ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ -4 
ಪವಿತ್ರ ಕುರ್‌ಆನಿನ ಕನ್ನಡ ಭಾವಾನುವಾದ ಮತ್ತು ವ್ಯಾಖ್ಯಾನ 


(ಅಧ್ಯಾಯ "ಲುಕ್ಮಾನ್‌' ನಿಂದ "ಅಲ್‌ ಅಹ್‌ಕಾಫ್‌'ವರೆಗೆ) 


ಉರ್ದು ಭಾವಾನುವಾದ ಮತ್ತು ವ್ಯಾಖ್ಯಾನ 
ಮೌಲಾನಾ ಸಯ್ಯದ್‌ ಅಬುಲ್‌ ಅಲಾ ಮೌದೂದಿ(ರ) 


ಕನ್ನಡಾನುವಾದ 
ಎಮ್‌. ಸಾದುಲ್ಲಾ 


THAFHEEMUL-QUR'AN VOLUME-4 


ye (KANNADA TRANSLATION OF THAFHEEMUL- QUE 


Original Urdu’ Translation of Quran and Commentary 


MAULANA SAYYAD ABUL A'LA MAUDOODI (R) 


Translaied by 
M. SADULLAH 


ಎ3 ಬೆತಪ್ಪೀಮುಲ್‌ ಕುರ್‌ಆನಿ'ನ-ಕನ್ನಡಾನುವಾದದ' ಮೊದಲ ಮೂರು ಸಂಪುಟಗಳು ಈಗಾಗಲೇ ವಾಚಕರ ಕೈ 
ಸೇರಿದ್ದು, ಇದೀಗ ನಾಲ್ಕನೆಯ ಸಂಪುಟವನ್ನು ಓದುಗರಿಗೆ ಸಮರ್ಪಿಸಲು ಸಂತೋಷವಾಗುತ್ತದೆ. ಶಾಂತಿ ಪ್ರಕಾಶನದ 
ಯೋಜನೆಯಂತೆ ಇನ್ನೆರಡು ಸಂಪುಟಗಳು ಶೀಘ್ರ ಭವಿಷ್ಯದಲ್ಲಿ ಬ ಬೆಳಕು ಕಾಣಲಿದೆ. ಇನ್‌ಶಾ ಅಲ್ಲಾಹ್‌. ಈ ಹಿಂದಿನ 
ಸಂಬಂಧಿತ ವಿಷಯಗಳನ್ನು ಹುಡುಕಿ ತೆಗೆಯಲು ಸಹಾಯಕವಾಗಬಹುದು. ಅದೇ "ರೀತಿ ಕುರ್‌ಆನಿನಲ್ಲಿ ಲ್ಲಿ ಪ್ರಸ್ತಾಪಿತ 
ಕೆಲವು ಪ್ರದೇಶಗಳ ಭೂಪಟ ಹಾಗೂ ಚಿತ್ರಗಳನ್ನು ಇದರಲ್ಲಿಅಳವಡಿಸಲಾಗಿದೆ. 

.: ಈ ಗ್ರಂಥದ ಅಧ್ಯಯನವನ್ನು ಆರಂಭಸುವಾಗಲೂ 'ಕುರ್‌ಆನ್‌ ಅಧ್ಯಯನ ಮಾರ್ಗದರ್ಶಿ' (ಪ್ರಥಮ 
ಸಂಪುಟದ ಮುನ್ನುಡಿ ಎಂಬ ಕೃತಿಯನ್ನೊಮ್ಮೆ ನೋಡಿಕೊಳ್ಳುವುದು ಉಪಯುಕ್ತವಾಗಬಹುದು. ತಪ್ಪೀಮುಲ್‌ 
ಕುರ್‌ಆನಿನ ಮೊದಲು ಮೂರು ಸಂಪುಟಗಳ ಟಿಪ್ಪಣಿಗಳ ಕನ್ನಡಾನುವಾದವನ್ನುಪಿ.ನೂರ್‌ ಮುಹಮ್ಮದ್‌ ಉಪ್ಪಿನಂಗಡಿ 
ಅವರು ಮಾಡಿದ್ದು ಈ ನಾಲ್ಕನೇ ಸಂಪುಟದ ಟಪ್ಪ ಪ್ಪಣಿಗಳನ್ನು ಮುಹಮ್ಮದ್‌ ಸಾದುಲ್ಲರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. 

ಈ ಗ್ರಂಥದಲ್ಲಿರುವ ಒಂದು. ಮಹತ್ವದ ಅಧ್ಯಾಯ ಅಲ್‌ ಅಹ್‌ರುಾಬ್‌ ಆಗಿದ್ದು ಅದರಲ್ಲಿ ಎರಡು 
ಪ್ರಧಾನ ವಿಷಯಗಳ ಕುರಿತು ಸವಿಸ್ತಾರ ಚರ್ಚಿಸಲಾಗಿದೆ. ಅದರಲ್ಲಿ ಒಂದು, ಮಹಿಳೆಯರಿಗೆ ಸ ಸಂಬಂಧಿಸಿ, ಅವರ 
ಕಾರ್ಯಕ್ಷೇತ್ರ, ಹೊಣೆಗಾರಿಕೆಗಳು, ಅವರಿಗಿರುವ ಮಿತಿಮೇರೆಗಳು ಇತ್ಯಾದಿಗಳನ್ನು ಚರ್ಚಿಸಿದ್ದರೆ, ಇನ್ನೊಂದು 
ಪ್ರಧಾನ ವಿಷಯ ಪ್ರವಾದಿತ್ವ ಪರಿಸಮಾಷ್ತಿಯ ಕುರಿತಾಗಿದೆ. ಪ್ರವಾದಿ ಮುಹಮೃದ್‌ಸು ಅಂತಿಮ ಪ್ರವಾದಿ, ಅವರ 
ನಂತರ ಪ್ರವಾದಿಗಳಾಗಲಿ, ಸಂದೇಶವಾಹಕರಾಗಲಿ ಬರಲಿಕ್ಕಿಲ್ಲವೆಂಬುದನ್ನು ಕುರ್‌ಆನ್‌, ಪ್ರವಾದಿವಚನಗಳು ಹಾಗೂ 
ಬೌದ್ಧಿಕವಾದ ಆಧಾರಗಳಿಂದ ಸಾಬೀತು ಪಡಿಸಲಾಗಿದೆ. ಪ್ರವಾದಿ ಮುಹಮ್ಮದ್‌(ಸ) ಅಂತಿಮ ಪ್ರವಾದಿಯಲ್ಲವೆಂದು 
ಮುಸ್ಲಿಮರೆಡೆಯಲ್ಲಿ ಸಂಶಯಗಳನ್ನು ಬಿತ್ತುವ ಪ್ರಯತ್ನಗಳು ನಡೆಯುತ್ತಿರುವ ಈ ಸನ್ನಿವೇಶದಲ್ಲಿ ಅದರ 
ಬಗ್ಗೆ ಸಮಗ್ರವಾದ ಮಾಹಿತಿಯನ್ನೊಳಗೊಂಡ ಅಲ್‌ ಅಹ್‌ರುಾಬ್‌ ಅಧ್ಯಾಯದ ಅಧ್ಯಃ ಯನವು ತುಂಬಾ 
ಉಪಯುಕ್ತವಾಗಬಲ್ಲುದು. 

ಒಟ್ಟಿನಲ್ಲಿ ತಪ್ಪೀಮುಲ್‌ ಕುರ್‌ಆನಿನ ಈ ನಾಲ್ಕನೆಯ ಸಂಪುಟವು ಕನ್ನಡ ಸಾಹಿತ್ಯ ಲೋಕಕ್ಕೊಂದು ಅಮೂಲ್ಯ 
ಸೇರ್ಪಡೆಯಾಗಿದೆ. ಇದರಿಂದ ಸಕಲ ಮಾನವ ಕುಲವು ವಿಶೇಷವಾಗಿ ಕನ್ನಡ ಜನತೆ ಪ್ರಯೋಜನ ಪಡೆಯಲೆಂದು 
ಹಾರೈಸುತ್ತೇವೆ. ಜೊತೆಗೆ ಈ ಗಂಥದಲ್ಲಿ ಯಾವುದಾದರೂ ಲೋಪ ದೋಷಗಳು ವಾಚಕರ ಗಮನಕ್ಕೆ ಬಂದರೆ 
ಅದನ್ನು ನಮ್ಮ ಗಮನಕ್ಕೆ ತರಬೇಕೆಂದು ವಿನಂತಿಸುತ್ತೇವೆ. ಮುಂದಿನ ಆವೃತ್ತಿಯಲ್ಲಿ ಅದನ್ನು ಸರಿಪಡಿಸಲಾಗುವುದು. 
ಇದರೊಂದಿಗೆ ಮುಂದಿನ ಎರಡು ಸಂಪುಟಗಳನ್ನು ಬೇಗನೆ ಹೊರತರಲು ಅನುಗ್ರಹಿಸಲೆಂದು ಸರ್ವಶಕ್ತನಾದ 
ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇವೆ. 


-ಶಾಂತಿ ಪ್ರಕಾಶನ 


ಪವಿತ್ರ ಕುರ್‌ಆನಿನ ಸರಿಯಾದ ಪಠನಕ್ಕಾಗಿ ವಶಿಷ್ಟ ಚಿಹ್ನೆಗಳನ್ನು ನಿಶ್ಚಯಿಸಲಾಗಿವೆ. ಅವುಗಳನ್ನು 
“ರುಮೂರು್‌ ಔಕಾಫ್‌' (ವಿರಾಮ ಚಿಹ್ನೆಗಳು) ಎನ್ನುತ್ತಾರೆ. ಈ ವಿರಾಮ ಚಿಹ್ನೆಗಳ ವಿವರ ಹೀಗಿದೆ- 


p 


ವಕ್ಸ್‌ ಲಾಯುಮ್‌' (ಕಡ್ಡಾಯವಾಗಿ ವಿರಮಿಸಬೇಕಾದ) ಚಿಹ್ನೆ ಇದನ್ನು ಬಿಟ್ಟು ಬಿಡುವುದರಿಂದ, 


ಅರ್ಥಾತ್‌ ಇಲ್ಲಿ ಸ್ವಲ್ಪ ಹೊತ್ತು ತಡೆದು ನಿಲ್ಲದಿರುವುದರಿಂದ ಆರ್ಥದಲ್ಲಿ ವ್ಯತ್ಯಾಸ ಬರುತ್ತದೆ. ಇಲ್ಲಿ 
ನಿಲ್ಲಬೇಕಾದುದು ಅತಿ ಅಗತ್ಯ. ಅನ್ಯಥಾ ವಾಕ್ಯದ ಅರ್ಥವು ದೇವೇಚ್ಛೆಗೆ ವ್ಯತಿರಿಕ್ತವಾಗುವುದು:" 


"ವಕ್ಫ್‌ ಮುತ್‌ಲಕ್‌'ನ ಚಿಹ್ನೆ ಈ ಸ್ಥಳದಲ್ಲಿ ಅನಂತರದ ವಾಕ್ಯವನ್ನು ಮುಂಚಿನ ವಾಕ್ಯ ಡೊಂದಿಗೆ ಸೇರಿಸಿ 
ಓದುವ ಕಾರಣವು ದುರ್ಬಲವಾಗಿದೆ, ಮಾತ್ರವಲ್ಲ ನಾಸ್ತಿ ಎನ್ನಬಹುದು. ಆದುದರಂದ ಇಲ್ಲಿ ನಿಂತು 
ಮುಂದಿನ ವಾಕ್ಯವನ್ನು ಓದುವುದೇ ಉತ್ತಮ. 


“ವಕ್ಫ್‌ ಜಾಇರುರ್‌'ನ ಚಿಹ್ನೆ. ಇಲ್ಲಿನಿಲ್ಲುವುದು ಉತ್ತಮ. ಆದರೆ ನಿಲ್ಲದಿದ್ದರೂ ಧೋಪಲ್ಯ _ 
"ವಕ್ಸ್‌ ಮುಜವ್ವಿರು್‌್‌'ನ ಚಿಹ್ನೆ ಇಲ್ಲಿನಿಲ್ಲಬಹುದಾದರೂ ನಿಲ್ಲದಿರುವುದೇ ಉತ್ತಮ, . 


“ವಕ್ಸ್‌ ಮುರಕ್ಕಸ್‌' ನ ಚಿಹ್ನೆ ಇಲ್ಲಿಸೇರಿಸಿ ಓದಬೇಕೆಂದು ಇದರ ಅರ್ಥ. ತ ಓದುವವನು ದತ 
ನಿಂತು ಬಿಟ್ಟರೆ ಚಿಂತಿಲ್ಲ 


ಇದು “ಕದ್‌ಕೀಲ್‌'(ಹೇಳಲಾಗಿದೆ) ಅಥವಾ "ಕೀಲ ಅಲೈೆಹಿಲ್‌ ವಕ್ಫ್‌!(ಈ ಸ್ಥಳದಲ್ಲಿವಿರಮಿಸಲಿದೆ. 'ಎಂದು 
ಹೇಳಲಾಗಿದೆ) ಎಂಬುದರ ಸಂಕ್ಷಿಪ್ತರೂಪ. ಅರ್ಥಾತ್‌ ಕೆಲವು ವಿದ್ವಾಂಸರ ದೃಷ್ಟಿಯಲ್ಲಿಇಲ್ಲಿನಿಲ್ಲಬಹುದು. 
ಆದರೆ ಇಲ್ಲಿನಿಲ್ಲದಿರುವುದು ಉತ್ತಮ. 


ಇದು "ಲಾ ವಕ್ಸ್‌ ಅಲೈಹಿ'(ಇಲ್ಲಿವಿರಾಮವಿಲ್ಲಯ ಸಂಕ್ಷಿಪ್ತ ರೂಪ." `ಇಲ್ಲಿವಿರಮಿಸಲೇ ಬಾರದೆಂಬುದರ 
ಸೂಚನೆ. ಇಲ್ಲಿ ಬ ಬ್ಬರು ಎರಮಿಸಿಬಿಟ್ಟದೆ, ಆ ನುಡಿಯನ್ನು ಪುನಃ ಓದಬೇಕೆಂದು ಕಲನ ಎದ್ದಾಂಸರು 
ಹೇಳುತ್ತಾರೆ. 


ಇದು 'ಯೂಕಫ್‌ ಅಲೈಹಿ'(ಇಲ್ಲಿ ವಿರಮಿಸಬೇಕು) ಎಂಬುದರ ಸಂಕ್ಷಿಪ್ತ ರೂಪ. ಇಲ್ಲಿ ನರು 
ಮುಂದುವರಿಯಬೇಕು ಎಂದು ಅರ್ಥ. 


ಓದುವವನು ಉಸಿರಾಡದೆ ಇಲ್ಲಿಸಲ್ಲವಿರಮಿಸಬೇಕು. ಆದರೆ ಉಸಿರಾಟ ತಡೆಯಬಾರದು. 


ಓಗಿ 


ತಪ್ಪೀಮುಲ್‌ ಕುರ್‌ಆನ್‌ 


ಲ 
+ 


೦ 


ಷಹ 


Co- 


ಪೆ 


sd 


ದೀರ್ಥ ಸಕ್‌ತಃದ ಚಿಹ್ನೆ ಅರ್ಥಾತ್‌ ಓದುವವನು ಉಸಿರಾಡಲು ಬೇಕಾದ ಕಾಲಕ್ಕಿಂತ ಕಡಿಮೆ ಕಾಲ 
ವಿರಮಿಸಬೇಕು. ಪಠನ ಶಾಸ್ತ್ರದ ಪಾರಿಭಾಷಿಕದಲ್ಲಿ ಸಕ್‌ತಃ ಮತ್ತು ವಕ್‌ಫಃ ಸಮಾನಾರ್ಥದ ಪದಗಳು. 
ಆದರೆ ಸಕ್‌ತಃ ಸಂಯೋಗಕ್ಕೆ ಸಮೂಪವಾದುದೂ ವಕ್‌ಘಃ ವಿರಮಿಸುವುದರ ಸಮೂಪವೂ ಇದೆ. 

ಇದು "ಕದ್‌ ಯೂಸಲ್‌' (ಒಮ್ಮೊಮ್ಮೆ ಸೇರಿಸಿ ಓದಲಾಗುತ್ತದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ 
ಓದುವವನು ಒಮ್ಮೊಮ್ಮೆ ಇಲ್ಲಿ ವಿರಮಿಸುತ್ತಾನೆ. ಕೆಲವೊಮ್ಮೆ ವಿರಮಿಸುವುದಿಲ್ಲ ಆದರೆ ಇಲ್ಲಿ 
ಎರಮಿಸುವುದು ಉತ್ತಮ. 


ಇದು "ಅಲ್‌ ವಸ್‌ಲುಲ್‌ ಊಲಾ'ದ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಸೇರಿಸಿ ಓದುವುದು ಉತ್ತಮ, 


ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳಿರುವಲ್ಲಿ ಮೇಲೆ ಬರೆದಿರುವ ಚಿಹ್ನೆಯನ್ನು ಅನುಸರಿಸಬೇಕು. ಒಂದಕ್ಕಿಂತ 


ಡು 


ಹೆಚ್ಚು ಚಿಹ್ನೆಗಳು ನೇರಾಗಿ ಉದ್ದೆ ಹಾಕಲಾಗಿದ್ದರೆ ಕೊನೆಯ ಚಿಹ್ನೆಯನ್ನು ಅನುಸರಿಸಬೇಕು. 


ಸಂಪೂರ್ಣ ಆಯತ್‌"ಸೂಕ್ತ'ನ ಚಿಹ್ನೆ. ಈ ಚಿಹ್ನೆ ಮಾತ್ರವಿದ್ದಲ್ಲಿ ವಿರಮಿಸಬೇಕು. ಚಿಹ್ನೆಯ ಮೇಲೆ ೪ 
ಇದ್ದರೆ, ವಿರಮಿಸದಿರುವುದು ಉತ್ತಮ. ಅಗತ್ಯವಿದ್ದಾಗ ವಿರಮಿಸಿದರೆ ಚಿಂತಿಲ್ಲ ವಿರಮಿಸಬಾರದೆಂದೇ 
ಪಠನಕಾರರಲ್ಲಿ ಹೆಚ್ಚು ಪ್ರಸಿದ್ಧಿ ಈ ಚಿಹ್ನೆಯ ಮೇಲೆ' ಚಿಹ್ನೆಯ ಹೊರತು ಬೇರಾವುದಾದರೂ ವಿರಾಮ 
ಚಿಹ್ನೆ ಇದ್ದರೆ ನಿಲ್ಲಲಿಕ್ಕಾಗಲೀ ಸೇರಿಸಿ ಓದಲಿಕ್ಕಾಗಿ ಅದನ್ನೇ ಅನುಸರಿಸಬೇಕು. 


ಒಂದು ನುಡಿಯು ಮೂರು ಮೂರು ಚುಕ್ಕಿಗಳ ನಡುವೆ ನಿಂತಿದ್ದರೆ, ಓದುಗನು ಮೊದಲಿನ ಮೂರು 
ಚುಕ್ಕಿಗಳ ಸ್ಥಾನದಲ್ಲಿವಿರಮಿಸಿ, ಎರಡನೆಯ ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಬಹುದು. ಇಲ್ಲವೆ ಮೊದಲಿನ 
ಮೂರು ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಿ ಅನಂತರದ ಮೂರು ಚುಕ್ಕಿಗಳಿರುವಲ್ಲಿ ವಿರಮಿಸಬಹುದು. 
ಇಂತಹ ವಾಕ್ಯವನ್ನು "ಮುಆನಿಕಃ ' ಅಥವಾ 'ಮುರಾಕಿಬಃ' ಎನ್ನುತ್ತಾರೆ. 


ಇದು "ರುಕೂಆ್‌' ಚಿಹ್ನೆ ಇಲ್ಲಿಅಕ್ಷರದ ಮೇಲೆ ಇರುವ ಅಂಕೆಯು ಆ ಅಧ್ಯಾಯದೊಳಗೆ ಅದು ಎಷ್ಟನೆಯ 
ರುಕೂಆ್‌ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಈ ಅಕ್ಷರದ ಒಳಗಿರುವ ಅಂಕೆ ಆ ರುಕೂಆ್‌ನೊಳೆಗೆ 
ಎಷ್ಟು ಸೂಕ್ತಗಳಿವೆ ಎಂಬುದನ್ನೂ ಅಕ್ಷರದ ಕೆಳಗಿರುವ ಅಂಕೆಯು ಆ ಕಾಂಡದಲ್ಲಿ ಪ್ರಸ್ತುತ ರುಕೂಆ್‌ನ 
ಕ್ರಮ ಸಂಖ್ಯೆ ಎಷ್ಟು ಎಂಬುದನ್ನೂ ಸೂಚಿಸುತ್ತದೆ. 


ಇದು "ಕದಾಲಿಕ' ಅಂದರೆ ಯಥಾವತ್‌ ಚಿಹ್ನೆ. ಇಲ್ಲಿ ಇದರ ನಿಕಟ ಪೂರ್ವದಲ್ಲಿರುವ ಚಿಹ್ನೆಯು 
ಸೂಚಿಸುವ ನಿಯಮವನ್ನೇ ಪಾಲಿಸಬೇಕು. 


ಇದು, ಈಸ್ಥಾನವನ್ನು; ಪಠಿಸುವಾಗಪ್ರವಾದಿವರ್ಯರೂ(ಸ) ಹ. ಜಿಬ್ರೀಲರೂ(ಅ) ತುಸುವಿರಮಿಸುತ್ತಿದರು 


ಐ 


ಳೂ ಡಿ ಎಂಬುದನ್ನು ಸೂಚಿಸುತ್ತದೆ. 


ಟಿ ಟಿ) 


ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರು/)) ತುಸು ವಿರಮಿಸಿ ತಮ್ಮ ಹಾಗೂ ತಮ್ಮ 
ಸಮುದಾಯದ ಪಾಪ ಮಿಮುಕ್ತಿಗಾಗಿ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ಸೂಚಿಸುವ ಚಿಹ್ನೆ 


ತಪ್ಪೀಮುಲ್‌ ಕುರ್‌ಆನ್‌ 9 


ಸೂರಃ (ಅಧ್ಯಾಯ) ಗಳು 


10 


ತಫ್ಲೀಮುಲ್‌ ಕುರ್‌ಆನ್‌ 


ಜುರು್‌ (ಕಾಂಡ)ಗಳು 


ಉತ್‌ಲು ಮಾ ಊಹಿಯಾ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3ರಿಂದ 


ಪುಟ ಸಂಖ್ಯೆ 


ಮುಂದುವರಿದಿದೆ 


31. ಲುಕ್ಕಾನ್‌ 
ಹೆಸರು 


ಈ ಅಧ್ಯಾಯದ ಎರಡನೆಯ ರುಕೂಆ್‌(ಪಾರಾ)ನಲ್ಲಿ ಲುಕ್ಸಾನ್‌ ಹಕೀಮ್‌ರವರು ತನ್ನ ಪುತ್ರನಿಗೆ ನೀಡಿದ 
ಉಪದೇಶಗಳ ಪ್ರಸ್ತಾಪವಿದೆ. ಅದರಂತೆ ಈ ಅಧ್ಯಾಯಕ್ಕೆ ಲುಕ್ಮಾನ್‌ ಎಂದು ಹೆಸರಿಡಲಾಗಿದೆ. 
ಐತಿಹಾಸಿಕ ಹಿನ್ನೆಲೆ 

ಇದರ ವಿಷಯಗಳನ್ನು ಅವಲೋಕಿಸುವಾಗ, ಇದು ಇಸ್ಲಾಮಿನ ಕರೆಯನ್ನು ಅಣಗಿಸಲು ಮತ್ತು ತಡೆಗಟ್ಟಲು 
ಹಿಂಸೆ-ದೌರ್ಜನ್ಯಗಳು ಆರಂಭಗೊಂಡಿದ್ದ ಮತ್ತು ಅದಕ್ಕಾಗಿ ಎಲ್ಲ ರೀತಿಯ ಅಸ್ವಗಳನ್ನು ಪ್ರಯೋಗಿಸುತ್ತಿದ್ದ ಕಾಲದಲ್ಲಿ 
ಅವತೀರ್ಣಗೊಂಡಿತೆಂದು ಭಾಸವಾಗುತ್ತದೆ. ಆದರೆ ವಿರೋಧದ ಬಿರುಗಾಳಿ ಇನ್ನೂ ಉಗ್ರ ರೂಪ ತಾಳಿರಲಿಲ್ಲ 14 ಮತ್ತು 
15ನೆಯ ವಚನಗಳಿಂದ ಅದು ವ್ಯಕ್ತವಾಗುತ್ತದೆ. ಅದರಲ್ಲಿಹೊಸತಾಗಿ ಇಸ್ಲಾಮ್‌ ಸ್ವೀಕರಿಸುವ ಯುವಕರಿಗೆ, ಅಲ್ಲಾಹನ ಬಳಿಕ 
ಅತಿದೊಡ್ಡ ಹಕ್ಕುಗಳು ತಂದೆ-ತಾಯಿಯರದ್ದಾಗಿದ್ದರೂ ಒಂದು ವೇಳೆ ಅವರು ನಿಮ್ಮನ್ನು ಇಸ್ಲಾಮ್‌ ಸ್ವೀಕರಿಸುವುದರಿಂದ 
ತಡೆದು ತಮ್ಮ ಬಹುದೇವಾರಾಧಕ ಧರ್ಮಕ್ಕೇ ಮರಳುವಂತೆ ನಿರ್ಬಂಧಿಸಿದರೆ ಅವರ ಮಾತನ್ನು ಎಷ್ಟು ಮಾತ್ರಕ್ಕೂ 
ಕೇಳಬಾರದೆಂದು ಸಾರಲಾಗಿದೆ. ಇದೇ ವಿಷಯವನ್ನು ಅಂಕಬೂತ್‌ ಅಧ್ಯಾಯದಲ್ಲೂಹೇಳಲಾಗಿದೆ. ಇದರಿಂದ ಈ ಎರಡು 
ಅಧ್ಯಾಯಗಳು ಒಂದೇ ಕಾಲದಲ್ಲಿ ಅವತೀರ್ಣಗೊಂಡಿದ್ದವೆಂದು ವ್ಯಕ್ತವಾಗುತ್ತದೆ. ಆದರೆ ಎರಡೂ ಅಧ್ಯಾಯಗಳ ಒಟ್ಟು 
ವಿಷಯ ಮತ್ತು ಶೈಲಿಯನ್ನು ಗಮನಿಸುವಾಗ ಲುಕ್ಕಾನ್‌ ಅಧ್ಯಾಯವು ಮೊದಲು ಅವತೀರ್ಣಗೊಂಡಿತೆಂದು ತಿಳಿದು 
ಬರುತ್ತದೆ. ಆದ್ದರಿಂದ ಇದರ ಹಿಂದೆ ತೀವ್ರ ವಿರೋಧದ ಯಾವುದೇ ಸೂಚನೆ ಕಂಡು ಬರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ 
“ಅಂಕಬೂತ್‌' ಅಧ್ಯಾಯವನ್ನು ಓದುವಾಗ, ಅದು ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಮುಸ್ಲಿಮರ ಮೇಲೆ ತೀವ್ರ 
ಹಿಂಸೆ-ದೌರ್ಜನ್ಯಗಳು ನಡೆಯುತ್ತಿದ್ದವೆಂದು ಭಾಸವಾಗುತ್ತದೆ. 
ಚರ್ಚಾ ವಿಷಯಗಳು 


ಈ ಅಧ್ಯಾಯದಲ್ಲಿ ಶಿರ್ಕ್‌(ಬಹುದೇವತ್ವ)ನ ಅಸಂಬದ್ಧತೆ ಮತ್ತು ತೌಹೀದ್‌(ಏಕದೇವಶ್ಚನ ಸತ್ಯತೆಯನ್ನು ಜನರಿಗೆ 
ಮನವರಿಕೆ ಮಾಡಿಕೊಡಲಾಗಿದೆ. ತಂದೆ-ತಾತಂದಿರ ಅಂಧಾನುಕರಣೆಯನ್ನು ಬಿಟ್ಟು ಪ್ರವಾದಿ ಮುಹಮೃದ್‌(ಸು ಅಲ್ಲಾಹನ 
ವತಿಯಿಂದ ಮುಂದಿಡುತ್ತಿರುವ ಶಿಕ್ಷಣ-ಬೋಧನೆಗಳ ಬಗ್ಗೆ ತೆರೆದ ಮನಸ್ಸಿನೊಂದಿಗೆ ಚಿಂತನೆ ನಡೆಸುವಂತೆ ಹಾಗೂ ಈ 
ಸತ್ಯತೆಗೆ ಪ್ರಪಂಚದಲ್ಲೂ ಸ್ವಯಂ ಅವರಲ್ಲೂ ಎಂತೆಂತಹ ಕುರುಹುಗಳು ಸಾಕ್ಷಿಯಾಗಿವೆಯೆಂಬುದನ್ನು ತೆರೆದ ಕಣ್ಣುಗಳಿಂದ 
ನೋಡುವಂತೆ ಕರೆ ನೀಡಲಾಗಿದೆ. 

ಈ ನಿಟ್ಟಿನಲ್ಲಿ ಲೋಕದಲ್ಲಿ ಅಥವಾ ಅರಬ್‌ ದೇಶದಲ್ಲಿ ಇದೇನೂ ಪ್ರಥಮವಾಗಿ ಮೊಳಗಿದ ಹಾಗೂ ಜನರಿಗೆ 
ಗೊತ್ತೇ ಇಲ್ಲದ ಕರೆಯಲ್ಲ ಈ ಹಿಂದೆಯೂ ಬುದ್ಧಿ ಜೀವಿಗಳು ಮತ್ತು ವಿವೇಕವಂತರು, ಮುಹಮ್ಮದ್‌(ಸ) ಹೇಳುವ 
ಮಾತನ್ನೇ ಹೇಳುತ್ತಿದ್ದರೆಂದು ತಿಳಿಸಲಾಗಿದೆ. ಈ ನಿಮ್ಮ ದೇಶದಲ್ಲೇ ಲುಕ್ಕಾನ್‌ ಎಂಬ ದಾರ್ಶನಿಕರೋರ್ವರು 
ಗತಿಸಿ ಹೋಗಿದ್ದು ಅವರ ಜಾಣ್ಮೆಯ ಮಾತುಗಳು ನಿಮ್ಮಲ್ಲಿ ಪ್ರಸಿದ್ಧವಾಗಿವೆ. ಅವರ ನುಡಿಗಟ್ಟುಗಳು ಮತ್ತು ಯುಕ್ತಿಜ್ಞಾನದ 
ಮಾತುಗಳನ್ನು ನಿಮ್ಮಮಾತುಕತೆಗಳಲ್ಲಿ ಪ್ರಸ್ತಾಪಿಸುತ್ತೀರಿ. ನಿಮ್ಮ ಕವಿಗಳೂ ವಾಗ್ದಿಗಳೂ ಅವರ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ಅವರು 
ಯಾವ ವಿಶ್ವಾಸ ಹೊಂದಿದ್ದರು ಮತ್ತು ಎಂತಹ ನೈತಿಕ ಶಿಕ್ಷಣ ನೀಡುತ್ತಿದ್ದರೆಂದು ಈಗ ನೀವೇ ನೋಡಿ ಎಂದು ಹೇಳಲಾಗಿದೆ. 


ಕಾಂಡ -23 


೨53೬ಲ್ಲೆ ಅತಣ 


ಈ MOAT ೩ಬ ಕಬಿ 2 ಬ] ಹರಿಸ] 


py ಇ 
೬೨ 


O36 IEE ರಿ ಚ ಖಡ; ಹು 6145 ೪೬ 


NN EEL 5 ಎಂದ ಇದ್ಯ ಎಡಿ sls 


31. ಲುಕ್ಕಾನ್‌ 


NE (ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-34 ರುಕೂಚ್‌ಗಳು-4 
| ` ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
(1-5) ಅಲಿಫ್‌ ಲಾವ್ಜೂಮ್‌. ಇವು ಯುಕ್ತಿಪೂರ್ಣ ಗ್ರಂಥದ ಸೂಕ್ತಗಳು." ಸದ್ಧಕ್ತರಿಗೆ ಮಾರ್ಗದರ್ಶನವೂ 
ಅನುಗ್ರಹವೂ ಆಗಿವೆ.? ಇವರು ನಮಾರುನ್ನುಸಂಸ್ಥಾಪಿಸುವವರು, ರುಕಾತ್‌ ಕೊಡುವವರು ಮತ್ತು ಪರಲೋಕದ 
ಮೇಲೆ ವಿಶ್ವಾಸವಿರಿಸುವವರಾಗಿದ್ದಾದೆ.' ಇವರೇ ತಮ್ಮ ಪ್ರಭುವಿನ ಕಡೆಯಿಂದ ಸನ್ಮಾರ್ಗದಲ್ಲಿದ್ದಾರೆ ಮತ್ತು 
ಇವರೇ ಯಶಸ್ಸುಗಳಿಸುವವರಾಗಿದ್ದಾರೆ.* 


1. ಅರ್ಥಾತ್‌, ಇದು ಯುಕ್ತಿ ಜ್ಞಾನ ತುಂಬಿದ ಗ್ರಂಥದ ವಚನಗಳಾಗಿವೆ. ಇದರ ಪ್ರತಿಯೊಂದು ವಿಷಯವೂ ಯುಕ್ತಿ 
ಪೂರ್ಣವಾಗಿವೆ. 

2. ಅರ್ಥಾತ್‌, ಇವು ಸನ್ಮಾರ್ಗವನ್ನು ತೋರಿಸುವ ಮತ್ತು ಅಲ್ಲಾಹನ ಕಡೆಯಿಂದ ಅನುಗ್ರಹವಾಗಿ ಬಂದಿರುವ ವಚನಗಳಾಗಿವೆ. 
ಆದರೆ ಉತ್ತಮ ಕರ್ಮ ಮಾಡುವ ಮತ್ತು ಸತ್ಕರ್ಮಿಗಳಾಗ ಬಯಸುವವರು ಮಾತ್ರ ಇದರ ಅನುಗ್ರಹ ಮತ್ತು ಮಾರ್ಗದರ್ಶನ 
ದಿಂದ ಪ್ರಯೋಜನ ಪಡೆಯುತ್ತಾರೆ. ಅವರು ಒಳಿತನ್ನು ಅರಸುವವರೂ ಕೆಡುಕಿನ ಬಗ್ಗೆ ಎಚ್ಚರಿಸಿದರೆ ಅದರಿಂದ ತಡೆದು 
ನಿಲ್ಲುವವರೂ ಆಗಿರುತ್ತಾರೆ. ಒಳಿತಿನ ಮಾರ್ಗಗಳನ್ನು ಅವರ ಮುಂದಿಟ್ಟರೆ ಅದರಲ್ಲಿ ಸಾಗುತ್ತಾರೆ. ದುಷ್ಟರು ಮತ್ತು 
ದುಷ್ಕರ್ಮಿಗಳು ಇದರಿಂದ ಪ್ರಯೋಜನ ಪಡೆಯುವುದಿಲ್ಲ ಈ ಅನುಗ್ರಹದಿಂದ ಅವರಿಗೆ ಯಾವ ಪಾಲೂ ಸಿಗದು. 

-3. ಸತ್ಯರ್ಮಿಗಳು ಈ ಮೂರು ಗುಣಗಳನ್ನು ಹೊಂದಿದವರು ಮಾತ್ರವೆಂದು ಇದರರ್ಥವಲ್ಲ ವಾಸ್ತವದಲ್ಲಿ ಮೊದಲು 
ಸತ್ಯರ್ಮಿಗಳೆಂಬ ಸಾಮಾನ್ಯ ಪದವನ್ನು ಬಳಸಿ, ಅವರು ಈ ಗ್ರಂಥವು ಆದೇಶಿಸುವ ಎಲ್ಲ ಒಳಿತುಗಳನ್ನು ಮಾಡುವವರು ಮತ್ತು 
ಇದು ತಜೆಯುವ ಎಲ್ಲ ಕೆಡುಕುಗಳಿಂದ ತಡೆದು ನಿಲ್ಲುವವರಾಗಿದ್ದಾರೆ ಎಂಬುದನ್ನು ಸೂಚಿಸಲಾಗಿದೆ. ತರುವಾಯ ಈ ಸತ್ಕರ್ಮಿಗಳ 
ಮೂರು; ಮುಖ್ಯ ಸದ್ಗುಣಗಳನ್ನು ಪ್ರಸ್ತಾಪಿಸಿ, ಉಳಿದೆಲ್ಲ ಒಳಿತುಗಳು ಈ ಮೂರು ಗುಣಗಳನ್ನು ಅವಲಂಬಿಸಿದೆಯೆಂದು ವ್ಯಕ್ತ 
ಪಡಿಸಲಾಗಿದೆ. ವರು. ನಮಾರುಖ್‌ ಸಂಸ್ಥಾಪಿಸುತ್ತಾರೆ. ಅದರಿಂದಾಗಿ ಅವರಲ್ಲಿ ದೇವಭಯ ಮತ್ತು A. 
ಅಭ್ಯಾಸವಾಗಿ ಬಿಡುತ್ತದೆ. ಅವರು ರುಕಾತ್‌್‌ ಕೊಡುತ್ತಾರೆ. ಅದರಿಂದ ಅವರಲ್ಲಿ ತ್ಯಾಗ-ಬಲಿದಾನದ ಸ್ಫೂರ್ತಿ ಬೆಳೆಯುತ್ತದೆ. 
ಲೌಕಿಕ ಸಂಪತ್ತಿನ ವ್ಯಾಮೋಹ ಹೋಗಿಬಿಡುತ್ತದೆ. ಮತ್ತು ದೇವ ಸಂಪ್ರೀತಿಯ ಬಯಕೆಯುಂಟಾಗುತ್ತದೆ. ಅವರು 


ಕಾಂಡ-21 


31. ಲುಕ್ಸಾನ್‌ 13 


4 


PS % 9 29 (* ಇನ್ನ್‌ ? 3%. ಕ್ಲಿ ತೃ ೨೭ 

BGO AE IE A AGN LSS slo a ಪಿ ಯು G5 
(6-9) ಜನರಲ್ಲಿ ಒಬ್ಬನು ಜನರನ್ನು ಅಲ್ಲಾಹನ ಮಾರ್ಗದಿಂದ ಜ್ಞಾನ ರಹಿತವಾಗಿ ದಾರಿಗೆಡಿಸಲಿಕ್ಕಾಗಿ 
ಮತ್ತು ಈ ಮಾರ್ಗದ ಕಡೆಗಿರುವ ಕರೆಯನ್ನು ತಮಾಷೆಯಲ್ಲಿ ಹಾರಿಸಿಬಿಡಲಿಕ್ಕಾಗಿ' ಮನಮೋಹಕ ವಾಣಿಯನ್ನು! 


EEE 
ಪೆರಲೋಕವನ್ನು ಧೃಡವಾಗಿ ನಂಬುತ್ತಾರೆ. ಅದರಿಂದ ಅವರಲ್ಲಿ ಜವಾಬ್ದಾರಿಯ ಪ್ರಜ್ಞೆ ಜಾಗೃತಗೊಳ್ಳುತ್ತದೆ. ಅವರು 
ಸ್ವಚ್ಛಂದವಾಗಿ ತಿರುಗಾಡುವ ಪ್ರಾಣಿಗಳಂತಾಗುವುದಿಲ್ಲ; ಬದಲಾಗಿ ಅವರು, ತಾವು ಸರ್ವತಂತ್ರ ಸ್ವತಂತ್ರರಲ್ಲ ಬದಲಾಗಿ ಓರ್ವ 
ಯಜಮಾನನ ದಾಸರಾಗಿದ್ದು ನಮ್ಮ ಎಲ್ಲಕರ್ಮಗಳಿಗೂ ಆತನ ವಿಚಾರಣೆ ಎದುರಿಸಬೇಕಾಗಿದೆ ಎಂಬ ಪ್ರಜ್ಞೆಯುಳ್ಳವರಾಗುತ್ತಾರೆ. 

ಈ ಮೂರು ಗುಣ ವೈಶಿಷ್ಟ್ಯಗಳಿಂದಾಗಿ ಈ "ಸತ್ಯರ್ಮಿಗಳು' ಯಾವಾಗಲೊಮ್ಮೆ ಒಳಿತು ಮಾಡುವ ಸತ್ಯರ್ಮಿಗಳಂತಾಗುವುದಿಲ್ಲ 
ಅದೇ ರೀತಿ ಅವರು ಕೆಡುಕು ಮಾಡುವವರೂ ಆಗಿರುವುದಿಲ್ಲ, ಈ ಗುಣ ವಿಶೇಷತೆಗಳು ಅವರಲ್ಲಿ ಒಂದು ಶಾಶ್ವತ ವಿಚಾರ ಮತ್ತು 
ನೈತಿಕ ನೆಲೆಗಟ್ಟನ್ನು ಮೂಡಿಸುತ್ತದೆ. ಅದರಿಂದಾಗಿ ಅವರಲ್ಲಿ ಒಳಿತು ರೂಢಿಯಾಗಿ ಬಿಡುತ್ತದೆ. ಒಂದು ವೇಳೆ ಅವರಿಂದ ಕೆಡುಕು 
ಸಂಭವಿಸಿದರೂ ಅದು ಆಕೆಸ್ಸಾತ್‌ ಆಗಿ ಸಂಭವಿಸುತ್ತದೆ. ಅವರ ವಿಚಾರ ಮತ್ತು ನೈತಿಕ ನೆಲೆಗಟ್ಟುತನ್ನ ಸ್ಹಭಾವದಂತೆ, ಅವರನ್ನುಕೆಡುಕಿನ 
ಮಾರ್ಗದತ್ತ ಕೊಂಡೊಯ್ಯುವ ಯಾವುದೇ ಪ್ರೇರಣೆಯನ್ನು ನೀಡುವುದಿಲ್ಲ 

4. ಈ ವಚನಗಳು ಅವತೀರ್ಣಗೊಳುತ್ತಿದ್ದ ಕಾಲದಲ್ಲಿ ಮಕ್ಕಾದ ಸತ್ಯನಿಷೇಧಿಗಳು, ಮುಹಮ್ಮದ್‌(ಸ ಮತ್ತವರ ಆಹ್ವಾನವನ್ನು 
ಸ್ವೀಕರಿಸುವವರು ತಮ್ಮ ಬದುಕನ್ನು ಹಾಳು ಮಾಡುತ್ತಿದ್ದಾರೆಂದು ಭಾವಿಸುತ್ತಿದ್ದರು. ಅದನ್ನವರು ಬಹಿರಂಗವಾಗಿ ಹೇಳಿ ನಡೆಯುತ್ತಲೂ 
ಇದ್ದರು. ಆದ್ದರಿಂದ "ಇವರೇ ಯಶಸ್ವಿಯಾಗುವವರು' ಎಂದು ನೀವು ಭಾವಿಸಿರುವಂತೆ ಇವರು ಹಾಳಾಗುವವರಲ್ಲ; ಇವರೇ ವಿಜಯಿಗಳು. 
ಈ ಮಾರ್ಗವನ್ನು ಅವಲಂಬಿಸಲು ನಿರಾಕರಿಸುವವರು ಅದರಿಂದ ವಂಚಿತರಾಗುವರೆಂದೂ ಬಹಳ ಒತ್ತು ಕೊಟ್ಟುಹೇಳಲಾಗಿದೆ. 

ಇಲ್ಲಿ "ಯಶಸ್ಸು; ಎಂದರೆ ಈ ಲೋಕಕ್ಕೆ ಮಾತ್ರ ಸೀಮಿತವಾದುದು, ಅದರಲ್ಲೂ ಅದು ಭೌತಿಕ ಸಂಪನ್ನತೆಯೆಂದು 
ಭಾವಿಸುವವರು ಕುರ್‌ಆನಿನ ನೈಜ ತಾತ್ಪರ್ಯವನ್ನು ಗ್ರಹಿಸುವಲ್ಲಿ ಬಹಳ ದೊಡ್ಡ ತಪ್ಪು ಮಾಡುವರು. ಕುರ್‌ಆನಿನಲ್ಲಿ (7೨! ) 
ಯಶಸ್ಸಿನ ನೈಜ ಕಲ್ಪನೆಯನ್ನು ತಿಳಿಯಲು ಈ ಕೆಳಗಿನ ವಚನಗಳನ್ನು ತಪ್ಪೀಮುಲ್‌ ಕುರ್‌ಆನಿನ ಟಿಪ್ಪಣಿಗಳ ಸಹಿತ ನೋಡಿರಿ. 2:2; 
5,3:102,130,200; 3:35,90; 6:21; 7:7,8,157; 9:88; 10:17; 16:116; 22:77; 23:117; 24:51; 30:38. 

5. ಅರ್ಥಾತ್‌, ಒಂದೆಡೆ ಅಲ್ಲಾಹನ ವತಿಯಿಂದ ಬಂದಿರುವ ಅನುಗ್ರಹ ಮತ್ತು ಸನ್ಮಾರ್ಗದಿಂದ ಕೆಲವು ಅದೃಷ್ಟಶಾಲಿಗಳು 
ಪ್ರಯೋಜನ ಪಡೆದರೆ ಇನ್ನೊಂದೆಡೆ ಅಲ್ಲಾಹನ ವಚನಗಳ ವಿರುದ್ಧಇಂತಹ ಧೋರಣೆಯನ್ನು: ತಳೆದಿರುವ ದುರದೃಷ್ಟಶಾಲಿಗಳೂ ಇದ್ದಾರೆ. 

6. 'ಲಹ್ಟುಲ್‌ ಹದೀಸ್‌'ಎಂದರೆ ಮನುಷ್ಯನನ್ನು ತನ್ನಲ್ಲೇ ನಿಬಿಡಗೊಳಿಸಿ ಇತರೆಲ್ಲ ವಿಷಯಗಳಿಂದ ಗಮನ ಸರಿಸುವುದು. 
ಅರ್ಥಕೋಶ ಪ್ರಕಾರ, ಇದರಲ್ಲಿ ಅಭ್ಯಂತರವಿಲ್ಲ ಆದರೆ ಪ್ರಯೋಗದಲ್ಲಿ ಅದು ವ್ಯರ್ಥ, ಅಸಂಬದ್ಧ ಮತ್ತು ಕೆಟ್ಟ ವಿಷಯಗಳಿಗೆ 
ಅನ್ನಯವಾಗುತ್ತದೆ. ಉದಾ: ಹರಟೆ, ಅಪಹಾಸ್ಯ, ಕಟ್ಟುಕತೆ, ಕಾದಂಬರಿ, ವಾದ್ಯ ಮೇಳವೇ ಮೊದಲಾದ ಇನ್ನೂ ಇತರ ವಿಷಯಗಳು. 

ಲಹ್ವುಲ್‌ ಹದೀಸನ್ನು. ಖರೀದಿಸುವುದೆಂದರೆ ಆ ವ್ಯಕ್ತಿ ಒಳ್ಳೆಯ ವಿಷಯವನ್ನು: ಬಿಟ್ಟುಕೆಟ್ಟ ವಿಷಯಗಳನ್ನು ಸ್ವೀಕರಿಸುತ್ತಾನೆಂದರ್ಥ. 
ಅವನು ಸನ್ಮಾರ್ಗದಿಂದ ವಿಮುಖನಾಗಿ ಈ ಲೋಕದಲ್ಲೂ ಪ್ರಯೋಜನವಿಲ್ಲದ ಮತ್ತು ಪರಲೋಕದಲ್ಲೂ ಲಾಭ ನೀಡದ ವಿಷಯದ 
ಕಡೆಗೆ ಗಮನ ಕೊಡುತ್ತಾನೆ. ಆದರೆ ಇದು ಅದರ ಸಾಂಕೇತಿಕ ಅರ್ಥ. ವ್ಯಕ್ತಿಯು ತನ್ನ ಸಂಪತ್ತನ್ನು ವಿನಿಯೋಗಿಸಿ ಅಸಂಬದ್ಧ; ವಸ್ತುಗಳನ್ನು 
ಖರೀದಿಸುತ್ತಾನೆಂಬುದು ಇದರ ನೈಜ ಅರ್ಥ. ಅನೇಕ ಹದೀಸ್‌ಗಳು ಈ ಅರ್ಥವನ್ನು ಸಮರ್ಥಿಸುತ್ತದೆ. ಇಬ್ನು ಹಿಶಾಮ್‌ರು 
ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ರಿಂದ ಈ ರೀತಿ ವರದಿ ಮಾಡಿದ್ದಾರೆ- ಪ್ರವಾದಿಸು ಅವರ ಸಂದೇಶವು ಮಕ್ಕಾದ ಸತ್ಯನಿಷೇಧಿಗಳ 
ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ವ್ಯಾಪಿಸುತ್ತಿರುವುದನ್ನು ಕಂಡಾಗ ನರುರ್‌ ಬಿನ್‌ ಹಾರಿಸ್‌ ಎಂಬವನು ಕುರೈಶರೊಡನೆ ಈ 
ರೀತಿ ಹೇಳಿದನು- ನೀವು ಆ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಎದುರಿಸುತ್ತಿದ್ದೀರೋ ಅದರಿಂದೇನೂ ಪ್ರಯೋಜನವಾಗದು. ಆತ 
ಬಾಲ್ಯದಿಂದ ಮಧ್ಯ ವಯಸ್ಸಿಗೆ ತಲುಪಿದ್ದಾನೆ. ಚಾರಿತ್ರ್ಯದಲ್ಲಿ ಆತ ಈಗಲೂ ನಿಮ್ಮೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಎಲ್ಲರಿಗಿಂತಲೂ 
ಆತ ಸತ್ಯಸಂಧ ಮತ್ತು ಪ್ರಾಮಾಣಿಕನಾಗಿದ್ದಾನೆ. ಈಗ ನೀವು ಅವನನ್ನು ಜ್ಯೋತಿಷಿ, ಮಾಟಗಾರ, ಕವಿ, ಹುಚ್ಚ ಎಂದೆಲ್ಲ ಕರೆದರೆ 
ನಿಮ್ಮ ಮಾತನ್ನು ಯಾರು ನಂಬುತ್ತಾರೆ? ಜ್ಯೋತಿಷಿಗಳು ಎಂತಹ ಭವಿಷ್ಯ ನುಡಿಯುತ್ತಾರೆ, ಮಾಟಗಾರ ಹೇಗೆ ಮಾಟ-ಮಂತ್ರ 
ಮಾಡುತ್ತಾರೆ, ಕವಿತೆಯೆಂದರೇನು, ಹುಚ್ಚು ಹೇಗಿರುತ್ತದೆ ಎಂದೆಲ್ಲ ಜನರಿಗೆ ತಿಳಿದಿಲ್ಲವ? ಈ ಎಲ್ಲ ಆರೋಪಗಳ ಪೈಕಿ, ನೀವು 
ಜನರ ಗಮನ ಸೆಳೆಯ ಬಲ್ಲ ಯಾವ ಆರೋಪವೂ ಮುಹಮ್ಮದ್‌ರಿಗೆಸು ಅನ್ಹಯವಾಗುವುದಿಲ್ಲ ನೋಡಿ! ಇದಕ್ಕೆ ಚಿಕಿತ್ಸೆ ನಾನು 
ಮಾಡುತ್ತೇನೆ. ತರುವಾಯ ಅವನು ಮಕ್ಕಾದಿಂದ ಇರಾಕ್‌ಗೆ ತೆರಳಿ, ವಿದೇಶಿ ರಾಜಂದಿರ ಕತೆಗಳನ್ನೂ ರುಸ್ತುಮ್‌ ಮತ್ತು ಅಲೆಕ್ಸಾಂಡರ್‌ನ 
ಚರಿತ್ರೆಯನ್ನೂ ಖರೀದಿಸಿ ತಂದನು, ಜನರ ಗಮನವನ್ನು ಕುರ್‌ಆನಿನಿಂದ ಸರಿಸಿ, ಈ ಕತೆಗಳಲ್ಲೇ ಮುಳುಗಿಸಿ ಬಿಡಲು ಹರಿಕಥಾ 
ಸಮಾರಂಭಗಳನ್ನು ಏರ್ಪಡಿಸಿದನು. (ಸೀರತ್‌ ಇಬ್ನು ಹಿಶಾಮ್‌ ಭಾಗ-1, ಪುಟ 20-231) 


ಕಾಂಡ - 21 


14 ತಪ್ಪೀಮುಲ್‌ ಕುರ್‌ಆನ್‌ 


ವಾಹಿದಿಯವರು 'ಅಸ್ಚಾಬುನ್ನುರಭೂಲ್‌'ನಲ್ಲಿ ಕಲ್ಪೀ ಮತ್ತು ಮುಕಾತಿಲ್‌ರಿಂದ ಇದೇ ವ ಷಯವನ್ನು ವರದಿ ಮಾಡಿದ್ದಾರೆ- 
ಇಬ್ದು ಅಬ್ದಾಸ್‌(ರು ಅವರು ಅದಕ್ಕೆ ಇಷ್ಟು ಸೇರಿಸಿದ್ದಾರೆ- ""ನರುರ್‌ ಈ ಉದ್ದೇಶಾರ್ಥ_ ಕೆಲವು. 'ದಾಸಿಯರನ್ನು ಖರೀದಿಸಿ 
ತಂದಿದ್ದು: 'ಪ್ರವಾದಿಯವರ(ಸು ಮಾತುಗಳಿಂದ ಯಾರಾದರೂ ಪ್ರಭಾವಿತಗೊಳ್ಳುತ್ತಿದ್ದಾನೆಂದು ತಿಳಿದ ಕೂಡಲೇ ಆತ ಅವನ ಹಿಂದೆ 
ಒಬ್ಬಳನ್ನು ಛೂ ಬಿಡುತ್ತಿದ್ದನು. ಅವನಿಗೆ ಚೆನ್ನಾಗಿ ತಿನ್ನಿಸಿ, ಕುಡಿಸಿ, ಅವನು ನಿನ್ನಲ್ಲೇ ಲೀನವಾಗಿ, ಅವನ ಮನಸ್ಸು ಅದರಿಂದ ಸರಿಯುವ 
ವರೆಗೆ ಅವನಿಗೆ ಹಾಡು ಕೇಳಿಸಬೇಕೆಂದು ಆತ ಅಪ್ಪಣೆ ಕೊಡುತ್ತಿದ್ದನು. ಇದು ಸಾಮಾನ್ಯವಾಗಿ ಎಲ್ಲ ಕಾಲದ. ಅಪರಾಧಿಗಳಾದ ಜನ 
ನಾಯಕರು ಹಾಡುತ್ತಿದ್ದ ಅದೇ ತಂತ್ರಗಾರಿಕೆಯಾಗಿತ್ತು. "ಅವರು, ಜನಸಾಮಾನ್ಯರನ್ನು ಸ ಸಂಸ್ಕೃತಿಯ ಹೆಸರಲ್ಲಿ ಆಟ-ವಿನೋದ, 
ನೃತ್ಯ-ಗಾಯನಗಳಲ್ಲಿ ಸಿಲುಕಿಸಿ, `ಅವರ ಮನಸ್ಸು ಗಂಭೀರ ವಿಷಯಗಳತ್ತ ತಿರುಗದಂತೆ" ಹಾಗೂ ಅವರು ಎಂತಹ ವಿನಾಶ ಕೂಪಕ್ಕೆ 
ತಳ್ಳಲ್ಪಡುತ್ತಿದ್ದಾರೆಂದು ಅವರಿಗೆ ತಿಳಿಯದಂತೆ ಮಾಡಲು ಪ್ರಯತ್ನಿಸುತ್ತಿದ್ದರು.'' 

'"'ಲಹ್ಟುಲ್‌ ಹದೀಸ್‌'ಗೆ ಹೆಚ್ಚಿನ ಸಹಾಬಿಗಳು ಮತ್ತು ತಾಬಈಗಳು ಇದೇ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಈ ವಚನದಲ್ಲಿರುವ 
ಜೆ *ಲಹ್ಮಲ್‌ ಹದೀಸ್‌' 'ನ ಠಾತ್ಸರ್ಯವೇನೆಂದು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರೊಡನೆ ಕೇಳಲಾದಾಗ ಅವರು. sual 8 ಅದು 
ನೃತ್ಯ- -ಗಾಯನವೆಂದು ಮೂರು ಬಾರಿ ಆಣೆ ಹಾಕಿ ಹೇಳಿದರು. (ಇಬ್ನು ಜರೀರ್‌, ಇಬ್ನು ಅಬೀಶೈಬ, ಹಾಕಿಮ್‌, ಬೈಹಕಿ) ಇದನ್ನೇ 
ಹೋಲುವ ಹೇಳಿಕೆಗಳು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಮುಜಾಹಿದ್‌, ಇಕ್ರಿಮಾ, ಸಈದ್‌ ಬಿನ್‌ ಜುಬೈರ್‌, 
ಹಸನ್‌ ಬಸರೀ ಮತ್ತು ಮಕ್ಕೂಲ್‌ರಿಂದಲೂ ವರದಿಯಾಗಿದೆ. ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌ ಮತ್ತು ತಿರ್ಮಿದಿಯವರು 
ಅಟ ಮಪ PU ಬ ಬ್‌ ಲೌ ಲ ಲ ಲಹಲೌಲ್‌ಚಚ 

2 *'ಮುಗ್‌ನಿಯ (ಹಾಡುಗಾರ್ತಿ) ಮಹಿಳೆಯರ ಖರೀದಿ-ಮಾರಾಟ, ಅದರ ಜಿಲೆ ಪಡೆಯುವುದು ಧರ್ಮ ಸ ಸಮೃಶವಲ್ಲವೆಂದು 
ಪ್ರವಾದಿ ಹೇಳಿದ್ದಾರೆ,'' ಇನ್ನೊಂದು ವರದಿಯಲ್ಲಿ £3 ಬೆ 513 "ಅದರ ಬೆಲೆ ತಿನ್ನುವುದು ಹರಾಮ್‌ ಆಗಿದೆ' ಎಂದಿದ್ದಾರೆ. 
ಅಬೂ ಉಮಾಮರದ್ದೇ ಮತ್ತೊಂದು ವರದಿಯಲ್ಲಿ: 

ರ್ಥ ಲೆ) ಸಿಪಿ ಟಟ 3 sd pel ou 

ದಾಸಿಯರಿಗೆ ನೃತ್ಯ ಗಾಯನ ಕಲಿಸುವುದು ಮತ್ತು ಅವರ ವ್ಯಾಪಾರ (ಕೊಡು-ಕೊಳ್ಳುವಿಕೆ ಧರ್ಮಸಮ್ಮತವಲ್ಲ ಅವರ ಬೆಲೆ 

ಹರಾಮ್‌ ಆಗಿದೆಯೆಂದಿದೆ. ಪ್ರಸ್ತುತ ವಚನವು ಅವರ ಕುರಿತೇ ಅವತೀರ್ಣಗೊಂಡಿದೆಯೆಂದು ಈ ಮೂರೂ ಹದೀಸ್‌ಗಳಿಂದ 
ಸ್ಪಷ್ಟವಾಗುತ್ತದೆ. ಕಾಯೀ ಅಬೂಬಕರ್‌ ಇಬ್ನು ಅರಬಿಯವರು ತನ್ನ 'ಅಹ್ಮಾಮುಲ್‌ ಕುರ್‌ಆನ್‌'ನಲ್ಲಿ ಅಬ್ದುಲ್ಲಾ ಬಿನ್‌ ಮುಬಾರಕ್‌ 
ಮತ್ತು ಇಮಾಮ್‌ ಮಾಲಿಕ್‌ರಿಂದ ಅನಸ್‌(ರುರವರ ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ. 
Le) (೬531 ಅತಿ ee ps gt Led sl yr 

`` ಹಾಡುಗಾರ್ತಿ ದಾಸಿಯರ ಸಭೆಯಲ್ಲಿ ಕುಳಿತು ಅವರ ಹಾಡನ್ನು ಕೇಳುವವನ ಕಿವಿಗೆ ಪರಲೋಕದಲ್ಲಿ ಸೀಸ ಕರಗಿಸಿ 
ಹೊಯ್ಯಲಾಗುವುದೆಂದು ಪ್ರವಾದಿ(ಸು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು" ವಿಷಯ ಗಮನಾರ್ಹವಾಗಿದೆ. ಆ ಕಾಲದಲ್ಲಿ ನೃತ್ಯ- 
ಗಾಯನದ ಸ ಸಂಸ್ಕೃತಿಯು ಸಂಪೂರ್ಣವಾಗಿ ದಾಸಿಯರಿಂದಾಗಿಯೇ ಜೀವಂತವಾಗಿತ್ತು. ಸ್ವತಂತ್ರ ಮಹಿಳೆಯರು ಆಗ "ಆರ್ಟಿಸ್ಟ್‌ 
ಗಳಾಗಿರಲಿಲ್ಲ ಆದ್ದರಿಂದಲೇ ಪ್ರವಾದಿವರ್ಯರು(ಸ) ಮುಗ್‌ನಿಯರ ಕ್ರಯ - ವಿಕ್ರಯದ ಕುರಿತು ಹೇಳಿ, ಅವರ ಶುಲ್ಕವನ್ನು 

.ಜೆಲೆಯೆಂದು ಹೇಳಿದ್ದಾರೆ. ಹಾಡುಗಾರ್ತಿ ಮಹಿಳೆಯರಿಗೆ "ಕೈನಾ' ಎಂಬ ಪದ ಬಳಸಿದ್ದಾರೆ. ಅರಬಿಯಲ್ಲಿ ಸಿಕೆ "ಕೈನಾ' ಎಂದರೆ “ದಾಸಿ”, 

7. "ಜ್ಞಾನದ ಹೊರತು' ಎಂಬುದರ ಸಂಬಂಧವು “ಖರೀದಿಸುತ್ತಾನೆ', `ಯೊಂದಿಗಿರಬಹುದು, ದಾರಿ ತಪ್ಪಿಸುವುದರೊಂದಿಗೂ 
ಇರಬಹುದು. ಮೊದಲ ವಾಕ್ಯ ಕೃದೊಂದಿಗಿದೆಯೆಂದು ಒಪ್ಪಿಕೊಂಡರೆ ಅದರ ಅರ್ಥ ಆ ಮೂರ ಎಂತಹ ಅಜ್ಞಾನಿ, ಎಂತಹ ಮೋಸದ 
ವಸ್ತುಗಳನ್ನು ಖರೀದಿಸುತ್ತಿದ್ದಾನೆ ಎಂದಾಗುತ್ತದೆ. 

"ಒಂದೆಡೆ ಮುಕ್ತಿ ಮತ್ತು ಸನ್ಮಾರ್ಗದಿಂದ ತುಂಬಿದ ದೇವ ವಚನಗಳು ಅವನಿಗೆ ಉಚಿತವಾಗಿ ಸಿಗುತ್ತದೆ. ಆದರೆ ಆತ 
ಅದರಿಂದ ಮುಖ ತಿರುಗಿಸುತ್ತಿದ್ದಾನೆ. ಇನ್ನೊಂದೆಡೆ ನೀತಿ ಚಾರಿತ್ರ್ಯಗಳಿಗೆ ಮಾರಕವಾದ ವಸ್ತುಗಳನ್ನು ತನ್ನ ಹಣ ಕೊಟ್ಟು 
ಖರೀದಿಸುತ್ತಿದ್ದಾನೆ. ' 

ಇನ್ನು ಇದರ ಸಂಬಂಧವು. "ದಾರಿ ತಪ್ಪಿಸುವುದರೊಂದಿಗೆ' ಇದೆಯೆಂದು ಕಲ್ಪಿಸಿಕೊಂಡರೆ ಅದರರ್ಥ ಆತ ಜ್ಞಾನವಿಲ್ಲದೆ 
ಜನರ ಮಾರ್ಗದರ್ಶನಕ್ಕಾಗಿ ಎದ್ದು ನಿಂತಿದ್ದಾನೆಂದಾಗುತ್ತದೆ. ಜನರನ್ನು ದೇವಮಾರ್ಗದಿಂದ ತಡೆಯುವ ಮೂಲಕ ಆತ ಎಷ್ಟು - 
'ದೊಡ್ಡ ಅಪರಾಧವನ್ನುತನ್ನ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದಾನೆಂಬ ಪ್ರಜ್ಞೆಯೇ ಅವನಿಗಿಲ್ಲ 

8. ಅಂದರೆ ಆತ ಜನರನ್ನು ಕಥಾ ಪ್ರಸಂಗ ಮತ್ತು ನೃತ್ಯ-ಗಾಯನಗಳಲ್ಲಿ ಸಿಲುಕಿಸಿ ಅವರು ಅಲ್ಲಾಹನ ವಚನಗಳಿಂದ 
ಏಮುತುರಾಗುವಂತೆ ಮಾಡುತ್ತಾನೆ. ಕುರ್‌ಆನಿನ ಕರೆಯನ್ನು: ತಮಾಷೆಯಲ್ಲಿ ಬ್ಲಿಹಾರಿಸಿಬಿಡುವುದು ಅವನ ಉದ್ದೇಶವಾಗಿದೆ. 


ಕಾಂಡ -21 


31. ಲುಕ್ಕಾನ್‌ 15 


ಭಜಿ ಲಕ್ಷಿ 


೮34-13545913 SES SL pe Js BE 
BOON ಬ ಎಷುಟ! eS EN 041 gh 
SHS GB ಚ ೨೪183520 85. 3: ೬155 


ಖರೀದಿಸಿ ತರುತ್ತಾನೆ. ಇಂತಹವರಿಗೆ ಬಹಳ ಅಪಮಾನಕರ ಯಾತನೆ ಇದೆ? ಅವನಿಗೆ ನಮ್ಮ ಸೂಕ್ತಗಳನ್ನು 
ಓದಿ ಕೇಳಿಸಲಾದಾಗ ಅವನು ಅವುಗಳನ್ನು ತಾನು ಕೇಳಲೇ ಇಲ್ಲವೋ ಎಂಬಂತೆ, ಅವನ ಕಿವಿಗಳು ಕಿವುಡೋ 
ಎಂಬಂತೆ ದುರಹಂಕಾರದಿಂದ ಮುಖ ತಿರುಗಿಸಿ ಬಿಡುತ್ತಾನೆ. ಅವನಿಗೆ ಒಂದು ವೇದನಾಯುಕ್ತ ಯಾತನೆಯ 
ಸುವಾರ್ತೆ ಕೊಟ್ಟು ಬಿಡಿರಿ. ಆದರೆ, ಸತ್ಯವಿಶ್ವಾಪ ಸ್ವೀಕರಿಸುವವರಿಗೂ ಸತ್ಯರ್ಮವೆಸಗುವವರಿಗೂ ಅನುಗ್ರಹಗಳು 
ತುಂಬಿದ ಸ್ಟರ್ಗೋದ್ಯಾನಗಳಿವೆ.' ಅವುಗಳಲ್ಲಿ ಅವರು ಸದಾ ಕಾಲ ವಾಸಿಸುವರು. ಇದು ಅಲ್ಲಾಹನ ದೃಢವಾದ 
ವಾಗ್ದಾನವಾಗಿದೆ ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." 

(10-11) ಅವನು" ನಿಮಗೆ ಕಾಣುವ ಸ್ಪಂಭಗಳಿಲ್ಲದೆ ಆಕಾಶಗಳನ್ನುಸ್ಫಷ್ಟಿಸಿದನು. ಭೂಮಿಯು ನಿಮ್ಮಸಹಿತ 


ವಾ ವವ ವಷ ರಾವಾ ಮಾಸುವ ಮವ Po ಮಾಮ ವಾವ ವಯವಸ ವರೂ ಅನು ಶ್ರ ಮೋ ವಾಾನ ಮಮ ದ್ದ ವಾನರ 
ಅಲ್ಲಾಹನ ಧರ್ಮದೊಂದಿಗೆ ಸೆಣಸಾಡಲು ಅವನು ರಚಿಸಿದ ವ್ಯೂಹ ಹೀಗಿತ್ತು. ಪ್ರವಾದಿ ಮುಹಮ್ಮದ್‌(ಸ) ಅಲ್ಲಾಹನ ವಚನಗಳನ್ನು 
ಕೇಳಿಸಲು ಹೊರಟಾಗ ಸುಂದರಿಯಾದ ಕೋಕಿಲಗಾನ ಹಾಡುಗಾರ್ತಿಯ ಗಾನ ಮೇಳವನ್ನು ನಡೆಸುತ್ತಿದ್ದ ಇನ್ನೊಂದೆಡೆ ಅತ್ಯುತ್ತಮ 
ವಾಗ್ಗಿಗಳಿಂದ ಇರಾನ್‌ ಮುಂತಾದವುಗಳ ಕತೆಗಳನ್ನು ಕೇಳಿಸುತ್ತಿದ್ದ ಜನರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮುಳುಗಿ 
ಅಲ್ಲಾಹನ ಬಗ್ಗೆ ಪರಲೋಕ ಮತ್ತು ನೈತಿಕತೆಯ ಬಗ್ಗೆ ಕೇಳುವ ಗೋಜಿಗೇ ಹೋಗದಂತೆ ಮಾಡುವುದು ಅವನ ಉದ್ದೇಶವಾಗಿತ್ತು. 

9. ಈ ಶಿಕ್ಷೆಯು ಅವರ ಅಪರಾಧಗಳಿಗೆ ತಕ್ಕಂತೆಯೇ ಇರುವುದು. ಅವರು ಅಲ್ಲಾಹನ ಧರ್ಮ, ಅವನ ವಚನಗಳು ಮತ್ತು 
ಅವನ ಪ್ರವಾದಿಯನ್ನು ಅವಮಾನಿಸ ಬಯಸುತ್ತಾರೆ. ಅದಕ್ಕಾಗಿ ಅಲ್ಲಾಹನು ಅವರಿಗೆ ಅತ್ಯಂತ ಅಪಮಾನಕರವಾದ ಶಿಕ್ಷೆ ನೀಡುವನು. 

10. ಅವರಿಗೆ ಸ್ವರ್ಗದ ಸೌಭಾಗ್ಯಗಳಿರುವುದೆಂದು ಹೇಳಲಿಲ್ಲ ಬದಲಾಗಿ ಅವರಿಗೆ ಸೌಭಾಗ್ಯಗಳಿಂದ ಕೂಡಿದ 
ಸ್ಪರ್ಗೋದ್ಯಾನಗಳಿವೆಯೆಂದು ಹೇಳಲಾಗಿದೆ. ಮೊದಲು ಮಾತನ್ನು ಹೇಳಿದ್ದರೆ ಅದಕ್ಕೆ ಅವರು ಸ್ವರ್ಗದ ಸೌಭಾಗ್ಯವನ್ನು ಖಂಡಿತ 
ಅನುಭವಿಸುವರು, ಆದರೆ ಸ್ವರ್ಗ ಅವರದಾಗಿರಲಾರದು ಎಂಬರ್ಥ ಬರುತ್ತಿತ್ತು. ಆದರೆ ಇಲ್ಲಿ ಅವರಿಗೆ ಸೌಭಾಗ್ಯಗಳಿಂದ ಕೂಡಿದ 
ಸ್ವರ್ಗೋದ್ಯಾನಗಳಿವೆಯೆಂದು ಹೇಳಿರುವಾಗ ಅದರರ್ಥ, ಸಂಪೂರ್ಣ ಸ್ವರ್ಗವನ್ನು ಅವರಿಗೆ ಒಪ್ಪಿಸಲಾಗುವುದು. ಅವರು ಅದರ 
ಯಜಮಾನರಂತೆ ಅದರ ಸೌಭಾಗ್ಯಗಳನ್ನು ಅನುಭವಿಸುವರು ಎಂದಾಗುತ್ತದೆ. ಒಡೆತನವನ್ನು ನೀಡದೆಯೇ ಒಂದು ವಸ್ತುವಿನ 
ಪ್ರಯೋಜನ ಪಡೆಯಲು ಅವಕಾಶ ನೀಡಿದಂತಲ್ಲಇದು. 

11. ಅವನ ವಾಗ್ದಾನ ಪೂರೈಸುವುದರಿಂದ ಅವನಿಗೆ ಯಾವುದೂ ತಡೆಯಾಗಲಾರದು. ಅವನು ಮಾಡುವುದೆಲ್ಲವೂ ಪೂರ್ಣ 
ಜ್ಞಾನ ಮತ್ತು ನ್ಯಾಯದೊಂದಿಗೆ ಮಾಡುತ್ತಾನೆ. "ಇದು ಅಲ್ಲಾಹನ ಪ್ರಬಲ ವಾಗ್ದಾನವಾಗಿದೆ' ಎಂದು ಹೇಳಿದ ಬಳಿಕ ಅಲ್ಲಾಹನ 
ಆ ಎರಡು ಗುಣಗಳನ್ನು ವಿವರಿಸುವ ಉದ್ದೇಶವು, ಅವನು ಉದ್ದೇಶಪೂರ್ವಕವಾಗಿ ತನ್ನ ವಾಗ್ದಾನವನ್ನು ಮುರಿಯುವುದಿಲ್ಲ ಮತ್ತು 
ಅವನ ವಾಗ್ದಾನವನ್ನು ಪೂರೈಸುವುದರಿಂದ ಪ್ರಪಂಚದ ಯಾವ ಶಕ್ತಿಯೂ ಅಡ್ಡಿಯಾಗಲಾರದು ಎಂದು ಮನವರಿಕೆ ಮಾಡುವುದಾಗಿದೆ. 
ಆದ್ದರಿಂದ ಈಮಾನ್‌ ಮತ್ತು ಸತ್ಯರ್ಮದ ಬಹುಮಾನವಾಗಿ ವಾಗ್ದಾನ ಮಾಡಲಾದ ವಸ್ತುಗಳು ಯಾರಿಗೂ ಸಿಗಲಾರದು ಎಂಬ ಭಯ 
ಬೇಡ. ಅದೇ ರೀತಿ ಅಲ್ಲಾಹನ ಈ ವಾಗ್ದಾನವು ಸಂಪೂರ್ಣ ಯುಕ್ತಿ ಮತ್ತು ನ್ಯಾಯವನ್ನು ಅವಲಂಬಿಸಿದೆ. ಅರ್ಹರಿಗೆ ಸಿಗದಂತೆ 
ಮಾಡುವುದು, ಅನರ್ಹರಿಗೆ ಸಿಗುವಂತೆ ಮಾಡುವುದು ಅಲ್ಲಾಹನ ಜಾಯಮಾನವಲ್ಲ, ಈಮಾನ್‌ ಮತ್ತು ಸತ್ಕರ್ಮ ಹೊಂದಿದವರು 
ಅಲ್ಲಾಹನ ಕೊಡುಗೆಗಳಿಗೆ ಅರ್ಹರಾಗಿದ್ದಾರೆ. ಅಂತಹವರಿಗೇ ಅವನು ಅದನ್ನುನೀಡುತ್ತಾನೆ. py 

12. ಪ್ರಸ್ತುತ ಪೀಠಿಕೆಯ ನಂತರ ನೈಜ ಉದ್ದೇಶದಿಂದ ಮಾತು ಆರಂಭವಾಗುತ್ತದೆ. ಅಂದರೆ ಶಿರ್ಕ್‌ನ, ಖಂಡನೆ 
ಮತ್ತು ತೌಹೀದ್‌ನೆಡೆಗೆ ಆಹ್ವಾನ. ನ್‌ 

13. ಮೂಲ ಪದಗಳು (ಲಸ ಷ್ಟಿ ಇದಕ್ಕೆ ಎರಡು ಅರ್ಥಗಳಿರಬಹುದು. ಒಂದನೆಯದು- 'ಅದು ಕಂಬಗಳಿಲ್ಲದೆ 
ಹೇಗೆ ನಿಂತಿದೆಯೆಂಬುದನ್ನು ನೀವೇ ನೋಡುತ್ತಿದ್ದೀರಿ.” ಎರಡನೆಯದು- "ಅದು ನಿಮಗೆ ಕಾಣದಂತಹ ಕಂಬಗಳ ಮೇಲೆ ನಿಂತಿದೆ.' 


ಕಾಂಡ - 21 


16 ತಪ್ಪೀಮುಲ್‌ ಕುರ್‌ಆನ್‌ 


ಸ.ನ1 ಈ 655-510೬ 0೩5 ಹಿ 06 ಆಗಿ 
ನರ Sih ಜ್‌  ೈೈಊ bg 
Xs SAK HANS GNA ಶಿಘಿತ ಪತ್ರಿ 4 
INI sok ba BG 


SCI LSS 3 © ಬ AE ೨ ಕ್ರ ಭ್ಯ ಪಿಜಿ : 
ಉರುಳಿ ಬಿಡದಂತೆ ಅವನು ಅದರಲ್ಲಿ ಪರ್ವತಗಳನ್ನು ನಾಟಿದನು.'* ಅವನು ಎಲ್ಲ ತರದ ಪ್ರಾಣಿಗಳನ್ನು ಭೂಮಿ 
ಯಲ್ಲಿ ಿ ಹಬ್ಬಿಸಿಟ್ಟನು. ಆಕಾಶದಿಂದ ನೀರನ್ನು ಸುರಿಸಿದನು ಮತ್ತು ಭೂಮಿಯಲ್ಲಿತರತರದ ಉತ್ತಮ ವಸ್ತುಗಳನ್ನು 
ಮೊಳೆಯಿಸಿದನು. ಇದೆಲ್ಲಾಅಲ್ಲಾಹನ ಸೃ ಷ್ಟಿ “ಈಗ ಅವನ ಹೊರತು ಆ ಇತರರು" ಏನನು ಸೃಷ್ಟಿಸಿದ್ದಾರೆಂಬುದನ್ನು. 
ನನಗೆ ತೋರಿಸಿರಿ. ವಾಸ್ತವದಲ್ಲಿ ಈ ಅಕ್ರಮಿಗಳು ಸುವ್ಯಕ್ತ ಪಥಭ್ರಷ್ಟತೆಗೊಳಗಾಗಿದ್ದಾರೆ..* 

(12) ಲುಕ್ಮಾನರು'? ಅಲ್ಲಾಹನಿಗೆ ಕೃತಜ್ಞರಾಗಲೆಂದು* ನಾವು ಅವರಿಗೆ ಯುಕ್ತಿಯನ್ನು ದಯಪಾಲಿಸಿದೆವು. 
ಕೃತಜ್ಞನ ಕೃತಜ್ಞತೆಯು ಅವನ ಸ್ವಂತಕ್ಕೇ ಲಾಭದಾಯಕವಾಗಿದೆ ಮತ್ತು ಯಾರಾದರೂ ಧಿಕರಸಿದರೆ ವಾಸ್ತವದಲ್ಲಿ 
ಅಲ್ಲಾಹ್‌ ನಿರಪೇಕ್ಷನೂ ಸ್ವಯಂ ಸ್ತುತ್ಯರ್ಹನೂ ಆಗಿರುತ್ತಾನೆ.” 

(13-15) ಲುಕ್ಮಾನರು ತಮ್ಮ ಪ್ರತ್ರನಿಗೆ ಉಪದೇಶವೀಯುತ್ತಿದ್ದಸಂದರ್ಭವನ್ನುಸ್ಥ ಸ್ಫರಿಸಿರಿ, ಅವರು, "ಮಗನೇ 
ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಬೇಡ,” ನಿಜವಾಗಿಯೂ ಶಿರ್ಕ್‌ ಮಹಾ ಅಕ್ರಮವಾಗಿದೆ' 3! 


ಹೆಚ್ಚಿನ ವ್ಯಾ ್ಯಿಖ್ಯಾನಗಾರರು ಒಂದನೆಯ ಅರ್ಥವನ್ನು ತೆಗೆದರೆ ಇಬ್ನು ಅಬ್ಬಾಸ್‌ ಮತ್ತು ಮುಜಾಹಿದ್‌ರವರು ಎರಡನೆಯ ಅರ್ಥವನ್ನು 
ತೆಗೆದಿದ್ದಾರೆ. ಆಧುನಿಕ ಭೌತಶಾಸ್ತ್ರದಿಂದ ತಿಳಿದು ಬರುವಂತೆ, ಅಂತರಿಕ್ಷದಲ್ಲಿರುವ ಅಸಂಖ್ಯಾತ ಗ್ರಹ-ನಕ್ಷತ್ರಗಳು ತಂತಮ್ಮ ಕಕ್ಷೆಗಳಲ್ಲಿ 
ಅಜ್ಞಾಶ ಆಧಾರಗಳ ಮೇಲೆ ನಿಂತಿವೆ ಎಂದು ಹೇಳೆಬಹುದು. ಒಂದನ್ನೊಂದು ಬಂಧಿಸಿಡುವಂತಹ ಯಾವ ತ ತಂತಿಯೂ ಇಲ್ಲ; ಒಂದು 
ಇನ್ನೊಂದರ ಮೇಲೆ ಬೀಳದಂತೆ ತಡೆಯುವ ಯಾವ ಕಂಬಿಗಳೂ ಇಲ್ಲ ಗುರುತ್ವಾಕರ್ಷಕ ಶಕ್ತಿಯಿಂದ ಮಾತ್ರ ಅವು ನೆಲೆ ನಿಂತಿವೆ. ಇದು 
ಇಂದಿನ ವಿಜ್ಞಾನದ ವ್ಯಾಖ್ಯಾನವಾಗಿದೆ. ಮುಂದೆ ನಮಗೆ ಇನ್ನಷ್ಟುಹೆಚ್ಚು! ಮಾಹಿತಿ ಸಿಗಲೂ ಬಹುದು. ಇದಕ್ಕಿಂತಲೂ ಉತ್ತಮ ವ್ಯಾಖ್ಯಾನ 
ಬರಲೂ ಬಹುದು. 

14. ವಿವರಣೆಗಾಗಿ ತಪ್ಪೀಮುಲ್‌ ಕುರ್‌ಆನ್‌ ಸ! ಸಂಪುಟ- 2 ಅನ್ನಹ್ಹ್‌ ಟಿಪ್ಪಣಿ 12 ನೋಡಿ. 

15. ನೀವು ನಿಮ್ಮ ಆರಾಧ್ಯರನ್ನಾಗಿ ಮಾಡಿದ, ನಿಮ್ಮ ಅದೃಷ್ಠ; ಷ್ಠವನ್ನು ರೂಪಿಸುವ ಮತ್ತು ಅಳಿಸುವವುಗಳೆಂದು ನೀವು ಭ್ರಮಿಸುವ 
ಹಾಗೂ ನೀವು ಆರಾಧಿಸಲು ಇಷ್ಟೊಂದು ಹಠ ತೊಡುತ್ತಿರುವ ವಸ್ತುಗಳು. 

16. ಅರ್ಥಾತ್‌, ಈ ಪ್ರಪಂಚದಲ್ಲಿ ಅಲ್ಲಾಹನ ಹೊರತು ಇತರ ಯಾರಾದರೂ ಸೃಷ್ಟಿಸದುದರ ಯಾವುದಾದರೂ ಕುರುಹನ್ನು 
ಇವರು ತೋರಿಸಲಾರರೆಂದಾದರೆ- ಖಂಡಿತ ತೋರಿಸಲಾರರು- ಸೃಷ್ಟಿಕರ್ತನಲ್ಲದವರನ್ನು ದೇವತ್ಚದಲ್ಲಿ ಭಾಗೀದಾರರೆಂದು ಭಾವಿಸಿ. 
ಅವರ ಮುಂದೆ ಸಾಷ್ಟಾಂಗವೆರಗುವುದು, ಅವರೊಂದಿಗೆ ಪ್ರಾರ್ಥಿಸುವುದು ಮತ್ತು ಅವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಳ್ಳುವುದು 
ಕೇವಲ ಮೂರ್ಮಿತನವೆಂದಲ್ಲದ ಇದಕ್ಕೆ ಬೇರಾವಸಮರ್ಥನೆಯನ್ನೂ ಫಿ ನೀಡಲು ಸಾಧ್ಯವಿಲ್ಲ ಒಬ್ಬನು ಸಂಪೂರ್ಣ ಪಃ ಪಥಭ್ರಷ್ಟನಾಗುವತನಕ 
ತಾನು ಆರಾಧಿಸುವವುಗಳು ಸ್ಥ ಸೃಷಿಕರ್ಕರಲ್ಲ ಅಲ್ಲಾಹನು ಮಾತ್ರ ತ್ರ ಸ್ಥಷ್ಟಿಕರ್ಕನೆಂದು ಒಪ್ಪದಿರಲಾರನು. ಅನಂತರವೂ ಅವನು ಅವರನ್ನು 
ಆರಾಧ್ಯರೆಂದು ನಂಬುವುದರಲ್ಲ ಹಠ ತೋರಿಸುವಂತಹ ಮೂರ್ಬಿತನವನ್ನು ಮಾಡಲಾರ. ಸೃಷ್ಟಿಸುವ ಸ್‌ ಸಾಮರ್ಥ್ಯವಿಲ್ಲದವರು.. 
ಭೂಮ್ಯಾ ಕಾಶಗಳ ಸೃಷ್ಟಿಯಲ್ಲಿ ಯಾವುದೇ ಪಾಲಿಲ್ಲದವರು ನಮ್ಮ ಆರಾಧ್ಯರಾಗುವುದಾದರೂ ಹೇಗೆ, ನಾವೇಕೆ ಅವರ ಮುಂದೆ 
ಬಾಗಬೆಟು, ಆವರ ಪಾಡ ಚುಂಬಿಸಬೇಕು, ನಮ್ಮ ಗೋಳನ್ನುಆಲಿಸಲು ಮತ್ತು ನಮ್ಮಸಂಕಟಗಳನ್ನು ಪರಿಹರಿಸಲು ಅವರ ಬಳಿ ಯಾವ 
ಶಕ್ತಿಯಿದೆ. ಒಂದು ವೇಳೆ ಅವರು ನಮ್ಮ ಅಳಲನ್ನು ಕೇಳಿದರೂ ಅವರಿಗೆ ಯಾವುದನ್ನೂ ಸೃಷ್ಟಿಸುವ ಅಧಿಕಾರವೇ ಇಲ್ಲದಿರುವಾಗ ಅದಕ್ಕೆ 
ಉತ್ತರವಾಗಿ ಅವರು ಯಾವ ಕ್ರಮ ಕೈಗೊಳ್ಳಬಲ್ಲರು. ಏನಾದರೂ ಮಾಡುವವರು ಮಾತ್ರ: ಸಹಾಯ ಮಾಡಬಲ್ಲರು. ಮಾಡುವುದಕ್ಕೆ 
ಸಾಮರ್ಥ್ಶ್ಯವಿಲ್ಲದವರು ಏನುತಾನೇ ಸಹಾಯ ಮಾಡಬಲ್ಲರು. ಎಂದು ಸ್ವಲ್ಪವಾದರೂ ಬುದ್ಧಿಯಿರುವವನು ಯೋಚಿಸದೆ ಇರಲಾರನು. 


ಕಾಂಡ - 21 


31. ಲುಕ್ಕಾನ್‌ 17 


17. ಶಿರ್ಕ್‌ನ ಖಂಡನೆಯಲ್ಲಿ ಒಂದು ಪ್ರಬಲ ಪುರಾವೆಯನ್ನೊದಗಿಸಿದ ನಂತರ, ಅರಬರೊಂದಿಗೆ, ಈ ಬುದ್ಧಿಪೂರ್ವಕ 
ಮಾತುಗಳು ನಿಮ್ಮ ಮುಂದೆ ಮೊದಲ ಬಾರಿಗೆ ಬರುವುದಲ್ಲ ಬದಲಾಗಿ, ನಿಮಗಿಂತ ಮುಂಚೆಯೇ ಬುದ್ದಿ ಜೀವಿಗಳು, ತತ್ವಜ್ಞಾನಿಗಳು 
ಇಂತಹ ಮಾತುಗಳನ್ನು ಹೇಳುತ್ತಾ ಬಂದಿದ್ದಾರೆ. ನಿಮ್ಮವರೇ ಆಗಿದ್ದ ಲುಕ್ಬಾಮಲ್‌ ಹಕೀಮ್‌ ಅವರು ಬಹಳ ಹಿಂದೆಯೇ ಇಂತಹ 
ಮಾತುಗಳನ್ನು ಹೇಳಿದ್ದಾರೆ. ಆದ್ದರಿಂದ ನೀವು ಮುಹಮ್ಮದ್‌(ಸ) ಅವರ ಕರೆಗೆ ಉತ್ತರವಾಗಿ, ಶಿರ್ಕ್‌ ಬುದ್ದಿಗೆ ನಿಲುಕದ ವಿಚಾರವಾಗಿದ್ದರೆ 
ನಿಮಗಿಂತ ಮುಂಚೆ ಅದು ಯಾರಿಗೂ ಹೊಳೆಯಲಿಲವೇಕೆಂದು ಹೇಳುವಂತಿಲ್ಲ ಎಂದು ಹೇಳಲಾಗುತ್ತದೆ. | 

ಲುಕ್ಮಾನ್‌ ಓರ್ವ ತತ್ವಜ್ಞಾನಿಯೆಂಬ ನೆಲೆಯಲ್ಲಿ, ಅರೇಬಿಯಾದಲ್ಲಿಪ್ರಸಿದ್ದರಾಗಿದ್ದರು. ಅಮ್ರಾವುಲ್‌ ಕೈಸ್‌, ಲಬೀದ್‌, ಅಗ್ವಾ, ತರಫಾ 
ಮುಂತಾದ ಅಜ್ಞಾನ ಕಾಲದವರ ಕವಿತೆಗಳಲ್ಲಿ ಅವರ ಪ್ರಸ್ತಾಪವಿದೆ. ಕೆಲವು ವಿದ್ಯಾವಂತ ಅರಬರ ಬಳಿ ಲುಕ್ಕಾನ್‌ರ ವಚನಗಳ ಒಂದು 
ಸಂಗ್ರಹವಿತ್ತು. ಹದೀಸ್‌ನಲ್ಲಿಬಂದಿರುವಂತೆ, ಹಿಜ್ರತ್‌ನ ಮೂರು ವರ್ಷಗಳ ಹಿಂದೆ ಪ್ರವಾದಿಸು ಅವರಿಂದ ಪ್ರಭಾವಿತರಾಗಿದ್ದಮದೀನದ 
ಪ್ರಪ್ರಥಮ ಅರಬಸುವೈದ್‌ ಬಿನ್‌ ಸಾಮಿತ್‌ ಹಜ್ಜ್‌ನಿರ್ವಹಿಸಲುಮಕ್ಕಾಕ್ಕೆಹೋದರು. ಅಲ್ಲೀ ಪ್ರವಾದಿವಯವರು(ಸು ರೂಢಿಯಂತೆ, ವಿವಿಧ 
ಪ್ರದೇಶಗಳಿಂದ ಬರುವ ಹಾಜಿಗಳ ಡೇರೆಗಳಿಗೆ ತೆರಳಿ ಇಸ್ಲಾಮಿನ ಸಂದೇಶ ನೀಡುತ್ತಿದ್ದರು. ಸುವೈದ್‌ ಪ್ರವಾದಿಯವರಿಂದ ಮಾತುಗಳನ್ನು 
ಕೇಳಿದಾಗ ನನ್ನ ಬಳಿಯೂ ಇಂತಹ ಒಂದು ವಸ್ತು ಇದೆಯೆಂದು ಹೇಳಿದನು. ಅದೇನೆಂದು ಪ್ರವಾದೀಸು ಕೇಳಿದಾಗ, ಲುಕ್ಮಾನರ ವಚನ 
ಸಂಗ್ರಹವೆಂದು ಆತೆ ಉತ್ತರಿಸಿದ. ಪ್ರವಾದಿಯವರ ಕೋರಿಕೆಯಂತೆ ಅದರಕೆಲವು ವಚನಗಳನ್ನು ಓದಿ ಕೇಳಿಸಿದ. ಪ್ರವಾದಿ(ಸು ಹೇಳಿದರು. 
ಇವು ಅತ್ಯುತ್ತಮ ವಚನಗಳಾಗಿವೆ. ಆದರೆ ನನ್ನ ಬಳಿ ಅದಕ್ಕಿಂತಲೂ ಉತ್ತಮವಾದ ವಚನಗಳಿವೆ. ಆ ಬಳಿಕ ಪ್ರವಾದಿಯವರು ಅವನಿಗೆ 
ಕುರ್‌ಆನಿನ ವಚನಗಳನ್ನು ಓದಿ ಕೇಳಿಸಿದರು- ಇದು ಲುಕ್ಕಾನರ ವಚನಗಳಿಗಿಂತ ಉತ್ತಮವಾಗಿವೆಯೆಂಬುದನ್ನು ಆತ ಒಪ್ಪಿಕೊಂಡ. 
(ಸೀರತ್‌ ಇಬ್ನು ಹಿಶಾಮ್‌ ಭಾಗ-2 ಪುಟ 67-69 ಉಸದುಲ್‌ಗಾಬ ಭಾಗ-2, ಪುಟ-378) ಸುವೈದ್‌ ಬಿನ್‌ ಸಾಮಿತ್‌ ಎಂಬ ಈ 
ವ್ಯಕ್ತಿ ಮದೀನದಲ್ಲಿತನ್ನ ಪ್ರತಿಭೆ, ಪರಾಕ್ರಮ, ಗದ್ಯಪದ್ಯಗಳು ಹಾಗೂ ಶ್ರೇಷ್ಠತೆಯಿಂದಾಗಿ "ಕಾಮಿಲ್‌' (ಪರಿಪೂರ್ಣ) ಎಂಬ ಹೆಸರಿನಿಂದ 
ಕರೆಯಲ್ಪಡುತ್ತಿದ್ದ ಆದರೆ ಪ್ರವಾದಿಯವರನ್ನು ಭೇಟಿಯಾಗಿ ಮದೀನಕ್ಕೆ ಮರಳಿದ ನಂತರ ನಡೆದ ಬುಆಸ್‌ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ 
ಪ್ರವಾದಿಯವರನ್ನು ಭೇಟಿಯಾದ ನಂತರ ಆತ ಮುಸ್ಲಿಮನಾಗಿದ್ದನೆಂದು ಅವನ ಗೋತ್ರದವರ ಸಾಮಾನ್ಯ ಭಾವನೆಯಾಗಿತ್ತು. 

ಐತಿಹಾಸಿಕವಾಗಿ ಲುಕ್ಕಾನರ ವ್ಯಕ್ತಿತ್ವದ ಕುರಿತು ಬಹಳಷ್ಟು ವಿಭಿನ್ನ ಅಭಿಪ್ರಾಯಗಳಿವೆ. ಅಜ್ಞಾನ ಕಾಲದ ಅಂಧಕಾರ ಯುಗದಲ್ಲಿ 
ಐತಿಹಾಸಿಕ ದಾಖಲೆಗಳಿರಲಿಲ್ಲ. ಮಾಹಿತಿಗಳು ನೂರಾರು ವರ್ಷಗಳಿಂದ ಬಾಯ್ದೆರೆಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗವಾಗುವ 
ವರದಿಗಳನ್ನು ಅವಲಂಬಿಸಿರುತ್ತಿತ್ತು. ಆ ವರದಿಗಳ ಪ್ರಕಾರ, ಲುಕ್ಸಾನ್‌ ಆದ್‌ ಜನಾಂಗದವರಾಗಿದ್ದು ಯಮನಿನ ರಾಜರಾಗಿದ್ದರೆಂದು 
ಕೆಲವರು ಹೇಳುತ್ತಾರೆ. ಮೌಲಾನಾ ಸೈಯದ್‌ ಸುಲೈಮಾನ್‌ ನದ್ದಿಯವರು ಅದೇ ವರದಿಗಳನ್ನು ಆಧರಿಸಿ ತಮ್ಮ "ಅರ್ದುಲ್‌ 
ಕುರ್‌ಆನ್‌'ನಲ್ಲಿಹೀಗೆ ಅಭಿಪ್ರಾಯ ಪಟ್ಟಿದ್ದಾರೆ- ಆದ್‌ ಜನಾಂಗದ ಮೇಲೆ ಅಲ್ಲಾಹನ ಶಿಕ್ಷೆಎರಗಿದ ನಂತರ, ಹೂದ್‌(ಅ) ಅವರೊಂದಿಗೆ 
ಬದುಕುಳಿದ ವಿಶ್ವಾಸಿಗಳ ಪೀಳಿಗೆಯವರಾಗಿದ್ದರು ಲುಕ್ಮಾನ್‌. ಯಮನಿನಲ್ಲಿ ಅವರ ಆಡಳಿತ ಸ್ಥಾಪನೆಗೊಂಡಿದ್ವು ಲುಕ್ಕಾನ್‌ ಅವರ 
ರಾಜಂದಿರ ಪೈಕಿ ಒಬ್ಬರಾಗಿದ್ದರು. ಆದರೆ ಕೆಲವು ಹಿರಿಯ ಸಹಾಬಿಗಳು ಮತ್ತು ತಾಬಈಗಳ ವರದಿಗಳು ಅದಕ್ಕೆ ವಿರುದ್ಧವಾಗಿವೆ. 
ಅವರು ಓರ್ವ ಇಥಿಯೋಪಿಯದ ಗುಲಾಮ(ಹಬಶಿಲರಾಗಿದ್ದರೆಂದು ಇಬ್ನು ಅಬ್ಬಾಸ್‌ರು ಹೇಳುತ್ತಾರೆ. ಅಬೂ ಹುರೈರಾ, 
ಮುಜಾಹಿದ್‌, ಇಕ್ರಿಮಾ ಮತ್ತು ಖಾಲಿದ್‌ ರುಬಈಯವರ ಅಭಿಪ್ರಾಯವೂ ಅದೆ. ಜಾಬಿರ್‌ ಬಿನ್‌ ಅಬ್ದುಲ್ಲಾರ ಪ್ರಕಾರ ಅವರು 
ನೂಬಾದವರು. ಅವರು ಈಜಿಪ್ಟ್‌ನ ಕರಿಯ ಗುಲಾಮರಾಗಿದ್ದರೆಂದು ಸಈದ್‌ ಬಿನ್‌ ಮುಸಯ್ಯಿಬ್‌ ಹೇಳುತ್ತಾರೆ- ಈ ಮೂರೂ 
ವರದಿಗಳಲ್ಲಿ ಏಕರೂಪತೆಯಿದೆ. ಏಕೆಂದರೆ ಅರಬರು ಕರಿಯರನ್ನು 'ಹಬಶೀ' ಎನ್ನುತ್ತಿದ್ದರು. ನೂಬಾ ಈಜಿಪ್ಟಿನ ದಕ್ಷಿಣ ಮತ್ತು 
ಸೂಡಾನಿನ ಉತ್ತರಕ್ಕಿರುವ ಪ್ರದೇಶವಾಗಿದೆ. ಆದ್ದರಿಂದ ಮೂರೂ ವರದಿಗಳು ಒಬ್ಬನೇ ವ್ಯಕ್ತಿಯನ್ನು ಈಜಿಪ್ಟ್‌ ನೂಬಾ ಮತ್ತು 
ಇಥಿಯೋಪಿಯದವನು ಎಂದಿರಬೇಕು. ಇದರಲ್ಲಿ ಕೇವಲ ಪದಗಳ ವ್ಯತ್ಯಾಸವಿದೆಯೇ ಹೊರತು ಅರ್ಥದಲ್ಲಲ್ಲ ಇನ್ನು 
'ರೌದುಲ್‌ ಅನ್ಸ್‌ನಲ್ಲಿ ಸುಹೈಲಿಯವರ ಮತ್ತು ಮುರೂ ಜುದ್ಧಹಬ್‌ನಲ್ಲಿ ಮಸ್‌ವೂದಿಯವರ ಹೇಳಿಕೆಗಳು, ಈ ಸೂಡಾನಿ 
ಗುಲಾಮನ ಮಾತುಗಳು ಅರೇಬಿಯಾದಲ್ಲಿ ಹೇಗೆ ಪ್ರಜಾರ ಪಡೆಯಿತು ಎಂಬುದರ ಕಡೆಗೆ ಬೆಳಕು ಬೀರುತ್ತವೆ. ಇವರಿಬ್ಬರೂ 
ಅವರು ನೂಬಾದವರೆನುತ್ತಾರೆ. ಆದರೆ ಸುಹೈಲಿಯವರು ಸ್ಪಷ್ಟಪಡಿಸಿರುವಂತೆ, ಅವರು ಮದ್‌ಯನ್‌ ಮತ್ತು ಐಲಾ(ಈಗಿನ ಅಕಬಾ) 
ಪ್ರದೇಶದ ಪ್ರಜೆಯಾಗಿದ್ದರು. ಆದ್ದರಿಂದಲೇ ಅವರ ಭಾಷೆ ಅರಬಿಯಾಗಿತ್ತು. ಅವರ ತತ್ನಜ್ಞಾನಗಳು ಅರೇಬಿಯಾದಲ್ಲಿ ಪ್ರಚಾರ 
ಪಡೆಯಿತು. ಲುಕ್ಷಾನುಲ್‌ ಹಕೀಮ್‌ ಮತ್ತು ಲುಕ್ಸಾನ್‌ ಬಿನ್‌ ಆದ್‌ ಇಬ್ಬರೂ ವಿಭಿನ್ನ ವ್ಯಕ್ತಿಗಳಾಗಿದ್ದು ಅವರನ್ನು ಒಬ್ಬನೇ ಎಂದು 
ಹೇಳುವುದು ಸರಿಯಲ್ಲವೆಂದು ಅವರು ಹೇಳುತ್ತಾರೆ. 

ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕಾಗಿದೆ. ದೇರೆನ್‌ ಬರ್ಗ್‌ (20808 Bur) ಎಂಬ ಪಾಶ್ಚಾತ್ಯ ವಿಮರ್ಶಕನು 
ಪ್ಯಾರಿಸ್‌ನ ಗ್ರಂಥಾಲಯದಿಂದ "ಲುಕ್ಕಾನ್‌ ಹಕೀಮ್‌ರ ವಚನಗಳು' Fables De Lokman Le Sage) ಎಂಬ ಹೆಸರಿನಲ್ಲಿ 
ಒಂದು ಅರಬಿ ಸಂಗ್ರಹವನ್ನು ಪ್ರಕಟಿಸಿದ್ದಾನೆ. ಅದೊಂದು ಕೃತಕ ಸೃಷ್ಟಿಯಾಗಿದ್ದು ಅದಕ್ಕೂ ಲುಕ್ಕಾನ್‌ರಿಗೂ ಯಾವುದೇ ಸಂಬಂಧವಿಲ್ಲ 
ಅದನ್ನು 13ನೇ ಶತಮಾನದಲ್ಲಿ ಯುರೋಪಿನ ಅಜ್ಞಾತ ವ್ಯಕ್ತಿಯೊಬ್ಬನು ರಚಿಸಿದ್ದರು. ಅದರ ಅರಬಿ ಭಾಷೆಯೂ ಚೆನ್ನಾಗಿಲ್ಲ 


ಕಾಂಡ - 21 


18 ತಪ್ಪೀಮುಲ್‌ ಕುರ್‌ಆನ್‌ 


ಅದನ್ನು ಓದಿದಾಗ ಇತರ ಯಾವುದೋ ಭಾಷೆಯ ಗ್ರಂಥದ ಅನುವಾದವೆಂದು ಭಾಸವಾಗುತ್ತದೆ. ಅದನ್ನು ಆತ ಅಥವಾ ಅದರ 
ಅನುವಾದಕ ಲುಕ್ಕಾನ್‌ ಹಕೀಮ್‌ರ ಗ್ರಂಥವೆಂದು ಹೇಳಿದ್ದಾನೆ. ಪಾಶ್ಚಾತ್ಯ ವಿಮರ್ಶಕರು ಈ ರೀತಿ ಸೃಷ್ಟಿಸಿ ಪ್ರಕಟಿಸುವುದರ ಉದ್ದೇಶವು 
ಕುರ್‌ಆನಿನಲ್ಲಿ ವಿವರಿಸಲಾದ ಘಟನೆಗಳು ಇತಿಹಾಸ ವಿರೋಧಿ ಟ್ಟುಕತೆಗಳೆಂದು ಬಿಂಬಿಸಿ ಅದರ ವಿಶ್ವಾಸಾರ್ಹತೆಯನ್ನು 
ಕಳಕೊಳ್ಳುವಂತೆ ಮಾಡುವುದಾಗಿದೆ. ಎನ್‌ಸ್ಲೆ ಸೈಕ್ಟೋಪೀಡಿಯಾ ಆಫ್‌ ಇಸ್ಲಾಮಿನಲ್ಲಿ "ಲುಕ್ಮಾನ್‌' ಎಂಬ B.Hellerರ ಲೇಖನವನ್ನು 
ಓದಿದವರು ಅವರ ದುರುದ್ದೇಶವನ್ನು ಸುಲಭದಲ್ಲಿ ಗುರುತಿಸಬಹುದು. 

18. ಅರ್ಥಾತ್‌, ಅಲ್ಲಾಹನು ನೀಡಿದ ಜ್ಞಾನ ಮತ್ತು ಅಂತರ್‌ ದೃಷ್ಟಿಯ ಪ್ರ ಪ್ರಥಮ ಬೇಡಿಕೆಯು ಮಾನವ ತನ್ನ ಪ್ರಭುವಿನೊಂದಿಗೆ 
ಕೃತಜ್ಞಕ್ಕ ಮತ್ತು ಉಪಕಾರ ಸ್ವರಣೆಯ ಭಾವವನ್ನು ಹೊಂದಿರಬೇಕೇ ಕ ಕೃತಪ್ಲುತೆಯಲ್ಲ, ಅವನ ಈ ಕೃತಜ್ಞತೆಯು ಕೇವಲ 
ಬಾಯಿ ಮಾತಿನಲ್ಲಿರಬಾರದು. ಬದಲಾಗಿ, ಮನಸಾರೆ ಮಾತು ಮತ್ತು ಕೃತಿಗಳ ಭೋವಿ. ತನಗೆ ಸಿಕ್ಕಿದ್ದಲ್ಲವೂ ದೇವನ 
ವತಿಯಿಂದಾಗಿದೆಯೆಂಬ ದೃಢ ವಿಶ್ವಾಸ ಮತ್ತು ಪ್ರಜ್ಞೆ ಅವನ ಅಂತರಾಳದಲ್ಲಿರಬೇಕು. ಅವನ ನಾಲಗೆಯು ಸದಾ ತನ್ನ ಪ್ರಭುವಿನ 
ಉಪಕಾರಗಳನ್ನು ಜಪಿಸುತ್ತಿರಬೇಕು. ಅವನು ಕಾರ್ಯತಃ ದೇವನಿಗೆ ವಿಧೇಯನಾಗಿರಬೇಕು. ಅವನ ಆಜ್ಞೋಲ್ಲಂಘನೆಯಿಂದ 
ದೂರವಿರಬೇಕು. ಅವನ ಸಂಪ್ರೀತಿಗಾಗಿ ಸದಾ ದುಡಿಯುತ್ತಿರಬೇಕು. ಅವನು ನೀಡಿದ ಸಂದೇಶವನ್ನು ಅವನ ದಾಸರಿಗೆ ತಲುಪಿಸಬೇಕು. 
ಅವನ ವಿರುದ್ಧ ಬಂಡೇಳುವವರೊಂದಿಗೆ ಹೋರಾಡುತ್ತಿರಬೇಕು. ತನ್ಮೂಲಕ ನಿಜವಾಗಿಯೂ ತಾನು ತನ ಪ್ರಭುವಿನ ಕೃತಜ್ಞದಾಸನೆಂದು 
ಸಾಬೀತು ಪಡಿಸ ಬೇಕು. 

19. ಅರ್ಥಾತ್‌, ಕೃತಪ್ಪತ್ರ ತೋರುವವನ ಕೃತಪ್ಲತೆಯು ಅವನಿಗೇ ಹಾನಿಕಾರಕವಾಗಿದೆ, ಅಲ್ಲಾಹನಿಗೇನೂ ಅದರಿಂದ 
ನಷ್ಟವಲ್ಲ ಅವನು ನಿರಪೇಕ್ಷಕನಾಗಿದ್ದಾನೆ. ಯಾರ ಕೃತಜ್ಞ್ಯೆಯೂ ಅವನಿಗೆ ಬೇಕಿಲ್ಲ ಯಾರಾದರೂ ಕೃತಜ್ಞರಾದರೆ ಅವನ 
ದೇವತ್ವದಲ್ಲಿ ಕಿಂಚಿತ್ತೂ ಹೆಚ್ಚಳವುಂಟಾಗುವುದಿಲ್ಲ NT ಕೃತಪ್ಪತ್ರೆ ತೋರಿದರೆ, ಬಾಸರಿಗೆ ಬರುವುದಲ್ಲ. ಅವನೇ 
ನೀಡಿದವುಗಳಾಗಿವೆಯೆಂಬ ಸತ್ಯವನ್ನು ಬದಲಿಸುವುದಿಲ್ಲ ಹಾರಾಡೊ ಅವನನ್ನು ಸ್ತುತಿಸಿದರೂ ಸ್ತುತಿಸದೆ ಇದ್ದರೂ ಅವನಂತೂ 
ಸ್ವಯಂ ಸ್ತುತ್ಯರ್ಹನು. ಪ್ರಪಂಚದ ಕಣಕಣವೂ ಅವನ ಪರಿಪೂರ್ಣತೆ, ಅವನ ಸೌಂದರ್ಯ, ಸ್ಥ ಸೃಷ್ಟಿ ಸಾಮರ್ಥ್ಯ “ಹಾಗೂ ಅವನು 
ಅನ್ನದಾತನೆಂಬುದರ ಸಾಕ್ಷಿ ನುಡಿಯುತ್ತವೆ. ಪ್ರತಿಯೊಂದು ಸೃಷ್ಟಿಯೂ ಅವನನ್ನು ಸ್ತುತಿಸುವುದರಲ್ಲಿನಿರತವಾಗಿದೆ. 

20. ಲುಕ್ಕಾನರ 'ತತ್ಪಜ್ಞಾನದ ಮಾತುಗಳ ಪೈಕಿ ಎರಡು ವಿಶಿಷ್ಟ ಉಪದೇಶಗಳನ್ನು ಎರಡು ಕಾರಣಗಳಿಂದಾಗಿ ಇಲ್ಲಿ 
ಪ್ರಸ್ತಾಪಿಸಲಾಗಿದೆ. ಒಂದನೆಯದಾಗಿ, ಅವರು ಈ ಉಪ! ಪದೇಶವನ್ನು ತನ್ನ ಪುತ್ರನಿಗೆ ನೀಡಿದ್ದರು. ಒಬ್ಬನು ಈ ಲೋಕದಲ್ಲಿ 
ಯಾರಿಗಾದರೂ ಹಿತ ಬಯಸುವುದಾದರೆ ಅದು ತನ್ನ ಸಂತಾನಕ್ಕೆ ಎಂಬುದು" ಶತಸಿದ್ಧ ಒಬ್ಬನು ಇತರರಿಗೆ ಮೋಸ ಮಾಡಬಲ್ಲನು. 
ಅವರೊಂದಿಗೆ ಕಾಪಟ್ಯದ ಮಾತುಗಳನ್ನಾಡಬಲ್ಲನು. "ಆದರೆ ತನ್ನ ಸಂತಾನವನ್ನು ಮೋಸ ಮಾಡಲು ಎಂತಹ ಕೆಟ್ಟ ವ್ಯಕ್ತಿ ಕೂಡಾ 
ಮುಂದಾಗಲಾರ. ಆದ್ದರಿಂದ ಲುಕ್ಷಾನರು ತನ್ನ ಪುತ್ರನಿಗೆ ಉಪದೇಶ ನೀಡಿರುವುದು ಶಿರ್ಕ್‌ಬಹುದೇವಾರಾಧನೆ ಎಂಬ 
ಮಹಾಪಾಪದಿಂದ ದೂರವಿರಬೇಕೆಂದಾಗಿತ್ತು. ಆವರ ದೃಷ್ಟಿಯಲ್ಲಿ ಶಿರ್ಕ್‌ ಅತ್ಯಂತ ನೀಚ ಕೃತ್ಯವಾಗಿತ್ತು. ಎರಡನೆಯದಾಗಿ, 
ಮುಂದಿನ ವಚನಗಳಲ್ಲಿ ವಿವರಿಸಲಾಗಿರುವಂತೆ, ಮಕ್ಕಾದ ಸತ್ಯನಿಷೇಧಿಗಳ ಪೈಕಿ ಹೆಚ್ಚಿನ ತಂದೆ ತಾಯಂದಿರು ಆಗ ತಮ್ಮ ಸಂತಾನವನ್ನು 
ಬಹುದೇವಾರಾಧಕ ಧರ್ಮದಲ್ಲಿ ಸ್ಥಿರವಾಗಿರುವಂತೆಯೂ 'ಎಕದೇವತ್ವದ " ಕರೆಯನ್ನು ತಿರಸ್ಕರಿಸುವಂತೆಯೂ ಒತ್ತಾಯಿಸುತ್ತಿದ್ದರು.. 
ಆದ್ದರಿಂದ ಆ ಮೂರ್ಯರೊಂದಿಗೆ ಹೀಗೆ ಹೇಳಲಾಗುತ್ತದೆ. ನಿಮ್ಮ ಇದೇ ನಾಡಿನ ಸುಪ್ರಸಿದ್ಧ ತತ್ನಜ್ಞಾನಿಯೋರ್ವರು ತನ್ನ ಪುತ್ರನಿಗೆ 
ಬಹುದೇವಾರಾಧನೆಯಿಂದ ದೂರವಿರುವಂತೆ ಉಪದೇಶಿಸಿ, ಸಂತಾನದೊಂದಿಗಿನ ಹಿತಚಿಂತನೆಯನ್ನು ಈಡೇರಿಸಿದ್ದಾರೆ. ಆದರೆ 
ನೀವಾದರೋ ಇಂದು ನಿಮ್ಮ ಮಕ್ಕಳನ್ನು ಅದೇ ಬಹು ದೇವಾರಾಧನೆ ಮಾಡುವಂತೆ ಒತ್ತಾಯಿಸುತ್ತಿದ್ದೀರಿ. ಇದು ನೀವು ಅವರೊಂದಿಗೆ 
ತೋರುವ ಹಿತಚಿಂತನೆಯೇ ಅಥವಾ ದ್ರೋಹವೇ? 

21. ಯಾರದಾದರೂ ಹಕ್ಕುಗಳನ್ನು ಕಬಳಿಸುವುದು ಮತ್ತು ನ್ಯಾಯಕ್ಕೆ ವಿರುದ್ಧವಾಗಿ ವರ್ತಿಸುವುದು "ರುಲ್ಸ್‌' | 
(ಅಕ್ರಮ) ಆಗಿದೆ. ಆದ್ದರಿಂದಲೇ ಶಿರ್ಕ್‌ ಅತಿ ದೊಡ್ಡ ಅಕ್ರಮವಾಗಿದೆ. ತನ್ನನ್ನು ಸೃಷ್ಟಿಸುವುದರಲ್ಲಿ ಯಾವ ರೀತಿಯಲ್ಲೂ 
ಭಾಗಿಯಲ್ಲದ, ತನಗೆ ಆಹಾರ ನೀಡುವಲ್ಲಿ ಯಾವುದೇ ಪಾತ್ರ ವಹಿಸದ, ಮಾನವನು ಈ ಲೋಕದಲ್ಲಿ ಪ್ರಯೋಜನ ಪಡೆಯುವಂತಹ 
ಅನುಗ್ರಹಗಳನ್ನುಕೊಡಿಸುವುದರಲ್ಲಿಸಹಾಯ ಮಾಡದಂತಹವಸ್ತುಗಳನ್ನು ತನ್ನಸೃಷಿಕರ್ತ, ಅನ್ನದಾತ ಮತ್ತು ಅನುಗ್ರಹದಾನಿಗೆಸಮಾನವಾಗಿ 
ಭಾವಿಸುವುದೇ 'ಅಕ್ರಮವಾಗಿದೆ. ಇದಕ್ಕಿಂತ ದೊಡ್ಡ ತ್ನ ಅಕ್ರಮವನ್ನು ಊಹಿಸಲೆಕ್ಳೂ ಸಾಧ್ಯವಿಲ್ಲ ಮನುಷ್ಯನು ತನ್ನ ಸ್ಫ ಸೃಷ್ಟಿಕರ್ತನನ್ನು ಮಾತ್ರ 
ಆರಾಧಿಸುವುದು ಅವನ ಹಕ್ಕಾಗಿದೆ. ಆದರೆ ಅವನು. ಇತರರನ್ನು ಆರಾಧಿಸಿ ಅವನ "ಹಕ್ಕನ್ನು ಕಸಿಯುತ್ತಾನೆ. ಇತರರ ದಾಸ್ತ ್ಯ ಸ್ವೀಕರಿಸಿಕೊಂಡು 
ಅವನು ಮಾಡುವ ಯಾವುದೇ ಕೃತ್ಯಕ್ಕೆ ಅವನ ಮನಮಸ್ತಿಷ್ಠವನ್ನೂ ಭೂಮ್ಯಾ! ಕಾಶಗಳಲ್ಲಿರುವ ಸಕಲ ವಸ್ತುಗಳನ್ನೂ ಬಳಸುತ್ತಾನೆ. ವಸ್ತುತಃ 
ಆ ಎಲ್ಲ ವಸ್ತುಗಳು ಯಾವುದೇ ಭಾಗೀದಾರರಿಲ್ಲದ ಏಕೈಕ ಒಡೆಯನ ಸೃ ೃಷ್ಟಿಗಳಾಗಿವೆ. ಅವುಗಳ ಪೈಕಿ ಯಾವುದನ್ನೂ ಅಲ್ಲಾಹನ ಹೊರತು 
ಇತರರ ದಾಸ್ಯಕ್ಕಾಗಿ ಬಳಸುವ ಅಧಿಕಾರ ಅವನಿಗಿಲ್ಲ ಇನ್ನು ಮಾನವನು ತನ್ನನ್ನು ಅಪಮಾನ ಮತ್ತು ಶಕಗ ಗುರಿಪಃ ಡಸದಿರುವುದು ಅವನದೇ 
ಹಕ್ಕಾಗಿದೆ. ಆದರೆ ಅವನು ಸೃಷ್ಟಿಕರ್ತನನ್ನು ಬಿಟ್ಟು ತನ್ನನ್ನು ತಾನೇ ಅಪಃ ಪಮಾನಿಸುತ್ತಾನೆ; ಶಿಕ್ಷೆಗೆ ಗುರಿಪಡಿಸುತ್ತಾನೆ. ಈ ರೀತಿ ಮುಶ್ರಿಕರ 
ಸಂಪೂರ್ಣ ಜೀವನವು ಸದಾ 'ಅಕ್ರಮನಾಗಿ ಬಿಡುತ್ತದೆ. ಅವನ ಒಂದೇ ಒಂದು ಶ್ವಾಷವೂ ಅಕ್ರಮದಿಂದ ಹೊರತಾಗಿರುವುದಿಲ್ಲ 


ಕಾಂಡ -21 


31, ಲುಕ್ಕಾನ್‌ 19 


ಉರ As SS (ತ್ರಿ dh 


1212೭1; ಟೂ 
Gah ಕ್ರಯ KASS ೩... ಹಹ LU 


ಎಯಡನ ಸರತೆ 606 ಯಿ ಟಕ. ಟೂ 
ಎಂದರು. ಮಾನವನಿಗೆ ತನ್ನ ಮಾತಾಪಿತರ ಹಕ್ಕನ್ನು ತಿಳಿದುಕೊಳ್ಳಲು ನಾವೇ ತಾಕೀತು ಮಾಡಿರುತ್ತೇವೆ.” 
ಅವನ ತಾಯಿಯು ನಿತ್ರಾ ಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು ತನ್ನ ಗರ್ಭದಲ್ಲಿರಿಸಿದಳು ಮತ್ತು ಅವನ 
ಸ್ತನಪಾನ ಬಿಡುವುದರಲ್ಲಿ ಎರಡು ವರ್ಷಗಳು ತಗಲಿದುವು.* (ಆದುದರಿಂದಲೇ ನಾವು ಅವನೊಡನೆ) ನನಗೆ 
ಕೃತಜ್ಞತೆ ಸಲ್ಲಿಸು ಮತ್ತು ನಿನ್ನ ಮಾತಾಪಿತರಿಗೆ ಕೃತಜ್ಞತೆ ಸಲ್ಲಿಸು. ನೀನು ನನ್ನ ಕಡೆಗೇ ಮರಳಬೇಕಾಗಿದೆ (ಎಂದು 
ಉಪದೇಶಿಸಿದೆವು. ಆದರೆ, ಅವರು ನಿನಗೆ ತಿಳಿಯದುದನ್ನು ನನ್ನೊಂದಿಗೆ ಸಹಭಾಗಿಯಾಗಿ ಮಾಡಬೇಕೆಂದು 
ನಿನ್ನ ಮೇಲೆ ಒತ್ತಡ ಹಾಕಿದರೆ" ಅವರ ಮಾತನ್ನು ಎಷ್ಟು ಮಾತ್ರಕ್ಕೂ ಕೇಳಬೇಡ. ಈ ಲೋಕದಲ್ಲಿ 
ಅವರೊಂದಿಗೆ ಸದ್ವರ್ಶನೆ ಮಾಡುತ್ತಿರು. ಆದರೆ, ಯಾರು ನನ್ನ "ಕಡೆಗೆ ಒಲಿದಿರುವನೋ ಅವನ ಮಾರ್ಗವನ್ನು 
ಮಾತ್ರ ಅನುಸರಿಸು. ಮುಂದೆ ನಿಮಗೆಲ್ಲರಿಗೂ ನನ್ನ ಕಡೆಗೇ ಮರಳಲಿಕ್ಕಿದೆ.* ಆಗ ನೀವು ಯಾವ ತರದ. 
ಕರ್ಮಗಳನ್ನು ಮಾಡುತ್ತಿದ್ದಿರೆಂದು ನಾನು ನಿಮಗೆ ತೋರಿಸುವೆನು.* 


a 


ಮ 
22. ಇಲ್ಲಿಂದ ಪಾರಾದಕೊನೆಯತನಕದ ವಾಕ್ಯವು ಅಲ್ಲಾಹನು ಲುಕ್ಕಾನರ ಮಾತನ್ನುಇನ್ನಷ್ಟುವಿವರಿಸಿ ಹೇಳಿದ ಅನುಬಂಧವಾಗಿದೆ. 
23. ಈ ಪದಗಳಿಂದ ಮಗುವಿನ ಹಾಲುಣಿಸುವ ಅವಧಿಯು ಎರಡು ವರ್ಷಗಳಾಗಿವೆಯೆಂದು ಇಮಾಮ್‌ ಶಾಫಿಈ, ಅಹ್ಮದ್‌, 
ಅಬೂ ಯೂಸುಫ್‌ ಮತ್ತು ಮುಹಮ್ಮದ್‌ರವರು ವಿಧಿಸಿದ್ದಾರೆ. ಈ ಅವಧಿಯೊಳಗೆ ಒಂದು ಮಗು ಯಾವುದಾದರೂ ಮಹಿಳೆಯ 
ಹಾಲು ಕುಡಿದರೆ ನಿಷಿದ್ಧತೆಯುಂಟಾಗುತ್ತದೆ. ಅನಂತರ ಕುಡಿದರೆ ಅದು ಅನ್ವಯಿಸುವುದಿಲ್ಲ. ಇಮಾಮ್‌ ಮಾಲಿಕರ ಒಂದು 
ಹೇಳಿಕೆಯೂ ಇದನ್ನು ಸಮರ್ಥಿಸುತ್ತದೆ. ಆದರೆ ಇಮಾಮ್‌ ಅಬೂ ಹನೀಫಾರವರು ಸೂಕ್ಷ್ಮತೆಗಾಗಿ ಮೊಲೆ ಹಾಲುಣ್ಣುವ ಅವಧಿ 
ಮೂವತ್ತು ತಿಂಗಳು(ಎರಡೂವರೆ ವರ್ಷ) ಎಂದು ಸಾರಿದ್ದಾರೆ. ಎರಡು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಮಗುವಿನ 
ಮೊಲೆ ಬಿಡಿಸಿದ್ದು ಮಗುವಿಗೆ ಹಾಲಿನ ಅಪೇಕ್ಷೆಯಿಲ್ಲದಿದ್ದರೆ, ಅನಂತರ ಯಾವುದೇ ಮಹಿಳೆಯ ಮೊಲೆ ಹಾಲು ಕುಡಿಯುವುದರಿಂದ 
ನಿಷಿದ್ಧತೆಯುಂಟಾಗುವುದಿಲ್ಲ ಆದರೆ ಮಗುವಿಗೆ ಮೊಲೆ ಹಾಲೇ ಆಹಾರವಾಗಿದ್ದು ಆ ಅವಧಿಯಲ್ಲಿ ಅದು ಬೇರೇನಾದರೂ ತಿಂದರೂ 
ನಿಷಿದ್ವತೆಯುಂಟಾಗುತ್ತದೆ. ಏಕೆಂದರೆ, ಸೂಕ್ತದ ಇಂಗಿತ ಎರಡು ವರ್ಷ ಮೊಲೆ ಹಾಲು ಕುಡಿಸುವುದು ಕಡ್ಡಾಯವೆಂದಲ್ಲವೆಂದೂ ಅವರು 
ಹೇಳುತ್ತಾರೆ. ಅಲ್‌ಬಕರಃ ಅಧ್ಯಾಯದಲ್ಲಿಹೀಗಿದೆ: 


ಸ ೨4೨-22 3೨ 2 


೬೩೪1 5151511 ತಿಎ ಕೆ 435 BSI 2೩೫ SSS 
““ತಮ್ಮ ಶಿಶುಗಳು ಪೂರ್ಣ ಸ್ತನಪಾನಾವಧಿಯ ವರೆಗೆ ಹಾಲು ಕುಡಿಯಬೇಕೆಂದು ಪಿತರು ಬಯಸಿದರೆ, ತಾಯಂದಿರು ತಮ್ಮ 
ಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು.'' (ಪವಿತ್ರ ಕುರ್‌ಆನ್‌, 2:233). ' 
ಇಬ್ನು ಅಬ್ಬಾಸ್‌(ರು ಈ ವಚನದಿಂದ ಅರ್ಥೈಸಿರುವಂತೆ, ಗರ್ಭಧಾರಣೆಯ ಕನಿಷ್ಠ ಅವಧಿ ಆರು ತಿಂಗಳಾಗಿದೆ. ಇದನ್ನು 
ವಿದ್ವಾಂಸರೂ ಸಮರ್ಥಿಸಿದ್ದಾರೆ. ಕುರ್‌ಆನ್‌ ಹೇಳುತ್ತದೆ. 
ida diss 
"ಅವನ ಗರ್ಭಾವಧಿಯಲ್ಲಿಮತ್ತು ಮೊಲೆ ಹಾಲು ಬಿಡಿಸುವುದರಲ್ಲಿಮೂವತ್ತು ತಿಂಗಳುಗಳು ತಗಲಿದವು.'' 
(ಪವಿತ್ರ ಕುರ್‌ಆನ್‌, 46: 15) 
ಇದು ಕಾನೂನಿನ ಒಂದು ಪ್ರಮುಖ ಬಿಂದುವಾಗಿದ್ದು ಸಕ್ರಮ ಮತ್ತು ಅಕ್ರಮ ಗರ್ಭಧಾರಣೆಯ ಅನೇಕ ಸಮಸ್ಯೆಗಳನ್ನು 
ಬಗೆಹರಿಸುತ್ತದೆ. 3 
24. ನಿನ್ನತಿಳುವಳಿಕೆ ಪ್ರಕಾರ ನನ್ನ ಭಾಗೀದಾರರಲ್ಲದವರು. 
25. ಮಕ್ಕಳಿಗೂ ತಂದೆ ತಾಯಿಗಳಿಗೂ. 
26. ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಅಂಕಬೂತ್‌ ಅಧ್ಯಾಯ. ಟಿಪ್ಪಣಿ 11-12 


ಕಾಂಡ - 2೬ 


29 ತಪ್ಪೀಮುಲ್‌ ಕುರ್‌ಆನ್‌ 


SEE ರ ಈ KEG ೩೪/0೩ 


say ls 1) Sf MOLE pW 8-2 Sk UBS 


> kd fe 

CN A ಇ ೨2 ಫಿ ತ್‌ (ಸಯ 4 ್ಪ್‌ PT 

೫25೪ 35 ಶೀ AB ಶ್ರ 36215 EAs th gE B15 

LIS LE IL (154 OE BL SSI LY 354 
* 2 ಕ್ಕಿ ೨ 24 6 ಸ್ನ ಪಿ 
ಕಿಸಿ GSMO ೨೦1529 SE ಕ್ರ (15 ಕ ಟಿ ಹಿಟಗ್ರಿ.. 

(16- 19)(ಲುಕ್ಮಾನರುಹೀಗೆಂದಿದ್ದರು)'ಮಗನೇ।ಸಾಸಿವೆಕಾಳಿನಷ್ಟಿರುವಒಂದುವಸ್ತುವೇಇರಲಿಅದುಒಂದು 

ಬಂಡೆಯಲ್ಲಿ ಅಥವಾ ಆಕಾಶಗಳಲ್ಲಿ ಅಥವಾ ಭೂಮಿಯೊಳಗೆ ಎಲ್ಲಾದರೂ ಅಡಗಿರಲಿ ಅಲ್ಲಾಹನು ಅದನ್ನು ಹೊರ 
ತರುವನು. ೫ ಅವನು ಸೂಕ್ಷ್ಮದರ್ಶಿ ಮತ್ತು ಏವರಪೂರ್ಣನಾಗಿರುತ್ತಾನೆ. ಮಗನೇ, ನಮಾರುನ್ನು ಸಂಸ್ಥಾಪಿಸು, 
ಒಳಿತಿನ ಆದೇಶ ಕೊಡು, ಕೆಡುಕಿನಿಂದತಡೆ ಮತ್ತುಯಾವ ಕಷ್ಟವೇ ಬರಲಿ ಸಹನೆ ವಹಿಸು. ಇವು ಅತಿ ಹೆಚ್ಚು ತಾಕೀತು 
ಮಾಡಲ್ಪಟ್ಟ ವಿಷಯಗಳು.* ಜನರೊಡನೆ ಮುಖ ತಿರುಗಿಸಿ : ಮಾತಾಡಬೇಡ. ಭೂಮಿಯ ಮೇಲೆ ದರ್ಪದಿಂದ 


ನಡೆಯಬೇಡ, ದುರಭಿಮಾನ ಹಾಗೂ ಅಹಂಕಾರ ಪಡುವವನನ್ನು ಅಲ್ಲಾಹನು ಮೆಚ್ಚುವುದಿಲ್ಲ* ನಿನ್ನ ನಡೆಯಲ್ಲಿ 
ಇತಿಮಿತಿಯನ್ನಿರಿಸು.3 ನಿನ್ನ ಸ್ವರವನ್ನು ಸ್ವಲ್ಪತಗ್ಗಿಸು. ಎಲ್ಲ. ಸ್ವರಗಳಿಗಿಂತ ಕೆಟ್ಟಸ್ವರವು ಕತ್ತೆಯ ಸ್ಪ ಸ್ವರವಾಗಿರುತ್ತದೆ. 34 


ಸಯ 


27. ಮೂಲಭೂತ ವಿಶ್ವಾಸಗಳಂತೆಯೇ ಚಾರಿತ್ರ್ಯದ. ಕುರಿತು ಪ್ರವಾದಿ(ಸ) ಮುಂದಿಡುತ್ತಿರುವ ಶಿಕ್ಷಣಗಳೂ ಅರೇಬಿಯಾದಲ್ಲಿ 
ಹೊಸತೇನೂ ಅಲ್ಲವೆಂದು ತಿಳಿಸಲಕ್ಕಾಗಿ ಇಲ್ಲಿ ಲುಕ್ಮಾನರ ಇತರ ಉಪದೇಶಗಳನ್ನು ಪ್ರಸ್ತಾಪಿಸಲಾಗುತ್ತದೆ. 

28. ಅಲ್ಲಾಹನ ಜ್ಞಾನ ಮತ್ತು ಹಿಡಿತದಿಂದ-ಯಾವೊಂದು ವಸ್ತುವೂ ತಪ್ಪಿಸಿಕೊಳ್ಳಲಾರದು. ಬಂಡೆಯ ಕೆಳಗಿರುವ ಒಂದು 
ಕಾಳು ನಿಮಗೆ ಗೋಚರಿಸದಿರಬಹುದು. ಆದರೆ ಅವನಿಗೆ ಅದು ಸ ಸ್ಪಷ್ಟವಾಗಿ ಕಾಣುವುದು. ಆಕಾಶದಲ್ಲಿರುವ ಯಾವುದೇ ಕಣವು ನಿಮ್ಮ 
ಮಟ್ಟಿಗೆ ದೂರದಲ್ಲಿರಬಹುದು. ಆದರೆ ಅಲ್ಲಾಹನಿಗೆ ಅದು ಅತ್ಯ ೦ತ ಹತ್ತಿರವಾಗಿದೆ. ಭೂಮಿಯ ಪಾತಾಳದಲ್ಲಿರುವ ಒಂದು ವಸ್ತು ನಿಮ್ಮ 
ಮಟ್ಟಿಗೆ ಗಾಢಾಂಧಕಾರದಲ್ಲಿದೆ. ಆದರೆ ಅವನಿಗೆ ಅದು ಪ್ರ ಪ್ರತ್ಯಕ್ಷ 'ಬೆಳಕಿನಲ್ಲಿದ. ಆದ್ದರಿಂದ ಅಲ್ಲಾಹನಿಂದ ಮರೆಯಾಗಿ ನೀವು ಯಾವುದೇ 
ಕಾರ್ಯ- ಅದು ಒಳ್ಳೆಯದಾಗಲಿ, ಕೆಟ್ಟದಾಗಲಿ- ಮಾಡಲಾರಿರಿ. ಅವನು ಅದನ್ನು ಅರಿತಿರುತ್ತಾನೆಂದಷ್ಟೆ ಅಲ್ಲ ವಿಚಾರಣೆಯ ಸಮಯ 
ಬಂದಾಗ ನಿಮ್ಮ ಪ್ರತಿಯೊಂದು ಕೃ ಕೃತ್ಯದ ದಾಖಲೆಯನು ನಿಮ್ಮ ಮುಂದಿಡುವನು. 

`29. ಒಳಿತನ್ನು ಆದೇಶಿಸುವ ಮತ್ತು ಕೆಡುಕನ್ನು ತಡೆಯುವ ಕೆಲಸ ಮಾಡುವವನ ಮೇಲೆ ಸಂಕಷ್ಟಗಳು ಎರಗುತ್ತವೆ ಎ ಎಂಬ 
ಒಂದು. 'ಲಘುವಾದ ಸೂಚನೆ ಇದರಲ್ಲಿದೆ. ಜನರು ಅಂತಹ ವ್ಯಕ್ತಿಯ ಬೆನ್ನು ಹತ್ತುತ್ತಾರೆ. ಅವರ ಎಲ್ಲ ತರದ : ಕಿರುಕುಳಗಳನ್ನು ಅವನು 
ಸಹಿಸಬೇಕಾಗುತ್ತದೆ. 

"30. ಇದು ಬಹಳ ದೃಢ ಸಂಕಲ್ಪದ ಕಾರ್ಯವೆಂದು ಇದರ ಇನ್ನೊಂದರ್ಥ. ಜನರ ಸುಧಾರಣೆಗಾಗಿ ಪ್ರಯತ್ನಿಸುವುದು ಮತ್ತು 
ಅದಕ್ಕಾಗಿ ಸಂಕಷ್ಟಗಳನ್ನು ಸಹಿಸುವುದು ದುರ್ಬಲ ಚಿತ್ರದವರಿಂದ ಸಾ ಸಾಧ್ಯವಿಲ್ಲ ಈ ಕಾರ್ಯಕ್ಕೆ ತುಂಬಾ ಧೈರ್ಯ ಬೇಕಾಗುತ್ತದೆ. 


31, ಆಟಿ EI; ಒಂಟೆಯ ಕೊರಳಲ್ಲಿ ಉಂಟಾಗುವ' ಒಂದು 'ಕಾಯಿಲೆಗೆ ಅರಬಿಯಲ್ಲಿ ೨.೨ 

"ಸಅರ್‌' ಎನ್ನಲಾಗುತ್ತದೆ. ಅದರಿಂದಾಗಿ ಒಂಟೆ ಒಂದೇ ಬದಿಗೆ ಮುಖ ಮಾಡಿಕೊಂಡಿರುತ್ತದೆ. 6: ಒಸಿ ಆತ ಒಂಟೆಯಂತೆ 

ತನ್ನಮುಖ ತರುಗಿಸಿದ್ದಾನೆಂಬ ನಾಣ್ಣುಣಯು ಇದರಿಂದಾಗಿಯೇ ಹುಟ್ಟಿಕೊಂಡಿದೆ. "ಅವನು ಅಹಂಕಾರದಿಂದ ವರ್ತಿಸಿದ, ಮುಖ 
ತಿರುಗಿಸಿ ಮಾತಾಡಿದ' ಎಂದರ್ಥ. ತಗ್ಗಬ್‌ ಗೋತ್ರದ ಅಮ್ರ್‌ ಬಿನ್‌ ಹುಯ್ಯ್‌ ಎಂಬ ಕವಿಯೋರ್ವ ಹೀಗೆ ಹೇಳುತ್ತಾನೆ. 


ಗ dla dS Ko ಟ್‌ 
ಅಹಂಕಾರಿಯೋರ್ವನು ನಮ್ಮೊಂದಿಗೆ ಮುಖ ತಿರುಗಿಸಿ ಮಾತಾಡಿದರೆ ಅದನ್ನು ನೇರಗೊಳಿಸುವವರಾಗಿದ್ದೇವೆ ನಾವು. 


32. ೨೫ತೆ, ಟೆ "ಮುಖ್ತಾಲ್‌' ಮತ್ತು "ಫೆಖೂರ್‌' ಮೂಲ ಪದಗಳಾಗಿವೆ. ಟೆಟುಟು "ಮುಖ್ತಾಲ್‌' ಎಂದರೆ ತನ್ನನ್ನು 
ತಾನೇ ದೊಡ್ಡ ಮನುಷ್ಯ ಎಂದು ಭಾವಿಸಿಕೊಂಡಿರುವವನು. ) ಖೆ "ಫಖೂರ್‌' ಎಂದರೆ ತನ್ನ ದೊಡ್ಡಸ್ತಿಕೆಯನ್ನು ಇತರರ ಮುಂದೆ 


ಕಾಂಡ - 21 


31. ಲುಕ್ಕಾನ್‌ 21 


ರ ————— 


ಕೊಚ್ಚಿಕೊಳ್ಳುವವನು. ಮನಸ್ಸಿನಲ್ಲಿ ಅಹಂಕಾರ ಉಕ್ಕಿ ಬಂದಾಗ ಮತ್ತು ಇತರರಿಗೂ ತನ್ನ ಹಿರಿಮೆಯನ್ನು ತೋರ್ಪಡಿಸಿದಾಗ ಮಾತ್ರ 
ಮನುಷ್ಯನ ನಡೆಯಲ್ಲಿದರ್ಪವುಂಟಾಗುತ್ತದೆ. 

33. ಇದನ್ನು ಕೆಲವು ವ್ಯಾಖ್ಯಾನಗಾರರು ವೇಗವಾಗಿ ಅಥವಾ ನಿಧಾನವಾಗಿ ನಡೆಯದಿರು. ಬದಲಾಗಿ ನಡೆಯಲ್ಲಿ 
ಸಂತುಲನೆಯಿರಲಿ ಎಂದು ಅರ್ಥೈಸಿದ್ದಾರೆ. ಆದರೆ ಇಲ್ಲಿವೇಗ ಅಥವಾ ನಿಧಾನ ಚರ್ಚಾ ವಿಷಯವಲ್ಲವೆಂದು ಮಾತಿನ ಹಿನ್ನೆಲೆಯನ್ನು 
ಗಮನಿಸಿದಾಗ ವ್ಯಕ್ತವಾಗುತ್ತದೆ. _ 

ವೇಗ ಅಥವಾ ನಿಧಾನದ ನಡೆಯಲ್ಲೇನೂ ನೈತಿಕ ಒಳಿತು-ಕೆಡುಕುಗಳಿಲ್ಲ ಅದಕ್ಕೆ ಯಾವುದೇ ನಿಯಮ-ನಿಬಂಧನೆಗಳನ್ನೂ 
ನಿರ್ಣಯಿಸಲಾಗದು. ಮನುಷ್ಯನಿಗೆ ತುರ್ತು ಅಗತ್ಯವೇನಾದರೂ ಇದ್ದರೆ ಅವನೇಕೆ ವೇಗವಾಗಿ ನಡೆಯಬಾರದು? ವಿಹಾರಾರ್ಥವಾಗಿ 
ನಡೆಯುವುದಾದರೆ ನಿಧಾನವಾಗಿ ನಡೆಯುವುದರಲ್ಲೇನು ದೋಷವಿದೆ? ಮಧ್ಯಮ ನಡೆಗೆ ಏನಾದರೂ ಮಾನದಂಡವಿದ್ದರೆ ಎಲ್ಲದಿಗೂ 
ಎಲ್ಲ ಸ್ಥಿತಿಯಲ್ಲೂ ಒಂದು ಶಾಶ್ವತ ನಿಯಮವಾಗಿ ಮಾಡುವುದು ಹೇಗೆ? ವಾಸ್ತವದಲ್ಲಿ ನಡೆಯಲ್ಲಿ ಅಹಂಭಾವ ಅಥವಾ ದೀನಭಾವ 
ಪ್ರಕಟವಾಗುವಂತಹ ಮಾನಸಿಕ ಸ್ಥಿತಿಯ ಸುಧಾರಣೆಯೇ ಇಲ್ಲಿ ಉದ್ದೇಶವಾಗಿದೆ. ದೊಡ್ಡಸ್ತಿಕೆಯ ಅಹಂಭಾವವು ಒಬ್ಬನಲ್ಲಿದ್ದರೆ, 
ಅದರಿಂದ ಒಂದು ವಿಶಿಷ್ಟ ರೀತಿಯ ನಡೆ ಪ್ರಕಟವಾಗುತ್ತದೆ. ಅದನ್ನು ನೋಡಿಯೇ ಮನುಷ್ಯ ಯಾವುದೋ ಅಹಂಭಾವದಲ್ಲಿ 
ಸಿಲುಕಿದ್ದಾನೆಂದು ಮಾತ್ರವಲ್ಲ, ಎಂತಹ ಅಹಂಭಾವದಲ್ಲಿದ್ದಾನೆಂದೂ ತಿಳಿಯಬಹುದು. ಅದೇ ರೀತಿ ಸಂಪತ್ತು, ಅಧಿಕಾರ, ಜ್ಞಾನ, 
ಸೌಂದರ್ಯ, ಶಕ್ತಿಯೇ ಮುಂತಾದ ಇನ್ನೂ ಅನೇಕೆ ವಿಷಯಗಳು ಮಾನವನಲ್ಲಿ ಅಹಂಕಾರವನ್ನುಂಟು ಮಾಡುತ್ತವೆ. ಅದರಲ್ಲಿ 
ಪ್ರತಿಯೊಂದೂ ಅವನ ನಡೆಯಲ್ಲಿ ಒಂದು ವಿಶಿಷ್ಟ ಶೈಲಿಯನ್ನುಂಟು ಮಾಡುತ್ತದೆ. ತದ್ವಿರುದ್ಧವಾಗಿ, ದೀನ ಭಾವವೂ ಒಂದು ರೀತಿಯ 
ಕೆಟ್ಟ ಮನೋಸ್ಸಿತಿಯಿಂದ ಮೂಡುತ್ತದೆ. ಕೆಲವೊಮ್ಮೆ ಮನುಷ್ಯನಲ್ಲಿ ಸುಪ್ತವಾಗಿರುವ ಆಹಂಭಾವವು ಒಂದು ರೀತಿಯ ದೀನಭಾವ, 
ಕೆಲವೊಮ್ಮೆ ತೋರಿಕೆಯ ಫಕೀರತನ ಹಾಗೂ ಭಕ್ತಿಭಾವದ ರೂಪ ತಾಳುತ್ತದೆ. ಇದು ಅವನ ನಡೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. 
ಕೆಲವೊಮ್ಮೆ ಮನುಷ್ಯ ನಿಜವಾಗಿಯೂ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಸೋತುಹೋಗಿ ತನ್ನ ದೃಷ್ಟಿಯಲ್ಲೇ ಅಲ್ಪನಾಗಿ “ದೀನನಂತೆ 
ನಡೆಯುತ್ತಾನೆ. ಲುಕಾನರ ಉಪದೇಶದ ಇಂಗಿತವು, ನಿನ್ನ ಈ ಮಾನಸಿಕ ಸ್ಥಿತಿಯನ್ನುತೊರೆದು ಓರ್ವ ಸಾಮಾನ್ಯ, ಸಭ್ಯ ಮನುಷ್ಯನಂತೆ 
ನಡೆ, ಅಹಂಭಾವವೋ ದರ್ಪವೋ, ಕೃತಕ ದೈನ್ಯತೆಯೋ ತೋರಿಕೆಯ ಭಕ್ತಿಭಾವವೋ ಇರಬಾರದು ಎಂದಾಗಿತ್ತು. 

ಸಹಾಬಿಗಳು ಈ ವಿಷಯದಲ್ಲಿ ಎಷ್ಟು ನಿಷ್ಕರ್ಷೆ ಪಾಲಿಸುತ್ತಿದ್ದರೆಂಬುದನ್ನು ಉಮರ್‌ರವರ (ರು ಒಂದು ಘಟನೆಯಿಂದ 
ಅಂದಾಜಿಸಬಹುದು. ಒಮ್ಮೆ ಒಬ್ಬವ್ಯಕ್ತಿ ತಲೆ ತಗ್ಗಿಸಿ ನಡೆಯುವುದನ್ನುಕಂಡಾಗ ಅವನನ್ನುಕೂಗಿಕರೆದು, ತಲೆಯೆತ್ತಿನಡೆ, ಇಸ್ಲಾಮ್‌ ರೋಗ 
ಪೀಡಿತ ಧರ್ಮವಲ್ಲವೆಂದು ಹೇಳಿದರು. ಇನ್ನೊಂದು ಸಂದರ್ಭದಲ್ಲಿ ಒಬ್ಬನು ದೀನನಂತೆ ನಡೆಯುವುದನ್ನು ಕಂಡು, ಓ ಅಕ್ರಮಿಯೇ। 
ನಮ್ಮ ಧರ್ಮವನ್ನೇಕೆ ಕೊಲ್ಲುತ್ತಿ ಎಂದು ಕೇಳಿದರು. ಈ ಎರಡು ಘಟನೆಗಳಿಂದ, ಉಮರ್‌ರ ದೃಷ್ಟಿಯಲ್ಲಿ ಮನುಷ್ಯ ರೋಗಿಯಂತೆ 
ಮೆಲ್ಲಮೆಲ್ಲನೆ ಹೆಜ್ಜೆಯಿಡುವುದೋ, ವಿನಾಕಾರಣ ದೀನನಂತೆ ನಡೆಯುವುದೋ ಧಾರ್ಮಿಕತೆಯಾಗಿರಲಿಲ್ಲವೆಂದು ತಿಳಿದು ಬರುತ್ತದೆ. 
ಯಾರಾದರೂ ಈ ರೀತಿ ನಡೆಯುವುದನ್ನು ಕಂಡಾಗ, ಈ ನಡೆಯು ಜನರಿಗೆ ತಪ್ಪು ಸಂದೇಶ ನೀಡುವುದು, ಮುಸ್ಲಿಮರಲ್ಲೂ ಜಿಗುಪ್ಸೆ 
ಮೂಡಿಸುವುದು ಎಂಬ ಭೀತಿ ಅವರನ್ನು ಕಾಡುತ್ತಿತ್ತು. ಇಂತಹದೇ ಪ್ರಕರಣವೊಂದು ಒಮ್ಮೆ ಆಯಿಶಾರಿಗೂ(ರ) ಎದುರಾಯಿತು. 
ಒಬ್ಬರು ತುಂಬಾ ಬಾಗಿ ನಡೆಯುವುದನ್ನು ಕಂಡು ಇವರಿಗೇನಾಗಿದೆಯೆಂದು ಕೇಳಿದರು. ಅವರು ಕಾರೀ(ಕುರ್‌ಆನ್‌ ಪಠಿಸುವ, ಕಲಿಸುವ 
ಮತ್ತು ಆರಾಧನಾ ಕ್ರಮವನ್ನು ಬೋಧಿಸುವ ವ್ಯಕ್ತಿ ಆಗಿದ್ದಾರೆಂದು ಅವರಿಗೆ ತಿಳಿಸಲಾಯಿತು. ಆಗ ಆಯಿಶಾ(ರ) ಹೇಳಿದರು- ಉಮರ್‌ 
ರವರು(ರ) ಕಾರೀಗಳಲ್ಲೇ ಅಗ್ರಗಣ್ಯರಾಗಿದ್ದಾರೆ. ಆದರೆ ಅವರು ನಡೆಯುವಾಗ ಜೋರಾಗಿ ನಡೆಯುತ್ತಿದ್ದರು. ಮಾತನಾಡುವಾಗ 
ಗಟ್ಟಿಯಾಗಿ ಮಾತಾಡುತ್ತಿದ್ದರು. ಥಳಿಸುವಾಗ ಚೆನ್ನಾಗಿ ಥಳಿಸುತ್ತಿದ್ದರು. 

(ಹೆಚ್ಚಿನ ವಿವರಣೆಗೆ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌: ಬನೀ ಇಸ್ರಾಈಲ್‌. ಟಿಪ್ಪಣಿ 43, ಆಲ್‌ ಫುರ್ಕಾನ್‌ ಟಿಪ್ಪಣಿ-79) 

34. ಮನುಷ್ಯ ಯಾವಾಗಲೂ ಮೆಲ್ಲನೆ ಮಾತಾಡಬೇಕು. ಜೋರಾಗಿ ಮಾತಾಡಬಾರದೆಂದು ಇದರ ಇಂಗಿತವಲ್ಲ ಬದಲಾಗಿ 
ಕತ್ತೆಯ ಸ್ವರವನ್ನು ಉದಾಹರಿಸಿ ಮಾತಿನ ಶೈಲಿ ಮತ್ತು ಸ್ವರ ಹೇಗಿರಬೇಕೆಂದು ತೋರಿಸಿಕೊಡುವುದೇ ಉದ್ದೇಶವಾಗಿದೆ. ಸ್ವರಗಳ 
ಏರಿಳಿತ ಸ್ವಾಭಾವಿಕವಾಗಿದ್ದು ನೈಜ ಅಗತ್ಯಗಳಿಗನುಸಾರ ಸ್ವರವನ್ನು ಮೆಲ್ಲನೆ ಅಥವಾ ಗಟ್ಟಿಯಾಗಿ ಮಾಡಬೇಕಾಗುತ್ತದೆ. ಉದಾ: 
ಹತ್ತಿರದಲ್ಲಿರುವ ಅಥವಾ ಕಡಿಮೆ ಸಂಖ್ಯೆಯ ಜನರೊಡನೆ ಮಾತಾಡುವುದಾದರೆ ನೀವು ಮೆಲ್ಲನೆ ಮಾಠಾಡುವಿರಿ. ಹೆಚ್ಚು ಮಂದಿ 
ಅಥವಾ ದೂರದಲ್ಲಿರುವವರೊಂದಿಗೆ ನಿಮಗೆ ಜೋರಾಗಿಯೇ ಮಾತಾಡಬೇಕಾದೀತು. ಮಾತಿನ ಶೈಲಿಯಲ್ಲಿಯೂ ಈ ರೀತಿಯ ವ್ಯತ್ಯಾಸ 
ಇರುತ್ತದೆ. ಪ್ರಶಂಸೆಯ ಮಾತು ಖಂಡಿಸುವ ಶೈಲಿಗಿಂತಲೂ ಸಂತೋಷದ ಮಾತು ಕೋಪದ ಶೈಲಿಗಿಂತಲೂ ಭಿನ್ನವಾಗಿರುತ್ತದೆ. ಇದೇನೂ 
ಆಕ್ಷೇಪಾರ್ಹವಲ್ಲ ಮನುಷ್ಯ ಈ ವ್ಯತ್ಯಾಸವನ್ನು ಅಳಿಸಿ ಯಾವಾಗಲೂ ಸ್ಟರತಗ್ಗಿಸಿ ಮಾತಾಡಬೇಕೆಂದು ಲುಕ್ಕಾನರ ಮಾತಿನ ಅರ್ಥವಲ್ಲ 
ಅವನು ಅಹಂಕಾರ ಪ್ರದರ್ಶಿಸುತ್ತಾ ದರ್ಪದಿಂದ ಇತರರನ್ನು ಕೀಳಾಗಿ ಕಾಣುತ್ತಾ ಗಂಟಲು ಬಿರಿದು ಕತ್ತೆಯಂತೆ ಕಿರುಚುವ ಶೈಲಿಯಲ್ಲಿ 
ಮಾತಾಡುವುದು ಮಾತ್ರ ಆಕ್ಷೇಪಾರ್ಹವಾಗಿದೆ. 


ಕಾಂಡ - 24 


22 ತಪ್ಪೀಮುಲ್‌ ಕುರ್‌ಆನ್‌ 


FA Cr ಕಳ್ಳ ಧಡ ಆತಿ FA c pS 4 Pra 
ಬ ಯಾ KE EIN SLs HANS A 
NS ೨. 3 . 2.ಕ್ತಿ 160 PA td 
RES 1 13 115.564 ತ MNES 
4! ಟಿ HEN ORE) SE ISTE 425 5೬ ಟೆ6%198528/ 6% 
ಇ ಸಿಕ ವ ಗೇಡು ಆ ಲ್‌ rss 3 ” 
ಈ ISS ಹ್ಮ 4 ರಿ $b; A ಗ್‌ PERE TONSA 
20-21) ಅಲ್ಲಾಹನು. ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲ ವಸ್ತುಗಳನ್ನು ನಿಮಗೆ ಅಧೀನ 
ಗೊಳಿಸಿರುವುದನೂ? ತನ್ನ ಪ್ರತ್ಯಕ್ಷ ಹಾಗೂ ರಹಸ್ಯ ಅನುಗ್ರಹಗಳನ್ನು* ನಿಮಗೆ ಪೂರ್ತಿಗೊಳಿಸಿ. ಕೊಟ್ಟಿರುವುದನ್ನೂ 
ನೀವು ನೋಡುತ್ತಿಲ್ಲವೇ? ಹೀಗಿದ್ದೂ ಮಾನವರಲ್ಲಿ ಕೆಲವರು ತಮ್ಮ ಬಳಿ ಯಾವುದೇ ಜ್ಞಾನವಾಗಲಿ,. 
ಸನ್ಮಾರ್ಗದರ್ಶನವಾಗಲಿ, ಬೆಳಕು ತೋರಿಸುವ ಯಾವುದಾದರೂ ಗ್ರಂಥವಾಗಲಿ ಇಲ್ಲದೆ?” ಅಲ್ಲಾಹನ ೩ ವಿಷಯದಲ್ಲಿ 
ಜಗಳಾಡುತ್ತಾರೆ.* ಅಲ್ಲಾಹನು ಅವತೀರ್ಣಗೊಳಿಸಿರುವುದನ್ನು ಅನುಸರಿಸಿರೆಂದು ಅವರೊಡನೆ ಹೇಳಲಾದಾಗ 
ಅವರು "ನಾವು ನಮ್ಮ ಪೂರ್ವಜರನ್ನು ಯಾವುದರಲ್ಲಿ ಕಂಡಿದ್ದೇವೋ ಅದನ್ನೇ ಅನುಸರಿಸುವೆವು' ಎನ್ನುತ್ತಾರೆ. 
ಶೈತಾನನು ಅವರನ್ನು ಫಿ ಧಗಧಗಿಸುವ ಅಗ್ನಿಯ ಕಡೆಗೇ ಕರೆಯುತ್ತಿದ್ದರೂ ಇವರು ಅವರನ್ನೇ ಅನುಸ ರಿಸುವರೇ?* 


35. ಒಂದು ವಸ್ತುವನ್ನು ಯಾರಿಗಾದರೂ ನಿಯಂತ್ರಿಸಿ ಕೊಡುವ ಎರಡು ವಿಧಗಳಿರಬಹುದು. ಒಂದು ವಸ್ತುವನ್ನು ಒಬ್ಬನ 
ಅಧೀನಕ್ಕೆ ಒಪ್ಪಿಸಿ, ಅದರಲ್ಲಿ ಅವನು ಹೇಗೆ ಬೇಕಾದರೂ ಹಸ್ತಕ್ಷೇಪ ನಡೆಸಬಹುದು, ಯಾವ ರೀತಿಯಲ್ಲಿ ಬೇಕಾದರೂ 
ಉಪಯೋಗಿಸಬಹುದು ಎಂಬ ಅಧಿಕಾರ ನೀಡುವುದು ಒಂದು ವಿಧ. ಆ ವಸ್ತು ಅವನಿಗೆ ಪ್ರ ಪ್ರಯೋಜನಕಾರಿಯಾಗುವಂತೆ ಅವನ ಸೂಕ್ತ 
ಸೇವೆ ಮಾಡುವಂತೆ ಅದಕ್ಕೆ ನಿರ್ಬಂಧ ಹೇರುವುದು ಇನ್ನೊಂದು ವಿಧ. ಅಲ್ಲಾಹನು ಭೂಮ್ಯಾಕಾಶಗಳ ಎಲ್ಲ ವಸ್ತುಗಳನ್ನು ಮಾನವನಿಗೆ 
ಒಂದೇ ರೀತಿಯಲ್ಲಿ ನಿಯಂತ್ರಿಸಿ ಕೊಟ್ಟಿರುವುದಿಲ್ಲ ಕೆಲವನ್ನು ಮೊದಲ ಅರ್ಥದಲ್ಲಿಯೂ ಇನ್ನು ಕೆಲವನ್ನು ಎರಡನೆಯ ಅರ್ಥದಲ್ಲೂ 
ನಿಯಂತ್ರಿಸಿ ಕೊಟ್ಟಿದ್ದಾನೆ. ನೀರು, ಬೆಂಕಿ, ಸಸ್ಯಗಳು, ಖನಿಜಗಳು, ಜಾನುವಾರುಗಳಾದಿ ಮೊದಲನೆಯ ಅರ್ಥದಲ್ಲೂ ಸ. ಸೂರ್ಯ, ಚಂದ್ರ 
ಮುಂತಾದವುಗಳನ್ನು ಎರಡನೆಯ ಅರ್ಥದಲ್ಲೂನಿಯಂತ್ರಿಸಿಕೊಟ್ಟಿದ್ದಾನೆ. . 

36. ವ್ಯಕ್ತ ಅನುಗ್ರಹಗಳೆಂದರೆ ಒಂದಲ್ಲೊಂದು ರೀತಿಯಲ್ಲಿ ಮಾನವನ ತಿಳುವಳಿಕೆಗೆ ಬರುವ ಅಥವಾ ಅವನ 
ಜ್ಞಾನದಲ್ಲರುವವುಗಳು. ಗುಪ್ತ ಅನುಗ್ರಹಗಳೆಂದರೆ ಮಾನವನ ತಿಳುವಳಿಕೆಗೆ ಬಾರದ ಮತ್ತು ಗ್ರಹಿಸಲಾಗದವುಗಳು. ಮಾನವನ 
ಶರೀರದೊಳಗೂ ಹೊರಗೂ . ಅಸಂಖ್ಯಾತ ವಸ್ತುಗಳು ಮಾನವನ ಪ್ರಯೋಜನಕ್ಕಾಗಿ ಕೆಲಸ ಮಾಡುತ್ತಿರುತ್ತವೆ. ಆದರೆ ಅವನ 
ಸೃಷ್ಟಿಕರ್ತನು ಅವನ ರಕ್ಷಣೆಗಾಗಿ, ಅವನ ಜೀವನಾಧಾರಕ್ಕಾಗಿ, ಅವನ ಬೆಳವಣಿಗೆಗಾಗಿ ಮತ್ತು ಅವನ ಯಶಸ್ಸಿಗಾಗಿ ಯಾವ್ಯಾವ 

ವಸ್ತುಗಳನ್ನು ಒದಗಿಸಿದ್ದಾನೆಂದು ಅವನಿಗೆ ತಿಳಿದೇ ಇರುವುದಿಲ್ಲ ಮಾನವನು ವಿಜ್ಞಾನದ ವಿವಿಧ ಸ್ಥರಗಳಲ್ಲಿ ಸಂಶೋಧನೆ ನಡೆಸಿ 
ಎಷ್ಟು' ' ಮುಂದುವರಿದಿದ್ದಾನೋ ಈ ವರೆಗೂ ಗುಪ್ತವಾಗಿದ್ದ ಅನೇಕ ಅನುಗ್ರಹಗಳು ಅವನ ಮುಂದೆ 'ಅನಾವರಣಗೊಳ್ಳುತ್ತಲೇ ಇವೆ. 
ಈವರೆಗೆ ಅನಾವರಣಗೊಂಡ ಅನುಗ್ರಹಗಳು ಇನ್ನೂ ಅನಾವರಣಗೊಳ್ಳದಿರುವ ಅನುಗ್ರಹಗಳಿಗೆ ಹೋಲಿಸಿದರೆ ಯಾವ ಲೆಕ್ಕಕ್ಕೂ ಇಲ್ಲ 

37. ಅಂದರೆ ಪರಮಾರ್ಥವನ್ನು ಕಂಡುಕೊಳ್ಳಲು ಅಥವಾ ಅನುಭವಿಸಲು ಅವರ ಬಳಿ ಯಾವುದೇ ಜ್ಞಾನ ಮೂಲವಿಲ್ಲ 
ಅದನ್ನು ತಿಳಿಸುವಂತಹ ಯಾವ ಮಾರ್ಗದರ್ಶಕನ' ಮಾರ್ಗದರ್ಶನವೂ ಇಲ್ಲ ತಮ್ಮ ನಂಬಿಕೆಗಳಿಗೆ ಆಭಾರವಾಗಬಲ್ಲಂತಹ 
ಯಾವ. ಗ್ರಂಥವೂ ಇಲ್ಲ 

38, ಇಂತಹ ವಿಷಯಗಳಲ್ಲೇ ಜಗಳ-ತರ್ಕ ಮಾಡುತ್ತಾರೆ. ಉದಾ: ದೇವನಿದ್ದಾನೋ ಇಲ್ಲವೋ? ಇದ್ದರೆ ಒಬ್ಬನೋ 

ಅನೇಕರಿದ್ದಾರೋ? ಅವನ.ಗುಣಗಳೇನು? ಅವು ಹೇಗಿವೆ? ತನ್ನ ಸೃಷ್ಟಿಗಳೊಂದಿಗೆ ಅವನ ಸಂಬಂಧ ಹೇಗೆ ಎಂಬಿತ್ಯಾದಿ. 
39 ಪ್ರತಿಯೊಬ್ಬವ್ಯಕ್ತಿ, ಅವನ ಕುಟುಂಬ ಅಥವಾ ಜನಾಂಗದ ತಂದೆ ತಾತಂದಿರು ಸತ್ಯದಲ್ಲಿರಬೇಕೆಂದಿಲ್ಲ, ಈ ಸಂಪ್ರದಾಯಗಳು 
ಅವರ ಕಾಲದಿಂದಲೇ ನಡೆದು ಬಂದಿವೆಯೆಂಬುದು ಇದು ಸತ್ಯವೆಂಬುದಕ್ಕೆ ಪು ಪುರಾವೆಯಲ್ಲ. ತನ್ನ ತಂದೆ ತಾತಂದಿರು ಪಥಭ್ರಷ್ಟರಾಗಿದ್ದ 
ಕಾರಣ. ಅದೇ ದಾರಿಯಲ್ಲಿ ್ಲಿ ಕಣ್ಮುಚ್ಚಿ ನಡೆಯುವ ಮತ್ತು ಆ ದಾರಿಯು ಎಲ್ಲಿಗೆ ಹೋಗಿ ಮುಟ್ಟುತ್ತದೆಂದು ಶೋಧಿಸುವ ಅಗತ್ಯವೂ 
ಇಲ್ಲವೆಂಬ ಮೂರ್ಯತನವನ್ನು ಯಾವನೇ ಬುದ್ಧಿವಂತ ವ್ಯಕ್ತಿ ಪ್ರದರ್ಶಿಸಲಾರ. 


ಕಾಂಡ -21 


31. ಲುಕ್ಕಾನ್‌ 23 


5೩ ಆ; ೫೫ ಆಹ ವಿ) 0ಜಥಿ ಸತ ಸನ ಅದ 
ಹ ಮ ಲೊ 
(22-24) ತನ್ನನ್ನು ಅಲ್ಲಾಹನಿಗೆ ಅರ್ಪಿಸಿಕೊಂಡು” ಕಾರ್ಯತಃ ಸತ್ಯರ್ಮಿಯೂ ಆದವನು" ವಾಸ್ತವದಲ್ಲಿ 
ಭರವಸೆಗೆ ಯೋಗ್ಯವಾದ ಒಂದು ಆಧಾರವನ್ನುಬಿಗಿ ಹಿಡಿದುಕೊಂಡನು.* ಸಕಲ ವಿಷಯಗಳ ಅಂತಿಮ ತೀರ್ಮಾನ 
ಅಲ್ಲಾಹನ ಕೈಯಲ್ಲೇ ಇದೆ. ಸತ್ಯವನ್ನು ನಿಷೇಧಿಸುವವನ ನಿಷೇಧವು ನಿಮ್ಮನ್ನು ವ್ಯಥೆಗೀಡು ಮಾಡದಿರಲಿ. ಅವರಿಗೆ 
ಮರಳಿ ಬರಬೇಕಾದುದಂತೂ ನಮ್ಮ ಕಡೆಗೇ ಆಗಿದೆ. ಅನಂತರ ಅವರು ಏನೆಲ್ಲ ಮಾಡಿ ಬಂದಿರುವರೆಂದು 
ನಾವು ಅವರಿಗೆ ತೋರಿಸುವೆವು. ನಿಶ್ಚಯವಾಗಿಯೂ ಅಲ್ಲಾಹ್‌ ಹೃದಯಗಳೊಳಗೆ ಅವಿತಿರುವ ರಹಸ್ಯಗಳನ್ನೂ 
ತಿಳಿದಿರುತ್ತಾನೆ. ನಾವು ಅವರಿಗೆ ಸ್ವಲ್ಪ ಕಾಲ ಭೂಮಿಯಲ್ಲಿ ಸುಖಪಡುವ ಅವಕಾಶ ನೀಡುತ್ತಿದ್ದೇವೆ. ಆ ಬಳಿಕ 
ಅವರನ್ನು ಎವಶರನ್ನಾಗಿ ಮಾಡಿ, ಒಂದು ಕಠಿಣ ಯಾತನೆಯ ಕಡೆಗೆ ಎಳೆದೊಯ್ಯುವೆವು. 
(25-28) ಆಕಾಶಗಳನ್ನೂ ಭೂಮಿಯನ್ನೂ ಸೃಷ್ಟಿಸಿದವರು ಯಾರು ಎಂದು ನೀವು ಇವರೊಡನೆ ಕೇಳಿದಾಗ, 
ಇವರು ಅಲ್ಲಾಹನೆಂದೇ ಹೇಳುವರು. ಅಲ್‌ಹೆಮ್ಮುಲಿಲ್ಲಾಹ್‌"“(ಅಲ್ಲಾಹನಿಗೆ ಸ್ತುತಿ) ಎನ್ನಿರಿ.ಆದರೆ ಇವರಲ್ಲಿ 
ಹೆಚ್ಚಿನವರು ತಿಳಿಯುವುದಿಲ್ಲ ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವುದೆಲ್ಲವೂ ಅಲ್ಲಾಹನದು.* ನಿಶ್ಚಯ 


40. ಅರ್ಥಾತ್‌, ತನ್ನನ್ನು ಸಂಪೂರ್ಣವಾಗಿ ಅಲ್ಲಾಹನ ದಾಸ್ಕಕ್ಕೆ ಒಪ್ಪಿಸಿಬಿಡುವುದು, ತನ್ನ ಯಾವುದೇ ವಿಷಯವನ್ನು ಅವನ 
ದಾಸ್ಯದಿಂದ ಹೊರಗಿಡಬಾರದು. ತನ್ನ ಸಕಲ ವ್ಯವಹಾರಗಳನ್ನು ಅವನಿಗೊಪ್ಪಿಸುವುದು. ಅವನು ನೀಡಿರುವ ಮಾರ್ಗದರ್ಶನವನ್ನು 
ತನ್ನ ಇಡೀ ಜೀವನದ ಕಾನೂನಾಗಿ ಮಾಡುವುದು. 

41. ಅರ್ಥಾತ್‌, ಬಾಯಿ ಮಾತಿನಿಂದ ಶರಣಾಗಿರುವುದಾಗಿ ಘೋಷಿಸುವುದು. ಆದರೆ ಕಾರ್ಯತಃ ದೇವನಿಷ್ಠೆಗೆದುರಾಗಿ 
ವರ್ತಿಸುವುದು ಸಲ್ಲದು. 

42. ಅಂದರೆ ಅವನಿಗೆ ತಪ್ಪು ಮಾರ್ಗದರ್ಶನ ಸಿಗುವುದೆಂಬ ಅಪಾಯವಾಗಲಿ ಅಲ್ಲಾಹನ ದಾಸ್ಯ ಕೈಗೊಂಡರೆ ಪರಿಣಾಮ 
ಕೆಟ್ಟದಾಗುವುದೆಂಬ ಭೀತಿಯಾಗಲಿ ಇರಲಾರದು. 

43. ಪ್ರವಾದಿಸು ಅವರೊಂದಿಗೆ, ಓ ಪ್ರವಾದಿಯವರೇ! ನಿಮ್ಮ ಮಾತನ್ನು ಕೇಳಲು ನಿರಾಕರಿಸುವವನು ಇಸ್ಲಾಮನ್ನು 
ತಿರಸ್ಕರಿಸಿ, ಸತ್ಯನಿಷೇಧದಲ್ಲಿ ಸ್ಥಿರವಾಗಿದ್ದುಕೊಂಡು ನಿಮ್ಮನ್ನು ಬೇಸರ ಪಡಿಸಿರುವುದಾಗಿ ಭಾವಿಸಿದ್ದಾನೆ, ಆದರೆ ಅವನು ತನಗೆ 
ತಾನೇ ಬೇಸರಪಡಿಸಿದ್ದಾನೆ. ನಿಮಗೇನೂ ನಷ್ಟ ಮಾಡಲಿಲ್ಲ ತನಗೇ ನಷ್ಟ ಮಾಡಿದ್ದಾನೆ. ಅವನು ಒಪ್ಪದಿದ್ದರೆ ' ನೀವೇನೂ 
ಲೆಕ್ಕಿಸಬೇಕಾಗಿಲ್ಲವೆಂದು ಹೇಳಲಾಗುತ್ತದೆ. 

44, ನೀವು ಇಷ್ಟಾದರೂ ಅರಿತು ಒಪ್ಪಿಕೊಂಡಿರುತ್ತೀರಿ. ವಸ್ತುಸ್ಥಿತಿ ಹಾಗಿರುವಾಗ ಸ್ತುತಿ ಸ್ತೋತ್ರಗಳೆಲ್ಲ ಅಲ್ಲಾಹನಿಗೆ ಮಾತ್ರ 
ಆಗಿರಬೇಕು. ಪ್ರಪಂಚದಲ್ಲಿ ಇತರರಿಗೆ ಯಾವುದೇ ಪಾತ್ರವಲ್ಲದಿರುವಾಗ ಅವರು ಅದಕ್ಕೆ ಅರ್ಹರಾಗುವುದು ಹೇಗೆ? 

45, ಅಲ್ಲಾಹನನ್ನು ಪ್ರಪಂಚದ ಸೃಷ್ಟಿಕರ್ತನೆಂದು ಒಪ್ಪಿಕೊಳ್ಳುವುದರ ಪ್ರಯೋಜನ ಮತ್ತು ಬೇಡಿಕೆಗಳೇನು ಮತ್ತು ಅದಕ್ಕೆ 
ಯಾವುದು ಅಡ್ಡಿಯಾಗುತ್ತದೆಂದು ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಭೂಮ್ಯಾಕಾಶಗಳ ಸೃಷ್ಟಿಕರ್ತನು ಕೇವಲ ಅಲ್ಲಾಹನೆಂದು 
ಒಪ್ಪಿಕೊಂಡಾಗ ಆರಾಧ್ಯನೂ ಪರಿಪಾಲಕನೂ ಅವನೇ ಎಂಬುದನ್ನು ಕಡ್ಡಾಯವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಆರಾಧನೆ ಮತ್ತು 
ಅನುಸರಣೆಗೆ ಅವನು ಮಾತ್ರ ಅರ್ಹನು. ಅವನ ಹೊರತು ಇನ್ನಾರದೇ ಸ್ತುತಿ-ಸ್ತೋತ್ರಗಳನ್ನು ಮಾಡಬಾರದು. ಅವನ ಹೊರತು 
ಇನ್ನಾರಲ್ಲೂ ಪ್ರಾರ್ಥಿಸಬಾರದು. ತನ್ನ ಸೃಷ್ಟಿಗಳಿಗೆ ಅವನ ಹೊರತು ಇನ್ನಾರೂ ಕಾನೂನು ಮತ್ತು ಆಡಳಿತ ನೀಡುವವರಿಲ್ಲ ಎಂದೂ 
ಅಂಗೀಕರಿಸಬೇಕಾಗುತ್ತದೆ. ಸೃಷ್ಟಿಕರ್ತ ಒಬ್ಬನಾಗಿದ್ದು. ಆರಾಧ್ಯ ಇನ್ನೊಬ್ಬನಾಗುವುದು ಬುದ್ಧಿಗೆ ನಿಲುಕದ ವಿಷಯ, ಇಂತಹ 
ವಿರೋಧಾಭಾಸದ ಮಾತುಗಳನ್ನು ಅಜ್ಞಾನಿಗಳು ಮಾತ್ರ ಆಡಬಲ್ಲರು. ಅದೇ ರೀತಿ ಒಬ್ಬನನ್ನು ಸೃಷ್ಟಿಕರ್ತನೆಂದು ಒಪ್ಪಿಕೊಂಡು ಇತರರನ್ನು 
ಸಂಕಟಹರ, ಬೇಡಿಕೆಗಳನ್ನು ಈಡೇರಿಸುವವರೆಂದು ಭಾವಿಸಿ ಅವರ ಮುಂದೆ ಬಾಗುವುದು, ಅವರನ್ನುಸರ್ವಾಧಿಕಾರಿಗಳು ಅನುಸರಣೆಗೆ 
ಯೋಗ್ಯರು ಎಂದು ಅಂಗೀಕರಿಸುವುದೂ ವಿರೋಧಾಭಾಸಗಳಾಗಿವೆ. ಬುದ್ಧಿಯಿರುವವರಾರೂ ಇದನ್ನು ಒಪ್ಪಿಕೊಳ್ಳಲಾರರು. 

46. ಅಲ್ಲಾಹನು ಭೂಮ್ಯಾಕಾಶಗಳ ಸೃಷ್ಟಿಕರ್ತನಷ್ಟೇ ಅಲ್ಪ ಅದರಲ್ಲಿರುವ ಸಕಲ ವಸ್ತುಗಳ ಒಡೆಯನೂ ಅವನೇ 
ಆಗಿದ್ದಾನೆಂಬುದೇ ವಾಸ್ತವ. ಪ್ರಪಂಚವನ್ನು ಸೃಷ್ಟಿಸಿದ ನಂತರ ಅಲ್ಲಾಹನು ಮನುಷ್ಯ ಏನೇ ಮಾಡಲಿ, ಯಾವುದೇ ಪ್ರದೇಶದ 


ಕಾಂಡ - 2೬ 


24 ತಪ್ಪೀಮುಲ್‌ ಕುರ್‌ಆನ್‌ 


9 ಸ್ನೋ 3332 ಸಿಪಿಸಿ ಬಾಲ್‌ ೨ ಎಕ್ಕಿ ಕ್ಸಿ ಕಳ್ಳ ೨ >. ಇ pd ಗಿ 
ರ ಟು 25355 5:5 Os NG CE Kok 5 41 ಕ ೫9; 
9 41 ಆನಯ Wh ೨) ಹಿ ELL SASL 
i py ಟಚ್‌ C4 Eas 4 0 2 
162410 815 ಖತ್ರಿ 614 615:/ಓ ಹಿ ೪.೫೩ 8 


ಗಗ ಗಟ್ಟ] 


ಹ್ಮ ಬ PE ಸ್ಥಿ PE] 4 3% 
NET EE TET BAI 


ವಾಗಿಯೂ ಅಲ್ಲಾಹ್‌ ನಿರಪೇಕ್ಷನೂ ಸ್ವಯಂ ಸ್ತುತ್ಯರ್ಹನೂ ಆಗಿರುತ್ತಾನೆ.” ಭೂಮಿಯಲ್ಲಿರುವ ಮರಗಳೆಲ್ಲ 
ಲೇಖನಿಗಳಾಗಿ ಮಾರ್ಪಟ್ಟು ಸಾಗರವು (ಮಸಿಯಾಗಿ) ಅದಕ್ಕೆ ಇನ್ನೂ ಸಪ್ತ ಸಾಗರಗಳು ಮಸಿಯನ್ನು ಒದಗಿಸಿದರೂ 
ಅಲ್ಲಾಹನ ವಚನಗಳು (ಬರೆದು) ತೀರಲಾರವು.* ನಿಶ್ಚಯವಾಗಿಯೂ ಅಲ್ಲಾಹ್‌ ಪ್ರಬಲನೂ ಯುಕ್ತಿಪೂರ್ಣನೂ 
ಆಗಿರುತ್ತಾನೆ. ನಿಮ್ಮೆಲ್ಲರನ್ನು ಸೃಷ್ಟಿಸುವುದೂ ಅನಂತರ ಪುನಃ ಜೀವಂತಗೊಳಿಸಿ ಎಬ್ಬಿಸುವುದೂ (ಅವನ ಮಟ್ಟಿಗೆ 
' ಕೇವಲ ಒಂದು ಜೀವಿಯನ್ನು ಸೃಷ್ಟಿಸುವ ಮತ್ತು ಪುನಃ ಜೀವಂತ ಗೊಳಿಸುವು ಹಾಗಿದೆ. ನಿಜವಾಗಿಯೂ ಅಲ್ಲಾಹ್‌ 
ಸರ್ವಶ್ರುತನೂ ಸರ್ವ ವೀಕ್ಷಕನೂ ಆಗಿರುತ್ತಾನೆ. 
(29-30) ಅಲ್ಲಾಹ್‌ ಇರುಳನ್ನು ಹಗಲಿನೊಳಗೂ ಹಗಲನ್ನು ಇರುಳಿನೊಳಗೂ ಪೋಣಿಸುತ್ತ ತರುವುದನ್ನು 


ನೀವು ನೋಡುವುದಿಲ್ಲವೇ? ಅವನು ಸೂರ್ಯ ಚಂದ್ರರನ್ನು ನಿಯಂತ್ರಿಸಿಟ್ಟಿರುತ್ತಾನೆ.*? ಎಲ್ಲವೂ ಒಂದು ನಿಶ್ಚಿತ 


ಒಡೆಯನಾಗಿ ಮೆರೆಯಲಿ ಎಂದು ಅವನು ಅದನ್ನು ಹಾಗೆಯೇ ಬಿಟ್ಟುಬಿಡಲಿಲ್ಲ ತನ್ನ ಸೃಷ್ಟಿಗಳಿಗೆ ಅವನೇ ಒಡೆಯ. ಇಲ್ಲಿ 
ದೈವಿಕ ಅಧಿಕಾರಗಳು ಅವನಿಗಲ್ಲದೆ ಇನ್ನಾರಿಗೂ ಇಲ್ಲ 
-47. ಇದರ ವಿವರಣೆಯನ್ನು ಟಿಪ್ಪಣಿ 19ರಲ್ಲಿನೋಡಿರಿ. _ 

48. ಅಲ್ಲಾಹನ ಮಾತುಗಳೆಂದರೆ ಅವನ ಸೃಷ್ಟಿಕಾರ್ಯ ಮತ್ತು ಯುಕ್ತಿ-ಸಾಮರ್ಥ್ಯಗಳ ಚಮತ್ಕಾರ. ಈ ವಿಷಯ ಇದಕ್ಕಿಂತ 
ಸ್ವಲ್ಪ ಭಿನ್ನವಾಗಿ ಆಲ್‌ಕಹ್ಸ್‌ ಅಧ್ಯಾಯದ 109ನೇ ವಚನದಲ್ಲಿ ಬಂದಿದೆ. ಈ ಮಾತಿನಲ್ಲಿ ಉತ್ಸೆಕ್ಷೆಯಿರಬಹುದೆಂದು ಬಾಹ್ಯನೋಟಕ್ಕೆ 
ತೋರಿದರೂ ಸ್ಥಲ್ಪ ಗಮನಿಸಿದರೆ ಉತ್ಸೇಕ್ಷೆಯೇನೂ ಇಲ್ಲವೆಂದು ಮನವರಿಕೆಯಾಗುತ್ತದೆ. ಈ ಭೂಮಿಯ ಮರಗಳೆಲ್ಲ ಲೇಖನಿಯಾಗಿ, 
ಸಮುದ್ರದ ನೀರೆಲ್ಲ ಮಸಿಯಾಗಿ ಬಿಟ್ಟರೂ ಅದರಿಂದ ಅಲ್ಲಾಹನ ಯುಕ್ತಿ-ಸಾಮರ್ಥ್ಯ ಮತ್ತು ಸೃಷ್ಟಿಕಾರ್ಯದ ಚಮತ್ಕಾರಗಳನ್ನು ಲೆಕ್ಕ 
ಹಾಕಲು ಸಾಧ್ಯವಿಲ್ಲ ಮಾತ್ರವಲ್ಲ ಅದರಿಂದ ವಿಶಾಲ ಪ್ರಪಂಚದ ಎಲ್ಲವಸ್ತುಗಳ ಒಂದು ಪಟ್ಟಿಯನ್ನು ತಯಾರಿಸಲೂ ಸಾಧ್ಯವಿಲ್ಲ 

ತಲ್ಲಮಾತಿನ ಉದ್ದೇಶವು, ಈ ಅಗಾಧ ವಿಶ್ವವನ್ನು ಆಸ್ತಿತ್ವಕ್ಕೆ ತಂದು ಆರಂಭದಿಂದ ಅಂತ್ಯದ ವರೆಗೂ ಅದರ ವ್ಯವಸ್ಥೆಯನ್ನು 
ನೋಡಿಕೊಳ್ಳುತ್ತಿರುವ ಅಲ್ಲಾಹನ ದೇವತ್ನದಲ್ಲಿ ನೀವು ಪೂಜಿಸುತ್ತಿರುವ ಈ ಸಣ್ಣ ಪುಟ್ಟ ದೇವರುಗಳ ಸ್ಥಾನವಾದರೂ ಏನು ಎಂಬುದರ 
ಕಲ್ಪನೆ ಮೂಡಿಸುವುದಾಗಿದೆ. ಈ ಮಹಾ ಸಾಮ್ರಾಜ್ಯವನ್ನು ನಡೆಸುವುದಂತಿರಲಿ, ಇದರ ಒಂದು ಸಣ್ಣ ಭಾಗದ ಕುರಿತು ತಿಳಿಯುವುದೂ 
ಯಾವ ಸೃಷ್ಟಿಗೂ ಸಾಧ್ಯವಿಲ್ಲ, ಹಾಗಿರುವಾಗ ಸೃಷ್ಟಿಗಳಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸುವ, ನಿಮ್ಮ ಅದೃಷ್ಟ-ದುರದೃಷ್ಟಗಳನ್ನು 
ರೂಪಿಸುವವರೆಂದು ನೀವು ಭಾವಿಸಿರುವವರಗೆ ದೇವಶ್ಚದಲ್ಲಿಸ್ವಲ್ಪವಾದರೂ ಪಾಲಿದೆಯೆಂದು ಭಾವಿಸುವುದಾದರೂ ಹೇಗೆ! 

49. ಅಂದರೆ ಇಡೀ ಪ್ರಪಂಚದ ಶಬ್ದಗಳನ್ನು ಒಂದೇ ಸಮಯದಲ್ಲಿ ಬೇರೆ ಬೇರೆಯಾಗಿ ಕೇಳುತ್ತಾನೆ. ಒಂದನ್ನು ಕೇಳುವಾಗ 
ಇನ್ನೊಂದನ್ನು ಆಲಿಸಲು ಸಾಧ್ಯವಿಲ್ಲವೆಂಬಂತಹ ಸ್ಥಿತಿ ಅವನ ಶ್ರವಣಕ್ಕಿಲ್ಲ ಅದೇ ರೀತಿ ಪ್ರಪಂಚದ ಒಂದೊಂದು ವಸ್ತು ಮತ್ತು ಒಂದೊಂದು 
ಘಟನೆಯನ್ನು ಒಂದೇ ಬಾರಿಗೆ ಪೂರ್ಣ ವಿವರಣೆಯೊಂದಿಗೆ ನೋಡುತ್ತಾನೆ. ಒಂದನ್ನು ನೋಡುವಾಗ ಇನ್ನೊಂದನ್ನು ನೋಡಲು ಅವನಿಗೆ 
ಅಡಚಣೆಯಾಗುವುದಿಲ್ಲ. ಮಾನವನನ್ನು ಸೃಷ್ಟಿಸುವ ಮತ್ತು ಇನ್ನೊಮ್ಮೆ ಅಸ್ತಿತ್ವಕ್ಕೆ ತರುವ ವಿಷಯವೂ ಹಾಗೆಯೇ. ಲೋಕಾರಂಭದಿಂದ 
ಈವರೆಗೂ ಎಷ್ಟೆಲ್ಲ ಜನರು ಹುಟ್ಟಿದ್ದಾರೋ, ಇನ್ನು ಲೋಕಾಂತ್ಯದವರೆಗೂ ಹುಟ್ಟುವರೋ ಅವರೆಲ್ಲರನ್ನು ಒಂದೇ ಕ್ಷಣದಲ್ಲಿ ಪುನಃ 
ಸೃಷ್ಟಿಸುವವನಿಗೆ, ಒಬ್ಬನನ್ನು ಸೃಷ್ಟಿಸುವಾಗ ಇನ್ನೊಬ್ಬನನ್ನು ಸೃಷ್ಟಿಸಲಾಗದೆಂಬ ಸ್ಥಿತಿಯೂ ಇಲ್ಲ ಅವನ ಮಟ್ಟಿಗೆ ಒಬ್ಬನನ್ನು ಸೃಷ್ಟಿಸುವುದೂ 
ಕೋಟ್ಯಾಂತರ ಜನರನ್ನು ಸೃಷ್ಟಿಸುವುದೂ ಒಂದೇ ರೀತಿಯಾಗಿದೆ. 

50. ರಾತ್ರಿ-ಹಗಲುಗಳು ಒಂದರ ಹಿಂದೆ ಒಂದರಂತೆ ನಿರಂತರವಾಗಿ ಬರುತ್ತಿರುವುದು ಅವು ಒಂದು ಸುವ್ಯವಸ್ಥಿತ ನಿಯಮಕ್ಕೆ 
ಬದ್ಧವಾಗಿವೆಯೆಂಬುದಕ್ಕೆ ಸಾಕ್ಷಿಯಾಗಿದೆ. ಸೂರ್ಯ-ಚಂದ್ರರನ್ನು ಇಲ್ಲಿ ಪ್ರಸ್ತಾಪಿಸಿರುವುದರ ಉದ್ದೇಶವು ಅವು ಪ್ರಾಚೀನ 
ಕಾಲದಿಂದಲೂ ಮಾನವನು ಪೂಜಿಸುತ್ತಾ ಬಂದಿರುವ ಹಾಗೂ ಇಂದಿಗೂ ಅನೇಕರು ದೇವತೆಗಳೆಂದು ನಂಬುತ್ತಿರುವ ಆಕಾಶಕಾಯ 


pe 
ಸ 


ಕಾಂಡ - 24 


31. ಲುಕ್ಕಾನ್‌ 25 


೬0 15 ಪಿಸು ೬ 155 v Obl ೬! 
ನಲಿ ರಜ ನೆ ಪ್ರ ತ ಸಯ ಖಿ ತಾ ಕ್ರಿತೃಿತ 
> AE 511 DAES ಚಟು ಜಟ GES (೬ ಟ್ರೂ ಸಜ 
ಕಾಲದ ವರೆಗೆ ಚಲಿಸುತ್ತಿರುತ್ತವ್‌' ಮತ್ತು ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹ್‌ ವಿವರವಾಗಿ ತಿಳಿದಿರುತ್ತಾನೆ 
(ಎಂದು ನಿಮಗೆ ಗೊತ್ತಿಲ್ಲವೇ?). ಇದಕ್ಕೆಲ್ಲಾ ಕಾರಣವೇನೆಂದರೆ ಅಲ್ಲಾಹನೇ ಸತ್ಯವಾಗಿದ್ದಾನೆ? ಮತ್ತು ಅವನನ್ನು 
ಬಿಟ್ಟು ಇವರು ಪ್ರಾರ್ಥಿಸುತ್ತಿರುವ ಇತರ ಎಲ್ಲವೂ ಮಿಥ್ಯವಾಗಿದೆ.* ಅಲ್ಲಾಹನೇ ಮಹೋನ್ನತ ಹಾಗೂ 
ಮಹಾನನಾಗಿರುತ್ತಾನೆ.* 

(31-32) ನಿಮಗೆ ಕೆಲವು ನಿದರ್ಶನಗಳನ್ನು ತೋರಿಸಿ ಕೊಡಲಿಕ್ಕಾಗಿ ನಾವೆಯು ಸಮುದ್ರದಲ್ಲಿ ಅಲ್ಲಾಹನ 
ಅನುಗ್ರಹದಿಂದ ಚಲಿಸುತ್ತಿರುವುದನ್ನು ನೀವು ನೋಡುವುದಿಲ್ಲವೇ9* ವಾಸ್ತವದಲ್ಲಿ ಸಹನ ಶೀಲನೂ ಕೃತಜ್ಞನೂ 
ಆಗಿರುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಅನೇಕ ದೃಷ್ಟಾಂತಗಳಿವೆ.* (ಸಮುದ್ರದಲ್ಲಿ ಒಂದು ಅಲೆಯು ಇವರ 
ಮೇಲೆ ಚಪ್ಪರದಂತೆ ಆವರಿಸಿದಾಗ ಇವರು ತಮ್ಮ ಧರ್ಮವನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೇ ಮೂಸಲಾಗಿಸಿ 
ಅವನನ್ನು ಪ್ರಾರ್ಥಿಸುತ್ತಾರೆ. ತರುವಾಯ ಅವನು ಇವರನ್ನು ರಕ್ಷಿಸಿ ದಡದವರೆಗೆ ತಲಪಿಸಿದಾಗ ಅವರಲ್ಲೊಬ್ಬನು 


ಗಳಾಗಿವೆ. ಅನ್ಯಥಾ ಭೂಮಿ ಸಹಿತ ಎಲ್ಲಗ್ರಹೆ-ನಕ್ಷತ್ರಗಳನ್ನು ಅಲ್ಲಾಹನು ಒಂದು ಶಾಶ್ವತ ನಿಯಮಕ್ಕೆ ಬದ್ಧಗೊಳಿಸಿರುವನು. ಅದರಿಂದ 
ಅವು ಕಿಂಚಿತ್ತೂ ಸರಿಯುವುದಿಲ್ಲ 

51. ಪ್ರತಿಯೊಂದು ವಸ್ತುವೂ ಅದಕ್ಕೆ ನಿಶ್ಚಯಿಸಲಾದ ಸಮಯದ ವರೆಗೆ ಮಾತ್ರ ನಡೆಯುತ್ತದೆ. ಸೂರ್ಯ-ಚಂದ್ರ ಹಾಗೂ 
ಇತರ ಗ್ರಹ-ನಕ್ಷತ್ರಗಳ ಪೈಕಿ ಯಾವುದೂ ಶಾಶ್ವತವಲ್ವ ಯಾವುದೂ ಆರಂಭವಾಗುವುದಕ್ಕೆ ಮುಂಚೆ ಇರಲಿಲ್ಲ ಅದರ ಅಂತಿಮ ಸಮಯ 
ಬಂದ ನಂತರ ಅದು ಇರಲಾರದು. ಇಂತಹ ತಾತ್ಕಾಲಿಕ ಮತ್ತು ಅಸಹಾಯಕ ವಸ್ತುಗಳು ಆರಾಧ್ಯರಾಗುವುದು ಹೇಗೆ ಎಂದು ಮನವರಿಕೆ 
ಮಾಡಿಸುವುದೇ ಈ ಪ್ರಸ್ತಾಪದ ಉದ್ದೇಶವಾಗಿದೆ. 

52. ಅಂದರೆ ನೈಜ ಸರ್ವಾಧಿಕಾರಿಯಾಗಿದ್ದಾನೆ. ಸೃಷ್ಟಿಮತ್ತು ಸೃಷ್ಟಿಕಾರ್ಯಗಳ ನೈಜ ಒಡೆಯ. 

53. ಅಂದರೆ ಅವೆಲ್ಲ ನಿಮ್ಮ ಭಾವನೆಗಳಿಂದ ಮೂಡಿದ ದೇವರುಗಳಾಗಿವೆ. ನೀವು ಕಲ್ಪಿಸಿಕೊಂಡಂತೆ, ದೇವತ್ನದಲ್ಲಿ ಇಂತಹ 
ವ್ಯಕ್ತಿಯ ಪಾತ್ರವಿದೆ, ಇಂತಹ ಪುಣ್ಯಾತ್ಮನಿಗೆ ಕಷ್ಟ ಪರಿಹಾರದ ಅಧಿಕಾರವಿದೆ. ಆದರೆ ವಾಸ್ತವದಲ್ಲಿ ಇವರ ಪೈಕಿ ಯಾರೂ ಏನೂ 
ಮಾಡಲಾರರು. 

54. ಅರ್ಥಾತ್‌, ಎಲ್ಲವುಗಳಿಗಿಂತ ಉನ್ನತನು, ಅವನ ಮುಂದೆ ಎಲ್ಲರೂ ನಿಕೃಷ್ಟರು ಎಲ್ಲವುಗಳಿಗಿಂತಲೂ ಶ್ರೇಷ್ಠನು. ಅವನ 
ಮುಂದೆ ಎಲ್ಲರೂ ಸಣ್ಣವರು. 

55. ಅಧಿಕಾರಗಳೆಲ್ಲವೂ ಅಲ್ಲಾಹನ ಹಸ್ತದಲ್ಲಿದೆಯೆಂದು ತಿಳಿಸುವಂತಹ ಸಂಕೇತಗಳು. ಮಾನವ ಎಷ್ಟೇ ಬಲಶಾಲಿಯಾಗಿರಲಿ, 
ಸಮುದ್ರಯಾನಕ್ಕೆ ಬೇಕಾಗುವ ಹಡಗು ತಯಾರಿಸಲಿ, ನಾವಿಕನ ನೈಪುಣ್ಯ, ಅದಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ಅನುಭವಗಳಲ್ಲಿ 
ಎಷ್ಟೇ ಪಳಗಿರಲಿ, ಸಮುದ್ರದಲ್ಲಿ ಆತ ಮಹಾಶಕ್ತಿಗಳೆದುರು ಏಕಾಂಗಿಯಾಗಿ, ಅಲ್ಲಾಹನ ಸಹಾಯಎಲ್ಲದೆ, ಸಕ್ಷೇಮ ಪ್ರಯಾಣಿಸಲಾರ. 
ಅವನ ಕೃಪಾ ದೃಷ್ಟಿಗಳು ಸರಿಯುತ್ತಲೇ ತನ್ನ ಸಂಪನ್ಮೂಲಗಳು ಮತ್ತು ಕಲೆಗಾರಿಕೆ ನೈಪುಣ್ಯಗಳೆಲ್ಲವೂ ಯಾವ ಸ್ಥಿತಿಯಲ್ಲಿವೆಯೆಂದು 
ತಿಳಿದು ಬರುವುದು. ಅದೇ ರೀತಿ, ಶಾಂತಿ-ಸಮಾಧಾನದ ಸ್ಥಿಶಿಯಲ್ಲಿ ಎಂತಹ ನಾಸ್ತಿಕನಾಗಿದ್ದರೂ ಬಹುದೇವಾರಾಧಕನಾಗಿದ್ದರೂ 
ಅವನ ಹಡಗು ಸಮುದ್ರದ ತಾಫಾನಿಗೆ ಸಿಕ್ಕಿ ಓಲಾಡುತ್ತಿರುವಾಗ, ನಾಸ್ತಿಕರಿಗೆ ದೇವನಿದ್ದಾನೆಂದೂ ಬಹುದೇವಾರಾಧಕರಿಗೆ ಒಬ್ಬನೇ 
ದೇವನಿರುವುದೆಂದೂ ತಿಳಿಯುತ್ತದೆ. 

56. ಈ ಎರಡು ಗುಣಗಳಿರುವವರು ಈ ಸಂಕೇತಗಳಿಂದ ವಾಸ್ತವಿಕತೆಯನ್ನು ಗುರುತಿಸಿದಾಗ ಏಕದೇವ ವಿಶ್ವಾಸವನ್ನು ಕಲಿತು 
ಅದರಲ್ಲಿ ಸ್ಥಿರವಾಗುತ್ತಾರೆ. ಮೊದಲನೆಯದು, ಅವರು ಸಹನೆ ವಹಿಸುವವರಾಗಿರಬೇಕು. ಚಂಚಲ ಸ್ವಭಾವದವರಾಗಿರಬಾರದು. 
ಕಾಲೂರಿ ನಿಲ್ಲುವವರಾಗಿರಬೇಕು. ಅನುಕೂಲ-ಪ್ರತಿಕೊಲ, ಸುಲಭ-ಕಠಿಣ, ಉತ್ತಮ-ಕೆಟ್ಟದಾದ ಎಲ್ಲ ಸ್ಥಿಶಿಗಳಲ್ಲೂ ಉತ್ತಮ 
ವಿಶ್ವಾಸದಲ್ಲಿ ಭದ್ರವಾಗಿರುವವರಾಗಿರಬೇಕು. ದುಣ್ಟಿತಿ ಬಂದರೆ ದೇವನನ್ನು ಕೂಗಿ ಪ್ರಾರ್ಥಿಸುವವರೂ ಸುಸ್ಥಿತಿ ಬಂದಾಗ ಎಲ್ಲವನ್ನೂ 
ಮರೆತು ಬಿಡುವವರೂ ಆಗಿರಬಾರದು ಅಥವಾ ತದ್ವಿರುದ್ಧವಾಗಿ ಸುಸ್ಥಿತಿ ಬಂದರೆ ದೇವನನ್ನು ಆರಾಧಿಸುವವರೂ ಸಂಕಟಗಳ ಒಂದು 


1. 


ಠಾಂಡ - 2೬ 


26 ತಪ್ಪೀಮುಲ್‌ ಕುರ್‌ಆನ್‌ 


4% 6 ೨ 5 $5 PNT Fiz 2 ಜ್ಳ್‌ ಹ್‌ ತಿಷ 
ಹ ಬ ಟ್ಟ 55 FD 51 ಉಟ EE ೭88 Bt AEs 


pe 53 bis EE SL SHE 555 1125 


ಸುಮಧ್ಯ ನೀತಿಯನ್ನನುಸರಿಸುತ್ತಾನ್‌' ಮತ್ತು ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸುವುದಿಲ್ಲ, ಆದರೆ ವಿದ್ರೋಹಿ ಮತ್ತು 
ಕೃತಘ್ನರು ಇದಕ್ಕೆ ಹೊರತಾಗಿದ್ದಾರೆ.* 

(33) ಜನರೇ, ನಿಮ್ಮ ಪ್ರಭುವಿನ ಕ್ರೋಧದಿಂದ ತಪ್ಪಿಸಿಕೊಳ್ಳಿರಿ ಮತ್ತು ಯಾವ ತಂದೆಯೂ ತನ್ನ ಮಗನ 
ಪರವಾಗಿ ಪರಿಹಾರ ಕೊಡದ ಮತ್ತು ಯಾವ ಮಗನೂ ತನ್ನ ತಂದೆಯ ಪರವಾಗಿ ಯಾವುದೇ ಪರಿಹಾರ. ಕೊಡದ 
ದಿನವನ್ನು ಭಯಪಡಿರಿ.* ನಿಶ್ಚಯವಾಗಿಯೂ ಅಲ್ಲಾಹನ 'ವಾಗ್ದಾನವು9 ಸ ಸತ್ಯವಾಗಿದೆ. ಆದುದರಿಂದ ಈ ಲೌಕಿಕ 


ಏಟು ಬಿದ್ದ ಕೂಡಲೇ ದೇವನನ್ನು ಬೈಯ್ಯುವವರೂ ಆಗಿರಬಾರದು. ಎರಡನೆಯ ಗುಣ, ಅವರು ಕೃತಜ್ಞರಾಗಿರಬೇಕು. ಕೃತ್ನರೋ 
ಎರಡು ಬಗೆಯುವವರೋ ಆಗಿರಬಾರದು. ಅನುಗ್ರಹಗಳನ್ನು ಗುರುತಿಸುವವರೂ ಅನುಗ್ರಹದಾತನನ್ನು ಸ ಸದಾ ಕೃತಜ್ಞ ಯೋದಿಗೆ 
ಸ್ಥರಿಸುವವರೂ ಆಗಿರಬೇಕು. 

57. ಇದಕ್ಕೆ ಅನೇಕ ಅರ್ಥಗಳಿರಬಹುದು. ಇದಕ್ಕೆ ಸತ್ಯಸಂಧತೆಯೆಂಬ ಹಿತ! ಅರ್ಥ ಕೊಟ್ಟರೆ ಆ ಸಮಯ ನೀಗಿದ ಬಳಿಕವೂ 
ತೊಫಾನಿಗೆ ಸಿಲುಕಿದ್ದಾಗ ಹೇಳಿಕೊಂಡ ಐಕದೇವತ್ವವಿಶ್ವಾಸ ದಲ್ಲೇ ಮುಂದುವರಿಯುವವರು ಬಹಳ ವಿರಳ: ಅದನ್ನುನ್ಯಾಯ-ಸಮತೋಲನ 
ಎಂಬರ್ಥದಲ್ಲಿ ತೆಗೆದುಕೊಂಡರೆ, ಅದರ ಒಂದರ್ಥ- hash ಅವರಲ್ಲಿ ಕೆಲವರು ಈ ಅನುಭವಕ್ಕೆ ಮುಂಚೆ ಇದ್ದ ನಾಸ್ತಿಕತೆ ಮತ್ತು 
ಬಹುದೇವ ವಿಶ್ವಾಸದ ಸ್ಥಿತಿಯಲ್ಲಿ ಅಷ್ಟು ಗಟ್ಟಿಯಾಗಿ ಉಳಿಯುವುದಿಲ್ಲ. ಎಂದಾಗುತ್ತದೆ. ಎರಡನೆಯ ಅರ್ಥ- ಆ ಸಮಯ ನೀಗಿದ ಬಳಿಕ, 
ಆಗ ಇದ್ದಂತಹ ಪ್ರಾಮಾಣಿಕ ಸ್ಥ! ಸ್ಥಿತಿ ಕೆಲವರಲ್ಲಿ, ಮಂದವಾಗಿ ಬಿಡುತ್ತದೆ ಎಂದಾಗುತ್ತದೆ. ಅಲ್ಲಾಹನು ದ್ವಯಾರ್ಥದ ಈ ಪದಗಳನ್ನು ಪ್ರಸ್ತುತ 
ಮೂರು ಸ್ಥಿತಿಗಳಿಗೆ ಅನ್ವಯವಾಗುವಂತೆ ಪ್ರಯೋಗಿಸಿರುವ ಸಾಧ್ಯತೆಯೇ ಹೆಚ್ಚು ಸಮುದ್ರದ ತೂಫಾನಿನ ವೇಳೆ ಎಲ್ಲರ ಬುದ್ಧಿಯೂ 
ಸ್ತಿಮಿತಕ್ಕೆ ಬರುತ್ತದೆ. ಬಹುದೇವ ವಿಶ್ವಾಸ ಮತ್ತು ನಾಸ್ತಿಕತೆಯನ್ನು ಬಿಟ್ಟು ಎಲ್ಲರೂ ಸಹಾಯಕ್ಕಾಗಿ ಒಬ್ಬನೇ ದೇವನನ್ನು ಕೂಗಿ ಕರೆಯುತ್ತಾರೆ 
ಎಂದು 9ಸುವುದು ಇದರ ಉದ್ದೇಶವಾಗಿರಬಹುದು. ಆದರೆ ಸಕ್ಷೇಮ ದಡ ಸೇರಿದಾಗ “ಅದರಿಂದ ಪಾಠ ಕಲಿಯುವವರು ತೀರಾ 
ಕೆಲವು ಮಂದಿ. ಈ ಕೆಲವರಲ್ಲಿ ಮೂರು ವಿಧದವರಿರುತ್ತಾರೆ. ಒಂದು, ಶಾಶ್ವತವಾಗಿ ಸುಧಾರಿಸಿಕೊಂಡವರು. ಎರಡು, ಸತ್ಯನಿಷೇಧವು 
ಮೃದುವಾಗಿರುವವರು. ಮೂರು, ಈ ತಾತ್ಕಾಲಿಕ ಪ್ರಾಮಾಣಿಕತೆಯಲ್ಲಿ ಸ್ವಲ್ಪವಾದರೂ ಉಳಿದಿರುವವರು. 

58, ಇವು ಈ ಮುಂಚಿನ ವಚನದಲ್ಲಿ ಪ್ರಸ್ತಾಪಿಸಲಾದ ಎರಡು ಗುಣಗಳಿಗೆ ವಿರುದ್ಧವಾದ ಗುಣಗಳಾಗಿವೆ. ಏದ್ರೋಹಿ ಎಂದರೆ 
ಬಂಡುಕೋರ, ವಾಗ್ದಾನಗಳನ್ನು ತೀರಾ ಲೆಕ್ಕಿಸದ ವ್ಯಕ್ತಿ. ಕೃತಪ್ಪನೆಂದರೆ ಎಷ್ಟೇ ಅನುಗ್ರಹಗಳು ದೊರೆತರೂ ಕೃತಜ್ಞನಾಗದ ಮತ್ತು ತನ್ನ 
ಉಪಕಾರಿಯ ವಿರುದ್ದ ಬಂಡಾಯವೇಳುವವ. ಈ 'ಸುಣಗಳುಳ್ಳವರು ಅಪಾಯದ ಕ್ಷಣಗಳು ಸರಿದು ಹೋದ ಬಳಿಕ ನಿಸ್ಸಂಕೋಚವಾಗಿ. 
ತಮ್ಮಸತ್ಯನಿಷೇಧ, ನಾಸ್ತಿಕತೆ ಮತ್ತು ಬಹುದೇವ ವಿಶ್ವಾಸ ಸದ ಕಡೆಗೆ ಮರಳುತ್ತಾರೆ. ತೂಫಾನಿನ ಸಮಯದಲ್ಲಿ ಿದೇವನಿದ್ದಾನೆ, ಆತ ಒಬ್ಬನೇ 
ಎಂಬುದರ ಕೆಲವು ಪುರಾವೆಗಳನ್ನು ಹೊರ ಜಗತ್ತಿನಲ್ಲೂ ಸ್ವತಃ ॥ ತಮ್ಮಲ್ಲೂಕಂಡಿದ್ದು ದೇವನನ್ನು ಅದೇ ಅಂತರ್‌ ಪ್ರಜ್ಞೆಯಿಂದಾಗಿ ಕರೆದು 

ಪ್ರಾರ್ಥಿಸಿದ್ದರೆಂಬುದನ್ನು ಅವರು "ಒಪ್ಪಿಕೊಳ್ಳಲು ಸಿದ್ಧ೦ಿರುವುದಿಲ್ಲ ಅವರಲ್ಲಿ ನಾಸ್ತಿಕರು, ತೀರಾ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮಿಂದ 
ಸಂಭವಿಸಿ ಹೋದ ಲೋಪವದು, ಅನ್ಯಥಾ ನಮ್ಮನ್ನು ತೂಫಾನಿನಿಂದ ರಕ್ಷಿಸಲು ದೇವನೇ ಇಲ್ಲ ನಾವು ಇಂತಿಂತಹ ಕಾರಣಗಳಿಂದಾಗಿ 
ಪಾರಾದೆವು ಎಂದು ಸಃ ಸಮರ್ಥಿಸಿಕೊಳ್ಳುತ್ತಾರೆ. ಬಹುದೇವಾರಾಧಕರು ಸಾಮಾನ್ಯ ವಾಗಿ ಇಂತಿಂತಹ ಔಲಿಯಾ ಅಥವಾ ದೇವಿ-ದೇವತೆಗಳ 
ಆಶ್ರಯ ನಮಗಿದ್ದುದರಿಂದ ನಾವು ರಕ್ಷಿಸಲ್ಪಟ್ಟಿವು ಎನ್ನುತ್ತಾರೆ. ದಡ ಸೇರಿದ ಕೂಡಲೇ ಅವರು ತಮ್ಮ ಮಿಥ್ಯ ದೇವರುಗಳಿಗೆ 
ಕೃತಜ್ಞತೆಗಳನ್ನರ್ಪಿಸುತ್ತಾರೆ. ಅವರ ಆಸ್ಥಾನಗಳಿಗೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾರೆ. ಎಲ್ಲ ಕಡೆಯಿಂದಲೂ ನಿರಾಶರಾದಾಗ ತಮ್ಮ ಕೈ 
ಹಡಿಯಲು 'ಏಕೈಕನಾದ ಅಲ್ಲಾಹನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲವೆಂಬುದು ಅವರಿಗೆ ಅರ್ಥವಾಗುವುದೇ ಇಲ್ಲ 

59, ಅರ್ಥಾತ್‌, ಗೆಳೆಯ, ನಾಯಕ, ಗುರು ಹಾಗೂ ಇನ್ನಿತರ ಮಂದಿಯಾದರೋ ದೂರದ ಸಂಬಂಧಿಗಳು. ಲೋಕದಲ್ಲಿ 
ಅತ್ಯಂತ ಹತ್ತಿರದ ಸಂಬಂಧವೆಂದರೆ ಮಕ್ಕಳು ಮತ್ತು ತಂದೆ ತಾಯಿಗಳದ್ವು ಆದರೆ ಪರಲೋಕದಲ್ಲಿ ಮಗನು ಹಿಡಿಯಲ್ಪಟ್ಟರೆ ಅವನ. 
ಪಾಪಕ್ಕಾಗಿ ನನ್ನನ್ನು ಹಿಡಿಯಿರಿ ಎಂದು ತಂದೆ ಹೇಳಲಾರ. ಅದೇ ರೀತಿ ತಂದೆಯು ಹಿಡಿಯಲ್ಪಟ್ಟರೆ ಅವನ ಬದಲಿಗೆ ನನ್ನನ್ನು ನರಕಕ್ಕೆ 
ಹಾಕಿರಿ ಎಂದು. ಮಗನು ಹೇಳಲಾರ. ಇಂತಹ ಪರಿಸ್ಥಿತಿಯಿರುವಾಗ ಅಲ್ಲಿ ಒಬ್ಬನು ಇನ್ನೊಬ್ಬನ ಸಹಾಯಕ್ಕೆ ಸ್ಥ ಬರಬಲ್ಲನೆಂದು ನಿರೀಕ್ಷಿಸಲು 
ಅವಕಾಶವೆಲ್ಲಿದೆ?. ಆದ್ದರಿಂದ ಇಲ್ಲಿ ಇನ್ನೊಬ್ಬನಿಗಾಗಿ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವವನು ಅಥವಾ ಇನ್ನಾರದೋ 
ಭರವಸೆಯಿಂದ ದುರ್ಮಾರ್ಗವನ್ನು ತುಳಿಯುವವನು ಮೂರ್ಪನಾಗಿದ್ದಾನೆ. ಇಲ್ಲಿ 15ನೇ ವಚನವನ್ನು ಗೆಮನದಲ್ಲಿರಿಸಬೇಕು. 
ಅದರಲ್ಲಿಲೌಕಿಕ ಜೀವನದಲ್ಲಿ ಹೆತ್ತವರ ಸೇವೆ ಮಾಡುವುದೇನೋ ಸರಿ. ಆದರೆ ವಿಶ್ವಾಸ-ನಂಬಿಕೆಗಳ ವಿಷಯದಲ್ಲಿ ಅವರ ಮಾತನ್ನು ಕೇಳಿ 
ದುರ್ಮಾರ್ಗವನ್ನು ಸ್ವೀಕರಿಸುವುದು ಸರಿಯಲ್ಲವೆಂದು ಮಕ್ಕಳಿಗೆ ಉಪದೇಶಿಸಲಾಗಿದೆ. 


ಕಾಂಡ - 21 


31. ಲುಕ್ಕಾನ್‌ 27 


ತಿ CS PA [4 ಬ 4, 3 33394 ತ್ವಿ ೨ KS TATE “2 ಹಿ 
cM Oss 5d BO IIA Mh ESE SSS 
ಆಖ! ತಟ 0೫05-14 CESS BS BSL Js 
£ ORLA pL 
ಜೀವನವು ನಿಮ್ಮನ್ನು ವಂಚನೆಗೊಳಪಡಿಸದಿರಲಿ ಮತ್ತು ವಂಚಕನು ನಿಮ್ಮನ್ನು ಅಲ್ಲಾಹನ ವಿಷಯದಲ್ಲಿ 
ವಂಚಿಸದಿರಲಿ.? 

(34) ಆ ಘಳಿಗೆಯ ಜ್ಞಾನ ಅಲ್ಲಾಹನ ಬಳಿಯಲ್ಲೇ ಇದೆ. ಅವನೇ ಮಳೆ ಸುರಿಸುತ್ತಾನೆ. ತಾಯಂದಿರ 
ಗರ್ಭಗಳಲ್ಲಿ ಬೆಳೆಯುತ್ತಿರುವುದೇನೆಂಬುದನ್ನು ಅವನೇ ಬಲ್ಲನು. ಯಾವ ಜೀವಿಯೂ ತಾನು ನಾಳೆ ಏನನ್ನು 
ಗಳಿಸುವೆನು ಎಂಬುದನ್ನು ತಿಳಿದಿರುವುದಿಲ್ಲಮತ್ತು ತನಗೆ ಯಾವ ಭೂಭಾಗದಲ್ಲಿ ಮರಣ ಬರುವುದೆಂಬ ಅರಿವೂ 
ಯಾರಿಗೂ ಇಲ್ಲ, ನಿಶ್ಚಯವಾಗಿಯೂ ಅಲ್ಲಾಹನೇ ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 


60. ಅಲ್ಲಾಹನ ವಾಗ್ದಾನವಂದರೆ ಪರಲೋಕವು ಬರಲಿದ್ದು ಅಲ್ಲಾಹನ ನ್ಯಾಯಾಲಯ ಸ್ಥಾಪಿಸಲ್ಲಟ್ಟಾಗ ಪ್ರತಿಯೊಬ್ಬನೂ ತನ್ನ 
ಕರ್ಮಗಳಿಗೆ ಉತ್ತರ ನೀಡಬೇಕಾಗಿದೆ ಎಂಬುದು. 

61. ಲೌಕಿಕ ಜೀವನವು ಬಾಹ್ಯ ದೃಷ್ಟಿಯ ಮಾನವನನ್ನುವಿವಿಧ ತಪ್ಪಕಲ್ಪನೆಗಳಲ್ಲಿಸಿಲುಕಿಸುತ್ತದೆ. ಒಬ್ಬನು, ಜೀವನ-ಮರಣವೆಲ್ಲ 
ಇದೇ ಜೀವನದಲ್ಲಿದ್ದು ಇದರ ನಂತರ ಯಾವುದೇ ಜೀವನವಿಲ್ಲವಾದ್ದರಿಂದ ಮಾಡಬೇಕಾದುದನ್ನೆಲ್ಲ ಇಲ್ಲೇ ಮಾಡಿಕೊಳ್ಳಿರಿ ಎಂದು 
ಹೇಳುತ್ತಾನೆ. ಇನ್ನೊಬ್ಬನು ತನ್ನ ಸಂಪತ್ತು, ಅಧಿಕಾರ, ಸುಖಾಡಂಬರದ ಮತ್ತಿನಲ್ಲಿ ತನ್ನ ಮರಣವನ್ನು ಮರೆಯುತ್ತಾನೆ. ಅದೆಲ್ಲ 
ಶಾಶ್ವತ್ರವೆಂದು ಬಗೆಯುತ್ತಾನೆ. ಮತ್ತೊಬ್ಬನು ನೈತಿಕ ಮತ್ತು ಆಧ್ಯಾತ್ಮಿಕ ಗುರಿಯನ್ನು ಮರೆತು ಕೇವಲ ಭೌತಿಕ ಲಾಭ ಮತ್ತು ಸುಖವನ್ನು 
ಗುರಿಯಾಗಿರಿಸಿಕೊಂಡಿರುತ್ತಾನೆ. ಜೀವನವನ್ನು ಉನ್ನತಗೊಳಿಸುವುದನ್ನು ಬಿಟ್ಟರೆ, ಅವನು ಬೇರಾವುದೇ ಉದ್ದೇಶಕ್ಕೆ ಮಹತ್ವ 
ಕೊಡುವುದಿಲ್ಲ ಅದರಿಂದ ಮಾನವೀಯತೆ ಎಷ್ಟೇ ಕುಸಿದರೂ ಸರಿ. ಅದೇ ರೀತಿ ಒಬ್ಬನು, ಲೌಕಿಕ ಸುಖ ಸಂಪನ್ನತೆಯೇ ಸತ್ಯ-ಅಸತ್ಯಗಳ 
ಮಾನದಂಡವಾಗಿದೆಯೆಂದೂ ಅದಕ್ಕಾಗಿ ಯಾವ ಮಾರ್ಗವನ್ನು ಅವಲಂಬಿಸಿದರೂ ಅದು ಸರಿ; ಅದಕ್ಕೆ ವ್ಯತಿರಿಕ್ತವಾದುದು ಮಿಥ್ಯವೆಂದು 
ಭಾವಿಸುತ್ತಾನೆ. ಇನ್ನೊಬ್ಬನು ಇದೇ ಸಂಪನ್ನತೆಯನ್ನು ದೇವ ಸಂಪ್ರೀತಿಯ ಸಂಕೇತವೆಂದು ಭ್ರಮಿಸುತ್ತಾನೆ. ಯಾವ ರೀತಿಯಲ್ಲಾದರೂ 
ಅದು ದೊರೆತರೆ ತಾನು ದೇವನಿಗೆ ಪ್ರಿಯನಾಗಿದ್ದೇನೆಂದು ತೀರ್ಮಾನಿಸುತ್ತಾನೆ. ಯಾರ ಲೌಕಿಕ ಜೀವನವು ಸತ್ಯಸಂಧತೆ ಮತ್ತು 
ಪ್ರಾಮಾಣಿಕತೆಯಿಂದಾಗಿ ಹಾಳಾಯಿತೋ ಅವನ ಅಂತಿಮ ಪರಿಣಾಮವೂ ಕೆಟ್ಟು. ಹೋಯಿತೆಂದು ಆತ ಭಾವಿಸುತ್ತಾನೆ. ಈ ರೀತಿಯ 
ಎಷ್ಟೆಲ್ಲತಪ್ಪು ಭಾವನೆಗಳಿವೆಯೋ ಅವೆಲ್ಲವನ್ನೂ ಅಲ್ಲಾಹನು "ಲೌಕಿಕ ಜೀವನದ ಮೋಸವೆಂದು' ಬಣ್ಣಿಸಿದ್ದಾನೆ. 

62. 33 ಹ “ಮೋಸಗಾರ” ಎಂದರೆ ಶೈತಾನನೂ ಆಗಿರಬಹುದು. ಒಬ್ಬ ಮಾನವ ಅಥವಾ ಮಾನವರ ಸಮೂಹವೂ ಆಗಿರ 
ಬಹುದು. ಮಾನವನ ಸ್ಥಚಿತ್ತ ಅಥವಾ ಇನ್ನಾವುದೇ ವಸ್ತುವೂ ಆಗಿರಬಹುದು. ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನು ಬೆಟ್ಟು ಮಾಡದೆ ಈ 
ವಿಶಾಲಾರ್ಥದ ಪದವನ್ನು: ಹಾಗೆಯೇ ಇಡಲು ಕಾರಣ ವಿವಿಧ ಜನರು ಮೋಸ ಹೋಗಲು ವಿಭಿನ್ನ ಕಾರಣಗಳಿರಬಹುದು. ಒಬ್ಬನ ಜೀವನವು 
ಯಾವ ದಾರಿಯಿಂದ ಮೋಸ ಹೋಗಿ ಸರಿದಾರಿಯಿಂದ ತಪ್ಪು ಹಾದಿಗೆ ತಿರುಗಿದೆಯೋ ಅದು ಅವನ ಪಾಲಿಗೆ 'ಮೋಸಗಾರ' ಆಗಿದೆ. 

"ಅಲ್ಲಾಹನ ವಿಷಯದಲ್ಲಿ ವಂಚಿಸುವುದು' ಎಂಬುದು ವಿಶಾಲಾರ್ಥದ ಪದಗಳಾಗಿವೆ. ವಿವಿಧ ರೀತಿಯ ಅಸಂಖ್ಯಾತ 
ಮೋಸಗಳು ಅದರಲ್ಲಿಸೇರುತ್ತದೆ. ಒಬ್ಬನನ್ನು ಅವನ "ಮೋಸಗಾರ', ದೇವನೇ ಇಲ್ಲವೆಂದು ನಂಬಿಸುತ್ತಾನೆ. ಇನ್ನೊಬ್ಬನಿಗೆ, ದೇವನು ಈ 
ಜಗತ್ತನ್ನು ಸೃಷ್ಟಿಸಿ ಸುಮ್ಮನ ಕುಳಿತು, ಇದನ್ನುತನ್ನ ದಾಸರಿಗೆ ಒಪ್ಪಿಸಿ ಬಿಟ್ಟಿದ್ದಾನೆಂದು ಮನವರಿಕೆ ಮಾಡಿಸುತ್ತಾನೆ. ಮತ್ತೊಬ್ಬನನ್ನು ದೇವನ 
ಕೆಲವು ಆಪ್ತ ದಾಸರಿದ್ದಾರೆ, ಅವರ ಸಾಮಿಪ್ಯ ಗಳಿಸಿದರೆ ನೀವು ಬಯಸಿದೆಲ್ಲವೂ ಕೈಗೂಡುತ್ತವೆ, ನಿಮಗೆ ಮೋಕ್ಷ. ಖಂಡಿತ ಎಂಬ ತಪ್ಪು 
ಕಲ್ಪನೆಯಲ್ಲಿಸಿಲುಕಿಸುತ್ತಾನೆ. ಬೇರೊಬ್ಬನನ್ನು ದೇವನು ಮಹಾಕ್ಷಮಾಳುವೂ ಕರುಣಾಸಾಗರನೂ ಆಗಿರುವುದರಿಂದ ನೀವು ಪಾಪಗಳನ್ನು 
ಮಾಡುತ್ತಲೇ ಇರಿ, ಅವನು ಕ್ವಮಿಸುತ್ತಲೇ ಇರುವನು ಎಂದು ಹೇಳಿ ವಂಚಿಸುತ್ತಾನೆ. ಮಗದೊಬ್ಬನಲ್ಲಿ ದೇವವಿಧಿಯ ಕುರಿತು ತಪ್ಪು 
ವಿಶ್ವಾಸ ಮೂಡಿಸಿ, ನೀವು ಪಾಪ ಮಾಡುತ್ತೀರಾದರೆ ಅವನ ವಿಧಗನುಸಾರವಾಗಿಯೇ ಮಾಡುತ್ತೀರಿ, ನೀವು ವಾಸ್ತವದಲ್ಲಿ ವಿವಶರು. ` 
ನೀವು ಒಳಿತಿನಿಂದ ದೂರ ಸರಿಯುತ್ತೀರೆಂದಾದರೆ ಅದನ್ನು ಅವನೇ ವಿಧಿಸಿಲ್ಲದ ಕಾರಣದಿಂದಾಗಿದೆ ಎಂಬ ಭ್ರಮೆಯಲ್ಲಿಸಿಲುಕಿಸುತ್ತಾನೆ. 
ಈ ರೀತಿ ಮಾನವನು ದೇವನ ಬಗ್ಗೆ ಎಂತೆಂತಹ ಮೋಸದ ಸುಳಿಯಲ್ಲಿಸಿಲುಕಿಸಿದ್ದಾನೆಂದು ಹೇಳಲಾಗದು. ಸರಿಯಾಗಿ ವಿಶ್ಲೇಷಿಸಿದರೆ, 
ಪಥಭ್ರಷ್ಟಶೆ, ಪಾಪಕಾರ್ಯಗಳು ಮತ್ತು ಅಪರಾಧಗಳಿಗೆಲ್ಲ ಮೂಲ ಕಾರಣ ಮಾನವನು ದೇವನ ಬಗ್ಗೆ ಒಂದಲ್ಲೊಂದು ರೀತಿಯಲ್ಲಿ 
ಮೋಸ ಹೋಗಿದ್ದಾನೆಂದು ವ್ಯಕ್ತವಾಗುತ್ತದೆ. ಅದರಿಂದಾಗಿಯೇ ಅವನಿಂದ ವೈಚಾರಿಕ ಶಿಥಿಲತೆ ಮತ್ತು ನೈತಿಕ ಗೊಂದಲ ಪ್ರಕಟವಾಗುತ್ತವೆ. 


ಕಾಂಡ - 2% 


28 ತಪ್ಪೀಮುಲ್‌ ಕುರ್‌ಆನ್‌ 


63. ಸತ್ಯನಿಷೇಧಿಗಳು ಅಂತ್ಯದಿನದ ಪ್ರಸ್ತಾಪ ಹಾಗೂ ಪರಲೋಕದ ವಾಗ್ದಾನವನ್ನು ಕೇಳಿ ಕೊನೆಗೂ ಆ ಗಳಿಗೆ ಬರುವುದು 
ಯಾವಾಗ ಎಂದು ಪ್ರವಾದಿವರ್ಯರಲ್ಲೀಸು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆಗೆ ಈ ವಚನವು ಉತ್ತರವಾಗಿದೆ. ಕುರ್‌ಆನಿನಲ್ಲಿ ಕೆಲವೆಡೆ 
ಅವರ ಈ ಪ್ರಶ್ನೆಯನ್ನು ಪ್ರಸ್ತಾಪಿಸಿ ಉತ್ತರಿಸಲಾಗಿದ್ದರೆ, ಇನ್ನು ಕೆಲವೆಡೆ ಅದನ್ನು ಪ್ರಸ್ತಾಪಿಸದೆಯೇ ಉತ್ತರಿಸಲಾಗಿದೆ. ಏಕೆಂದರೆ 
ಅಭಿಸಂಬೋಧಿತರ ಮನಸ್ಸಿನಲ್ಲಿ ಅದು ಈಗಾಗಲೇ ಇತ್ತು. ಈ ಸೂಕ್ತ ಕೂಡಾ ಪ್ರಶ್ನೆಯನ್ನು ಪ್ರಸ್ತಾಪಿಸದೆ ಉತ್ತರ ನೀಡಲಾದ ವಚನಗಳ 
ಪೈಕಿ ಒಂದಾಗಿದೆ. ವ್ವ 

"ಆ ಗಳಿಗೆಯ ಜ್ಞಾನ ಅಲ್ಲಾಹನಿಗೆ ಮಾತ್ರ ಇದೆ'' ಎಂಬವಾಕ್ಯವು ಮೂಲ ಪ್ರಶ್ನೆಯ ಉತ್ತರವಾಗಿದೆ. ಅನಂತರ ನಾಲ್ಕೂವಾಕ್ಯಗಳನ್ನು 
ಅದಕ್ಕೆ ಪುರಾವೆಯಾಗಿ ಹೇಳಲಾಗಿದೆ. ಪುರಾವೆಗಳ ಸಾರಾಂಶ ಹೀಗಿದೆ- ಮಾನವನ ಅತಿ ನಿಕಟ ಆಸಕ್ತಿಯ ವಿಷಯದ ಕುನಿತೂ ಅವನಿಗೆ 
ಜ್ಞಾನವಿಲ್ಲದಿರುವಾಗ ಈ ಅಗಾಧ ಪ್ರಪಂಚ ಅಂತ್ಯಗೊಳ್ಳುವ ಸಮಯ ಯಾವಾಗ ಬರುವುದೆಂದು ಅವನು ತಿಳಿಯುವುದಾದರೂ ಹೇಗೆ? 

ನಿಮ್ಮ ಕಷ್ಟ-ಸುಖಗಳು ಮಳೆಯನ್ನವಲಂಬಿಸಿರುತ್ತದೆ. ಆದರೆ ಅದು ಪೂರ್ಣವಾಗಿ ಅಲ್ಲಾಹನ ಹಿಡಿತದಲ್ಲಿರುತ್ತದೆ. ಅವನು 
ಯಾವಾಗ, ಎಲ್ಲಿ ಎಷ್ಟು ಬಯಸುತ್ತಾನೋ ಅಷ್ಟು ಮಳೆ ಸುರಿಸುತ್ತಾನೆ. ಅವನು ಬಯಸಿದಾಗ ಅದನ್ನು ತಡೆ ಹಿಡಿಯುತ್ತಾನೆ. 
ಎಲ್ಲಿ ಯಾವಾಗ ಎಷ್ಟು ಮಳೆಯಾಗುವುದು, ಯಾವ ಭೂಭಾಗ ಅದರಿಂದ ವಂಚಿತವಾಗುವುದು ಅಥವಾ ಯಾವ ಭೂಭಾಗಕ್ಕೆ 
ಮಳೆಯಿಂದ ಹಾನಿಯಾಗುವುದು ಎಂಬುದೊಂದೂ ನಿಮಗೆ ತಿಳಿದಿಲ್ಲ ನಿಮ್ಮ ಪತ್ನಿಯರ ಹೊಟ್ಟೆಯಿಂದ ನಿಮ್ಮ ವೀರ್ಯದಿಂದಲೇ 
ಗರ್ಭಧಾರಣೆಯಾಗುತ್ತದೆ. ನಿಮ್ಮ ಸಂತಾನದ ಭವಿಷ್ಯವು' ಅದನ್ನೇ ಅವಲಂಬಿಸಿದೆ, ಆದರೆ ಆ ಹೊಟ್ಟೆಯಲ್ಲಿ ಏನು, ಯಾವ 
ರೂಪದಲ್ಲಿ ಬೆಳೆಯುತ್ತದೆ, ಎಂತಹ ಒಳಿತು-ಕೆಡುಕುಗಳನ್ನು ಹೊತ್ತು ಅದು ಭೂಮಿಗೆ ಬರುವುದು ಎಂಬುದೆಲ್ಲ ನಿಮಗೆ ತಿಳಿದಿಲ್ಲ 
ನಿಮಗೆ ನಾಳೆ ಏನು ಒದಗಲಿದೆಯೆಂದೂ ನಿಮಗೆ ತಿಳಿದಿಲ್ಲ ಹಠಾತ್‌ ಘಟನೆಯೊಂದು ನಿಮ್ಮ ವಿಧಿಯನ್ನು ಬದಲಾಯಿಸಬಹುದು. 
ಆದರೆ ಅದು ಒಂದು ಕ್ಷಣ ಮುಂಚೆಯೂ ನಿಮಗೆ ತಿಳಿದಿರುವುದಿಲ್ಲ ನಿಮ್ಮ ಜೀವನ ಅಂತ್ಯಗೊಳ್ಳುವುದು ಎಲ್ಲಿ ಯಾವ ಸ್ಥಿತಿಯಲ್ಲಿ 
ಎಂಬುದೂ ನಿಮ್ಮತಿಳುವಳಿಕೆಯಲ್ಲಿಲ್ಲ ಈ ಎಲ್ಲಮಾಹಿತಿಗಳನ್ನು ಅಲ್ಲಾಹನು ತನ್ನಲ್ಲೇ ಇರಿಸಿಕೊಂಡಿದ್ದಾನೆ. ಯಾವುದೂ ನಿಮಗೆ ತಿಳಿದಿಲ್ಲ. 
ಇವುಗಳ ಜ್ಞಾನ ಮೊದಲೇ ನಿಮಗೆ ಸಿಗುತ್ತಿದ್ದರೆ, ಅದಕ್ಕೇನಾದರೂ ತಡೆಯೊಡ್ಡ ಬಹುದಿತ್ತೆಂದು ನೀವು ಭಾವಿಸುತ್ತೀರಿ. ಆದರೆ 
ಅವುಗಳ ಕುರಿತು ಅಲ್ಲಾಹನ ಕಾರ್ಯವಿಧಾನ ಮತ್ತು ಅವನ ಮೇಲೆ ಭರವಸೆ ಇಡುವುದಲ್ಲದೆ ನಿಮಗೆ ಅನ್ಯ ಮಾರ್ಗವಿಲ್ಲ, ಅದೇ 
ರೀತಿ ಲೋಕಾಂತ್ಯದ ಆ ಗಳಿಗೆಯ ಕುರಿತೂ ಅಲ್ಲಾಹನ ನಿರ್ಣಯವನ್ನು ನಂಬುವುದಲ್ಲದೆ ಬೇರೆ ವಿಧಿಯಿಲ್ಲ ಅದರ 
ಜ್ಞಾನವನ್ನು ಯಾರಿಗೂ ನೀಡಲಾಗಿಲ್ಲ 

ಇಲ್ಲಿಅಲ್ಲಾಹನ ಹೊರತು ಇತರರಿಗೆ ತಿಳಿದಿಲ್ಲದ ಪರೋಕ್ಟದ ವಿಷಯಗಳ ಪಟ್ಟಿಯನ್ನುನೀಡಲಾಗಿಲ್ಲವೆಂಬುದನ್ನುಗಮನಿಸಬೇಕು. 
ಮಾನವನಿಗೆ ಗಾಢ ಸಂಬಂಧವಿರುವ ಮತ್ತು ಅವನ ಆಸಕ್ತಿಯ ಕೆಲವು ವಿಷಯಗಳನ್ನು ಉದಾಹರಣೆಯಾಗಿ ನೀಡಲಾಗಿದೆ. ಮಾನವನಿಗೆ 
ಅವು ತಿಳಿದಿಲ್ಲ ಈ ಐದು ವಿಷಯಗಳು ಮಾತ್ರ ಪರೋಕ್ಷಕ್ಕೆ ಸಂಬಂಧಿಸಿದ್ದು ಅದು ಅಲ್ಲಾಹನ ಹೊರತು ಬೇರಾರಿಗೂ ತಿಳಿದಿಲ್ಲವೆಂದು 
ಹೇಳುವುದು ಸರಿಯಾಗದು. ವಸ್ತುತಃ ಪರೋಕ್ಸವೆಂಬುದೇ ಸೃಷ್ಟಿಗಳಿಂದ ಮರೆಯಾಗಿರುವ ಮತ್ತು ಅಲ್ಲಾಹನಿಗೆ ಮಾತ್ರ ಗೋಚರಿಸುವ 
ವಸ್ತುಗಳಾಗಿವೆ. ವಾಸ್ತವದಲ್ಲಿ ಈ ಪರೋಕ್ಷಕ್ಕೆ ಯಾವುದೇ ಮಿತಿಮೇರೆಗಳಿಲ್ವ 

(ಹೆಚ್ಚಿನ ವಿವರಣೆಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌: 27ರಲ್ಲಿ83ನೆಯ ಟಿಪ್ಪಣಿ) 


ಹ 


ಕಾಂಡ - 21 


32. ಅಸಜಃ 


ಹೆಸರು 

15ನೆಯ ವಚನದಲ್ಲಿರುವ ಸಜ್ಜಾದ ವಿಷಯವನ್ನೇ ಅಧ್ಯಾಯದ ಶೀರ್ಷಿಕೆಯಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಇದು ಮಕ್ಕಾ ಜೀವನದ ಮಧ್ಯ ಕಾಲದ ಆರಂಭದಲ್ಲಿ ಅವತೀರ್ಣಗೊಂಡಿತೆಂದು ಇದರ ವಿಷಯ ಶೈಲಿಯಿಂದ 
ಗ್ರಹಿಸಬಹುದು. ಏಕೆಂದರೆ ಇದರ ಮಾತುಗಳ ಹಿಂದೆ, ಅನಂತರದ ಅಧ್ಯಾಯಗಳಲ್ಲಿ ಕಂಡು ಬರುವಂತಹ ಅಕ್ರಮ 
ದೌರ್ಜನ್ಯಗಳ ತೀವ್ರತೆ ಕಂಡುಬರುವುದಿಲ್ಲ 
ಚರ್ಚಾ ವಿಷಯಗಳು 

ತೌಹೀದ್‌, ರಿಸಾಲತ್‌ ಮತ್ತು ಆಖಿರತ್‌ (ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕುನ ಕುರಿತು ಜನರ 
ಸಂದೇಹಗಳನ್ನು ನಿವಾರಿಸುವುದು ಮತ್ತು ಅವುಗಳ ಮೇಲೆ ವಿಶ್ವಾಸವಿರಿಸುವಂತೆ ಕರೆ ನೀಡುವುದು ಈ ಅಧ್ಯಾಯದ 
ಮುಖ್ಯ ಚರ್ಚಾ ವಿಷಯವಾಗಿದೆ. ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ಕುರಿತು ವಿಭಿನ್ನ ರೀತಿಯಲ್ಲಿ 
ಚರ್ಚಿಸುತ್ತಿದ್ದರು. ಈ ವ್ಯಕ್ತಿ ಚಿತ್ರ ವಿಚಿತ್ರ ವಿಷಯಗಳನ್ನು ಸೃಷ್ಟಿಸಿ ತರುತ್ತಾನೆ. ಒಮ್ಮೆ ಹೇಳುತ್ತಾನೆ- ಸತ್ತು 
ಮಣ್ಣಾಗಿ ಹೋದ ಬಳಿಕ ನೀವು ಪುನಃ ಎಬ್ಬಿಸಲ್ಲಡುವಿರಿ. ನಿಮಗೆ ಜೀವನದ ಲೆಕ್ಕೆ ಸಮರ್ಪಿಸಲಿಕ್ಕಿದೆ ಮತ್ತು 
ಸ್ವರ್ಗ-ನರಕಗಳಿರುವುವು. ಇನ್ನೊಮ್ಮೆ ಹೇಳುತ್ತಾನೆ- "ಈ ದೇವಿ-ದೇವತೆಗಳು, ಔಲಿಯಾಗಳೆಲ್ಲ ಏನೂ ಇಲ್ಲ 
ಆರಾಧನೆಗೆ ಒಬ್ಬದೇವನು ಮಾತ್ರ ಇರುವುದು.' ಮತ್ತೊಮ್ಮೆ ಹೇಳುತ್ತಾನೆ- "ನಾನು ದೇವ ಸಂದೇಶವಾಹಕನಾಗಿದ್ದೇನೆ. ನನಗೆ 
ಮೇಲಿನಿಂದ ದಿವ್ಯವಾಣಿ ಅವಶೀರ್ಣಗೊಳುತ್ತಿದೆ.' ನಾನು ನಿಮಗೆ ಕೇಳಿಸುತ್ತಿರುವ ಈ ವಾಣಿ ದೇವನದೇ ಹೊರತು ನನ್ನದಲ್ಲ 
"ಈ ವ್ಯಕ್ತಿ ನಮ್ಮೊಂದಿಗೆ ಹೇಳುವುದೆಲ್ಲಕೇವಲ ಕೃತಕ ಮಾತುಗಳಾಗಿವೆ.''- ಅವರ ಇಂತಹ ಮಾತುಗಳಿಗೇ ನೀಡಲಾದ ಉತ್ತರ 
ಈ ಅಧ್ಯಾಯದ ಚರ್ಚಾ ವಿಷಯವಾಗಿದೆ. 

ಉತ್ತರದಲ್ಲಿ ಸತ್ಯನಿಷೇಧಿಗಳಿಗೆ ಈ ರೀತಿ ಹೇಳಲಾಗುತ್ತದೆ- ಇದು ಖಂಡಿತವಾಗಿಯೂ ದೇವನ ಮಾತುಗಳಾಗಿವೆ. 
ಪ್ರವಾದಿತ್ವದ ಅನುಗ್ರಹದಿಂದ ವಂಚಿತ ಹಾಗೂ ಅಲಕ್ಷ್ಯವಾಗಿರುವ ಒಂದು ಜನತೆಯನ್ನು ಎಚ್ಚೆರಿಸಲಿಕ್ಕಾಗಿ ಇದನ್ನು 
ಅವತೀರ್ಣಗೊಳಿಸಲಾಗಿದೆ. ಇದು ಅಲ್ಲಾಹನಿಂದ ಅವತೀರ್ಣಗೊಂಡದ್ದೆಂದು ವ್ಯಕ್ತವಾಗಿರುವಾಗ ನೀವಿದನ್ನು ಕೃತಕ 
ಮಾತುಗಳೆಂದು ಹೇಗೆ ಹೇಳುತ್ತೀರಿ? ಈ ಕುರ್‌ಆನ್‌ ಯಾವ ವಾಸ್ತವಿಕತೆಗಳನ್ನು ನಿಮ್ಮ ಮುಂದಿಡುತ್ತದೋ ಅದರಲ್ಲಿ 
ವಿಚಿತ್ರವಾದುದು ಏನಿದೆಯೆಂದು ನೀವೇ ಯೋಚಿಸಿ. ಭೂಮ್ಯಾಕಾಶಗಳ ವ್ಯವಸ್ಥೆಯನ್ನು ಸ್ವತಃ ನಿಮ್ಮ ಹುಟ್ಟು ಮತ್ತು 
ರಚನೆಯನ್ನು ನೋಡಿ. ಇವೆಲ್ಲ ಈ ಪ್ರವಾದಿಯ ಬಾಯಿಂದ ಕುರ್‌ಆನಿನಲ್ಲಿ ನಿಮ್ಮ ಮುಂದಿಡುವ ಶಿಕ್ಷಣದ ಸತ್ಯತೆಗೆ 
ಸಾಕ್ಷಿಯಲ್ಲವೆ! ಈ ಪ್ರಪಂಚ ವ್ಯವಸ್ಥೆಯು ಏಕದೇವತ್ವ ಮತ್ತು ಬಹುದೇವತ್ವದಲ್ಲಿ ಯಾವುದನ್ನು ಪ್ರತಿಪಾದಿಸುತ್ತದೆ. ನಿಮ್ಮನ್ನು 
ಒಮ್ಮೆ ಸೃಷ್ಟಿಸಿದವನು ಇನ್ನೊಮ್ಮೆ ಸೃಷ್ಟಿಸಲಾರನೆಂದು ನಿಮ್ಮ ಬುದ್ಧಿ ಸಾಕ್ಷಿ ಹೇಳುತ್ತಿದೆಯೇ? 

ಅನಂತರ, ಪರಲೋಕದ ಒಂದು ಚಿತ್ರಣವನ್ನು ಬಿಡಿಸಿ, ವಿಶ್ಠಾಸದ ಪ್ರತಿಫಲ ಮತ್ತು ಸತ್ಯನಿಷೇಧದ ದುಷ್ಪರಿಣಾಮವನ್ನು 
ವಿವರಿಸಿ ಅದು ಬರುವುದಕ್ಕೆ ಮುಂದೆ ವಿಶ್ವಾಸ ತಾಳಿ, ಕುರ್‌ಆನಿನ ಈ ಶಿಕ್ಷಣವನ್ನು ಒಪ್ಪಿಕೊಂಡರೆ ನಿಮ್ಮದೇ ಗತಿ 
ಉತ್ತಮವಾದೀತೆಂದು ಹೇಳಿ ಅದಕ್ಕಾಗಿ ಪ್ರೇರೇಪಿಸಲಾಗಿದೆ. 

ಅಲ್ಲಾಹನು ಮಾನವನ ತಪ್ಪುಗಳಿಗಾಗಿ ಒಮ್ಮೆಲೇ ಅವನನ್ನು ಹಿಡಿಯುವುದಿಲ್ಲವೆಂಬುದು ಅವನ ಅಪಾರ 
ಕರುಣೆಯಾಗಿದೆ. ಅದಕ್ಕಿಂತ ಮುಂಚೆ ಅವನು ಸಣ್ಣ-ಪುಟ್ಟಕಷ್ಟ ವಿಪತ್ತು ಮತ್ತು ನಷ್ಟಗಳನ್ನೂ ಲಘುವಾದ ಆಘಾತಗಳನ್ನೂ 
ಅವನಿಗೆ ಎಚ್ಚರವಾಗಲೆಂದು ಕೊಟ್ಟು ನೋಡುತ್ತಾನೆ. ಈ ಆರಂಭದ ಹೊಡೆತಗಳಿಂದ ಅವನು ಎಚ್ಚರಗೊಂಡರೆ ಅವನಿಗೇ 
ಉತ್ತಮವೆಂದು ಹೇಳಲಾಗಿದೆ. 


ಕಾಂಡ - 21 


30 ತಪ್ಪೀಮುಲ್‌ ಕುರ್‌ಆನ್‌ 


ಒಬ್ಬ ವ್ಯಕ್ತಿಗೆ ಅಲ್ಲಾಹನ ವತಿಯಿಂದ ಗ್ರಂಥ ಬರುತ್ತಿರುವುದು ಲೋಕದಲ್ಲಿ ಇದೇ ಮೊದಲಲ್ಲ ಇದಕ್ಕಿಂತ ಮುಂಚೆ 
ಮೂಸಾರಿಗೂ (ಅ) ಗ್ರಂಥ ಬಂದದ್ದುನಿಮಗೆ ತಿಳಿದಿದೆ. ನೀವು ಈ ರೀತಿ ಕಿವಿ ನಿಮಿರಿಸಲು ಇದರಲ್ಲಿಅಂತಹ ವಿಶೇಷ ಷವೇನಿದೆ. 
ಇದು ಖಂಡಿತ ಅಲ್ಲಾಹನ ಕಡೆಯಿಂದಲೇ ಬಂದಿದೆ. ಮೂಸಾರ ಕಾಲದಲ್ಲಿ ನಡೆದುದೇ ಈಗಲೂ ನಡೆಯುತ್ತಿದೆಯೆಂದು 
ತಿಳಿದುಕೊಳ್ಳಿ ಇನ್ನು ಈ ಗ್ರಂಥವನ್ನು ಅಂಗೀಕರಿಸಿದವರಿಗೆ ಮಾತ್ರ ಲೋಕದ ನಾಯಕತ್ವ ಲಭಿಸುವುದು. ಇದನ್ನು 
ತಿರಸ್ಕರಿಸುವವರಿಗೆ ಸೆ. ಸೋಲು ಖಚಿತವೆಂದು ಹೇಳಲಾಗಿದೆ. 

ಅನಂತರ ಸತ್ಯನಿಷೇಧಿಗಳೊಂದಿಗೆ ಹೀಗೆ ಹೇಳಲಾಗುತ್ತದೆ- ನಿಮ್ಮ ವ್ಯಾಪಾರದ ಪ್ರಯಾಣಗಳ ವೇಳೆ ಈ ಹಿಂದೆ 
ನಾಶಗೊಂಡ ಜನಾಂಗಗಳ ನಾಡುಗಳಿಂದ ನೀವು ಹಾದು ಹೋಗುತ್ತೀರಿ. ಅವರ ಗತಿಯೇನಾಯಿತೆಂದು ನೋಡಿ? ಅದೇ 
ಗತಿ ನಿಮಗೂ ಬರಬೇಕೆಂದು ನೀವು ಬಯಸುತ್ತೀರಾ? ನೀವು ನೋಡುವುದರಲ್ಲಿ ಮೋಸ ಹೋಗದಿರಿ. ಮುಹಮ್ಮದ್‌ರಸು 
ಮಾತುಗಳನ್ನು ಕೆಲವು ಹುಡುಗರು, ಗುಲಾಮರು ಮತ್ತು ಬಡವರ ಹೊರತು ಬೇರಾರೂ ಕೇಳುವುದಿಲ್ಲವೆಂಬುದನ್ನು ನೀವು 
ನೋಡುತ್ತಿದ್ದೀರಿ. ನಾಲ್ಕೆಸೆಯಿಂದಲೂ ಅವರನ್ನು ಹಂಗಿಸಲಾಗುತ್ತದೆ, ಬೈಯಲಾಗುತ್ತದೆ, ಅಪಹಾಸ್ಯ ಮಾಡಲಾಗುತ್ತದೆ, 
ಇದೆಲ್ಲ ನಡೆಯುವ ವಿಷಯವಲ್ಲ, ನಡೆದರೂ ನಾಲ್ಕು ದಿವಸಗಳಲ್ಲಿ ನಿಂತು ಬಿಡುವುದೆಂದು ನೀವು ಭಾವಿಸಿಕೊಂಡಿದ್ದೀರಿ. 
ಆದರೆ ಇದು ನಿಮ್ಮ ದೃಷ್ಟಿ ದೋಷ. ನಿನ್ನೆ ಬರಡಾದ ಒಂದು ಭೂಮಿಯನ್ನು ನೋಡುವಾಗ, ಅದರೊಳಗೆ ಹಚ್ಚ ಹಸಿರಿನ 
ಭಂಡಾರಗಳು ಅಡಗಿದೆಯೆಂಬುದನ್ನು ಊಹಿಸುವುದು ಸ ಸಾಧ್ಯವಿರಲಿಲ್ಲ ಆದರೆ ಇಂದು ಅದೇ ಭೂಮಿಗೆ ಒಂದೇ ಮಳೆ 
ಬಿದ್ದಾಗ ಜೀವಂತ ಹಸಿರಾಗಿ ನಳನಳಿಸಿ 'ಬೆಳೆಯ ತೊಡಗುವುದನ್ನು ಕಾಣಬಹುದು. 

ಕೊನೆಯಲ್ಲಿಪ್ರವಾದಿಸು ಅವರನ್ನುದ್ದೇಶಿಸಿ ಅಲ್ಲಾಹನು ಹೇಳುತ್ತಾನೆ- ಈ ಮಂದಿ ನಿಮ್ಮಮಾತು ಕೇಳಿ, ಆ ನಿರ್ಣಾಯಕ 
ವಿಜಯ ಬರುವ ದಿನಾಂಕವನ್ನೊಮ್ಮೆ ಹೇಳಿ ಎಂದು ತಮಾಷೆ ಮಾಡುತ್ತಾರೆ. ಅವರೊಡನೆ : ಹೇಳಿರಿ- ನಮ್ಮ ಮತ್ತು ನಿಮ್ಮ 
ತೀರ್ಮಾನದ ಸಮಯ ಬಂದಾಗ ನೀವು ನಂಬಿದರೆ ಪ್ರಯೋಜನವಿಲ್ಲ ನೀವು ಒಪ್ಪುವುದಾದರೆ ಈಗಲೇ ಒಪ್ಪಿಕೊಳ್ಳಿರಿ. 
ಕೊನೆಯ ಗಳಿಗೆಯನ್ನೇ ನಿರೀಕ್ಷಿಸುತ್ತೀರಾದರೆ ಹಾಗೆಯೇ ಆಗಲಿ. 


ಕಾಂಡ - 21 


ಲಾ 


1.1೫. ಚ್‌ ಕ ಯಕ ST 


Gok AAS YS 5 ATES ಓಟು 
32. ಅಸ ಸಜ್‌ದಃ 


(ಅವತೀರ್ಣ - ಗೂ ) 
ಸೂಕ್ತಗಳು-30 ರುಕೂಆ್‌ಗಳು-3 
ಇ ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 

(1-3) ಅಲಿಫ್‌ ಲಾಮ್ಲೊಮ್‌. ಈ ಗ್ರಂಥದ ಅವತೀರ್ಣವು ನಿಸ್ಸಂದೇಹವಾಗಿಯೂ ಸರ್ವಲೋಕಗಳ 
ಪಾಲಕ ಪ್ರಭುವಿನ ಕಡೆಯಿಂದಾಗಿರುತ್ತದೆ. ಇದನ್ನು! ಈ ವ್ಯಕ್ತಿಯು ಸ್ವತಃ ಸೃಷ್ಟಿಸಿಕೊಂಡಿದ್ದಾನೆಂದು ಇವರು 
ಹೇಳುತ್ತಾರೆಯೇ?” ಅಲ್ಲ; ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದ ಸತ್ಯವಾಗಿದೆ." (ಇದು) ನಿಮಗಿಂತ ಮುಂಚೆ 
ಎಚ್ಚರಿಕೆ ನೀಡುವವರಾರೂ ಬಂದಿರದಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ನೀಡಲಿಕ್ಕಾಗಿದೆ. ತನ್ಮೂಲಕ ಅವರು 
ಸನ್ಮಾರ್ಗ ಪಡೆಯಲೂಬಹುದು.* 


1. ಪವಿತ್ರ ಕುರ್‌ಆನಿನ ಅನೇಕ ಅಧ್ಯಾಯಗಳು ಈ ರೀತಿಯ ಪರಿಚಯಾತ್ಮಕ ವಾಕ್ಯಗಳಿಂದ ಆರಂಭಗೊಳ್ಳುತ್ತದೆ. ಈ ವಾಣಿ 
ಎಲ್ಲಿಂದ ಬರುತ್ತದೆಂಬುದನ್ನು ಆರಂಭದಲ್ಲೇ ತಿಳಿಸುವುದು ಇದರ ಉದ್ದೇಶವಾಗಿದೆ. ಇದು ಸಾಮಾನ್ಯವಾಗಿ ರೇಡಿಯೋ 
ಕಾರ್ಯಕ್ರಮ ಆರಂಭಿಸುವಾಗ ನಿರೂಪಕನು ನಾವು ಇಂತಹ ನಿಲಯದಿಂದ ಹೇಳುತ್ತಿದ್ದೇವೆಂದು ಹೇಳುವಂತಿದೆ. ಆದರೆ ಇದಕ್ಕೆ ವ್ಯತಿರಿಕ್ತ 
ವಾಗಿ ಕುರ್‌ಆನಿನ ಯಾವುದಾದರೂ ಅಧ್ಯಾಯವು, ಈ ಸಂದೇಶವು ಜಗದೊಡೆಯನ ಕಡೆಯಿಂದ ಅವತೀರ್ಣಗೊಳ್ಳುತ್ತಿದೆಯೆಂಬ 
ವಿಶೇಷ ಘೋಷಣೆಯೊಂದಿಗೆ ಆರಂಭವಾಗುತ್ತದೆನ್ನುವಾಗ ಅದರರ್ಥ, ಅದು ಕೇವಲ ವಾಕ್ಯದ ತಿರುಳಾಗಿರದೆ ಅದರಲ್ಲಿ: ಒಂದು ದೊಡ್ಡ 
ವಾದ, ದೊಡ್ಡಪ ಪಂಥಾಹ್ವಾನ ಮತ್ತು ಕಠಿಣ ಎಚ್ಚರಿಕೆ ಇದ ಎಂದಾಗುತ್ತದೆ. ಆದ್ಧರಿಂದ ಅದು ಹೊರ ಬೀಳುತ್ತಲೇ ಇದು ಜಗದೊಡೆಯನ. 
ವಾಣಿಯೇ ಹೊರತು ಮಾನವವಾಣಿಯಲ್ಲವೆಂಬ ಸುದ್ದಿಯನ್ನು ನೀಡುತ್ತದೆ. ಈ ಘೋಷಣೆಯು, ತಾನು ಇದನ್ನು ಒಪ್ಪಬೇಕೋ 
ಬೇಡವೋ ಎಂಬ ಪ್ರಶ್ನೆಯನ್ನು ಮಾನವನ ಮುಂದಿಡುತ್ತದೆ. ಅಂಗೀಕರಿಸುವುದಾದರೆ ಸ ಸದಾ ಅದಕ್ಕೆ ತಲೆಬಾಗ ಬೇಕಾದೀತು. ಅನಂತರ 
ತನಗೆ ಯಾವುದೇ ಸ್ವಾತಂತ್ರ ತ "ಉಳಿಯುವುದಿಲ್ಲ ತಿರಸ್ಕರಿಸಿದರೆ ಒಂದು ದೊಡ್ಡ ಅಪಾಯವನ್ನು "ಎಳದು ಹಾಕಿದಂತಾದೀತು. ಇದು 
ನಿಜವಾಗಿಯೂ ಜಗದೊಡೆಯನ ವಾಣಿಯಾಗಿದ್ದರೆ ಅದನ್ನು ತಿರಸ್ಕಂಸುವುದರ ಪರಿಣಾಮವು ಶಾಶ್ವತ ದುರ್ಗತಿಯ ರೂಪದಲ್ಲಿ 
ನೋಡಬೇಕಾದೀತು. ಈ ಕಾರಣದಿಂದ ಈ ಮುನ್ನುಡಿಯ ವಾಕ್ಯವು ಮಾನವನನ್ನು ಬಡಿದೆಬ್ಬಿಸಿ ಈ "ವಾಣಿಯನ್ನು ಗಂಭೀರವಾಗಿ 
ಆಲಿಸಲು ಮತ್ತು ಇದನ್ನು ದೇವವಾಣಿಯೆಂಬ ನೆಲೆಯಲ್ಲಿ ಗ ಅಥವಾ ತಿರಸ್ಕರಿಸಲು ಅವನನ್ನು ನಿರ್ಬಂಧಿಸುತ್ತದೆ. 

ಇಲ್ಲಿ ಈ ಗ್ರಂಥವು ಜಗದೊಡೆಯನ ಕಡೆಯಿಂದ ಅವತೀರ್ಣಗೊಂಡಿದೆಯೆಂದು ಹೇಳಿ ಅಷ್ಟ ಪೇ ಬಿಡಲಿಲ್ಲ ಬದಲಾಗಿ, 
ಇದು ಖಂಡಿತ ಅಲ್ಲಾಹನ ಗ್ರಂಥವೆಂಬುದರಲ್ಲಿ ಚಿ) ೫ ಸಂದೇಹವೇ ಇಲ್ಲವೆಂದು ಒತ್ತು ಕೊಟ್ಟು ಹೇಳಲಾಗಿದೆ. ಅದನ್ನು 
ಕುರ್‌ಆನ್‌ ಅವತೀರ್ಣದ ಘಟನೆಗಳ ಹಿನ್ನೆಲೆಯಲ್ಲಿ ಹಾಗೂ ಕುರ್‌ಆನಿನ ಹಿನ್ನೆಲೆಯಲ್ಲಿ ನೋಡಿದಾಗ, 'ಇದರಲ್ಲಿ ವಾದಗಳೊಂದಿಗೆ 
ಪುರಾವೆಗಳೂ ಇರುವುದು, ಅದು ಮಕ್ಕಾದ 'ಇನರಿಗೆ ' ಅಜ್ಞಾತವಾಗಿರಲಿಲ್ಲವೆಂದು ತಿಳಿದು ಬರುತ್ತದೆ. ಈ ಗ್ರಂಥವನ್ನು ಮುಂದಿಡುತ್ತಿರುವ 
ವ್ಯಕ್ತಿಯ ಸಂಪೂರ್ಣ ಜೀವನವು ಅದು ಅವತೀರ್ಣಗೊಳ್ಳುವುದಕ್ಕಿಂತ ಮುಂಚೆಯೂ ಅನಂತರವೂ ಅವರ ಮುಂದಿತ್ತು. ಈ 


ಕಾಂಡ-21 


32 ತಪ್ಪೀಮುಲ್‌ ಕುರ್‌ಆನ್‌ 


ವ್ಯಕ್ತಿ ತಮ್ಮ ಜನಾಂಗದ ಅತ್ಯಂತ ಸತ್ಯಸಂಧ, ಸಭ್ಯ ಭ್ಯ ಮತ್ತು ಶುದ್ಧ ನ್ಟ ಚಾರಿತ್ರ್ಯದವರೆಂದು ಅವರಿಗೆ ತಿಳಿದಿತ್ತು. ಪ್ರವಾದಿತ್ವ ಘೋಷಣೆಯ 
ನಂತರ ಅವರು ಹೇಳುವ ಮಾತುಗಳನ್ನು ಅದಕ್ಕಿಂತ ಒಂದು ದಿನ ಮುಂಚೆಯ ವರೆಗೂ ಯಾರೂ ಕೇಳಿಲ್ಲ. ಈ ಗ್ರಂಥದ 
ಭಾಷೆ ಮತ್ತು ಶೈಲಿಯು ಅವರ ಭಾಷೆ ಮತ್ತು ಶೈಲಿಗಿಂತ ಭಿನ್ನವಾಗಿರುವುದನ್ನು ಅವರು ಗಮನಿಸುತ್ತಿದ್ದರು. ಒಬ್ಬನೇ ವ್ಯಕ್ತಿ ಎರಡು 
ಭಿನ್ನ ರೀತಿಯಲ್ಲಿ ಮಾತಾಡಲು ಸಾಧ್ಯವಿಲ್ಲವೆಂಬುದನ್ನು ಅವರು ತಿಳಿದಿದ್ದರು. ಅವರ ಸಾಹಿತ್ಯಿಕ. ಚಮತ್ಕಾರವನ್ನೂ ಅವರು 
ನೋಡುತ್ತಿದ್ದರು. ಭಾಷಾ ತಜ್ಞರೆಂಬ ನೆಲೆಯಲ್ಲಿ ಅವರ ಎಲ್ಲ ಸಾಹಿತಿಗಳು ಮತ್ತು ಕವಿಗಳು ಇಂತಹ ಉದಾಹರಣೆಯನ್ನು 
ಮುಂದಿಡುವಲ್ಲಿ ವಿಘಲರಾಗಿದ್ದರಂದೂ ಅವರಿಗೆ ತಿಳಿದಿತ್ತು. ಅವರ ಕವಿಗಳ, ಪುರೋಹಿತರ ಮತ್ತು ವಾಗ್ಧಿಗಳ ಮಾತುಗಳು. 
ಮತ್ತು ಈ ವಾಣಿಯ ಮಧ್ಯೆ ಎಷ್ಟು ದೊಡ್ಡ ವ್ಯತ್ಯಾಸವಿದೆ, ಇದರಲ್ಲಿ ವಿವರಿಸಲಾದ ವಿಷಯಗಳು ಎಷ್ಟೊಂದು ಉನ್ನತವಾಗಿದೆ 
ಯೆಂಬುದು ಅವರಿಂದ ಅಜ್ಞಾತವಾಗಿರಲಿಲ್ಲ. ಅಸತ್ಯವಾದಿಗಳ ಮಾತು-ಕೃತಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಸ್ಪಾರ್ಥದ. ಒಂದು 
ಕಣವೂ ಅವರಿಗೆ ಈ ಗ್ರಂಥದಲ್ಲಿ ಗೋಚರಿಸುತ್ತಿರಲಿಲ್ಲ ಪ್ರವಾದಿತ್ವ ಘೋಷಣೆಯ ಮೂಲಕ ಮುಹಮ್ಮದ್‌(ಸ) “ತಮಗೆ, ತಮ್ಮ 
ಕುಟುಂಬಕ್ಕೆ, ತಮ್ಮ ಜನಾಂಗಕ್ಕೆ ಹಾಗೂ ಗೋತ್ರಕ್ಕೆ. ಏನೋ "ಸ್ವಾರ್ಥ ಸಾಧಿಸಬಯಸಿದ್ದಾರೆಂಬುದನ್ನು ಸೂಕ್ಷ ಕ್ಲೃದರ್ಶನವಿಟ್ಟು 
ನೋಡಿದರೂ ಅವರಿಗೆ ತೋರಿಸಲು ಸಾಧ್ಯವಿರಲಿಲ್ಲ ಅಷ್ಟೇ ಅಲ್ಲ ಅವರ ಕರೆಗೆ ಎಂತಹ ಜನರು 'ಆಕರ್ಷಿತರಾಗುತ್ತಿದ್ದರೆ. 
ಅವರೊಂದಿಗೆ ಸೇರಿದಾಗ ಅವರ ಜೀವನದಲ್ಲಿ ಎಷ್ಟು ದೊಡ್ಡ ಮಾರ್ಪಾಟುಂಟಾಗುತ್ತದೆಯೆಂಬುದನ್ನು ಅವರು ನೋಡುತ್ತಿದ್ದರು. 
ಈ ಎಲ್ಲ ಅಂಶಗಳು ಸ್ವಯಂ ಪ್ರವಾದಿತ್ವದ ಪ ಪುರಾವಯಾಗುತ್ತಿತ್ತು. ಆದ್ದರಿಂದಲೇ ಇದು ಜಗದೊಡೆಯನ ಕಡೆಯಿಂದ ಅವತೀರ್ಣ ಗೊಂಡ 
ಗ್ರಂಥವೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಹೇಳುವುದು : ಸಾಕಾಗಿತ್ತು. ಹೆಚ್ಚಿನ ಪುರಾವೆಯ ಅಗತ್ಯವಿರಲಿಲ್ಲ, 

2. ಪೀಠಿಕೆಯ ನಂತರ ಮುಹಮೃದ್‌(ಸ)ಅವರ ಪ್ರ: ಪ್ರವಾದಿತ್ವದ ಬಗ್ಗೆ ಮಕ್ಕಾದ ಬಹುದೇವಾರಾಧಕರು ಎತ್ತುತ್ತಿದ್ದ ಮೊದಲ ಆಕ್ಷೇಪಕ್ಕೆ 
ಉತ್ತರಿಸಲಾಗಿದೆ. 

3. ಇದು ಕೇವಲ ಪ್ರಶ್ನೆಯಲ್ಲ ಇದರಲ್ಲಿ ಅತ್ಯಾಶ್ಚರ್ಯದ ಶೈಲಿಯಿದೆ. ತಾತ್ಚರ್ಯವೇನೆಂದರೆ ಈ ಗ್ರಂಥವು ದೇವನ 
ವತಿಯಿಂದ ಅವತೀರ್ಣಗೊಂಡಿರುವುದು ಖಚಿತವಾಗಿರುವುಗ ಈ ಮಂದಿ ಹಠಮಾರಿತನದಿಂದ ಮಾತಾಡುತ್ತಿದ್ದಾರೆ- ಮುಹಮ್ಮದ್‌ 
(ಸು ಸ್ವಯಂ ರಚಿಸಿ ಅದನ್ನು ನ್ನ ಅಲ್ಲಾಹನ ವತಿಯಿಂದ ಎಂದು ಸುಳ್ಳು ಸುಳ್ಳೇ ಹೇಳುತ್ತಿದ್ದಾರೆ. ಇಂತಹ ಅಸಂಬದ್ಧ ಮತ್ತು ತಲೆಬುಡವಿಲ್ಲದ 
ಆರೋಪಗಳನ್ನು ಹೊರಿಸಲು ಅವರಿಗೆ ನಾಚಿಕೆಯಾಗುವುದಿಲ್ಲವೆ? ಪ್ರವಾದಿಸು ಮತ್ತವರ ಚಟುವಟಿಕೆಗಳನ್ನು ಹಾಗೂ ಅವರ ಮಾತು ಮತ್ತು 
ಈ ಗ್ರಂಥವನ್ನು ಬಲ್ಲವರು ಇಂತಹ ಅಸಂಬದ್ಧ! ಆರೋಪಗಳನ್ನುಕೇಳಿದರೆ ಯಾವ ಅಭಿಪ್ರಾಯತಾಳುವರು ಎಂದು ಯೋಜಿಸುವುದಿಲ್ಲವೇಕೆ? 

4. ಮೊದಲ ವಚನದಲ್ಲಿ "ಸಂದೇಹಾಶೀತವಿದು'" ಎಂದಷ್ಟೇ ಹೇಳುವುದು ಸಾಕಾಗಿತ್ತು. ಅದಕ್ಕಿಂತ ದೊಡ್ಡ ಆಧಾರ ಕುರ್‌ 
ಆನ್‌ ದೇವವಾಣಿಯೆಂಬುದಕ್ಕೆ ಬೇಕಾಗಿರಲಿಲ್ಲ ಅದೇ ರೀತಿ ಈ ವಚನದಲ್ಲೂ ಮಕ್ಕಾದ ಸತ್ಯನಿಷೇಧಿಗಳ ಸುಳ್ಳಾರೋಪಕ್ಕೆ ಸತ್ಯವು 
ನಿನ್ನ ಪ್ರಭುವಿನ ಕಡೆಯಿಂದಾಗಿದೆ' ಎಂದು ಹೇಳುವುದು ಸಾಕಾಗಿತ್ತು. ಇದಕ್ಕೆ ಕಾರಣ ಟಿಪ್ಪಣಿ 1ರಲ್ಲಿ ನೀಡಿದ್ದೇ ಆಗಿದೆ. Wes 
ಯಾವ ಪರಿಸರದಲ್ಲಿ ಮತ್ತು ಎಂತಹ ಸಭ್ಯತೆಯೊಂದಿಗೆ ಈ ಗ್ರಂಥವನ್ನು ಮುಂದಿಡುತ್ತಿದ್ದರೋ ಅದೆಲ್ಲವೂ ಶ್ರೋತೃಗಳ ಮುಂದಿತ್ತು. 
ಅದರ ಭಾಷೆ, ಸ ಸಾಹಿತ್ಯ ಮತ್ತು ವಿಷಯ 'ನಿವರಗಳೂ ಎಲ್ಲರಿಗೂ ಪರಿಚಿತವಾಗಿತ್ತು. ಅದರ ಪ್ರಭಾವ ಪರಿಣಾಮವನ್ನು ಮಕ್ಕಾದ ಆ 
ಸಮಾಜದಲ್ಲಿ ಜನರು ಕಾಣುತ್ತಿದ್ದರು. ಇಂತಹ ಪ ಪರಿಸ್ಥಿತಿಯಲ್ಲಿ ಈ ಗ್ರಂಥವು ಸರ್ವಲೊಕಗಳ ಪಾಲಕನ ಕಡೆಯಿಂದ ಬಂದ ಸತ್ರ ವೆಂಬುದು 

ಸ್ಪಷ್ಟವಾಗಿತ್ತು. ಅದನ್ನು ಒಂದು ಅನುಗ್ರ ಹವೆಂಬಂತೆ ವಿವರಿಸುವುದು ಸತ್ಯನಿಷೇಧಿಗಳ ಆರೋಪಗಳನ್ನು ಅಲ್ಲಗಳೆಯಲು ಸಾಕಾಗಿತ್ತು. ಅದಕ್ಕೆ 
ವುದೇ ಆಧಾರವನ್ನು ಒದಗಿಸಲು ಪ್ರಯತ್ನಿಸುವುದು ವಿಷಯ ಪ್ರಬಲಗೊಳಿಸುವ ಬದಲು ದುರ್ಬಲಗೊಳಿಸಬಹುದಾಗಿತ್ತು. 
ಇದರ ಉದಾಹರಣೆ ಹೀಗಿದೆ- ಹಗಲಲ್ಲಿ ಸೂರ್ಯ ಪ್ರಕಾಶಿಸುವುದನ್ನು ಕಂಡು ಒಬ್ಬ ಹುಚ್ಚನು ಇದು ರಾಶ್ರಿಯೆನ್ನುತ್ತಾನೆ. ಅದಕ್ಕೆ 
ಉತ್ತರವಾಗಿ ಇದು ರಾತ್ರಿಯೇ ಎಂದು ಹೇಳಿದರೆ ಸಾಕಾಗುತ್ತದೆ. ಹಗಲು ನಿಮ್ಮ ಕಣ್ಣ ಮುಂದಿರುವಾಗ, ಅದಕ್ಕೆ ನೀವು ತಾರ್ತಿಕ ಆಧಾರ 
ನೀಡ ಹೊರಟರೆ, ನಿಮ್ಮ ಉತ್ತರಕ್ಕೇನೂ ಹೆಚ್ಚುಬಲ ಬರಲಾರದು. ಅದರ ಬಲವನ್ನು ನೀವೇ ಕಡಿಮೆಗೊಳಿಸುವಿರಿ. 

5. ಇದು ಅಲ್ಲಾಹನ ವತಿಯಿಂದ "ಬಂದಿರುವ ಸತ್ಯವಾಗಿರುವುದು ಖಚಿತವಾಗಿರುವಂತೆಯೇ ಅದು ಯುಕ್ತಿಪೂರ್ಣವಾಗಿದ್ದು 
ನಿಮ್ಮಪಾಲಿಗೆ ದೇವನ ಅನುಗ್ರಹವಾಗಿರುವುದೂ ಸತ್ಯವಾಗಿದೆ. ನಿಮ್ಮಲ್ಲಿಗೆ ಶತಮಾನಗಳಿಂದ ಪ್ರವಾದಿಗಳು ಬಂದಿಲ್ಲವಂದು ನಿಮಗೆ ತಿಳಿದಿದೆ. 
ನಿಮ್ಮ ಜನಾಂಗದವರೆಲ್ಲ ಅಜ್ಞಾನ, ನೈತಿಕ ಅಧಃಪತನ. ಮತ್ತು ಹಿಂದುಳಿಕೆಯಲ್ಲಿ ಮುಳುಗಿದ್ದಾರೆ. ಈ ಸ್ಥಿತಿಯಲ್ಲಿ ನಿಮ್ಮನ್ನು ಎಚ್ಚರಿಸಲು ಮತ್ತು 
ನಿಮಗೆ ಸನ್ಮಾರ್ಗ ತೋರಿಸಲು ನಿಮ್ಮಿಂದಲೇ ಓರ್ವ ಪ್ರವಾದಿಯನ್ನು) ಕಳಿಸಿದ್ದೆ ಅದರಲ್ಲಿ ಅದ್ಭುತವಾದದ್ದಾದರೂ ಏನಿದೆ ಇದೊಂದು 
ದೊಡ್ಡ ಅಗತ್ಯವಾಗಿದ್ದುಅದನ್ನು ನಿಮ್ಮ ಪ್ರ ಪ್ರಯೋಜನಕ್ಕಾಗಿಯೇ ಅಲ್ಲಾಹನು ಪೂರೈಸಿದ್ದಾನೆ. 

ಅರೇಬಿಯಕ್ಕೆ 'ಸತ್ಯಧರ್ಮದ ಪ್ರಕಾಶವು ಗತೆ" ಪ್ರವಾದಿಗಳಾದ ಹೂದ್‌ ಮತ್ತು ಸಾಲಿಹ್‌ರ(ಅ) ಮೂಲಕ ತಲುಪಿತ್ತು. ಅನಂತರ 

ಇಬ್ರಾಹೀಮ್‌ ಮತ್ತು ಇಸ್ವಾಈಲ್‌(ಆ) ಆಗಮಿಸಿದರು. ಅವರ ಕಾಲ ಮುಹಮ್ಮದ್‌(ಸ) ಅವರಿಗಿಂತ 2500 ವರ್ಷಗಳ ಹಿಂದಿನದಾಗಿತ್ತು. 

ಆ ಬಳಿಕ ಶುಐಬ್‌(ಅ) ಅರೇಬಿಯಾದಲ್ಲಿ ಬಂದ ಕೊನೆಯ ಪ್ರವಾದಿಯಾಗಿದ್ದರು. ಅದಕ್ಕೂ 2000 ವರ್ಷಗಳು ಕಳೆದಿದೆ. 
ಇದು ಬಹಳ ದೀರ್ಥಕಾಲವಾಗಿದ್ದುದರಿಂದ . ಈ ಜನಾಂಗದಲ್ಲಿ ಎಚ್ಚರಿಸುವವರಾರೂ ಬಂದಿಕಲಿಲ್ಲನೆಂದು ಹೇಳಿದರೆ ಸಾಕಾಗಿತ್ತು. ಆ 
ಜನಾಂಗದಲ್ಲಿ ಎಚ್ಚರಿಕೆ ನೀಡುವವರಾರೂ ಬಂದಿರಲಿಲ್ಲವೆಂದು ಇದರರ್ಥವಲ್ಪ ಬದಲಾಗಿ, ಒಂದು ದೀರ್ಫಾವಧಿಯಿಂದ ಅದು ಓರ್ವ 
ಎಚ್ಚರಿಕೆ ಕೊಡುವಾತನ ನಿರೀಕ್ಷೆಯಲ್ಲಿತ್ತು. 


ಕಾಂಡ - 2೬ 


32. ಅಸಜಃ 33 


3594 A ಮ್‌ ಗ ೬೨ ಇಸಿ 01 ಇಬ್ಬ I ಗೆ” ಸ ಟ್ನ್‌ 

1೬10 220% ಬ, BLE OBIS gh 

(4-9) ಆಕಾಶಗಳನ್ನೂ" ಭೂಮಿಯನ್ನೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನೂ ಆರು ದಿನಗಳಲ್ಲಿ 
ಸೃಷ್ಟಿಸಿ, ಅನಂತರ ವಿಶ್ವ ದಿವ್ಯಾಸನಾರೂಢನಾದವನು' ಅಲ್ಲಾಹನೇ. ಅವನ ಹೊರತು ನಿಮಗೆ ಯಾರೂ ರಕ್ಷಕ 


ಇಲ್ಲಿ ಇನ್ನೊಂದು ಪ್ರಶ್ನೆ ಏಳುತ್ತದೆ. ಅದನ್ನು ಬಗೆಹರಿಸುವುದು ಅಗತ್ಯವಾಗಿದೆ. ಈ ವಚನವನ್ನು ಓದುವಾಗ, ಪ್ರವಾದಿ 
ಮುಹಮ್ಮದ್‌(ಸ ಅವರಿಗಿಂತ ಮುಂಚಿನ ಅನೇಕ ಶತಮಾನಗಳಲ್ಲಿ ಅರಬರಲ್ಲಿ ಆ ಕಾಲದಲ್ಲಿ ಗತಿಸಿದವರನ್ನು 
ಯಾವ ಆಧಾರದ ಮೇಲೆ ವಿಚಾರಣೆಗೊಳಪಡಿಸುವುದು, ಅವನಿಗೆ ಸನ್ಮಾರ್ಗವೇನೆಂದು ತಿಳಿದಿಲ್ಲದಿರುವಾಗ ತಮ್ಮ ಪಥ 
ಭ್ರಷ್ಟತೆಗೆ ಅವರು ಜವಾಬ್ದಾರರಾಗುವುದು ಹೇಗೆ ಎಂಬ ಪ್ರಶ್ನೆ ಮಾನವನಲ್ಲಿ ಮೂಡುವುದು ಸಹಜ. ಅವರಿಗೆ ಧರ್ಮದ ಪೂರ್ಣಜ್ಞಾನ 
ಇಲ್ಲದಿರಬಹುದು. ಆದರೆ ಆ ಕಾಲದಲ್ಲೂನೈಜ ಧರ್ಮ ಏಕದೇವಾರಾಧನೆಯದ್ದೆಂದೂ ಪ್ರವಾದಿಗಳು ಎಂದೂ ವಿಗ್ರಹಾರಾಧನೆಯನ್ನು 
ಕಲಿಸಿರಲಿಲ್ಲವೆಂದೂ ಜನರಿಗೆ ತಿಳಿದಿತ್ತು. ಅರಬರಿಗೆ ಈ ಸತ್ಯವು ಅವರ ನಾಡಿನ ಪ್ರವಾದಿಗಳ ಮೂಲಕ ಶಲುಪಿದ್ದ ವರದಿಗಳಿಂದ 
ತಲುಪಿತ್ತು. ಅದರ ನಂತರದ ಹತ್ತಿರದ ಕಾಲದಲ್ಲಿ ಬಂದಿದ್ದ ಪ್ರವಾದಿಗಳಾದ ಮೂಸಾ, ದಾವೂದ್‌, ಸುಲೈಮಾನ್‌ ಹಾಗೂ ಈಸಾ(ಅ) 
ಅವರ ಶಿಕ್ಷಣಗಳಿಂದಲೂ ತಿಳಿದಿತ್ತು. ಪುರಾತನ ಕಾಲದ ಅರಬರ ಮೂಲ ಧರ್ಮ ಇಬ್ರಾಹೀಮರ(ಅ) ಧರ್ಮವಾಗಿತ್ತು, ಅಮ್ರ್‌ 
ಬಿನ್‌ ಲವ್ವಿ ಎಂಬಾತ ವಿಗ್ರಹಾರಾಧನೆಯನ್ನು ಆರಂಭಿಸಿದ್ದನೆಂದು ಅರಬರಲ್ಲಿ ಪ್ರಸಿದ್ಧವಿದೆ. ವಿಗ್ರಹಾರಾಧನೆ ಜಾರಿಯಲ್ಲಿದ್ದರೂ 
ಬಹುದೇವಾರಾಧನೆಯನ್ನು ನಿರಾಕರಿಸುವ, ಅಪ್ಪಟ ಏಕದೇವತ್ನವನ್ನು ಪ್ರತಿಪಾದಿಸುವ ಹಾಗೂ ವಿಗ್ರಹಗಳಿಗೆ ಬಲಿಯರ್ಪಿಸುವುದನ್ನು 
ಬಹಿರಂಗವಾಗಿ ಖಂಡಿಸುವ ಅನೇಕ ಮಂದಿ ಆಗಲೂ ಇದ್ದರು. ಪ್ರವಾದಿಸು ಅವರ ನಿಕಟ ಪೂರ್ವದಲ್ಲೇ ಕುಸ್ಟ್‌ ಬಿನ್‌ ಸಾಇದಃ, 
ಇಯಾದಿ, ಉಮಯ್ಯ ಬಿನ್‌ ಅಬೂಸಲತ್‌, ಸುವೈಯಿದ್‌ ಬಿನ್‌ ಅಮ್ರ್‌ ಮುಸ್ತಲಿಕೀ, ವಕೀಆ್‌ 'ಬಿನ್‌ ಸಲಮ ರುುಷೈರ್‌ ಇಯಾವಿ, 
ಅಮ್ರ್‌ ಬಿನ್‌ ಜುಂದುಬ್‌ ಜುಹ್ನೀ, ಅಬೂ ಕೈಸ್‌ ಸರ್ಮಾ ಬಿನ್‌ ಅಬೂ ಅನಸ್‌, ರುದ್‌ ಬಿನ್‌ ಅಮ್ರ್‌ ಬಿನ್‌ ನುಫ್ಫೆಲ್‌, ವರಕ 
ಬಿನ್‌ ನೌಫಲ್‌, ಉಸ್ಮಾನ್‌ ಬಿನ್‌ ಹುವೈರಿಸ್‌, ಉಬ್ಛೆದುಲ್ಲಾಹ್‌ ಬಿನ್‌ ಜಹಶ್‌, ಅಮೀರ್‌ ಬಿನ್‌ ರುರ್ಬ್‌ ಅದ್ವಾನಿ, ಅಲಾಫ್‌ ಬಿನ್‌ 
ಶಿಹಾಬ್‌ ತಮೀಮಿ, ಅಲ್‌ ಮುತಲಮ್ಮಿಸ್‌ ಬಿನ್‌ ಉಮಯ್ಯ ಕಿನಾನಿ, ರುುಹೈರ್‌ ಬಿನ್‌ ಅಬೂ ಸಲ್ವಾ ಖಾಲಿದ್‌ ಬಿನ್‌ ಸಿನಾನ್‌ 
ಬಿನ್‌ ಗೈಸ್‌ ಅಬ್ಲೀ, ಅಬ್ದುಲ್ಲಾಖುದಾಈ ಮುಂತಾದ ಇನ್ನೂ ಅನೇಕರ ವೃತ್ತಾಂತಗಳು ಚರಿತ್ರೆಯಲ್ಲಿಕಾಣಸಿಗುತ್ತವೆ. ಅವರೆಲ್ಲಏಕದೇವ 
ವಿಶ್ವಾಸಿಗಳೆಂದು ಗುರುತಿಸಲ್ಪಡುತ್ತಾರೆ. ಈ ಮಂದಿಯೆಲ್ಲ ಏಕದೇವತ್ವತೌಹೀದ್‌)ವೇ ನಿಜವಾದ ಧರ್ಮವೆಂದೂ ಬಹುದೇವಾರಾಧಕ 
ಧರ್ಮದೊಂದಿಗೆ ತಮಗೆ ಯಾವುದೇ ಸಂಬಂಧವಿಲ್ಲವೆಂದೂ ಬಹಿರಂಗವಾಗಿ ಸಾರುತ್ತಿದ್ದರು. ಅವರಲ್ಲಿ ಈ ಭಾವನೆಯು 
ಗತ ಪ್ರವಾದಿಗಳ ಅಳಿದುಳಿದ ಶಿಕ್ಷಣಗಳ ಪ್ರಭಾವದಿಂದಾಗಿ ನೆಲೆಸಿತ್ತು. ಅಲ್ಲದೆ ಪ್ರಾಚ್ಯ ವಸ್ತುಗಳ ಕುರಿತಾದ ಆಧುನಿಕ ಸಂಶೋಧನೆ 
ಯಿಂದ ಲಭಿಸಿದ ಮಾಹಿತಿ ಪ್ರಕಾರ, ಆ ಕಾಲದಲ್ಲಿ ಅಲ್ಲಿಏಕದೇವತ್ವಧರ್ಮ ಅಸ್ತಿತ್ವದಲ್ಲಿತ್ತು. ಅದರ ಅನುಯಾಯಿಗಳು "ಅರ್ರಹ್ನಾನ್‌' 
(ಪರಮ ದಯಾಮಯ) "ರಬ್ಬುಸ್ತಮಾವಾತಿ ವಲ್‌ಅರ್ದಿ'(ಭೂಮ್ಯಾಕಾಶಗಳ ಪ್ರಭು) ಎಂಬವನನ್ನು ಮಾತ್ರ ಏಕ ಆರಾಧ್ಯನೆಂದು 
ಅಂಗೀಕರಿಸಿದ್ದರು. ಯಮನ್‌ನಲ್ಲಿ ಪ್ರಾಚ್ಯವಸ್ತುಗಳು ಹೊಸ ಸಂಶೋಧನೆಯಿಂದ ದೊರೆತ ನಾಲ್ಕನೇ ಮತ್ತು ಐದನೇ ಶತಮಾನಗಳ 
ಶಿಲಾಲೇಖಗಳಿಂದ ಈ ವಿಷಯ ಪತ್ತೆಯಾಗಿದೆ.ಕ್ರಿ.ಶ.378ರಲ್ಲಿ ಒಂದು ಆರಾಧನಾಲಯದಲ್ಲಿ ಸಿಕ್ಕಿದ ಶಿಲಾಲೇಖದಲ್ಲಿ 
ಅದನ್ನು ಆ. 3೨6%! ಆಕಾಶಗಳ ಆರಾಧ್ಯ ಅಥವಾ ಪ್ರಭುವಿನ ಆರಾಧನೆಗಾಗಿ ನಿರ್ಮಿಸಲಾಗಿದೆಯೆಂದು ಬರೆಯಲಾಗಿದೆ. 
ಕ್ರಿ.ಶೆ.465ರ ಒಂದು ಶಿಲಾಲೇಖದಲ್ಲಿಐಕದೇವತ್ವ ವಿಶ್ವಾಸಕ್ಕೆ ಸಾಕ್ಷ್ಯವೊದಗಿಸಬಲ್ಲಪದಗಳು ಬರೆಯಲ್ಪಟ್ಟಿವೆ. 

(PN ರಾ ಟಾ ಲ ಗ ಟಾ 

ಅದೇ ಕಾಲದ ಇನ್ನೊಂದು ಶಿಲಾಲೇಖವು ಒಂದು ಗೋರಿಯಿಂದ ಲಭಿಸಿದ್ದು ಅದರಲ್ಲಿ ಹೀಗೆ ಬರೆಯಲಾಗಿದೆ. ery 
ಅದೇ ರೀತಿ ಉತ್ತರ ಅರೇಬಿಯಾದ ಯೂಪ್ರಟಿಸ್‌ ನದಿ ಮತ್ತು ಕಿನಸ್ತೀನ್‌ನ ನಡುವೆ ರುಬದ್‌ನಲ್ಲಿ ದೊರೆತ ಕ್ರಿ.ಶ.512ರ ಒಂದು ಶಿಲಾ 
ಲೇಖದಲ್ಲಿ ಈ ಪದಗಳಿವೆ. ಪ! ನಖಳ! 55 ಖ್ಯ ಪ್ರವಾದಿಸು ಅವರ ಆಗಮನಕ್ಕಿಂತ ಮುಂಚಿನ ಗತ ಪ್ರವಾದಿಗಳ 
ಶಿಕ್ಷಣಗಳ ಕುರುಹುಗಳು ಅರೇಬಿಯಾದಿಂದ ಸಂಪೂರ್ಣ ನಾಸ್ತಿಯಾಗಿರಲಿಲ್ಲ ಕನಿಷ್ಠ '"ನಿಮ್ಮ ದೇವನು ಒಬ್ಬನೇ ದೇವ'' ಎಂಬುದನ್ನು 
ಸೂಚಿಸುವಂತಹ ಅನೇಕ ವಸ್ತುಗಳು ಅಲ್ಲಿದ್ದುವು ಎಂಬುದನ್ನು ಇದೆಲ್ಲವೂ ತಿಳಿಸುತ್ತವೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಟೀಮುಲ್‌ 
ಕುರ್‌ಆನ್‌ ಸಂಪುಟ-3, 25:84ನೆಯ ಟಿಪ್ಪಣಿ) 

6. ಇಲ್ಲಿ ಬಹುಮತ ವಿಶ್ವಾಸಿಗಳು ಹ. ಮುಹಮ್ಮದ್‌ರ (ಸು ಏಕದೇವತ್ಚದ ಸಂದೇಶದ ಕುರಿತು ಮಾಡುತ್ತಿದ್ದ ಇನ್ನೊಂದು 
ಆಕ್ಷೀಪವನ್ನು ಎತ್ತಿಕೊಳ್ಳಲಾಗುತ್ತಿದೆ. ಪ್ರವಾದಿವರ್ಯರು(ಸ) ತಮ್ಮ ದೇವತೆಗಳ ಮತ್ತು ಪೂರ್ವಜರ ದೇವತ್ವವನ್ನೇ ತಿರಸ್ಕರಿಸುತ್ತಾರೆ ಮತ್ತು 
ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯರಾಗಲಿ, ಕಾರ್ಯ ನಿರ್ವಾಹಕರಾಗಲಿ, ಇಷ್ಟಾರ್ಥ ಸಿದ್ದಿಸಿಕೊಡುವವರಾಗಲಿ, ಪ್ರಾರ್ಥನೆಗಳನ್ನು 
ಆಲಿಸುವವನಾಗಲಿ ಕಷ್ಟಗಳನ್ನು ನೀಗಿಸುವವರಾಗಲಿ, ಅಧಿಕಾರ ಸಂಪನ್ನ ಒಡೆಯರಾಗಲಿ ಇಲ್ಲವೆಂದು ಹೇಳುತ್ತಿದ್ದಾರೆಂದು ಅವರಿಗೆ 
ಬಲವಾದ ಆಕ್ಷೇಪವಿತ್ತು. 

7. ವಿವರಣೆಗಾಗಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 7: 54, 10:3, 13:2ನೆಯ ಸೂಕ್ತಗಳನ್ನು, ನೋಡಿರಿ) 


ಕಾಂಡ - 21 


34 ತಫ್ಪೀಮುಲ್‌ ಕುರ್‌ಆನ್‌ 


TP ಲೇಅ್ಮ್ಪೈ್ರೈ ೨5% ಇರಬ ಗ ಎ COTA ೨೨ ಇಟ 

CRE 1351೦041555. ಹ ೫16/0 5 

. TAAL 4 .. PEP NT) 

SOSA GG HS 0 HL 8 ಆ SA EAS ಗ 
ಮಿತ್ರನೂ ಇಲ್ವ ಅವನ ಮುಂದೆ ಶಿಫಾರಸು ಮಾಡುವವನೂ ಇಲ್ಲ ಹೀಗಿರುತ್ತಾ ನೀವೇನು ಜಾಗೃತರಾಗಲಾರಿರಾ?* 
ಅವನು ಆಕಾಶದಿಂದ ಭೂಮಿಯವರೆಗೂ ಲೋಕಾಡಳಿತ ವ್ಯವಸ್ಥೆ ನಡೆಸುತ್ತಾನೆ. ಈ ವ್ಯವಸ್ಥೆಯ ವರದಿಯು ನಿಮ್ಮ 
ಗಣನೆಯ ಪ್ರಕಾರ ಒಂದು ಸಾವಿರ ವರ್ಷವಾಗಿರುವ ಒಂದು ದಿನದಂದು ಮೇಲಕ್ಕೆ ಅವನ ಸನ್ನಿಧಿಗೆ ಹೋಗುತ್ತದೆ. 


8. ಅರ್ಥಾತ್‌ ಭೂಮ್ಯಾಕಾಶಗಳ ಸೃಷ್ಟಿಕರ್ತನೇ ನಿಮ್ಮ ನೈಜ ದೇವ, ಇಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಅವನನ್ನು ಬಿಟ್ಟು 
ಇತರರನ್ನು ನಿಮ್ಮ ಕಾರ್ಯಸಾಧಕರೆಂದು ಭಾವಿಸುವುದು ನಿಮ್ಮ ಮೂರ್ಪತನವಾಗಿದೆ. ಇಡೀ ಪ್ರಪಂಚ ಮತ್ತು ಅದರಲ್ಲಿರುವ 
ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತ ಅಲ್ಲಾಹನಾಗಿದ್ದಾನೆ. ಅವನ ಹೊರತಾದುದೆಲ್ಲವೂ ` ಸೃಷ್ಟಿಗಳಾಗಿವೆ. ಅಲ್ಲಾಹನು ಈ 
ಲೋಕವನ್ನು ಸೃಷ್ಟಿಸಿ ಎಲ್ಲೋ ಹೋಗಿ ಮಲಗಿಲ್ಲ, ಬದಲಾಗಿ, ಅವನೇ ಇಲ್ಲಿನ ಸಾರ್ವಭೌಮ ಆಡಳಿತಗಾರನಾಗಿದ್ದಾನೆ. ವಸ್ತುಸ್ಥಿತಿ 
ಹಾಗಿರುವಾಗ, ಸೃಷ್ಟಿಗಳ ಪೈಕಿ ನೀವು ಕೆಲವನ್ನು ನಿಮ್ಮ ಎಧಿಕರ್ತನೆಂದು ಹೇಳಲು ನಿಮ್ಮ ಬುದ್ಧಿಗೇನಾಗಿದೆ? ಅಲ್ಲಾಹನು 
ಸಹಾಯ ಮಾಡದಿದ್ದರೆ ನಿಮಗೆ ಸಹಾಯ ಮಾಡಬಲ್ಲವರು ಅವರ ಪೈಕಿ ಯಾರಿದ್ದಾರೆ? ಒಂದು ವೇಳೆ ಅಲ್ಲಾಹನು ನಿಮ್ಮನ್ನು 
ಹಿಡಿದು ಬಿಟ್ಟರೆ, ಅವನ ಹಿಡಿತದಿಂದ ಪಾರು ಮಾಡಬಲ್ಲ ಶಕ್ತಿಯಿರುವವರು ಯಾರಿದ್ದಾರೆ? ಅಲ್ಲಾಹನು ನಿಮ್ಮ ಶಿಫಾರಸನ್ನು 
ಸ್ವೀಕರಿಸದಿದ್ದರೆ ಅವನಿಂದ ಶಿಫಾರಸು ಮಾಡಿಸುವ ಶಕ್ತಿ ಯಾರಿಗಿದೆ? 

9. ಅಂದರೆ ನಿಮ್ಮ ಲೆಕ್ಕದ ಒಂದು ಸಾವಿರ ವರ್ಷದ ಇತಿಹಾಸವು ಅಲ್ಲಾಹನ ದೃಷ್ಟಿಯಲ್ಲಿ ಒಂದು ದಿನದ ಕೆಲಸವಾಗಿದೆ. 
ಅದರ ಕಾರ್ಯ ಯೋಜನೆಯನ್ನು ವಿಧಿ ನಿರ್ಣಯದ ಕಾರ್ಯಕರ್ತರಿಗೆ ವಹಿಸಿ ಕೊಡಲಾಗುತ್ತದೆ. ಅವರು ನಾಳೆ ಅವನಿಗೆ ಅದರ 
ವರದಿ. ಒಪ್ಪಿಸಿದಾಗ, 'ಮುಂದಿನ ದಿನದ (1000 ವರ್ಷದ) ಕೆಲಸವನ್ನು ಅವರಿಗೆ ಒಪ್ಪಿಸಬೇಕಾಗಿದೆ. ಕುರ್‌ಆನಿನಲ್ಲಿ ಇನ್ನೆರಡು ಕಡೆ ಈ 
ವಿಷಯ ಬಂದಿರುತ್ತದೆ. ಅದನ್ನು ಗಮನಿಸಿದರೆ ವಿಷಯ ಚೆನ್ನಾಗಿ ಅರ್ಥವಾಗಬಹುದು. ಸತ್ಯನಿಷೇಧಿಗಳು ಹೀಗೆ ಹೇಳುತ್ತಿದ್ದರು- 

"ಮುಹಮ್ಮದ್‌(ಸ ಪ್ರವಾದಿತ್ವವನ್ನು ಘೋಷಿಸಿ ಅನೇಕ ವರ್ಷಗಳಾದವು. ಅವರು, ನನ್ನ ಆಹ್ವಾನವನ್ನು ಸ್ವೀಕರಿಸದೆ ನಿರಾಕರಿಸಿದರೆ 
ನಿಮ್ಮ ಮೇಲೆ ದೇವನ ಶಿಕ್ಷೆ ಎರಗುವುದೆಂದು ಪದೇ ಪದೇ ಹೇಳುತ್ತಿದ್ದಾರೆ. ಆದರೆ ದೇವನ ಶಿಕ್ಷೆ ಇನ್ನೂಬಂದಿಲ್ಲ, ನಾವು ಒಂದು 
ಸಲವಲ್ಲ ಸಾವಿರ ಬಾರಿ ನಿರಾಕರಿಸಿದ್ದೇವೆ. ಅವರ ಈ ಬೆದರಿಕೆ ನಿಜವಾಗಿರುತ್ತಿದ್ದರೆ ನಮ್ಮ ಮೇಲೆ ಎಂದೋ ಶಿಕ್ಷೆ ಎರಗುತ್ತಿತ್ತು.'' ಅದಕ್ಕೆ 
ಅಲ್ಲಾಹನು ಅಲ್‌ ಹಜ್ಜ್‌ ಅಧ್ಯಾಯದಲ್ಲಿಹೀಗೆ ಹೇಳುತ್ತಾನೆ.'' 

ಹೊಡ ಶಿ]. 25 ಬ ಮುಖ Ps EI 20)ಶೃೈಸ್ಯ। 
ಈ IE ಖ್ಯ 

""ಇವರು ಯಾತನೆಗಾಗಿ ತವಕ ಪಡುತ್ತಿದ್ದಾರೆ. ಅಲ್ಲಾಹನು ಎಂದೆಂದಿಗೂ ತನ್ನ ವಾಗ್ದಾನವನ್ನು ಉಲ್ಲಂಘಿಸಲಾರ. ಆದರೆ ನಿನ್ನ 
ಪ್ರಭುವಿನ ಬಳಿಯ ಒಂದು ದಿವಸವು ನಿಮ್ಮ ಗಣನೆಯ ಸಾವಿರ ವರ್ಷಗಳಿಗೆ ಸಮಾನವಾಗಿದೆ.''(22: 47) 

ಅಲ್‌ ಮಆರಿಜ್‌ ಅಧ್ಯಾಯದಲ್ಲಿ ಈ ರೀತಿ ಉತ್ತರ ನೀಡಲಾಗಿದೆ: 

ಚಹ ಸ್ರಿ 105 ಆ) ESO pd ೬ SOLS VSL AUS ಓವರಿ JL 
LISA ರ EOE HE | 

““ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ. ಅದು(ಆ ಯಾತನೆಯು) ಖಂಡಿತವಾಗಿಯೂ ಸಂಭವಿಸಿಯೇ 
ತೀರುವುದು. (ಅದು) ಸತ್ಯನಿಷೇಧಿಗಳಿಗಾಗಿದೆ. (ಅದು) ಉನ್ನತಿಯ ಸೋಪಾನಗಳ ಒಡೆಯನಾದ ಅಲ್ಲಾಹನ ಕಡೆಯಿಂದ ಬರಲಿದೆ. 
ದೇವಚರರು ಮತ್ತು ರೂಹ್‌ ಅವನ ಸಾನಿಧ್ಯಕ್ಕೆ ಐವತ್ತು ಸಾವಿರ ವರ್ಷಗಳುಳ್ಳ ಒಂದು ದಿನದಲ್ಲಿ ಏರಿ ಹೋಗುತ್ತಾರೆ. ಆದುದರಿಂದ 
ಸಂದೇಶವಾಹಕರೇ, ತಾಳ್ವೆ ವಹಿಸಿರಿ. ಸಭ್ಯ ತಾಳ್ವೆ ಇವರು ಅದನ್ನು ದೂರವೆಂದು ಭಾವಿಸುತ್ತಾರೆ ಮತ್ತು ನಾವು ಅದನ್ನು ಸಮೀಪದಲ್ಲಿ 
ಕಾಣುತ್ತಿದ್ದೇವೆ.'' (70: 1-7) ಈ ಎಲ್ಲ ಹೇಳಿಕೆಗಳ ಮೂಲಕ, ಮಾನವ ಚರಿತ್ರೆಯಲ್ಲಿ ದೇವನ ನಿರ್ಣಯಗಳು ಲೋಕದ 
ಗಡಿಯಾರ ಮತ್ತು ಕ್ಯಾಲೆಂಡರ್‌ ಪ್ರಕಾರ ನಡೆಯುವುದಲ್ಲವೆಂದು ಮನವರಿಕೆ ಮಾಡಿಸಲಾಗುತ್ತದೆ. ಒಂದು ಜನತೆಯೊಂದಿಗೆ, ನೀವು 
'ಹೀಗೆಲ್ಲ ಮಾಡಿದರೆ ಅದರ ದುಷ್ಪರಿಣಾಮಗಳನ್ನು ನೋಡಬೇಕಾದೀತೆಂದು ಹೇಳಿದಾಗ, ನಾಳೆಯೇ ಅದರ ದುಷ್ಪರಿಣಾಮಗಳು 
ಗೋಚರಿಸಬೇಕೆಂದು ಯಾರಾದರೂ ಭಾವಿಸಿದರೆ, ಅದು ಮೂರ್ಯತನವಾದೀತು. ಪರಿಣಾಮ ಗೋಚರಿಸಲು ದಿನ, ಮಾಸ ಮತ್ತು 
[ವರ್ಷಗಳಂತಿರಲಿ, ಶತಮಾನಗಳೂ ದೊಡ್ಡದಲ್ಲ : 


ಕಾಂಡ - 21 


32. ಅಸಜಃ 35 


rr ಫಿ. pus ಕ್ಯಾರೆ > CALS, 
G5 LE OL EL 6) ON Db Ss is! 


ತ್‌ ಚಿಚ ಫಹ  ್ಕ್‌್ಹ py ಸ ಗಸಿ 3 ೨ 3೬ಸಿ 
ಮಹಿ ಬಿರಿ ಟಿ ಚು ರಟ SO li 
ಸಕಲ ಪ್ರತ್ಯಕ್ಟಾಪ್ರತ್ಯ ಕ್ಷಗಳ ಜ್ಞಾನವುಳ್ಳವನು ಅವನೇ." ಅವನು ಪ್ರಬಲನೂ'  ಕರುಣಾನಿಧಿಯೂ? 


[ 
ಆಗಿರುತ್ತಾನೆ. ಅವನು ಮಾಡಿರುವುದೆಲ್ಲವನ್ನೂ ಚೆನ್ನಾಗಿಯೇ ಮಾಡಿರುತ್ತಾನೆ.” ಅವನು ಮಾನವ ಸೃಷ್ಟಿಯ 


3 


ಆರಂಭವನ್ನು ಮಣ್ಣಿನ ಗಾರೆಯಿಂದ ಮಾಡಿದನು. ತರುವಾಯ ಅವನ ಸಂತತಿಯನ್ನು ತುಚ್ಛವಾದ ನೀರಿನಂತಹ 
ದ್ರವ್ಯದಿಂದ ಮುಂದುವರಿಸಿದನು." ತರುವಾಯ ಅದನ್ನು ನಖಶಿಖಾಂತ ಸುರೂಪಗೊಳಿಸಿದನು* ಮತ್ತು 
NEEL NESSES SES SE EE 


10. ಇತರರ ಮಟ್ಟಿಗೆ ಒಂದು ವಸ್ತು ಗೋಚರಿಸಿದರೆ ಅಸಂಖ್ಯಾತ ವಸ್ತುಗಳು ಮರೆಯಾಗಿರುತ್ತದೆ. ದೇವಚರರು, 
ಪ್ರವಾದಿಗಳು, ಔಲಿಯಾಗಳು, ಸಜ್ಜನರು- ಇವರ ಪೈಕಿ ಯಾರೂ ಎಲ್ಲವನ್ನೂ ಬಲ್ಲವರಿಲ್ಲ ಎಲ್ಲವೂ ವ್ಯಕ್ತವಾಗಿ ಕಾಣುವುದು 
ಅಲ್ಲಾಹನಿಗೆ ಮಾತ್ರ. ಭೂತ, ವರ್ತಮಾನ ಮತ್ತು ಭವಿಷ್ಯವೆಲ್ಲವೂ ಅವನಿಗೆ ವ್ಯಕ್ತವಾಗಿವೆ. 

11. ಪ್ರಭಲನು ಅಂದರೆಎಲ್ಲವಸ್ತುಗಳಿಗಿಂತಲೂ ಉನ್ನತನು. ಆವನ ಇಚ್ಛೆಗೆ ಅಡ್ಡಿಯಾಗಬಲ್ಲಯಾವ ವಸ್ತುವೂ ಲೋಕದಲ್ಲಿಲ್ಲ, 
ಅವನ ಆಜ್ಞೆಯನ್ನು ಜಾರಿಗೊಳ್ಳದಂತೆ ತಡೆಯುವವರು ಯಾರೂ ಇಲ್ಲ ಎಲ್ಲವೂ ಅವನಿಗೆ ಅಧೀನವಾಗಿವೆ. ಅವನ ವಿರುದ್ಧ ನಿಲ್ಲುವ 
ಶಕ್ತಿಯೂ ಯಾರಿಗೂ ಇಲ್ಲ ಜ್ಯ 

12. ಅರ್ಥಾತ್‌, ಈ ಔನ್ನತ್ಯ ಮತ್ತು ಪ್ರಬಲ ಶಕ್ತಿಯ ಹೊರತಾಗಿಯೂ ಅವನು ಅಕ್ರಮಿಯಲ್ಲ. ಎಲ್ಲ ಸೃಷ್ಟಿಗಳ ಪಾಲಿಗೂ 
ಕರುಣಾಳುವೂ ವಶ್ಸಲನೂ ಆಗಿದ್ದಾನೆ. 

13. ಈ ಬೃಹತ್‌ ಪ್ರಪಂಚದಲ್ಲಿ ಅವನು ಅಸಂಖ್ಯಾತ ವಸ್ತುಗಳನ್ನು ಉಂಟು ಮಾಡಿರುವನು. ಆದರೆ ಯಾವ ವಸ್ತುವೂ 
ಅವ್ಯವಸ್ಥಿತವಾಗಿಲ್ಲ ಪ್ರತಿಯೊಂದೂ ತನ್ನದೇ ಆದ ಒಂದು ಸೌಂದರ್ಯವನ್ನು ಹೊಂದಿದೆ. ಪ್ರತಿಯೊಂದು ವಸ್ತುವೂ ವ್ಯವಸ್ಥಿತ ರೂಪದಲ್ಲಿ 
ಯಾವುದಕ್ಕಾಗಿ ಅದನ್ನು ಮಾಡಲಾಗಿದೆಯೋ ಅದಕ್ಕೆ ಅದೇ ರೂಪ ಮತ್ತು ಅದೇ ಗುಣವನ್ನು ನೀಡಲಾಗಿದೆ. ಕಣ್ಣು ಮತ್ತು ಕಿವಿಯ 
ರಚನೆಗಿಂತ ಉತ್ತಮವಾದ ಒಂದು ರಚನೆಯನ್ನು ಊಹಿಸಲೂ ಸಾಧ್ಯವಿಲ್ಲ ವಾಯು ಮತ್ತು ನೀರನ್ನು ಯಾವ ಉದ್ದೇಶಗಳಿಗಾಗಿ 
ಮಾಡಲಾಗಿದೆಯೋ ಅದಕ್ಕನುಸಾರವಾಗಿಯೇ ಅವು ಇವೆ. ದೇವನು ಮಾಡಿರುವ ಯಾವುದೇ ವಸ್ತುವಿನ ಸ್ವರೂಪದಲ್ಲಿ ಯಾವ 
ದೋಷವನ್ನು ನೀವು ತೋರಿಸಲಾರಿರಿ ಅದರಲ್ಲಿ ಬದಲಾವಣೆಯನ್ನೂ ಮಾಡಲಾರಿರಿ. 

14. ಅಂದರೆ ಮೊದಲು ಅವನು ನೇರವಾಗಿ ತನ್ನ ಸೃಷ್ಟಿಕಾರ್ಯ (Direct €7eatiಂmದಿಂದ ಮಾನವನನ್ನು ಸೃಷ್ಟಿಸಿದನು. 
ತರುವಾಯ ಮಾನವನಲ್ಲಿ ಅವನ ವೀರ್ಯದಿಂದ ಅಂತಹದೇ ಮಾನವರನ್ನು ಸೃಷ್ಟಿಸುವಂತಹ ಲೈಂಗಿಕ ಶಕ್ತಿಯಿರಿಸಿದನು. 
ಅವನ ಚಮತ್ಕಾರವೇನೆಂದರೆ ಭೂಮಿಯಲ್ಲಿರುವ ವಸ್ತುಗಳನ್ನು ಒಟ್ಟು ಸೇರಿಸಿ ತನ್ನ ವಿಶೇಷ ಅಪ್ಪಣೆಯಿಂದ ಅದರ ಜೀವ ಹಾಗೂ 
ಬುದ್ಧಿ-ವಿವೇಕವನ್ನುಂಟು ಮಾಡಿದನು. ಅದರಿಂದ ಮಾನವನಂತಹ ಅತ್ಯದ್ಭುತ ಜೀವಿ ಅಸ್ತಿತ್ವಕ್ಕೆ ಬಂತು. ಮುಂದೆ ಮಾನವರ 
ಸಂತಾನ ವೃದ್ಧಿಗಾಗಿ ಒಂದು ಅದ್ಭುತ ಯಂತ್ರವನ್ನು ಮಾನವನಲ್ಲೇ ಇರಿಸಿರುವುದು ಅವನ ಇನ್ನೊಂದು ಚಮತ್ತಾರವಾಗಿದೆ. ಅದರ ವ್ಯವಸ್ಥೆ 
ಮತ್ತು ಕ್ರಿಯೆಯನ್ನುನೋಡಿದರೆ ಬುದ್ಧಿದಂಗಾಗುತ್ತದೆ. 

ಇದು ಪ್ರಥಮ ಮಾನವನನ್ನು ನೇರವಾಗಿ ಸೃಷ್ಟಿಸುವ ಪರಾಮರ್ಶೆಯುಳ್ಳ ವಚನಗಳ ಪೈಕಿ ಒಂದಾಗಿದೆ. ಡಾರ್ವಿನನ 
ಕಾಲದ ವಿಜ್ಞಾನಿಗಳು ಈ ಕಲ್ಪನೆಯನ್ನು ಕಟುವಾಗಿ ವಿಮರ್ಶಿಸಿದರು. ಅತ್ಯಂತ ತುಚ್ಚ ಭಾವದೊಂದಿಗೆ ಅದನ್ನು ಅವೈಜ್ಞಾನಿಕವೆಂದು 
ಸಾರಿದರು. ಆದರೆ ಮಾನವ ಅಥವಾ ಇತರ ಜೀವಿಗಳಂತಿರಲಿ, ನೇರ ಸೃಷ್ಟಿಗೆ ಕಾರಣವಾಗುವ ಪ್ರಪ್ರಥಮ ಕೀಟಾಣುವನ್ನು ಅವರಿಂದ 
ನಿರಾಕರಿಸಲು ಸಾಧ್ಯವಿಲ್ಲ ಈ ಸೃಷ್ಟಿಕಾರ್ಯವನ್ನು ಅಂಗೀಕರಿಸದಿದ್ದರೆ ಜೀವನದ ಆರಂಭವು ಒಂದು ಅವಘಡದಿಂದಾಯಿತೆಂಬ ಮಾತು 
ಅಸಂಬದ್ಧವೆನಿಸುತ್ತದೆ. ವಸ್ತುತಃ ಒಂದು ಜೀವಕಣ(ಲಿಂ॥)ದ ಜೀವಿಯ ಜೀವನದ ಸರಳ ರೂಪವೂ ಅತ್ಯಂತ ಜಟಿಲ ಮತ್ತು ಸೂಕ್ಷ್ಮವಾದ 
ಜಾಣ್ಮೆಯಿಂದ ಕೂಡಿದೆ. ಅದನ್ನು ಕೇವಲ ಅವಘಡವೆಂದು ಹೇಳುವ ವಿಕಾಸವಾದದ ವಕ್ತಾರರು ಸೃಷ್ಟಿಕಾರ್ಯದ ಬಗ್ಗೆ ಹೊಂದಿರುವ 
ಅಭಿಪ್ರಾಯವು ಅದಕ್ಕಿಂತ ಎಷ್ಟೋ ಪಟ್ಟು ಅವೈಜ್ಞಾನಿಕವಾಗಿದೆ. ಒಬ್ಬನು ಒಮ್ಮೆ ಜೀವದ ಪ್ರಥಮ ಕೀಟಾಣು ನೇರ ಸೃಷ್ಟಿಯಿಂದ ಅಸ್ತಿತ್ವಕ್ಕೆ 
ಬಂತೆಂದು ಒಪ್ಪಿಕೊಂಡರೆ, ಪ್ರತಿಯೊಂದು ಜೀವಿಯ ಪ್ರಥಮ ವ್ಯಕ್ತಿತ್ವವು ಸೃಷ್ಟಿಕರ್ತನ ಸೃಷ್ಟಿಕಾರ್ಯದಿಂದ ಉಂಟಾಗಿದೆಯೆಂದೂ 
ತರುವಾಯ ಅದರ ಪೀಳಿಗೆಯು ಲೈಂಗಿಕ ಕಾರ್ಯದ ವಿವಿಧ ರೂಪಗಳಿಂದ ಮುಂದುವರಿಯಿತೆಂದೂ ನಂಬಲು ಕಷ್ಟವೇನು? 
ಅದನ್ನು ಒಪ್ಪಿಕೊಂಡ ಬಳಿಕ ಡಾರ್ವಿನನ ವಿಕಾಸವಾದದಲ್ಲಿ ಬಗೆ ಹರಿಯದ ಅನೇಕ ತೊಡಕುಗಳು, ಅದರ ವಾಹಕರ ಎಲ್ಲಕಸರತ್ತುಗಳ 
ಹೊರತಾಗಿಯೂ ತನ್ನಿಂತಾನೇ ಬಗೆಹರಿಯುವುವು. ಹೆಚ್ಚಿನ ವಿವರಗಳಿಗಾಗಿ ನೋಡಿರಿ: 3:ಟಿ.53; 4:ಟಿ.; 6:ಟಿ.63; 7:ಟಿ.10,145; 
15:ಟಿ.17; 22:ಟಿ.5; 23:ಟಿ.12,13; 

15. ಸೂಕ್ಷ್ಮವಾದ ಒಂದು ಕಣವನ್ನು ವೃದ್ಧಿಸಿ ಅದನ್ನು ಪೂರ್ಣ ರೂಪದ ಮಾನವನ ವರೆಗೆ ತಲುಪಿಸಿದನು. ಅವನ ಶರೀರವನ್ನು 
ಪೂರ್ಣ ಅಂಗಾಂಗಗಳ ಸಹಿತ ಪರಿಪೂರ್ಣಗೊಳಿಸಿದನು. 


ಕಾಂಡ - 21 


36 ತಪ್ಪೀಮುಲ್‌ ಕುರ್‌ಆನ್‌ 


AHS ಗ ಪ ಲಲ ಬ್ಬ ರ್ಯ cr ss _ ಾ,ೌ"” 
CLS PGS OSES SING ANS ಯಿ ತೆ Os 45 
1 5% EVIE NT CAE SS 
RS 0S 5 es JEN Es oh 
“3೨೨1. Rien kK 9H ಟ್‌ pS 411... 1₹ | ಗಯ 
OPS OOS SB em 1 8ರ ಟಿ ೬೬ 
ಅದರೊಳಗೆ ತನ್ನ ಆತ್ಮವನ್ನು ಊದಿದನು.3* ನಿಮಗೆ ಕಿವಿಗಳನ್ನೂ ಕಣ್ಣುಗಳನ್ನೂ ಹೃದಯಗಳನ್ನೂಕೊಟ್ಟಸು.!' ನೀವು 
ಅಲ್ಲವೇ ಕೃತಜ್ಞರಾಗುತ್ತೀರಿ.!* 

(10-11) “ನಾವು? ಮಣ್ಣು ಪಾಲಾಗಿ ಹೋದ ಬಳಿಕ ಪುನಃ ಹೊಸತಾಗಿ ಸೃಷ್ಠಿಸಲ್ಲಡುತ್ತೇವೆಯೇ?” ಎಂದು 
ಇವರು ಕೇಳುತ್ತಾರೆ. ವಾಸ್ತವದಲ್ಲಿ ಇವರು ತಮ್ಮ ಪ್ರಭುವಿನ ಭೇಟಿಯನ್ನು ನಿರಾಕರಿಸುವವರಾಗಿದ್ದಾರೆ. ನಿ 
ಮೇಲೆ ನಿಯುಕ್ತನಾಗಿರುವ ಮೃತ್ಯುದೂತನು ನಿಮ್ಮನ್ನು ಸರ್ವಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದು ಕೊಳ್ಳುವನು. 
ತರುವಾಯ ನೀವು ನಿಮ್ಮ ಪ್ರಭುವಿನ ಕಡೆಗೆ ಮರಳಿಸಲ್ಪಡುವಿರಿ ಎಂದು ಇವರೊಡನೆ ಹೇಳಿರಿ." 


( 
1 


4 


16. "ರೂಹ್‌' ಎಂದರೆ ಒಂದು ಜೀವಿಯ ಶರೀರದ ಯಂತ್ರವು ಚಲಿಸುವಂತಹ ಜೀವವಲ್ಲ ಬದಲಾಗಿ ವಿಚಾರ-ಪ್ರಜ್ಞೆ 
ಬುದ್ಧಿ-ವಿವೇಕ, ನಿರ್ಧಾರಶಕ್ಕಿ ಹೊಂದಿರುವಂತಹ ಒಂದು ಸತ್ಯವಾಗಿದೆ. ಅದರಿಂದಾಗಿ ಮಾನವನು ಇತರೆಲ್ಲ ಜೀವಿಗಳಿಗಿಂತ ಭಿನ್ನ 
ವ್ಯಕ್ತಿತ್ವ ಹೊಂದಿರುವ, ಸ್ವಂತಿಕೆಯಿರುವ, ಖಿಲಾಫತ್‌(ಪ್ರತಿನಿಧಿತ್ಚುನ ಭಾರ ಹೊರುವ ಅಸ್ತಿತ್ಯವಾಗುತ್ತಾನೆ. ಅದನ್ನು ಅಲ್ಲಾಹನು 
ತನ್ನ ರೂಹ್‌ ಎಂದಿರುವುದು ಅದು ಅವನದೇ ವಸ್ತು ಎಂಬ ನೆಲೆಯಲ್ಲಾಗಿರಬಹುದು. ಒಂದು ವಸ್ತುವನ್ನು ಒಬ್ಬನೊಂದಿಗೆ ಸಂಬಂಧಿಸಿ 
ಹೇಳುವುದು ಅದು ಅವನ ವಸ್ತುವೆಂದು ಹೇಳುವಂತೆ ಆಗಿರಬಹುದು ಅಥವಾ ಅದು ಮಾನವನಲ್ಲಿ ಜ್ಞಾನ, ವಿವೇಕ, ಪ್ರಜ್ಞೆ ನಿರ್ಧಾರ 
ಮತ್ತು ಅಧಿಕಾರವೇ ಮೊದಲಾದ ಗುಣಗಳು ಬೆಳೆಯುತ್ತದೆಂಬ ಅರ್ಥದಲ್ಲಾಗಿರಬಹುದು. ಅವೆಲ್ಲವೂ ಅಲ್ಲಾಹನ ಗುಣಗಳ 
ಪ್ರತಿರೂಪವಾಗಿವೆ. ಅವುಗಳ ಮೂಲ ಅಲ್ಲಾಹನೇ ಆಗಿದ್ದಾನೆ. ಭೌತಿಕ ವಸ್ತುಗಳ ಸಂಕಲನವಲ್ಲ, ಅಲ್ಲಾಹನ ಜ್ಞಾನದಿಂದ ಅವನಿಗೆ 
ಜ್ಞಾನ ದೊರೆತಿದೆ. ಅಲ್ಲಾಹನ ಜಾಣ್ಮೆಯಿಂದ ಅವನಿಗೆ ಜಾಣ್ಮೆ ಸಿಕ್ಕಿದೆ. ಅಲ್ಲಾಹನ ಅಧಿಕಾರದಿಂದ ಅವನಿಗೆ ಅಧಿಕಾರ ಲಭಿಸಿದೆ. ಈ 
ಗುಣಗಳೆಲ್ಲ ಯಾವುದೇ ಅವಿವೇಕಿ, ಅಜ್ಞಾನಿ ಮತ್ತು ಅಧಿಕಾರಹೀನ ಮೂಲಗಳಿಂದ ಮಾನವನಿಗೆ ಲಭಿಸಿದ್ದಲ್ಲ; ಹೆಚ್ಚಿನ ಏವರಗಳಿಗೆ 
ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ಹಿಜ್ರ್‌ 1719 ಟಿಪ್ಪಣಿ. 

17. ಇದೊಂದು ಲಘುವಾದ ವಿವರಣಾ ಶೈಲಿ. ಆತ್ಮರೂಹ್‌) ಊದುವುದಕ್ಕೆ ಮುಂಚೆ ಮಾನವನ ಪ್ರಸ್ತಾಪವನ್ನೆಲ್ಲ "ಅವನು' 
ಎಂಬಂತೆ ಮಾಡಲಾಗಿದೆ. "“ಅವನನ್ನು ಸೃಷ್ಟಿಸಿದನು'', "“ಅವನ ಪೀಳಿಗೆಯನ್ನು ಮುಂದುವರಿಸಿದನು'', ""ಅವನನ್ನು ನಖಶಿಖಾಂತ 
ಸರಿಪಡಿಸಿದನು'', ""ಅವನೊಳಗೆ ಆತ್ಮ ಊದಿದನು'' ಎಂಬಿತ್ಯಾದಿ. ಏಕೆಂದರೆ ಅಲ್ಲಿಯವರೆಗೆ ಅವನು ಅಭಿಸಂಬೋಧನೆಗೆ 
ಅರ್ಹನಾಗಿರಲಿಲ್ಲ ಆತ್ಮ ಊದಿದ ಬಳಿಕ ಅವನೊಂದಿಗೆ "“ನಿನಗೆ ಕಿವಿಗಳನ್ನು ನೀಡಿದೆವು'', '"ನಿನಗೆ ಕಣ್ಣುಗಳನ್ನು ನೀಡಿದೆವು'', "“ನಿನಗೆ 
ಹೃದಯ ನೀಡಿದೆವು'' ಎಂದು ಹೇಳುತ್ತಾನೆ. ಏಕೆಂದರೆ ಆತ್ಮಧರಿಸಿದ ನಂತರ ಮಾತಾಡಲು ಅವನು ಅರ್ಹನಾದನು. 

ಕಣ್ಣು ಕವಿಗಳು ಮಾನವನು ಜ್ಞಾನ ಗಳಿಸುವ ಅಂಗಾಂಗಗಳಿವೆ. ರುಚಿ, ಸ್ಪರ್ಶ ಮತ್ತು ಗ್ರಹಣ ಶಕ್ತಿಗಳಿಂದಲೂ ಜ್ಞಾನ 
ಗಳಿಸಬಹುದಾದರೂ ಕಿವಿ ಮತ್ತು ಕಣ್ಣು ಇತರೆಲ್ಲ ಇಂದ್ರಿಯಗಳಿಗಿಂತ ಪ್ರಧಾನ ಅಂಗಗಳಾಗಿವೆ.ಆದ್ದ೦ಂದ ಕುರ್‌ಆನಿನಲ್ಲಿ ಈ 
ಎರಡು ಅಂಗಗಳನ್ನು ದೇವನ ಕೊಡುಗೆಯೆಂಬ ನೆಲೆಯಲ್ಲಿ ಅಲ್ಲಲ್ಲಿ ಪ್ರಸ್ತಾಪಿಸಲಾಗಿದೆ. ಅನಂತರ ಹೃದಯ. ಅಂದರೆ ಬುದ್ಧಿ ಇದು 
ಪಂಚೇಂದ್ರಿಯಗಳಿಂದ ಮಾಹಿತಿಯನ್ನು ಪಡೆದು ಅದರ ಪರಿಣಾಮವನ್ನು ಹೊರಗೆಡಹುತ್ತದೆ. ಕರ್ಮದ ಅನೇಕ ಸಾಧ್ಯ ಮಾರ್ಗಗಳಿಂದ 
ಒಂದು ದಾರಿಯನ್ನು ಆಯ್ದುಕೊಳ್ಳುತ್ತದೆ ಮತ್ತು ಅದರಲ್ಲಿನಡೆಯುವ ತೀರ್ಮಾನ ಮಾಡುತ್ತದೆ. 

18. ಇಷ್ಟೊಂದು ಪ್ರತಿಷ್ಠಿತ ಮಾನವ ಆತ್ಮವನ್ನು ಇಷ್ಟು ಉನ್ನತ ಮಟ್ಟದ ಗುಣ ವಿಶೇಷತೆಗಳೊಂದಿಗೆ ನಿಮಗೆ ದಯ 
ಪಾಲಿಸಲಾಗಿರುವುದು ನೀವು ಪ್ರಾಣಿಗಳಂತೆ ಬದುಕಲಿಕ್ಕಲ್ಲ, ಒಂದು ಪ್ರಾಣಿ ತನ್ನ ಜೀವನಕ್ಕೆ ರಚಿಸುವಂತಹ ಯೋಜನೆ ಯನ್ನು 
ರಚಿಸಿಕೊಳ್ಳಲಿಕ್ಕೂ ಅಲ್ಪ ಈ ಕಣ್ಣುಗಳನ್ನು ನೋಡಿ ಪಾಠ ಕಲಿಯಲಿಕ್ಕಾಗಿ ನೀಡಲಾಗಿದೆಯೇ ಹೊರತು ಕುರುಡಾಗಿರಲಿಕ್ಕಲ್ಲ 
ಈ ಕಿವಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಕೇಳಲಿಕ್ಕಾಗಿಯೇ ಹೊರತು ಕಿವುಜಾಗಿರಲಿಕ್ಕಲ್ಲ ಈ ಹೃದಯವನ್ನು ನೀಡಿರುವುದು 
ಪರಮಾರ್ಥವನ್ನು ಅರಿತು ಸರಿಯಾದ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲಿಕ್ಕಾಗಿಯೇ ಹೊರತು, ನಿಮ್ಮ ಪಾಶವೀಯತೆ 
ಬೆಳೆಸುವ ಮೂಲಗಳನ್ನು ಪಡೆಯಲು ನಿಮ್ಮ ಸಾಮರ್ಥ್ಯಗಳನ್ನು ವ್ಯಯಿಸುವುದಕ್ಕಾಗಿ ಅಲ್ಲ ಹೆಚ್ಚೆಂದರೆ ನಿಮ್ಮ ಸೃಷ್ಟಿಕರ್ತನಿಗೆ ದ್ರೋಹ 
ಬಗೆಯುವ ತಶ್ಚಶಾಸ್ತ್ರ ಮತ್ತು ಯೋಜನೆಯನ್ನು ರೂಪಿಸಲಿಕ್ಕಾಗಿ ನೀಡಲಾಗಿಲ್ಲ ಈ ಅಮೂಲ್ಯ ಕೊಡುಗೆಗಳನ್ನು ದೇವನಿಂದ 
ಪಡೆದ ನೀವು ಅನಂತರ ನಾಸ್ತಿಕತೆ ಅಥವಾ ಬಹುದೇವವಾದವನ್ನು ಸ್ವೀಕರಿಸಿದಾಗ, ನೀವು ದೇವನ ಹೊರತು ಇತರ ದೇವರುಗಳ 


ಕಾಂಡ - 23 


32. ಅಸ್ಪಜ್ಞಃ 37 
ಲು 

ದಾಸರಾದಾಗ, ನೀವು ಚಿತ್ತದ ದಾಸರಾಗಿ ಶರೀರ ಮತ್ತು ಆತ್ಮದ ರುಚಿ ಸವಿಯುವುದರಲ್ಲಿ ನಿರತರಾದಾಗ, ದೇವನೊಂದಿಗೆ 

ನೀವು, ಆ ಕೊಡುಗೆಗಳಿಗೆ ನಾವು ಅರ್ಹರಲ್ಲ ನಮ್ಮನ್ನು ಮಾನವರಾಗಿ ಮಾಡುವ ಬದಲು ಕಪಿಗಳಾಗಿಯೋ ತೋಳ, ಮೊಸಳೆ 

ಅಥವಾ ಕಾಗೆಗಳಾಗಿಯೋ ಮಾಡಬೇಕಿತ್ತೆಂದು ಹೇಳುತ್ತೀರಿ. 

19. ಪ್ರವಾದಿತ್ವ ಮತ್ತು ಏಕದೇವತ್ನದ ಕುರಿತು ಸತ್ಯನಿಷೇಧಿಗಳ ಆಕ್ಬೇಪಗಳಿಗೆ ಉತ್ತರಿಸಿದ ಬಳಿಕ, ಇಸ್ಲಾಮಿನ ಮೂರನೇ 
ಮೂಲಭೂತ ವಿಶ್ವಾಸವಾದ ಪರಲೋಕದ ಬಗ್ಗೆ ಅವರ ಆಕ್ಷೇಪಗಳಿಗೆ ಉತ್ತರಿಸಲಾಗುತ್ತದೆ. ವಚನದಲ್ಲಿರುವ (ಫಟಿ; 313 ("ಮತ್ತು) 

ಎಂಬ ಪದವು ಹಿಂದಿನ ವಚನದೊಂದಿಗೆ ಈ ಪಾರಾವನ್ನು ಜೋಡಿಸುತ್ತದೆ. ಮಾತಿನ ಸ್ವರೂಪ ಹೀಗಿದೆ- ““ಅವರು ಹೇಳುತ್ತಾರೆ- 
ಮುಹಮ್ಮದ್‌(ಸ) ಅಲ್ಲಾಹನ ಪ್ರವಾದಿಯಲ್ಲ.. ಅಲ್ಲಾಹನು ಏಕ ಆರಾಧ್ಯನಲ್ಲ... ನಾವು ಸತ್ತ ಬಳಿಕ ಪುನಃ ಎಬ್ಬಿಸಲ್ಪಡಲಾರೆವು.'' 

20. ಮೇಲಿನ ಮತ್ತು ಈ ವಾಕ್ಯದ ನಡುವೆ ಒಂದಿಡೀ ಕತೆಯೇ ಇದೆ. ಅದನ್ನು ಕೇಳುಗನ ಆಲೋಜನೆಗೆ ಬಿಟ್ಟು ಬಿಡಲಾಗಿದೆ. 
ಸತ್ಯನಿಷೇಧಿಗಳ ಮೊದಲ ಆಕ್ಷೇಪವು ಅಸಂಬದ್ಧವಾಗಿದ್ದು ಅದು ಅಲ್ಲಗಳೆಯಲು ಅರ್ಹವಾದುದೇ ಅಲ್ಲ ಅದನ್ನು ಕೇವಲ ಪ್ರಸ್ತಾಪಿಸಿ 
ಬಿಟ್ಟರೆ ಸಾಕಾಗಿತ್ತು. ಏಕೆಂದರೆ ಅವರ ಆಕ್ಷೇಪದ ಎರಡೂ ಅಂಶಗಳು ಸಂಪೂರ್ಣ ಅವೈಜ್ಞಾಧಿಕವಾಗಿವೆ- ನಾವು ಮಣ್ಣಲ್ಲಿ ಮಣ್ಣಾಗಿ 
ಹೋಗುವೆವು ಎಂಬ ಅವರ ಮಾತಿನ ಅರ್ಥವಾದರೂ ಏನು? ನಾವು ಎಂಬುದು ಮಣ್ಣಲ್ಲಿ ಕರಗುವುದು ಹೇಗೆ? "ನಾವು' ಹೊರಟು 
ಹೋದ ನಂತರ ಕೇವಲ ಶರೀರ ಉಳಿಯುತ್ತದೆ. ಈ ಶರೀರದ ಹೆಸರು "ನಾವು' ಎಂದಲ್ವ ಬದುಕಿರುವಾಗ ದೇಹದ ಅಂಗಾಂಗಗಳನ್ನು 
ಕಡಿದು ಹಾಕಿದರೂ “ನಾವು' ಹಾಗೆಯೇ ಉಳಿದಿರುತ್ತದೆ. ಅದರ ಯಾವ ಅಂಶವೂ ಕಡಿದು ಹೋದ ಭಾಗದೊಂದಿಗೆ ಹೋಗುವುದಿಲ್ಲ 
ಅದು ಶರೀರದಿಂದ ಹೊರಟುಹೋದ ಬಳಿಕ ಇರುವ ಜಡದೇಹಕ್ಕೆ "ನಾವು' ಅನ್ವಯವಾಗುವುದಿಲ್ಲ, ಓರ್ವ ಪ್ರಿಯಕರನು ತನ್ನ 
ಪ್ರೇಯಸಿಯನ್ನುಕೊಂಡು ಹೋಗಿ ದಫನ ಮಾಡುತ್ತಾನೆ. ಏಕೆಂದರೆ ಪ್ರೇಯಸಿಯು ಆ ಶರೀರದಿಂದ ಹೊರಟು ಹೋಗಿರುತ್ತಾಳೆ. ಅವನು 
ಹೂಳುವುದು ಪ್ರೇಯಸಿಯನ್ನಲ್ಲ, "ಅವಳು' ಇದ್ದ ಶರೀರವನ್ನು ಮಾತ್ರ. ಒಟ್ಟಿನಲ್ಲಿ ಆಕ್ಷೇಪಕರ ಪೀಠಿಕೆಯೇ ಆಧಾರ ರಹಿತವಾಗಿದೆ. 
ಅವರ ಎರಡನೆಯ ಆಕ್ಷೇಪ "ನಾವು ಪುನಃ ಎಬ್ಬಿಸಲ್ಲಡುವೆವೇ' ಎಂಬುದಾಗಿತ್ತು. ಒಂದು ವೇಳೆ ಅವರು ಬಾಯಿ ತೆರೆಯುವುದಕ್ಕೆ ಮುಂಚೆ 
ಈ "ನಾವು' ಮತ್ತು ಅದರ ತಾತ್ಪರ್ಯದ ಬಗ್ಗೆ ಚಿಂತನೆ ನಡೆಸುತ್ತಿದ್ದರೆ, ಅವರಿಗೆ ನಿರಾಕರಿಸುವ ಮತ್ತು ಆಶ್ಚರ್ಯ ಪಡುವ ಅಗತ್ಯವೇ 
ಬರುತ್ತಿರಲಿಲ್ಲ ಒಂದಿಷ್ಟು ಇಂಗಾಲ, ಕಬ್ಬಿಣ, ಸುಣ್ಣವೇ ಮುಂತಾದ ವಸ್ತುಗಳನ್ನು ಭೂಮಿಯ ವಿವಿಧ ಭಾಗಗಳಿಂದ ತೆಗೆದು ಸೇರಿಸಿ 
ನಿರ್ಮಿಸಲಾದ ಒಂದು ಪ್ರತಿಮೆಯಲ್ಲಿ ಹತ್ತಿ ಕುಳಿತಿರುವಂತಹ ಒಂದು ವಸ್ತುವಲ್ಲವೆ ಈ 'ನಾವು'? ಅದು ಸತ್ತ ಬಳಿಕ ಏನಾಗುತ್ತದೆ? 
'ನಾವು' ಆ ಶರೀರದಿಂದ ಹೊರಟು ಹೋದ ಬಳಿಕ, ಆ ಕಟ್ಟಡದ ನಿರ್ಮಾಣಕ್ಕಾಗಿ ಭೂಮಿಯಿಂದ ತೆಗೆದ ವಸ್ತುಗಳು ಪುನಃ 
ಮಣ್ಣಿಗೆ ಸೇರುತ್ತವೆ. ಇಲ್ಲಿ ಏಳುವ ಪ್ರಶ್ನೆ ಸಹಜ. ಒಮ್ಮೆ ಈ "ನಾವು'ಗೆ ಕಟ್ಟಡ ನಿರ್ಮಿಸಿ ಕೊಟ್ಟಿದ್ದವನು ಪುನಃ ಅದೇ ವಸ್ತುಗಳಿಂದ 
ಅದನ್ನು ಆ ಕಟ್ಟಡದಲ್ಲಿ ಇನ್ನೊಮ್ಮೆ ನೆಲೆಗೊಳಿಸಲಾರನೆ? ಒಮ್ಮೆ ತಯಾರಾದ ಆ ವಸ್ತು ನಮ್ಮ ಮುಂದಿರುವಾಗ, ಅದು ಇನ್ನೊಮ್ಮೆ 
ಘಟಿಸಲು ಮತ್ತು ವಾಸ್ತವ ರೂಪದಲ್ಲಿ ಸಂಭವಿಸಲು ಯಾವ ಅಡ್ಡಿಯಿದೆ? ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಮಾನವ ಇದನ್ನು 
ಸ್ವಯಂ ಅರಿತುಕೊಳ್ಳಬಲ್ಲ, ಆದರೆ ಆತ ಆ ಬಗ್ಗೆ ಗಮನ ಹರಿಸುವುದಿಲ್ಲ ಅವನು ಆಲೋಚಿಸಿದರೆ ಮರಣಾನಂತರ ಜೀವನ 
ಮತ್ತು ಪರಲೋಕದ ಬಗ್ಗೆ ಅವನು ಇಂತಹ ಅಸಂಬದ್ಧ ಆಕ್ಷೇಪಗಳನ್ನು ಮಾಡುತ್ತಿರಲಿಲ್ಲ ಮಧ್ಯದ ಎಲ್ಲಾ ಚರ್ಚೆಗಳನ್ನು ಬಿಟ್ಟು 
ಅಲ್ಲಾಹನು. ಎರಡನೆಯ ವಾಕ್ಯದಲ್ಲಿ ಇದೇ ಪ್ರಶ್ನೆಗೆ ಉತ್ತರಿಸುತ್ತಾನೆ. ವಾಸ್ತವದಲ್ಲಿ ಅವನು ತನ್ನ ಪ್ರಭುವಿನ ಭೇಟಿಯನ್ನು 
ನಿರಾಕರಿಸುವುದು, ಅಂದರೆ ಇನ್ನೊಮ್ಮೆ ಹುಟ್ಟುವುದೇನೂ ಅವರಿಗೆ ಅರ್ಥವಾಗದಂತಹ ವಿಚಿತ್ರ ಹಾಗೂ ಅಸಾಧ್ಯವಾಗಿರುವುದು 
ನಿಜವಾದ ವಿಷಯವಲ್ಲ ಬದಲಾಗಿ, ಅವರಿಗೆ ಭೂಮಿಯಲ್ಲಿ ಸ್ವಚ್ಚಂದವಾಗಿ ತಿರುಗಾಡಬೇಕು, ಮನಬಿಚ್ಚಿ ಅಪರಾಧ 
ವೆಸಗಬೇಕು, ತರುವಾಯ ಇಲ್ಲಿಂದ ನಿರ್ಗಮಿಸಬೇಕು, ನಂತರ ತಮ್ಮನ್ನು ಯಾರೂ ಪ್ರಶ್ನಿಸಬಾರದು. ತಮ್ಮ ಲೆಕ್ಕ ಕೇಳಬಾರದು 
ಎಂಬ ಆಗ್ರಹವೇ ಅವರಿಗೆ ಸರಿಯಾದ ವಿಷಯವನ್ನು ಗ್ರಹಿಸುವುದಕ್ಕೆ ತಡೆಯಾಗಿದೆ. 

21. ಅರ್ಥಾತ್‌, ಆ ನಿಮ್ಮ "ನಾವು' ಮಣ್ಣಲ್ಲಿ ಮಣ್ಣಾಗಿ ಹೋಗದು. ಅದರ ಕರ್ಮಾವಧಿ ಮುಗಿಯುತ್ತಲೇ ಮೃತ್ಯುವಿನ 
ದೇವಚರರು ಬಂದು ಅದನ್ನು ಶರೀರದಿಂದ ಬೇರ್ಪಡಿಸಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವರು. ಅದರ ಸ್ವಲ್ಪಂಶವೂ ಶರೀರದೊಂದಿಗೆ ಮಣ್ಣಿಗೆ 
ಹೋಗದು. ಅದನ್ನು ಪೂರ್ಣವಾಗಿ ತಮ್ಮಸೆರೆಯಲ್ಲಿ (Custody) ತೆಗೆದು ಅದರ ಪ್ರಭುವಿನ ಮುಂದೆ ಹಾಜರುಪಡಿಸಲಾಗುವುದು. 

ಈ ಸಂಕ್ಷಿಪ್ತ ವಚನದಲ್ಲಿ ಅನೇಕ ವಾಸ್ತವಿಕಾಂಶಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಅದನ್ನು ಕಡೆಗಣಿಸುವಂತಿಲ್ಲ 

1) ಒಂದು ಗಡಿಯಾರವು ಕೀ ಮುಗಿದ ಕೂಡಲೇ ನಿಂತು ಬಿಡುವಂತೆ ಮರಣ ಬರುವುದಿಲ್ಲ ಬದಲಾಗಿ ಅಲ್ಲಾಹನು ಒಬ್ಬವಿಶೇಷ 
ದೂತನನ್ನು ಆ ಕೆಲಸಕ್ಕಾಗಿ ನೇಮಿಸಿದ್ದಾನೆ. ಒಬ್ಬ ಸರಕಾರಿ ಅಮೀನ ಬಂದು ಒಬ್ಬನ ವಸ್ತುಗಳನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುವಂತೆ 
ಅವನು ಮಾನವನ ಪ್ರಾಣವನ್ನು ವಶಪಡಿಸಿಕೊಳ್ಳುತ್ತಾನೆ. ಕುರ್‌ಆನಿನ ಇತರೆಡೆಗಳಲ್ಲಿ ಅದರ ಇನ್ನಷ್ಟು ವಿವರಣೆಯಿದೆ. ಇದರಿಂದ 
ತಿಳಿದು ಬರುವುದೇನೆಂದರೆ ಮೃತ್ಯುವಿನ ಈ ಮೇಲಧಿಕಾರಿಯ ಕೈ ಕೆಳಗೆ ಮರಣ ಕೊಡುವ ಹಾಗೂ ಆತ್ಮವನ್ನು ಶರೀರದಿಂದ 
ಬೇರ್ಪಡಿಸಿ ತಮ್ಮ ವಶಕ್ಕೆ ತೆಗೆದು ಕೊಳ್ಳುವಂತಹ ವಿವಿಧ ಸೇವೆಗಳಿಗಾಗಿ ಒಂದು ದೊಡ್ಡತಂಡವೇ ಇದೆ. ಅಷ್ಟೇ ಅಲ್ಲ, ಈ ಸಿಬ್ಬಂದಿಗಳು 
ಅಪರಾಧಿಗಳ ಅತ್ಮದೊಂದಿಗೆ ಒಂದು ರೀತಿಯಲ್ಲಿ ವರ್ತಿಸಿದರೆ, ಸಜ್ಜನರ ಆತ್ಮದೊಂದಿಗೆ ಬೇರೆಯೇ ರೀತಿಯಲ್ಲಿವರ್ತಿಸುತ್ತಾರೆ. 

(ನೋಡಿರಿ. ಅನ್ನಿಸಾ: 9, ಅನ್‌ಆಮ್‌: 93, ಅನ್ನಹ್ಹ್‌-28, ಅಲ್‌ ವಾಕಿಆ: 83, 94ನೇ ಸೂಕ್ತಗಳು) 


ಕಾಂಡ - 2% 


38 ತಪ್ಪೀಮುಲ್‌ ಕುರ್‌ಆನ್‌ 


೨3: ಟ2ರಿಸಟು ಟ್ರ ಚಟ ಟ್‌ 


ಗ್ದ For GGG ALG ಕ್ರಿ Es cls ಭಃ 
ES Fa SAE ELS Ge IME IIE GE Fs 


(12-14) ಈ” ಅಪರಾಧಿಗಳು ತಲೆ ಬಾಗಿಸಿ ತಮ್ಮ ಪ್ರಭುವಿನ ಮುಂದೆ ನಂತಿರುವ ಮ ನೀವು 
ನೋಡುತ್ತಿದ್ದರೆ! (ಆಗ ಇವರು) ""ನಮ್ಮ ಪ್ರ ಪ್ರಭೂ, ನಾವು ಚೆನ್ನಾಗಿ ನೋಡಿಕೊಂಡೆವು ಮತ್ತು ಕೇಳಿದೆವು. ಇನ್ನು 
ನಮ್ಮನ್ನು ಸತ್ಯರ್ಮವೆಸಗಲಿಕ್ಕಾಗ ಮರಳಿ ಕಳುಹಿಸಿ ಬಿಡು. ಈಗ ನಮಗೆ ಖಾತ್ರಿಯಾಗಿ ತಿಳಿಯಿತು'' (ಎನ್ನುವರು) 
““ನಾವಿಚೆಸುತ್ತಿದ್ದರೆ ಮೊದಲೇ ಪ್ರ ಪ್ರತಿಯೊಂದು ಜೀವಕ್ಕೂಅದರ ಮಾರ್ಗದರ್ಶನ ನೀಡಿ ಬಿಡುತ್ತಿದ್ದೆವು.” ಆದರೆ? ನಾನು 
ನರಕವನ್ನು ಜಿನ್ಸ್‌ಗಳಿಂದಲೂ ಮಾನವರಿಂದಲೂ ತುಂಬಿ ಬಿಡುವೆನೆಂದು ಹೇಳಿದ್ದ ನನ್ನ ಮಾತು ಸರಿಯಾಯಿತು. 


2) ಮರಣದೊಂದಿಗೆ ಮಾನವ ನಾಸ್ತಿಯಾಗುವುದಿಲ್ಲ ಬದಲಾಗಿ ಅವನ ಆತ್ಮವು ಶರೀರದಿಂದ ಬೇರ್ಪಟ್ಟ ಬಳಿಕವೂ 
ಉಳಿದಿರುತ್ತದೆ. "ಮರಣದ ದೇವಚರನು ನಿಮ್ಮನ್ನು ಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳುವನು' ಎಂಬ ಕುರ್‌ಆನಿನ ಪದಗಳು 
ಇದೇ ಸತ್ತ ವನ್ನು ಹೊರಗೆಡಹುತ್ತದೆ. ಒಂದು ವಸ್ತು ಇಲ್ಲವೆಂದಾದರೆ ಅದನ್ನು ವಶಕ್ಕೆ ತೆಗೆದುಕೊಳ್ಳುವುದು ಹೇಗೆ? ವಶಕ್ಕೆ 
ತೆಗೆದು ಕೊಳ್ಳುವುದೆಂದರೆ ವಶಪಡಿಸಿಕೊಂಡ ವಸ್ತು ಅವನ ಸ್ವಾಧೀನದಲ್ಲಿರುತ್ತದೆಂದರ್ಥ. 

3 ಮರಣದ ವೇಳೆ ಮಾನವನ ಭೌತಿಕ ಶರೀರವನ್ನು ವಶ ಪಡಿಸುವುದಲ್ಲ ಬದಲಾಗಿ ಅವನ ಅಹಂ ಅಥವಾ ಆತ್ಮವನ್ನಾಗಿದೆ. 
ಇದನ್ನೇ "ನಾನು', "ನಾವು' ಮತ್ತು "ನೀವು' ಎಂದು ವರ್ಣಿಸಲಾಗಿದೆ. ಈ "ಅಹಂ' ಲೋಕದಲ್ಲಿ ಕೆಲಸ ಮಾಡಿದಾಗ ಎಂತಹ ವ್ಯಕ್ತಿತ್ವ 
ಉಂಟಾಗುತ್ತದೋ ಅದನ್ನು ಸ ಸಂಪೂರ್ಣವಾಗಿ ಇದ್ದಕ್ಕಿದ್ದಂತೆ ತೆಗೆಯಲಾಗುತ್ತದೆ. ಅದರ ಗುಣವೈಶಿಷ್ಟ್ಯ ಗಳ ಏರು ಪೇರುಗಳನ್ನು 
ನೋಡಲಾಗುವುದಿಲ್ಲ ಇದನ್ನೇ ಮರಣದ ಬಳಿಕ ದೇವನತ್ತ ಮರಳಿಸಲಾಗುತ್ತದೆ. ಪರಲೋಕದಲ್ಲಿ ಹೊಸ ಜನ್ಮ ಮತ್ತು ಹೊಸ 
ಶರೀರವನ್ನು ಅದಕ್ಕೇ ನೀಡಲಾಗುತ್ತದೆ. ಮೊಕದ್ದಮೆ ಹೂಡಿ, ಲೆಕ್ಕಾಚಾರವನ್ನೂ ಅದರಿಂದಲೇ ಪಡೆಯಲಾಗುತ್ತದೆ. ಕೊನೆಗೆ ಪುರಸ್ಕಾರ 
ಅಥವಾ ಶಿಕ್ಷೆಯನ್ನೂ ಅದಕ್ಕೆ ನೀಡಲಾಗುತ್ತದೆ. 

22. ಇಲ್ಲಿ. ಈ ಮಾನವನ "ಅಹಂ' ತನ್ನ ಪ್ರಭುವಿನ ಬಳಿಗೆ ಮರಳಿ ಹೋಗಿ ತನ್ನ ಲೆಕ್ಕ ಸಮರ್ಪಣೆಗಾಗಿ ಅವನ ಮುಂದೆ ನಿಲ್ಲುವ 
ಚಿತ್ರಣವನ್ನು ಮುಂದಿಡಲಾಗುತ್ತದೆ. 

23. ಅರ್ಥಾತ್‌, ವಾಸ್ತವಿಕತೆಯನ್ನು ತೋರಿಸಿ, ಅನುಭವಿಸುವಂತೆ ಮಾಡಿಸಿಯೇ ಜನರಿಗೆ ಸ ಸನ್ಮಾರ್ಗ ನೀಡುವುದು ನಮ್ಮ 
ಉದ್ದೇಶವಾಗಿರುತ್ತಿದ್ದರೆ ಈ ಲೋಕದಲ್ಲಿಇಷ್ಟು! ದೊಡ್ಡ: ಪರೀಕ್ಷೆ ಕೊಟ್ಟುನಿಮ್ಮನ್ನು ಇಲ್ಲಿಗೆ ತರುವ ಅಗತ್ಯವೇನಿತ್ತು? ಇಂತಹ ಮಾರ್ಗದರ್ಶನವನ್ನು 
ನಾವುಈಹಿಂದೆಯೇಕೊಟ್ಟುಬಿಡುತ್ತಿದ್ದವು. ಆದರೆನಿಮ್ಮ ಮಟ್ಟಿಗೆನಮ್ಟಯೋಜನ ಅದಾಗಿರಲಿಲ್ಲ ನಾವುಪರಮುರ್ಥವನ್ನುಕೆ ಕಣ್ಣಿನಿಂದಮರೆಸಿ,. 
ಇಂದ್ರಿಯಗಳಿಗೆ ಎಟಕದಂತೆ ಮಾಡಿ, ನಿಮ್ಮನ್ನುಪ! ಪರೀಕ್ಷಿಸ ಬಯಸಿದ್ದೆವು. ನೀವು ನೇರವಾಗಿ ಅದನ್ನುಸರಿಸುವ ಬದಲು ಪ್ರಪಂಚವ್ಯವಸ್ಥೇಯಲ್ಲೂ 
ಸ್ವತಹ ನಿಮ್ಮಲ್ಲೂ ಅದರ ಕುರುಹುಗಳನ್ನು ನೋಡಿ, ನಿಮ್ಮ ಬುದ್ಧಿಯನ್ನು ಪಯೋಗಿಸಿ ಅದನ್ನು ಗುರುತಿಸುತ್ತೀರೋ ಇಲ್ಲವೋ? ನಾವು ನಮ್ಮ 
ಪ್ರವಾದಿಗಳ ಮತ್ತು ಗ್ರಂಥಗಳ ಮೂಲಕ ಈ ಪರಮಾರ್ಥವನ್ನು ಗುರುತಿಸಲು ಸಹಾಯ ಮಾಡುತ್ತೇವೆ. ಅದರಿಂದ ನೀವು ಪ್ರಯೋಜನ 
ಪಡೆಯುತ್ತೀರೋ ಇಲ್ಲವೋ? ವಾಸ್ತವಿಕತೆಯನ್ನು ಒಪ್ಪಿಕೊಂಡ "ಬಳಕ ನೀವು ನಿಮ್ಮ ಆಗ್ರಹ-ಅಭಿಲಾಷೆಗಳ ಮತ್ತು ಸಾ ಸ್ವಾರ್ಥದ ದಾಸ್ಯದಿಂದ 
ಮುಕ್ತರಾಗಿ ನಿಮ್ಮನೀತಿಯನ್ನು ಅದರಂತೆ ಸರಿಪಡಿಸುವಷು ನೀವು ನಿಮ್ಮನ್ನು ಸಿದ್ದಗೊಳಿಸಬಲ್ಲಿರಾ? ಒಂದು ವೇಳೆ ನೀವು ಅನುತ್ತೀರ್ಣರಾದರೆ, 
ಅದೇ ಪರೀಕ್ಷೆಯನ್ನು ಸ ಪುನರಾವರ್ತಿಸುವುದರಿಂದ ಪ್ರ ಪ್ರಯೋಜನವೇನು? ನೀವಿಲ್ಲಿ. ಕಂಡದ್ದೂ ಕೇಳಿದ್ದೂ ನಿಮಗೆ ನೆನಪಿದ್ದರೆ ಅದು ಪರೀಕ್ಷೆಯೇ 
ಆಗಲಾರದು. ಇನ್ನು ಒಂದು ವೇಳೆ ನಿಮ್ಮ ಮನಸ್ಸನ್ನು ಬರಿದುಗೊಳಿಸಿ, ಸತ್ಯವನ್ನು ನಿಮ್ಮಿಂದ ಮರೆಯಿಸಿ ನಿಮ್ಮನ್ನು ಪುನಃ ಲೋಕದಲ್ಲಿ 
ಸೃಷ್ಟಿಸಿ ಪರೀಕ್ಷಿಸುವುದಾದರೆ ಆ ಪರೀಕ್ಷೆಯು ಹಿಂದಿನ ಪರೀಕ್ಷೆಗಿಂತ ಭಿನ್ನವಾಗಿರಲಾರದು. (ಹೆಚ್ಚಿನ ವಿವರಗಳಿಗೆ ನೋಡಿರಿ: 2:ಟಿ.228; 
6:ಟಿ.6,141; 10:ಟಿ.26; 23; ಟಿ90. 

24. ಅಲ್ಲಾಹನು ಆದಮ್‌ರನ್ನು(ಆ) ಸೃಷ್ಟಿಸುವ ವೇಳೆ ಇಬ್ಲೀಸನೊಂದಿಗೆ ಮಾಡಿದ ಮಾತುಕತೆಯಕಡೆಗೆಸೂಚನೆಯಿದು. ಆಸಂದರ್ಭದ 
ಪೂರ್ಣ ಮಾಹಿತಿಯನ್ನು ಸ್ಟಾದ್‌ ಅಧ್ಯಾಯದ ಕೊನೆಯಲ್ಲಿ ನೀಡಲಾಗಿದೆ. ಇಬ್ಬೀಸನು ಆದಮರಿಗೆ ಸಜ್ಜಾ ಮಾಡಲು ನಿರಾಕರಿಸಿದನು 
ಮತ್ತು ಮಾನವ ಕುಲವನ್ನು ದಾರಿ ತಪ್ಪಿಸಲು ಕಿಯಾಮತ್‌ನ ತನಕ ಕಾಲಾವಕಾಶ ಕೇಳಿದನು. ಅದಕ್ಕೆ ಅಲ್ಲಾಹನು ಹೀಗೆ ಉತ್ತರಿಸಿದನು. 
ಸ pl ವ ವೋ Sis ಕ್ರಿಯೆ 14 ''ಇದು ಸತ್ಯವಾಗಿದೆ ಮತ್ತು ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದನು. 
ಆಗ ಅಲ್ಲಾಹ್‌ ಹೇಳಿದನು, ನಾನು ನರಕವನ್ನು ನಿನ್ನಿಂದಲೂ ನಿನ್ನನ್ನು ಅನುಸರಿಸುವ ಸಕಲ ಮಾನವರಿಂದಲೂ ತುಂಬಿಸಿ ಬಿಡುವೆನು.'' 

"ಅಜ್ಜಶನ್‌' nr (ಎಲ್ಲರನ್ನೂ) ಎಂಬಪ! ಪದವನ್ನು: ಎಲ್ಲಜಿನ್ಸ್‌: ಮತ್ತು ಮಾನವರನ್ನು ನರಕದಲ್ಲಿಹಾಕಲಾಗುವುದು ಎಂಬರ್ಥದಲ್ಲಿ 
ಬಳಸಲಾಗಿಲ್ಲ ಬದಲಾಗಿ ಶೈತಾನ ಮತ್ತು ಆತನ ಹಿಂಬಾಲಕರಾದ ಮಾನವರೆಲ್ಲರೂ ಒಟ್ಟಿಗೆ ನರಕಕ್ಕೆ ಹೋಗುವರು ಎಂದಾಗಿದೆ. 


ಕಾಂಡ -21 


32. ಅಸಜಃ 39 


೫ ತ್ಸ PASAT Kx > ಕ > ಸಹಾ ಇ (ಇದ್ದಿ೨ಿತೆದ 43 ಶಿ 
ಓಟ 0110815 ASE AS ES oA 


2 ಟ್ಟ ಲಅಚ್‌್‌ ರ್ಟ Ay 3೨ (ರ ೨೨ ತನ್ಸಿಸ್ತಿ 
A NSE BSS SAN SE OSHS 8 
NEBL AS e220 4 PT ಶಿ ನೆ 
1 CPE ಆಯ ಅಜ) ರ ಬಜ SISOS 55% 
| 1 54 wh uA MTS BL 913೩ ಗ ಗ ಬಿಜಿ ಯಕ ಇದನ 

CA cE 03 IS ANG SASS 0 ೬೫4೩5 ೬ 
ಆದುದರಿಂದ ಈಗ ನೀವು ಇಂದಿನ ಭೇಟಿಯನ್ನು ಮರೆತು ಬಿಟ್ಟುದರ ರುಚಿಯನ್ನು ಸವಿಯಿರಿ. ನಾವೂ ಈಗ 
ನಿಮ್ಮನ್ನು ಮರೆತು ಬಿಟ್ಟಿದ್ದೇವೆ. ನಿಮ್ಮ ದುಷ್ಕೃತ್ಯಗಳ ಫಲವಾಗಿ ಶಾಶ್ವತ ಯಾತನೆಯ ರುಚಿಯನ್ನು ಸವಿಯಿರಿ'' 
(ಎಂದು ಉತ್ತರ ಕೊಡಲಾಗುವುದು). 

(15-20) ನಮ್ಮ ಸೂಕ್ತಗಳನ್ನು ಓದಿ ಹೇಳಿ ಉಪದೇಶಿಸಿದಾಗ ಸಾಷ್ಟಾಂಗವೆರಗುವವರೂ ತಮ್ಮ 
ಪ್ರಭುವಿನ ಸ್ತುತಿಯೊಂದಿಗೆ ಅವನನ್ನು ಜಪಿಸುವವರೂ ಅಹಂಕಾರ ಪ್ರಕಟಿಸದವರೂ ನಮ್ಮ ಸೂಕ್ತಗಳ ಮೇಲೆ 
ವಿಶ್ವಾಸವಿರಿಸುತ್ತಾರೆ.* ಅವರ ಬೆನ್ನುಗಳು ಹಾಸಿಗೆಗಳನ್ನು ಬಿಟ್ಟಿರುತ್ತವೆ. ತಮ್ಮ ಪ್ರಭುವನ್ನು ಭಯ ಹಾಗೂ 
ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸುತ್ತಾರೆ. ೫ ನಾವು ಅವರಿಗೆ ದಯಪಾಲಿಸಿರುವ ಜೀವನಾಧಾರದಿಂದ ಖರ್ಚು 
ಮಾಡುತ್ತಾರೆ. ಮುಂದೆ ಅವರ ಕರ್ಮಗಳಿಗೆ ಪ್ರತಿಫಲವಾಗಿ ಅವರ ಕಣ್ಮನಗಳನ್ನು ತಣಿಸುವಂತಹ ಯಾವ 
ಸತ್ಸಲಗಳನ್ನು ಅವರಿಗಾಗಿ ಬಚ್ಚಿಡಲಾಗಿದೆಯೋ ಅದರ ಅರಿವು ಯಾವ ಜೀವಿಗೂ ಇಲ್ಲ” ಸತ್ಯವಿಶ್ವಾಸಿಯಾದವನು 


ಟು ಟಟ 


ಸ ಗ ಷಂದ 

25. ನೀನು ಲೋಕದ ವೈಭೋಗಗಳಲ್ಲಿ ತಲ್ಲೀನನಾಗಿ, ಒಂದು ದಿನ ನಿನಗೆ ನಿನ್ನ ಪ್ರಭುವಿನ ಬಳಿಗೆ ಹೋಗಬೇಕಾಗಿದೆ 
ಎಂಬುದನ್ನು ಸಂಪೂರ್ಣ ಮರೆತುಬಿಟ್ಟಿದ್ದೆ 

26. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅವರು ತಮ್ಮ ತಪ್ಪು ವಿಚಾರಗಳನ್ನು ಬಿಟ್ಟು ಅಲ್ಲಾಹನನ್ನು ಅಂಗೀಕರಿಸಿ 
ಅವನ ದಾಸ್ಯ ಕೈಗೊಳ್ಳುವುದು ಮತ್ತು ಅವನ ಆರಾಧನೆ ಮಾಡುವುದು ತಮ್ಮ ಪ್ರತಿಷ್ಠೆಗೆ ಕುಂದೆಂದು ಭಾವಿಸುವುದಿಲ್ಲ ಸತ್ಯವನ್ನು 
ಒಪ್ಪಿಕೊಳ್ಳಲು ಮತ್ತು ಅದನ್ನು ಅನುಸರಿಸಲು ಅವರ ದೊಡ್ಡತನವು ಅವರಿಗೆ ಅಡ್ಡಿಯಾಗುವುದಿಲ್ಲ, 

27. ಅಂದರೆ ಅವರು ರಾತ್ರೆಗಳನ್ನು ಭೋಗವಿಲಾಸಗಳಲ್ಲಿ ಕಳೆಯುವುದಿಲ್ಲ ಬದಲಾಗಿ ತಮ್ಮ ಪ್ರಭುವನ್ನು ಆರಾಧಿಸುತ್ತಾ 
ಕಳೆಯುತ್ತಾರೆ. ಹಗಲಿನ ದಣಿವನ್ನು ಹೋಗಲಾಡಿಸಲು ತಮ್ಮ ರಾತ್ರಿಗಳನ್ನು ನೃತ್ಯಗಾಯನ, ಮದ್ಯಪಾನ ಮತ್ತು ಆಟ-ವಿನೋದಗಳಲ್ಲಿ 
ಕಳೆಯುವ ಲೋಕಾರಾಧಕರಂತಿರುವುದಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ದಿನವಿಡೀ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಯಾದ ಬಳಿಕ ರಾತ್ರಿ 
ತಮ್ಮ ಪ್ರಭುವಿನ ಮುಂದೆ ನಲ್ಲುತ್ತಾರೆ- ಅವನನ್ನು ಸ್ಥರಿಸುತ್ತಾರೆ, ಅವನ ಭಯದಿಂದ ಕಂಪಿಸುತ್ತಾರೆ. ಅವನಿಂದಲೇ ತಮ್ಮ ಎಲ್ಲ 
ನಿರೀಕ್ಷೆಗಳನ್ನಿರಿಸಿಕೊಳ್ಳುತ್ತಾರೆ. 

ಹಾಸಿಗೆಯಿಂದ ಅವರ ಬೆನ್ನು ಬೇರೆಯಾಗಿರುತ್ತದೆಂದರೆ ಅವರು ರಾತ್ರಿಯಿಡೀ ನಿದ್ರಿಸುವುದೇ ಇಲ್ಲವೆಂದಲ್ಲ ಬದಲಾಗಿ 
ರಾತ್ರಿಯ ಒಂದಂಶವನ್ನು ಅವರು ದೇವಾರಾಧನೆಯಲ್ಲಿಕಳೆಯುತ್ತಾರೆ ಎಂದಾಗಿದೆ. 

28. "ರಿರಭ್ಕ್‌' ಎಂದರೆ ಧರ್ಮಬದ್ಧ ಜೀವನಾಧಾರ. ನಿಷಿದ್ಧ ಆಹಾರವನ್ನು ಅಲ್ಲಾಹನ ರಿರಭ್ಕ್‌ ಎನ್ನಲಾಗುವುದಿಲ್ಲ ಆದ್ದರಿಂದ 
ಸ್ವಲ್ಪವಾಗಲಿ, ಹೆಚ್ಚಾಗಲಿ ನಾವು ನೀಡಿರುವ ಶುದ್ಧ ಜೀವನಾಧಾರದಿಂದ ಅವರು ಖರ್ಚು ಮಾಡುತ್ತಾರೆ. ಹದ್ದು ಮೀರಿದ ಖರ್ಚು 
ವೆಚ್ಚಗಳನ್ನು ನಿಭಾಯಿಸಲಿಕ್ಕಾಗಿ ನಿಷಿದ್ಧವಾದ ಜೀವನಾಧಾರಕ್ಕೆ ಅವರು ಕೈ ಹಾಕುವುದಿಲ್ಲವೆಂಬುದು ಈ ವಚನದ ತಾತ್ತರ್ಯವಾಗಿದೆ. 

29. ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಅಹ್ಮದ್‌ ಎಂಬೀ ಹದೀಸ್‌ ಗ್ರಂಥಗಳಲ್ಲಿ ವಿವಿಧ ಪರಂಪರೆಗಳಿಂದ ವರದಿಯಾದ 
ಅಬೂಹುರೈರಾರ (ರ) ಹದೀಸಿನಲ್ಲಿ ಪ್ರವಾದೀ(ಸ) ಹೀಗೆ ಹೇಳುತ್ತಾರೆ- 


Tp gs ps Ny cae  ೈ ಲ ಲ mda kad Dist des a J 
""ಅಲ್ಲಾಹನು ಹೇಳುತ್ತಾನೆ: ನಾನು ನನ್ನ ಸಜ್ಜನ ದಾಸರಿಗಾಗಿ ಕಾದಿರಿಸಿರುವುದನ್ನು ಯಾವ ಕಣ್ಣೂ ಕಂಡಿಲ್ಲ ಯಾವ 
ಕಿವಿಯೂ ಕೇಳಿಲ್ಲ ಯಾವ ಮನುಷ್ಯನ ಮನಸ್ಸು ಊಹಿಸಿಯೂ ಇಲ್ಲ'' ಇದೇ ವಿಷಯವನ್ನು ಅಲ್ಪ ಸ್ವಲ್ಪ ಪದ ವ್ಯತ್ಯಾಸಗಳೊಂದಿಗೆ 


ಕಾಂಡ - 24 


40 ತಪ್ಲೀಮುಲ್‌ ಕುರ್‌ಆನ್‌ 


ಬ್‌ EAN NE AL ಿ ೃ (1 ಬ ಲ್‌ ? 
PAE SOOKE SESE HESS EMA 
೨2 ್ಬ್ಸ್ಟ್ಸ್‌ಲ್‌ ಟೋ  ಲ್‌ಲಲ ಚ್‌ 3 $e ಕ ಹ್‌ 
೩.೨ SOSH 0655 ಈ ಖು sk sES 
ಆಟ TS ್ಯಾ್ಯ್ಯ್ಯ್ಕಚ್ಕ್‌್ಕ ಗಟ ಚ ಟಟ 2 FTES ANTE 
ಛೊ 1855 103; Gi Bld GL 1 0 BNL IO rsd 
ಇ ೨೨ ಸ್ಥಿ ಆ ಗ EEG (6 .್ಚರರ ಕಿ ೩ ೪ (0 
plus) 935065 ಎ 03 15/1011 ASE 
- ್‌್ಸೆ ತಿಲ ಯ POT 24 ಲ ಲ್‌ ್‌್‌್ಸ ಟ್ಟ್ಟ್ಟ್ಟಟು್ಟೂ 
O90) UE ಹಜಜ (1 ಯ 3181050 ALS KL 
ಕರ್ಮಭ್ರಷ್ಟನಂತಾಗಿರಲು ಎಂದಾದರೂ ಸಾಧ್ಯವಿದೆಯೆ?” ಇವರಿಬ್ಬರೂ ಸರಿ ಸಮಾನರಾಗಲಾರರು.3' ಸತ್ಯವಿಶ್ವಾಸ 
ವನ್ನಿರಿಸಿದವರಿಗಾಗಿ ಮತ್ತು ಸತ್ಯರ್ಮವೆಸಗಿದವರಿಗಾಗಿ ಅವರ ಸತ್ಯರ್ಮಗಳ ಪ್ರತಿಫಲವಾಗಿ ಆತಿಥ್ಯ ರೂಪದಲ್ಲಿ 
ಸ್ವರ್ಗೋದ್ಯಾನಗಳ ವಸತಿಗಳಿವೆ* ಮತ್ತು ಕರ್ಮಭ್ರಷ್ಟ ನೀತಿ ಕೈಗೊಂಡವರ ವಾಸಸ್ಥಾನವು ನರಕಾಗ್ನಿಯಾಗಿದೆ. 
ಅವರು ಅಲ್ಲಿಂದ ಹೊರ ಹೊರಡಲಿಚ್ಛಿಸಿದಾಗಲೆಲ್ಲ. ಅದರೊಳಕ್ಕೇ ತಳ್ಳೆಲ್ಲಡುವರು ಮತ್ತು ನೀವು ಸುಳ್ಳಾಗಿಸುತ್ತಿದ್ದಆದೇ 
ನರಕಾಗ್ಗಿಯ ರುಚಿಯನ್ನು ಸವಿಯಿರೆಂದು ಅವರೊಡನೆ ಹೇಳಲಾಗುವುದು. 
(21-25) ಇವರು (ತಮ್ಮ ಬಂಡಾಯ ನೀತಿಯಿಂದ) ಹಿಂಜರಿಯಬಹುದೆಂದು ನಾವು ಇವರಿಗೆ ಆ ಮಹಾ 
ಯಾತನೆಗೆ ಮುಂಚೆ ಈ ಲೋಕದಲ್ಲೇ (ಒಂದಲ್ಲೊಂದು ಚಿಕ್ಕ ಪುಟ್ಟ ಯಾತನೆಯ ರುಚಿಯನ್ನು ಸವಿಸುತ್ತಲೇ 
ಇರುವೆವು.33 ತನ್ನ ಪ್ರಭುವಿನ ನಿದರ್ಶನಗಳ ಮೂಲಕ ಉಪದೇಶ ನೀಡಲಾದ ಬಳಿಕವೂ ಅವುಗಳಿಂದ 


ಅ ಸ“... 
ಅಬೂ ಸಠಈದ್‌ ಖುದ್ರಿ, ಮುಗೀರ ಬಿನ್‌ ಶುಆ್‌ಬ, ಸಹ್ಹ್‌ ಬಿನ್‌ ಸಅದ್‌ ಸಾಇದೀಯವರೂ ಪ್ರವಾದಿವರ್ಯರಿಂದಸು 
ಉಲ್ಲೇಖಿಸಿದ್ದು ಅದನ್ನುಸರಿಯಾದ ಪರಂಪರರೆಯೊಂದಿಗೆ ಮುಸ್ಲಿಮ್‌, ಅಹ್ಮದ್‌, ಇಬ್ನುಜರೀರ್‌, ತಿರ್ಮಿದಿಯವರು ದಾಖಲಿಸಿದ್ದಾರೆ. 

30. ಇಲ್ಲಿ 'ಮೂಮಿನ್‌' ಮತ್ತು "ಫಾಸಿಕ್‌' ( ಸತ್ಯವಿಶ್ಥಾಸಿ ಮತ್ತು ಕರ್ಮಭ್ರಷ್ಟ ಎಂಬ ಎರಡು ವಿಭಿನ್ನ ಪಾರಿಭಾಷಿಕಗಳನ್ನು 
ಉಪಯೋಗಿಸಲಾಗಿದೆ. ಮೂಮಿನ್‌ ಎಂದರೆ ಅಲ್ಲಾಹನನ್ನು ತನ್ನ ಪ್ರಭುವೆಂದು ಒಪ್ಪಿ ಅವನು ತನ್ನ ಪ್ರವಾದಿಗಳ ಮೂಲಕ ಕಳಿಸಿದ 
ಕಾನೂನನ್ನು ಪಾಲಿಸುವವರು. ಫಾಸಿಕ್‌ ಎಂದರೆ ಕರ್ಮಭ್ರಷ್ಟ ಬಂಡುಕೋರ, ಸ್ವಚ್ಛಂದ ಪ್ರವೃತ್ತಿಯವ ಹಾಗೂ ಅಲ್ಲಾಹನ ಹೊರತು 
ಇತರರನ್ನು ಅನುಸರಿಸುವವರು. 

31. ಅಂದರೆ ಈ ಲೋಕದಲ್ಲಿ ಅವರ ವಿಚಾರ-ಆಚಾರಗಳು ಸಮಾನವಾಗಿರುವುದಿಲ್ಲ ಪರಲೋಕದಲ್ಲೂ ಅಲ್ಲಾಹನು 
ಅವರೊಂದಿಗೆ ಸಮಾನವಾಗಿ ವರ್ತಿಸುವುದಿಲ್ಲ. 

32. ಅರ್ಥಾತ್‌, ಆ ಸ್ಪರ್ಗೋದ್ಯಾನಗಳು ಕೇವಲ ಅವರ ವಿಹಾರ ಕೇಂದ್ರಗಳಾಗಿರಲಾರವು. ಬದಲಾಗಿ ಅದೇ ಅವರ ಶಾಶ್ವತ 
ವಾಸಸ್ಥಾನಗಳಾಗಿರುವುವು. 

33. "ಅದಾಬುಲ್‌ ಅಕ್ಸರ್‌' (ದೊಡ್ಡಶಿಕ್ಸೆ ಅಂದರೆ ಅವರ ಸತ್ಯನಿಷೇಧ ಮತ್ತು ಕರ್ಮ ಭ್ರಷ್ಟತೆಯ ಪರಿಣಾಮವಾಗಿ ಪರಲೋಕದಲ್ಲಿ 
ಅವರಿಗೆ ನೀಡಲಾಗುವ ಶಿಕ್ಷೆ: ಇದಕ್ಕೆ ವ್ಯತಿರಿಕ್ತವಾಗಿ “ಅದಾಬುಲ್‌ ಅದ್ದಾ' ಎಂದರೆ ಇದೇ ಲೋಕದಲ್ಲಿ ಮಾನವನಿಗೆ ಬರುವ ಸಂಕಷ್ಟ 
ಗಳಾಗಿವೆ. ಉದಾ: ಮಾರಕ ರೋಗ, ಆಪ್ತರ ಮರಣ, ಭೀಕರ ಅವಘಡಗಳು, ನಾಶ-ನಷ್ಟಗಳು, ಸೋಲು ಇತ್ಯಾದಿ. ಇವೆಲ್ಲವೈಯಕ್ತಿಕ 
ನೆಲೆಯಲ್ಲಾದರೆ, ಸಾಮೂಹಿಕ ನೆಲೆಯಲ್ಲಿ ಬಿರುಗಾಳಿ, ಭೂಕಂಪ, ಮಹಾಪೂರ, ಮಾರಕ ರೋಗಗಳು, ಗಲಭೆ-ಯುದ್ಧಗಳು ಹಾಗೂ 
ಇನ್ನಿತರ ಆಪತ್ತುಗಳು. ಅವುಗಳಿಗೆ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಜನರು ಬಲಿಯಾಗುತ್ತಾರೆ. ಈ ಆಪತ್ತುಗಳನ್ನು, ಜನರು ದೊಡ್ಡ ಶಿಕ್ಷೆ 
ಬರುವುದಕ್ಕಿಂತ ಮುಂಚೆ ಏಚ್ಚೆತ್ತುಕೊಳ್ಳಲಿ ಮತ್ತು ಅದರ ದುಷ್ಪರಿಣಾಮಗಳನ್ನು ಎದುರಿಸಬಹುದಾದಂತಹ ವಿಚಾರಕರ್ಮಗಳನ್ನು 
ತೊರೆಯಲಿ ಎಂಬ ಉದ್ದೇಶದಿಂದ ಕಳಿಸಲಾಗುತ್ತದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಮನುಷ್ಯನನ್ನು ಅಲ್ಲಾಹನು ಈ 
ಲೋಕದಲ್ಲಿ ಸದಾ ಸುಖ ಸಂಶೋಷದಲ್ಲೇ ಬದುಕುವುದಕ್ಕೆ ಬಿಟ್ಟಿರುವುದಿಲ್ಲ, ತನ್ನ ಸ್ಥಿತಿಯನ್ನು ಬಿಗಡಾಯಿಸಬಲ್ಲಂತಹ ಯಾವ 
ಶಕ್ತಿಯೂ ತನ್ನ ಮೇಲೆ ಇಲ್ಲವೆಂಬ ಭ್ರಮೆಗೆ ಒಳಗಾಗಬಾರದು. ಅದಕ್ಕಾಗಿ ಅಲ್ಲಾಹನು ಆಗಾಗ ವ್ಯಕ್ತಿಗಳಿಗೂ, ಜನ ಸಮೂಹಗಳಿಗೂ 
ದೇಶಗಳಿಗೂ ಆಪತ್ತುಗಳನ್ನು ಎರಗಿಸಿ ಅವರಿಗೆ ತಮ್ಮ ಅಸಹಾಯಕತೆ ಮತ್ತು ತಮಗಿಂತ ಮೇಲಿನ ಒಂದು ಮಹಾ ಸಾಮ್ರಾಟನ ಬಗ್ಗೆ ಪ್ರಜ್ಞೆ, 
ಮೂಡಿಸುವ ವ್ಯವಸ್ಥೆ ಮಾಡಿರುವನು. ಈ ವಚನಗಳು ಒಬ್ಬೊಬ್ಬ ವ್ಯಕ್ತಿಗೂ, ಒಂದೊಂದು ಸಮೂಹಕ್ಕೂ ದೇಶಕ್ಕೂ ನಿಮ್ಮ ವಿಧಿಯನ್ನು 


ಕಾಂಡ - 21 


32. ಅಸಜಃ 41 


Bre NL ಲ್‌ ಟಫ್‌ ಲ ಹಟ್‌ ಟ್‌್‌ಲಪಚಚಸಸೇ ಷ್ಟ ಬ [4 
As JES BES ಛಿ ಚ ಹ ಓಟು ಕ್ಯ 
ವಿಮುಖನಾಗುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು?" ಇಂತಹ ಅಪರಾಧಿಗಳಿಂದ ನಾವು ಪ್ರತೀಕಾರ 
ಪಡೆದೇ ತೀರುವೆವು. ನಾವು ಇದಕ್ಕೆ ಮುಂಚೆ ಮೂಸಾರಿಗೆ(ಅ ಗ್ರಂಥ ನೀಡಿದ್ದೇವೆ. ಆದುದರಿಂದ ಅದೇ 


ವಸ್ತು ಸಿಗುವಾಗ ನಿಮಗೇನೂ ಸಂಶಯ ಉಂಟಾಗಬಾರದು.* ಆ ಗ್ರಂಥವನ್ನು ನಾವು ಬನೀ ಇಸ್ರಾಈಲರಿಗೆ 


_ಸ 2 
ನಿಯಂತ್ರಿಸುವ ಒಬ್ಬನು ನಿಮ್ಮ ಮೇಲೆ ಇದ್ದಾನೆ, ಎಲ್ಲವನ್ನೂ ನಿಮ್ಮ ಕೈಗೆ ನೀಡಲಾಗಿಲ್ಲ, ನೈಜ ಶಕ್ತಿಯು ಅದೇ ನಿಯಂತ್ರಕನ ಕೈಯಲ್ಲಿದೆ, 
ಅವನ ಕಡೆಯಿಂದ ಯಾವುದಾದರೂ ಆಪತ್ತು ಎರಗಿದರೆ ನಿಮ್ಮ ಯಾವ ಉಪಾಯವೂ ಅದನ್ನು ನೀಗಿಸದು, ಯಾವುದೇ ಜಿನ್ಸ್‌ 
ಆತ್ಮ ದೇವಿ-ದೇವತೆ ಅಥವಾ ನಬೀ, ವಲೀಗಳನ್ನು ಪ್ರಾರ್ಥಿಸಿ ನೀವದನ್ನು ತಡೆಯಲಾರಿರಿ ಎಂದು ನೆನಪಿಸುತ್ತದೆ. ಈ 
ನಿಟ್ಟಿನಲ್ಲಿ ಈ ಆಪತ್ತುಗಳು, ಮಾನವನಿಗೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ತಪ್ಪು ಗ್ರಹಿಕೆಯನ್ನು ಹೋಗಲಾಡಿಸಲು 
ದೇವನಿಂದ ಕಳಿಸಲಾಗುತ್ತದೆ. ಅವುಗಳಿಂದ ಪಾಠ ಕಲಿತು ಈ ಲೋಕದಲ್ಲೇ ಮಾನವನನ್ನು ತನ್ನ ವಿಶ್ವಾಸ ಮತ್ತು ಕರ್ಮವನ್ನು ಸರಿ 
ಪಡಿಸಿದರೆ, ಪರಲೋಕದಲ್ಲಿದೊಡ್ಡ ಶಿಕ್ಷೆಯನ್ನು ಎದುರಿಸುವ ಸಂಭವವೇ ಇರಲಾರದು. 

34, "ಪ್ರಭುವಿನ ನಿದರ್ಶನಗಳು' ಎಂಬುದು ಅತ್ಯಂತ ಸಮಗ್ರ ಪದವಾಗಿದ್ದು ಅದರಲ್ಲಿ ಎಲ್ಲ ವಿಧದ ನಿದರ್ಶನಗಳೂ 
ಸೇರಿಕೊಂಡಿವೆ. ಕುರ್‌ಆನಿನ ಸಂಪೂರ್ಣ ಹೇಳಿಕೆಗಳನ್ನು ಗಮನಿಸಿದರೆ ಈ ನಿದರ್ಶನಗಳು ಆರು ಎಧಗಳಾಗಿವೆಯೆಂದು ತಿಳಿದು 
ಬರುತ್ತದೆ. 

1 ಭೂಮಿಯಿಂದ ಆಕಾಶದ ವರೆಗಿನ ಪ್ರತಿಯೊಂದು ವಸ್ತುವಿನಲ್ಲೂ ಒಟ್ಟು ಪ್ರಪಂಚ ವ್ಯವಸ್ಥೆಯಲ್ಲೂ ಕಂಡು ಬರುವ 
ನಿದರ್ಶನಗಳು. 

2) ಮನುಷ್ಯನ ಜನನ, ಅವನ ರಚನೆ ಮತ್ತು ಅವನ ಅಸ್ತಿತ್ವದಲ್ಲಿಕಂಡು ಬರುವ ನಿದರ್ಶನಗಳು. 

3) ಮನುಷ್ಯನ ಮಾನಸಿಕ ಸ್ಥಿತಿ, ಅವನ ಅಂತರ್‌ ಪ್ರಜ್ಞೆ ಹಾಗೂ ಅವನ ನೈತಿಕ ಕಲ್ಪನೆಗಳಲ್ಲಿಕಂಡು ಬರುವ ನಿದರ್ಶನಗಳು. 

4) ಮಾನವ ಚರಿತ್ರೆಯ ನಿರಂತರ ಅನುಭವಗಳಲ್ಲಿ ಕಂಡು ಬರುವ ನಿದರ್ಶನಗಳು. 

5) ಮಾನವನ ಮೇಲೆ ಪ್ರಕೃತಿ ವಿಕೋಪಗಳೆರಗುವುದರಲ್ಲಿಕಂಡು ಬರುವ ನಿದರ್ಶನಗಳು. 

6) ಇವೆಲ್ಲವುಗಳ ನಂತರ ಮಾನವನಿಗೆ ಪ್ರಸ್ತುತ ನಿದರ್ಶನಗಳು ಬೆಟ್ಟು ಮಾಡುವಂತಹ ವಾಸ್ತವಿಕತೆಗಳನ್ನು ಸೂಕ್ತ ರೀತಿಯಲ್ಲಿ 
ತಿಳಿಯ ಪಡಿಸಲಿಕ್ಕಾಗಿ ಅಲ್ಲಾಹನು ತನ್ನ ಪ್ರವಾದಿಗಳ ಮೂಲಕ ಕಳಿಸುವ ವಚನಗಳು. 

ಈ ಎಲ್ಲ ನಿದರ್ಶನಗಳು ಮಾನವನಿಗೆ, ನೀನು ದೇವನಿಲ್ಲದೆ ಆಗಿಲ್ಲ ನಿನಗೆ ಅನೇಕ ದೇವರುಗಳೂ ಇಲ್ಲ ನಿನ್ನ ದೇವನು 
ಏಕೈಕ ದೇವನಾಗಿದ್ದಾನೆ. ಅವನ ದಾಸ್ಯ-ಆರಾಧನೆಯ ಹೊರತು ನಿನಗೆ ಅನ್ಯ ದಾರಿಯಿಲ್ಲ ನಿನ್ನನ್ನು ಈ ಲೋಕದಲ್ಲಿ ಸರ್ವ ತಂತ್ರ 
ಸ್ವತಂತ್ರನಾಗಿಯೂ ನಿರಂಕುಶನಾಗಿಯೂ ಮಾಡಿ ಬಿಟ್ಟು ಬಿಡಲಾಗಿಲ್ವ ನೀನು ನಿನ್ನ ಜೀವಮಾನವನ್ನು ಕಳೆದ ಬಳಿಕ ನಿನ್ನ ಕರ್ಮಗಳ 
ಬಗ್ಗೆ ನಿನ್ನ ಪ್ರಭುವಿನ ಮುಂದೆ ಉತ್ತರಿಸಬೇಕಾಗಿದೆ, ನಿನ್ನ ಕರ್ಮಗಳಿಗನುಸಾರ ಪುರಸ್ಕಾರವನ್ನೋ ಶಿಕ್ಷೆಯನ್ನೋ ಪಡೆಯಲಿಕ್ಕದೆ. ನಿನ್ನ 
ಮಾರ್ಗದರ್ಶನಕ್ಕಾಗಿ ದೇವನು ತನ್ನಪ್ರವಾದಿಗಳ ಮತ್ತು ಗ್ರಂಥಗಳ ಮೂಲಕ ಕಳಿಸಿದ ಮಾರ್ಗದರ್ಶನವನ್ನು ಅನುಸರಿಸಿ ನಡೆಯುವುದು 
ಮತ್ತು ಸ್ವಚ್ಛಂದ ನೀತಿಯನ್ನು ಕೈ ಬಿಡುವುದೇ ನಿನಗೆ ಶ್ರೇಯಸ್ಕರವೆಂದು ನಯವಾಗಿ ಮನವರಿಕೆ ಮಾಡಿಕೊಡುತ್ತವೆ. ಹೀಗೆ ಮಾನವನಿಗೆ 
ತರತರವಾಗಿ ಮನವರಿಕೆ ಮಾಡಿಕೊಡಲು ಅಸಂಖ್ಯಾತ ನಿದರ್ಶನಗಳನ್ನು ನೀಡಿರುವಾಗ ನೋಡಲು, ಕೇಳಲು ಮತ್ತು ಆಲೋಚಿಸಲು 
ಕಣ್ಣು ಕಿವಿ ಮತ್ತು ಹೃದಯವನ್ನು ನೀಡಿರುವಾಗ ಅವುಗಳನ್ನು ನೋಡದೆ ಅವನು ಕಣ್ಣು ಮುಚ್ಚಿಕೊಳ್ಳುತ್ತಾನೆಂದಾದರೆ ಬೋಧನೆಗಳನ್ನು 
ಕೇಳಲು ಕಿವಿ ಮುಚ್ಚಿಕೊಳ್ಳುತ್ತಾನೆಂದಾದರೆ ಮತ್ತು ತನ್ನ ಮನ-ಮಸ್ತಿಷ್ಠಗಳಿಂದ ಮಿಥ್ಯಸಿದ್ಧಾಂತಗಳನ್ನು ಆವಿಷ್ಠರಿಸುತ್ತಾನೆಂದಾದರೆ 
ಅವನಿಗಿಂತ ದೊಡ್ಡ ಮೂರ ಯಾರಿರಬಹುದು? ಅವನು ಈ ಲೋಕದ ಪರೀಕ್ಷಾವಧಿ ಮುಗಿದ ನಂತರ ತನ್ನ ಪ್ರಭುವಿನ ಬಳಿಗೆ 
ಹೋದಾಗ ತನ್ನ ಬಂಡಾಯದ ಸೂಕ್ತ ಶಿಕ್ಷೆ ಪಡೆದೇ ತೀರುವನು. 

35. ಬಾಹ್ಯ ನೋಟಕ್ಕೆ ಇಲ್ಲಿ ಪ್ರವಾದಿಯೋರ್ವರನ್ನುಸ) ಅಭಿಸಂಬೋಧಿಸಲಾಗಿದೆ. ಆದರೆ ಅಭಿಸಂಬೋಧನೆಯು 
ಮುಹಮ್ಮದ್‌(ಸು ಅವರ ಪ್ರವಾದಿತ್ವ ಮತ್ತು ಅವರ ಮೇಲೆ ಅವತೀರ್ಣಗೊಳ್ಳುವ ಗ್ರಂಥದ ಬಗ್ಗೆ ಸಂಶಯ ತಾಳುವವರ ಕಡೆಗಿದೆ. 
ಪ್ರವಾದಿಯವರ ಮೇಲೆ ಯಾವುದೇ ಗ್ರಂಥ ಅವತೀರ್ಣಗೊಂಡಿಲ್ಲ ಅವರೇ ಸ್ವಯಂ ಸೃಷ್ಟಿಸಿ ತಂದು, ಇದು ದೇವನ ವತಿಯಿಂದ 
ಅವತೀರ್ಣಗೊಂಡದ್ದೆಂದು ಹೇಳುತ್ತಿರುವುದಾಗಿ ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿಯವರ ಮೇಲೆ ಆರೋಪ ಹೊರಿಸುತ್ತಿದ್ದರು. 
ಇದಕ್ಕೆ ಆರಂಭದ ಸೂಕ್ತಗಳಲ್ಲಿ ಉತ್ತರಿಸಲಾಗಿದೆ. ಇಲ್ಲಿ ಅದರ ಇನ್ನೊಂದು ಉತ್ತರವನ್ನು ನೀಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಥಮವಾಗಿ 
ಹೇಳುವುದೇನೆಂದರೆ, ಈ ಮೂರ್ಹರು ನಿಮ್ಮ ಮೇಲೆ ಗ್ರಂಥ ಅವತೀರ್ಣಗೊಳ್ಳುವುದನ್ನು ಅಸಾಧ್ಯದ ಮಾತೆನ್ನುತ್ತಾರೆ ಮತ್ತು 
ಇದನ್ನು ಇತರರು ಒಪ್ಪದಿದ್ದರೂ ಕನಿಷ್ಠ ಸಂಶಯಗ್ರಸ್ಸೆರಾಗಲಿ ಎಂದು ಬಯಸುತ್ತಾರೆ. ಆದರೆ ತನ್ನೋರ್ವ ದಾಸನಿಗೆ ಗ್ರಂಥ 
ಅವತೀರ್ಣಗೊಳ್ಳುತ್ತಿರುವುದು ಚರಿತ್ರೆಯಲ್ಲಿ ಪ್ರಥಮ ಬಾರಿಯೇನಲ್ಲ ಇದಕ್ಕಿಂತ ಮುಂಚೆಯೂ ಅನೇಕ ಪ್ರವಾದಿಗಳ ಮೇಲೆ 


ಕಾಂಡ - 2೬ 


42 ತಪ್ಪೀಮುಲ್‌ ಕುರ್‌ಆನ್‌ 


ಆ ಚ್‌ ಲೋ ಲಬ ಲಲ ಟಟ ಉೈ ೃೈೈದ. ಗ್‌ ಹ್ಯೆ 
lbs SS ES ಟಕ ಒಸಿ ಓರ ಸಿಯ 
ಬಲಲ ರ್ಟ ue LCL BS A Ls eg PAA TAT) 
OL 31/6 ಈ 2೫1 REM AES 00S Gy 
ಹ್‌! 

ಟಿ 


po 


BOS SOE ISS ಜಡೆ ಕಾ ಡಿಸ 4 255 


65 +E ಭಿ oS I 70 ESS 68554 OAS 
ಸನ್ಮಾರ್ಗದರ್ಶಕವಾಗಿ ಮಾಡಿದ್ದೆವು.” ಅವರು ತಾಳ್ವೆವಹಿಸಿದಾಗ ಮತ್ತು ನಮ್ಮ ಸೂಕ್ತಗಳನ್ನು ನಂಬುತ್ತಿದ್ದಾಗ ನಾವು 
ಅವರೊಳಗಿಂದ, ನಮ್ಮ ಆಜ್ಞೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದಂತಹ ಮುಂದಾಳುಗಳನ್ನುಎಬ್ಜಿಸಿದೆವು.3' (ಬನೀ 
ಇಸ್ರಾಈಲರು) ಪರಸ್ಪರ ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯಗಳ ತೀರ್ಮಾನವನ್ನು ಖಂಡಿತವಾಗಿಯೂ 
ನಿಮ್ಮ ಪ್ರಭುವೇ ಪುನರುತ್ಥಾನ ದಿನ ಮಾಡುವನು.* 

(26-30) ಇವರಿಗಿಂತ ಮುಂಚೆ ನಾವೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. ಅವರು ವಾಸಿಸುತ್ತಿದ್ದ 
ಸ್ಥಳಗಳಲ್ಲಿ ಈಗ ಇವರು ಸಂಚರಿಸುತ್ತಾರೆ. (ಈ ಐತಿಹಾಸಿಕ ಘಟನೆಗಳಿಂದ) ಇವರಿಗೇನೂ ಮಾರ್ಗದರ್ಶನ 
ಸಿಗಲಿಲ್ಲವೇ?” ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ. ಇವರಿಗೆ ಕೇಳಿಸುವುದಿಲ್ಲವೇ? ನಾವು ಒಂದು ಬಂಜರು 


ಗ್ರಂಥಗಳು ಅವತೀರ್ಣಗೊಂಡಿದೆ. ಈ ಪೈಕಿ ಮೂಸಾರ(ಅ) ಮೇಲೆ ಅವತೀರ್ಣಗೊಂಡ ಗ್ರಂಥ ಸುಪ್ರಸಿದ್ಧವಾಗಿದೆ. ಅಂತಹದೇ 
ಒಂದು ವಸ್ತು ನಿಮಗೆ ನೀಡಲಾಗಿದ್ದರೆ, ಅದರಲ್ಲಿವೃಥಾ ಸಂಶಯ ತಾಳುವುದೇಕೆ ಎಂದು ಕೇಳಲಾಗಿದೆ. 

36. 3ನೆಯ ವಚನದಲ್ಲಿ ವಿವರಿಸಿರುವಂತೆ, ಬನೀ ಇಸ್ರಾಈಲರ ಮಾರ್ಗದರ್ಶನಕ್ಕಾಗಿ ಆ ಗ್ರಂಥವನ್ನು ನೀಡಲಾಗಿತ್ತು. ಅದೇ 
ರೀತಿಯಲ್ಲಿ ಈ ಗ್ರಂಥವನ್ನೂ ಜನರ ಮಾರ್ಗದರ್ಶನಕ್ಕಾಗಿ ಕಳಿಸಲಾಗಿದೆ. ಅವರ ಚರಿತ್ರೆಯ ಹಿನ್ನೆಲೆಯನ್ನು ಗಮನಿಸಿದಾಗ ಈ 
ಮಾತಿನ ಪೂರ್ಣ ತಾಶ್ಚರ್ಯ ಅರ್ಥವಾಗಬಹುದು. ಬನೀ ಇಸ್ರಾಈಲರು ಅನೇಕ ಶತಮಾನಗಳ ವರೆಗೆ ಈಜಿಪ್ಟ್‌ನಲ್ಲಿ ಅತ್ಯಂತ 
ದಯನೀಯಾವಸ್ಥೆಯಲ್ಲಿ ಜೀವಿಸಿದ್ದರು. ಮಕ್ಕಾದ ಸತ್ಯನಿಷೇಧಿಗಳು ಇದನ್ನು ಅರಿತಿದ್ದರು. ಈ ಸ್ಥಿತಿಯಲ್ಲಿ ಅಲ್ಲಾಹನು ಅವರ ಮಧ್ಯೆ 
ಮೂಸಾರನ್ನು (ಅ) ಹುಟ್ಟಿಸಿದನು. ಅವರ ಮೂಲಕ ಆ ಜನಾಂಗವನ್ನು ಜೀತ ಮುಕ್ತಗೊಳಿಸಿದನು, ತರುವಾಯ ಅವರಿಗೆ ಗ್ರಂಥ 
ನೀಡಿದನು. ಅದರ ಅನುಗ್ರಹದಿಂದ ಆ ಮರ್ದಿತ ಜನಾಂಗವು ಲೋಕದಲ್ಲಿ ಖ್ಯಾತಿವೆತ್ತ ಜನಾಂಗವಾಯಿತು. ಆ ಚರಿತ್ರೆಯ ಕಡೆಗೆ 
ಸೂಚನೆ ನೀಡುತ್ತಾ, ಬನೀ ಇಸ್ರಾಈಲರ ಕಡೆಗೆ ಆ ಗ್ರಂಥವನ್ನು ಕಳಿಸಲಾಗಿದ್ದಂತೆಯೇ ನಿಮ್ಮ ಮಾರ್ಗದರ್ಶನಕ್ಕಾಗಿ ಈ ಗ್ರಂಥವನ್ನು 
ಕಳಿಸಲಾಗಿದೆಯೆಂದು ಅರಬರಿಗೆ ತಿಳಿಸಲಾಗುತ್ತದೆ. 

37. ಅಂದರೆ ಬನೀ ಇಸ್ರಾಈಲರನ್ನು ಆ ಗ್ರಂಥ ಏನು ಮಾಡಿತು, ಎಂತಹ ಉನ್ನತ ಸ್ಥಾನಕ್ಕೆ ತಲುಪಿಸಿತು ಎಂಬುದು ಅವರಿಗೆ ಈ 
ಗ್ರಂಥವು, ಅತ್ತ ತಾಯಿತ ಕಟ್ಟಿದ ಕೂಡಲೇ ಇತ್ತ ಉನ್ನತಿಗೇರುವಂತಹ ಚಮತ್ಕಾರವಾಗಿರಲಿಲ್ಲ. ಬದಲಾಗಿ, ಈ ಪವಾಡಗಳು ಅವರು 
ಅಲ್ಲಾಹನ ವಚನಗಳ ಮೇಲೆ ಇಟ್ಟ ಅಚಂಚಲ ವಿಶ್ವಾಸ ಮತ್ತು ಅಲ್ಲಾಹನ ಆಜ್ಞೆಗಳ ಪಾಲನೆಯಲ್ಲಿಅವರು ತೋರಿದ ಸಹನೆ-ಸ್ಫೈರ್ಯಗಳ 
ಫಲವಾಗಿತ್ತು. ಬನೀ ಇಸ್ರಾಈಲರ ಪೈಕಿಯೂ ಅಲ್ಲಾಹನ ಗ್ರಂಥದ ಮೇಲೆ ಪ್ರಾಮಾಣಿಕ ವಿಶ್ನಾಥವಿರಿಸಿದ ಹಾಗೂ ಲೌಕಿಕ ಸುಖ 
ಭೋಗಗಳು ಮತ್ತು ಲಾಭಗಳನ್ನು ನೋಡಿ ಜಾರಿ ಬೀಳದವರಿಗೆ ಮಾತ್ರ ನಾಯಕತ್ವ ಲಭಿಸಿತು. ಅವರು ಸತ್ಯದ ಹಾದಿಯಲ್ಲಿ ಎಲ್ಲ 
ತರದ ಅಪಾಯಗಳನ್ನು ದಿಟ್ಟತನದಿಂದ ಎದುರಿಸಿದಾಗ, ಎಲ್ಲ ಕಷ್ಟ-ನಷ್ಟಗಳನ್ನು ಸಹಿಸಿದಾಗ ಮತ್ತು ತಮ್ಮ ಚಿತ್ತಾಕಾಂಕ್ಟೆಗಳಿಂದ ಹಿಡಿದು 
ಹೊರಗಿನ ಎಲ್ಲ ಧರ್ಮವಿರೋಧಿಗಳೊಂದಿಗೆ ಹೋರಾಡಿದಾಗಲಷ್ಟೆ ಅವರು ಲೋಕದ ನಾಯಕರಾದರು. ಯಾವ ರೀತಿ ಅಲ್ಲಾಹನ 
ಗ್ರಂಥ ಅವತೀರ್ಣಗೊಂಡು ಬನೀ ಇಸ್ರಾಈಲರ ವಿಧಿ ಬದಲಾಯಿಸಿತೋ ಅದೇ ರೀತಿ ಈ ಗ್ರಂಥ ಅವತೀರ್ಣಗೊಂಡು ನಿಮ್ಮ ವಿಧಿ 
ನಿರ್ಣಯಿಸುವುದು. ಇನ್ನು ಮುಂದೆ, ಇದನ್ನು ಅಂಗೀಕರಿಸಿ ಸಹನೆ-ಸ್ಟೈರ್ಯದೊಂದಿಗೆ ಇದನ್ನು ಅನುಸರಿಸುವವರು ಮಾತ್ರ ಲೋಕದ 
ನಾಯಕರಾಗುವರು. ಇದರಿಂದ ವಿಮುಖರಾಗುವವರ ವಿಧಿಯು ಸುಳಿಗೆ ಸಿಲುಕಿ ಬಿಟ್ಟಿದೆ. 

38. ಇದು ಬನೀ ಇಸ್ರಾಈಲರು ಈಮಾನಿನ ಅನುಗ್ರಹದಿಂದ ವಂಚಿತರಾದ ಮತ್ತು ಸನ್ಮಾರ್ಗಿಗಳಾದ ನಾಯಕರನ್ನು 
ಅನುಸರಿಸುವುದನ್ನು. ಬಿಟ್ಟು! ಟೋಕಾರಾಧಕರಾದ ನಂತರ ಅವರಲ್ಲುಂಟಾದ ಭಿನ್ನಾಭಿಪ್ರಾಯಗಳು ಮತ್ತು ಪಂಗಡಗಳ ಕಡೆಗೆ ಸೂಚನೆ. ಈ 
ಸ್ಥಿತಿಯ ಒಂದು ಪರಿಣಾಮವನ್ನು ಇಂದು ಲೋಕ ನೋಡುತ್ತಿದೆ. ಬನೀ ಇಸ್ರಾಈಲರು ಅಪಮಾನ ಮತ್ತು ನಿಂದನೆಯಲ್ಲಿ, ಸಿಲುಕಿದ್ದಾರೆ. 
ಇನ್ನೊಂದು ಪರಿಣಾಮವನ್ನು ಲೋಕೆ ಕಂಡಿಲ್ಲ ಅದು ಪರಲೋಕದಲ್ಲಿ ಪ್ರಕಟವಾಗಲಿದೆ. 

39. ಅರ್ಥಾತ್‌, ಯಾವ ಜನಾಂಗದ ಕಡೆಗೆ ಪ್ರವಾದಿಗಳು ಕಳಿಸಲ್ಪಟ್ಟರೋ ಆ ಜನಾಂಗದ ಅದೃಷ್ಟವು, ಅದು ತನ್ನ 
ಪ್ರವಾದಿಯೊಂದಿಗೆ ತೋರುವ ವರ್ತನೆ ಮತ್ತು ವ್ಯವಹಾರವನ್ನು ಅವಲಂಬಿಸಿರುತ್ತದೆ. ಪ್ರವಾದಿಯನ್ನು ಸುಳ್ಳಾಗಿಸಿದ ಬಳಿಕ ಯಾವ 


ಬ್ರೀ 


ಕಾಂಡ - 21 


32. ಅಸಜಃ 43 


೨೨24 ಹಿಂ ಸಾಲ 33 ೨೨S (86 


12ರ 11) ಟೆ LS EOC Als ಬ 1 

`ಅ೫ಸಿಲ್‌ ತ್ಮ ್ಣ ಡಿಗ್ಗದ ೨೨೪2೨೨ pa pa ದೆ ರಡಿ ಕ್ಯ ಡಿ ್ಪತ*್‌ ಶಿಕ 

AE HO 55 ALIAS A 8೩13೬೫ ES 
ಜದ ೨೨% | 33 ಇ 

ಭೂಭಾಗದ ಕಡೆಗೆ ನೀರನ್ನು ಹರಿಸಿ ತರುವುದನ್ನೂ ತರುವಾಯ ಅದೇ ನೆಲದಿಂದ ಇವರ ಜಾನುವಾರುಗಳಿಗೆ 

ಮೇವು ಸಿಗುವ ಹಾಗೂ ಇವರು ಸ್ವತಃ ಉಣ್ಣುವಂತಹ ಬೆಳೆಯನ್ನು ಬೆಳೆಸುತ್ತಿರುವ ದೃಶ್ಯವನ್ನೂ ಇವರೆಂದೂ 

ಕಂಡಿಲ್ಲವೇ? ಇವರಿಗೇನೂ ತೋಚುವುದಿಲ್ಲವೇ?* “ನೀವು ಸತ್ಯವಾದಿಯಾಗಿದ್ದರೆ, ಈ pe ಆಗುವುದು 

ಯಾವಾಗ?'' ಎಂದು ಇವರು ಕೇಳುತ್ತಾರೆ." "'ತೀರ್ಪಿನ ದಿನ ವಿಶ್ವಾಸವಿರಿಸುವುದರಿಂದ ಸತ್ಯನಿಷೇಧಿಗಳಿಗೆ 

ಪ್ರಯೋಜನವಾಗದು. ಆ ಬಳಿಕ ಅವರಿಗೆ ಸ್ವಲ್ಪವೂ ಕಾಲಾವಕಾಶ ಸಿಗದು'' ಎಂದು ಇವರೊಡನೆ ಹೇಳಿರಿ. ಸ 

ಇವರನ್ನು ಇವರಷ್ಟಕ್ಕೆ ಬಿಟ್ಟು ಬಿಡಿರಿ ಮತ್ತು ಕಾಯುತ್ತಲಿರಿ. ಇವರೂ ಕಾಯುತ್ತಿದ್ದಾರೆ. 


3 


ಸಣ 


ಜನಾಂಗವೂ ಉಳಿಯಲಿಲ್ಲ ಇತಿಹಾಸದ ಅನುಭವಗಳಿಂದ ಈ ಮಂದಿ ಯಾವುದೇ ಪಾಠ ಕಲಿಯಲಿಲ್ಲ, ಅವರ ಪೈಕಿ ವಿಶ್ವಾಹಿಗಳು ಮಾತ್ರ 
ಪಾರಾಗಿದ್ದಾರೆ. ನಿರಾಕರಿಸುವವರು ಸದಾ ಕಾಲಕ್ಕೂ ಪಾಠಬೋಧಕರಾಗಿ ಬಿಟ್ಟಿದ್ದಾರೆ. 

40. ಮಾತಿನ ಹಿನ್ನೆಲೆಯನ್ನು ಡೈಷ್ಟಿಯಲ್ಲಿಧಸಿದರೆ, ಕುರ್‌ಆನಿನಲ್ಲಿ ಸಾಮಾನ್ಯವಾಗಿ ವಿವರಿಸುವ ರೀತಿಯಲ್ಲಿ ಮರಣೋತ್ತರ 
ಜೀವನಕ್ಕೆ ಪುರಾವೆಯೆಂಬ. ನೆಲೆಯಲ್ಲಿ "ಷಯವನ್ನು ಇಲ್ಲಿ ಪ್ರಸ್ತಾಪಿಸರಾಗಿಲ್ಲವೆಂದು ತೋರುತ್ತದೆ. ಬದಲಾಗಿ, ಮಾತಿನ ಸರಣಿ 
ಯಲ್ಲಿ ಬೇರೆಯೇ ಉದ್ದೇಶದಿಂದ ಇದನ್ನು ಹೇಳಲಾಗಿದೆ. ಒಂದು ಬಂಜರು ನೆಲವನ್ನು ನೋಡಿದಾಗ ಇದು ಎಂದಾದರೂ 

ಹಸಿರಾಗಿ ಬೆಳೆದು ಕಂಗೊಳಿಸಬಹುದೆಂದು ಮನುಷ್ಯ ನಿರೀಕ್ಷಿಸಲಾರನು. ಆದರೆ ಅಲ್ಲಾಹನು" ಸುರಿಸಿದ ಒಂದೇ ಮಳೆಯು ಅದರ 
ಸ್ವರೂಪವನ್ನೇ ಬದಲಾಯಿಸಿ ಬಿಡುತ್ತದೆ. ಅದೇ ರೀತಿಯಲ್ಲಿ. ಇಸ್ಲಾಮಿನ ಈ ಸಂದೇಶವೂ ಈಗ ನಿಮಗೆ ವ್ಯರ್ಥ ಕಾರ್ಯವಾಗಿ 
ಕಾಣಬಹುದು. ಆದರೆ ಅಲ್ಲಾಹನ ಮಹಿಮೆಯು ಅದಕ್ಕೆ ಕಳೆಕೊಡುವುದು. ಆಗ ನೀವು ದಂಗು ಬಡಿದಂತಾಗುವಿರಿ ಎಂದು 
ಅರ್ಥಗರ್ಭಿತವಾಗಿ ಹೇಳಲಾಗಿದೆ. 

41. ಅರ್ಥಾತ್‌, ಅಲ್ಲಾಹನ ಸಹಾಯ ಬರುವುದು, ಸುಳ್ಳಾಗಿಸುವವರ ಮೇಲೆ ಅವನ ಕ್ರೋಧ ಎರಗುವುದು ಎಂದು ನೀವು 
ಹೇಳುತ್ತೀರಲ್ಲ ಆ ಸಮಯ ಯಾವಾಗ ಬರುವುದು, ನಮ್ಮ ಮತ್ತು ನಿಮ್ಮನಡುವೆ ತೀರ್ಮಾನವಾಗುವುದು ಯಾವಾಗ ಎಂದು ತಿಳಿಸಿ. 

42, ಅರ್ಥಾತ್‌, ನೀವು ತಳಮಳಗೊಳ್ಳಲು ಅದರಲ್ಲಿ ಅಂತಹದ್ದೇನಿದೆ? ಅಲ್ಲಾಹನ ಶಿಕ್ಷೆ ಎರಗಿ ಬಿಟ್ಟರೆ ಮತ್ತೆ ನಿಮಗೆ 
ಚೇತರಿಸಿಕೊಳ್ಳಲು ಸಮಯಾವಕಾಶ ಎಲ್ಲಿದೆ? ಅದು ಎರಗುವುದಕ್ಕಿಂತ ನಿಮಗೆ ಸಿಕ್ಕಿದ ಕಾಲಾವಧಿಯನ್ನು ಅದೃಷ್ಟವೆಂದು ತಿಳಿಯಿರಿ. ಶಿಕ್ಷೆ 
ಎರಗಿದ ನಂತರ ವಿಶ್ವಾಸ ತಂದರೆ ಏನೂ ಪ್ರಯೋಜನವಿಲ್ಲ 


ಕಾಂಡ - 24 


33. ಅಲ್‌ ಅಹ್‌ರಾಬ್‌ 
ಹೆಸರು f 


20ನೆಯ ಸೂಕ್ತದ ಭಿ ಅಸ ಕೂಟ ಎಂಬ ಮಾತಿನಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯದ ವಿಷಯಗಳ ಪೈಕಿ ಮೂರು ಮುಖ್ಯ ಘಟನೆಗಳ ಬಗ್ಗೆ ಚರ್ಚಿಸಲಾಗಿದೆ. ಒಂದನೆಯದು ಹಿ.ಶ. 5ರ 
ಶವ್ನಾಲ್‌ ತಿಂಗಳಲ್ಲಿ ಸಂಭವಿಸಿದ ಅಹ್‌ರಾಬ್‌ ಯುದ್ಧ ನರಡನೆಯದು ಹಿ.ಶ. 5ರ ದುಲ್‌ಕಅದ್‌ ತಿಂಗಳಲ್ಲಿ ನಡೆದ 
ಬನೂಕುರೈರುಾರ ವಿರುದ್ಧಸ್ಯೆ ಸೈನಿಕ ಕಾರ್ಯಾಚರಣೆ. ಮೂರನೆಯದು ಅದೇವರ್ಷ ದುಲ್‌ಕಅದ್‌ ತಿಂಗಳಲ್ಲಿಹ. ರುನಬ್‌(ರು 
ಅವರೊಡನೆ ನಡೆದ ಪ್ರ ಪ್ರವಾದಿವರ್ಯರ(ಸ) ವಿವಾಹ, ಈ ಐತಿಹಾಸಿಕ ಘಟನೆಗಳಿಂದ ಈ ಅಧ್ಯಾಯದ ಅವತೀರ್ಣ ಕಾಲವು 
ನಿಖರವಾಗಿ ತಿಳಿದು ಬರುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಉಹುದ್‌ ಯುದ್ಧದಲ್ಲಿ (ಹಿ. ಶೆ. 3) ಪ್ರವಾದಿವರ್ಯರು(ಸ) ನೇಮಿಸಿದ್ದ ಬಿಲ್ಲಾಳುಗಳ ತಪ್ಪಿನಿಂದ ಇಸ್ಲಾರೂ ಸೇನೆಗೆ 
ಆದ ಸೋಲಿನಿಂದಾಗಿ ಅರೇಬಿಯಾದ ಬಹುದೇವ ವಿಶ್ವಾಸಿಗಳ, ಯಹೂದಿಯರ ಮತ್ತು ಕಪಟವಿಶ್ಚಾಹಿಗಳ ಧೈರ್ಯ ಬಹಳ 
ಹೆಚ್ಚಿತ್ತು. ಇಸ್ಲಾಮ್‌ ಮತ್ತು ಮುಸ್ಲಿಮರನ್ನು ಸದೆ ಬಡಿಯ ಬಲ್ಲೆವೆಂಬ ನಿರೀಕ್ಷೆ ಅವರಲ್ಲುಂಟಾಗಿತ್ತು. ಅವರ ಹೆಚ್ಚುತ್ತಿರುವ 
ಧೈರ್ಯವನ್ನು ಉಹುದ್‌ ಯುದ್ಧದ ನಂತರ ಒಂದೇ ವರ್ಷದಲ್ಲಿ ನಡೆದ ಕೆಲವು ಘಟನೆಗಳಿಂದ ಅಂದಾಜಿಸಬಹುದು. 
ಉಹುದ್‌ ಯುದ್ಧ ನಡೆದು ಎರಡು ತಿಂಗಳೂ ಕಳೆದಿರಲಿಲ್ಲ. ನಜ್ಜ್‌ನ ಬನೂ ಅಸದ್‌ ಗೋತ್ರವು ಮದೀನಾದ ಮೇಲೆ 
ದಾಳಿ ಮಾಡುವ ಸಿದ್ಧತೆಗಳನ್ನು ನಡೆಸ ತೊಡಗಿತು. ಅವರನ್ನು ತಡೆಗಟ್ಟಲು ಪ್ರವಾದಿವರ್ಯರಿಗೆಸ ಅಬೂ ಸಲಮರ 
ನೇತೃತ್ವದಲ್ಲಿ ಒಂದು ಸೈನಿಕ ಕಾರ್ಯಾಚರಣೆ ನಡೆಸಬೇಕಾಯಿತು. ಅನಂತರ ಹಿ.ಶ. 4ರ ಸಫರ್‌ ತಿಂಗಳಲ್ಲಿ ಅದಲ್‌ 
ಮತ್ತು ಕಾರಃ ಗೋತ್ರಗಳ ಜನರು ತಮ್ಮ ಪ್ರದೇಶಗಳಲ್ಲಿ ಇಸ್ಲಾಮಿನ ಶಿಕ್ಷಣ ಬೋಧನೆಗಳನ್ನು ನೀಡಲಿಕ್ಕಾಗಿ ಕೆಲವು 
ಮಂದಿಯನ್ನು ಕಳುಹಿಸಿಕೊಡಬೇಕೆಂದು ಕೇಳಿದರು. ಪ್ರವಾದಿಸ) ಆರು ಮಂದಿಯನ್ನು ಅವರ ಜೊತೆ ಕಳಿಸಿದರು. ಆದರೆ 
(ಜಿದ್ದಾ ಮತ್ತು" ರಾಬಿಗ್‌ಗಳ ನಡುವಿನ) ರಜೀಆ್‌ ಎಂಬ ಸ್ಥಳಕ್ಕೆ ತಲಪಿದಾಗ ಅವರು ಹುದ್ಳಲ್‌ ಗೋತ್ರದ ಸತ್ಯ ನಿಷೇಧಿಗಳನ್ನು 
ಈ ನಿಶಸ್ಚರಾದ ಸಂದೇಶ ಪ್ರಚಾರಕರ ವಿರುದ್ಧ ಛೂಬಟ್ಟರು. "ಅವರು ನಾಲ್ಕು ಮಂದಿಯನ್ನು ಕೊಂದರು. 'ಇಬ್ಬರನ್ನು (ಹ. 
ಖುಬೈೆಬ್‌ ಬಿನ್‌ ಅದೀ ಮತ್ತು ರುದ್‌ ಬಿನ್‌ ದಸ್ಸು "ಕೊಂಡು ಹೋಗಿ ಮಕ್ಕಾ ನಗರದಲ್ಲಿ ವೈರಿಗಳಿಗೆ ಮಾರಿಬಿಟ್ಟರು. 
ತರುವಾಯ ಅದೇ ಸಫರ್‌ ತಿಂಗಳಲ್ಲಿ ಬನೂ ಆಮಿರ್‌ ಗೋತ್ರದ ಓರ್ವ ನಾಯಕನ ವಿನಂತಿಯಂತೆ, ಪ್ರವಾದಿಸು" 40 
(ಅಥವಾ ಕೆಲವು ವರದಿಗಳ ಪ್ರಕಾರ 70) ಮಂದಿ ಅನ್ಸಾರಿ ಯುವಕರ ಇನ್ನೊಂದು ತಂಡವನ್ನು ನಜ್ಜ್‌ಗೆ ಕಳಿಸಿದರು. ಆದರೆ 
ಅವರೊಂದಿಗೂ ದ್ರೋಹವೆಸಗಲಾಯಿತು. ಉಸಯ್ಯ  ರಿಗಲ್‌ ಮತ್ತು ದಕ್ಕಾನ್‌ ಎಂಬ ಬನೂ. ಸುಲೈಮ್‌ ಗೋತ್ರದ ಉಪ 
ಗೋತ್ರಗಳು ಬಿಆ ್‌ರ್‌ಮಊನ ಎಂಬಲ್ಲಿ ಹಠಾತ್ತನೆ pe ಮೇಲೆ ದಾಳಿ ನಡೆಸಿ ಎಲ್ಲರನ್ನೂ ತನು ಹಾಕಿದವು. ಅದೇ 
ವೇಳೆ ಮದೀನಾದ ಬನೂ ನದೀರ್‌ ಎಂಬ ಯಹೂದಿ ಗೋತ್ರವು ಧೈರ್ಯದಿಂದ ನಿರಂತರ ವಚನ ಭಂಗ ಬ 
ಹೋಯಿತು. ಕೊನೆಗಂತೂ ಹಿ.ಶ. 4ರ ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ ಅದು ಪ್ರವಾದಿಯವರನ್ನೇಸ) ವಧಿಸುವ ಸ 
ಹೂಡಿತು. ತರುವಾಯ ಜುಮಾದಿಲ್‌ ಅವ್ಗಲ್‌ನಲ್ಲಿ. ಬನೂ. ಸಆ್‌ಲಬ ಮತ್ತು ಬನೂ ಮುಹಾರಿಬ್‌ ಎಂಬ ಬನೂ ಗಾನಾ 
ಗೋತ್ರದ ಉಪಗೋತ್ರಗಳು ಮದೀನಾದ ಇ ಮೇಲೆ ಆಕ್ರಮಣ ಮಾಡುವ ಸಿದ್ಧತೆ ನಡೆಸಿದುವು. ಅದನ್ನು ತಡೆಗಟ್ಟಲು ಸ್ಟ 
ಪ್ರವಾದಿವರ್ಯರೇ(ಸು ಹೋಗಬೇಕಾಯಿತು. ಈ ರೀತಿ ಉಹುದ್‌ ಯುದ್ಧದ ಸೋಲಿನಿಂದ ಕೆಟ್ಟಿದ್ದ ಸ್ಥ ವಾತಾವರಣವು: A 
ಏಳೆಂಟು ತಿಂಗಳ ವರೆಗೆ ಕಲುಷಿತಗೊಳ್ಳುತ್ತಲೇ ಇತ್ತು. 

ಆದರೆ ಮುಹಮ್ಮದ್‌ರವರ(ಸ) ಆತ್ಮಸ್ಥೈರ್ಯ, ಯುಕ್ತಿ ಹಾಗೂ ಸಹಾಬಿಗಳ ಅರ್ಪಣಾ ಮನೋಭಾವವು ಕೆಲವೇ 
ಸಮಯದೊಳಗೆ ಪ ಪರಿಸ್ಥಿತಿಯ ದಿಕ್ಕನ್ನು ಬದಲಾಯಿಸಿ ಬಿಟ್ಟಿತು. ಅರಬರ ಆರ್ಥಿಕ ದಿಗ್ಗಂಧನವು ಮದೀನಾದವರ ಬದುಕನ್ನು 
ದುಸ್ತರಗೊಳಿಸಿ ಬಿಟ್ಟಿತ್ತು. ಪರಿಸ ರದ ಎಲ್ಲ ಮುಶ್ರಿಕ್‌ ಗೋತ್ರಗಳು ಪ್ರಬಲಗೊಳ್ಳುತ್ತಿದ್ದುವು. ಮದೀನಾದೊಳಗೆಯೇ" 


ಕಾಂಡ - 21 


33. ಅಲ್‌ ಅಹ್‌ರಾಬ್‌ 45 


ಯಹೂದಿಯರು ಮತ್ತು ಮುನಾಫಿಕರು ಒಳಸಂಚು ನಡೆಸುತ್ತಿದ್ದರು. ಆದರೆ ಬೆರಳೆಣಿಕೆಯ ಈ ನಿಷ್ಠಾವಂತ ಸತ್ಯವಿಶ್ವಾಸಿಗಳು 
ಪ್ರವಾದಿಯವರ(ಸ) ನೇತೃತ್ವದಲ್ಲಿ ನಡೆಸಿದ ನಿರಂತರ ಕಾರ್ಯಾಚರಣೆಗಳಿಂದಾಗಿ ಅರೇಬಿಯಾದಲ್ಲಿ ಇಸ್ಲಾಮಿನ ಪ್ರತಿಷ್ಠೆ 
ಉಳಿದದ್ದುಮಾತ್ರವಲ್ಲ ಮೊದಲಿಗಿಂತಲೂ ಹೆಚ್ಚಿತು. 
ಸ ಯುದ್ಧಕ್ಕಿಂತ ಮುಂಚಿನ ಗರುವ” ಗಳು 
ಪೈಕಿ ಪ್ರಪ್ರಥಮ 'ರ್ಯಾಚರಣೆಯು ಉಹುದ್‌ ಯುದ್ಧದ ಬೆನ್ನಿಗೇ ನಡೆಸಿದುದಾಗಿತ್ತು. ಯುದ್ಧದಲ್ಲಿ ಹೆಚ್ಚಿನ 

PE, ಗಾಯಗೊಂಡಿದ್ದರು. ಹಲವರ ಮನೆಗಳಲ್ಲಿ ತಮ್ಮ ಆಪ್ತೇಷ್ಠರ ಅಗಲಿಕೆಯಿಂದಾಗಿ ಕೋಲಾಹಲವಂಟಾಗಿತ್ತು. 
ಪ್ರವಾದೀಸು ಕೂಡಾ ಗಾಯಗೊಂಡಿದ್ದರು ಮತ್ತುಹ. ಹಂರಭಾ(ರ) ಅವರುಹುತಾತ್ಮರಾದುದರಿಂದಬಹಳ ದುಃಖಿತರಾಗಿದ್ದರು. 
ಆದರೂ ಯುದ್ಧದ ಮೂರನೆಯ ದಿನವೇ ಪ್ರವಾದಿವರ್ಯರು, ಸತ್ಯನಿಷೇಧಿಗಳ ಸೈನ್ಯವು ಮದೀನಾಕ್ಕೆ ಮರಳಿ 
ಬಂದು ಪುನಃ ಆಕ್ರಮಣ ಮಾಡಿ ಬಿಡಬಾರದೆಂದು ಅವರನ್ನು ಚಟು. ಹೋಗೋಣವೆಂದು ತಮ್ಮ ಸಂಗಾತಿಗಳಿಗೆ 
ಕರೆ ನೀಡಿದರು. ಪ್ರವಾದಿಯವರ(ಸ) ಊಹೆ ಸರಿಯೇ ಆಗಿತ್ತು. ಕುರೈಶ್‌ ಸತ್ಯನಿಷೆ ೇಧಿಗಳು ತಮಗೆ ಒಲಿದು ಬಂದ 
ವಿಜಯದ ಹೊರತಾಗಿಯೂ ಅದರಿಂದ ಯಾವುದೇ ಪ್ರಯೋಜನ ಪಡೆಯದೆ ಹೋಗಿರುವರು. ಆದರೆ ಸ್ವಲ್ಪ ದೂರ 
ಹೋದ ನಂತರ ಅವರು ತಮ್ಮ ಮೂರ್ಯತನಕ್ಕಾಗಿ ತಮ್ಮನ್ನೇ ಹಳಿದು, ಪುನಃ ಮದೀನಾದ ಮೇಲೆ ದಾಳಿ 'ಮಾಡಲೂ 
ಬಹುದೆಂದು ಪ್ರವಾದೀಸ) ಅಂದಾಜಿಸಿದ್ದರು. ಅದುದರಿಂದ ಅವರನ್ನು ಬೆನ್ನಟ್ನಲು ತೀರ್ಮಾನಿಸಿ, ಕೂಡಲೇ 630 
ನಿಷ್ಠಾವಂತ ಸಂಗಾತಿಗಳೊಂದಿಗೆ ಹೊರಡಲನುವಾದರು. ಮಕ್ಕಾದ ದಾರಿಯಲ್ಲಿ ಹಮ್ರಾ ಉಲ್‌ ಅಸದ್‌ ಎಂಬಲ್ಲಿಗೆ ತಲಪಿ 
ಪ್ರವಾದಿಸು ಮೂರು ದಿನಗಳ ಕಾಲ ಠಿಕಾಣಿ ಹೂಡಿದರು. ಅಲ್ಲಿ ಓರ್ವ ಅನ್ಯ ಧರ್ವೊಯ ವ್ಯಕ್ತಿಯು, ಅಬೂ ಸುಫ್ಯಾನ್‌ 
2978 ಯೋಧರೊಂದಿಗೆ ಮದೀನಾದಿಂದ 36 ಮೈಲು ದೂರದ ರೌಹಾ ಎಂಬ ಸ್ಥಳದಲ್ಲಿ ಆನಿ ಹೂಡಿದ್ದು ಅವರು ತಮ್ಮ 
ತಪ್ಪನ್ನು ಅರಿತು ಪುನಃ ಮರಳಿ ಬರುವವರಿದ್ದರು; ಆದರೆ ತಾವು ಒಂದು ಸೇನಾ ತುಕಡಿಯೊಂದಿಗೆ ಅವರನ್ನು ಬೆನ್ನಟ್ಟಲು 
ಹೊರಟಿರುವಿರೆಂದು ಅವರಿಗೆ ತಿಳಿದು ಅವರ ಧೈರ್ಯ ಉಡುಗಿ ಹೋಯಿತೆಂದು ತಿಳಿಸಿದನು. ಈ ಕಾರ್ಯಾಚರಣೆಯಿಂದ 
ಆದ ಪ್ರಯೋಜನವೇನೆಂದರೆ ಕುಠೈಶರ ವರ್ಧಿಸುತ್ತಿದ್ದ ದೈರ್ಯ ಕುಂದಿದ್ದು ಮಾತ್ರವಲ್ಲ ಪರಿಸರ ಪ್ರದೇಶಗಳ ವೈರಿಗಳಿಗೂ 
ಮುಸ್ಲಿಮರ ನೇತೃತ್ವವನ್ನು ಓರ್ವ "ಧೀಮಂತ ಹಾಗೂ ನಿಶ್ಚಯ ದಾರ್ಥ್ಯವುಳ್ಳ ವ್ಯಕ್ತಿ ವಹಿಸುತ್ತಿದ್ದಾರೆಂದೂ ಅವರ ಒಂದು 
ಸೂಚನೆಗೆ ಮುಸ್ಲಿಮರು ಪ್ರಾಣಾರ್ಪಣೆಗೂ ಸದಾ ಸಿದ್ಧವಾಗಿರುತ್ತಾರೆಂದೂ ತಿಂ ರುತ 

ಅನಂತರ ಬನೂ ಚ್‌ ಗೋತ್ರದವರು "ಮದೀನಾದ ಮೇಲೆ ಆಕ್ರಮಣ ಮಾಡಲಿದ್ದಾರೆಂಬ ಸುದ್ದಿಯನ್ನು 
ಪ್ರವಾದಿವರ್ಯರ(ಸ) ವರದಿಗಾರರು ಸಕಾಲದಲ್ಲಿ ತಲಪಿಸಿದರು. ಆದುದರಿಂದ ಅವರು ದಾಳಿ ನಡೆಸುವುದಕ್ಕಿಂತ. 
ಮುಂಚೆಯೇ ಅವರನ್ನು ಸದೆ ಬಡಿಯಲಿಕ್ಕಾಗಿ ಪ್ರವಾದಿವರ್ಯರು(ಸು ಅಬೂಸಲಮಾರವರ(ರ) (ಪ್ರವಾದಿ ಪತ್ನಿ ಶಿ ಉಮ್ಮು 
ಸಲಮಾರ ಪೂರ್ವ ಪತಿ ನೇತೃತ್ವದಲ್ಲಿ 150 "ಮಂದಿಯ ತುಕಡಿಯೊಂದನ್ನು ರವಾನಿಸಿದರು. ಈ ಸೈನ್ಯವು ಹಠಾತ್ತನೆ ಅವರ 
ಮೇಲೆ ಬಂದೆರಗಿದಾಗ REE ದಿಕ್ಕೆಟ್ಟು ತಮ್ಮ, ಎಲ್ಲವನ್ನೂ' ಬಿಟ್ಟು! ಓಡಿದರು. ಅವರು ಬಿಟ್ಟು ಹೋದ ಸೊತ್ತೆಲ್ಲವೂ ಮುಸ್ಲಿಮರ 
ಕೈವಶವಾದವು. 

ಅನಂತರ ಬನೂ ನಮೀರ್‌ ಗೋತ್ರದ ಸರದಿ. ಅವರು ಪ್ರವಾದಿಯವರನ್ನುಸ) ಕೊಲ್ಲುವ ಸಂಚು ಹೂಡಿದ್ದರು. 
ಅದರ ರಹಸ್ಯ ಬಯಲಾಯಿತು. ಅದೇ ದಿನ ಪ್ರವಾದಿಸು, ""ಹತ್ತು ದಿನಗಳೊಳಗಾಗಿ ಮದೀನಾ ಬಿಟ್ಟು ತೊಲಗಬೇಕು, 
ಅನಂತರ ಯಾರನ್ನಾದರೂ ಇಲ್ಲಿ ಕಂಡರೆ ವಧಿಸಲಾಗುವುದು'' ಎಂದು ಅವರಿಗೆ ಎಚ್ಚರಿಕೆ ನೀಡಿದರು. ಮದೀನಾದ 
ಮುನಾಫಿಕರ (ಕಪಟವಿಶ್ವಾಸಿಗಳ) ಸರದಾರ ಅಬ್ದುಲ್ಲಾ ಬಿನ್‌ ಉಬ್ಳೆ ಆ ಸಂದರ್ಭದಲ್ಲಿ "ಅವರಿಗೆ ಧೈರ್ಯ ಕೊಡುತ್ತಾ, 
ಮದೀನಾ ಬಿಟ್ಟು ಹೋಗಬೇಡಿರಿ, ಇಲ್ಲೇ ಇರಿ. ಭಿ ಎರಡು ಸಾವಿರ ಜನರೊಂದಿಗೆ ನಿಮಗೆ ಸಹಾಯ ಮಾಡುತ್ತೇನೆ, 
ಬನೂ ಕುಕೈರಾ ನಿಮಗೆ ಸಹಾಯ ಮಾಡುವುದು, ನಜ್ಜ್‌ನ ಬನೂ ಗತ್ಥಾನ್‌ ಕೂಡಾ ನಿಮ್ಮ ಸಹಾಯಕ್ಕೆ ಬರುವುದು ಎಂದು 
ಹುರಿದುಂಬಿಸಿದನು. ಅವನ ಮಾತಿನ ಮೋಡಿಗೆ ಮರುಳಾಗಿ ಅವರು ಪ್ರವಾದಿಯವರಿಗೇಸು, ನಾವು ನಮ್ಮಜಾಗವನ್ನು. ಬಿಟ್ಟು 
ಹೋಗಲಾರೆವು, ನಿಮ್ಮಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡಿರಿ ಎಂದು ಹೇಳಿ ಕಳಿಸಿದರು. ಪ್ರವಾದೀಸು ನಿಗದಿತ 
ಅವಧಿ ಮುಗಿಯುತ್ತಲೇ ಅವರ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿದರು. ಅವರ ಬೆಂಬಲಿಗರ ಪೈಕಿ ಯಾರಿಗೂ ಅವರ ಸಹಾಯಕ್ಕೆ 
ಬರುವ ಧೈರ್ಯವುಂಟಾಗಲಿಲ್ವ, ಕಟ್ಟಕಡೆಗೆ ಅವರು ತಮ್ಮಲ್ಲಿನ ಪ್ರತಿ ಮೂವರು ಒಂದು ಒಂಟೆಯ ಮೇಲೆ ಹೇರಿಕೊಳ್ಳುವಷ್ಟು 
x ಗರಖ್‌ನ ಅಂದರೆ ಪ್ರವಾದೀಸ) ಸ್ಹಯಂ ಭಾಗವಹಿಸಿದ ಸೈನಿಕ ಕಾರ್ಯಾಚರಣೆಗಳು. 


ಕಾಂಡ - 2೩ 


46 


ಣಿ 


ಪ್ರವಾದಿವರ್ಯ(ಸ)ರ ಕಾಲದಲ್ಲಿದ್ದ ಅರಬ್‌ ಗೋತ್ರಗಳು ವಾ. 


''ಬನೂಜುಹ್‌ ಆಮ್‌ 


ಬನೂ ಕಲ್‌ 
ಬ 
ನ್‌ 


ದಮ, ಮತು ಬಿಯಾ 


ು 


ಬನೂ ಅಬ್‌ 


i; 7 
i ಕಿ 
ಕ್ಟ 
3 
ಚೆ 


ತಪ್ಲೀಮುಲ್‌ ಕುರ್‌ಆನ್‌ 


ಭೂಮಿ 


೪ 


ಕಾಂಡ - 24 


33. ಅಲ್‌ ಅಹ್‌ರಾಬ್‌ 47 
ಸಾಮಾನು ಸರಂಜಾಮುಗಳನ್ನು ಕೊಂಡು ಹೋಗಬಹುದು; ಬಾಕಿ ಎಲ್ಲವನ್ನೂ ಮದೀನಾದಲ್ಲಿ ಬಿಟ್ಟು ಹೋಗಬೇಕು ಎಂಬ 
ಶರತ್ತಿಗೆ ಒಪ್ಪಿ ತರಣಾಗತರಾದರು. ಈ ರೀತಿ ಬನೂ ನಮೀರ್‌ ಗೋತ್ರ ವಾಸಿಸುತ್ತಿದ್ದ ಮದೀನಾದ ಸುತ್ತಮುತ್ತಲಿನ ಇಡೀ 
ಪ್ರದೇಶವು, ಅವರ ತೋಟಗಳು, ಕೋಟೆ ಕೊತ್ತಲಗಳು ಮತ್ತು ಸ್ಥಿರ ಸೊತ್ತುಗಳು ಮುಸ್ಲಿಮರ ವಶವಾಯಿತು. ಈ ವಚನ ಭಂಗ 
ಮಾಡಿದ ಗೋತ್ರದವರು ಖೈಬರ್‌, ಕುರಾ ಕಣಿವೆ ಮತ್ತು ಸಿರಿಯಾಗಳಲ್ಲಿ. ಅತ್ತಿತ್ತ ಚದುರಿ ಹೋದರು. 

ಆ ಬಳಿಕ ಹಿ.ಶ. ರಲ್ಲಿ ಪ್ರವಾದಿ(ಸ) ಅವರು ಅಬೂ ಸುಫ್ಯಾನ್‌ ಉಹುದ್‌ನಿಂದ ಮರಳುವಾಗ ನೀಡಿದ್ದ 
ಪಂಥಾಹ್ನಾಧಕ್ಕೆ ಪ್ರತ್ಯುತ್ತರ ನೀಡಲಿಕ್ಕಾಗಿ ಹೊರಟರು. ಉಹುದ್‌ ಯುದ್ಧ ಕೊನೆಗೊಂಡಾಗ ಪ್ರವಾದಿ(ಸ) ಮತ್ತು. 
ಮುಸ್ಟಿಮರನ್ನುದ್ದೇಶಿಸಿ ಪತಿ! ಬೆ WM » ವ! (ಮುಂದಿನ ವರ್ಷ ಬದ್ರ್‌; ನಲ್ಲಿ ಪುನಃ ಭೇಟಿಯಾಗೋಣ) ಎಂದು ಅಬೂ 
ಸುಫ್ಯಾನ್‌ ಘೋಷಿಸಿದ್ದರು. ಅದಕ್ಕೆ ಪ್ರ ಪ್ರವಾದಿ ವರ್ಯರು(ಸು ಈ ರೀತಿ ಉತ್ತರಿಸುವಂತೆ ಓರ್ವ ಸಹಾಬಿಗೆ iE 
ಸರಿ. de ಈ ವಿಷಯ ನಮ್ಮ ನಿಮ್ಮ ನಡುವೆ ತೀರ್ಮಾನವಾಯಿತು) ಈ ಒಪ್ಪಂದದ ಪ್ರ 
ಪ್ರವಾದಿ(ಸ) 1500 ಸಹಾಬಿಗಳ ಜೊತೆ ಬದ್ರ್‌ಗೆ ತಲಪಿದರು. ಅತ್ತ ಅಬೂ ಸುಫ್ಯಾನ್‌ ಎರಡು ಸಾವಿರ ni 
ಹೊರಟರು. ಆದರೆ ಮರುರ್ದುಥ್ರಾನ್‌ (ಈಗಿನ ಫಾತಿಮಾ ಕಣಿವೆಗಿಂತ ಮುಂದೆ ಸಾಗಲು ಅವರಿಗೆ ಧೈರ್ಯ ಬರಲಿಲ್ಲ 
ಪ್ರವಾದಿ(ಸ) ಎಂಟು ದಿನಗಳ ಕಾಲ ಬದ್ರ್‌ನಲ್ಲಿ ಅವರನ್ನು ಎದುರು ನೋಡಿದರು. ಈ ಮಧ್ಯೆ ಮುಸ್ಲಿಮರು ವ್ಯಾಪಾರ 
ಮಾಡಿ ದುಪ್ಪಟ್ಟುಲಾಭ ಗಳಿಸಿದರು. ಈ ಘಟನೆಯಿಂದ ಉಹುದ್‌ನಲ್ಲಿ ಹೋಗಿದ್ದ ಅವರ ಪ್ರ ಪ್ರತಿಷ್ಠೆಯು ಘೊದಲಿಗೆಂತಲೂ 
ಹೆಚ್ಚಾಯಿತು. ಇನ್ನು ಮುಂದೆ ತಾವಾಗಿಯೇ ಕುರೈಶರು ಪ್ರವಾದಿವರ್ಯರನ್ನುಸು ಎದುರಿಸಲಾರರು ಎಂಬುದನ್ನು 
ಕೂಡಾ ಈ ಘಟನೆಯು ಇಡೀ ಅರೇಬಿಯಾದಲ್ಲಿ. ಬಹಿರಂಗ ಪಡಿಸಿತು. 

ಈ ಪ್ರತಿಷ್ಠೆಯನ್ನು ಇನ್ನೊಂದು ಘಟನೆಯು ಇನ್ನಷ್ಟು ಹೆಚ್ಚಿಸಿತು. ಅರೇಬಿಯಾ ಮತ್ತು ಸಿರಿಯಾಗಳ ನಡುವೆ 
ದೂಮತುಲ್‌ ಜಂದಲ್‌ (ಈಗಿನ ಅಲ್‌ಔಫ್‌) ಎಂಬ "ಒದು ಪ್ರಮುಖ ಸ್ಥಳವಿದೆ. ಇರಾಕ್‌ ಹಾಗೂ ಈಜಿಪ್ಟ್‌ 
ಸಿರಿಯಾಗಳ ನಡುವೆ ಅರಬರ ವ್ಯಾಪಾರಿ ತಂಡಗಳು ಸಾಗುತ್ತಿದ್ದುವು. ಈ ಪ್ರದೇಶದ ಜನರು ಹೆಚ್ಚಾಗಿ ವ್ಯಾಪಾರಿ 
ತಂಡಗಳಿಗೆ ಕಿರುಕುಳ ಕೊಡುತ್ತಿದ್ದರು. ಕೆಲವೊಮ್ಮೆ ಕೊಳ್ಳೆ ಹೊಡೆಯುತ್ತಿದ್ದರು. ಹಿ.ಶ. 5ರ ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ 
ಪ್ರವಾದಿಯವರು(ಸ) ಒಂದು ಸಾವಿರ ಯೋಧರೊಂದಿಗೆ ಅವರ ಮೇಲೆ ಕ್ರಮಕ್ಕೆಗೊಳ್ಳಲಿಕ್ಕಾಗಿ ಹೊರಟರು. ಅವರು 
ಪ್ರವಾದಿವರ್ಯರನ್ನುಸು ಎದುರಿಸಲಾರದೆ ಊರು ಬಿಟ್ಟು ಪಲಾಯನ ಮಾಡದರು. ಇದರಿಂದ ಇಡೀ ಉತ್ತರ 
ಅರಬಸ್ತಾನದಲ್ಲಿ ಇಸ್ಲಾಮಿನ ಶಕ್ತಿ ನೆಲೆಯೂರಿತು. ಮದೀನಾದಲ್ಲಿ ಹುಟ್ಟಿರುವ ಪ್ರಬಲ ಶಕ್ತಿಯನ್ನು ಇನ್ನು ಒಂದೆರಡು 
ಗೋತ್ರಗಳಿಂದ ಸೋಲಿಸಲು ಸಾಧ್ಯವಿಲ್ಲವೆಂದು ಎಲ್ಲಗೋತ್ರಗಳಿಗೂ 'ಮುನವೆರಿಕೆಯಾಯಿತು. 
ಅಹ್‌ರಾಬ್‌ ಯುದ್ಧ 

ಇಂತಹ ಪರಿಸ್ಥಿತಿಗಳಲ್ಲಿ ಅಹ್‌ರಭಾಬ್‌ ಯುದ್ಧ ಆರಂಭಗೊಂಡಿತು. ಈ ಯುದ್ಧವು ವಾಸ್ತವದಲ್ಲಿ ಮದೀನಾದ 
ಈ ಶಕ್ತಿಯನ್ನು ಅಳಿಸಿ ಹಾಕಲು ಅರೇಬಿಯಾದ ಆನೇಕ ಗೋತ್ರಗಳು ಜಂಟಿಯಾಗಿ ನಡೆಸಿದ ಆಕ್ರಮಣವಾಗಿತ್ತು. 
ಇದಕ್ಕೆಪ್ರೆ ರಣೆ. ನೀಡಿದವರು ಮದೀನಾದಿಂದ ಗಡೀಪಾರು ಮಾಡಲ್ಪಟ್ಟು ಖೈಬರ್‌ನಲ್ಲಿ ಬಂದು ನೆಲಸಿದ ಬನೂ ನದೀರ್‌ 
ಸಖ ನೇತಾರರಾಗಿದ್ದರು. ಅವರು ಕುರೈಶ್‌, ಗತ್ಸಾನ್‌, ಹುದ್ಯಲ್‌ "ಮತ್ತಿತರ ಗೋತ್ರಗಳವರನ್ನು ಭೇಟ ಮಾಡಿ 
ಎಲ್ಲರೂ ಒಗ್ಗಟ್ಟಾಗಿ ಬಹುದೊಡ್ಡ ಗುಂಪಾಗಿ ಮದಣಾವ ಮೇಲೆ ನಃ ಮಾಡುವಂತೆ ಅವರ ಮನವೊಲಿಸಿದರು. ಅವರ 
ಪ್ರಯತ್ನದಿಂದ ಹ.ಶ. 5ರ ಶವ್ವಾಲ್‌ನಲ್ಲಿ ಅರಬ್‌ ಗೋತ್ರಗಳ, ಈ ಹಿಂದೆಂದೂ ಒಟ್ಟಾಗದಷ್ಟು ಬಹುದೊಡ್ಡ ಸೈನ್ಯವು ಈ 
ಪುಟ್ಟ ನಗರದ ಮೇಲೆ ದಾಳಿ ನಡೆಸಿತು. ಉತ್ತರಭಾಗದಿಂದ, ಗಡೀಪಾರು ಮಾಡಲ್ಪಟ್ಟು ಸೈಬರ್‌ ಮತ್ತು ಕುರಾ ಕಣಿವೆಯಲ್ಲಿ 
ಹೋಗಿ ನೆಲಸಿದ್ದ ಬನೂ ನಯೀರ್‌ ಮತ್ತು ಬನೂ ಕೈನುಕಾಆ್‌ ಗೋತ್ರಗಳ ಯಹೂದಿಯರು ಬಂದರು. ಪೂರ್ವ 
ಭಾಗದಿಂದ (ಸುಲ್ಯಮ್‌ , ಫೆರಾರಃ, ಮುರ್ರಃ, ಅಶ್‌ಜಆ್‌, ಸಅದ್‌ ಮತ್ತು ಅಸದ್‌ ಮೊದಲಾದ) 

ಬನೂಗತ್ಸಾನ್‌ ಗೋತ್ರಗಳು ಮುಂದೊತ್ತಿ ಬಂದುವು. ದಕ್ಷಿಣ ಭಾಗದಿಂದ ಕುರೈಶರು ತಮ್ಮ ಬೆಂಬಲಿಗರ ಬಹುದೊಡ್ಡ 
ಸೈನ್ಯದೊಂದಿಗೆ ಮುಂದುವರಿಯುತ್ತಾ ಬಂದರು. ಒಟ್ಟಿನಲ್ಲಿ ಯೋಧರ ಒಟ್ಟು. ಸಂಖ್ಯೆ 10-12 ಸಾವಿರವಿತ್ತು. 

ಈ ದಾಳಿಯು ಹಠಾತ್ತನೆ ಆಗುತ್ತಿದ್ದರೆ ಭಾರೀ ಹಾನಿಯ ಸಟಾಗ ಸಿತು. ಆದರೆ ಪ್ರವಾದಿ(ಸ) ಮದೀನಾದಲ್ಲಿ 
ಅಲಕ್ಷ್ಯರಾಗಿ ಕುಳಿತು ಕೊಂಡಿರಲಿಲ್ಲ ಅವರ ಗುಪ್ತ ವರದಿಗಾರರು, ಇಸ್ಲಾಮೂ ಆಂದೋಲನದ ಹಿತೈಷಿಗಳು ಮತ್ತು ಪರಿಚಿತರು 

ಎಲ್ಲ ಗೋತ್ರಗಳಲ್ಲೂ ಇದ್ದರು. ಅವರು ವೈರಿಗಳ ಚಲನವಲನಗಳ ಕುರಿತು ಪ್ರವಾದಿವರ್ಯರಿಗೆಸು ನಿರಂತರ ಸುದ್ದಿ 


ಕಾಂಡ - 21 


48 ತಪ್ಪೀಮುಲ್‌ ಕುರ್‌ಆನ್‌ 
ಎಂ _-ತಥ್ಟೀಮುಲ ಕುರ್‌ಆನ್‌ 


ಮುಟ್ಟಿಸುತ್ತಿದ್ದರು. * ಈ ಮಹಾಸೇನೆಯು ನಗರಕ್ಕೆ ೈತಲಪುವುದಕ್ಕೆ ಮುಂಚೆಯೇ ಪ್ರವಾದಿವರ್ಯರು(ಸು ಆರು ದಿನಗಳೊಳಗೆ 
ಮದೀನಾದ ವಾಯವ್ಯ ದಿಕ್ಕಿನಲ್ಲಿಒಂದು ಕಂದಕವನ್ನು ತೋಡಿಸಿದರು ಮತ್ತು ಮೂರು ಸಾವಿರ ಯೋಧರೊಂದಿಗೆ ಕಂದಕದ 
ಆಶ್ರಯದಲ್ಲಿಸಲಆ್‌ ಬೆಟ್ಟವನ್ನು ಬೆನ್ನಿಗೆ ಹಾಕಿ ರಕ್ಷಣೆಗೆ: ಸಿದ್ದರಾಗಿ ನಿಂತರು. ಮದೀನಾದ ದಕ್ಷಿಣ ಭಾಗದಲ್ಲಿಭಾರೀ ಸಂಖ್ಯೆಯ 
ತೋಟಗಳಿದ್ದುವು. ಆದುದರಿಂದ ಆ ಕಡೆಯಿಂದ ಯಾವುದೇ ಆಕ್ರಮಣದ ಭೀತಿಯಿರಲಿಲ್ಲ ಪೂರ್ವಭಾಗದಲ್ಲಿ ದೊಡ್ಡ 
ದೊಡ್ಡ ಬಂಡೆಗಳಿದ್ದುವು. ಆ ಕಡೆಯಿಂದ ಸಾಮೂಹಿಕ ಸೇನಾದಾಳಿ ಸುಲಭದ ಕಾರ್ಯವಾಗಿರಲಿಲ್ಲ ನೈಯತ್ಯ ಭಾಗದ 
ಸ್ಥಿತಿಯೂ ಹಾಗೆಯೇ ಇತ್ತು. ಆದುದರಿಂದ ಕೇವಲ ಉಹುದ್‌ನ ಪೂರ್ವ ಮತ್ತು ಪಶ್ಚಿಮ ಭಾಗದಿಂದಲೇ ಆಕ್ರಮಣ ಆಗುವ 
ಸಾಧ್ಯ ತೆಯಿತ್ತು. ಪ್ರವಾದೀಸ) ಅದೇ ಕಡೆ ಕಂದಕ ತೋಡಿ ನಗರವನ್ನು  ಸುರಕ್ಷಿತಗೊಳಿಸಿದ್ದರು. ಸತ್ಯನಿಷೇಧಿಗಳ ಮುಂದೆ ಈ 
ಚಿತ್ರವಿರಲಿಲ್ಲ ತಮಗೆ ಮದೀನಾದ ಹೊರಗೆ ಕಂದಕ ಎದುರಾದೀತಂದು ಅವರು ಊಹಿಸಿರಲಿಲ್ಲ. ಏಕೆಂದರೆ ಅರಬರಿಗೆ 
ಇಂತಹ ರಕ್ಷಣಾ ವಿಧಾನ ಅಪರಿಚಿತವಾಗಿತ್ತು. ಅವರಿಗೆ ಒಲ್ಲದ ಮನಸ್ಸಿನೊಂದಿಗೆ ಒಂದು ದೀರ್ಫಾವಧಿಯ ಮುತ್ತಿಗೆ 
ಅನಿವಾರ್ಯವಾಯಿತು. ಅದಕ್ಕಾಗಿ ಮನೆಯಿಂದ ಅವರು ಸಿದ್ಧತೆಯೊಂದಿಗೆ ಹೊರಟು ಬಂದಿರಲಿಲ್ಲ 

ಇನ್ನು ಸತ್ಯನಿಷೆ ಧಧಿಗಳಿಗೆ ಒಂದೇ ಒಂದು ಉಪಾಯ ಉಳಿದಿತ್ತು. ಅದೇನೆಂದರೆ ಮದೀನಾದ ಆಗ್ನೇಯ 
ಭಾಗದಲ್ಲಿರುವ ಬನೂ ಕುರೈೆರಭಾದ ಯಹೂದಿ ಗೋತ್ರಗಳನ್ನು ವಿದ್ರೋಹಕ್ಕೆ ಪ್ರೇರೇಪಿಸುವುದು. ಈ ಗೋತ್ರಗಳೊಂದಿಗೆ 
ಮುಸ್ಲಿಮರ ಮೈತ್ರಿ ಒಪ್ಪಂದವಿತ್ತು. ಅದರ ಪ್ರಕಾರ ಮದೀನಾದ ಮೇಲೆ ಆಕ್ರಮಣವಾದಾಗ ಅವರು ಮುಸ್ಲಿಮರೊಂದಿಗೆ 
ಸೇರಿ ರಕ್ಷಣೆ ಮಾಡಬೇಕಾಗಿತ್ತು. ಆದುದರಿಂದ ಮುಸ್ಲಿಮರು ಆ ಕಡೆಯಿಂದ ನಿಶ್ಚಿಂತರಾಗಿ ತಮ್ಮ ಮಕ್ಕಳು ಮರಿಗಳನ್ನು 
ಬನೂ ಕುರೈರುಾದವರ ಕಡೆಯಲ್ಲಿದ್ದ ಕೋಟೆಗಳಿಗೆ ಕಳಿಸಿದ್ದರು. ಅಲ್ಲಿ ಯಾವುದೇ “ರಕ್ಷಣಾ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. 
ಸತ್ಯನಿಷೇಧಿಗಳಿಗೆ ಇಸ್ಲಾಮೂ ಸೇನೆಯ ಈ ದೌರ್ಬಲ್ಯದ ಅರಿವಾಯಿತು. ಅವರು ಬನೂ ನಯೋರ್‌ ಗೋತ್ರದ ಸರದಾರ 
ಹುಯ್ಯಿ ಬಿನ್‌ ಅಖ್ತಬ್‌ನನ್ನು ಬನೂ ಕುರೈರಭಾದವರ 1 ಒಪ್ಪಂದ ಮುರಿದು ಯುದ್ಧದಲ್ಲಿ ಬ್ಲಿಭಾಗವಹಿಸುವಂತೆ ಪ್ರೆ ಪ್ರೇರೇಷಿಸಲಿಕ್ಕಾಗಿ 
ಅವರ ಬಳಿಗೆ ರವಾನಿಸಿದರು. ಮೊದಲು ಅವರು ಒಪ್ಪಂದ ಮುರಿಯಲು ನಿರಾಕರಿಸಿದರು. ನಾವು ಮುಹನ್ಮಡ್‌ 
ರೊಂದಿಗೆ(ಸ) ಒಪ್ಪಂದ ಮಾಡಿಕೊಂಡಿದ್ದೇವೆ. ಇಂದಿನ ವರಗೂ ಅವರಿಂದ ನಮಗೇನೂ ತೊಂದರೆಯಾಗಿಲ್ಲವೆಂದು ಸ್ವಃ 
ಹೇಳಿದರು. ಆದರೆ ಹುಯ್ಯಿ ಬಿನ್‌ ಅಖ್ಲಬ್‌ ಅವರೊಂದಿಗೆ, "ನೋಡಿ, ನಾನೀಗ ಅರೇಬಿಯಾದ ಸಂಪೂರ್ಣ bid 
ಸೈನ್ಯ ಬಲವನ್ನು ಈ ವ್ಯಕ್ತಿಯ ವಿರುದ್ಧ ಹೋರಾಡಲು ತಂದಿದ್ದೇನೆ. ಅವರನ್ನು ಸದೆ ಬಡಿಯಲು ಇದೇ ಸಕಾಲ. ಈ 
ಸಂದರ್ಭವನ್ನು. ಕಳಕೊಂಡರೆ ಮುಂದೆಂದೂ ಇಂತಹ ಅವಕಾಶ ಸಿಗಲಾರದು” ಎಂದಾಗ ಯಹೂದಿಯರ ಇಸ್ಲಾಮ್‌ 
ವಿರೋಧಿ ಮನಸ್ಸು ಕೆರಳಿತು. ನೀತಿನ್ಯಾಯ ಪಾಲನೆಯ ವಿಚಾರವನ್ನು ಕೈಬಿಟ್ಟು ಬನೂ ಕುರ್ಬೆರಾ ಗೋತ್ರದವರು ಒಪ್ಪಂದ 
ಮುರಿಯಲು ಸಿದ್ಧರಾದರು. 

ಪ್ರವಾದಿಸ ಈ ವಿಷಯದ ಬಗ್ಗೆಯೂ ಅಲಕ್ಷ್ಮರಾಗಿರಲಿಲ್ಲ ಅವರಿಗೆ ಸಕಾಲದಲ್ಲಿ ಇದರ ಸುಳಿವು ಸಿಕ್ಕಿತು. ಕೂಡಲೇ 
ಅನ್ಸಾರಿಗಳ ಸರದಾರರನ್ನು (ಸಅದ್‌ ಬಿನ್‌ ಉಬಾದ, ಸಅದ್‌ ಬಿನ್‌ ಮುಆದ್‌, ಅಬ್ದುಲ್ಲಾ ಬಿನ್‌ ರವಾಹ ಮತ್ತು ಖವ್ವಾತ್‌ 
ಬಿನ್‌ ಜುಬೈರ್‌) ಪ ಪರಿಸ್ಥಿತಿಯ ಅಧ್ಯಯನ ನಡೆಸಿ ಮಾತುಕತೆ ನಡೆಸುವಂತೆ ಅವರ ಬಳಿಗೆ ಕಳಿಸಿದರು. ಅವರು ಹೋಗುವಾಗ 
ಅವರಿಗೆ ಈ ರೀತಿ ಆದೇಶಿಸಿದರು, * "ಬನೂ ಕುರೈರುಾ ತನ್ನ! ಒಪ್ಪಂದದಲ್ಲಿ ್ಲಿಸ್ಸಿರವಾಗಿದ್ದರೆ ನೀವು ಬಂದು ಇಡೀ ಸೇನೆಯ ಮುಂದೆ 
ಅದನ್ನು ಬಹಿರಂಗವಾಗಿ ಘೋಷಿಸಬೇಕು. ಆಬರೆ ಅವರು ಒಪ್ಪಂದವನ್ನು ಮುರಿಯುವುದರಲ್ಲೇ ಪಟ್ಟು ಹಿಡಿದರೆ, ನನಗೆ 
ಮಾತ್ರ. ಸೂಚ್ಯವಾಗಿ ಅದನ್ನು ತಿಳಿಸಬೇಕು. ಮುಸ್ಲಿಮ್‌ ಜನಸಾಮಾನ್ಯರು ಇದನ್ನು ಕೇಳಿ” ಧೈರ್ಯಗುಂದಿ 
ಬಿಡುವಂತಾಗಬಾರದು. ಈ "ಮಂದಿ ಅಲ್ಲಿ ಹೋಗಿ ನೋಡಿದಾಗ ಬನೂ ಕುಠೈರುಸಾದವರು ತಮ್ಮ ಸ ಸಂಪೂರ್ಣ 
ಕುಟಿಲತೆಯನ್ನು ಪ್ರದರ್ಶಿಸಿದರು. ಅವರು ಈ ಪ್ರತಿನಿಧಿ ಸಂಘದವರೊಡನೆ ಸ ಸ್ಪಷ್ಟವಾಗಿ, AS ಸ) Aor ಪಿ ಯು Ade Y 
(ನಮ್ಮಮತ್ತು ಮುಹಮ್ಮದ್‌ರವರಸು ನಡುವೆ ಯಾವುದೇ ಒಪ್ಪಂದವಲ್ಲವೆಂದು ಸಾರಿ ಬಿಟ್ಟರು)ಈ ಉತ್ತರವನ್ನುಕೇಳಿ ಅವರು 
ಇಸ್ಟಾಮೂ ಸೇನೆಯತ್ತ ಮರಳಿದರು. ಪ್ರವಾದಿಷರ್ಯರೊಡನೆಸು ಸೂಚ್ಯವಾಗಿ ಹೀಗೆಂದರು ಶ್ರಿ J ಅರುಲ್‌ ಮತ್ತು 
ಕಾರಃ ಗೋತ್ರದವರು ಇಸ್ಲಾಮಿನ ಸಂದೇಶ ಪ್ರಚಾರಕ ತಂಡದೊಂದಿಗೆ ರಜೀಆ್‌ ಎಂಬಲ್ಲಿಮಾಡಿದ ದ್ರೊ ಹವನ್ನೇ ಈಗ ಬನೂ 
ಕುರೈರಭಾದವರು ಮಾಡುತ್ತಿದ್ದಾರೆ. 

* ಇದು ಜನಾಂಗವಾದಿ ಗುಂಪುಗಳ ಮೇಲೆ ಒಂದುಸ್ಥೆ ಸೈದ್ಧಾಂತಿಕ ಆಂದೋಲನಕ್ಕಿರುವ ಮೇಲ್ಮೆಯ ಪ್ರತೀಕವಾಗಿದೆ. ಜನಾಂಗವಾದಿ 
ಗುಂಪುಗಳು ತಮ್ಮ ಜನಾಂಗದವರ ಬೆಂಬಲವನ್ನವಲಂಬಿಸಿರುತ್ತದೆ. ಆದರೆ ಒಂದು ಸೈದ್ಧಾಂತಿಕ ಆಂದೋಲನವು ತನ್ನ ಸಂದೇಶದೊಂದಿಗೆ 
ಎಲ್ಲೆಡೆ ಮುಂದುವರಿಯುತ್ತದೆ ಮತ್ತು ಪ್ರಸ್ತುತ ಗುಂಪುಗಳೊಳಗಿನಿಂದಲೇ ತನಗೆ ಬೆಂಬಲಿಗರನ್ನು ಗಿಟ್ಟಿಸಿಕೊಳ್ಳುತ್ತದೆ. 


ಕಾಂಡ - 21 


33. ಅಲ್‌ ಅಹ್‌ರುಾಬ್‌ 49 


ಅಹ್‌ರುಾಬ್‌ ಯುದ್ಧ ಭೂಮಿ 


೩ ಉಹುದ್‌ ಪರ್ವತ 


ಬನೂಗತ್ಸಾನ್‌ ಮತ್ತಿತರ ಸೇನೆಗಳು 


2 
ಇ 
ತಿ 
a 
/ 


ಬನೂನರೀರ್‌ರ ಪ್ರದೇಶ 
ಇದು ಅಹ್‌ರಭಾಬ್‌ ಯುದ್ಧಕ್ಕಿಂತ 
ಮುಂಚೆಯೇ ವಿಮೋಚನೆಗೊಂಡಿತ್ತು 


ಕಾಂಡ - 25 


50 ತಪ್ಪೀಮುಲ್‌ ಕುರ್‌ಆನ್‌ 


ಈ ಸುದ್ದಿ ಬಹಳ ಬೇಗನೆ ಮದೀನಾದ ಮುಸ್ಲಿಮರಲ್ಲಿ ಹರಡಿತು. ಇದರಿಂದ ಅವರು ಬಹಳ ಕಳವಳಕ್ಕೀಡಾದರು. 
ಏಕೆಂದರೆ ಈಗ" ಅವರು ಎರಡೂ ಕಡೆಯಿಂದ ಸುತ್ತುವರಿಯಲ್ಪಟ್ಟಿದ್ದರು. ಅವರ ಮಟ್ಟಿಗೆ ಯಾವುದೇ ರಕ್ಷಣೆಯಿಲ್ಲದ 
ತಮ್ಮ ಮಕ್ಕಳು ಮರಿಗಳಿರುವ ನಗರದ ಆ ಭಾಗ ಅಪಾಯಕ್ಕೆ “ಸಿಲುಕಿತ್ತು. ಅತ್ತ ಮುನಾಫಿಕರ ಚಟುವಟಿಕೆಗಳೂ 
ಇನ್ನಷ್ಟು ತೀವ್ರಗೊಂಡುವು. ಅವರು ಮುಸ್ಲಿಮರ ಧೈರ್ಯಗೆಡಿಸಲಿಕ್ಕಾಗಿ ತರತರದ ಮಾನಸಿಕ ಕಿರುಕುಳಗಳನ್ನು 
ನೀಡಲಾರಂಭಿಸಿದರು. ಒಬ್ಬನು ಹೇಳಿದನು, “ನಮ್ಮೊಂದಿಗೆ ಕೈ ಕೈಸರ್‌ ಕಿಸ್ರಾಗಳ 'ದೇಶಗಳನ್ನು ಜಯಿಸಲಾಗುವುದೆಂಬ ವಾಗ್ಧಾನ 
ಮಾಡಲಾಗಿತ್ತು. ಆದರೆ ನಾವು ಶೌಚಕ್ಕಾಗಿಯೂ ಹೊರಗೆ ಹೋಗದ ಸ್ಥಿತಿ ನಮ್ಮದು.' ಇನ್ನೊಬ್ಬನು, “ಈಗ ನಮ್ಮ ಮನೆಯೇ 
ಅಪಾಯದಲ್ಲಿ ಸಿಲುಕಿದೆ. ನಾವು ಅದನ್ನು ರಕ್ಷಿಸಬೇಕಾಗಿದೆ' ಎಂದು ಹೇಳಿ ಕಂದಕ ತೋಡುವ ಕೆಲಸದಿಂದ. ಅನುಮತಿ 
ಪಡೆದು ವಿರಮಿಸಿದ. “ಮತ್ತೊಬ್ಬನು ಹೀಗೆ ಪ್ರಚಾರ ಮಾಡಲಾರಂಭಿಸಿದ,' ಆಕ್ರಮಣಕಾರರೊಂದಿಗೆ ಸೇರಿಕೊಂಡು 
ಮುಹಮ್ಮದ್‌ರನ್ನುಸು ಅವರಿಗೆ ಒಪ್ಪಿಸೋಣ. ಇದೊಂದು. ಕಠಿಣ ಅಗ್ನಿ ಪರೀಕ್ಷೆಯ ಘಟ್ಟವಾಗಿತ್ತು. ಮನಸ್ಸಿನೊಳಗೆ 
ಸ್ವಲ್ಪವಾದರೂ ಕಾಪಟ್ಯವಿದ್ದ ಪ್ರತಿಯೊಬ್ಬನ ನಿಜಬಣ್ಣ ಬಯಲಾಯಿತು. "ಕೀವಲ ನಿಷ್ಠಾವಂತ ಸತ್ಯವಿಶ್ವಾಸಿಗಳು ಮಾತ್ರ 
ಈ ನಿರ್ಣಾಯಕ ಘಟ್ಟದಲ್ಲೂ ಆತ್ಮಾರ್ಪಣೆಯ ದೃಢ ಸಂಕಲ್ಪದೊಂದಿಗೆ ಸ್ಥಿರವಾಗಿ ನಿಂತರು. 

ಪ್ರವಾದೀಸು ಈ ನಿರ್ಣಾಯಕ ಘಟ್ಟದಲ್ಲಿ ಗತ್ಸಾನ್‌ ಗೋತ್ತದವರೊಂದಿಗೆ ಶಾಂತಿ ಮಾತುಕತೆ ಆರಂಭಿಸಿದರು. 
ಮದೀನಾದ ಫಲೋತ್ಪನ್ನಗಳ ಮೂರನೇ ಒಂದು ಪಾಲು ಪಡೆದು ವಾಪಾಸು ಹೋಗುವಂತೆ ಅವರ ಮನವೊಲಿಸ 
ಬಯಸಿದರು. ಆದರೆ ಅನ್ಸಾರಿಗಳ ಸರದಾರರೊಂದಿಗೆ (ಸಅದ್‌ ಬಿನ್‌ ಉಬಾದಾ ಮತ್ತು ಸಅದ್‌ ಬಿನ್‌ ಮುಆದ್‌) ಶಾಂತಿ 
ಒಪ್ಪಂದದ ಶರತ್ತುಗಳ ಬಗ್ಗೆ ಸಲಹೆ ಕೇಳಿದಾಗ ಅವರು ಹೇಳಿದರು "“ಪ್ರ ಪ್ರವಾದಿವರ್ಯರೇಸ)! ನಾವು ಹಾಗೆ ಮಾಡಬೇಕೆಂದು 
ತಾವು ಬಯಸುತ್ತೀರಾ? ಅಥವಾ ಇದು ನಮಗೆ ಅಂಗೀಕರಿಸದಿರಲು ಸಾಧ್ಯ ವಿಲ್ಲದಂತಹ ಅಲ್ಲಾಹನ ಆಜ್ಞೆಯೇ? ಅಥವಾ 
ಕೇವಲ ನಮ್ಮನ್ನು ರಕ್ಷಿಸಲಿಕ್ಕಾಗಿ ತಾವು ಸಲಹೆ ನೀಡುತ್ತಿರುವಿರಾ9'' ಪ್ರವಾದಿಸ) ಹೇಳಿದರು ""ನಾನು ನಿಮ್ಮನ್ನು ರಕ್ಷಿಸಲಿಕ್ಕಾಗಿ 
ಮಾತ್ರ ಹೀಗೆ ಮಾಡುತ್ತಿದ್ದೇನೆ. ಏಕೆಂದರೆ ಸಕಲ ಅರಬ್‌ ಗೋತ್ರಗಳು ಒಗ್ಗಟ್ಟಾಗಿ ನಿಮ್ಮ ಮೇಲೇರಿ ಬರುತ್ತಿರುವುದನ್ನು 
ನಾನು ನೋಡುತ್ತಿದ್ದೇನೆ. ಅವರ ಬಕ್ಕ ವನ್ನು ಮುರಿಯುವುದೇ ನನ್ನ ಉದ್ದೇಶವಾಗಿದೆ. ಘಿ ಇದನ್ನು ಕೇಳಿ ಆ ಸರದಾರರಿಬ್ಬರೂ. 
ಒಕ್ಕೊರಳಿನಿಂದ ಹೀಗೆಂದರು "ತಾವು: ನಮ್ಮನ್ನು  ರಕ್ಷಿಸಲಿಕ್ಕಾಗಿ ಈ ಒಪ್ಪಂದ ಮಾಡುತ್ತೀರಾದರೆ ಅದನ್ನು ಕೊನೆಗೊಳಿಸಿರಿ. ನಾವು 
ಬಹುದೇವ ಏಶ್ವಾಸಿಗಳಾಗಿದ್ದಕಾಲದಲ್ಲೂ. ಈ ಗೋತ್ರ ಗಳು ನಮ್ಮಿಂದ ಕಂದಾಯದ ರೂಪದಲ್ಲಿ! ಒಂದು ಧಾನ್ಯ ವನ್ನೂ ವಸೂಲು 
ಮಾಡಲಿಕ್ಕೆ ಶಕ್ತವಾಗಿರಲಿಲ್ಲ ಈಗಂತೂ ನಾವು ಅಲ್ಲಾಹನನ್ನು ಮತ್ತು ಪ್ರವಾದಿಗಳನ್ನು ನಂಬಿದ್ದೇವೆ. ಇನ್ನು ನಮ್ಮಮತ್ತು ಅವರ 
ನಡುವೆ ಖಡ್ಗನೇ ತೀರ್ಮಾನಿಸುವುದು. ಅಲ್ಲಾಹನು ನಮ್ಮ ಮತ್ತು ಅವರ ನಡುವೆ ತೀರ್ಮಾನ ಕೈಗೊಳ್ಳುವನು.' ಇಷ್ಟು ಹೇಳಿ 
ಅವರು ಇನೂ  ಹಸ್ತಾಕ್ಷರವಾಗದ ಆ ಒಪ್ಪಂದದ ಕರಡನ್ನು ಹರಿದು ಹಾಕಿದರು. 

ಅದೇ ಸಂದರ್ಭದಲ್ಲಿ ಗತ್ಯಾನ್‌ ಗೋತ್ರದ ಆಶ್ಚರ್‌ ಎಂಬ ಉಪಗೋತ್ರದ ಓರ್ವ ವ್ಯಕ್ತಿ ನಈಮ್‌ ಬಿನ್‌ ಮಸ್‌ 
ಊದ್‌ ಮುಸ್ಲಿಮ್‌ ಆಗಿ ಪ್ರವಾದಿಯವರ(ಸ) ಬಳಿಗೆ ಬಂದು, ಈ ವರೆಗೂ ನಾನು ಇಸ್ಲಾಮ್‌ ಸ್ವೀಕರಿಸಿದ ವಿಷಯ 
ಯಾರಿಗೂ ತಿಳಿದಿಲ್ಲ ಈಗ ತಾವು ನನ್ನಿಂದ ಯಾವ ಸೇವೆಯನ್ನು ಬೇಕಾದರೂ ಪಡೆದು ಕೊಳ್ಳಬಹುದು ಎಂದು ಹೇಳಿದರು. 
ಆಗ ಪ್ರವಾದೀಸ) ಹೇಳಿದರು, “ನೀವು ಹೋಗಿ ವೈರಿಗಳೆ "ಮಧ್ಯೆ ಒಡಕುಂಟಾಗುವಂಶಹ ಯಾವುದಾದರೂ ತಂತ್ರ 
ಹೂಡಿರಿ.'' ಹಾಗೆ ಅವರು ಮೊದಲು ಬನೂ ಕುರೈರುಾರ ಬಳಿಗೆ ಹೋದರು. ಆ ಗೋತ್ರದವರೊಂದಿಗೆ ಅವರಿಗೆ ನಿಕಟ 
ಸಂಪರ್ಕವಿತ್ತು. ಅವರು ಅವರೊಡನೆ ಹೀಗೆ ಹೇಳಿದರು- ಕುರೈಶರು ಮತ್ತು ಗತ್ಸಾನ್‌ನವರು ದಿಗ್ಗಂಧನದಿಂದ ಬೇಸತ್ತು 
ಮರಳಿ ಹೋಗಲೂ ಬಹುದು. ಅವರಿಗೇನೂ ತೊಂದರೆಯಾಗದು. ಆದರೆ ನೀವು ಮುಸ್ಲಿಮರ ಜೊತೆ ಇಲ್ಲೇ ಇರಬೇಕಲ್ಲವೆ. 
ನನ್ನಅಭಿಪ್ರಾಯದಲ್ಲಿಹೊರಗಿನಿಂದ ಬಂದ ಈ ಗೋತ್ರಗಳ ಕೆಲವು ಎಶಿಷ್ಟವ್ಯಕ್ತಿಗಳನ್ನು ನಿಮ್ಮ ಬಳಿ ಒತ್ತೆಯಾಳಾಗಿ ಕಳಿಸುವಂತೆ 
ನೀವು ಒತ್ತಾಯ ಮಾಡಬೇಕು. ಅವರು ನಿಮ್ಮಲ್ಲಿಗೆ ಬರುವವರೆಗೆ ನೀವು "ಯುದ್ಧದಲ್ಲಿ ಪಾಲ್ಗೊಳ್ಳಬಾರದು. ಇದು ಬನೂ 
ಕುರೈರಭಾರಿಗೆ ಸರಿ ಕಂಡಿತು. ಅವರು ಸಂಯುಕ್ತ ರಂಗದ ಗೋತ್ರಗಳಿಂದ ಒತ್ತೆಯಾಳುಗಳನ್ನು ಕೇಳುವ ತೀರ್ಮಾನ 
ಮಾಡಿದರು. ತರುವಾಯ ಈ ವ್ಯಕ್ತಿ ಕುರೈಶ್‌ ಮತ್ತು ಗತ್ನಾನ್‌ ಗೋತ್ರದ ಸರದಾರರ ಬಳಿ ಹೋಗಿ ಹೀಗೆಂದರು, ಬನೂ 
ಕುರೈರಾದವರು ಸ್ವ ಸ್ವಲ್ಪ ಸುಸ್ತಾದಂತೆ ಕಾಣುತ್ತದೆ. ಅವರು ನಿಮ್ಮಿಂದ ಕೆಲವು ಒತ್ತೆಯಾಳುಗಳನ್ನು ಕೇಳಿ ಪಡೆದು ಅವರನ್ನು 
ಮುಹಮ್ಮದ್‌ರಿಗೆಸು ಒಪ್ಪಿಸಿ ತಮ್ಮ ವ್ಯವಹಾರವನ್ನು ಕುದುರಿಸಬಹುದು. ಆದುದರಿಂದ ಅವರ ಬಗ್ಗೆ ಸ್ವಲ್ಪ ಜಾಗರೂಕತೆ. 
ವಹಿಸುವುದು ಒಳ್ಳೆಯದು. ಇದರಿಂದ. ಸಂಯುಕ್ತ ರಂಗದ ನಾಯಕರಿಗೆ ಬನೂ ಕುರೈರುರ ಬಗ್ಗೆ ಸಂಶಯ ಮೂಡಿತು. 
ಅವರು ಬನೂ ಕುಕೈೆರಭಾದ ಸರದಾರರಿಗೆ, ನಮಗೆ ಈ ದಿಗ್ಗಂಧನದಿಂದ ಉಸಿರು ಕಟ್ಟಿಹೋಗಿದೆ. ಇನ್ನು ಒಂದು ನಿರ್ಣಾಯಕ 


ಕಾಂಡ - 21 


33. ಅಲ್‌ ಅಹ್‌ರಾಬ್‌ 51 


ಹೋರಾಟ ನಡೆಯಬೇಕಾಗಿದೆಯೆಂದು ಹೇಳಿ ಕಳಿಸಿದರು. ಅದಕ್ಕೆ ಆ ಸರದಾರರು, ನೀವು ಎಲ್ಲಿಯ ವರೆಗೆ ನಿಮ್ಮ ಕೆಲವು 
ಪ್ರತಿಷ್ಠಿತ ವ್ಯಕ್ತಿಗಳನ್ನು ಒತ್ತೆಯಾಳುಗಳಾಗಿ ನಮಗೆ ನೀಡುವುದಿಲ್ಲವೋ ಅಲ್ಲಿಯ ವರೆಗೆ ನಾವು ಯುದ್ಧದ ಅಪಾಯವನ್ನು 
ಎದುರಿಸಲು ಸಿದ್ಧರಿಲ್ಲ ವೆಂಬ ಉತ್ತರ ಹೇಳಿ ಕಳಿಸಿದರು. ಇದರಿಂದ ಸಂಯುಕ್ತರಂಗದ ನಾಯಕರಿಗೆ ನಈಮ್‌ರ ಮಾತಿನ 
ಮೇಲೆ ನಂಬಿಕೆ ಬಲವಾಯಿತು. ಅವರು ಒತ್ತೆಯಾಳುಗಳನ್ನುನೀಡಲು ನಿರಾಕರಿಸಿದರು. ಇದರಿಂದ ಬನೂ ಕುರೈೆರಖಾದವರು 
ನಈಮ್‌ ನಮಗೆ ಸರಿಯಾದ ಸಲಹೆಯನ್ನೇ ನೀಡಿದ್ದರೆಂದು. ಭಾವಿಸಿದರು. ಈ ರೀತಿ ಈ ಯುದ್ಧತಂತ್ರ ಫಲಿಸಿತು. ವೈರಿಗಳ 
ಪಾಳೆಯದಲ್ಲಿ ಬಿರುಕುಂಟಾಯಿತು. 

ದಿಗ್ಗಂಧನವು 25 ದಿನಗಳನ್ನೂ ದಾಟಿತು. ಚಳಿಗಾಲವೂ ಆಗಿತ್ತು. ಇಷ್ಟು ದೊಡ್ಡ ಸೈನ್ಯಕ್ಕೆ ಆಹಾರ ಪದಾರ್ಥಗಳು, 
ನೀರು ಮತ್ತು ಮೇವು ಒದಗಿಸುವುದು ದುಸ್ತರವಾಗುತ್ತಿತ್ತು. ಪಾಳೆಯದಲ್ಲಿ ಬಿರುಕುಂಟಾಗಿರುವುದರಿಂದ ಮುತ್ತಿಗೆದಾರರ 
ಆತ್ಮಸ್ಥೈರ್ಯ ಕುಂದಿತ್ತು. ಇಂತಹ ಪರಿಸ್ಥಿಶಿಯಲ್ಲಿಒಂದು ತ್ರಿ ಹಠಾತ್ತನೆ ಭೀಕರ ಬಿರುಗಾಳಿಯೆದ್ದಿತು. ಶೀತಗಾಳಿಯೊಂದಿಗೆ 
ಸಿಡಿಲು ಮಿಂಚುಗಳ ಅಬ್ಬರವೂ ಇತ್ತು. ಅಂಧಕಾರ ಎಷ್ಟು ಗಾಢವಾಗಿತ್ತೆಂದರೆ ಒಬ್ಬರು ಇನ್ನೊಬ್ಬರಿಗೆ ಕಾಣಿಸುತ್ತಿರಲಿಲ್ಲ 
ಬಿರುಗಾಳಿಯ ರಭಸದಿಂದಾಗಿ ವೈರಿಗಳ ಡೇರೆಗಳು ಕೀಳಲ್ಪಟ್ಟು ಅಲ್ಲಿ ಕೋಲಾಹಲವೇ ಉಂಟಾಯಿತು. ಪ್ರಕೃತಿಯ 
ಈ ವಿಕೋಪವನ್ನು ಅವರು ಸಹಿಸದಾದರು. ರಾತೋರಾತ್ರಿ "ಅವರೆಲ್ಲರೂ ಒಬ್ಬೊಬ್ಬರಾಗಿ ಮನೆಯ ದಾರಿ ಹಿಡಿದರು. 
ಮುಸ್ಲಿಮರು ಬೆಳಿಗ್ಗೆದ್ದುನೋಡುವಾಗ ಅಲ್ಲಿಯಾರೊಬ್ಬ ವೈರಿಯೂ ಇರಲಿಲ್ಲ ಪ್ರವಾದಿ(ಸ) ರಣರಂಗವು ವೈರಿ ಸೇನೆಯಿಂದ 
ಬರಿದಾಗಿರುವುದನ್ನು ಕಂಡು ಕೂಡಲೇ ಹೀಗೆ ಪ್ರತಿಕ್ರಿಯಿಸಿದರು, "ಇನ್ನು ಕುರೈಶರು ನಿಮ್ಮ ಮೇಲೆ ದಾಳಿ ಮಾಡಲಾರರು. 
ನೀವೇ ಅವರ ಮೇಲೇರಿ ಹೋಗುವಿರಿ.” ಇದು ಪರಿಸ್ಥಿತಿಯ ಸರಿಯಾದ ಸಮೂಕ್ಷೆಯಾಗಿತ್ತು. ಕುರೈಶರು ಮಾತ್ರವಲ್ಲ 
ಅರೇಬಿಯಾದ ಸಕಲ ವೈರಿ ಗೋತ್ರಗಳೂ ಒಂದಾಗಿ ಇಸ್ಲಾಮಿನ ವಿರುದ್ಧ ತಮ್ಮ ಕೊನೆಯ ಅಸ್ಪವನ್ನು ಬಳಸಿದ್ದರು. ಅದರಲ್ಲಿ 
ಸೋತ ಬಳಿಕ ಮದೀನಾದ ಮೇಲೆ ಆಕ್ರಮಣ ಮಾಡುವಷ್ಟು ಧೈರ್ಯ ಅವರಲ್ಲಿ ಉಳಿದಿರಲಿಲ್ಲ ಈಗ ಮುಂದೊತ್ತುವ 
(Offensive) ಶಕ್ತಿಯು ವೈರಿಗಳಿಂದ ಮುಸ್ಲಿಮರ ಕಡೆಗೆ ವರ್ಗಾಯಿಸಲ್ಪಟ್ಟಿತ್ತು. 
ಬನೂಕುರೈರಾ ಯುದ್ಧ 

ಕಂದಕದಿಂದ ಮರಳಿ ಬೆಂದುಪ ಪ್ರವಾದಿ(ಸ) ಮನೆಗೆ ತಲಪಿದಾಗ ರುುಹರ್‌ನ ಸಮಯದಲ್ಲಿಜಿಬ್‌ರೀಲ್‌(ಅ) ಬಂದು, 
ಶಸ್ತಾಪ್ತಗಳನ್ನು. ಈಗಲೇ ಕಳಚಬೇಡಿರಿ, ಬನೂ ಕುರೈರುಾರ ಲೆಕ್ಕ ತೀರಿಸಬೇಕಾಗಿದೆ. ಅವರೊಂದಿಗೆ ಯುದ್ಧಮಾಡಬೇಕು ಎಂಬ 
ಆಜ್ಞೆ ತಲಪಿಸಿದರು. ಆಜ್ಞೆ ದೊರೆತ ಕೂಡಲೇ ಪ್ರವಾದಿವರ್ಯರು(ಸು ಈ ರೀತಿ ಘೋಷಣೆ ಹೊರಡಿಸಿದರು, "ಯಾರೆಲ್ಲಶಿಸ್ತನ್ನು 
ಪಾಲಿಸುತ್ತಿದ್ದಾರೋ ಅವರು ಅಸರ್‌ ನಮಾರುನ್ನು ಬನೂ ಕುರೈರಭಾರ ಪ್ರದೇಶಗಳಿಗೆ ತಲಪುವ ವರೆಗೆ ಮಾಡಬಾರದು.' 
ಜೊತೆಗೆ ಮುಂಚಿತವಾಗಿ ಹ. ಅಲೀಯವರ(ರ) ನೇತೃತ್ವದಲ್ಲಿಸೇನಾ ತುಕಡಿಯೊಂದನ್ನು ಬನೂ ಕುರೈೆರುಾರ ಕಡೆಗೆ ಕಳಿಸಿದರು. 
ಈ ಸೇನೆಯು ಅಲ್ಲಿಗೆ ತಲಪಿದಾಗ ಯಹೂದಿಯರು ಕೋಟೆಗಳ ಮೇಲೇರಿ ಪ್ರವಾದಿ(ಸ) ಮತ್ತು ಸಂಗಾತಿಗಳನ್ನು ಅವಾಚ್ಯ 
ಶಬ್ದಗಳಿಂದ ಬಯ್ಯ ತೊಡಗಿದರು. ಆದರೆ ಅವರ ಈ ಬೈಗುಳಗಳು ಅವರನ್ನು ದುರ್ಗತಿಯಿಂದ ಹೇಗೆ ರಕ್ಷಿ ಸೀತು? ಅವರು 
ಯುದ್ಧ ನಡೆಯುತ್ತಿದ್ದಾಗಲೇ ಒಪ್ಪಂದವನ್ನು ಮುರಿದು ಆಕ್ರಮಣಕಾರರೊಂದಿಗೆ ಸೇರಿ ಮದೀನಾದ ಎಲ್ಲ ನಿವಾಸಿಗಳನ್ನು 
ಅಪಾಯಕ್ಕೆ ಸಿಲುಕಿಸುವಂತಹ ಮಹಾ ಅಪರಾಧ ಎಸಗಿರಲಿಲ್ಲವೇ? ಹ. ಅಲೀಯವರ ಸೈನ್ಯವನ್ನು ನೋಡಿ ಅವರು 
ಇದು ನಮ್ಮನ್ನು ಹೆದರಿಸಲಿಕ್ಕೆ ಬಂದದ್ದೆಂದು ಭಾವಿಸಿದ್ದರು. ಆದರೆ ಪ್ರವಾದಿವರ್ಯರ(ಸು ನೇತೃತ್ವದಲ್ಲಿ ಇಡೀ ಇಸ್ಲಾಮೂ 
ಸೇನೆ ಅಲ್ಲಿಗೆ ತಲಪಿ, ಅವರೆ ನಾಡಿಗೆ ಮುತ್ತಿಗೆ ಹಾಕಿದಾಗ ಅವರು ಕಕ್ಕಾಬಿಕ್ಕಿಯಾದರು. ಈ 'ಮುತ್ತಿಗೆಯಿಂದ ಅವರು 
ಕಂಗಾಲಾದರು. ಎರಡು ಮೂರು ವಾರಗಳಿಗಿಂತ ಹೆಚ್ಚು ಅದರ ತೀವ್ರತೆಯನ್ನು ಅವರಿಂದ ಸಹಿಸಲಾಗಲಿಲ್ಲ ಕಟ್ಟಕಡೆಗೆ 
ಅವರು ಶರತ್ತುಬದ್ಧವಾಗಿ ಪ್ರವಾದಿವರ್ಯರ(ಸ) ಮುಂದೆ ಶರಣಾಗತರಾದರು. ಔಸ್‌ ಗೋತ್ರದ ಸರದಾರ ಸಅದ್‌ ಬಿನ್‌ 
ಮುಆದ್‌(ರ) ತಮ್ಮ ಕುರಿತು ಯಾವ ತೀರ್ಪು ನೀಡುವರೋ ಅದನ್ನು ಉಭಯ ಪಂಗಡದವರೂ ಒಪ್ಪಿಕೊಳ್ಳುವರು 
ಎಂಬುದೇ ಆ ಶರತ್ತಾಗಿತ್ತು. ಅವರು ಹ. ಸಅದ್‌ರ(ರ) ಮಧ್ಯಸ್ತಿಕೆಯನ್ನು ಒಪ್ಪಿಕೊಳ್ಳಲು ಕಾರಣವಿತ್ತು. ಅಜ್ಞಾನ ಕಾಲದಲ್ಲಿ 
ಔಸ್‌ ಮತ್ತು ಬನೂ ಕುಕ್ಕೆರಭಾರ ನಡುವೆ ಬಹಳ ಹಿಂದಿನಿಂದಲೇ ಸೌಹಾರ್ದ ಸಂಬಂಧವಿತ್ತು. ಹ. ಸಅದ್‌ ಅದನ್ನು 
ಪರಿಗಣಿಸಿ, ಈ ಹಿಂದೆ ಬನೂ ಕೈನುಕಾಆ್‌ ಮತ್ತು ಬನೂ ನಮೀರ್‌ ಗೋತ್ರದವರನ್ನು ಮದೀನಾ ಬಿಟ್ಟು ಹೋಗುವಂತೆ 
ಮಾಡಿದಂತೆ ತಮಗೂ ಮದೀನಾ ಬಿಟ್ಟು ಹೋಗಲು ಆವಕಾಶ ಕೊಡುವರೆಂದು ಅವರು ಭಾವಿಸಿದ್ದರು. ಔಸ್‌ ಗೋತ್ರದ 
ಜನರು ಕೂಡಾ ಅವರ ಮೇಲೆ ದಯೆ ತೋರುವಂತೆ ಹ. ಸಅದ್‌ರನ್ನು ವಿನಂತಿಸುತ್ತಿದ್ದರು. ಆದರೆ ಆ ಎರಡು ಯಹೂದಿ 
ಗೋತ್ರಗಳಿಗೆ ಮದೀನಾ ಬಿಟ್ಟು ಹೋಗಲು ಅವಕಾಶ ನೀಡಿದಾಗ ಅವರು ಸುತ್ತಮುತ್ತಲಿನ ಎಲ್ಲಗೋತ್ರಗಳನ್ನೂ ಉದ್ರೇಕಿಸಿ 


ಕಾಂಡ -21 


52 ,  ತಷ್ಲೀಮುಲ್‌ ಕುರ್‌ಆನ್‌ 


10-12 ಸಾವಿರದ ಸೈನ್ಯವನ್ನು ಮದೀನಾದ: ಮೇಲೆ ಆಕ್ರಮಣ ಮಾಡಲು ತಂದದ್ದನ್ನು ಸಅದ್‌ ಈಗಾಗಲೇ ನೋಡಿದ್ದರು. 
ಅದೇ ರೀತಿ ಈ ಕೊನೆಯ ಯಹೂದಿ ಗೋತ್ರವು (ಬನೂ ಕುರ್ಸೆರುಾ) ಬಾಹ್ಯ ಆಕ್ರಮಣದ ವೇಳೆಯಲ್ಲೇ ವಚನ ಭಂಗ ಮಾಡಿ 
ಮದೀನಾ ವಾಸಿಗಳನ್ನು ನಾಶ ಪಡಿಸಲು ಪ್ರಯತ್ನಿಸಿದ್ದೂ ಅವರ ಮುಂದಿತ್ತು. ಆದುದರಿಂದ ಅವರು ಬನೂ ಕುರೈರುಾದ 
ಎಲ್ಲ ಪುರುಷರನ್ನೂ ವಧಿಸುವ, ಸ್ವೀಯರು ಮತ್ತು ಮಕ್ಕಳನ್ನು ಗುಲಾಮರನ್ನಾಗಿ ಮಾಡುವ ಮತ್ತು ಅವರ ಎಲ್ಲ ಸೊತ್ತು 
ವಿತ್ತಗಳನ್ನು ಮುಸ್ಲಿಮರಲ್ಲಿ ಹಂಚಿ ಬಿಡುವ ತೀರ್ಪು ನೀಡಿದರು. ಈ ತೀರ್ಪನ್ನು ಕಾರ್ಯಗತಗೊಳಿಸಲಾಯಿತು. ಅನಂತರ 
ಮುಸ್ಲಿಮರು ಅವರ ಕೋಟೆಗಳೊಳಗೆ ಪ್ರವೇಶಿಸಿದಾಗ, ಅಹ್‌ರಾಬ್‌ ಯುದ್ಧಕ್ಕಾಗಿ ಅವರು ಶೇಖರಿಸಿಟ್ಟಿದ್ದ 1500 ಖಡ್ಗ 
ಗಳು, 300 ಕವಚಗಳು, 2000 ಈಟಿಗಳು ಮತ್ತು 1500 ಗುರಾಣಿಗಳು ಪತ್ರೆಯಾದವು. ಒಂದು ವೇಳೆ "ಮುಸ್ಲಿಮರಿಗೆ 
ಅಲ್ಲಾಹನ ಸಹಾಯವೊದಗದಿರುತ್ತಿದ್ದರೆ ಈ ಎಲ್ಲ ಯುದ್ಧ ಸಾಮಗ್ರಿಗಳು ಮದೀನಾದ ಮೇಲೆ ಹಿಂದಿನಿಂದ ಆಕ್ರಮಣ 
ನಡೆಸಲು ಬಳಸಲಾಗುತ್ತಿತ್ತು. ಅತ್ತ ಸತ್ತ ನಿಷೇಧಿಗಳೂ ಕಂದಕವನ್ನು ಹಾದು ಒಮ್ಮೆಲೇ ದಾಳಿ ನಡೆಸುವ ಸಿದ್ಧತೆ ನಡೆಸುತ್ತಿದ್ದ 
ಸಂದರ್ಭವಾಗಿತ್ತದು. ಈ ರಹಸ್ಯ ಬಯಲಾದ ಬಳಿಕ ಅವರ ಬಗ್ಗೆ ಹ. ಸಅದ್‌ರು(ರ) ನೀಡಿದ ತೀರ್ಪು ಸರಿಯೇ ಆಗಿತ್ತು. 
ಎಂಬ ಬಗ್ಗೆ ಸ! ಸಂದೇಹಕ್ಕೆ ಅವಕಾಶವೇ ಉಳಿಯಲಿಲ್ಲ 

ಸಾಮಾಜಿಕ ಸುಧಾರಣೆಗಳು 

ಉಹುದ್‌ ಮತ್ತು ಅಹ್‌ರಭಾಬ್‌ ಯುದ್ಧಗಳ ಮಧ್ಯಕಾಲೀನ ಎರಡು ವರ್ಷಗಳು ಬಹಳ ಅಶಾಂತಿಯ ಕಾಲವಾಗಿದ್ದರೂ 
ಪ್ರವಾದಿ(ಸ) ಮತ್ತು ಅವರ ಸಂಗಾತಿಗಳಿಗೆ ಒಂದು ದಿನದ ಮಟ್ಟಿಗಾದರೂ ನೆಮ್ಮದಿಯಿಂದ ಉಸಿರಾಡುವ ಅವಕಾಶವಿರಲಿಲ್ಲ 
ಆದರೂ ಈ ಅವಧಿಯಲ್ಲಿ ಹೊಸ ಮುಸ್ಲಿಮ್‌ ಸಮಾಜ ನಿರ್ಮಾಣದ ಮತ್ತು ಜೀವನದ ಎಲ್ಲ ಸ್ತರಗಳಲ್ಲೂ ಸುಧಾರಣೆಯ 
ಕಾರ್ಯಗಳು ನಿರಂತರ ಸಾಗುತ್ತಲಿದ್ದುವು. ಮುಸ್ಲಿಮರ ವಿವಾಹ ಮತ್ತು ವಿಚ್ಛೇದನದ (ನಿಕಾಹ್‌ ತಲಾಕ್‌) ನಿಯಮಗಳು 
ಇದೇ ಕಾಲದಲ್ಲಿ ಹೆಚ್ಚಿನಂಶ ಪೂರ್ಣಗೊಂಡವು. ವಾರೀಸು ನಿಯಮಗಳು ಅಸ್ತಿತ್ವಕ್ಕೆ ಬಂದುವು. ಮದ್ಯಪಾನ ಮತ್ತು 
ಜೂಜಾಟವನ್ನು ನಿಷೇಧಿಸಲಾಯಿತು. ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳಿಗೆ ಸಂಬಂಧಿಸಿದ ಇನ್ನಿತರ ಹೊಸ bie 
ಜಾರಿಗೊಂಡವು, 

ಈ ನಿಟ್ಟಿನಲ್ಲಿ ದತ್ತು ತೆಗೆದುಕೊಳ್ಳುವ ವಿಷಯವು ಸುಧಾರಣೆ ಬಯಸುವಂತಹ ಅತ್ಯಂತ ಮಹತ್ವದ ಸಮಸ್ಯೆಯಾಗಿತ್ತು. 
ಅರಬರು ದತ್ತು ಪುತ್ರರನ್ನು ತಮ್ಮ ಸ್ವಂತ ಪುತ್ರ ರೆಂದೇ ಭಾವಿಸುತ್ತಿದ್ದರು. ಅವರಿಗೆ ವಾರೀಸು ಸೊತ್ತಿನಲ್ಲಿಪಾಲು ದೊರೆಯುತ್ತಿತ್ತು. 
ಅವರೊಂದಿಗೆ ಅವರ ಸಾಕು ತಾಯಿ ಅಥವಾ ಸಹೋದರಿಯರುಸ ಸಂತ ತಾಯಿ ಮತ್ತು ಸಹೋದರಿಯರಂತೆ ವರ್ತಿಸುತ್ತಿದ್ದರು. 
ಯಾವ ರೀತಿ ಸ್ಪಂತ ತಾಯಿ ಮತ್ತು ಸಹೋದರಿಯರನ್ನು ವಿವಾಹವಾಗುವುದು ನಿಷಿದ್ದವೋ ಅದೇ ರೀತಿಯಲ್ಲಿ ದತ್ತು 
ಪಡೆದ ತಂದೆಯ ಪುತ್ರಿಯರನ್ನೋ ಅಥವಾ ಆ ತಂದೆಯ ಮರಣಾನಂತರ ಆತನ ವಿಧವೆಯನ್ನೋ ವಿವಾಹವಾಗುವುದೂ 
ನಿಷಿದ್ಯವೆಂದು ಭಾವಿಸಲಾಗುತ್ತಿತ್ತು. ದತ್ತು ಪುತ್ರ ಮರಣ ಹೊಂದಿದರೆ ಅಥವಾ ಆತ ತನ್ನ ಪತ್ನಿಗೆ ತಲಾಕ್‌ ಕೊಟ್ಟರೆ ಆ 
ಮಹಿಳೆ ಆ ತಂದೆಗೆ ನಿಷಿದ್ಧವೆಂದು ಭಾವಿಸಲಾಗುತ್ತಿತ್ತು. ಆಕೆಯನ್ನು ಆತನ ಸ್ವಂತ ಸೊಸೆಯೆಂದೇ ಭಾವಿಸಲಾಗುತ್ತಿತ್ತು. 
ಈ ಸಂಪ್ರದಾಯವು ಅಲ್ಲಾಹನು ಅಲ್‌ಬಕರಃ ಮತ್ತು ಅನ್ನಿಸಾ "ಅಧ್ಯಾಯಗಳಲ್ಲಿ ನಿಶ್ಚಯಿಸಿದ ನಿಕಾಹ್‌, ತಲಾಕ್‌ 
ಮತ್ತು ವಾರೀಸು ಹಕ್ಕಿನ ಕಾನೂನುಗಳೊಂದಿಗೆ ಅಲ್ಲಲ್ಲಿ ಸಂಘರ್ಷಿಸುತ್ತಿತ್ತು. ಈ ಸಂಪ್ರದಾಯ ವಾರೀಸು ಚಃ 
ನೈಜ ಹಕ್ಕುದಾರನನ್ನು ವಂಚಿಸಿ ಹಕ್ಕೇ ಇಲ್ಲದಂತಹ ಇನ್ನೊಬ್ಬ ವ್ಯಕ್ತಿಗೆ ಸಿಗುವಂತೆ ಮಾಡುತ್ತಿತ್ತು. ಯಾವ ಸ್ಟ್ರೀಪುರುಷರ 
ಮಧ್ಯೆ ವೈವಾಹಿಕ ಸಂಬಂಧವು ಪ್ರ ಸುತ ಕಾನೂನಿನ ಪ್ರಕಾರ ಹಲಾಲ್‌ ಆಗಿತ್ತೋ ಈ ಸಂಪ್ರದಾಯ ಪ್ರಕಾರ ಅದು ಹರಾಮ್‌ 
ಆಗುತ್ತಿತ್ತು. ಇವೆಲ್ಲವುಗಳಿಗಿಂತಲೂ ಹೆಚ್ಚಾಗಿ ಇಸ್ಲಾವೂ ಕಾನೂನು ಯಾವ ಅನೈೆತಿಕತೆಗಳನ್ನು ತಡೆಯ ಬಯಸುತ್ತಿತ್ತೋ ಅದರ 
ಪ್ರಚಾರದಲ್ಲಿ ಈ ಸಂಪ್ರದಾಯವು ಸಹಕಾರಿಯಾಗುತ್ತಿತ್ತು. ಏಕೆಂದರೆ ದತ್ತು ಸಂಬಂಧಕ್ಕೆ ಎಷ್ಟೇ ಪಾವಿತ್ರವನ್ನು ಕಲ್ಪಿಸಿದರೂ 
ದತ್ತು ಸಂಬಂಧದ ತಾಯಿ, ಸಹೋದರಿ ಮತ್ತು ಪುತ್ರಿಯು ನೈಜ ತಾಯಿ, ಸಹೋದರಿ ಮತ್ತು ಪುತ್ರಿಯಂತೆ ಖಂಡಿತ 
ಆಗಲಾರರು. ಈ ಸಂಬಂಧಗಳ ಬಗ್ಗೆ ಸಾಂಪ್ರದಾಯಿಕ ಪಾವಿತ್ರ ನನ್ನು ನಂಬಿಕೊಂಡು ಸ್ಟ್ರೀಪುರುಷರ ಮಧ್ಯೆ ನೈ ನೈಜ 
ಸಂಬಂಧಿಕರಂತಹ ಒಡನಾಟವೇರ್ಪಟ್ಟರೆ ಅದು ದುಷ್ಪರಿಣಾಮ. ಸೃಜ್ಜಸದಿರಲಾರದು. ಈ ಎಲ್ಲ ಕಾರಣಗಳಿಂದಾಗಿ 
ದತ್ತು ಪುತ್ರರನ್ನು ನೈಜ ಸಂತಾನವೆಂದು ಪರಿಗಣಿಸುವ ವಿಚಾರವನ್ನೇ. ಅಳಿಸಿ ಹಾಕಬೇಕಾದುದು ಇಸ್ಲಾಮಿನ ನಿಕಾಹ್‌, 
ತಲಾಕ್‌, ವಾರೀಸು ಸೊತ್ತಿನ ಕಾನೂನುಗಳ ಹಾಗೂ ವ್ಯಭಿಚಾರ ನಿಷೇಧದ ಕಾನೂನುಗಳ ಬೇಡಿಕೆಯಾಗಿತ್ತು. 

ಆದರೆ ಈ ವಿಚಾರವು "ದತ್ತು ಸಂಬಂಧವು ನೈಜ ಕೌಟುಂಬಿಕ ಸಂಬಂಧವಲ್ಲ'ವೆಂಬ ಕೇವಲ ಒಂದು ಶಾಸನದಿಂದ 
ಕೊನೆಗೊಳ್ಳಲು ಸಾಧ್ಯವಿರಲಿಲ್ಲ ಶತಮಾನಗಳಿಂದ ಬೇರು ಬಿಟ್ಟಿರುವ ಪಕ್ಷಪಾತ ಮತ್ತು ಗೊಡ್ಡುನಂಬಿಕೆಗಳು ಕೇವಲ 


ಕಾಂಡ - 21 


33. ಅಲ್‌ ಅಹ್‌ರಭಾಬ್‌ 53 


ಬಾಯಿ ಮಾಶಿನಿಂದ ಹೋಗಲಾರವು. ಈ ಸಂಬಂಧವು ನೈಜ ಸಂಬಂಧವಲ್ಲವೆಂಬ ಶಾಸನವನ್ನು ಜನರು ಒಪ್ಪಿಕೊಳ್ಳುತ್ತಿದ್ದರೂ 
ದತ್ತು ಸಂಬಂಧಿತ ತಾಯಿ ಮಗ, ಸಹೋದರಸಹೋದರಿ, ತಂದೆಮಗಳು ಹಾಗೂ ಮಾವಸೊಸೆಯರ ಮಧ್ಯೆ ವಿವಾಹವನ್ನು 
ಅರೋಚಕವೆಂದೇ ಬಗೆಯುತ್ತಿದ್ದರು. ಅವರ ಮಧ್ಯೆ ಒಡನಾಟವೂ ಅಲ್ಪಸ್ವಲ್ಪ ಬಾಕಿ ಉಳಿಯುತ್ತಿತ್ತು. ಆದುದರಿಂದ 
ಕಾರ್ಯತಃ ಈ ಸಂಪ್ರದಾಯವನ್ನು ಮುರಿಯುವುದು, ಅದರಲ್ಲೂ ಪ್ರವಾದಿವರ್ಯರೇಸು ಮುರಿಯುವುದು 
ಅನಿವಾರ್ಯವಾಗಿತ್ತು. ಏಕೆಂದರೆ ಒಂದು ಕಾರ್ಯವನ್ನು ಪ್ರವಾದಿವರ್ಯರು(ಸು ಸ್ವಯಂ, ಅಲ್ಲಾಹನ ಆಜ್ಞೆಯ ಪ್ರಕಾರ 
ಮಾಡಿದರೆ ಯಾವನೇ ಮುಸ್ಲಿಮನಲ್ಲಿ ಅದರ ಬಗ್ಗೆ ಅರೋಚಕತೆ ಉಳಿಯಲು ಸ್‌ ಸಾಧ್ಯವಿರಲಿಲ್ಲ ಆದುದರಿಂದಲೇ ಅಹ್‌ 
ರಾಬ್‌ ಯುದ್ಧಕ್ಕಿಂತ ಸ್ವಲ್ಪ ಮುಂಚೆ ಪ್ರವಾದಿವರ್ಯರಿಗೆಸ) ಅವರ ದತ್ತುಪುತ್ರ ರುದ್‌ ಬಿನ್‌ ಹಾರಿಸ್‌ರವರ(ರ) 
ವಿಚ್ಛೇದಿತ ಪತ್ನಿಯನ್ನು ವಿವಾಹವಾಗುವಂತೆ ಅಲ್ಲಾಹನ ವತಿಯಿಂದ ಸೂಚನೆ ಸಿಕ್ಕಿತು. ಈ ಆಜ್ಞೆಯನ್ನುಪ್ಪ ಪ್ರವಾದಿವರ್ಯರು(ಸ) 
ಬನೂ ಕುಕ್ಕೆ ೈರಭಾರ ದಿಗಂಧನದ ಕಾಲದಲ್ಲಿ ಈಡೇರಿಸಿದರು. (ಇದ್ದತ್‌ ಅವಧಿಯ ನಿರೀಕ್ಷೆಯೇ ಬಹುಶಃ ವಿಳಂಬವಾಗಲು 
ವರಾತ. ಅದೇ ಅವಧಿಯಲ್ಲಿ ಯುದ್ಧ ಸಿದ್ಧತೆಗಳು ನಡೆಯುತ್ತಿದ್ದವು.) 

ರ್ಳುನಬ್‌ರ(ರ) ವಿವಾಹದ ಬಗ್ಗೆ ಅಪಪ್ರ ಚಾರ 

ಇದು ಸಂಭವಿಸುವುದರೊಂದಿಗೇ ಪ್ರವಾದಿವರ್ಯರಯ) ವಿರುದ್ಧ ಅಪಪ್ರಚಾರದ ಒಂದು Sari 
ಎದ್ದಿತು. ಸತ್ಯನಿಷೇಧಿಗಳು, ಮುನಾಫಿಕರು ಮತ್ತು ಯಹೂದಿಯರು ಎಲ್ಲರೂ ಪ್ರವಾದಿಯವರಿಗೆ(ಸು ಒಲಿಯುತ್ತಿದ್ದ 
ನಿರಂತರ ವಿಜಯಗಳಿಂದಾಗಿ ಕುದಿಯುತ್ತಿದ್ದರು. ಉಹುದ್‌ ಯುದ್ಧದ ನಂತರ ಅಹ್‌ರಭಾಬ್‌ ಮತ್ತು ಬನೂ ಕುೈರಾ' 
ಯುದ್ಧದ ವರೆಗಿನ ಎರಡು ವರ್ಷಗಳ ಅವಧಿಯಲ್ಲಿ ಪದೇ ಪದೇ ಅವರಿಗೆ ಆಗುತ್ತಿದ್ದ ಅವಮಾನಗಳಿಂದಾಗಿ ಅವರ 
ಮನಸ್ಸುಗಳು ಹೊತ್ತಿ ಉರಿಯುತ್ತಿದ್ದುವು. ಇನ್ನು ತಾವು ಬಹಿರಂಗ ಹೋರಾಟದಲ್ಲಿ ಪ್ರವಾದಿವರ್ಯರನ್ನುಸ) 
ಸೋಲಿಸಲಾರೆವೆಂದೂ ಅವರಿಗೆ ಖಾತ್ರಿಯಾಗಿತ್ತು. ಆದುದರಿಂದ ರ್ಭುನಬ್‌ರ ವಿವಾಹವನ್ನು ಅವರು ತಮ್ಮ ಪಾಲಿಗೆ 
ದೇವನೇ ಇತ್ತ ಅವಕಾಶವೆಂದು ಬಗೆದರು. ಇನ್ನು ಮುಹಮ್ಚದ್‌ರವರ(ಸು ಶಕ್ತಿ ಹಾಗೂ ವಿಜಯದ ರಹಸ್ಯವಾಗಿರುವ 
ಅವರ ನೈತಿಕ ಮೇಲ್ಮೆಯನ್ನು ಮಣ್ಣು ಮುಕ್ಕಿಸಬಹುದೆಂದು ಅವರು ಭಾವಿಸಿದರು. ಅದಕ್ಕಾಗಿ ಅವರು, ಮುಹಮ್ಮದ್‌ 
ರವರು(ಸ) ತಮ್ಮ ಸೊಸೆಯನ್ನು ನೋಡಿ ಹುಚ್ಚರಂತಾದರು, ಮಗನಿಗೆ ಈ ಪ್ರಣಯದ ವಿಷಯ ತಿಳಿಯಿತು. ಅದಕ್ಕಾಗಿ 
ಅವರು ಪತ್ನಿಗೆ ತಲಾಕ್‌ ನೀಡಿದರು. ಅನಂತರ ತಂದೆಯು ಸೊಸೆಯನ್ನು ಮದುವೆಯಾದರು ಎಂಬ ಕಟ್ಟುಕತೆಯನ್ನು 
ಹೆಣೆದರು. (ನವೂದುಬಿಲ್ಲಾಹ್‌) ವಸ್ತುತಃ ಇದು ಕೇವಲ ಅಸಂಬದ್ಧ ಮಾತಾಗಿತ್ತು. 

ಹ.ರುನಬ್‌ ಪ್ರವಾದಿವರ್ಯರ(ಸ) ಸೋದರತ್ತೆಯ ಮಗಳು. ಬಾಲ್ಯದಿಂದ ಯೌವನದವರೆಗೂ ಅವರು ಪ್ರವಾದಿ 
ವರ್ಯರ(ಸ) ಕಣ್ಣ ಮುಂದೆಯೇ ಬೆಳೆದವರು. ಆದುದರಿಂದ ಅವರನ್ನು ಕಂಡು ಪ್ರೇಮಪಾಶದಲ್ಲಿ ಸಿಲುಕುವ ಪ್ರಶ್ನೆಯೇ 
ಉದ್ಭವಿಸುವುದಿಲ್ಲ .' ಪ್ರವಾದಿವರ್ಯರೇ ಒತ್ತಾಯಪಡಿಸಿ ಆಕೆಯನ್ನು ಕ್ಹಡ್‌ರೊಂದಿಗೆ ವಿವಾಹ ಮಾಡಿಸಿದ್ದರು. ಕುಠ್ಳಶರ 
ಇಷ್ಟು ಉನ್ನತ ಮನೆತನದ ಓರ್ವ ಹೆಣ್ಣನ್ನು ಓರ್ವ ಸ್ವತಂತ್ರಗೊಳಿಸಲ್ಪಟ್ಟ. ಗುಲಾಮನಿಗೆ ಕೊಟ್ಟು ವಿವಾಹ ಮಾಡುವುದು 
ಅವರ ಇಡೀ ಕುಟುಂಬದಲ್ಲಿ ಯಾರಿಗೂ ಇಷ್ಟವಿರಲಿಲ್ಲಸ್ಟತಃ ರುನಬ್‌ ಕೂಡಾ ಈ ಸಂಬಂಧದ ಬಗ್ಗೆ ತೃಪ್ತರಾಗಿರಲಿಲ್ಲ 
ಆದರೆ ಪ್ರವಾದಿಯವರ(ಸ) ಅಪ್ಪಣೆಯನ್ನು ಯಾರೂ ಮೂರುವಂತಿರಲಿಲ್ಲ ಪ್ರವಾದಿವರ್ಯರು(ಸು ರುದ್‌ರೊಂದಿಗೆ 
ರುನಬ್‌ರ ವಿವಾಹ ಮಾಡಿಸುವುದರ ಮೂಲಕ, ಇಸ್ಲಾಮ್‌ ಓರ್ವ ಸ್ವತಂತ್ರಗೊಳಿಸಲ್ಪಟ್ಟ ಗುಲಾಮನನ್ನು ಕುರೈಶ್‌ನ 
ಪ್ರತಿಷ್ಠಿತರ ಮಟ್ಟಕ್ಕೆ ಹೇಗೆ ತಂದಿತು ಎಂಬುದನ್ನು ಅರೇಬಿಯಾದಲ್ಲಿ ಪ್ರಪ್ರಥಮವಾಗಿ ತೋರಿಸಿಕೊಟ್ಟರು. ಒಂದು ವೇಳೆ 
ಪ್ರವಾದಿವರ್ಯರಿಗೇಸು ರ್ಬನಬ್‌ರ ಮೇಲೆ ಕಣ್ಣಿರುತ್ತಿದ್ದದೆ ರುದ್‌ ಬಿನ್‌ ಹಾರಿಸರೊಂದಿಗೆ ಅವರ ವಿವಾಹ ಮಾಡಿಸುವ 
ಅಗತ್ಯವಾದರೂ ಏನಿತ್ತು? ಅವರೇ ರ್ಭುನಬ್‌ರನ್ನುವಿವಾಹವಾಗ ಬಹುದಾಗಿತ್ತು. ಆದರೆ ಆ ನಿರ್ಲಜ್ಜವಿರೋಧಿಗಳು ಈ ಎಲ್ಲ 
ವಾಸ್ತವಿಕತೆಗಳ ಹೊರತಾಗಿಯೂ ಈ ಪ್ರೇಮ ಕಥೆಯನ್ನು ಹೆಣೆದು ಅದಕ್ಕೆ ಉಪ್ಪುಖಾರ ಹಾಕಿ ಚೆನ್ನಾಗಿ ಪ್ರಚಾರ ಮಾಡಿದರು. 
ಈ ಅಪಪ್ರಚಾರದ ಕಾವು ಎಷ್ಟು ತೀವ್ರವಾಗಿತ್ತೆಂದರೆ ಮುಸ್ಲಿಮರಲ್ಲೂಕೂಡಾ ಅದು ಪ್ರಚಾರಗಿಟ್ಟಿಸಿತು. 
ಪರ್ದಾದ ಕುರಿತು ಆರಂಭಿಕ ವಿಧಿಗಳು 

ವೈರಿಗಳು ಸೃಷ್ಟಿಸಿ ಬಿಟ್ಟ ಈ ಕಟ್ಟುಕತೆಗಳನ್ನು ಮುಸ್ಲಿಮರೂ ಎತ್ತಿ ತಿರುಗುವುದು ಸಮಾಜದಲ್ಲಿ ಅಶ್ಲೀಲತೆಯ ವಾಂಛೆಯು 
ಹದವೂರಿರುವುದರ ಸ್ಪಷ್ಟ ನೊಚನೆಯಾಗಿತ್ತು. ಈ ದುಷ್ಟ ಮನೋಭಾವವಿಲ್ಲದಿರುತ್ತಿದ್ದರೆ ಇಂತಹ ಪಾವನ ವ್ಯಕ್ತಿತ್ವದ ಬಗ್ಗೆ 
ಮಾತು ಹರಡುವುದಂತಿರಲಿ, ಇಂತಹ ತಲೆ ಬುಡವಿಲ್ಲದ ಮತ್ತು ಭೀಕರ ಸ್ಥರೂಪದ ಕಟ್ಟುಕತೆಗಳ ಬಗ್ಗೆ ಜನರಿಗೆ ಊಟಾ 
ಸಾಧ್ಯವಿರುತ್ತಿರಲಿಲ್ಲ ಇದುವೇ ಸೂಕ್ತ ಸಮಯವಂದು ಬಗೆದು ಇಸ್ಲಾನೂ ಸಮಾಜದಲ್ಲಿ ಹಿಜಾಬ್‌ (ಪರ್ದಾ) ಎಂದು 


ಕಾಂಡ - 23 


54 ತಪ್ಪೀಮುಲ್‌ ಕುರ್‌ಆನ್‌ 


ಕರೆಯಲ್ಪಡುವ ಸುಧಾರಣಾಶ್ಮಕ ನಿಯಮಗಳನ್ನು ಜಾರಿಗೊಳಿಸಲು ಆರಂಭಿಸಲಾಯಿತು. ಆ ಸುಧಾರಣೆಗಳನ್ನು ಈ 
ಅಧ್ಯಾ ಯದಲ್ಲಿ ಆರಂಭಿಸಲಾಯಿತು. ಅನಂತರ ಒಂದು ವರ್ಷದ ಬಳಿಕ ಹ. ಆಯಿಶಾರವರ(ರ) ಮೇಲೆ ಸುಳ್ಳಾರೋಪ ದ 
ಬಿರುಗಾಳಿ ಎದ್ದ ಸಂದರ್ಭದಲ್ಲಿ ಅನ್ನೂರ್‌ ಅಧ್ಯಾಯದಲ್ಲಿ ಅದನ್ನು ಪೂರ್ತಿಗೊಳಿಸಲಾಯಿತು. (ಎವರಣೆಗಾಗಿ "ಅನ್ನೂರ್‌ 

ಧ್ಯಾಯದ ಮುನ್ನುಡಿ ನೋಡಿರಿ) 
ಪ್ರಮಾದಿಯಮು) ಖಾಸಗಿ ಬದುಕು 

ಅದೇ ಕಾಲದಲ್ಲಿ ಗಮನಾರ್ಹವಾಗಿದ್ದ ಇನ್ನೆರಡು ವಿಷಯಗಳಿದ್ದುವು. ಬಾಹ್ಯ ನೋಟಕ್ಕೆ ಅವು ಪ್ರವಾದಿವರ್ಯರ(ಸು 
ಖಾಸಗಿ ಬದುಕಿಗೆ ಸಂಬಂಧಿಸಿದ ವಿಷಯಗಳಾಗಿದ್ದರೂ ಅಲ್ಲಾಹನ ಧರ್ಮದ ಉತ್ಪಾನಕ್ಕಾಗಿ ತನ್ನ ಜೀವವನ್ನೇ ಸವೆಸುತ್ತಿದ್ದ 
ಹಗಲೂ. ರಾತ್ರಿ ಈ ಮಹಾ ಕಾರ್ಯಕ್ಕಾಗಿ ತನ್ನನ್ನು ಮುಡಿಪಾಗಿಟ್ಟಿದ್ದ ವ್ಯಕ್ತಿಯ "ಖಾಸಗಿ ಬದುಕು ನಮ್ಮದಿದಾಯಕ 
ವಾಗಿರಬೇಕಾದುದು, ಮಾನಸಿಕ ಗೊಂದಲದಿಂದ ಹಾಗೂ ಜನರ ಮನಸ್ಸಿನ ಸಂದೇಹಗಳಿಂದ ಅವರನ್ನು ರಕ್ಷಿಸಬೇಕಾದುದು 
ಆ ಧರ್ಮದ ಹಿತಾಸಕ್ತಿಯ ದೃಷ್ಟಿಯಿಂದ ಅಗತ್ಯವಾಗಿತ್ತು. ಆದುದರಿಂದ ಅಲ್ಲಾಹನು ಈ ಎರಡು ವಿಷಯಗಳನ್ನೂ 
ಅಧಿಕೃತ ತವಾಗಿ ತಾನೇ ವಹಿಸಿಕೊಂಡು. 

ಆ ಕಾಲದಲ್ಲಿ ಪ್ರವಾದಿವರ್ಯರು(ಸ) ತೀವ್ರವಾದ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗಿದ್ದರು. ಪ್ರಥಮ ನಾಲ್ಕು 

ವರ್ಷಗಳಲ್ಲಂತೂ ಅವರಿಗೆ ಯಾವುದೇ ಆದಾಯ ಮೂಲಗಳಿರಲಿಲ್ಲ ಹಿ.ಶ. 4ರಲ್ಲಿ ಬನೂ ನೀರ್‌ ಗೋತ್ರದವರನ್ನು 

ಗಡೀಪಾರು. ಮಾಡಿದ ಬಳಿಕ ಅವರು ಬಿಟ್ಟು ಹೋದ ಜವಿನಿನಿಂದ ಒಂದು ಪಾಲನ್ನು ಅಲ್ಲಾಹನ ಆಜ್ಞೆಯಂತೆ ಅವರ. 
ಅಗತ್ಯಗಳಿಗಾಗಿ ವೂಸಲಿಡಲಾಯಿತು. ಆದರೆ ಅದು ಅವರ ಕುಟುಂಬ ನಿರ್ವಹಣೆಗೆ. ಸಾಕಾಗಿರಲಿಲ್ಲ. ಅತ್ತ ಪ್ರವಾದಿ 
ದೌತ್ಯದ ಹೊಣೆಗಾರಿಕೆಗಳು ಎಷ್ಟು  ಹೆಚ್ಚಾಗಿತ್ತೆಂದರೆ ತಮ್ಮ ಶಾರೀರಿಕ ಮತ್ತು ಬೌದ್ಧಿಕವಾದ ಸ ಸಂಪೂರ್ಣ ಶಕ್ತಿ ಹಾಗೂ ತಮ್ಮ 
ಸಂಪೂರ್ಣ ಸಮಯವನ್ನು ಆದಕ್ಕಾಗಿ ವ್ಯಯಿಸುತ್ತಿದ್ದುದರಿಂದ ಅವರು ಜೀವನೋಪಾಯಕ್ಕಾಗಿ ಶ್ರಮಿಸುವ ಸ್ಥಿತಿಯಲ್ಲಿ 
ಇರಲಿಲ್ಲ ಇಂತಹ ಬಿಕ್ಕಟ್ಟಿನ ಪ ಪರಿಸ್ಥಿತಿಯಲ್ಲಿ ಪ್ರ ಪ್ರವಾದಿ ಪತ್ನಿಯರು ಖರ್ಚಿನ ಹಣದ ಬೇಡಿಕೆಯಿಟ್ಟು ಅವರ ಶಾಂತಿಯನ್ನು 
ಕೆಡಿಸುವಾಗ, ಅದು ಪ್ರ ಪ್ರವಾದಿವರ್ಯರ(ು : ಮನಸ್ಸನ್ನು. ಇನ್ನಷ್ಟು ದುಃಖಕ್ಕೀಡು ಮಾಡಿತು. 

ಎರಡನೆಯದಾಗಿ, ಹ. ರ್ಭುನಬ್‌ರನ್ನು ವಿವಾಹವಾಗುವುದಕ್ಕಿಂತ ಮುಂಚೆ ಪ್ರವಾದಿವರ್ಯರಿಗೆಸ) ನಾಲ್ದರು 
ಪತ್ನಿಯರಿದ್ದರು. ಸೌದಾ, ಆಯಿಶಾ, "ಹಫ್ಲಾ ಮತ್ತು ಉಮ್ಮು ಸಲಮ(ರ). ರುನಬ್‌ ಐದನೆಯ ಪತ್ನಿಯಾಗಿದ್ದರು. ಇದನ್ನು 
ವಿರೋಧಿಗಳು ಆಕ್ಷೇಪಿಸಿದರು. ಇದರಿಂದ. ಮುಸ್ಲಿಮರಲ್ಲೂ ಇತರರು ನಾಲ್ಕು ಪತ್ನಿಯರಿಗಿಂತ ಹೆಚ್ಚು ಹೊಂದಬಾರದು: 
ಆದರೆ ಸ್ವಯಂ ಪ್ರವಾದಿ(ಸ) ಐದನೆಯ ಪತ್ನಿಯನ್ನು ಹೇಗೆ ಇಟ್ಟುಕೊಂಡರು ಎಂಬ ಸಂಶಯ ವ್ಯಕ್ತ ಪಡಿಸತೊಡಗಿದರು. 


ಚರ್ಚಾ ವಿಷಯಗಳು 

ಪ್ರಸ್ತುತ ವಿಷಯಗಳೆಲ್ಲವೂ 'ಅಹ್‌ರಭಾಬ್‌' ಅಧ್ಯಾಯ ಅವಶೀರ್ಣಗೊಂಡ ಕಾಲದಲ್ಲಿ ಸಂಭವಿಸಿದ್ದುವು. ಅವುಗಳ 
ಕುರಿತೇ ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 

ಇದರ ವಿಷಯಗಳನ್ನೂ ಹಿನ್ನೆಲೆಯನ್ನೂ ಗಮನಿಸುವಾಗ ಈ ಅಧ್ಯಾಯವು ಒಮ್ಮೆಲೇ ಅವತೀರ್ಣಗೊಂಡ 
ಒಂದು ಉಪನ್ಯಾಸವಲ್ಲವೆಂದು ವ್ಯಕ್ತವಾಗುತ್ತದೆ. ಬದಲಾಗಿ ಆ ಕಾಲದಲ್ಲಿ ಸಂಭವಿಸಿದ ಪ್ರಮುಖ ಘಟನೆಗಳ ಕುರಿತಾಗಿ 
ಒಂದರ ಹಿಂದೆ ಒಂದರಂತೆ ಅವತೀರ್ಣಗೊಂಡ ಆದೇಶಗಳು ಮತ್ತು ಉಪನ್ಯಾಸ ಸಗಳನ್ನೊಳಗೊಂಡಿದ್ದುವು. ಅನಂತರ 
ಅದನ್ನು ಕ್ರೋಡೀಕರಿಸಿ ಒಂದು ಅಧ್ಯಾಯದ ರೂಪ ಕೊಡಲಾಯಿತೆಂದೂ ತಿಳಿದು. ಬರುತ್ತದೆ. ಈ ಕೆಳಗಿನ ಅಂಶಗಳಿಂದ 

ಅದು ಸ್ವ ಸ್ವಷ್ಟವಾಗಿ ಎದ್ದುತೋರುತ್ತದೆ 

1) ಪ್ರಥಮ “ರುಕೂಲ್‌ (ಪಾರಾ) ಅಹ್‌ರಭಾಬ್‌ ಯುದ್ಧಕ್ತಿಂತ ಸ್ವಲ್ಪ ಮುಂಚೆ ಅವತೀರ್ಣಗೊಂಡದ್ದೆಂದು 
ಭಾಸವಾಗುತ್ತದೆ. ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸುವಾಗ ಮತ್ತು ಈ ರುಕೂಅನ್ನುಓದುವಾಗ ಇದರ ಅವತೀರ್ಣದ 
ವೇಳೆಗಾಗಲೇ ಹ. ರುದ್‌ರು ರುನಬ್‌ರಿಗೆ ತಲಾಕ್‌ ಕೊಟ್ಟಿದ್ದರೆಂದು ಸ್ಪಷ್ಟವಾಗಿ ತಿಳಿದು "ಏರುತ್ತದೆ. ದತ್ತಕದ ಬಗ್ಗೆ ಅಜ್ಞಾನ 
ಕಾಲದ ಕಲ್ಪನೆಗಳನ್ನೂ ಭ್ರಾಮಕ ಸಂಪ್ರದಾಯಗಳನ್ನೂ ಅಳಿಸಿ ಹಾಕುವ ಅಗತ್ಯ ವಿದೆಯೆಂದು ಪ್ರವಾದಿ(ಸ) ಭಾವಿಸುತ್ತಿದ್ದರು. 
ದತ್ತು ಸಂಬಂಧದ ಕುರಿತು ಜನರಲ್ಲಿ ರೂಢಮೂಲವಾಗಿರುವ ಭಾವನಾತ್ಮಕ ಕಲ್ಪನೆಗಳಿಂದ ಈ ಸಂಪ್ರದಾಯವನ್ನು 
ಸ್ವತಃ ತನ್ನ ಕೈಯಾರೆ ಅಳಿಸಿ ಹಾಕದೆ ಅದು ಜನಮನದಿಂದ ಹೋಗಲಾರದೆಂದೂ ಪ್ರವಾದೀಸ) ಭಾವಿಸುತ್ತಿದ್ದರು. ಆದರೆ 
ಈ ನಿರ್ಣಾಯಕ ಸಂದರ್ಭದಲ್ಲಿ ತಾನು ರ್ಸುದ್‌ರ ವಿಚ್ಛೇದಿತ ಪತ್ನಿಯನ್ನು ವಿವಾಹವಾದರೆ ಮೊದಲೇ ಹೊಂಚು 
ಹಾಕುತ್ತಿದ್ದ ಮುನಾಫಿಕರು, ಯಹೂದಿಯರು ಮತ್ತು ಬಹುದೇವಾರಾಧಕರಿಗೆ ಇಸ್ಲಾಮಿನ ವಿರುದ್ಧ ಕೋಲಾಹಲವೆಜ್ಜಿಸಲು 


ಕಾಂಡ - 2೬ 


33. ಅಲ್‌ ಅಹ್‌ರಭಾಜ್‌ 55 


ಸುವರ್ಣಾವಕಾಶವೊಂದನ್ನು ಒದಗಿಸಿದಂತಾದೀತೆಂದು ಪ್ರವಾದಿಸು ಈ ವಿಷಯದಲ್ಲಿ ಹಿಂಜರಿಯುತ್ತಿದ್ದರು. ಈ 
ಸಂದರ್ಭದಲ್ಲಿಪ್ರಥಮ ರುಕೂಆ್‌ನ ಸೂಕ್ತಗಳು ಅವತೀರ್ಣಗೊಂಡವು. 

2) ಎರಡನೆಯ ಮತ್ತು ಮೂರನೆಯ ರುಕೂಆ್‌ಗಳಲ್ಲಿ ಅಹ್‌ರಭಾಬ್‌ ಮತ್ತು ಬನೂ ಕುರೈರ ಯುದ್ಧಗಳ 
ಕುರಿತು ವಿಮರ್ಶೆ ನಡೆಸಲಾಗಿದೆ. ಇದು ಈ ಎರಡೂ ರುಕೂಆ್‌ಗಳು ಈ ಯುದ್ಧಗಳ ನಂತರ ಅವತೀರ್ಣಗೊಂಡವೆಂಬುದರ 
ಸ್ಪಷ್ಟಸೂಚನೆಯಾಗಿದೆ. 

3) ನಾಲ್ಕನೆಯ ರುಕೂಆ್‌ನ ಆರಂಭದಿಂದ 35ನೆಯ ಸೂಕ್ತದ ವರೆಗಿನ ಉಪನ್ಯಾಸವು ಎರಡು ವಿಷಯ 
ಗಳನ್ನೊಳಗೊಂಡಿವೆ. ಮೊದಲ ಭಾಗದಲ್ಲಿ ಅಲ್ಲಾಹನು ಪ್ರವಾದಿವರ್ಯರ(ಸು ಆರ್ಥಿಕ ದು್ಟಿಶಿಯಿಂದಾಗಿ ಸಹನೆ 
ಕಳಕೊಳ್ಳುತ್ತಿರುವ ಅವರ ಪತ್ನಿಯರಿಗೆ ಹೀಗೆ ಎಚ್ಚರಿಕೆ ನೀಡಿದ್ದಾನೆ. ಇಹಲೋಕ ಮತ್ತದರ ವೈಭವಗಳು ಹಾಗೂ ಅಲ್ಲಾಹ್‌, 
ಪ್ರವಾದಿ "ಮತ್ತು ಪರಲೋಕ ಇವೆರಡರ ಪೈಕ ಒಂದನ್ನು. ಆರಿಸಿಕೊಳ್ಳಿ. ಮೊದಲನೆಯದನ್ನು ಬಯಸುವುದಾದರೆ 

ಸ್ಪಷ್ಟವಾಗಿ ಹೇಳಿರಿ. ಒಂದು ದಿನದ ಮಟ್ಟಿಗಾದರೂ ನಿಮ್ಮನ್ನು, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಸಲಾಗದು, ಸಂಶೋಷದಿಂದ 
ಬೀಳ್ಕೊಡಲಾಗುವುದು. ಅದರ ಬದಲು ಎರಡನೆಯದನ್ನು ಬಯಸುವುದಾದರೆ ಅಲ್ಲಾಹನನ್ನೂ ಆತನ ಪ್ರವಾದಿಯನ್ನೂ 
ಸಹನೆಯೊಂದಿಗೆ ಅನುಸರಿಸಿರಿ. 

ಎರಡನೆಯ ಭಾಗದಲ್ಲಿ ಇಸ್ಲಾಮಿನ ಅಚ್ಚಿನಲ್ಲಿ ಪುಟಗೊಳ್ಳುತ್ತಿದ್ದ ಜನರು. ಬಯಸುವಂತಹ ಸಾಮಾಜಿಕ 
ಸುಧಾರಣೆಗಾಗಿ ಪ್ರಥಮ ಹೆಜ್ಜೆಯಿಡಲಾಯಿತು. ಈ ಸುಧಾರಣೆಯ ಆರಂಭವನ್ನುಪ್ರ ಪ್ರವಾದಿವರ್ಯರ(ಸ) ಮನೆಯಿಂದಲೇ 
ಮಾಡುತ್ತಾ ಪ್ರವಾದಿ ಪತ್ನಿಯರಿಗೆ ಈ ರೀತಿಯ ಆದೇಶ ನೀಡಲಾಯಿತು. ಅಜ್ಞಾನ ಕಾಲದ ಸೌಂದರ್ಯ ಪ್ರದರ್ಶನವನ್ನು 
ವರ್ಜಿಸಿರಿ. ಮನೆಗಳೊಳೆಗೆ ಗಾಂಭೀರ್ಯದೊಂದಿಗಿರಿ. ಪರಪುರುಷರೊಡನೆ ಮಾತನಾಡುವ ವಿಷಯದಲ್ಲಿ ಕಟ್ಟುನಿಟ್ಟಿನ 
ಎಚ್ಚರ ವಹಿಸಿರಿ. ಇದು ಪರ್ದಾ ನಿಯಮಗಳ ಆರಂಭವಾಗಿತ್ತು. 

4) 36ರಿಂದ 48ರ ವರೆಗಿನ ಸೂಕ್ತಗಳ ವಿಷಯವು ಹ. ರ್ಭುನಬ್‌ರ ವಿವಾಹಕ್ಕೆ ಸಂಬಂಧಿಸಿದ್ದಾಗಿತ್ತು. “ಅದರಲ್ಲಿ 
ಮುನಾಫಿಕರು ಈ ವಿವಾಹದ ಕುರಿತು ಎತ್ತುತ್ತಿದ್ದ ಎಲ್ಲ ಆಕ್ಷೇಪಗಳಿಗೆ ಉತ್ತರ ನೀಡಲಾಗಿದೆ. ಅದೇ ರೀತಿ ಮುಸ್ಲಿಮರ 
ಮನಗಳಲ್ಲಿ ಹಾಕಲಾಗುತ್ತಿದ್ದ ಸಂಶಯಗಳನ್ನು ದೂರೀಕರಿಸಲಾಗಿದೆ. ಮುಸ್ಲಿಮರಿಗೆ ಪ್ರವಾದಿಯವರ(ಸ) 
ಸ್ಥಾನಮಾನವೇನೆಂಬುದನ್ನು ತಿಳಿಸಿ ಕೊಡಲಾಗಿದೆ. ಸ್ವಯಂ ಪ್ರವಾದಿವರ್ಯರಿಗೆ, ಸತ್ಯನಿಷೇಧಿಗಳ ಮತ್ತು ಮುನಾಫಿಕರ 
ಅಪಪ್ರಚಾರಗಳಿಗೆ ತಾಳ್ಮೆ ವಹಿಸುವಂತೆ ಉಪದೇಶಿಸಲಾಗಿದೆ. 

5) 49ನೆಯ ಸೂಕ್ತದಲ್ಲಿ ತಲಾಕ್‌ ನಿಯಮಗಳಿಗೆ ಸಂಬಂಧಿಸಿದಂತೆ ಒಂದು ಪರಿಚ್ಛೇದವನ್ನು ಅಳವಡಿಸಲಾಗಿದೆ. 
ಇದು ಬಹುಶಃ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಸಂದರ್ಭದಲ್ಲಿ ಅವತೀರ್ಣಗೊಂಡ 
ಒಂಟಿ ಸೂಕ್ತವಾಗಿದೆ. 

6) 50ರಿಂದ 52ರ ವರೆಗಿನ ಸೂಕ್ತಗಳಿಗೆ ಪ್ರವಾದಿವರ್ಯರಿಗಾಗಿ(ಸ) ವಿವಾಹದ ವಿಶಿಷ್ಟ ನಿಬಂಧನೆಗಳನ್ನು 
ವಿವರಿಸಲಾಗಿದೆ. ಇದರಲ್ಲಿ ವಿವಾಹ ಸಂಬಂಧವಾಗಿ ಸಾಮಾನ್ಯ ಮುಸ್ಲಿಮರು ಪಾಲಿಸಬೇಕಾದ ಕೆಲವು ನಿಯಮ 
ನಿಬಂಧನೆಗಳಿಂದ ಪ್ರವಾದಿವರ್ಯರನ್ನುಸ) ಹೊರತು ಪಡಿಸಿರುವುದಾಗಿ ಸ್ಪಷ್ಟಪಡಿಸಲಾಗಿದೆ. 

7) 53ರಿಂದ 55ರ ವರೆಗಿನ ಸೂಕ್ತಗಳಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ಎರಡನೆಯ ಹೆಜ್ಜೆ ಇಡಲಾಗಿದೆ. ಅದು ಈ 
ಕೆಳಗಿನ ಆದೇಶಗಳನ್ನೊಳಗೊಂಡಿವೆ 

ಪ್ರವಾದಿವರ್ಯರ(ಸ) ಮನೆಗಳೊಳಗೆ ಪರ ಪುರುಷರ ಪ್ರವೇಶದ ಮೇಲೆ ನಿರ್ಬಂಧ, ಭೇಟ ಮತ್ತು 
ಆಮಂತ್ರಣದ ನಿಬಂಧನೆಗಳು. ಪ್ರವಾದಿ ಪತ್ನಿಯರಿಗೆ ಸತ) ಅವರ ಮನೆಗಳಿಗೆ ಅವರ ಆಪ್ತ ಸಂಬಂಧಿಕರು 
ಮಾತ್ರ ಬರಬಹುದೆಂಬ ಹ್‌ ಪರಪು ರುಷ ರಿಗೆ ಅವರೊಂದಿಗೆ ಮಾತಾಡಬೇಕೆಂದಿದ್ದರೆ ತೆರೆಯ hyd 


ಮಾತಾಡಬೇಕು ಮತ್ತು ಏನಾದರೂ ಪಡಕೊಳ್ಳಬೇಕಾದರೂ ತೆರೆಯ ಮರೆಯಿಂದ ಪಡಕೊಳ್ಳಬೇಕು. ಪ್ರ ಪತ್ನಿಯರು 
ಮುಸ್ಲಿಮರಿಗೆ ಅವರ ತಾಯಂದಿರಂತೆ ನಷಿದ್ಧವಾಗಿದ್ದು ಪ್ರವಾದಿಯವರ(ಸ) ವಿಯೋಗಾನಂತರ ಈಸ Fei 
ವಿವಾಹವಾಗುವಂತಿಲ್ಲವೆಂಬ ನಿಯಮ. 


8) 56 ಮತ್ತು 57ನೆಯ ಸೂಕ್ತಗಳಲ್ಲಿ ಪ್ರವಾದಿವರ್ಯರ(ಸ) ವಿವಾಹ ಹಾಗೂ ಅವರ ಖಾಸಗಿ ಬದುಕಿನ ಕುರಿತಾಗಿ 
ನಡೆಯುತ್ತಿದ್ದ ಗುಸುಗುಸು ಮಾತಿನ ಬಗ್ಗೆ ಉಗ್ರ ಎಚ್ಚರಿಕೆ ನೀಡುತ್ತಾ ವೈರಿಗಳು ಆಡುವಂತಹ ನಿಂದನೆಯ ಮಾತುಗಳನ್ನು 
ನೀವಾಡಬಾರದು. ನೀವು ನಿಮ್ಮ ಪ್ರವಾದಿಯ ಮೇಲೆ ಸಲಾತ್‌ಸ್ಪಸ್ತಿವಚನು) ಹೇಳಬೇಕು ಎಂದು ಮುಸ್ಲಿಮರಿಗೆ 


ಕಾಂಡ - 24 


56 ತಪ್ಪೀಮುಲ್‌ ಕುರ್‌ಆನ್‌ 


ಆದೇಶಿಸಲಾಗಿದೆ. ಅಷ್ಟೇ ಅಲ್ಲ ಪ್ರವಾದಿಯಂತಿರಲಿ, ಸತ್ಯವಿಶ್ವಾಸಿಗಳೂ ಸಾಮಾನ್ಯ ಮುಸ್ಲಿಮರ ಮೇಲೆ ಅಪವಾದ 
ಹೊರಿಸುವುದಾಗಲಿ, ಆರೋಪಿಸುವುದಾಗಲಿ ಮಾಡಬಾರದೆಂದು ಉಪದೇಶಿಸಲಾಗಿದೆ. 

9) 59ನೆಯ ಸೂಕ್ತದಲ್ಲಿ ಸಾಮಾಜಿಕ ಸುಧಾರಣೆಯ _ ಕುರಿತಂತೆ ಮೂರನೆಯ ಹೆಜ್ಜೆಯಿಡಲಾಗಿದೆ. ಅದರಲ್ಲಿ 
ಮುಸ್ಲಿಮ್‌ ಸ್ತ್ರೀಯರು ಮನೆಯಿಂದ ಹೊರಗೆ ಹೋಗುವಾಗ ತಮ್ಮ ಶರೀರವನ್ನು ಚದ್ದರ(ಬುರ್ಹಾ)ದಿಂದ ಸಂಪೂರ್ಣ" 
ಮುಚ್ಚಿಕೊಳ್ಳಬೇಕೆಂದೂ ಮುಖ ಪರದೆಯನ್ನು ಹಾಕಿಕೊಳ್ಳಬೇಕೆಂದೂ ಎಲ್ಲ ಮುಸ್ಲಿಮ್‌ ಸ್ವೀ ಸ್ತ್ರೀಯರಿಗೂ ಆದೇಶಿಸಲಾಗಿದೆ. 

"ಅನಂತರ ಅಧ್ಯಾಯದ ಕೊನೆಯ ತನಕ, ಮುನಾಫಿಕರು ಮತ್ತು ತಿಳಿಗೇಡಿಗಳು ಹಬ್ಬಸುತ್ತಿದ್ದ ವದಂತಿಗಳ ಅಭಿಯಾನದ 
(Whispering campaign) ಕುರಿತು ಉಗ್ರ ಎಚ್ಚರಿಕೆ ನೀಡಲಾಗಿದೆ. 


ಕಾಂಡ-21 


ಲ 
Sh GLC ೬856 Fhe $e 
ಬ ಟಟ ಲ ಬ ಟ್‌ LG 

33. ಅಲ್‌ ಅಹ್‌ರಾಬ್‌ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ಷೆಗಳು-73 ರುಕೂಆ್‌ಗಳು-9 
5 ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 

(1-3) ಪೈಗಂಬರರೇ' ಅಲ್ಲಾಹನನ್ನು ಭಯಪಡಿರಿ ಮತ್ತು ಸತ್ಯನಿಷೇಧಿಗಳ ಹಾಗೂ ಕಪಟವಿಶ್ವಾಸಿಗಳ 
ಅನುಸರಣೆ ಮಾಡಬೇಡಿರಿ. ವಾಸ್ತವದಲ್ಲಿ ಸರ್ವಜ್ಞನೂ ಯುಕ್ತಿಪೂರ್ಣನೂ ಅಲ್ಲಾಹನೇ ಆಗಿರುತ್ತಾನೆ." ನಿಮ್ಮ 
ಪ್ರಭುವಿನ ಕಡೆಯಿಂದ ನಿಮಗೆ ನೀಡಲಾಗುತ್ತಿರುವ ಬೋಧನೆಯನ್ನು ಅನುಸರಿಸಿರಿ. ಅಲ್ಲಾಹನು, ನೀವು 
ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದ ಅರಿವುಳ್ಳವನಾಗಿದ್ದಾನೆ' ಮತ್ತು ಅಲ್ಲಾಹನ ಮೇಲೆಯೇ ಭರವಸೆ 
ಯನ್ನಿಡಿರಿ. ಕಾರ್ಯ ನಿರ್ವಾಹಕನಾಗಲು ಅಲ್ಲಾಹನೇ ಸಾಕು." 


1. ಈ ಅಧ್ಯಾಯದ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಈ ಸೂಕ್ತಗಳು ಅವತೀರ್ಣ ಗೊಳ್ಳುವ ಕಾಲದಲ್ಲಿ ಹ. ರ್ಭುದ್‌ರು 
ರ್ಬುನಬ್‌ರಿಗೆ ತಲಾಕ್‌ ಕೊಟ್ಟಾಗಿತ್ತು. ಆಗ ಪ್ರವಾದಿಯವರು(ಸ) ದತ್ತು ಸಂಬಂಧದ ಕುರಿತಾಗಿ ಅಜ್ಞಾನ ಕಾಲದ ಭ್ರಾಮಕ 
ಸಂಪ್ರದಾಯಗಳನ್ನು ಅಳಿಸಿ ಹಾಕಲು ಇದು ಸೂಕ್ತ ಸಮಯವೆಂದೂ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕಾದರೆ ತಾನೇ 
ತನ್ನ ದತ್ತುಪುತ್ರ (ರ್ಭುದ್‌)ನ ವಿಚ್ಛೇದಿತ ಪತ್ನಿಯನ್ನು ವಿವಾಹವಾಗಬೇಕೆಂದೂ ಬಯಸಿದ್ದರು. ಅಲ್ಲಾಹನ ಸೂಚನೆಯೂ ಅದುವೇ 
ಆಗಿತ್ತು. ಆದರೆ ಇದರಿಂದ, ಮೊದಲೇ ತಮಗೆ ಒಲಿಯುತ್ತಿದ್ದ ನಿರಂತರ ವಿಜಯಗಳಿಂದಾಗಿ ಮನಸ್ಸಿನಲ್ಲೇ ಕುದಿಯುತ್ತಿದ್ದ ಸತ್ಯ 
ನಿಷೇಧಿಗಳಿಗೆ ಮತ್ತು ಮುನಾಫಿಕರಿಗೆ ಅಪಪ್ರಚಾರ ನಡೆಸಲು ಬಹುದೊಡ್ಡ ಅಸ್ತ್ರ ಒದಗಿದಂತಾದೀತೆಂಬ ಭಯದಿಂದ ಪ್ರವಾದಿಸ) ಈ 
ವಿಷಯದಲ್ಲಿ ಮುಂದಡಿಯಿಡಲು ಹಿಂಜರಿಯುತ್ತಿದ್ದರು. ಇದು ತಮ್ಮ ಹೆಸರಿಗೆ ಕಳಂಕ ತಟ್ಟೀತೆಂಬ ಭಯದಿಂದಾಗಿರಲಿಲ್ಲ ಬದಲಾಗಿ 
ಇಸ್ಲಾಮಿಗೆ ಕೇಡಾದೀತು, ವೈರಿಗಳ ಅಪಪ್ರಚಾರಕ್ಕೆ ಬಲಿಯಾಗಿ ಇಸ್ಲಾಮಿನತ್ತ ಒಲವು ತೋರುತ್ತಿದ್ದ ಅನೇಕ ಮಂದಿಗೆ ಬೇಸರವಾದೀತು, 
ಅನೇಕ ನಿಷ್ಠಕ್ಷ ಮತಿಗಳು ವೈರಿಗಳ ಜೊತೆ ಸೇರುವರು ಮತ್ತು ಸ್ವತಃ ಮುಸ್ಲಿಮರಲ್ಲೂ ದುರ್ಬಲ ಚಿತ್ರದವರು ಸಂದೇಹಗಳಲ್ಲಿ 
ಬೀಳಬಹುದು ಎಂಬ ಕಾರಣದಿಂದಾಗಿತ್ತು. ಆದುದರಿಂದ ಪ್ರವಾದಿಯವರು(ಸ) ಅಜ್ಞಾನ ಕಾಲದ ದುಷ್ಟ ಸಂಪ್ರದಾಯವೊಂದನ್ನು 
ಮುರಿಯಲು ಇಸ್ಲಾಮಿನ ಸಮಗ್ರ ಹಿತಾಸಕ್ತಿಗೆ ಭಂಗ ತರುವಂತಹ ಒಂದು ಕ್ರಮ ಕೈಗೊಳ್ಳುವುದು ಉಚಿತವಲ್ಲಬೆಂದು ಭಾವಿಸಿದ್ದರು. 

2. ಉಪನ್ಯಾಸವನ್ನು ಆರಂಭಿಸುತ್ತಾ ಪ್ರಥಮ ವಾಕ್ಯದಲ್ಲೇ ಅಲ್ಲಾಹನು ಪ್ರವಾದಿಯವರ(ಸ) ಈ ಆಶಂಕೆಗಳನ್ನು ನಿವಾರಿಸಿದನು. 
ಮಾತಿನ ಇಂಗಿತವೇನೆಂದರೆ, ನಮ್ಮ ಧರ್ಮದ ಹಿತವು ಯಾವುದರಲ್ಲಿದೆ, ಯಾವುದರಲ್ಲಿಲ್ಲವೆಂಬುದನ್ನು ನಾವೇ ಹೆಚ್ಚು ಬಲ್ಲೆವು. 
ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು ಮತ್ತು ಯಾವುದು ಅನುಚಿತವಾದುದು ಎಂದು ನಮಗೆ ತಿಳಿದಿದೆ. ಆದುದರಿಂದ 
ಸತ್ಯನಿಷೇಧಿಗಳ ಮತ್ತು ಮುನಾಫಿಕರ ತೃಪ್ತಿಗನುಸಾರವಾದ ರೀತಿಯನ್ನನುಸರಿಸಬೇಡಿರಿ. ನಮ್ಮ ಇಚ್ಛೆಗೆ ಅನುರೂಪವಾದಂತಹ ಕೆಲಸ 
ಮಾಡಿರಿ. ಹೆದರಲು ನಾವು ಅರ್ಹರೇ ಹೊರತು ಸತ್ಯನಿಷೇಧಿಗಳೋ ಮುನಾಫಿಕೆರೋ ಅಲ್ಲ, 

3. ಈ ವಾಕ್ಯದ ಸಂಜೋಧಿತರು ಪ್ರವಾದಿಸು ಮಾತ್ರವಲ್ಲ ಮುಸ್ಲಿಮರೂ ಮುನಾಫಿಕರೂ ಇದರ ಸಂಬೋಧಿತ 
ರಾಗಿದ್ದಾರೆ. ತಾತ್ಚರ್ಯವೇನೆಂದರೆ ಪ್ರವಾದಿಯು ಅಲ್ಲಾಹನ ಅಪ್ಪಣೆಯನ್ನು ಪಾಲಿಸಿ ಕಳಂಕಿತನಾಗುವುದನ್ನು ಮತ್ತು ತನ್ನ 


ಕಾಂಡ - 2೬ 


58 ತಪ್ಪೀಮುಲ್‌ ಕುರ್‌ಆನ್‌ 


ಬ ಟಿ ೨॥ 3 ಟಿ ಟ್ರೀ MAES a5 LE HU 


_ 

ಗ 446544 ಗೇಗೆ  . ಲ (4 “ಹಂ ಕ್ರೀಧ್ಲಿ 3) 1,34 1 2 ಸಥ ಗ್‌ 
FE ಟಗ ಬ AS bE os sll < 
PPV ೨. 1% ೨೨. Ts «2 ಆ ೨ ಳಿ 

EES I 4 EIS EET eg ಹಿ LIS ಸಸ 

(4-5) ಅಲ್ಲಾಹ್‌ ಯಾವ ಮನುಷ್ಯನ ಶರೀರದೊಳಗೂ ಎರಡು ಹೃ ಕೃದಯಗಳನ್ನಿರಿಸಿಲ್ಲ 5 ನೀವು "ಮುಹಾರ್‌' 
ಮಾಡುವ ನಿಮ್ಮ ಸ Mi ನಿಮ್ಮ ತಾಯಂಣಿನನಾಗ್ಲಿ ಮಾಡಲೂ ಇಲ್ಲ್‌ "ಮತ್ತು ಅವನು ನಿಮ್ಮ ದತ್ತು 
ಪುತ್ರರನ್ನು ನಿಮ್ಮ ಸ್ವಂ ಪ್ರತ್ರರನ್ನಾಗಿ ಮಾಡಿರುವುದೂ ಇಲ್ಲ? "ಅವೆಲ್ಲ ನೀವು ನಿಮ್ಮ ಬಾಯಿಯಿಂದ ಹೊರಡಿಸಿ 
ಬಿಡುವ ಮಾತುಗಳು. ಪ ಅಲ್ಲಾಹನು ಕೇವಲ ಯಥಾರ್ಥವಾದುದನ್ನೇ ಹೇಳುತ್ತಾನೆ. ಅವನೇ ಸನ್ಮಾರ್ಗದ ಕಡೆಗೆ 
ಮಾರ್ಗದರ್ಶನ ನೀಡುತ್ತಾನೆ. ದತ್ತು ಮಕ್ಕಳನ್ನು ಅವರ ಪತರಿಗೆ ಸ ಸಂಬಂಧಿಸಿ ಕರೆಯಿರಿ. ಇದು ಅಲ್ಲಾಹನ ಬಳಿ ಹೆಚ್ಚು 
ನ್ಯಾಯೋಚಿತವಾದ ವಿಷಯವಾಗಿದೆ" ಮತ್ತು" ನಿಮಗೆ ಅವರ ಪಿತರು ಯಾರೆಂದು ತಿಳಿದಿರದಿದ್ದರೆ ಅವರು ನಿಮ್ಮ 


ಮಾನ ಮರ್ಯಾದೆಯನ್ನು ವೈರಿಗಳು ಹರಾಜಿಗಿಡುವುದನ್ನು ತಾಳ್ಗೆಯೊಂದಿಗೆ ಸಹಿಸಿಕೊಂಡರೆ ಅವರ ಈ ನಿಷ್ಠೆಯು ಅಲ್ಲಾಹನಿಂದ 
ಮರೆಯಾಗಿರುವುದಿಲ್ಲ ಮುಸ್ಲಿಮರ ಪೈಕಿ ಪ್ರವಾದಿಯ ನಿಷ್ಠಾವಂತ ಅನುಯಾಯಿಗಳು ಸ್ಥಿರವಾಗಿ ನಿಂತರೆ ಅವರ ಬಗ್ಗೆಯೂ 
ಸಂಶಯಗಳಲ್ಲಿ ಸಿಲುಕಿಕೊಂಡವರ ಬಗ್ಗೆಯೂ ಅಲ್ಲಾಹನಿಗೆ ತಿಳಿಯದೆ ಇಲ್ಲ ಪ್ರವಾದಿಯ ಚಾರಿತ್ರ್ಯವನ್ನು ಕಳಂಕಿತಗೊಳಿಸಲು 
ತೀವ್ರ ಪ್ರಯತ್ನಃ ನಡೆಸುತ್ತಿರುವ ಸತ್ಯನಿಷೇಧಿಗಳ ಮತ್ತು ಮುನಾಫಿಕರ ಬಗ್ಗೆಯೂ ಅಲ್ಲಾಹನು ಅಶ್ರದ್ಧನಲ್ಲ ಅದುದರಿಂದ ಕಳವಳ ಪ ಪಡಬೇಕಾಗಿಲ್ಲ 
ಪ್ರತಿಯೊಬ್ಬನೂ ತನ್ನ ಕರ್ಮಗಳನುಸಾರ ಪಡೆಯಲಿರುವ ಪುರಸ್ಕಾರ ಅಥವಾ ಶಿಕ್ಷೆಯನ್ನು ಪಡೆದೇ ತೀರುವನು. 

4. ಈ ವಾಕ್ಯದಲ್ಲಿ ಪುನಃ ಪ್ರವಾದಿವರ್ಯರನ್ನುಸ) ಸಂಬೋಧಿಸಲಾಗಿದೆ. ಪ್ರವಾದಿವರ್ಯರಿಗೆಸು ಈ ರೀತಿ ಆದೇಶಿಸ 
ಲಾಗುತ್ತಿದೆ. ನಿಮಗೆ ವಹಿಸಿಕೊಡಲಾಗಿರುವ ಕರ್ತವ್ಯವನ್ನು ಅಲ್ಲಾಹನ ಭರವಸೆಯಿಂದ ನೆರವೇರಿಸಿರಿ. ಇಡೀ ಲೋಕವೇ ನಿಮ್ಮ 
ವಿರುದ್ಧವಾದರೂ ನೀವದನ್ನು ಲೆಕ್ಕಿಸಬೇಕಾಗಿಲ್ಲ ಒಂದು ಆಜ್ಞೆಯು ಅಲ್ಲಾಹನ ವತಿಯಿಂದಾಗಿದೆಯೆಂದು ತಿಳಿದಾಗ ಅದನ್ನು 
ಪಾಲಿಸುವುದರಲ್ಲೇ ಒಳಿತು ಮತ್ತು ಹಿತವಿದೆಯೆಂದು ಸಮಾಧಾನ ಪಟ್ಟುಕೊಳ್ಳಬೇಕು. ಅನಂತರ ಅದರ ಔಚಿತ್ಯವನ್ನು ಹುಡುಕುವುದು ಅವನ 
ಕೆಲಸವಲ್ಲ, ಅವನು ಅಲ್ಲಾಹನ ಮೇಲೆ ಭರವಸೆಯಿಟ್ಟು ಅದನ್ನು ಪಾಲಿಸಬೇಕು. ದಾಸನು ತನ್ನ. ವ್ಯವಹಾರಗಳನ್ನು ಒಪ್ಪಿಸಿ ಬಿಡಲು ಅಲ್ಲಾಹನೇ 
ಸಾಕು. ಮಾರ್ಗದರ್ಶನ ನೀಡಲಿಕ್ಕೂ ಸಹಾಯ ಮಾಡಲಿಕ್ಕೂ ಆತನೇ ಸಾಕು, ಆತನ ಮಾರ್ಗದರ್ಶನದಂತೆ ಕೆಲಸ ಮಾಡುವವನು ಎಂದೂ 
ವಿಫಲನಾಗಲಾರನೆಂಬ ಭರವಸೆ ತಾಳಲಿಕ್ಕೂ ಆತನೇ ಸಾಕು. 

5. ಅರ್ಥಾತ್‌ ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸತ್ಯ ವಿಶ್ವಾಸಿ ಮತ್ತು ಕಪಟವಿಶ್ಚಾಸಿ, ಸತ್ಯವಂತ ಮತ್ತು ಸುಳ್ಳುಗಾರ ಹಾಗೂ 

ಸಜ್ಜನ ಮತ್ತು ದುಷ್ಪನಾಗಲು ಸಾ ಸಾಧ್ಯವಿಲ್ಲ ಅವನ ಎದೆಯೊಳಗೆ ದೇವಭಯ ಮತ್ತು ದೇವನ ಬಗ್ಗೆ ನಿರ್ಭೀತಿ ತುಂಬಿಕೊಂಡಿರುವ 
ಎರಡು ಹೃದಯಗಳಿರಲಾರವು. ಒಂದು ಸಮಯದಲ್ಲಿ ಮನುಷ್ಯನ ನೆಲೆ ಒಂದೇ ಆಗಿರುವುದು. ಅವನು ಒಂದೋ ಸತ್ಯವಿಶ್ವಾಸಿ 
ಇಲ್ಲವೆ ಕಪಟವಿಶ್ಚಾಸಿಯಾಗಿರುವನು. ಒಂದೋ ಸತ್ಯನಿಷೇಧಿ ಇಲ್ಲವೆ ವಿಧೇಯನಾಗಿರುವನು. ನೀವು ಒಂದು ವೇಳೆ ಸತ್ಯವಿಶ್ವಾಸಿಯನ್ನು 
ಮುನಾಫಿಕ್‌ ಎಂದು ಕರೆದರೆ ಅಥವಾ ಮುನಾಫಿಕನನ್ನು ಸತ್ಯ ವಿಶ್ವಾಸಿಯೆಂದು ಕರೆದರೆ ವಾಸ್ತವಿಕತೆ ಬದಲಾಗದು, ಆತನ ನೈಜ ನೆಲೆ ಒಂದು. 
ಮಾತ್ರವಾಗಿರುವುದು. 

6. "ಮಿುಹಾರ್‌' ಎಂಬುದು ಅರಬರು ಬಳಸುವ ಒಂದು ವಿಶಿಷ್ಟ ಪದ. ಹಿಂದಿನ ಕಾಲದಲ್ಲಿ ಅರಬರು ತಮ್ಮ ಪತ್ನಿಯರೊಂದಿಗೆ 
ಜಗಳಾಡಿದಾಗ ಕೆಲವೊಮ್ಮೆ ಕೋಪದಿಂದ “ನಿನ್ನ ಬೆನ್ನು ನನ್ನ ತಾಯಿಯ ಬನ್ನಿನಂತೆ'' ಎಂದು ಹೇಳುತ್ತಿದ್ದರು. ಈ ಮಾತು ಯಾರದಾದರೂ 
ಬಾಯಿಯಿಂದ ಹೊರಟು ಬಿಟ್ಟಿತೆಂದರೆ ಆ ಬಳಿಕ ಆ ಹಂಗಸು ಆತನ ಪಾಲಿಗೆ. ನಿಷಿದಳೆಂದು ಭಾವಿಸಲಾಗುತ್ತಿತ್ತು. ಏಕೆಂದರೆ ಆತ ಆಕೆಯನ್ನು 
ತಾಯಿಗೆ ಹೋಲಿಸಿದ ಇದರ. ಕುರಿತು ಅಲ್ಲಾಹನು ಹೇಳುತ್ತಾನೆ- ಪತ್ನಿಯನ್ನು ತಾಯಿಯೆಂದು ಕರೆಯುವುದರಿಂದ ಅಥವಾ ತಾಯಿಗೆ 
ಹೋಲಿಸುವುದರಿಂದ « ಆಕೆ ತಾಯಿಯಾಗುವುದಿಲ್ಲ ಹೆತ್ತವಳೇ ನಿಜವಾದ ತಾಯಿ. ಕೇವಲ ಬಾಯಿಮಾತಿನಿಂದ ವಾಸ್ತವಿಕತೆ ಬದಲಾಗುವುದಿಲ್ಲ. 
ಪತ್ನಿಯಾಗಿದ್ದವಳು ನಿಮ್ಮ ಮಾತಿನಿಂದ ತಾಯಿಯಾಗಲಾರಳು. (ಇಲ್ಲಿ ಮುಹಾರ್‌ಗೆ ಸಂಬಂಧಿಸಿದ ಕಾನೂನುಗಳನ್ನು ವಿವರಿಸುವುದು 
ಉದ್ದೇಶವಲ್ಲ. ಅದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಅಲ್‌ ಮುಜಾದಿಲ ಅಧ್ಯಾಯದ 2ರಿಂದ 4ರ ವರೆಗಿನ ಸೂಕ್ತಗಳಲ್ಲಿ, ವಿವರಿಸಲಾಗಿದೆ. ) 

7. ಇದು ನಜವಾದ ಉದ್ದೇಶವಾಗಿದೆ. ಮೇಲಿನ ಎರಡೂ ವಾಕ್ಯ; ಗಳನ್ನು ಈ ವಿಷಯವನ್ನು ಮಿ ಮಂದಟ್ಟು ಮಾಡುವುದಕ್ಕಾಗಿಯೇ 
ಪುರಾವೆಯ ರೂಪದಲ್ಲಿ ಹೇಳಲಾಗಿದೆ. 

8. ಈ ಆದೇಶದ ಪಾಲನೆಯಲ್ಲಿ ಮೊತ್ತ ಮೊದಲಾಗಿ ಮಾಡಲಾದ ಸುಧಾರಣೆಯೇನೆಂದರೆ ಪ್ರವಾದಿವರ್ಯರ(ಸ) ದತ್ತು 
ಪುತ್ರ ರುದ್‌ರನ್ನು ರುದ್‌ ಬಿನ್‌ ಮುಹಮ್ಮದ್‌ (ಮುಹಮ್ಮೃದ್‌ರ ಪುತ್ರು ಎಂದು ಕರೆಯುವ ಬದಲು ರುದ್‌ ಬಿನ್‌ ಹಾರಿಸ ಎಂದು 


ಕಾಂಡ - 21 


33. ಅಲ್‌ ಅಹ್‌ರಭಾಬ್‌ 59 


HEM 65 AIS SSK ಭತ್ತ ಬಜ 
US ೬.೬ ॥/5-ಸನಿ/01ಆ ರ ಯಕ 84 HOS 
ಧರ್ಮ ಸಹೋದರರು ಮತ್ತು ಮಿತ್ರರಾಗಿರುತ್ತಾರೆ. ತ ಚಾ ಹೇಳಿ ಬಿಟ್ಟಮಾತಿಗಾಗಿ ನಿಮ್ಮ ಮೇಲೇನೂ 
ದೋಷವಿಲ್ಲ ಆದರೂ ನೀವು ಉದ್ದೇಶಪೂರ್ವಕವಾಗಿ ಹೇಳಿದ ಮಾತಿನ ಬಗ್ಗೆ ಖಂಡಿತ ದೋಷವಿದೆ." ಅಲ್ಲಾಹ್‌ 

ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ." 
(6) ನಿಶ್ಚಯವಾಗಿಯೂ ಪ್ರವಾದಿಯು ಸತ್ಯವಿಶ್ವಾಸಿಗಳಿಗೆ ಅವರ ಸ್ವಂತ ಅಸ್ತಿಶ್ವಕ್ಕಿಂತಲೂ ಪ್ರಧಾನರಾಗಿದ್ದಾರೆ” 
ಮತ್ತು ಪ್ರವಾದಿಯ ಪತ್ನಿಯರು ಅವರ ಮಾತೆಯರಾಗಿದ್ದಾರೆ.* ಆದರೆ ದೇವಗ್ರಂಥದ ದೃಷ್ಟಿಯಿಂದ ಸಾಮಾನ್ಯ 


ಅವರ ತಂದೆಗೆ ಸಂಬಂಧಿಸಿ ಕರೆಯಲಾಯಿತು. ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ ಮತ್ತು ನಸಾಈಗಳಲ್ಲಿ ಉಲ್ಲೇಖಗೊಂಡಿರುವ ಹ. 
ಅಬ್ದುಲ್ಲಾ ಬಿನ್‌ ಉಮರ್‌ರವರ(ರ) ವರದಿ ಪ್ರಕಾರ, ಮೊದಲು ರುದ್‌ ಬಿನ್‌ ಹಾರಿಸರನ್ನು ಜನರು ರುದ್‌ ಬಿನ್‌ ಮುಹಮ್ಮದ್‌ 
ಎಂದು ಕರೆಯುತ್ತಿದ್ದರು. ಈ ಸೂಕ್ತ ಅವತೀರ್ಣಗೊಂಡ ಬಳಿಕ ಅವರನ್ನು ರ್ಭುದ್‌ ಬಿನ್‌ ಹಾರಿಸ ಎಂದು ಕರೆಯ ತೊಡಗಿದರು. ಅಲ್ಲದೆ 
ಎಲ್ಲರೂ ತಮ್ಮ ಹೆಸರನ್ನು ತಮ್ಮ ನೈಃ ನೆಜ ತಂದೆಗೆ ಸಂಬಂಧಿಸಿ ಕರೆಯಬೇಕೇ ಹೊರತು ಇತರರ ಕಡೆಗೆ ಸಂಬಂಧಿಸಿ ಕರೆಯುವುದನ್ನು ಈ 
ಸೂಕ್ತದ ಅವತರಣದ ಬಳಿಕ ನಿಷೇಧಿಸಲಾಯಿತು. ಹ. ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರವರ(ರ) ವರದಿಯೊಂದು ಬುಖಾರಿ, ಮುಸ್ಟಿಮ್‌ 
ಮತ್ತು ಅಬೂದಾವೂದ್‌ನಲ್ಲಿ ಹೀಗಿದೆ; ಪ್ರವಾದೀಸು ಹೇಳಿದರು: 8 | tls db at pe py ಜೆ ಆಶಿ 
“ಒಬ್ಬನು ತನ್ನ ನೈಜ ತಂದೆಯನ್ನು ಬಿಟ್ಟು ಬೇರೊಬ್ಬನನ್ನು ತನ್ನ ತಂದೆಯೆಂದು ಹೇಳಿದರೆ, ಅವನ ಪಾಲಿಗೆ - ಸ್ವರ್ಗವು 
ಹರಾಮ್‌ ಆಗಿರುವುದು.'' ಈ ಕೃತ್ಯವನ್ನುಮಹಾ ಪಾಪವೆಂದು ಹೇಳಲಾಗಿರುವ ಇತರ ಹದೀಸ್‌ ವರದಿಗಳೂ ಇವೆ. 

9. ಅರ್ಥಾತ್‌ ಅಂತಹ ಅವಸ್ಥೆಯಲ್ಲೂಅವನ ವಂಶಪಾರಂಪರ್ಯವನ್ನು. ಯಾರಿಗಾದರೂ ಸಂಬಂಧಿಸಿ ಹೇಳುವುದು ಸರಿಯಲ್ಲ 

10. ತಾಶ್ಚರ್ಯವೇನೆಂದರೆ ಯಾರನ್ನಾದರೂ ಪ್ರೀತಿಯಿಂದ ಮಗನೆಂದು ಕರೆದರೆ ಅಡ್ಡಿಯಿಲ್ಲ ಅದೇ ರೀತಿ ತಾಯಿ, ಮಗಳು, 
ಸಹೋದರಿ, ಸಹೋದರ ಎಂಬಿತ್ಯಾದಿ ಪದಗಳನ್ನು ನೈತಿಕವಾಗಿ ಯಾರಿಗಾದರೂ ಉಪಯೋಗಿಸಿದರೆ, ಅದೂ ತಪ್ಪಲ್ಲ ಆದರೆ ಹಾಗೆ 
ಕರೆಯಲ್ಲಡುವವರಿಗೆ ನೈಜ ಸಲಾಧಿಡಡಫೆ ಸ ಸ್ಥಾನಮಾನ ನೀಡುವುದು ಮತ್ತು ಅವರೊಂದಿಗೆ ನೈಜ ಸಂಬಂಧಿಕರಂತೆ ವ ವಹರಿಸುವುದು 
ಖಂಡಿತ ಆಕ್ಷೇಪಾರ್ಹವಾಗಿದೆ. ಅದರ ಬಗ್ಗೆ ವಿಚಾರಿಸಲಾಗುವುದು. 


11. ಇದರ ಒಂದು ಅರ್ಥವೇನೆಂದರೆ ಈ ಹಿಂದೆ ಆಗಿ ಹೋಗಿದ್ದ ತಪ್ಪುಗಳನ್ನು ಅಲ್ಲಾಹನು ಕ್ಷಮಿಸಿರುವನು. ಅದರ ಬಗ್ಗೆ 
ವಿಚಾರಣೆ ನಡೆಯದು. ಅದರ ಎರಡನೆಯ ಅರ್ಥ- ಅಲ್ಲಾಹನು ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷಿಸುವವನಲ್ಲ ಆದರೆ ಬಾಹ್ಯ ನೋಟಕ್ಕೆ 
ತಪ್ಪೆಂದು ತೋರುವಂತಹ ಒಂದು ಮಾತನ್ನು ಆಡಿದರೂ ಅದರ ಹಿಂದೆ ಕೆಟ್ಟ: ಸಂಕಲ್ಪವಿಲ್ಲದಿದ್ದರೆ, ಕೇವಲ ಬಾಹ್ಯ ರೂಪದ ಆಧಾರದಲ್ಲಿ 
ಅಲ್ಲಾಹನು ಶಿಕ್ಷಿಸಲಾರನು ಎಂದಾಗಿದೆ. 


12 ಅಂದರೆ ಪ್ರವಾದಿಯವರ(ಸ ಸಂಬಂಧವು ಮುಸ್ಲಿಮರೊಂದಿಗೆ ಮತ್ತು ಮುಸ್ಲಿಮರ ಸಂಬಂಧವು "ಪ್ರವಾದಿ 
ವರ್ಯರೊಂದಿಗೆಸು ಇತರೆಲ್ಲ ಮಾನವೀಯ ಸಂಬಂಧಗಳಿಗಿಂತಲೂ ಉನ್ನತ ಮಟ್ಟದ್ದಾಗಿದೆ. ಯಾವ ಕೌಟುಂಬಿಕ ಮತ್ತು ಇತರ 
ಸಂಬಂಧಗಳೂ ಪ್ರವಾದೀಸ) ಮತ್ತು ಮುಸ್ಲಿಮರ ಸಂಬಂಧಕ್ಕೆ ಸಮನಾದುದಲ್ಲ ಮುಸ್ಲಿಮರ ಮಟ್ಟಿಗೆ ಪ್ರವಾದಿವರ್ಯರು(ಸ) 
ಅವರ ಹೆತ್ತವರಿಗಿಂತಲೂ ಅಧಿಕ ದಯೆ ಕರುಣೆಯುಳ್ಳವರು ಮತ್ತು ಅವರ ಸ್ವದೇಹಕ್ಕಿಂತಲೂ ಅಧಿಕ ಹಿತಚಿಂತಕರಾಗಿದ್ದಾರೆ. ಅವರ 
ತಂದೆ-ತಾಯಿಗಳು ಮತ್ತು ಮಡದಿ-ಮಕ್ಕಳು ಅವರಿಗೆ ಹಾನಿ ಮಾಡಬಲ್ಲರು. ಅವರೊಂದಿಗೆ ಸ್ವಾರ್ಥ ತೋರಬಲ್ಲರು. ಅವರನ್ನು 
ದಾರಿಗೆಡಿಸಬಲ್ಲರು. ಅವರಿಂದ ತಪ್ಪುಕೆಲಸ ಮಾಡಿಸಬಲ್ಲರು. ಅವರನ್ನುನರಕಕ್ಕೊಯ್ಯಬಲ್ಲರು. ಆದರೆ ಪ್ರವಾದಿವರ್ಯರು(ಸು ಅವರನ್ನು 
ನೈಜ ಯಶಸ್ಸಿಗೊಯ್ಯ ಬಲ್ಲಂತಹ ಮಾತನ್ನೇ ಆಡುವರು. ಮುಸ್ಲಿಮರುತಮ್ಮಕಾಲಿಗೆ ತಾವೇ ಕೊಡಲಿ ಹಾಕಬಹುದು. ಮೂರ್ಬತನದಿಂದ 
ತಮಗೆ ತಾವೇ ನಷ್ಟ ತಂದುಕೊಳ್ಳಬಹುದು. ಆದರೆ ಪ್ರವಾದಿವರ್ಯರು(ಸ) ಅವರಿಗೆ ಲಾಭದಾಯಕವಾದ ಬೋಧನೆಯನ್ನೇ 
ನೀಡುವರು. ವಸ್ತುಸ್ಥಿತಿ ಈ ರೀತಿಯಿರುವಾಗ ಮುಸ್ಲಿಮರು ಪ್ರವಾದಿವರ್ಯರನ್ನುಸ) ತಮ್ಮ ತಂದೆ ತಾಯಿಗಳು, ಮಡದಿ, 
ಸಂತಾನ ಹಾಗೂ ತಮ್ಮ ಸ್ಪಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಬೇಕಾದುದು, ಲೋಕದ ಎಲ್ಲ ವಸ್ತುಗಳಿಗಿಂತಲೂ ಹೆಚ್ಚಿನ ಪ್ರೀತಿ ಪ್ರವಾದಿ 
ವರ್ಯರೊಂದಿಗಿರಿಸ ಬೇಕಾದುದು, ತಮ್ಮ ಅಭಿಪ್ರಾಯಕ್ಕಿಂತ ಪ್ರವಾದಿವರ್ಯರ(ಸು ಅಭಿಪ್ರಾಯಕ್ಕೆ ಮತ್ತು ತಮ್ಮ ತೀರ್ಮಾನಕ್ಕಿಂತ 
ಪ್ರವಾದಿವರ್ಯರ(ಸು ತೀರ್ಮಾನಕ್ಕೆ ಪ್ರಾಶಸ್ತ್ಯ ನೀಡಬೇಕಾದುದು ಹಾಗೂ ಪ್ರವಾದಿಯವರ(ಸ) ಎಲ್ಲ ಆಜ್ಞೆಗಳನ್ನೂ ಶಿರಸಾ 
ಪಾಲಿಸಬೇಕಾದುದು ಪ್ರವಾದಿವರ್ಯರ(ಸ) ಹಕ್ಕಾಗಿರುತ್ತದೆ. 


ಕಾಂಡ - 2% 


60 ತಪ್ಪೀಮುಲ್‌ ಕುರ್‌ಆನ್‌ 


ಇದೇ ವಿಷಯವನ್ನು ಪ್ರವಾದಿವರ್ಯರು(ಸು ಒಂದು ಹೆದೀಸ್‌ನಲ್ಲಿಹೀಗೆ ವಿವರಿಸಿದ್ದಾರೆ, 
111೪1೫೫೫೪3೫ Fl ಟ್‌ 

*“ನಿಮ್ಮಪೈಕಿ ಯಾರೂ ತಮ್ಮತಂದೆ, ಸಂತಾನ ಹಾಗೂ ಲೋಕದ ರಲ ಮಿನ್‌ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವ ವರೆಗೆ 
ಸತ್ಯವಿಶ್ವಾಸಿಯಾಗಲಾರರು.'' ಇದನ್ನು ಬುಖಾರಿ ಮತ್ತಿತರ ಹದೀಸ್‌ ವಿದ್ವಾಂಸರು ಅಲ್ಪಸ್ವಲ್ಪಪದ ವ್ಯತ್ಯಾಸ ಸಗೆಳೊಂದಿಗೆ ಉಲ್ಲೇಖಿಸಿದ್ದಾರೆ. 

1 ಪ್ರಸ್ತುತ ವೈಶಿಷ್ಟ ಗಳಿಂದಾಗಿ ಪ್ರವಾದಿಯವರ(ಸ) ಸ ಮುಸ್ಲಿಮರ "ಬಾಲಿಗೆ ಅವರ ನೈಜ ತಾಯಂದಿರಂತೆಯೇ 
ಹರಾಮ್‌ ಆಗಿರುವರು. ಲೆ ಮುಸ್ಲಿಮರಲ್ಲಿ ಸಾಕು ತಾಯಂದಿರು ನೈಜ ತಾಯಂದಿರಂತಲ್ಲ, ಪ್ರವಾದಿ ಪತ್ನಿಯರು ನೈಜ 
ತಾಯಂದಿರಂತೆ ಎಂಬ ಈ ವಿಶೇಷತೆಯು ಪ್ರವಾದಿಯವರ(ಸ) ಹೊರತು ಲೋಕದ ಇತರ ಯಾರಿಗೂ ಪ್ರಾಪ್ತವಿಲ್ಲ 

ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಪ್ರವಾದಿ ಪತ್ನಿಯರನ್ನು ಗೌರವಿಸಬೇಕಾದುದು ಮುಸ್ಲಿಮರಿಗೆ 
ಕಡ್ಡಾಯ. ಅವರೊಂದಿಗೆ ಯಾವ ಮುಸ್ಲಿಮನೂ ವಿವಾಹವಾಗುವಂತಿಲ್ಲ ಈ ನೆಲೆಯಲ್ಲಿ! ಅವರು ಸತ್ಯವಿಶ್ವಾಸಿಗಳ ತಾಯಂದಿರಾಗಿದ್ದಾರೆ. 
ಇನ್ನಿತರ ನೆಲೆಯಲ್ಲಿ ಅವರು ತಾಯಂದಿರಂತಲ್ಲ ಉದಾ: ಅವರ ನೈಜ ಸಂಬಂಧಿಕರ ಹೊರತು ಇತರೆಲ್ಲ ಮುಸ್ಲಿಮರ ಮುಂದೆ ಅವರು 
ಪರ್ದಾ ನಿಯಮವನ್ನು ಪಾಲಿಸುವುದು ಕಡ್ಡಾಯವಾಗಿತ್ತು. ಅವರ ಪುತ್ರಿಯರು, ಮುಸ್ಲಿಮರು ವಿವಾಹ ಮಾಡಬಾರದಂತಹ 
ಸಹೋದರಿಯರಲ್ಲ ಅವರ ಸಹೋದರ ಸಹೋದರಿಯರು ಮುಸ್ಲಿಮರ ಪಾಲಿಗೆ ಮಾವ ಚಿಕ್ಕಮ್ಮರಂತಲ್ಲ ಒಬ್ಬ ವ್ಯಕ್ತಿಗೆ ತನ್ನ 
ತಾಯಿಯ ವಾರೀಸು ಸೊತ್ತಿನಲ್ಲಿ ಪಾಲು ದೊರೆಯುವಂತೆ ಅವರ ಸಂಬಂಧಿಕರಲ್ಲದ ಮುಸ್ಲಿಮರಿಗೆ ಅವರ ಸೊತ್ತಿನ ಪಾಲು 
ದೊರೆಯಲಾರದು. ` 

ಇನ್ನೂ ಒಂದು ವಿಷಯ ಇಲ್ಲಿ ಗಮನಾರ್ಹವಾಗಿದೆ. ಕುರ್‌ಆನಿನ ಪ್ರಕಾರ ಈ ಸ ಸ್ಥಾನಮಾನವು ಪ್ರವಾದಿಯವರ(ಸ ಎಲ್ಲ 
ಪಕ್ನಿಯರಿಗೂ. ಇದೆ. ಇವರಲ್ಲಿ ಹ. ಆಯಿಶಾ ಕೂಡಾ ಸೇರಿದ್ದಾರೆ. ಆದರೆ ಒಂದು ವಿಭಾಗದವರು ಹ. ಅಲೀ ಫಾತಿಮಾ ದಂಪತಿಗಳನ್ನೂ 
ಅವರ ಸಂತಾನವನ್ನೂ ಧರ್ಮದ ಕೇಂದ್ರವಾಗಿ ಮಾಡಿ ಧಾರ್ಮಿಕ ಆಚಾರಗಳನ್ನೆಲ್ಲ ಅವರಿಗೇ ಸಂಬಂಧಿಸಿ, ಇತರ ಸಹಾಬಿಗಳ 
ಜೊತೆಯಲ್ಲಿ ಹ. ಆಯಿಶಾರನ್ನೂ ನಿಂದಿಸಲು ಮತ್ತು ಅವಮಾನಿಸಲು ನಿಂತಾಗ, ಅವರಿಗೆ ಕುರ್‌ಆನಿನ ಈ ಸೂಕ್ತ ಅಡ್ಡಿಯಾಗುತ್ತದೆ. 
ಅದರ ಪ್ರಕಾರ ಸತ್ಯ ವಿಶ್ವಾಸಿಯೆಂದು ವಾದಿಸುವ ಪ್ರ ಪ್ರತಿಯೊಬ್ಬನೂ ಅವರನ್ನು ಮಾತೆಯೆಂದು ಅಂಗೀಕರಿಸಬೇಕಾಗುತ್ತದೆ. ಈ ತೊಡಕನ್ನು 
ನಿವಾರಿಸಲು ವಲಕ್ಷಣವಾದವನ್ನು ಮುಂದಿಡಲಾಯಿತು. ಅದೇನೆಂದರೆ, ತಮ್ಮ ಬಳಿಕ ತಮ್ಮ ಪತ್ನಿಯರ ಪೈಕಿ ಬೇಕಾದವರನ್ನು ತನ್ನೆ 
ಬಳಿಯಿರಿಸುವಂತೆಯೂ ಉಳಿದವರಿಗೆ ತಮ್ಮ ಪರವಾಗಿ ತಲಾಕ್‌ ಕೊಡುವಂತೆಯೂ ಪ್ರವಾದೀಸ) ಅಲೇಯವರಿಗೆ ಅಧಿಕಾರ ಕೊಟ್ಟಿದ್ದರು." 
ಅಬೂ`ಮನ್ಸೂರ್‌ ಅಹ್ಟದ್‌ ಬಿನ್‌ ಅಬೂ ತಾಲಿಬ್‌ ತಬ್ರಸಿಯವರು “ಕಿತಾಬುಲ್‌ ಇಹ್ತಿಜಾಜ್‌' ಎಂಬ ಗ್ರಂಥದಲ್ಲಿ ಬರೆದಿರುವುದನ್ನು 
ಸುಲೈಮಾನ್‌ ಬಿನ್‌ ಅಬ್ದುಲ್ಲಾಅಲ್‌ ಬಹ್ರಾನಿ ಹೀಗೆ ಉಲ್ಲೇಖಿಸಿದ್ದಾರೆ, '"ಪ್ರವಾದಿ(ಸು ಅಲೀಯವರೊಡನೆ ಹೀಗೆಂದರು, 


dn gt ಬೆ! uty edt dn salt cas Gul is dt 
ood ಬಟ್ಟ! 3 ops ಓಟ!) 212%! ಸಟ Sle doth gle ಒಟ GU 
ಅಬುಲ್‌ ಹಸನ್‌! ಈ ವಿಶೇಷತೆಯು ನಾವು ಅಲ್ಲಾಹನ ಅನುಸರಣೆಯಲ್ಲಿರುವ ಕಾಲದ ವರೆಗೆ ಮಾತ್ರವಿರುವುದು. ಆದುದರಿಂದ 
ನನ್ನ ನಂತರ ನನ್ನ ಪತ್ನಿಯರ ಪೈಕಿ ಯಾರೂ ನಿನ್ನ ವಿರುದ್ಧ ಬಂಡೆದ್ದು ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುವರೋ ಅವರಿಗೆ ತಲಾಕ್‌ 
ಕೊಡು.-ಅವರನ್ನು ಸತೃವಿಶ್ವಾಸಿಗಳ ಮಾತೆಯರೆಂಬ ಸ್ಥಾನದಿಂದ ಪದಚ್ಯುತಗೊಳಿಸು..'' 
ಹದೀಸ್‌ ಪರದಿಶಾಸ್ತ ನಿಯಮದ ಪ್ರಕಾರ ಈ ವರದಿಗೆ ತಲೆಬುಡವಿಲ್ಲ ಇದೇ ಅಧ್ಯಾಯದ 28-29 ಮತ್ತು 51-52ನೆಯ 
ಸೂಕ್ತಗಳನ್ನು ಗಮನಿಸಿದರೆ ನ್ಯ ವರದಿ ಕುರ್‌ಆನಿಗೂ ವಿರುದ್ಧವಾಗಿದೆಯಿಂದು ವ್ಯಕ್ತವಾಗುತ್ತದೆ. ಏಕೆಂದರೆ "ತಖ್‌ಈರ್‌'ನ ಸೂಕ್ತ 
ಅವತೀರ್ಣಗೊಂಡ ಬಳಿಕ ಪ್ರವಾದಿ ಪತ್ನಿಯರು ಯಾವ 'ಅವಸ್ಥೆಯಲ್ಲೂ ತಮ್ಮ ದಾಂಪತ್ಯವನ್ನು ಪ್ರವಾದಿವರ್ಯರೊಂದಿಗೇ 
ಮುಂದುವರಿಸುವ ಇಚ್ಛೆವ್ಯಕ್ತಪಡಿಸಿದ್ದಾಗ ಅವರಿಗೆ ತಲಾಕ್‌ ನೀಡುವ ಅಧಿಕಾರ ಪ್ರವಾದಿವರ್ಯರಿಗೇಸ) ಇಲ್ಲದಾಯಿತು. ಈ ವಿಷಯದ 
ವಿವರಣೆಯು ಮುಂದೆ 42 ಮತ್ತು 92ನೆಯ ಟಿಪ್ಪಣಿಗಳಲ್ಲಿಬರಲಿದೆ. 
ಅದಲ್ಲದೆ ಓರ್ವ ನಿಷ್ಟಕ್ಷ ಪಾತಿ ವ್ಯಕ್ತಿಯು ಕೇವಲ ಬುದ್ಧಿ ಉಪಯೋಗಿಸಿ ಈ ವರದಿಯ ವಿಷಯಗಳನ್ನು ಗಮನಿಸಿದಾಗ 
ಅದು ಅಪ್ಪಟ ಸುಳ್ಳು ಮತ್ತು ಪ್ರವಾದಿವರ್ಯರ(ಸ) ಮೇಲೆ ಮಾಡಲಾದ ಅತ್ಯ ೦ಶ ನಿಂದನೀಯ ಅಪವಾದವೆಂಬುದನ್ನು ಸ ಸ್ಪಷ್ಟವಾಗಿ 
ಕಾಣಬಲ್ಲನು. ಪ್ರವಾದಿಯ ಸ್ಥಾನವು ಅತ್ಯುನ್ನತವಾದುದು. ಓರ್ವ ಸಾಮಾನ್ಯ ಸ ಸ ಸಭ್ಛವ್ವ ಕಿಯಿಂದೆ ಕೂಡಾ, ಆತ ತನ್ನ ಮರಣದ ಬಳಿಕ ತನ್ನ 
ಪತ್ನಿಗೆ ತಲಾಕ್‌ ಕೊಡುವ ಚಿಂತೆಯಲ್ಲಿರುವನು ಮತ್ತು ಇಹಲೋಕದಿಂದ ನಿರ್ಗಮಿಸುವಾಗ ತನ್ನ ಅಳಿಯನೊಂದಿಗೆ, ಎಂದಾದರೂ ತನ್ನ 
ಪತ್ನಿಯೊಂದಿಗೆ ನಿನ್ನ ಜಗಳವಾದರೆ ನನ್ನ ಪರವಾಗಿ ಆಕೆಗೆ ತಲಾಕ್‌ ನೀಡಲು ಅಧಿಕಾರ ಕೊಡಬಲ್ಲನೆಂದು ಊಹಿಸುವುದೂ ಸಾಧ್ಯ ವಲ್ಲ. 
ಇದರಿಂದ ತಿಳಿದು. ಬರುವುದೇನೆಂದರೆ, ಅಹ್ಲುಭೈತ್‌(ಪ್ರವಾದಿಯ ಕುಟುಂಬ)ನೊಂದಿಗೆ ಪ್ರೀತಿಯಿದೆಯೆಂದು ವಾದಿಸುವವರ 
ಮನಸ್ಸಿನಲ್ಲಿ ಪ್ರವಾದಿಯವರ(ಸ) ಸ್ಥಾನಮಾನ ಎಷ್ಟಿದೆ ಮತ್ತು ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲಾಹನ ಮಾತಿಗೇ ಅವರು ಎಷ್ಟು ಬೆಲೆ 
ಕೊಡುತ್ತಾರೆ ಎಂಬುದನ್ನು ಊಹಿಸಬಹುದು. 


ಕಾಂಡ - 21 


33. ಅಲ್‌ ಅಹ್‌ರಭಾಬ್‌ 61 


SEG EES eis sh os dS Bp 


A 
3 


ಥಮ ಮ್ರ ಬಡಿ ಜಸಿ ಈ ONE ಹಿ 
EGS ಯ IE Eis ಬ್‌ 


Ue 


A A 425% 1ಬಿ) CLG .... 5 


ಸತ್ಯವಿಶ್ವಾಸಿಗಳು ಹಾಗೂ ಮುಹಾಜಿರರಿಗಿಂತಲೂ ಸಂಬಂಧಿಕರು ಪರ ಸ್ಟರರ ಪಾಲಿಗೆ ಅಧಿಕ ಹಕ್ಕುದಾರರಾಗಿದ್ದಾರೆ. 


ಆದರೆ, ತಮ್ಮ ಮಿತ್ರರೊಂದಿಗೆ ನೀವೇನಾದರೂ ಒಳಿತು (ಮಾಡ ಚ್ಛಿಸು. ತ್ರೀರಾದರೆ) ಮಾಡಬಹುದು. ೩ WE 
ಆಜ್ಞೆಯು ದೇವ ಗ್ರಂಥದಲ್ಲಿ ಬರೆದಿದೆ. 

(7-8) ಮತ್ತು (ಪೈಗಂಬರರೇ) ನಾವು ಎಲ್ಲ ಪ್ರವಾದಿಗಳಿಂದ ಪಡೆದಿರುವ ಕರಾರನ್ನು; ನೆನಪಿಡಿರಿ. ನಿಮ್ಮಿಂದಲೂ 
ನೂಹ್‌, ಇಬ್ರಾಹೀಮ್‌, ಮೂಸಾ ಮತ್ತು ಮರ್ಯಮರ ಪುತ್ರ ಈಸಾರಿಂದಲೂ ಎಲ್ಲರಿಂದಲೂ ನಾವು ಬಲವಾದ 
ಕರಾರನ್ನು ಪಡೆದಿರುತ್ತೇವೆ.” (ಇದು, ಅವರ ಪ್ರಭು) ಸತ್ಯಸಂಧರಿಂದ ಅವರ ಸತ್ಯ ಸಂಧತೆಯ ಕುರಿತು ಪ್ರಶ್ನಿಸಲಿಕ್ಕಾಗಿ 
(ಆಗಿರುತ್ತದೆ ಮತ್ತುಸತ್ಯನಿಷೇಧಿಗಳಿಗಾಗಿ ಅವನು ವೇದನಾಯುಕ್ತ ಯಾತನೆಯನ್ನು ಸಿದ್ಧಪಡಿಸಿಯೇ ಇಟ್ಟಿದ್ದಾನೆ. 1 


SNES CAE ಸು SSN NS ERE ಗು 

14, ಪ್ರವಾದಿ(ಸ) ಅವರೊಂದಿಗೆ ಮುಸ್ಲಿಮರ ಸಂಬಂಧದ ಸ್ವರೂಪ ಇತರೆಲ್ಲ ಸಂಬಂಧಗಳಿಗಿಂತಲೂ ವಿಶಿಷ್ಟವಾಗಿದೆಯೆಂದು 
ಈ ಸೂಕ್ತದಲ್ಲಿ ತಿಳಿಸಲಾಗಿದೆ. ಆದರೆ ಸಾಮಾನ್ಯ ಮುಸ್ಲಿಮರ ನಡುವೆ ಇರುವ ಸಂಬಂಧವು, ಸಂಬಂಧಿಕರ ಹಕ್ಕುಗಳು 
ಇತರರಿಗೆ ಪರಸ್ಪರರೆ ಮೇಲಿರುವ ಹಕ್ಕುಗಳಿಗಿಂತ ವಿಶಿಷ್ಟವಾಗಿದೆ ಎಂಬ ತತ್ನವನ್ನು ಆಧರಿಸಿದೆ. ಒಬ್ಬನು ದಾನ ಮಾಡುವಾಗ, 
ತನ್ನ ತಂದೆ ತಾಯಿ, ಮಡದಿ ಮಕ್ಕಳು ಮತ್ತು ಸಹೋದರ ಸಹೋದರಿಯರನ್ನು "ಕಡೆಗಣಿಸಿ ಹೊರಗಿನವರಿಗೆ ದಾನ ಮಾಡುತ್ತಾ 
ಇದ್ದರೆ ಅಂತಹ ದಾನ ಸರಿಯಾಗಲಾರದು. ರುಕಾತ್‌ ನೀಡುವಾಗಲೂ ಮೊದಲು" ತನ್ನ ಹತ್ತಿರದ ಬಡ ಸಂಬಂಧಿಕರಿಗೆ ನೀಡಬೇಕು. 
ಅನಂತರ ಇತರ ಅಪೇಕ್ಷಿತರಿಗೆ ನೀಡಬೇಕು. ವಾರೀಸು ಸೊತ್ತು ಕೂಡಾ ಒಬ್ಬನ ಅತಿ ಹತ್ತಿರದ ಸಂಬಂಧಿಕನಿಗೇ ಕಡ್ಡಾಯವಾಗಿ 
ಹೋಗುವುದು. ಇತರರಿಗೆ ಅವನು ಬಯಸಿದರೆ ಉಡುಗೊರೆ, ದತ್ತಿ ಅಥವಾ ಉಯಿಲಿನ ಮೂಲಕ ತನ್ನ ಸೊತ್ತನ್ನು ನೀಡಬಹುದು. 
ಆದರೆ ವಾರೀಸುದಾರರನ್ನು ವಂಚಿಸಿ ಇತರರಿಗೆ ಎಲ್ಲವನ್ನೂ ಕೊಟ್ಟು ಬಿಡಬಾರದು. ಈ ಆದೇಶದಿಂದ ಹಿಜ್ರತ್‌ನ ನಂತರ ಮುಹಾಜಿರ್‌ 
ಮತ್ತು ಅನ್ನಾರರ (ಮದೀನಾದಿಂದ ವಲಸೆ ಬಂದವರು ಮತ್ತು ಮದೀನಾದ ಮಣ್ಣಿನ ಮಕ್ಕಳು) ನಡುವೆ ಏರ್ಪಡಿಸಲಾಗಿದ್ದ 
ಭ್ರಾತೃತ್ವ ಸ ಸಂಬಂಧದಿಂದಾಗಿ ಆರಂಭಗೊಂಡಿದ್ದ ಆ ಸಂಪ್ರದಾಯವೂ ಅನೂರ್ಜಿತಗೊಂಡಿತು. ಅದರ ಪ್ರಕಾರ ಮುಹಾಜಿರ್‌ 
ಮತ್ತು ಅನ್ನಾರರು ಕೇವಲ ಧಾರ್ಮಿಕ ಸಂಬಂಧದಿಂದಾಗಿ ಪರಸ್ಪರ ವಾರೀಸುದಾರರೆಂದು ಪರಿಗಚಿಗರಾಗುತ್ತಿಕು. ಅಲ್ಲಾಹನು 
ಇಲ್ಲಿ ವಾರೀಸು ಸೊತ್ತನ್ನು ಕೇವಲ ಕುಟುಂಬ ಸಂಬಂಧದ ಆಧಾರದಲ್ಲೇ ವಿತರಣೆ ಮಾಡಬೇಕೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ. 
ಆದರೆ ಓರ್ವನು ದಾನ, ಉಡುಗೊರೆ ಅಥವಾ ಉಯಿಲಿನ ಮೂಲಕ ತನ್ನ ಧಾರ್ಮಿಕ ಸಹೋದರನಿಗೆ ಏನಾದರೂ 
ಸಹಾಯ ಮಾಡಬಯಸಿದರೆ ಹಾಗೆ ಮಾಡಬಹುದು. 

15. ಈ ಸೂಕ್ತದಲ್ಲಿ ಅಲ್ಲಾಹನು ಎಲ್ಲ ಪ್ರವಾದಿಗಳಿಂದಲೂ ಬಲವಾದ ಕರಾರನ್ನು ಪಡೆದಂತೆ ತಮ್ಮಿಂದಲೂ ಒಂದು 
ಬಲವಾದ ಕರಾರನ್ನುಪ! ಿಪಡೆದಿದ್ದಾನೆಂದೂ ಅದನ್ನು ತಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದೂ ಪ್ರವಾದಿವರ್ಯರಿಗೆ(ಸು ನೆನಪಿಸಿ ಕೊಡುತ್ತಿದ್ದಾನೆ. 
ಅದು ಯಾವ ಕರಾರು? ಮೇಲಿನ ವಾಕ್ಚರಣಿಯನ್ನು ಗಮನಿಸುವಾಗ ತಿಳಿದು ಬರುವ ಅಂಶವೇನೆಂದರೆ ಪ್ರವಾದಿಯು ಅಲ್ಲಾಹನ 
ಎಲ್ಲ ಆಜ್ಞೆ ಆದೇಶಗಳನ್ನು ಸ್ವಯಂ ಪಾಲಿಸುವರು. ಇತರರು ಅದನ್ನು ಅನುಸರಿಸುವಂತೆ ಮಾಡುವರು, ಅಲ್ಲಾಹನ ಮಾತುಗಳನ್ನು 
ಯಾವುದೇ ಹೆಚ್ಚು ಕಡಿಮೆಯಿಲ್ಲದೆ ಮುಟ್ಟಿಸುವರು ಮತ್ತು ಅದನ್ನು ಕಾರ್ಯತಃ ಜಾರಿಗೊಳಿಸುವ ಪ್ರಯತ್ನದಲ್ಲಿ ಯಾವುದೇ ಲೋಪ 
ಮಾಡಲಾರರು ಎಂಬುದೇ ಆ ಕರಾರಾಗಿದೆ. ಈ ಕರಾರಿನ ಪ್ರಸ್ತಾಪವು. ಕುರ್‌ಆನಿನಲ್ಲಿಅನೇಕ ಕಡೆಯಿದೆ. ಉದಾ: 

ಜಟ್‌ Ty LEG G5 A) i BSE sb I Ii BS 
“SSIS ೬1೮ 
“"ಅಲ್ಲಾಹನು ನೂಹರಿಗೆ ಅಜ್ಞಾಪಿಸಿದ್ದ ನ ಧರ್ಮವಿಧಾನವನ್ನೇ ನಿಮಗಾಗಿಯೂ ನಿಶ್ಚಯಿಸಿಕೊಟ್ಟಿದ್ದಾನೆ ಮತ್ತು ಈಗ ನಾವು ಅದನ್ನೇ 
ದಿವ್ಯವಾಣಿಯ ಮೂಲಕ ನಿಮ್ಮಕಡೆಗೆ ಕಳಿಸಿರುತ್ತೇವೆ. ಇದನ್ನೇ ನಾವು ಇಬ್‌ರಾಹೀಮ್‌, ಮೂಸಾ ಮತ್ತು ಈಸಾರಿಗೂ ಬೋಧಿಸಿದ್ದೆವು. 
ಈ ಧರ್ಮವನ್ನು! ಸಂಸ್ಥಾಪಿಸಿರಿ ಮತ್ತು ಇದರಲ್ಲಿ ಭಿನ್ನರಾಗದಿರಿ. ಎಂಬ ಆದೇಶದೊಂದಿಗೆ.'' (42:13) 


ಇರಾ 


ಕಾಂಡ -21 


62 ತಪ್ಪೀಮುಲ್‌ ಕುರ್‌ಆನ್‌ 


SSS ಆಖ ಬತ AST ಜ್ರ 1೬ 35 

“ಅಲ್ಲಾಹನು ಗ್ರಂಥದವರಿಂದ, "ನೀವು ಗ್ರಂಥದ ಬೋಧನೆಯನ್ನು ಜನರಿಗೆ ಪ್ರಸಾರ ಮಾಡಬೇಕು ಮತ್ತು 

ಅದನ್ನು ಅಡಗಿಸಬಾರದು' ಎಂಬ ಕರಾರನ್ನು ಪಡೆದ ಸಂದರ್ಭವನ್ನುಸ್ಥರಿಸಿರಿ.'' (3:187) 
೫೫55651558 ಟಟ 

""ಅಲ್ಲಾಹನ ಹೊರತು ಬೇರೆ ಯಾರ ದಾಸ್ಯ ಆರಾಧನೆಯನ್ನೂ ಮಾಡಬಾರದೆಂದು ನಾವು ಬನೀ ಇಸ್ರಾಈಲರಿಂದ 

ಕರಾರನ್ನು ಪಡೆದ ಸಂದರ್ಭವನ್ನು ಸ್ಫರಿಸಿರಿ.'' (2:83) 
bts ನಿ EN 
“ಅವರಿಂದ ಗ್ರಂಥದ ಕರಾರನ್ನು ಪಡೆದಿರಲಿಲ್ಲವೆ?......'' (7:169) 


SENS FL SIG NL 
““ನಾವು ನಿಮಗೆ ಕೊಡುತ್ತಿರುವ ಗ್ರಂಥವನ್ನು ಬಿಗಿಯಾಗಿ ಹಿಡಿಯಿರಿ ಮತ್ತು ಆದರಲ್ಲಿ ಬರೆದಿರುವುದನ್ನು ನೆನಪಿಟ್ಟುಕೊಳ್ಳಿರಿ. 
ಅದರಿಂದ ನೀವು ಧರ್ಮನಿಷ್ಠರಾಗಲೂ ಬಹುದೆಂದು ನಾವು ಅವರೊಡನೆ ಹೇಳಿರಲಿಲ್ಲವೆ.'' (7:171) 


15.208) ಇ 2402 IES PE NL 


ನಿಮ್ಮೊಂದಿಗೂ ನೀವು ನಮ್ಮ ಆಜ್ಞೆಯನ್ನು ಪಾಲಿಸಬೇಕು ಮತ್ತು ಇತರರನ್ನು: ಪಾಲಿಸುವಂತೆ ಮಾಡಬೇಕು ಎಂಬ ಬಲವಾದ ಒಪ್ಪಂದವಿದೆ. 
ಆದುದರಿಂದ ನೀವು ಯಾರದೇ ಮೂದಲಿಕೆಯ ಮಾತುಗಳನ್ನು ಲೆಕ್ಕಿಸಬಾರದು, ನಾಚಿಕೆ ಪಡಬಾರದು ಮತ್ತು ಹೆದರಬಾರದು. ನಾವು 
ನಿಮ್ಮಿಂದ ಬಯಸುವ ಕಾರ್ಯವನ್ನು ಸಂಕೋಚವಿಲ್ಲದೆ ಈಡೇರಿಸಬೇಕು. 

ಒಂದು ವರ್ಗವು ಇಲ್ಲಿ ಒಪ್ಪಂದವೆಂದರೆ ಪ್ರವಾದಿಯವರಿಗಿಂತ(ಸ) ಮುಂಚೆ ಬರುವ ಎಲ್ಲ ಪ್ರವಾದಿಗಳೊಂದಿಗೂ ಅವರ 
ಸಮುದಾಯಗಳೊಂದಿಗೂ ಅವರು ಅವರ ನಂತರ ಬರುವ ಪ್ರವಾದಿಯ ಮೇಲೆ ವಿಶ್ವಾಸವಿರಿಸಿ, ಅವರನ್ನು ಬೆಂಬಲಿಸುವೆವೆಂಬ 
ಒಪ್ಪಂದವೆಂದು ಹೇಳುತ್ತಾರೆ. ಈ ಸಮರ್ಥನೆಯ ಆಧಾರದಲ್ಲಿ ಪ್ರವಾದಿಯವರ(ಸ) ನಂತರವೂ ಪ್ರವಾದಿತ್ವದ ಬಾಗಿಲು ತೆರೆದಿದೆ, 
ಪ್ರವಾದಿವರ್ಯರಿಂದಲೂ(ಸು ತಮ್ಮ ಬಳಿಕ ಬರುವ ಪ್ರವಾದಿಯ ಮೇಲೆ ತಮ್ಮ ಸಮುದಾಯ ವಿಶ್ವಾಸವಿರಿಸಬೇಕೆಂಬ ಕರಾರು 
ಪಡೆಯಲಾಗಿತ್ತೆಂಬುದು ಆ ವರ್ಗದ ವಾದ. ಆದರೆ ಸೂಕ್ತದ ಹಿನ್ನೆಲೆಯು ಈ ಸಮರ್ಥನೆ ಸರಿಯಲ್ಲವೆಂದು ಸ್ಪಷ್ಟವಾಗಿ ತಿಳಿಸುತ್ತದೆ. 
ಯಾವ ವಾಕ್ಚರಣಿಯಲ್ಲಿ ಈ ಸೂಕ್ತ ಅವತೀರ್ಣಗೊಂಡಿದೆಯೋ ಅದರ ಪ್ರಕಾರ ಪ್ರವಾದಿಯವರ(ಸ) ಬಳಿಕವೂ ಪ್ರವಾದಿಗಳು ಬರಲಿದ್ದು 
ಅವರ ಮೇಲೆ ಅವರ ಸಮುದಾಯ ವಿಶ್ವಾಸ ತಾಳಬೇಕೆಂದು ಹೇಳಲು ಯಾವ ಅವಕಾಶವೂ ಇಲ್ಲ ಈ ಅರ್ಥ ತೆಗೆದುಕೊಂಡರೆ 
ಈ ಸೂಕ್ತ ಇಲ್ಲಿಸರಿ ಹೊಂದುವುದಿಲ್ಲ ಅಲ್ಲದೆ ಸೂಕ್ತದ ಪದಗಳಿಂದಲೂ ಇಲ್ಲಿಒಪ್ಪಂದವೆಂದರೆ ಯಾವ ಒಪ್ಪಂದವೆಂದು ಸ್ಪಷ್ಟವಾಗುವುದಿಲ್ಲ 
ಆದುದರಿಂದ ಇದರ ಸ್ವರೂಪವನ್ನು ಗ್ರಹಿಸಲಿಕ್ಕಾಗಿ ನಾವು, ಪ್ರವಾದಿಗಳಿಂದ ಕರಾರು ಪಡೆಯಲಾಗಿದೆಯೆಂದು ಹೇಳಲಾದ 
ಕುರ್‌ಆನಿನ ಇತರ ಕಡೆಗಳಲ್ಲಿ ಹುಡುಕಬೇಕಾಗುತ್ತದೆ. ಒಂದು ವೇಳೆ ಇಡೀ ಕುರ್‌ಆನಿನಲ್ಲಿ ಒಂದೇ ಕರಾರಿನ ಪ್ರಸ್ತಾಪವಿದ್ದು 
ಅದು ಮುಂದೆ ಬರಲಿರುವ ಪ್ರವಾದಿಗಳ ಮೇಲೆ ವಿಶ್ವಾಸ ತಾಳುವ ಬಗೆಗಾಗಿದ್ದರೆ, ಇಲ್ಲೂ ಅದೇ ಕರಾರಿನ ಪ್ರಸ್ತಾಪವಾಗಿದೆಯೆಂದು 
ಭಾವಿಸ ಬಹುದಾಗಿತ್ತು. ಆದರೆ ಕುರ್‌ಆನನ್ನುಕಣ್ಣುಬಿಟ್ಟುಓದುವವನಿಗೆ ಅದರಲ್ಲಿಪ್ರವಾದಿಗಳಿಂದಲೂ ಅವರ ಸಮುದಾಯಗಳಿಂದಲೂ 
ಪಡೆಯಲಾದ ಅನೇಕ ಕರಾರುಗಳ ಪ್ರಸ್ತಾಪವಿರುವುದನ್ನು ಕಾಣಬಹುದು. ಆದುದರಿಂದ ಅಂತಹ ವಿವಿಧ ಕರಾರುಗಳ ಪೈಕಿ 
ಹಿನ್ನೆಲೆಯೊಂದಿಗೆ ಸರಿಹೊಂದುವಂತಹ ಕರಾರನ್ನೇ ಇಲ್ಲಿ ಪ್ರಸ್ತಾಪಿಸಲಾಗಿದೆಯೆಂದು ಭಾವಿಸುವುದು ಸೂಕ್ತವಾದೀತು. ಈ ರೀತಿಯ ತಪ್ಪು 
ಸಮರ್ಥನೆಗಳಿಂದ, ಕೆಲವರು ಕುರ್‌ಆನಿನಿಂದ ಸನ್ಮಾರ್ಗ ಪಡೆಯುವುದರ ಬದಲು ಅದಕ್ಕೇ ಸನ್ಮಾರ್ಗ ತೋರಿಸ ಹೊರಟಿದ್ದಾರೆಂದು 
ವ್ಯಕ್ತವಾಗುತ್ತದೆ. 


ಕಾಂಡ - 23 


33. ಅಲ್‌ ಅಹ್‌ರಾಬ್‌ 63 


ಡೆ | ತಿಕ್ಕ ಲ್ಲಿ ೨ಬ ೨ಛ್ವ ೨ 3 OL ಸ. 
OLAS O65 LIS INSEL ಸ EK 
ಬ PN ಈ! ೨೨. ಹ್‌ ಟ್‌ £1 pa w Pre 2 
೫ 8೫851206 1111115, ಯ O93 04 SHE 
ಪು JI 0/1 15122 07 ob 
೭45 ae: ES 135 ವ, ೨. ಕಾ ೨ಸ್ತಿ 
51/5 011)% 5015; ಬ 6455 ಆ SE gS ಬ) 
(9-11) ಸತ್ಯವಿಶ್ವಾಹಿಗಳೇ* ಅಲ್ಲಾಹನು(ಇದೀಗು ನಿಮಗೆ ಮಾಡಿರುವ ಉಪಕಾರವನ್ನು  ಸ್ಮರಿಸಿರಿ, ನಿಮ್ಮ 
ಮೇಲೆ ಸೈನ್ಯಗಳು ಏರಿ ಬಂದಾಗ ನಾವು ಅವರ ಮೇಲೆ ಒಂದು ಬಲವಾದ ಬಿರುಗಾಳಿಯನ್ನು ಕಳುಹಿಸಿದವು ಮತ್ತು 
ನಿಮಗೆ ಕಾಣಿಸದಂತಹ ಸೈನ್ಯಗಳನ್ನು ರವಾನಿಸಿದೆವು. ನೀವು ಆಗ ಮಾಡುತ್ತಿದ್ದುದನ್ನೆಲ್ಲ ಅಲ್ಲಾಹ್‌ ನೋಡುತ್ತಿದ್ದನು. 
ಶತ್ರುಗಳು ಮೇಲಿಂದಲೂ ಕೆಳಗಿಂದಲೂ ನಿಮ್ಮ ಮೇಲೆ ಏರಿ ಬಂದಾಗ, w ಭಯದಿಂದ ಕಣ್ಣುಗಳು ನಿಶ್ಚಲ 
ಗೊಂಡಾಗ, ಹೃದಯಗಳು ಬಾಯಿಗೆ ಬಂದಾಗ ಮತ್ತು ನೀವು ಅಲ್ಲಾಹನ ವಿಷಯದಲ್ಲಿ ತರತರದ ಗುಮಾನಿ 
ಗಳನ್ನಿರಿಸಲು ತೊಡಗಿದಾಗ, ಸತ್ಯವಿಶ್ಚಾಹಿಗಳು ಚೆನ್ನಾಗಿ ಪರೀಕ್ಷಿಸಲ್ಪಟ್ಟರು ಮತ್ತು ತೀವ್ರವಾಗಿ ನಡುಗಿಸಲ್ಪಟ್ಟರು.* 
(12-15) ಕಪಟವಿಶ್ವಾಸಿಗಳೂ. ಹೃದಯಗಳಲ್ಲಿ ರೋಗವಿದ್ದವರೂ ಅಲ್ಲಾಹ್‌ ಮತ್ತು ಅವನ ಪ್ರವಾದಿ 
ನಮ್ಮೊಡನೆ ಮಾಡಿದ್ದ ವಾಗ್ಧಾನಗಳೆಲ್ಲಾ?' ವಂಚನೆಯೇ ಎನಾ ಇನ್ನೇನೂ ಅಲ್ಲವೆಂದು ಸ್ಪಷ್ಟವಾಗಿ ಹ್ಲೇಳುತ್ತಿದ್ದ 


SE 
16. ಅಂದರೆ ಅಲ್ಲಾಹನು ಕೇವಲ ಕರಾರು ಪಡೆದು ಸುಮ್ಮನಾಗಲಿಲ್ಲ. ಬದಲಾಗಿ ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸಲಾಗಿದೆ 

ಯೆಂದು ವಿಚಾರಿಸಲಿರುವನು. ಯಾರು ಸತ್ಯಸಂಧತೆಯೊಂದಿಗೆ ಅಲ್ಲಾಹನೊಂದಿಗೆ ಮಾಡಿದ್ದ ಕರಾರನ್ನು ಪಾಲಿಸಿರುವರೋ ಅವರೇ 

ನಿಷ್ಕಾವಂತರೆನಿಸುವರು. ನಾ 

17. ಈ ರುಕೊಆ್‌ನ ವಿಷಯಗಳನ್ನು ಸರಿಯಾಗಿ ಗ್ರಹಿಸಬೇಕಾದರೆ ಇದೇ ಅಧ್ಯಾಯದ 36ರಿಂದ 41ರ "ವರೆಗಿನ 
ಸೂಕ್ತಗಳೊಂದಿಗೆ ಇದನ್ನು ಸೇರಿಸಿ ಓದಬೇಕು. 

18. ಇಲ್ಲಿಂದ ಮೂರನೆಯ ರುಕೂಆ್‌ನ ಕೊನೆಯ ತನಕದ ಸೂಕ್ತಗಳು ಪ್ರವಾದಿವರ್ಯರು(ಸ) ಬನೂ ಕುರೈರಭಾರ ವಿರುದ್ಧ 
ಕಾರ್ಯಾಚರಣೆಯಿಂದ ವಿರಮಿಸಿದ ಬಳಿಕ ಅವತೀರ್ಣಗೊಂಡವು. ಈ ಎರಡೂ ರುಕೂಆ್‌ಗಳಲ್ಲಿ ಅಹ್‌ರಭಾಬ್‌ ಮತ್ತು ಬನೂ' 
ಕುಠೈರುಾ ಯುದ್ಧಗಳ ಘಟನೆಗಳ ಕುರಿತು ವಿಮರ್ಶೆ ನಡೆಸಲಾಗಿದೆ. ಅವುಗಳನ್ನು ಓದುವಾಗ ನಾವು ಆ ಎರಡೂ ಯುದ್ಧಗಳ ಕುರಿತು 
“ಪ್ರಸ್ತಾವನೆ ಯಲ್ಲಿ ವಿವರಿಸಿದ ವಿಷಯಗಳನ್ನು ಮುಂದಿಟ್ಟು: ಕೊಳ್ಳಬೇಕು. 

19. ಈ 'ಚಂಡಮಾರುತವು ವೈರಿಗಳ * ಸೇನೆಯು "ಮದೀನಾದ ಮೇಲೆ ದಂಡೆತ್ತಿ ಬಂದಾಗ ಎರಗಿರಲಿಲ್ವ ಅದು ದಿಗ್ಗಂಧನದ 
ಸುಮಾರು ಒಂದು ತಿಂಗಳು ಕಳೆದ 'ನಂತರ ಬಂದಿತ್ತು. "ಕಾಣಿಸದ ಸೇನೆಗಳು' ಎಂದರೆ ಮಾನವನ ವ್ಯವಹಾರಗಳಲ್ಲಿ - ಅಲ್ಲಾಹನ 
ಸೂಚನೆಯಂತೆ ಕೆಲಸ ಮಾಡುತ್ತಿರುವ ಅಗೋಚರ ಶಕ್ತಿಗಳಾಗಿವೆ. ಮಾನವರಿಗೆ ಅದರ ಸುಳಿವೂ ಇರುವುದಿಲ್ಲ ಮಾನವನು 
ಘಟನೆಗಳಿಗೆ ಬಾಹ್ಯ ಕಾರಣಗಳನ್ನು ಹುಡುಕುತ್ತಾನೆ. ಆದರೆ ಒಳಗಿಂದೊಳಗೇ ಕೆಲಸ ಮಾಡುತ್ತಿರುವ ಅಗೋಚರ ಶಕ್ತಿಗಳು 
ಅವನ ಪರಿಗಣನೆಯಲ್ಲಿರುವುದಿಲ್ಲ ವಸ್ತುತಃ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಅಗೋಚರ ಶಕ್ತಿಗಳ ಕಾರಸ್ಥಾನವೇ ನಿರ್ಣಾಯಕವಾಗಿರುತ್ತದೆ. 
ಈ ಶಕ್ತಿಗಳು ದೇವಚರರ ಅಧೀನದಲ್ಲಿ ಕೆಲಸ ಮಾಡುವುದರಿಂದ ಇಲ್ಲಿ ದೇವಚರರ ಸೇನೆಗಳನ್ನು ಕಳಿಸಲಾಗಿದೆಯೆಂಬ 
ಪ್ರಸ್ತಾಪವಿಲ್ಲದಿದ್ದರೂ 'ಸೇನೆಗಳು' ಎಂದರೆ ದೇವಚರರು ಎಂದೂ ಅರ್ಥೈಸಬಹುದು. 

20. ಇದರ ಒಂದರ್ಥವು ಎಲ್ಲಕಡೆಗಳಿಂದಲೂ ಏರಿ ಬಂದರು ಎಂದಾಗುತ್ತದೆ. ಇನ್ನೊಂದರ್ಥ ಹೀಗೂ ಆಗಬಹುದು: ನಜ್ಜ್‌ 
ಮತ್ತು ಖೈಬರ್‌ನಿಂದ ಆಕ್ರಮಣ ಮಾಡುವವರು ಮೇಲಿನಿಂದ ಬಂದರು ಮತ್ತು ಮಕ್ಕಾದಿಂದ ಬರುವವರು ಕೆಳಗಿನಿಂದ ಬಂದರು. 

21. ಸತ್ಯವಿಶ್ವಾಸ ಸ್ವೀಕರಿಸಿಕೊಂಡವರು ಎಂದರೆ ಮುಹಮ್ಮದ್‌ರನ್ನುಸು ಅಲ್ಲಾಹನ ಸಂದೇಶವಾಹಕರೆಂದು ಒಪ್ಪಿ ಅವರ 
ಅನುಯಾಯಿಗಳಾದರು. “ಇವರಲ್ಲಿ ಸತ್ಯವಿಶ್ವಾಹಿಗಳೂ ಇದ್ದರು. ಮುನಾಫಿಕರೂ ಇದ್ದರು. ಈ ಪಾರಾದಲ್ಲಿ ಅಲ್ಲಾಹನು ಮುಸ್ಲಿಮರ 
ತಂಡದ ಪ್ರಸ್ತಾಪವನ್ನು ಒಟ್ಟಾಗಿ ಮಾಡಿದ್ದಾನೆ. ಅದರ ನಂತರದ ಮೂರು ಪಾರಾಗಳಲ್ಲಿಃ ಮುನಾಷಿಕರ ವರ್ತನೆಗಳ ಬಗ್ಗೆ ವಿಮರ್ಶಿಸಲಾಗಿದೆ. 
ಕೊನೆಯ ಲ ಎಡಡು ಪಾರಾಗಳಲ್ಲಿ ೧್ಲಿ ಪುನಃ ಪ್ರವಾದಿ(ಸ) ಮತ್ತು ನಿಷ್ಠಾವಂತ ಸತ್ಯ ವಿಶ್ವಾಸಿಗಳ ಬಗ್ಗೆ: ಪ್ರಸ್ತಾಪಿಸಲಾಗಿದೆ. 

22. ಅಂದರೆ ಸತ್ಯವಿಶ್ಚಾಸಿಗಳಿಗೆ ಅಲ್ಲಾಹನ ಸಹಾಯ ದೊರೆಯುವುದು ಮತ್ತು ಅಂತಿಮ ವಿಜಯವೂ ಅವರಿಗೇ 
ಪ್ರಾಪ್ತವಾಗುವುದು ಎಂಬ ವಾಗ್ದಾನ. 


ಕಾಂಡ -21 


64 ತಪ್ಪೀಮುಲ್‌ ಕುರ್‌ಆನ್‌ 


PA 2 ಇ Jes (ತಿ 5% ೨. pA ಸ ೨% ೨ 

೮೫೫೮೫೬3 SESS AES ರ 0 ಜಡಿ 
ಆ Be (4 PP ೨ 34೩೮ ಕ್‌ 

Bp ಬ Ho 03 1 (ಓವಿ ISS 953% 10/16] 

sls SE BOLL ನಿ) ಕೃ 15505 LSS Ay ಕೈತ ಭಿ LS 

| ಶ್‌ 73ಸಿ ವಂ 

IES BoE MESES 5050125 AS a4 

ಇ ಗವ ೨೨ ಗತರ (ಕೆ £4 ೨೫ಕ್ಸಿ 2 ಜಹಿ 

ALES SS 6.45) 5535 1 Kf hI 
ಸಂದರ್ಭವನ್ನುಸ್ಥರಿಸಿರಿ. ಅವರಲ್ಲೊಂದು ತಂಡವು, "ಯಸ್ರಿಬ್‌ನವರೇ, ನಿಮಗಿನ್ನು ನಿಲ್ಲುವ ಅವಕಾಶವೇನೂ ಇಲ್ಲ 
ಮರಳಿ ಹೋಗಿರಿ' ಎಂದು ಹೇಳಿದಾಗ” ಮತ್ತು ಅವರ ಒಂದು ಕೂಟವು, "ನಮ್ಮಮನೆಗಳು ಅಪಾಯಕ್ಕೊಳಗಾಗಿವೆ' 
ಎನ್ನುತ್ತ ತಮ್ಮ ಪ್ರವಾದಿಯಿಂದ ಅನುಮತಿ ಕೇಳತೊಡಗಿದಾಗ,* ಅವು ನಿಜವಾಗಿ ಅಪಾಯದಲ್ಲಿರಲಿಲ್ಲ* 
ವಾಸ್ತವದಲ್ಲಿ ಅವರು (ರಣರಂಗದಿಂದ) ಪರಾರಿಯಾಗಲು ಇಚ್ಛಿಸುತ್ತಿದ್ದರು. ಪಟ್ಟಣದ ಸುತ್ತಮುತ್ತಲಿಂದ ಶತ್ರುಗಳು 
ನುಗ್ಗಿ ಬರುತ್ತಿದ್ದರೆ ಮತ್ತು ಆ ವೇಳೆ ಇವರಿಗೆ ಪಿತೂರಿಯ ಕರೆ ನೀಡಲಾಗುತ್ತಿದ್ದರೆ ಇವರು ಅದರಲ್ಲಿ ಬೀಳುತ್ತಿದ್ದರು 
ಮತ್ತು ಪಿತೂರಿಯಲ್ಲಿ: ಪಾಲ್ಗೊಳ್ಳಲು ಇವರಿಗೆ ಸ್ವಲ್ಪವೂ ಅಳುಕುಂಟಾಗುತ್ತಿ ರಲಿಲ್ಲ ತಾವು ಬೆನ್ನು: ತೋರಿಸಲಿಕ್ಕಿಲ್ಲವೆಂದು 
ಇದಕ್ಕೆ ಮುಂಚೆ ಇವರು ಅಲ್ಲಾಹನೊಡನೆ ಕರಾರು ಮಾಡಿದ್ದರು ಮತ್ತು ಅಲ್ಲಾಹನೊಂದಿಗೆ ಮಾಡಿದ ಕರಾರಿನ 

ವಿಚಾರಣೆ ನಡೆದೇ ತೀರಲಿಕ್ಕಿತ್ತು.”' 

(16-17) ಪೈಗಂಬರರೇ, ಇವರೊಡನೆ ಹೇಳಿರಿ '"ನೀವು ಮರಣ ಅಥವಾ ಹತ್ಯೆಯನ್ನು ಹೆದರಿ ಓಡುವುದಿದ್ದರೆ ನಿಮ್ಮ 
ಈ ಪಲಾಯನವು ನಿಮಗೇನೂ ಫಲಕಾರಿಯಾಗದು. ಆ ಬಳಿಕ ನಿಮಗೆ ಜೀವನದ ಸುಖವನ್ನು ಅನುಭವಿಸಲು ಅಲ್ಪಕಾಲ 

23. ಈ ವಾಕ್ಯಕ್ಕೆ ಎರಡು ಅರ್ಥಗಳಿವೆ. ಕಂದಕದ ಮುಂದೆ ಸತ್ಯನಿಷೇಧಿಗಳ ವಿರುದ್ಧ ಹೋರಾಡುವ ಅವಕಾಶವಿಲ್ಲ. 
ಆದುದರಿಂದ ನಗರಕ್ಕೆ ಮರಳಿರಿ ಎಂಬುದು ಇದರ ಬಾಹ್ಯ ಅರ್ಥ. ಇದರ ಒಳಾರ್ಥವೇನೆಂದರೆ ಇಸ್ಲಾಮಿನಲ್ಲಿ ಸ್ಥಿರವಾಗಿರಲು 
ಯಾವುದೇ ಅವಕಾಶವಿಲ್ಲ ಇನ್ನು ನಮ್ಮಮಾತೃ ಧರ್ಮಕ್ಕೆ ಮರಳಬೇಕು. ಇದರಿಂದ ಇಡೀ ಅರಬ್‌ ಜನಾಂಗದೊಂದಿಗೆ ವೈರ ಕಟ್ಟಿಕೊಂಡು 
ನಾವು ನಮ್ಮನ್ನು ಯಾವ ಅಪಾಯಕ್ಕೆ ಸಿಲುಕಿಸಿದ್ದೇವೋ ಅದರಿಂದ ಪಾರಾಗಬಹುದು. ಮುನಾಫಿಕರು ತಮ್ಮ ಮಾತಿಗೆ 
ಮರುಳಾದವರಿಗೆ ಒಳಾರ್ಥವನ್ನು ತಿಳಿಸುವುದಕ್ಕಾಗಿ ಮತ್ತು ಅವರ ಮಾತನ್ನು ಕೇಳಿ ಅವರನ್ನು ತರಾಟೆಗೆ ತೆಗೆದುಕೊಂಡವರಿಗೆ 
ಬಾಹ್ಯಪದಗಳನ್ನು ಹೇಳಿ ಅದರ ಮರೆಯಲ್ಲಿ ಅವರಿಂದ ಪಾರಾಗಲಿಕ್ಕಾಗಿ ಇಂತಹ ಮಾತುಗಳನ್ನು ಆಡುತ್ತಿದ್ದರು. 

24. ಅರ್ಥಾತ್‌ ಬನೂ ಕುರೈರಾ ಗೋತ್ರದವರೂ ಆಕ್ರಮಣಕಾರಿಗಳ ಜೊತೆ ಸೇರಿದಾಗ ಈ ಮುನಾಫಿಕರಿಗೆ 
ಪ್ರವಾದಿಯವರ(ಸ) ಸೇನೆಯಿಂದ ತಪ್ಪಿಸಿಕೊಂಡು ಹೋಗಲು ಅತ್ಯುತ್ತಮ ಅವಕಾಶವೊಂದು ಸಿಕ್ಕಿತು. ಅವರು, ಈಗ ನಮ್ಮ ಮನೆಗಳೇ 
ಅಪಾಯದಲ್ಲಿ ಸಿಲುಕಿರುವುದರಿಂದ ಮನೆಗಳಿಗೆ ಹೋಗಿ ನಮ್ಮ ಮನೆ ಮಂದಿಯನ್ನು ರಕ್ಷಿಸಲಿಕ್ಕಾಗಿ ನಮ್ಮನ್ನು ಬಿಡಬೇಕೆಂದು ಎನಂತಿಸ 
ತೊಡಗಿದರು. ವಸ್ತುತಃ ಆ ಸಂದರ್ಭದಲ್ಲಿಇಡೀ ಮದೀನಾದವರ ರಕ್ಷ ಣೆಯ ಹೊಣೆ ಪ್ರವಾದಿವರ್ಯರದ್ದಾಗಿತ್ತು. ಬನೂ ಕುರೈೆರಾರ 
ವಚನಭಂಗದಿಂದುಂಟಾದ ಅಪಾಯದಿಂದ ನಗರವನ್ನೂ ನಗರವಾಸಿಗಳನ್ನೂ ರಕ್ಷಿಸಲು ಸೂಕ್ತ ಉಪಾಯ ಕೈಗೊಳ್ಳಬೇಕಾದುದು 
ಪ್ರವಾದಿವರ್ಯರ()) ಕೆಲಸವಾಗಿತ್ತೇ ಹೊರತು ಸೈನ್ಯದ ಒಬ್ಬೊಬ್ಬಸೈನಿಕನದ್ದಲ್ಲ, 

25. ಅರ್ಥಾತ್‌ ಈ ಅಪಾಯದಿಂದ ಪಾರಾಗುವ ವ್ಯವಸ್ಥೆಯನ್ನು ಪ್ರವಾದೀಸ) ಮಾಡಿದ್ದರು. ಈ ವ್ಯವಸ್ಥೆ ಕೂಡಾ ಸೇನಾ 
ನಾಯಕನೆಂಬ ನೆಲೆಯಲ್ಲಿ ಪ್ರವಾದಿಸು ಕೈಗೊಂಡಿದ್ದ ರಕ್ಷಣಾ ವ್ಯವಸ್ಥೆಯ ಆ ಸಂಪೂರ್ಣ ಯೋಜನೆಯ ಒಂದು ಭಾಗವಾಗಿತ್ತು. 
ಆದುದರಿಂದ ಅವರ ನೆಪವನ್ನು ಅಂಗೀಕರಿಸಬೇಕಾದಂತಹ ತುರ್ತು ಅಪಾಯವೇನೂ ಆಗೆ ಇರಲಿಲ್ಲ. 

26. ಅರ್ಥಾತ್‌ ನಗರದೊಳಗೆ ನುಗ್ಗಿ ಈ ಸತ್ಯನಿಷೇಧಿಗಳು ಮುನಾಫಿಕರನ್ನು ಬನ್ನಿ ನಮ್ಮ ಜೊತೆ ಸೇರಿ ಮುಸ್ಲಿಮರನ್ನು 
ಸಮೂಲ ನಾಶ ಮಾಡೋಣ ಎಂದು ಆಹ್ಮಾನಿಸುತ್ತಿದ್ದರೆ! 

27. ಅರ್ಥಾತ್‌ ಉಹುದ್‌ ಯುದ್ಧದಲ್ಲಿ ಅವರು ತೋರಿದ ದೌರ್ಬಲ್ಯದ ನಂತರ ಅವರು ನಾಚಿಕೆ ಪಟ್ಟು ಇನ್ನೆಂದಾದರೂ 
ಪರೀಕ್ಷಾ ಘಟ್ಟ ಎದುರಾದರೆ ನಾವು ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆವು ಎಂದು ಅಲ್ಲಾಹನೊಂದಿಗೆ ಪ್ರತಿಜ್ಞೆ ಮಾಡಿದ್ದರು. 
ಆದರೆ ಅಲ್ಲಾಹನನ್ನು ಕೇವಲ ಬಾಯಿ ಮಾತಿನಿಂದ ವಂಚಿಸಲು ಸಾಧ್ಯವಿಲ್ಲ ಅಲ್ಲಾಹನು ತನ್ನ ಮುಂದೆ ಪ್ರತಿಜ್ಞೆಗ್ಳೆಯುವ 


ಕಾಂಡ - 28 


33. ಅಲ್‌ ಅಹ್‌ರಾಬ್‌ 65 


33 BI 2 


PAVE PN pa 

1,804: ೫5 S545 pA EE Sl Ol ಈ 

PT NTE 22M 2 2S ಗೋ ತದ pr 

೪95 ೪. ಒಟು ALES pb Cid Solis 
೨೫% 


“ಜು ಶಿ 


145 ಜನನ SKN ೫5,5435: OS HEL 


ಪ್‌ 


೫ p35 3 > ೦ನ 
೫೬೫ SEL Gh CSS Ge gs KE ಆಯ 806% 
9% F ೩% CES SEIN 5 ಓಟ 1 ಚಿ 2% 
ಮಾತ್ರವೇ ಅವಕಾಶ ಸಿಗುವುದು.''* ಇವರೊಡನೆ ಹೇಳಿರಿ, ""ಅಲ್ಲಾಹ್‌ ನಿಮಗೆ ಹಾನಿಯುಂಟು ಮಾಡಲಿಚ್ಛಿಸಿದರೆ 
ನಿಮ್ಮನ್ನು ಅವನಿಂದ ರಕ್ಷಿ ಸುವವನಾರು? ಅವನು ನಿಮ್ಮ ಮೇಲೆ ಕರುಣೆ ತೋರ ಬಯಸಿದರೆ, ಅವನ ಕೃಪೆಯನ್ನು 
ತಡೆಯುವವನಾರು? ಅಲ್ಲಾಹನಿಗೆದುರು ಇವರು ಯಾವ ರಕ್ಷಕ ಮಿತ್ರನನ್ನೂಸಹಾಯಕನನ್ನೂ ಪಡೆಯಲಾರರು.'' 
(18-20) ನಿಮ್ಮಲ್ಲಿ (ಯುದ್ಧ ಕಾರ್ಯದಲ್ಲಿ ತಡೆಗಳನ್ನು ಉಂಟು ಮಾಡುವವರನ್ನು ಅಲ್ಲಾಹ್‌ ಚೆನ್ನಾಗಿ 
ಬಲ್ಲನು. ಅವರು ತಮ್ಮ ಸಹೋದರರೊಡನೆ, "ನಮ್ಮ ಕಡೆಗೆ ಬನ್ನಿರಿ' ಎನ್ನುತ್ತಾರೆ.” ಅವರು ಯುದ್ಧದಲ್ಲಿ 
ಭಾಗವಹಿಸುವುದಿದ್ದರೂ ಬರೇ ನಾಮ ಮಾತ್ರಕ್ಕೆ. ಅವರು ನಿಮಗೆ ಸಹಕಾರ ಕೊಡುವುದರಲ್ಲಿಮಹಾ ಜಿಪುಣರು.* 
ಅಪಾಯದ ಸಂದರ್ಭ ಬಂದಾಗ ಅವರು ಸಾಯುವವನಿಗೆ ಮೂರ್ಛೆ ಬರುವಂತೆ ಕಣ್ಣು ಗೊಂಬೆಗಳನ್ನುತಿರುಗಿಸುತ್ತ 
ನಿಮ್ಮಕಡೆಗೆ ನೋಡುತ್ತಾರೆ. ಆದರೆ ಅಪಾಯ ನೀಗಿದ ಬಳಿಕ ಅದೇ ಜನರು ಲಾಭಗಳ ದುರಾಸೆಯಿಂದ ಹರಿತವಾದ 
ನಾಲಗೆಯೊಂದಿಗೆ ನಿಮ್ಮನ್ನು ಸ್ವಾಗತಿಸಲು ಬಂದು ಬಿಡುತ್ತಾರೆ." ಅವರು ಎಷ್ಟು ಮಾತ್ರಕ್ಕೂ ಸತ್ಯವಿಶ್ವಾಸವನ್ನು 
ಸ್ಥೀಕರಿಸಲಿಲ್ವ ಆದುದರಿಂದಲೇ ಅಲ್ಲಾಹ್‌ ಅವರ ಎಲ್ಲ ಕರ್ಮಗಳನ್ನೂ ನಿರರ್ಥಕಗೊಳಿಸಿ ಬಿಟ್ಟನು. 


ಪ್ರತಿಯೊಬ್ಬನ ಮುಂದೆ ಅವನ ಸತ್ಯಸಂಧತೆಯನ್ನು ಪರೀಕ್ಷಿಸಲಿಕ್ಕಾಗಿ ಒಂದಲ್ಲೊಂದು ಅವಕಾಶವನ್ನು ಖಂಡಿತ ತರುತ್ತಾನೆ. ಹಾಗೆ 
ಉಹುದ್‌ ಯುದ್ಧ ನಡೆದು ಕೇವಲ ಎರಡು ವರ್ಷಗಳಾದಾಗ ಅದಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾದ ಒಂದು ಸನ್ನಿವೇಶವನ್ನು 
ಮುಂದೆ ತಂದು ಈ ಮಂದಿಯ ಪ್ರತಿಜ್ಞೆಯು ಎಷ್ಟು ಪ್ರಾಮಾಣಿಕವಾಗಿತ್ತೆಂಬುದನ್ನು ಪರೀಕ್ಷಿಸಿದನು. - 

28. ಅಂದರೆ ಈ ಪಲಾಯನದಿಂದ ನಿಮ್ಮ ಆಯುಷ್ಯವೇನೂ ಹೆಚ್ಚಾಗದು. ನೀವೇನೂ ಕಿಯಾಮತ್‌(ಅಂತ್ಯದಿನ)ನ ವರೆಗೆ 
ಬದುಕಲಾರಿರಿ ಮತ್ತು ಭೂಮಿಯಲ್ಲಿರುವ ಸಕಲ ಸಂಪತ್ತನ್ನೂ ಹೊಂದಲಾರಿರಿ. ಓಡಿ ಹೋದರೂ ಹೆಚ್ಚೆಂದರೆ ಕೆಲವು ವರ್ಷಗಳ ಕಾಲ 
ಬದುಕುವಿರಿ ಮತ್ತು ನಿಮ್ಮವಿಧಿ ಲಿಖಿತದಲ್ಲಿರುವಷ್ಟುಮಾತ್ರ ಜೀವನ ಸುಖವನ್ನು ಪಡೆಯುವಿರಿ. 

29. ಅರ್ಥಾತ್‌ ಈ ಪ್ರವಾದಿಯನ್ನು ಬಿಟ್ಟು ಬಿಡಿರಿ. ಧರ್ಮ, ನಂಬಿಕೆ, ಸತ್ಯ, ಪ್ರಾಮಾಣಿಕತೆಗಳ ಉರುಳಲ್ಲಿ ಏಕೆ 
ಸಿಲುಕುತ್ತೀರಿ? ಅಪಾಯಗಳಲ್ಲೂ ಸಂಕಷ್ಟಗಳಲ್ಲೂಸಿಲುಕುವುದರ ಬದಲು ನಾವು ಅನುಸರಿಸಿದಂತಹ ಕ್ಷೇಮಕರ ನೀತಿಯನ್ನನುಸರಿಸಿರಿ. 

30. ಅಂದರೆ ನಿಷ್ಠಾವಂತ ಸತ್ಯವಿಶ್ವಾಸಿಗಳು ತಮ್ಮ ಸರ್ವಸ್ವವನ್ನೂ ಈ ಮಾರ್ಗದಲ್ಲಿ ವ್ಯಯಿಸಿದಂತೆ ಈ ಮಂದಿ ತಮ್ಮ 
ಸಮಯವನ್ನಾಗಲಿ, ವಿಚಾರವನ್ನಾಗಲಿ, ತಮ್ಮ ಸಂಪತ್ತನ್ನಾಗಲಿ ಸಸಂತೋಷ ವ್ಯಯಿಸಲು ಸಿದ್ಧರಿಲ್ಲ ಜೀವ ಪಣಕ್ಕಿಡುವುದು ಮತ್ತು 
ಅಪಾಯಗಳನ್ನೆದುರಿಸುವುದಂತೂ ದೊಡ್ಡ ವಿಷಯ. ಅವರು ಯಾವುದೇ ಕಾರ್ಯದಲ್ಲೂ ಸತ್ಯವಿಶ್ವಾಹಿಗಳೊಂದಿಗೆ ಮನಸಾರೆ 
ಪಾಲ್ಗೊಳ್ಳುವುದಿಲ್ಲ 

31. ನಿಘಂಟುವಿನ ಪ್ರಕಾರ ಈ ಸೂಕ್ತಕ್ಕೆ ಎರಡು ಅರ್ಥಗಳಿವೆ. ಒಂದು ಅರ್ಥ, ನೀವು ಯುದ್ಧದಲ್ಲಿಗೆದ್ದು ಮರಳಿದರೆ ನಿಮ್ಮನ್ನು 
ಅವರು ಮುಂದೆ ಬಂದು ಬಹಳ ಗೌರವದೊಂದಿಗೆ ಸ್ವಾಗತಿಸುತ್ತಾರೆ. ನಾವೂ ಸತ್ಯವಿಶ್ಚಾಸಿಗಳಾಗಿದ್ದು ಈ ಕಾರ್ಯಸಾಧನೆಯಲ್ಲಿ ನಮ್ಮ 
ಪಾಲೂ ಇದೆ. ಆದುದರಿಂದ ಸಮರಾರ್ಜಿತದಲ್ಲಿ ನಮಗೂ ಪಾಲು ಸಿಗಬೇಕೆಂದು ಅವರು ತಮ್ಮ ವಾಗ್ದೈಖರಿಯನ್ನು ಪ್ರಯೋಗಿಸಿ 
ಪ್ರಯತ್ನಿಸುತ್ತಾರೆ. ಇನ್ನೊಂದು ಅರ್ಥ, ನಿಮಗೆ ವಿಜಯ ಪ್ರಾಪ್ತವಾಗಿ ಸಮರಾರ್ಜಿತ ವಿತರಣೆಯಾಗುವ ಸಂದರ್ಭದಲ್ಲಿ ಈ ಮಂದಿ 
ಬಹಳ ಮಾತಿಗಿಳಿಯುತ್ತಾರೆ ಮತ್ತು ನಮ್ಮ ಪಾಲು ಬರಲಿ, ನಾವೂ ಸೇವೆ ಮಾಡಿದ್ದೇವೆ. ನೀವೇ ಎಲ್ಲವನ್ನೂ ಬಾಚಿಕೊಂಡು ಹೋಗಬೇಡಿ 
ಎಂದು ಹೇಳುತ್ತಾರೆ. 

32. ಅರ್ಥಾತ್‌ ಇಸ್ಲಾಮ್‌ ಸ್ವೀಕರಿಸಿಕೊಂಡ ಬಳಿಕ ಅವರು ನಿರ್ವಹಿಸಿದ ನಮಾರಭ್‌, ಉಪವಾಸ ಆಚರಣೆಗಳು, 
ಅವರು ನೀಡಿದ್ದ ರುಕಾತ್‌ ಹಾಗೂ ಬಾಹ್ಯ ನೋಟಕ್ಕೆ ಕಾಣುವ ಸತ್ಯರ್ಮಗಳನ್ನೆಲ್ಲ ಅಲ್ಲಾಹನು ವ್ಯರ್ಥಗೊಳಿಸುವನು. ಅವುಗಳಿಗೆ 


ಕಾಂಡ -21 


66 ತಪ್ಪೀಮುಲ್‌ ಕುರ್‌ಆನ್‌ 


ಧೆ ಕ he sl seal PS ೫% 
3 ಛೂ 5 ಕ್ಕ ್‌್‌ ಬ. 54 ಸ "Kr ೨ ಬ. ಅತ್‌ 
b SB ಸಿಗ SESS ರ ಟ್‌ [0d] ಹಟ 
೫8/10 ಊಟ ರ್‌ ¥ SMI AE SE 0% ೪೩ 
ಹೀಗೆ ಮಾಡುವುದು ಅಲ್ಲಾಹನಿಗೆ ಬಹಳ ಸುಲಭ. ಆಕ್ರಮಣಕಾರರು ki ಹೋಗಿಲ್ಲವೆಂದು ಕು 
ಭಾವಿಸುತ್ತಾರೆ ಮತ್ತು ಅವರು: ಪುನಃ ಆಕ್ರಮಣ ನಡೆಸಿ ಬಿಟ್ಟರೆ, ಆ ಸಂದರ್ಭದಲ್ಲಿ ್ಲಿಮರುಭೂಮಿಯಲ್ಲಿ ಎಲ್ಲಾದರೂ 
ಹಳ್ಳಿಗರ ನಡುವೆ ಇದ್ದು ಕೊಂಡು ಅಲ್ಲಿಂದಲೇ ನಿಮ್ಮ ಸ್ಥಿತಿಗತಿಗಳನ್ನು ವಿಚಾರಿಸಿಕೊಂಡು ಇರಬಹುದೆಂದು ಅವರಿಗೆ 
ಅನಿಸುತ್ತದೆ. ಒಂದು ವೇಳಿ ಅವರು ನಿಮ್ಮನಡುವಿನಲ್ಲಿದ್ದರೂ ಯುದ್ಧದಲ್ಲಿಅತ್ಯಲ್ಪವೇ ಭಾಗವಹಿಸುವರು. 
(21-24) ನಿಶ್ಚಯವಾಗಿಯೂ ಅಲ್ಲಾಹನ ಸಂದೇಶವಾಹಕರಲ್ಲಿ ನಿಮಗಾಗಿ ಒಂದು ಅತ್ಯುತ್ತಮ ಮಾದರಿ 
ಇತ್ತು.” (ಇದು) ಅಲ್ಲಾಹ್‌ ಹಾಗೂ ಅಂತಿಮ ದಿನವನ್ನು ನಿರೀಕ್ಷಿಸುವವನಿಗೆ ಮತ್ತು ಅಲ್ಲಾಹನನ್ನು ಬಹಳವಾಗಿ 


ಯಾವುದೇ ಪುಣ್ಯ ನೀಡಲಾರನು. ಏಕೆಂದರೆ ಅಲ್ಲಾಹನು ಕರ್ಮಗಳ ಬಾಹ್ಯರೂಪ ನೋಡಿ ಪ್ರತಿಫಲ ನೀಡುವುದಲ್ಲ ಬದಲಾಗಿ 
ಆ ಕರ್ಮೆಗಳ ಹಿಂದೆ ಸತ್ಯವಿಶ್ವಾಸ ಮತ್ತು ಪ್ರಾಮಾಣಿಕತೆಯಿದೆಯೇ ಎಂಬುದನ್ನು ಸ ತೀರ್ಮಾನಿಸುತ್ತಾನೆ. ಈ 
ವಿಷಯಗಳು ಅವರಲ್ಲಿ ತೀರಾ ನಾಸ್ತಿಯಾಗಿರುವಾಗ ತೋರಿಕೆಯ ಕರ್ಮಗಳಿಗೆ ಅರ್ಥವಿಲ್ಲ ಇಲ್ಲಿ ಒಂದು ವಿಷಯ ವಿಶೇಷ 
ಗಮನಾರ್ಹವಾಗಿದೆ. ಇಲ್ಲಿ ಅಲ್ಲಾಹನನ್ನೂ ಪ್ರವಾದಿಯನ್ನೂ ಅಂಗೀಕರಿಸಿದ, ನಮಾರುಖ್‌ ಮತ್ತು ಉಪವಾಸ ಆಚರಿಸುವ, ರುಕಾತ್‌ 
ನೀಡುವ ಮತ್ತು ಮುಸ್ಲಿಮರ ಜತೆ ಸೇರಿ ಇತರ ಸ ಸತ್ಯರ್ಮಗಳನ್ನು ಮಾಡುತ್ತಿದ್ದವರ ಕುರಿತು, ಅವರು ಸತ್ಯವಿಶ್ವಾಸ ಸ್ವೀಕರಿಸಲೇ 
ಇಲ್ಲವೆಂದು ಸ್ಪಷ್ಟವಾದ ತೀರ್ಪು ನೀಡಲಾಗಿದೆ. ಈ ತೀರ್ಮಾನ ಕೈಗೊಳ್ಳಲು ಕಾರಣವೇನೆಂದರೆ ಸಃ ಸತ್ಯಾಸತ್ಯ(ಇಸ್ಲಾಮ್‌ ಮತ್ತು ಕುಫ್‌ಗಳ 
ಸಂಘರ್ಷದ ವೇಳೆ ಸತ್ವಪರೀಕ್ಷೆ ಎದುರಾದಾಗ ಅವರು ಓತಿಯಂತೆ ಬಣ್ಣ ಬದಲಾಯಿಸಿದರು. ಧರ್ಮದ ಹಿತಕ್ಕಿಂತ ತಮ್ಮ 
ಹಿತಾಸಕ್ತಿಗೆ ಆದ್ಯತೆ ನೀಡಿದರು. ಇಸ್ಲಾಮಿನ ರಕ್ಷಣೆಗಾಗಿ ಜೀವ, ಸೊತ್ತು ಮತ್ತು. ಪರಿಶ್ರಮಗಳನ್ನು ನೀಡಲು ಹಿಂಜರಿದರು. ಇದರಿಂದ 
ತಿಳಿದು ಬರುವುದೇನೆಂದರೆ ಬಾಹ್ಯ ಕರ್ಮಗಳು ತೀರ್ಮಾನಕ್ಕೆ ಆಧಾರವಲ್ಲ, ಬದಲಾಗಿ ಮಾನವನ ನಿಷ್ಠೆ ಯಾವ ಕಡೆಗಿದೆ ಎಂಬುದು 
ಮುಖ್ಯ ಪ್ರಶ್ನೆ ಅಲ್ಲಾಹನೊಂದಿಗೂ ಧರ್ಮದೊಂದಿಗೂ ನಿಷ್ಠೆಯಿಲ್ಲದಿದ್ದರೆ ಸ ಸತ್ಯವಿಶ್ವಾಪ। ದ ಘೋಷಣೆಗೆ ಹಾಗೂ ಆರಾಧನೆ ಮತ್ತಿತರ 
ಸತ್ಯರ್ಮಗಳಗ ಜೆಲೆಯೇ ಇಲ್ಲ 

33. ಅಂದರೆ ಅವರ ಕರ್ಮಗಳನ್ನು ವ್ಯರ್ಥಗೊಳಿಸುವುದು ಅಲ್ಲಾಹನಿಗೇನೂ ಕಷ್ಟವಲ್ಲ ಅವರ ಕರ್ಮಗಳಿಗೆ ಯಾವುದೇ 
ತೂಕವಾಗಲಿ, ಬೆಲೆಯಾಗಲಿ ಇಲ್ಲ ಅಲ್ಲಾಹನು ಅವರ ಕರ್ಮಗಳನ್ನು ವ್ಯರ್ಥಗೊಳಿಸದಂತೆ ಅತನನ್ನು ತಡೆಯುವ ಶಕ್ತಿಯೂ ಅವರಿಗಿಲ್ಲ 

34. ಯಾವ ಹಿನ್ನೆಲೆಯಲ್ಲಿ ಈ ಸೂಕ್ತ ಅವತೀರ್ಣಗೊಂಡಿದೆಯೋ ಅದರ ಪ್ರಕಾರ ಇಲ್ಲಿ ಪ್ರವಾದಿವರ್ಯರಣು ವರ್ತನೆಯನ್ನು 
ಮಾದರಿಯಾಗಿ ತೋರಿಸುವುದರ ಉದ್ದೇಶವು ಅಹ್‌ರಾಬ್‌ ಯುದ್ಧದ ಸಂದರ್ಭದಲ್ಲಿ ಸ್ವಾರ್ಥ ಹಿತವನ್ನು ಪ್ರದರ್ಶಿಸಿದವರಿಗೆ ಪಾಠ. 
ಕಲಿಸುವುದಾಗಿತ್ತು. ಒಂದು ವರ್ಗದ ನಾಯಕನು ಸ್ವಯಂ ತನ್ನ ಹಿತಬಯಸುವವನೂ ಏಲಾಸಪ್ರಿಯನೂ" ತನ್ನ ಹಿತರಕ್ಷಣೆಗೆ ಆದ್ಯತೆ 
ನೀಡುವವನೂ ಅಪಾಯದ ಸಂದರ್ಭದಲ್ಲಿ ಪಲಾಯನ ಮಾಡುವ ಸಿದ್ಧತೆ ನಡೆಸುವವನೂ ಆಗಿದ್ದರೆ ಅವನ. ಅನುಯಾಯಿಗಳಲ್ಲಿ 
ಇಂತಹ ದೌರ್ಬಲ್ಯಗಳು ಪ್ರಕಟವಾಗುವುದು ಸ್ವಾಭಾವಿಕ. ಆದರೆ ಇಲ್ಲಿ ಪ್ರವಾದಿವರ್ಯರ(ಸ) ವರ್ತನೆ ಹೇಗಿತ್ತೆಂದರೆ ಯಾವೆಲ್ಲ 
ಸಂಕಷ್ಟಗಳನ್ನು ಪ್ರವಾದಿವರ್ಯರುಸ) ಇತರರಿಂದ ಬಯಸಿದ್ದರೋ ಅದನ್ನು ಸಹಿಸುವುದರಲ್ಲಿ ಸ್ವತಃ ಅವರ ಜೊತೆಗಿದ್ದರು. 
ಮಾತ್ರವಲ್ಲ , ಅವರಿಗಿಂತಲೂ ಅಧಿಕ ಸಂಕಷ್ಟಗಳನ್ನು ಸಹಿಸಿದರು. ಪ್ರವಾದಿ(ಸ) "ಹಸದ, ಆದರೆ ಇತರರು. ದಂತಹ ಯಾವ 
ಸಂಕಷ್ಟವೂ ಇರಲಿಲ್ಲ ಕಂದಕ ತೋಡುವವರಲ್ಲಿ ಪ್ರಪಾದಿಸು ಕೂಡಾ ಇದ್ದರು. ಹಸಿವು, ಚಳಿಗಳಂತಹ ಸ ಕಷ್ಟಗಳನ್ನು ಸಹಿಸುವಲ್ಲಿ 
ಓರ್ವ ಸಾಮಾನ್ಯ ಮುಸ್ಲಿಮನಷ್ಟೇ ಪ್ರವಾದಿಸು' ಕೂಡಾ ಪ ಪಾಲುದಾರರಾಗಿದ್ದರು. ಮುತ್ತಿಗೆಯ ವೇಳೆ ಪ್ರವಾದಿಯ, ಸ್ನಶಃ 
ಯುದ್ಧ ರಂಗದಲ್ಲಿದ್ದರು. ಒಂದು ಕ್ಷಣದ ಮಟ್ಟಿಗಾದರೂ ಅವರು ವೈರಿಗಳನ್ನು ಎದುರಿಸುವುದರಿಂದ ಹಿಂದೆ ಸರಿಯಲಿಲ್ಲ ಬನೂ 
ಕುರೈರಭಾರ ದ್ರೋಹದಿಂದಾಗಿ ಮುಸ್ಲಿಮರ ಮಡದಿ ಮಕ್ಕಳು ಯಾವ ಅಪಾಯದಲ್ಲಿ ಸಿಲುಕಿದ್ದರೋ ಅದರಲ್ಲಿ ಸ್ವಯಂ ಪ್ರವಾದಿ 
ವರ್ಯರ(ಸು ಮಡದಿ ಮಕ್ಕಳೂ ಇದ್ದರು. ಇತರ ಮುಸ್ಟಿಮರಿಗೆ ಇಲ್ಲದಂತಹ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನು ಪ್ರ 
ವರ್ಯರು/)ತಮಗಾಗಿಮತ್ತುತಮ್ಮಮಡದಿ ಮಕ್ಕಳಿಗಾಗಿಮಾಡಲಿಲ್ಲ. ಯಾನ ಉದಶ ಮಾರು ದ್ಯಾನ 
ನೀಡಬೇಕೆಂದು ಅವರು ಬಯಸಿದ್ದರೋ ಅದರ ಮುಂಚೂಣಿಯಲ್ಲಿ ಅವರೇ. ಇದ್ದರು. "ಆದುದರಿಂದ ಪ್ರವಾದಿವರ್ಯರಸು" 
ಅನುಯಾಯಿಯೆಂದು ವಾದಿಸುವವರು ಅವರ ಈ ಆದರ್ಶವನ್ನು ನೋಡಿ ಅವರನ್ನು ಅನುಸರಿಸಬೇಕಾಗಿತ್ತು. 


ಕಾಂಡ - 21 


33. ಅಲ್‌ ಅಹ್‌ರಭಾಬ್‌ 67 


ಕಿಟಿ516 3,2515 ಬಿಟಿ;5 8/45 0ಬ ೫655 ಆ 
ಸ್ವರಿಸುವವನಿಗೆ.* ನಿಜವಾದ ಸತ್ಯವಿಶ್ವಾಸಿಗಳು* ಆಕ್ರಮಣಕಾರಿ ಸೇನೆಗಳನ್ನು ಕಂಡಾಗ, "ಅಲ್ಲಾಹ್‌ ಮತ್ತು 
ಪೈಗಂಬರರು ನಮಗೆ ವಾಗ್ದಾನ ಮಾಡಿದ್ದುದು ಇದನ್ನೇ. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮಾತು 
ನಿಜವಾಗಿತ್ತು' ಎಂದು ಉದ್ಗರಿಸಿದರು. ಈ ಘಟನೆಯು ಅವರ ವಿಶ್ವಾಸವನ್ನೂ ಅವರ ಸಮರ್ಪಣಾಭಾವವನ್ನೂ 


ಇದು ಹಿನ್ನೆಲೆಯ ಪ್ರಕಾರ ಸೂಕ್ತದ ತಾಶ್ಚರ್ಯವಾಗಿದೆ. ಆದರೆ ಅದರ ಪದಗಳು ಸಾರ್ವತ್ರಿಕವಾಗಿದೆ. ಅದರ ಉದ್ದೇಶವನ್ನು 
ಕೇವಲ ಇದೇ ಅರ್ಥಕ್ಕೆ ಸೀಮಿತಗೊಳಿಸಲು ಯಾವ ಕಾರಣವೂ ಇಲ್ಲ ಪ್ರವಾದಿವರ್ಯರಃಸ) ಜೀವನವು ಕೇವಲ ಇದಕ್ಕೆ 
ಅನ್ವಯವಾಗುವಂತಹ ಮಾದರಿಯಲ್ಲ ಬದಲಾಗಿ ಅವರು ಸರ್ವ ರೀತಿಯಿಂದಲೂ ಮಾದರಿಯಾಗಿದ್ದಾರೆ ಎಂದು ಅಲ್ಲಾಹನು 
ಹೇಳಿದ್ದಾನೆ. ಆದುದರಿಂದ ಮುಸ್ಲಿಮರು ಪ್ರತಿಯೊಂದು ವಿಷಯದಲ್ಲೂ! ಪ್ರವಾದಿವರ್ಯರ(ಸ) ಜೀವನವನ್ನುತಮಗೆ ಮಾದರಿಯೆಂದು 
ತಿಳಿದು ಅದರಂತೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬುದು ಈ ಸೂಕ್ತದ ಬೇಡಿಕೆಯಾಗಿದೆ. 

35. ಅಂದರೆ ಅಲ್ಲಾಹನನ್ನು ಮರೆತವನಿಗೆ ಈ ಜೀವನ ಮಾದರಿಯಲ್ಲ ಎಂದಾದರೊಮ್ಮೆ ಅವನನ್ನು ಸ್ಫರಿಸುವವನಿಗೂ 
ಇದು ಮಾದರಿಯಲ್ಲ ಬದಲಾಗಿ ಅಲ್ಲಾಹನನ್ನು ಅತಿ ಹೆಚ್ಚೆ ಸ್ತುತಿಸುವ ಮತ್ತು ಅತಿ ಹೆಚ್ಚು ಸ್ಥರಿಸುವವನಿಗೆ ಖಂಡಿತ ಅದು 
ಮಾದರಿಯಾಗಿದೆ. ಅದೇ ರೀತಿ ಅಲ್ಲಾಹನ ಮೇಲೆ ಯಾವುದೇ ಆಸೆ ಆಕಾಂಕ್ಷೆಯನ್ನಾಗಲಿ, ಪರಲೋಕವೊಂದು ಇದೆಯೆಂಬ 
ನಿರೀಕ್ಷೆಯನ್ನಾಗಲಿ ಇರಿಸದವರಿಗೂ ಪ್ರವಾದಿವರ್ಯರ(ಸ) ಜೀವನವು ಮಾದರಿಯಾಗಲಾರದು. ಆದರೆ ಅಲ್ಲಾಹನ ಅನುಗ್ರಹ 
ಮತ್ತು ಕೊಡುಗೆಗಳ ಆಶೆಯಿಟ್ಟು ಕೊಂಡಿರುವ ಹಾಗೂ ಪರಲೋಕವೆಂಬುದು ಇದೆಯೆಂದೂ ಈ ಲೋಕದ ಜೀವನದಲ್ಲಿ ತನ್ನ 
ವರ್ತನೆ ಅಲ್ಲಾಹನ ಪ್ರವಾದಿಯೊಂದಿಗೆ ಎಷ್ಟರ ಮಟ್ಟಿಗೆ ಸಮನ್ನಯವಾಗಿತ್ತೆಂಬುದನ್ನು ಅನುಸರಿಸಿ ಅಲ್ಲಿನ ಫಲಿತಾಂಶ 
ಪ್ರಕಟವಾಗಲಿದೆಯೆಂದೂ ಭಾವಿಸುವವನಿಗೆ ಖಂಡಿತವಾಗಿಯೂ ಪ್ರವಾದಿಯ ಜೀವನದಲ್ಲಿಮಾದರಿಯಿದೆ. 

36. ಪ್ರವಾದಿಯವರ(ಸ) ಜೀವನ ಮಾದರಿಯತ್ತ ಗಮನ ಸೆಳೆದ ಬಳಿಕ ಅಲ್ಲಾಹನು ಸಹಾಬಿ (ಪ್ರವಾದಿ ಸಂಗಾತಿಗಳ ಜೀವನ 
ಕ್ರಮವನ್ನು ಮಾದರಿಯಾಗಿ ಮುಂದಿಡುತ್ತಿದ್ದಾನೆ. ವಿಶ್ವಾಸದಲ್ಲಿ ಕಾಪಟ್ಯವುಳ್ಳವರು ಮತ್ತು ಪ್ರಾಮಾಣಿಕತೆಯೊಂದಿಗೆ ಪ್ರವಾದಿಯ 
ಅನುಸರಣೆ ಮಾಡುವವರ ನಡವಳಿಕೆಗಳನ್ನು ಸ್ಪಷ್ಟವಾಗಿ ಬಹಿರಂಗ ಪಡಿಸುವುದೇ ಇದರ ಉದ್ದೇಶವಾಗಿದೆ. ಬಾಹ್ಯವಾಗಿ ಸತ್ಯವಿಶ್ದಾಸದ 
ಘೋಷಣೆಯನ್ನು ಉಭಯತರರೂ ಸಮಾನವಾಗಿ ಮಾಡಿದ್ದಾರೆ. ಎರಡೂ ವರ್ಗದವರನ್ನು ಮುಸ್ಲಿಮರೆಂದೇ ಪರಿಗಣಿಸಲಾಗುತ್ತಿತ್ತು. 
ನಮಾರು್‌ನಲ್ಲೂ ಅವರು ಒಟ್ಟಿಗೇ ಭಾಗವಹಿಸುತ್ತಿದ್ದರು. ಆದರೆ ಸತ್ವಪರೀಕ್ಷೆಯ ವೇಳೆ ಉಭಯತರರೂ ಪರಸ್ಪರ ಬೇರೆಯಾದರು. 
ಇದರಿಂದ ಅಲ್ಲಾಹನ ಮತ್ತು ಆತನ ಪ್ರವಾದಿಯ ನಿಷ್ಠಾವಂತ ಅನುಯಾಯಿಗಳು ಯಾರು ಮತ್ತು ನಾಮ ಮಾತ್ರ ಮುಸ್ಲಿಮರು ಯಾರು 
ಎಂಬುದು ಸ್ಪಷ್ಟವಾಗಿ ತಿಳಿಯುವಂತಾಯಿತು. 

37. ಈ ಸಂದರ್ಭದಲ್ಲಿ 12ನೆಯ ಸೂಕ್ತವನ್ನು ದೃಷ್ಟಿಯಲ್ಲಿರಿಸಬೇಕು. ಮುನಾಫಿಕರು ಮತ್ತು ಮನಸ್ಸಿನಲ್ಲಿ ರೋಗವಿದ್ದವರು 
10-12 ಸಾವಿರ ಯೋಧರ ಬೃಹತ್‌ ಸೇನೆಯು ಮುಂದಿನಿಂದಲೂ ಬನೂ ಕುರ್ಬೆರೂ ಹಿಂದಿನಿಂದಲೂ ದಾಳಿ ನಡೆಸುತ್ತಿರುವುದನ್ನು 
ಕಂಡು, '"ಅಲ್ಲಾಹನು ಮತ್ತು ಅವನ ಪ್ರವಾದಿ ನಮ್ಮೊಂದಿಗೆ ಮಾಡಿದ ಎಲ್ಲ ವಾಗ್ದಾನಗಳೂ ಸುಳ್ಳು ಮತ್ತು ಮೋಸಗಾರಿಕೆಯದ್ದಾಗಿತ್ತು. 
ಅಲ್ಲಾಹನ ಧರ್ಮದ ಮೇಲೆ ವಿಶ್ವಾಷವಿಟ್ಟರೆ ಆತನ ಬೆಂಬಲ ನಿಮ್ಮೊಂದಿಗಿರುವುದೆಂದೂ, ಅರಬ್‌ ಮತ್ತು ಅರಬೇತರ ಪ್ರದೇಶಗಳಲ್ಲಿ 
ನಿಮ್ಮದೇ ಆಡಳಿತವಿರುವುದೆಂದೂ ಕಿಸ್ರಾ ಕೈಸರ್‌ಗಳ ಬೊಕ್ಕಸಗಳು ನಿಮ್ಮ ವಶವಾಗುವುದೆಂದೂ ನಮ್ಮೊಂದಿಗೆ ಹೇಳಲಾಗಿತ್ತು. ಆದರೆ ಇಲ್ಲಿ 
ನಡೆಯುತ್ತಿರುವುದೇ ಬೇರೆ. ಅರಬರೆಲ್ಲರೂ ಒಟ್ಟು ಸೇರಿ ನಮ್ಮನ್ನು ಅಳಿಸಿ ಹಾಕಲು ಹೊರಟಿದ್ದಾರೆ. ಈ ಆಪತ್ತಿನಿಂದ ನಮ್ಮನ್ನು ರಕ್ಷಿಸಲು 
ದೇವಚರರ ದಂಡು ಎಲ್ಲಿಂದಲೂ ಇಳಿಯುವುದು ಕಾಣುವುದಿಲ್ಲ ಎಂದು ಕೂಗಿ ಹೇಳತೊಡಗಿದರು.'' 

ಇಲ್ಲಿ ತಿಳಿಸುವುದೇನೆಂದರೆ, ಅಲ್ಲಾಹನ ಮತ್ತು ಪ್ರವಾದಿಯ ವಾಗ್ದಾನಗಳ ಒಂದರ್ಥವು ಈ ಕಪಟ ವಿಶ್ವಾಸಿಗಳು ಗ್ರಹಿಸಿದ್ದೇ 
ಆಗಿದೆ. ಅದರ ಇನ್ನೊಂದು ಅರ್ಥವು ನಿಷ್ಠಾವಂತ ಮುಸ್ಲಿಮರು ತಿಳಿದಂತೆಯೇ ಆಗಿದೆ. ಅಪಾಯಗಳ ಪ್ರವಾಹ ತಮ್ಮತ್ತ ಹರಿದು 
ಬರುತ್ತಿರುವುದನ್ನು ಕಂಡಾಗ ಅಲ್ಲಾಹನ ಮತ್ತು ಪ್ರವಾದಿಯ ವಾಗ್ದಾನಗಳು ಅವರಿಗೂ ನೆನಪಾದವು. ಆದರೆ ಸತ್ಯವಿಶ್ವಾಪ ಸ್ವೀಕರಿಸುತ್ತಲೇ 
ಕಿರು ಬೆರಳನ್ನೂ ಅಲುಗಾಡಿಸದೆ ನೀವು ಲೋಕದ ಚಕ್ರವರ್ತಿಗಳಾಗುವಿರಿ. ದೇವಚರರು ಬಂದು ನಿಮಗೆ ಕಿರೀಟ ಧಾರಣೆ ಮಾಡುವರು 
ಎಂಬಂತಹ ವಾಗ್ದಾನಗಳಲ್ಲ ಅದರ ಬದಲಾಗಿ, ನಿಮಗೆ ಕಠಿಣತರ ಅಗ್ನಿ ಪರೀಕ್ಷೆಗಳು ಎದುರಾಗುವುದು. ಸಂಕಷ್ಟಗಳ ಸರಮಾಲೆಯೇ 
ನಿಮ್ಮ ಮೇಲೆರಗುವುದು. ಅಪಾರ ತ್ಯಾಗ ಬಲಿದಾನಗಳನ್ನು ನೀವು ನೀಡಬೇಕಾದೀತು ಎಂಬ ವಾಗ್ದಾನಗಳು. ಆಗ ಮಾತ್ರ ಅಲ್ಲಾಹನ 
ಕೊಡುಗೆಗಳು ನಿಮಗೆ ಲಭಿಸುವುದು. ಅಲ್ಲಾಹನು ಸತ್ಯವಿಶ್ವಾಸಿ ದಾಸರಿಗೆ ವಾಗ್ದಾನ ಮಾಡಿದಂತೆ ಈ ಕೆಳಗೆ ಲೌಕಿಕ ಮತ್ತು ಪಾರಲೌಕಿಕ 
ವಿಜಯಗಳು ನಿಮಗೆ ದೊರೆಯುವುದು. 


೫/3೩/1115 ೬ 1೫0 MEE eS ತ 63 SNES ok 5248 ಜಟ 
SAMS ISS SALAS OES 


ಕಾಂಡ -21 


68 ತಪ್ಪೀಮುಲ್‌ ಕುರ್‌ಆನ್‌ 


5೪ ಸಂಸಿ 


MAE ಆಜಿ ತ oa Le FAL Oy ಯಸ! 6 
ಇನ್ನಷ್ಟು ವರ್ಧಿಸಿಬಿಟ್ಟಿತ್ತು. * ಅಲ್ಲಾಹನೊಡನೆ ಮಾಡಿದ ಕರಾರನ್ನು ನಿಜವೆಂದು ಸಾಧಿಸಿ ತೋರಿಸಿದವರು ಸತ್ಯವಿಶ್ವಾಸ 
ಸ್ವೀಕಾರ' ಮಾಡಿದವರಲ್ಲಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪ್ರ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದರು. ಇನ್ನು ಕೆಲವರು 
ಸಮಯ ಕಾಯುತ್ತಿದ್ದಾರೆ. "ಅವರು ತಮ್ಮನಿಲುಮೆಯಲ್ಲಿ ಏನೂ! ಬದಲಾವಣೆ ಮಾಡಲಿಲ್ಲ ಅಲ್ಲಾಹ್‌ ಸತ್ರ: ಸಂಧರಿಗೆ 
ಷಂ ರರ ಶೇರ 


“'ನಮಗಿಂತ ಹಿಂದೆ ವಿಶ್ವಾಸವಿಟ್ಟಿದ್ದವರ ಮೇಲೆ ಸಂಭವಿಸಿದ್ದ ಘಟನೆಗಳೆಲ್ಲ ನಿಮ್ಮ ಮೇಲೆ ಇನ್ನೂ ಸಂಭವಿಸಿಲ್ಲದಿದ್ದರೂ ನಿಮಗೆ 
ನಿರಾಯಾಸವಾಗಿ ಸ್ವರ್ಗ ಪ್ರವೇಶ 'ಒದಗುವುದೆಂದು ನೀವೆನಿಸಿದ್ದೀರಾ? ಆಗಿನ ಸಂದೇಶವಾಹಕರೂ ಅವರ ಜೊತೆಯ ಸತ್ಯ ವಿಶ್ವಾಸಿಗಳೂ 
"ಅಲ್ಲಾಹನ ಸಹಾಯ ಎಂದು ಬಂದೀತು' ಎಂದು ಕಿರುಚಿ ಬಿಡುವಷ್ಟು ಕಷ್ಟಗಳೂ ಏಪತ್ತುಗಳೂ ಅವರ ಮೇಲೆರಗಿದುವು. ಮತ್ತು 
ಅವರನ್ನು ನಡುಗಿಸಿ ಬಿಡಲಾಯಿತು. ಇದೋ ಅಲ್ಲಾಹನ ಸಹಾಯ ಸಮೂಪವದೆ(ಎಂದು ಆಗ ಅವರನ್ನುಸ ಸಂತೈಸಲಾಯಿತು).”' 

(ಅಲ್‌ ಬಕರಃ: 214) 


ಹ್‌ ೀ್ಕ( -ಪಿಕಿ ೨4 ೨ 


PREM 05105955 ೬; ಭೆ ೮ EE SLA 
ಯುರ ಜಟೆ ಬಿಚೆ ಓಜ dS 


"ಜನರು, "ನಾವು ವಿಶ್ವಾಸವಿರಿಸಿದೆವು' ಎಂದು ಹೇಳಿದ ಮಾತ್ರಕ್ಕೆ ಅವರನ್ನು ಬಿಟ್ಟು ಬಿಡಲಾಗುವುದೆಂದೂ ಅವರನ್ನು 
ಪರೀಕ್ಷಿಸರಾಗದಂದೂ ಭಾವಿಸಿಕೊಂಡಿರುವರೆ? ವಸ್ತುತಃ ನಾವು ಇವರಿಗಿಂತ ಮುಂಚೆ ಗತಿಸಿ ಹೋದವರನ್ನು ಪರೀಕ್ಷೆಗೊಳಪಡಿಸಿದ್ದೆವು. 
ಯಾರು ಸತ್ಯವಾದಿಗಳು ಮತ್ತು ಯಾರು ಸುಳ್ಳುಗಾರರು ಎಂಬುದನ್ನು ಅಲ್ಲಾಹನು ಪರೀಕ್ಷಿಸಬೇಕಾಗಿದೆ.'' (ಅಲ್‌ ಅಂಕಬೂತ್‌: 2, 3) 
38. "ಅರ್ಥಾತ್‌ ಈ ಸೇನಾ ಪ್ರವಾಹವನ್ನು ಕಂಡು ಅವರ ನಂಬಕೆ ಚಂಚಲವಾಗುವ ಬದಲು ಇನ್ನಷ್ಟು ಸುದ್ಧಢವಾಯಿತು. 
ಅವರು. ಅಲ್ಲಾಹನ ವಿಧೇಯತೆಯನ್ನು ಬಿಟ್ಟೋಡುವ ಬದಲು ಇನ್ನಷ್ಟು ಆತ್ಮವಿಶ್ವಾಸದೊಂದಿಗೆ ತಮ್ಮ ಸರ್ವಸ್ವವನ್ನೂ ಅದಕ್ಕೆ ಅರ್ಪಿಸಲು 
ಸಿದ್ಧರಾದರು. 
ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕು. ವಿಶ್ವಾಸ ಮತ್ತು ವಿಧೇಯತೆಯು ಧರ್ಮದ ಪ್ರತಿಯೊಂದು ಆಸ್ಞೆ 
ಮತ್ತು ಪ್ರತಿಯೊಂದು ಬೇಡಿಕೆಯ ವೇಳೆ ಪರೀಕ್ಷೆಗೊಳಗಾಗುವ ಒಂದು ಮಾನಸಿಕ ಸ್ಥಿತಿಯಾಗಿದೆ. ಲೌಕಿಕ ಜೀವನದ ಪ್ರತಿಯೊಂದು 
ಹೆಜ್ಜೆಯಲ್ಲೂ ಮಾನವನು ಅಂತಹ ಸನ್ನಿವೇಶಗಳನ್ನೆದುರಿಸುತ್ತಾನೆ. ಅವನ ಧರ್ಮವು ಯಾವುದಾದರೂ ಆಜ್ಞೆ ನೀಡುತ್ತದೆ, 
ಒಂದು ವಸ್ತುವಿನಿಂದ ತಡೆಯುತ್ತದೆ ಅಥವಾ ಜೀವ, ಸೊತ್ತು, ಸಮಯ, ಪರಿಶ್ರಮ ಮತ್ತು ಆಶೆ ಆಕಾಂಕ್ಷೆಗಳನ್ನು ಬಲಿ ನೀಡಬೇಕೆಂದು 
ಬಯಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ಯಾರು ವಿಧೇಯತೆಯಿಂದ ವಿಮುಖರಾಗುವರೋ ಅವರ ನಂಬಿಕೆಯು ದುರ್ಬಲ 
ವಾಗುವುದು. ಯಾರು ವಿಧೇಯತೆಯೊಂದಿಗೆ ಅಜ್ಞಾಪಾಲನೆಮಾಡುವನೋ ಅವನನಂಬಿಕೆಯಲ್ಲಿಹೆಚ್ಚಳವುಂಟಾಗುವುದು. ಆರಂಭದಲ್ಲಿ 
ಸತ್ಯವಚನ ಉಚ್ಚರಿಸುವುದರಿಂದ ಒಬ್ಬನು ಸತ್ಯವಿಶ್ವಾಸಿಯೆಂದು ಪರಿಗಣಿಸಲ್ಲಡುತ್ತಾನಾದರೂ ಅದು ಹೆಚ್ಚು ಕಡಿಮೆಯಾಗದಂತಹ 
ತಟ ಸ್ಥಿತಿಯಲ್ಲಿರುವುದಿಲ್ಲ ಅದು ಹೆಚ್ಚು "'ಡಿಮೆಯಾಗುತ್ತಲೇ ಇರುತ್ತದೆ. ಇದರ ಪತನದ ಪರಿಣಾಮವು ನಿಷ್ಠೆ ಮತ್ತು 
ಅನುಸರಣೆಯಲ್ಲಿ ಕುಸಿತದ ರೂಪದಲ್ಲಿ ಪ್ರಕಟವಾಗುತ್ತದೆ. ಈ ರೀತಿ ಮನುಷ್ಯ ಹಿಂದೆ ಸರಿಯುತ್ತಾ ಹೋಗಿ ಕಟ್ಟಕಡೆಗೆ ಅದರ 
ಕೊನೆಯ ಅಂಚಿಗೆ ತಲಪುತ್ತಾನೆ. ಅಲ್ಲಿಂದ ಕಿಂಚಿತ್ತಾದರೂ ಅತ್ರ ಸರಿದರೆ ಆಸ ಮುನಾಫಿಕ್‌ ಆಗಿ ಮಾಪ। ೯ಡುತ್ತಾನೆ. ಅದಕ್ಕೆ 
ವ್ಯತಿರಿಕ್ತವಾಗಿ ಒಬ್ಬನಲ್ಲಿ ನಿಷ್ಠೆ ಹೆಚ್ಚಾದಂತೆ, ಅರ್ಪಣಾಭಾವ ಪರಿಪೂರ್ಣಗೊಂಡಂತೆ ಮತ್ತು ಸತ್ಯ ತ್ವೃಧರ್ಮದ ಉನ್ನತಿಗಾಗಿ ತಲ್ಲೀನತೆ 
ಹಚ್ಚಿದಂತೆ ಸತ್ತ ಕವಿಶ್ವಾಸವೂ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚುವುದು. ಈ ರೀತಿ ಮುಂದುವರಿದು ಕಟ್ಟಕಡಗೆ ಆತ ಸಿದ್ದೀಕ್‌(ಸತ್ತ ಶ್ಯಸಂಧ)ನ 
ಸ್ಥಾನಕ್ಕೆ ತಲಪುತ್ತಾನೆ. ಆದರೆ ಈ ಹೆಚ್ಚು ಕಡಿಮೆಯೆಲ್ಲವೂ ಮಾನವನ ನೈತಿಕ ನೆಲೆಯಲ್ಲಿರುವುದು. ಅದಕ್ಕೆ ಬೆಲೆ ಕಟ್ಟಲು ಅಲ್ಲಾಹನ 
ಹೊರತು ಇನ್ನಾರಿಗೂ ಸಾಧ್ಯವಿಲ್ಲ ಒಂದೇ ಸಾಕ್ಷ್ಯ ವಚನದ ಮೂಲಕ ಒಬ್ಬನು ಇಸ್ಲಾಮಿನೊಳಗೆ ಪ್ರವೇಶಿಸುತ್ತಾನೆ. ಅದರಲ್ಲಿ 
ಸ್ಥಿರವಾಗಿರುವ ತನಕ ಆತ ಮುಸ್ಲಿಮನೆಂದು ಪರಿಗಣಿಸಲ್ಪಡುತ್ತಾನೆ. ಅವನ ಕುರಿತು ನಾವು, ಆತ ಅರ್ಧಾಂಶ ವಿಶ್ವಾಸಿ, ಕಾಲಂಶ 
ವಿಶ್ವಾಸಿಯೆಂದೋ ಎರಡು ಪ ಪಟ್ಟು ಅಥವಾ ಮೂರು ಪ ಪಟ್ಟು ವಿಶ್ವಾಸಿಯೆಂದೋ ಹೇಳುವಂತಿಲ್ಲ ಅದೇ ರೀತಿ ಕಾನೂನಿನ ಪ್ರಕಾರವೂ 
ಎಲ್ಲ ಲ್ಲ ಮುಸ್ಲಿಮರೂ ಸಮಾನವಾಗಿದ್ದಾರೆ. ಒಬ್ಬನನ್ನು ನಾವು ಹೆಚ್ಚು 'ವಿಶ್ವಾಸಿಯೆಂದು ಹೇಳಿ ಅವನಿಗೆ ಹೆಚ್ಚು ಹಕ್ಕುಗಳನ್ನೂ ಇನ್ನೊಬ್ಬನನ್ನು 
ಕಡಿಮೆ ವಿಶ್ವಾಸಿಯೆಂದು ಸಾರಿ ಕಡಿಮೆ ಹಕ್ಕುಗಳನ್ನೂ ನೀಡುವಂತಿಲ್ಲ ಈ ನೆಲೆಯಲ್ಲಿ ವಿಶ್ವಾಸ "ನಂಬಿಕೆಯಲ್ಲಿ ಯಾವುದೇ 
ಹೆಚ್ಚು ಕಡಿಮೆಯಾಗುವ ಪ್ರಶ್ನೆಯೇ ಇಲ್ಲ ಇದನ್ನೇ" ಬಹುಶಃ ಇಮಾಮ್‌ ಅಬೂ ಹನೀಫಾರವರು(ರು ಹೀಗೆ ಹೇಳಿದ್ದಾರೆ 
WE ೨ ಯಿ ೪ 0.1! "ರಮಾನ್‌ನಲ್ಲಿ ಹೆಚ್ಚು ಕಡಿಮೆಯುಂಟಾಗುವುದಿಲ್ಲ ' 
39. ಅಂದರೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಜೀವ ತೆತ್ತಾಗಿದೆ. ಇನ್ನು ಕೆಲವರು ಸಮಯ ಬಂದಾಗ ಆತನ ಧರ್ಮಕ್ಕೋಸ್ಕರ 
ತಮ್ಮ ರಕ್ತದ ಕಾಣಿಕೆ ನೀಡಲು ಸಿದ್ಧರಾಗಿ ನಿಂತಿದ್ದಾರೆ. 


ಕಾಂಡ - 214 


33. ಅಲ್‌ ಅಹ್‌ರಾಬ್‌ 69 


6) 030 614573, 03೬1೪! CEOS HL EG 
612855 ಜ॥211 6೫64 SG MW ೫5 SE ೫೬ 
HLS Sh 615ಕಿಟ್ರ:ಕ1 ಹ 50ರ ಜಿ 816 
os OS SHES EES ಈ 588 3 35, 2 ಓಟ! 
ಕ 65 (603, 8565-8858055 SS HES 
As ENE ESM ಚ ೦ 0 0) BN IS 
ACI 5G SNS INS 2 612 ಕಜ ಟೂ“ 


4 ಲಔ (ಇ. ಓಕ ಫ ಗ > _್‌!ಿ ಬ ಪ್‌ 
NAG KS Ho SEL SEF ಟು ದ್ರಾ 5) 6 


ಅವರ ಸತ್ಯಸಂಧತೆಯ ಸಶ್ಫಲ ನೀಡುವಂತಾಗಲಿಕ್ಕೂ ತಾನಿಚ್ಛಿಸಿದರೆ ಕಪಟ ವಿಶ್ವಾಸಿಗಳನ್ನು ಶಿಕ್ಷಿಸಲಿಕ್ಕೂ ಅಥವಾ 
ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಲಿಕ್ಕೂ (ಹೀಗೆಲ್ಲ ಆಯಿತು). ನಿಶ್ಚಯವಾಗಿಯೂ ಅಲ್ಲಾಹ್‌ ಕ್ಷಮಾಶೀಲನೂ 
ಕರುಣಾಳುವೂ ಆಗಿರುತ್ತಾನೆ. | 

(25-27) ಅಲ್ಲಾಹನು ಸತ್ಯನಿಷೇಧಕರ ಮುಖ ತಿರುಗಿಸಿಬಿಟ್ಟನು. ಅವರು ಏನೂ ಪ್ರಯೋಜನ ಪಡೆಯದೆ 
ತಮ್ಮ ಹೃದಯ ಬೇಗುದಿಯೊಂದಿಗೆ ಹಾಗೆಯೇ ಮರಳಿ ಹೋದರು. ಸತ್ಯವಿಶ್ವಾಸಿಗಳ ಕಡೆಯಿಂದ ಯುದ್ಧ 
ಮಾಡಲು ಅಲ್ಲಾಹನೇ ಸಾಕಾದನು, ಅಲ್ಲಾಹ್‌ ಪ್ರಬಲನೂ ಅಜೇಯನೂ ಆಗಿರುತ್ತಾನೆ. ಗ್ರಂಥದವರಲ್ಲಿ 
ಈ ಆಕ್ರಮಣಕಾರರಿಗೆ ನೆರವಾದವರನ್ನು* ಅಲ್ಲಾಹ್‌ ಅವರ ಕೋಟೆಗಳಿಂದ ಇಳಿಸಿ ತಂದನು ಮತ್ತು ಅವರ 
ಹೃದಯಗಳಲ್ಲಿ ಎಂತಹ ಭೀತಿಯನ್ನಿರಿಸಿಬಿಟ್ಟನೆಂದರೆ, ಅವರ ಒಂದು ಗುಂಪನ್ನು ನೀವು ವಧಿಸುತ್ತಿರುವಿರಿ`ಮತ್ತು 
ಇನ್ನೊಂದು ಗುಂಪನ್ನು ಸೆರೆ ಹಿಡಿಯುತ್ತಿರುವಿರಿ. ಅವನು ನಿಮ್ಮನ್ನು ಅವರ ಭೂಮಿಯ, ಅವರ ಮನೆಗಳ ಮತ್ತು 
ಅವರ ಸಂಪತ್ತಿನ ಉತ್ತರಾಧಿಕಾರಿಗಳಾಗಿ ಮಾಡಿ ಬಿಟ್ಟನು. ನೀವೆಂದೂ ಕಾಲಿಟ್ಟಿರದ ಪ್ರದೇಶವನ್ನು ಅವನು ನಿಮಗೆ 
ಕೊಟ್ಟನು. ಅಲ್ಲಾಹನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. 

(28-29) ಪೈಗಂಬರರೇ" ನಿಮ್ಮ ಪತ್ನಿಯರೊಡನೆ ಹೇಳಿರಿ ""ನೀವು ಈ ಲೋಕ ಮತ್ತು ಇದರ ವೈಭವಗಳನ್ನು 
ಇಚ್ಛಿಸುತ್ತೀರಾದರೆ, ಬನ್ನಿರಿ. ನಾನು ನಿಮಗೇನಾದರೂ ಕೊಡಿಸಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡುತ್ತೇನೆ 
ಮತ್ತು ನೀವು ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಪರಲೋಕದ ಬೀಡನ್ನು ಇಚ್ಛಿಸುತ್ತೀರಾದರೆ, ನಿಮ್ಮಲ್ಲಿ 
ಸಜ್ಜನರಾಗಿರುವವರಿಗೆ ಅಲ್ಲಾಹ್‌ ದೊಡ್ಡ ಸತ್ಸಲವನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆಂಬುದನ್ನು ತಿಳಿದುಕೊಳ್ಳಿರಿ.''” 

40. ಬನೂ ಕುರೈರಖಾದ ಯಹೂದಿಯರು. 

41. ಇಲ್ಲಿಂದ 35ರ ತನಕದ ಸೂಕ್ತಗಳು ಅಹ್‌ರಾಬ್‌ ಯುದ್ಧ ಮತ್ತು ಬನೂ ಕುರೈರಭಾರ ಸೈನಿಕ ಕಾರ್ಯಾಚರಣೆಯ 
ಕಾಲದಲ್ಲೇ ಅವತೀರ್ಣಗೊಂಡಿದ್ದುವು. ಅವುಗಳ ಹಿನ್ನೆಲೆಯನ್ನು ನಾವು "ಪ್ರಸ್ತಾವನೆ'ಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೇವೆ. ಹ. ಜಾಬಿರ್‌ 
ಬಿನ್‌ ಅಬ್ದುಲ್ಲಾರ) ಆ ಕಾಲದ ಘಟನೆಯನ್ನು ಹೀಗೆ ವಿವರಿಸುತ್ತಾರೆ, ಒಂದು ದಿನ ಹ. ಅಬೂಬಕರ್‌ ಮತ್ತು ಉಮರ್‌(ರ) 
ಪ್ರವಾದಿಯವರ(ಸ) ಮನೆಗೆ ಬಂದರು. ಅಲ್ಲಿ ಪ್ರವಾದಿ ಪತ್ನಿಯರು ಪ್ರವಾದಿವರ್ಯರ(ಸ) ಸುತ್ತ ಕುಳಿತಿರುವುದನ್ನೂ ಪ್ರವಾದಿ 
ವರ್ಯರು(ಸು ಮೌನವಾಗಿ ಕುಳಿತಿರುವುದನ್ನೂ ಕಂಡರು. ಅವರು(ಸ) ಉಮರ್‌ರೊಂದಿಗೆ ಹೀಗೆಂದರು 2೬ ಆ.25 Js 

“ಇವರು ನನ್ನ ಸುತ್ತ ನೆರೆದಿರುವುದನ್ನು ನೀವು ನೋಡುತ್ತೀರಿ. ಇವರು ನನ್ನಿಂದ ಖರ್ಚಿಗೆ ಹಣ ಕೇಳುತ್ತಿದ್ದಾರೆ.' ಆಗ ಅಬೂಬಕರ್‌ 
ಮತ್ತು ಉಮರ್‌(ರ) ಇಬ್ಬರೂ ತಂತಮ್ಮ ಪುತ್ರಿಯರನ್ನು ಗದರಿಸುತ್ತಾ, ನೀವು ಪ್ರವಾದಿವರ್ಯರಿಗೇಸ) ಕಿರುಕುಳ ಕೊಡುತ್ತಿದ್ದೀರಾ, 
ಅವರ ಬಳಿಯಲ್ಲಿಲ್ಲದ್ದನ್ನು ಕೇಳುತ್ತಿದ್ದೀರಾ? ಎಂದು ಕೇಳಿದರು. (ಮುಸ್ಲಿಮ್‌) ಇದರಿಂದ, ಆ ಕಾಲದಲ್ಲಿ ಪ್ರವಾದಿವರ್ಯರು(ಸ) 


ಕಾಂಡ - 2೬ 


70 ತಪ್ಪೀಮುಲ್‌ ಕುರ್‌ಆನ್‌ 


ಎಷ್ಟೊಂದು ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದ್ದರು ಮತ್ತು ಇಸ್ಲಾಮ್‌ ಕುಫ್ರ್‌ನ ತೀವ್ರ ಸಂಘರ್ಷಾವಸ್ಥೆಯಲ್ಲಿ ತಮ್ಮ ಪತ್ನಿಯರ 
ಖರ್ಚಿನ ಬೇಡಿಕೆಯು ಅವರ(ಸ) ಮೇಲೆ ಎಂತಹ ಪರಿಣಾಮ ಬೀರುತ್ತಿರಬಹುದೆಂದು ಅಂದಾಜಿಸಬಹುದು. 

42. ಈ ಸೂಕ್ತ ಅವತೀರ್ಣಗೊಂಡ ಕಾಲದಲ್ಲಿಪ್ರವಾದಿವರ್ಯರಿಗೆಸ) ನಾಲ್ದರು ಪಶ್ನಿಯರಿದ್ದರು ಸೌದಾ, ಆಯಿಶಾ, ಹಫ್ಸಾಮತ್ತು 
ಉಮ್ಮು ಸಲಮಃರು. ರುನಬ್‌ರೊಂದಿಗೆ ಇನ್ನೂ ವಿವಾಹವಾಗಿರಲಿಲ್ಲ. (ಅಹ್ಯಾಮುಲ್‌ ಕುರ್‌ಆನ್‌ ಇಬ್ನು ಅರಬಿ ಈಜಿಪ್ಟ್‌ ಮುದ್ರಿತ 
1958, ಭಾಗ3, ಪುಟ: 12, 13, 15) ಈ ಸೂಕ್ತ ಅವತೀರ್ಣಗೊಂಡಾಗ ಪ್ರವಾದಿ(ಸ) ಮೊತ್ತ ಮೊದಲು ಆಯಿಶಾರೊಂದಿಗೆ ಹೀಗೆಂದರು, 
"“ನಾನು ಒಂದು ವಿಷಯ ಕೇಳುತ್ತೇನೆ, ಉತ್ತರಿಸಲು ಅವಸರ ಪಡಬಾರದು. ಈ ಕುರಿತು ನಿನ್ನ ಹೆತ್ತವರೊಂದಿಗೆ ಸಮಾಲೋಚನೆ ನಡೆಸಿದ 
ಬಳಿಕ ತೀರ್ಮಾನಿಸಿ ಹೇಳು.'' ಅನಂತರ ಪ್ರವಾದಿ(ಸ) ಅಲ್ಲಾಹನ ವತಿಯಿಂದ ಆದೇಶ ಬಂದಿರುವುದಾಗಿ ಹೇಳಿ ಈ ಸೂಕ್ತವನ್ನು ಪಠಿಸಿ 
ಕೇಳಿಸಿದರು. ಆಗ ಆಯಿಶಾ(ರ) ಹೀಗೆ ಉತ್ತರಿಸಿದರು, ''ಈ ವಿಷಯದಲ್ಲಿ ನಾನು ನನ್ನ ಹೆತ್ತವರೊಂದಿಗೆ ಸಮಾಲೋಚನೆ ನಡೆಸಬೇಕೆ? 
ನಾನಂತೂ ಅಲ್ಲಾಹನನ್ನೂ ಆತನ ಸಂದೇಶವಾಹಕರನ್ನೂ ಪರಲೋಕದ ಗೃಹವನ್ನೂ ಬಯಸುತ್ತೇನೆ.'' ತರುವಾಯ ಪ್ರವಾದಿವರ್ಯರು(ಸು 
ಇತರ ಮೂವರು ಪಶ್ಚಿಯರ ಬಳಿಗೂ ಹೋಗಿ ಇದೇ ವಿಷಯವನ್ನು ಮುಂದಿರಿಸಿದರು. ಅವರಲ್ಲಿ ಪ್ರತಿಯೊಬ್ಬರೂ ಆಯಿಶಾ ನೀಡಿದಂತಹ 
ಉತ್ತರವನ್ನೇ ನೀಡಿದರು. (ಅಹ್ಮದ್‌, ಮುಸ್ಲಿಮ್‌, ನಸಾಈ) 

ಪಾರಿಭಾಷಿಕದಲ್ಲಿ ಇದನ್ನು ಜಿಲೆ ಎಂದು ಕರೆಯಲಾಗುತ್ತದೆ. ಅರ್ಥಾತ್‌ ಪಶ್ನಿಯಾದವಳಿಗೆ ತನ್ನ ಪತಿಯೊಂದಿಗೆ 
ಬಾಳುವ ಅಥವಾ ಅವನಿಂದ ಬೇರ್ಪಡುವ ಸ್ವಾತಂತ್ರ್ಯ ನೀಡುವುದು. ಈ ತಖ್‌ಯೀರ್‌ ಪ್ರವಾದಿವರ್ಯರಿಗೆಸ) ಕಡ್ಡಾಯವಾಗಿತ್ತು. 
ಏಕೆಂದರೆ ಅಲ್ಲಾಹನು ಪ್ರವಾದಿಗೆ ಈ ಆಜ್ಞೆ ನೀಡಿದ್ದವು. ಒಂದು ವೇಳೆ ಪ್ರವಾದಿ ಪತ್ನಿಯರ ಪೈಕಿ ಯಾರಾದರೂ ಬೇರ್ಪಡುವುದನ್ನು 
ಬಯಸಿದ್ದೆರೆ ತನ್ನಷ್ಟಕ್ಕೆ ಬೇರ್ಪಡುತ್ತಿರಲಿಲ್ಲ ಬದಲಾಗಿ ಸೂಕ್ತದಲ್ಲಿರುವ, “ಬನ್ನಿ, ನಾನು ನಿಮಗೇನಾದರೂ ಕೊಟ್ಟು ಉತ್ತಮ ರೀತಿಯಲ್ಲಿ 
ನಿಮ್ಮನ್ನು ಬೇರ್ಪಡಿಸುತ್ತೇನೆ'' ಎಂಬ ಪದಗಳು ವ್ಯಕ್ತ ಪಡಿಸುವಂತೆ ಪ್ರವಾದಿವರ್ಯರು(ಸ) ಅವರನ್ನು ಬೇರ್ಪಡಿಸಿದರೆ ಮಾತ್ರ 
ಬೇರ್ಪಡುತ್ತಿದ್ದರು. ಆದರೆ ಪ್ರವಾದಿವರ್ಯರಿಗೆಸ) ಅವರನ್ನು ಬೇರ್ಪಡಿಸುವುದು ಕಡ್ಡಾಯವಾಗಿತ್ತು. ಏಕೆಂದರೆ ಪ್ರವಾದಿಯೆಂಬ 
ನೆಲೆಯಲ್ಲಿ ತಮ್ಮ ವಾಗ್ದಾನವನ್ನು ಈಡೇರಿಸದಿರುವುದು ಅವರಿಗೆ ಭೂಷಣವಾಗಿರಲಿಲ್ಲ ಒಂದು ವೇಳೆ ಬೇರ್ಪಡುತ್ತಿದ್ದರೆ ಅವರು 
*ಉಮ್ಮಹಾತುಲ್‌ ಮೂಮಿನೀನ್‌' (ಸಶೃವಿಶ್ವಾಸಿಗಳ ಮಾತೆಯರು) ಎಂಬ ಸ್ಥಾನದಿಂದ ಹೊರ ಹೋಗುತ್ತಿದ್ದರು ಮತ್ತು ಅವರೊಂದಿಗೆ 
ಇತರರು ವಿವಾಹವಾಗುವುದು ನಿಷಿದ್ಧವಾಗುತ್ತಿರಲಿಲ್ಲ ಏಕೆಂದರೆ ಅವರಿಗೆ ನೀಡಲಾದ ಆಯ್ಕೆಯ ಸ್ವಾತಂತ್ರ್ಯದಿಂದ ಅವರು 
ಇಹಲೋಕ ಮತ್ತದರ ವೈಭವಗಳಿಗಾಗಿಯೇ ಪ್ರವಾದಿವರ್ಯರನ್ನುಸ) ತ್ವಜಿಸುತ್ತಿದ್ದರಲ್ಲವೆ. ವಿವಾಹದಿಂದ ಅವರನ್ನು ವಂಚಿತ 
ಗೊಳಿಸುತ್ತಿದ್ದರೆ ಅವರ ಈ ಉದ್ದೇಶವು ಈಡೇರುತ್ತಿರಲಿಲ್ಲವೆಂಬುದು ವ್ಯಕ್ತ, ಇನ್ನೊಂದು ಕಡೆ, ಅಲ್ಲಾಹನನ್ನೂ ಪ್ರವಾದಿಯನ್ನೂ 
ಪರಲೋಕವನ್ನೂ ಮೆಚ್ಚಿದ ಪತ್ನಿಯರಿಗೆ ತಲಾಕ್‌ ನೀಡುವ ಅಧಿಕಾರ ಉಳಿಯಲಿಲ್ಲವೆಂಬುದೂ ಈ ಸೂಕ್ತದ ಇಂಗಿತವೆಂದು ತಿಳಿದು 
ಬರುತ್ತದೆ. ಏಕೆಂದರೆ ತಖ್‌ಯೀರ್‌ಗೆ ಎರಡೇ ಮುಖಗಳಿದ್ದುವು. ಅಂದರೆ, ಇಹಲೋಕವನ್ನು ಬಯಸುವುದಾದರೆ ನಿಮ್ಮನ್ನು 
ಬಿಡಲಾಗುವುದು. ಅಲ್ಲಾಹನನ್ನೂ ಪ್ರವಾದಿಯನ್ನೂ ಪರಲೋಕವನ್ನೂ ಬಯಸುವುದಾದರೆ ನಿಮ್ಮನ್ನು ಬಿಡಲಾಗದು. ಈ ಪೈಕಿ ಪ್ರವಾದಿ 
ಪತ್ನಿಯೊಬ್ಬರು ಒಂದನ್ನು ಅವಲಂಬಿಸಿದರೆ ಇನ್ನೊಂದು ತನ್ನಪ್ಪ್ಕೆ ನಿಷಿದ್ಧವಾಗುತ್ತದೆ. 

ಇಸ್ಲಾಮೂ ಕರ್ಮಶಾಸ್ತ್ರದಲ್ಲಿ( ತಯ! ಇಟ) ತಖ್‌ಯೀರ್‌ಗೆ ತಲಾಕ್‌ನ ಅಧಿಕಾರ ವಹಿಸಿಕೊಡುವ ಸ್ಥಾನವಿದೆ. ಅಂದರೆ ಪತಿಯು 
ಪತ್ನಿಗೆ, ಆಕೆ ತನ್ನ ವಿವಾಹ ಬಂಧನದಲ್ಲಿರಲು ಬಯಸಿದರೆ ಇರಬಹುದೆಂದೂ ಅನ್ಯಥಾ ಬಿಟ್ಟು ಬಿಡಬಹುದೆಂದೂ ಆಯ್ಕೆಯ ಸ್ವಾತಂತ್ರ್ಯ 
ನೀಡುತ್ತಾನೆ. ಈ ವಿಷಯಕ್ಕೆ ಸಂಬಂಧಿಸಿ ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯಿಂದ ಕರ್ಮಶಾಸ್ತ್ರಜ್ಞರು ಕಂಡುಕೊಂಡ ನಿಯಮಗಳ 
ಸಾರಾಂಶವನ್ನು ಈ ಕೆಳೆಗೆ ಕೊಡಲಾಗುತ್ತದೆ 

1) ಈ ಆಯ್ಕೆಯ ಸ್ವಾತಂತ್ರ್ಯವನ್ನು ಒಮ್ಮೆ ಸ್ಟೀಗೆ ಕೊಟ್ಟನಂತರ ಪಠಿ ಅದನ್ನು ಹಿಂತೆಗೆದುಕೊಳ್ಳುವಂತಿಲ್ಲ ಅದನ್ನು ಬಳಸುವುದರಿಂದ 
ಆಕೆಯನ್ನು ತಡೆಯುವಂತೆಯೂ ಇಲ್ಲ ಆದರೆ ಸ್ತ್ರೀ ಈ ಸ್ವಾತಂತ್ರ್ಯವನ್ನು ಚಲಾಯಿಸಲೇಬೇಕೆಂದಿಲ್ಲ ಆಕೆ ಬಯಸಿದರೆ ಪತಿಯೊಂದಿಗೆ 
ಇರಬಹುದು. ಅನ್ಯಥಾ ಬೇರ್ಪಡುವುದಾಗಿ ಘೋಷಿಸಬಹುದು ಅಥವಾ ಏನೂ ಹೇಳದೆ ಈ ಸ್ವಾತಂತ್ರ್ಯವನ್ನು ಹಾಗೆಯೇ 
ವ್ಯರ್ಥಗೊಳಿಸಬಹುದು. 

2) ಈ ಸ್ವಾತಂತ್ರ್ಯವು ಸ್ಟ್ರೀಗೆ ನೀಡಲ್ಪಡಲು ಎರಡು ಶರತ್ತುಗಳಿವೆ. ಒಂದನೆಯದಾಗಿ, ಪತಿಯು ಆಕೆಗೆ ಸ್ಪಷ್ಟ ಮಾತುಗಳಲ್ಲಿ 
ತಲಾಕ್‌ನ ಸ್ವಾತಂತ್ರ್ಯ ನೀಡಿರಬೇಕು ಇಲ್ಲವೆ ಒಂದು ವೇಳೆ ತಲಾಕೆಂದು ಸಾರದಿದ್ದರೂ ಆತನ ಇಚ್ಛೆತಲಾಕ್‌ನ ಸ್ಥಾಶಂತ್ಯ ನೀಡುವುದಾಗಿರಬೇಕು. 
ಉದಾ; ಆತ "ನಿನಗೆ ಸ್ಥಾತಂತ್ರ್ಯವಿದೆ' ಅಥವಾ "ನಿನ್ನ ಪ್ರಕರಣ ನಿನ್ನ ಕೈಯಲ್ಲಿದೆ' ಎಂದು ಸೂಚ್ಯವಾಗಿ ಹೇಳಿದರೆ ಪತಿಯ ಇಚ್ಛೆಯಿಲ್ಲದೆ 
ತಲಾಕ್‌ನ ಸ್ಥಾಶಂತ್ಯ ಸ್ವೀಯ ಕಡೆಗೆ ವರ್ಗವಾಗುವಂತಿಲ್ಲ ಒಂದು ವೇಳೆ ಸ್ತೀ ಹಾಗೆ ಹೇಳಿದರೆ ಮತ್ತು ಪತಿಯು ತನ್ನ 
ಇಚ್ಛೆ ತಲಾಕ್‌ನ ಸ್ವಾಶಂತ್ರ್ಯ ನೀಡುವುದಾಗಿರಲಿಲ್ಲವೆಂದು ಆಣೆ ಹಾಕಿ ಹೇಳಿದರೆ ಆತನ ಮಾತನ್ನು ಒಪ್ಪಿಕೊಳ್ಳಲಾಗುವುದು. ಈ ಪದಗಳನ್ನು 
ಕಲಹವೇರ್ಪಟ್ಟಾಗ ಅಥವಾ ತಲಾಕ್‌ನ ಏಷಯ ಮಾತಾಡುವಾಗ ಹೇಳಿದ್ದನೆಂಬುದಕ್ಕೆ ಸ್ವೀ ಪುರಾವೆ ಒದಗಿಸಿದರೆ ಆ ಮಾತು ಬೇರೆ. 
ಏಕೆಂದರೆ ಈ ಹಿನ್ನೆಲೆಯಲ್ಲಿ ಈ ಸ್ವಾತಂತ್ರ್ಯ ನೀಡುವುದರ ಅರ್ಥ ಪತಿಯ ಉದ್ದೇಶವು ತಲಾಕ್‌ನ ಸ್ವಾತಂತ್ರ್ಯ ನೀಡುವುದೇ ಆಗಿತ್ತೆಂದು 
ಭಾವಿಸಬೇಕಾಗುತ್ತದೆ. ಎರಡನೆಯದಾಗಿ ಈ ಆಯ್ಕೆಯ ಸ್ಥಾತಂತ್ಯವನ್ನುತನಗೆ ನೀಡಲಾಗಿದೆಯೆಂದು ಸ್ವೀ ತಿಳಿದಿರಬೇಕು. ಆಕೆ ಅಲ್ಲಿಲ್ಲದಿದ್ದರೆ 


ಕಾಂಡ - 21 


33. ಅಲ್‌ ಅಹ್‌ರುಾಬ್‌ 71 


i 


ಅವಳಿಗೆ ಅದರ ಸುದ್ದಿತಲಪಬೇಕು. ಆಕೆ ಉಪಸ್ಥಿತಳಿದ್ದರೆ ಅವಳಿಗೆ ಆ ಪದಗಳು ಕೇಳಿರಬೇಕು. ಆಕೆಗೆ ಅವನ ಮಾತು ಕೇಳದೆ ಇದ್ದರೆ ಅಥವಾ 
ಸುದ್ದಿತಲಪದೆ ಇದ್ದರೆ ಈ ಸ್ವಾತಂತ್ರ್ಯವು ಆಕೆಗೆ ಹೋಗುವಂತಿಲ್ಲ 

3) ಪತಿಯು ಯಾವುದೇ ಸಮಯ ನಿರ್ಣಯವಿಲ್ಲದೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಿದರೆ ಸ್ವೀ ಅದನ್ನು ಎಷ್ಟು ಸಮಯದ 
ವರೆಗೆ ಬಳಸಬಹುದು ಎಂಬ ಬಗ್ಗೆ ಕರ್ಮಶಾಸ್ತ್ರ ವದ್ಧಾಂಸರ. ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಒಂದು ವರ್ಗದ ಅಭಿಪ್ರಾಯ ಪ್ರಕಾರ, 
ಈ ಮಾತು ಪತಿ ಎಲ್ಲಿ ಹೇಳಿರುವನೋ ಅಲ್ಲೇ ಆಕೆ ತನ್ನ ಸ್ವಾತಂತ್ರ್ಯವನ್ನು ಬಳಸಬೇಕು. ಒಂದು ವೇಳೆ ಆಕೆ ಏನೂ ಹೇಳದೆ ಅಲ್ಲಿಂದ 
ಎದ್ದು ಹೋದರೆ ಅಥವಾ ಬೇರಾವುದೋ ಕೆಲಸದಲ್ಲಿ ನಿರತಳಾದರೆ ಅದರ ಅರ್ಥ ಆಕೆ ಏನೂ ಹೇಳ ಬಯಸುವುದಿಲ್ಲವೆಂದಾಗುತ್ತದೆ. 
ಆಗ ಆಕೆಯ ಈ ಸ್ವಾಶಂತ್ರ್ಯ ಅನೂರ್ಜಿತಗೊಳ್ಳುತ್ತದೆ. ಇದು ಹ. ಉಮರ್‌, ಉಸ್ಕಾನ್‌, ಇಬ್ದ್ನುಮಸ್‌ಊದ್‌, ಜಾಬಿರ್‌, 
ಬಿನ್‌ ರುದ್‌(ರು, ಅತಾ, ಶಚ್‌ಬೀ, ನಖತಈ, ಇಮಾಮ್‌ ಮಾಲಿಕ್‌, ಅಬೂ ಹನೀಫಾ, ಶಾಫಿಈ, ಔರಾಶಃ, ಸುಖ್ಯಾನ್‌ ಸೌರಿ 
ಮತ್ತು ಅಬೂ ಸೌರ್‌ರವರ(ರ) ಅಭಿಪ್ರಾಯವಾಗಿದೆ. ಇನ್ನೊಂದು ಅಭಿಪ್ರಾಯ ಪ್ರಕಾರ, ಈ ಸ್ವಾತಂತ್ರ್ಯವು ಆಕೆ ಅಲ್ಲಿರುವ ಹೊತ್ತಿಗಷ್ಟೇ 
ಸೀಮಿತವಲ್ಲ ಅದನ್ನು ಅನಂತರವೂ ಬಳಸಿಕೊಳ್ಳಬಹುದು. ಇದು ಹಸನ್‌ ಬಸರೀ, ಕತಾದ ಮತ್ತು ರುುಹ್ರೀ ಅವರ ಅಭಿಪ್ರಾಯವಾಗಿದೆ. 

4) ಪತಿಯು ಸಮಯ ನಿಶ್ಚಯಿಸಿದರೆ, ಉದಾ: ನಿನಗೆ ಒಂದು ತಿಂಗಳ ವರೆಗೆ ಅಥವಾ ಒಂದು ವರ್ಷದ ವರೆಗೆ 
ಸ್ವಾತಂತ್ರ್ಯವಿದೆಯೆಂದೋ ಇಂತಿಷ್ಟುಸಮಯದ-ವರೆಗೆ ನಿನ್ನಪ್ರಕರಣ ನಿನ್ನಕ್ಕೆಯಲ್ಲಿದೆಯೆಂದೋ ಹೇಳಿದರೆ ಆ ಅವಧಿಯ ವರೆಗೆ ಮಾತ್ರ 
ಆಕೆ ಅದನ್ನು ಬಳಸಬಹುದು. ಇನ್ನು ಆತ, ಯಾವಾಗ ಬೇಕಾದರೂ ನೀನು ಈ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳಬಹುದು ಎಂದು ಹೇಳಿದರೆ 
ಆಗ ಅವಳಿಗಿರುವ ಸ್ವಾತಂತ್ರ್ಯಕ್ಕೆ ಮಯ ಮಿತಿಯಿರಲಾರದು. PR 

(3) ಸ್ಟ್ರೀ ಜೀರ್ಪಡ ಬಯಸಿದರೆ ಸ್ಪಷ್ಟ ಮಾತುಗಳಲ್ಲಿ ಅದನ್ನು ಪ್ರಕಟಿಸಬೇಕು. ಅಸ್ಪಷ್ಟ ಮಾತುಗಳಿಂದೇನೂ ಪ್ರಯೋಜನವಿಲ್ಲ 
ಅದರಿಂದ ಇಂಗಿತವೂ ತಿಳಿಯಲಾರದು. 

6) ಕಾನೂನಿನ ಪ್ರಕಾರ ಪತಿಯು ಸ್ಟೀಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುವುದರ ಮೂರು ವರ್ಗಗಳಿವೆ. ಒಂದನೆಯದು, 
“ನಿನ್ನ ಪ್ರಕರಣವು ನಿನ್ನ ಕೈಯಲ್ಲಿದೆ'ಯೆಂದು ಹೇಳುವುದು. ಎರಡನೆಯದು, "ನಿನಗೆ ಸ್ವಾತಂತ್ರ ಭಎದೆ'ಯೆಂದು ಹೇಳುವುದು. 
ಮೂರನೆಯದು, "ನೀನು ಬಯಸುವುದಾದರೆ ನಿನಗೆ ತಲಾಕ್‌ ಇದೆ' ಎಂದು ಹೇಳುವುದು. ಕಾನೂನು ಪ್ರಕಾರ ಪ್ರತಿಯೊಂದರ 
ಪರಿಣಾಮವೂ ಬೇರೆ ಬೇರೆಯಾಗಿದೆ. 

(ಅ "ನಿನ್ನ ಪ್ರಕರಣವು ನಿನ್ನ ಕೈಯಲ್ಲಿದೆ' ಎಂದು ಹೇಳಿದ್ದು ಸ್ತ್ರೀಯು ಅದಕ್ಕೆ ತಾನು ಬೇರ್ಪಡುತ್ತೇನೆಂದು ಸ್ಪಷ್ಟ ಪಡಿಸುವಂತಹ 
ಉತ್ತರವನ್ನು ಕೊಟ್ಟರೆ ಹನಫಿಗಳ ಪ್ರಕಾರ (ಮರಳಿ ಸ್ಟೀಕರಿಸಲಾಗದಂತಹ) ಒಂದು ಬಾಇನ್‌ ತಲಾಕ್‌ ಆಗುತ್ತದೆ. (ಆದರೆ ಇದ್ದತ್‌ 
ಅವಧಿ ಮುಗಿದ ನಂತರ ಅವರು ಬಯಸಿದರೆ ಪರಸ್ಪರ ವಿವಾಹವಾಗಬಹುದು). ಒಂದು ವೇಳೆ ಪತಿಯು ಒಂದು ತಲಾಕ್‌ನ 
ವರೆಗೆ ನಿನ್ನ ಪ್ರಕರಣ ನಿನ್ನ ಕೈಯಲ್ಲಿದೆಯೆಂದು ಹೇಳಿದರೆ ಒಂದು ರಜ್‌ಈ ತಲಾಕ್‌ ಆಗುತ್ತದೆ (ಅರ್ಥಾತ್‌ ಇದ್ದತ್‌ ಅವಧಿಯೊಳಗೆ 
ಪತಿ ಆಕೆಯನ್ನು ಮರಳಿ ಸ್ವೀಕರಿಸಬಹುದು) ಆದರೆ ಪತಿಯು ಪ್ರಕರಣವನ್ನು ಸ್ತ್ರೀಯ ಕೈಗೊಪ್ಪಿಸುವಾಗ ಮೂರು ತಲಾಕ್‌ನ ಸಂಕಲ್ಪ 
ಮಾಡಿದ್ದರೆ ಅಥವಾ ಅದನ್ನು ಸ್ಪಷ್ಟವಾಗಿ ಸಾರಿದ್ದರೆ ಸ್ಟೀಯ ತಲಾಕ್‌ನ ಸ್ವಾತಂತ್ರ $ವ ಮೂರು ತಲಾಕ್‌ ಎಂದೇ ಪರಿಗಣಿಸಲ್ಪಡುವುದು. 
ಆಕೆ ಸ್ಪಷ್ಠವಾಗಿ ತನ್ನ ಮೇಲೆ ಮೂರು ತಲಾಕ್‌ ಜಾರಿಗೊಳಿಸಲಿ ಅಥವಾ ನಾನು ಬೇರ್ಪಟ್ಟಿದ್ದೇನೆಂದೋ ನನಗೆ ನಾನೇ ತಲಾಕ್‌ 
ನೀಡಿದ್ದೇನೆಂದೋ ಹೇಳಲಿ. 

(ಆ) "ನಿನಗೆ ಸ್ವಾಶಂತ್ರ್ಯವಿದೆ' ಎಂಬ ಪದಗಳೊಂದಿಗೆ ಪತಿಯು ಸ್ವೀಗೆ ಬೇರ್ಪಡುವ ಸ್ವಾತಂತ್ರ್ಯ ನೀಡಿದ್ದರೆ ಮತ್ತು ಸ್ಟ್ರೀಯು 
ಬೇರ್ಪಡುವುದಾಗಿ ಸ್ಪಷ್ಟವಾಗಿ ಹೇಳಿದ್ದರೆ ಹನಫೀಗಳ ಪ್ರಕಾರ ಒಂದು ಬಾಇನ್‌ ತಲಾಕ್‌ ಆಗುವುದು. ಒಂದು ವೇಳೆ ಪತಿಯು 
ಮೂರು ತಲಾಕ್‌ ನೀಡುವ ಉದ್ದೇಶ ಹೊಂದಿದ್ದರೂ ಸರಿ. (ಆದರೆ ಪತಿ ಮೂರು ತಲಾಕ್‌ನ ಸ್ವಾತಂತ್ರ್ಯ ನೀಡಿದ್ದೇನೆಂದು ಸ್ಪಷ್ಟವಾಗಿ 
ಸಾರಿದ್ದರೆ, ಸ್ತ್ರೀಯ ತಲಾಕ್‌ನ ಸ್ವಾತಂತ್ರ್ಯದ ಬಳಕೆಯಿಂದ ಮೂರು ತಲಾಕ್‌ ಸಂಭವಿಸುವುದು.) ಇಮಾಮ್‌ ಶಾಫಿಕಯವರ ಪ್ರಕಾರ 
ಪತಿಯು ಆಯ್ಕೆಯ ಸ್ಥಾತಂತ್ರ್ಯ ನೀಡುವಾಗ ತಲಾಕ್‌ನ ಉದ್ದೇಶ ಹೊಂದಿದ್ದರೆ ಮತ್ತು ಪತ್ನಿಯು ಬೇರ್ಪಟ್ಟದೆ ಒಂದು ರಜಈ ತಲಾಕ್‌ 
ಆಗುವುದು. ಇಮಾಮ್‌ ಮಾಲಿಕ್‌ರ ಪ್ರಕಾರ ಸಂಸರ್ಗವೇರ್ಪಟ್ಟ; ಪತ್ನಿಗೆ ಮೂರು ತಲಾಕ್‌ ಆಗುವುದುಮತ್ತು ಸಂಸರ್ಗವೇರ್ಪಟ್ಟಿರದವಳ 
ಬಗ್ಗೆಪತಿಯ ಉದ್ದೇಶ ಒಂದೇ ತಲಾಕ್‌ ಎಂದಾಗಿದ್ದರೆ ಅದನ್ನು ಒಪ್ಪಿಕೊಳ್ಳಲಾಗುವುದು. 

(ಇ) "ನೀನು ಬಯಸುವುದಾದರೆ ನಿನಗೆ ತಲಾಕ್‌ ಇದೆ' ಎಂದು ಹೇಳಿದಾಗ ಸ್ತ್ರೀಯು ಆ ಸ್ಥಾಶಂತ್ರ ವನ್ನು ಬಳಸಿದಾಗ ಅದು 
ರಜಈ ತಲಾಕ್‌ ಆಗುವುದು. ಬಾಇನ್‌ ತಲಾಕ್‌ ಆಗಲಾರದು. 

7) ಪುರುಷನು ಆಯ್ಕೆಯ ಸ್ವಾಶಂತ್ರ್ಯವನ್ನು ನೀಡಿದ ಬಳಿಕ ಸ್ತ್ರೀಯು ಆತನ ಪತ್ನಿಯೇ ಆಗಿ ಉಳಿಯ ಬಯಸಿದರೆ ಆಗ 
ತಲಾಕ್‌ ಸಂಭವಿಸಲಾರದು. ಹ. ಉಮರ್‌, ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಆಯಿಶಾ, ಅಬೂದರ್ದಾ, ಇಬ್ನು ಅಬ್ಬಾಸ್‌ ಮತ್ತು 
ಇಬ್ಬ ಉಮರ್‌ರವರ(ರ) ಅಭಿಪ್ರಾಯವು ಇದುವೇ ಆಗಿದ್ದು ಹೆಚ್ಚಿನ ಕರ್ಮಶಾಸ್ತ್ರ ಪಂಡಿತರು ಇದನ್ನೇ ಅಂಗೀಕರಿಸಿದ್ದಾರೆ. 
ಮಸ್ರೂಕ್‌ ಅವರು ಈ ಸಮಸ್ಯೆಯ ಕುರಿತು ಆಯಿಶಾರಲ್ಲಿ ವಿಚಾರಿಸಿದಾಗ ಅವರು ಹೀಗೆ ಉತ್ತರಿಸಿದರು, 


Bb SIS OST BSS ly ಯೆ yy ಜ್‌ 


ಕಾಂಡ -21 


72 ತಫ್ಪೀಮುಲ್‌ ಕುರ್‌ಆನ್‌ 


ಬ ಲ BS gd IGS pd ಕಾ ಸ್ಪ 
GSAS ET Ea ೫-೫ 

ಗ ಗ ಗಲ CN BN ೨ ಫೆ ( ಆ ಟಚ್‌ ೨ 24 
AM ಅಕ್ಕ ಬಿರ LL OLS BLO ENE AGE 


3೬ ಡಂ A Re ಧ್ನ ಪೃೃೂಳೆ 3 ರ್ಸ್‌ ಚಟ್‌ 
HT EYEE ಟ್ರ ಹ ಗ ರಷ ಬಜ 


(30-31) ಪೈಗಂಬರರ ಪತ್ನಿಯರೇ, ನಿಮ್ಮಲ್ಲಿ ವ್ಯಕ್ತವಾದ ಅಶ್ಲೀಲ ಕಾರ್ಯವೆಸಗುವವಳಿಗೆ ಇಮ್ಮಡಿ 
ಯಾತನೆ ಕೊಡಲಾಗುವುದು. ಇದು ಅಲ್ಲಾಹನಿಗೆ ಅತಿ ಸುಲಭವಾದ ಕೆಲಸ." *ಅದಲ್ಲದೆ ಅಲ್ಲಾಹ್‌ ಮತ್ತು 
ಅವನ ಸಂದೇಶವಾಹಕರ ಅನುಸರಣೆ ಮಾಡುವವಳಿಗೆ ಮತ್ತು ಸತ್ಯರ್ಮವೆಸಗುವವಳಿಗೆ ನಾವು ಇಮ್ಮಡಿ 
ಸತ್ಸಲವನ್ನೀಯುವೆವು.* ನಾವು ಅವಳಿಗಾಗಿ ಗೌರವಪೂರ್ಣ ಜೀವನಾಧಾರವನ್ನು ಸಿದ್ಧಗೊಳಿಸಿಟ್ಟಿದ್ದೇವೆ. 

(32-34) ಪೈಗಂಬರರ ಪತ್ನಿಯರೇ, ನೀವು ಸಾಮಾನ್ಯ ಸ್ತೀಯರಂತಲ್ಪ ನೀವು ಅಲ್ಲಾಹನನ್ನು 
ಭಯಪಡುವವರಾಗಿದ್ದರೆ ಮಾನಸಿಕ ಕೇಡಿಗೊಳಗಾದ ವ್ಯಕ್ತಿಯು ಪ್ರಲೋಭನಕ್ಕೊಳಗಾಗಿ ಬಿಡುವ ರೀತಿಯಲ್ಲಿ 


*"ಪ್ರವಾದಿ(ಸು ತಮ್ಮ ಪತ್ನಿಯರಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಿದ್ದರು. ಅವರೆಲ್ಲರೂ ಪ್ರವಾದಿವರ್ಯರ(ಸು ಜತೆಯಲ್ಲೇ 
ಇರುವುದನ್ನು ಇಷ್ಟಪಟ್ಟರು. ಅದನ್ನು ತಲಾಕ್‌ ಎಂದು ಪರಿಗಣಿಸಲಾಗುವುದೇ? '' ಈ ವಿಷಯದಲ್ಲಿಹ. ಅಲೀ ಮತ್ತು ರುದ್‌ ಬಿನ್‌ 
ಸಾಬಿತ್‌ರವರ(ರ) ಒಂದು ಅಭಿಪ್ರಾಯವು, ಒಂದು ರಜಈ ತಲಾಕ್‌ ಆಗುತ್ತದೆ ಎಂದಾಗಿದೆ. ಆದರೆ ಇನ್ನೊಂದು ವರದಿ ಪ್ರಕಾರ, 
ಯಾವುದೇ ತಲಾಕ್‌ ಸಂಭವಿಸುವುದಿಲ್ಲವೆಂದು ಈ ಇಬ್ಬರೂ ಹೇಳಿದ್ದಾರೆ. 

43. ಪ್ರವಾದಿಯವರ(ಸ) ಪಾವನ ಪತ್ನಿಯರು ಏನಾದರೂ ಅಶ್ಲೀಲ ಕಾರ್ಯ ಮಾಡಿ ಬಿಡುವರೆಂಬ ಆಶಂಕೆ ಅವರಿಗೆಸು 
ಇತ್ತೆಂದು ಇದರ ಅರ್ಥವಲ್ಲ ಬದಲಾಗಿ, ಇಸ್ಲಾನೂ ಸಮಾಜದಲ್ಲಿ ಅವರಿಗೆ ಎಷ್ಟು ಉನ್ನತ ಸ್ಥಾನವಿದೆ ಮತ್ತು ಅದಕ್ಕನುಗುಣವಾಗಿ 
ಅವರ ಹೊಣೆಗಾರಿಕೆಗಳೂ ಎಷ್ಟು ಮಹತ್ತರವೆಂದು ಮನವರಿಕೆ ಮಾಡಿಕೊಡುವುದೇ ಇದರ ಉದ್ದೇಶವಾಗಿದೆ. ಆದುದರಿಂದ ಅವರ 
ನೈತಿಕ ನಡವಳಿಕೆಗಳೂ ಅತ್ಯಂತ ಪಾವನವಾಗಿರಬೇಕು. ಇದು ಅಲ್ಲಾಹನು ಪ್ರವಾದಿವರ್ಯರೊಂದಿಗೇಸು ಪಟ ಕಡಿ ಆಕೆ ಟಟ 
"ನೀವು ಶಿರ್ಕ್‌ ಮಾಡಿದರೆ ನಿಮ್ಮ ಕರ್ಮಗಳು ನಿರರ್ಥಕಗೊಳ್ಳುವುದು' ಎಂದು ಹೇಳಿದಂತಿದೆ. (ಅರು್ದುಮರ್‌:65) ಇದರರ್ಥ 
ಪ್ರವಾದಿವರ್ಯರುಸಸು ಶಿರ್ಕ್‌ ಮಾಡುವರೆಂಬ ಭೀತಿಯಿತ್ತೆಂದಲ್ಲ ಶಿರ್ಕ್‌ ಎಷ್ಟು ದೊಡ್ಡ ಪಾಪ, ಅದರಿಂದ ದೂರವಿರಬೇಕಾದುದು 
ಎಷ್ಟು ಅಗತ್ಯವೆಂಬುದನ್ನು ಪ್ರವಾದಿವರ್ಯರಿಗೂಸ) ಅವರ ಮೂಲಕ ಜನಸಮುದಾಯಕ್ಕೂ ಮನವರಿಕೆ ಮಾಡಿಕೊಡುವುದೇ ಅದರ 
ಉದ್ದೇಶವಾಗಿತ್ತು. 

44. ಪ್ರವಾದಿಯ(ಸ) ಪತ್ನಿಯರಾಗಿರುವುದರಿಂದ ಅಲ್ಲಾಹನ ಹಿಡಿತದಿಂದ ಪಾರಾಗಬಹುದು ಅಥವಾ ನಿಮ್ಮ ಸ್ಥಾನವು 
ಅತ್ಯುನ್ನತವಾಗಿರುವುದರಿಂದ ಅಲ್ಲಾಹನಿಗೆ ನಿಮ್ಮನ್ನು ಹಿಡಿಯಲು ಕಷ್ಟವಾಗಬಹುದು ಎಂಬ ಭ್ರಮೆಯಲ್ಲಿರಬೇಡಿರಿ. 

45. ಪಾಪಗಳಿಗೆ ಇಮ್ಮಡಿ ಶಿಕ್ಷೆ ಮತ್ತು ಪುಣ್ಯಗಳಿಗೆ ಇಮ್ಮಡಿ ಪ್ರತಿಫಲ ನೀಡಲು ಕಾರಣವೇನೆಂದರೆ ಮಾನವ ಸಮಾಜದಲ್ಲಿ 
ಉನ್ನತ ಸ್ಥಾನಮಾನದ ಜನರು ಸಾಮಾನ್ಯವಾಗಿ ಜನರ ನಾಯಕರಾಗಿರುತ್ತಾರೆ. ಅಧಿಕ ಸಂಖ್ಯೆಯ ಜನರು ಒಳಿತು ಕೆಡುಕುಗಳಲ್ಲಿ 
ಅವರನ್ನೇ ಹಿಂಬಾಲಿಸುತ್ತಾರೆ. ಅವರ ಕೆಡುಕು ಕೇವಲ ವೈಯಕ್ತಿಕ ಕೇಡಾಗಿರುವುದಿಲ್ಲ ಬದಲಾಗಿ ಒಂದು ಜನಸಮೂಹದ ಕೆಡುಕಿಗೆ 
ಕಾರಣವಾಗುವುದು. ಅವರ ಒಳಿತುಗಳೂ ಕೇವಲ ವೈಯಕ್ತಿಕ ಒಳಿತಾಗಿರುವುದಿಲ್ಲ ಬದಲಾಗಿ ಅದು ಅನೇಕ ಮಾನವರ ಸುಧಾರಣೆಯ 
ಹೇತುವಾಗಿರುವುದು. ಆದುದರಿಂದ ಅವರು ದುಷೃತ್ಯಗಳನ್ನೆಸಗಿದಾಗ ತಮ್ಮ ಕೆಡುಕಿನ ಜೊತೆಗೆ ಇತರರನ್ನೂ ಕೆಡಿಸಿದ ಶಿಕ್ಷೆಯನ್ನು 
ಪಡೆಯುತ್ತಾರೆ. ಅದೇ ರೀತಿ ಅವರು ಸತ್ಕಾರ್ಯಗಳನ್ನು ಮಾಡಿದರೆ ತಮ್ಮ ಪುಣ್ಯದ ಜೊತೆಗೆ ಇತರರಿಗೆ ಸನ್ಮಾರ್ಗ ತೋರಿಸಿದ 
ಪ್ರತಿಫಲವನ್ನೂ ಪಡೆಯುತ್ತಾರೆ. 

ಈ ಸೂಕ್ತದಿಂದ ಒಂದು ಶತ್ವ ಹೊರಡುತ್ತದೆ. ಅದೇನೆಂದರೆ ಗೌರವ ಮತ್ತು ಪ್ರಾಮಾಣಿಕತನದ ನಿರೀಕ್ಷೆ ಹೆಚ್ಚಿರುವಲ್ಲಿ ಅಗೌರವ 
ಮತ್ತು ಅಪ್ರಾಮಾಣಿಕತೆಯ ಅಪರಾಧವೂ ಅಷ್ಟೇ ಹೆಚ್ಚಾಗಿರುವುದು ಮತ್ತು ಅಷ್ಟೇ ಕಠಿಣ ಶಿಕ್ಷೆಯೂ ಅದಕ್ಕೆ ಸಿಗುವುದು. 
ಉದಾ; ಮಸೀದಿಯಲ್ಲಿ ಶರಾಬು ಕುಡಿಯುವುದು ಮನೆಯಲ್ಲಿ ಕುಡಿಯುವುದಕ್ಕಿಂತ ದೊಡ್ಡ ಅಪರಾಧವಾಗಿದ್ದು ಅದರ 
ಶಿಕ್ಷೆಯೂ ಕಠಿಣವಾಗಿರುವುದು. ಅದೇ ರೀತಿ ವಿವಾಹ ನಿಷಿದ್ದ ಸ್ತ್ರೀಯರೊಂದಿಗೆ ವ್ಯಭಿಚಾರವೆಸಗುವುದು ಪರಸ್ವ್ರೀಯ ಮೇಲೆ 
ವ್ಯಭಿಚಾರವೆಸಗುವುದಕ್ಕಿಂತ ತೀವ್ರತಮ ಅಪರಾಧವಾಗಿದ್ದು ಅದರ ಶಿಕ್ಷೆಯೂ ಕಠೋರವಾಗಿರುವುದು. 

46. ಇಲ್ಲಿಂದ ಕೊನೆಯ ಪಾರಾದ ವರೆಗಿನ ಸೂಕ್ತಗಳು ಮೊದಲು ಬಂದ ಇಸ್ಲಾಮಿನ ಪರ್ದಾ ನಿಯಮಗಳ ಕುರಿತಾಗಿವೆ. 
ಅವುಗಳಲ್ಲಿ ಪ್ರವಾದಿ ಪತ್ನಿಯರನ್ನು ಅಭಿಸಂಬೋಧಿಸಲಾಗಿದೆ. ಆದರೆ ಅದರ ಉದ್ದೇಶವು ಎಲ್ಲ ಮುಸ್ಲಿಮರ ಮನೆಗಳಲ್ಲೂ 
ಈ ಸುಧಾರಣೆಗಳನ್ನು ಜಾರಿಗೊಳಿಸುವುದಾಗಿದೆ. ಪ್ರವಾದಿ ಪತ್ನಿಯರನ್ನು ಅಭಿಸಂಬೋಧಿಸಿರುವುದರ ಉದ್ದೇಶವೇನೆಂದರೆ 


ಇಲ್ಲಿಂದ 22ನೇ ಕಾಂಡ ಆರಂಭ 


33. ಅಲ್‌ ಅಹ್‌ರಾಬ್‌ 73 


PA PE ETS ನನ TNL ಸಿಡಿದ ಟ್‌ ೨೨೨೪ 
ಜಿ 5೫550 OMS AN SIG Ah ಬೂ EEO SI 
ಮೋಹಕ ದನಿಯಲ್ಲಿ ಮಾತಾಡಬೇಡಿರಿ. ನಿಖರವಾಗಿ ಮಾತಾಡಿರಿ.” ನಿಮ್ಮ ಮನೆಗಳಲ್ಲೇ ಇದ್ದುಕೊಳ್ಳಿರಿ.* ಗತ 
ಅಜ್ಞಾನ ಕಾಲದಂತಹ ಸೌಂದರ್ಯ ಪ್ರದರ್ಶನ ಮಾಡುತ್ತ ತಿರುಗಾಡಬೇಡಿರಿ.” ನಮಾರುನ್ನು ಸಂಸ್ಥಾಪಿಸಿರಿ, 


ಪ್ರವಾದಿಯವರ(ಸ) ಮನೆಗಳಿಂದ ಈ ಪಾವನ ಜೀವನ ವಿಧಾನ ಆರಂಭಗೊಂಡರೆ ಎಲ್ಲ ಮುಸ್ಲಿಮರ ಮನೆಗಳ ಹೆಂಗಸರೂ 
ಅದರ ಅನುಕರಣೆ ಮಾಡುವರು. ಏಕೆಂದರೆ ಈ ಮನೆಗಳೇ ಅವರಿಗೆ ಆದರ್ಶವಾಗಿದ್ದುವು. ಕೆಲವರು ಈ ಸೂಕ್ತಗಳು ಪ್ರವಾದಿ 
ಪತ್ನಿಯರನ್ನುದ್ದೇಶಿಸಿ ಹೇಳಲಾಗಿರುವುದರಿಂದ ಅದರ ಆಜ್ಞೆಗಳೂ ಅವರಿಗೆ ಮಾತ್ರ ಸೀಮಿತವೆಂದು ವಾದಿಸುತ್ತಾರೆ. ಆದರೆ ಮುಂದೆ 
ಈ "ಸೂಕ್ತಗಳಲ್ಲಿ ಏನೆಲ್ಲ ಹೇಳಲಾಗಿದೆಯೆಂಬುದನ್ನು ಓದಿ ನ ನೋಡಿ. ಪ್ರವಾದಿ ಪತ್ನಿಯರಿಗೆ ಮಾತ್ರ ಸೀಮಿತವಾದ, ಉಳಿದ ಮುಸ್ಲಿಮ್‌ 
ಮಹಿಳೆಯರಿಗೆ ಸೀಮಿತವಲ್ಲದ ಯಾವ ವಿಷಯ “ಅದರಲ್ಲಿದೆ? ಕೇವಲ ಪ್ರವಾದಿ ಪತ್ನಿಯರು ಶುದ್ಧ ಜಾರಿತ್ಯವಂತರಾದರೆ ಸಾಕು, 
ಅವರು ಮಾತ್ರ ಅಲ್ಲಾಹನನ್ನೂ ಸ ಸಂದೇಶವಾಹಕರನ್ನೂ ಅನುಸರಿಸಿದರೆ, ನಮಾರಸ್‌ ಮಾಡಿದರೆ ಮತ್ತು ರುಕಾತ್‌ ಕೊಟ್ಟರೆ 
ಸಾಕು ಎಂದಷ್ಟೇ ಅಲ್ಲಾಹನ ಉದ್ದೇಶವಾಗಿತ್ತೆ? “ದು ಉದ್ದೇಶವಾಗಿರಲಿಲ್ಲವೆಂದಾದರೆ, ಮನೆಗಳಲ್ಲಿ ನೆಮ್ಮದಿಯಿಂದ 
ಕುಳಿತುಕೊಳ್ಳುವಂತೆ, ಅಜ್ಞಾನ ಕಾಲದ ಶೃಂಗಾರಗಳನ್ನು ತೊರೆಯುವಂತೆ ಮತ್ತು ಪರಪುರುಷರೊಡನೆ ಮೆಲುದನಿಯಲ್ಲಿ 
ಮಾತಾಡದಿರುವಂತೆ ನೀಡಲಾದ ಆಜ್ಞೆಗಳು ಅವರಿಗೆ ಮಾತ್ರ ಸೀಮಿತವಾಗುವುದು ಹಾಗೂ ಇತರ ಮುಸ್ಲಿಮ್‌ ಸ್ತ್ರೀಯರು ಅದರಿಂದ 
ಹೊರತಾಗುವುದು ಹೇಗೆ? ಒಂದೇ ಪರಂಪರೆಯ ಒಟ್ಟು ಆಜ್ಞೆಗಳ ಪೈಕಿ ಕೆಲವು ಸಾಮಾನ್ಯ ಇನ್ನು ಕೆಲವು ವಿಶಿಷ್ಟವೆಂದು ಸಾರಲು 
ಸೂಕ್ತ ಪುರಾವೆಗಳಿವೆಯೆ? ಇನ್ನು 'ನೀವು ಸಾಮಾನ್ಯ ಸ್ತ್ರೀಯರಂತಲ್ಲ ಎಂಬ ವಾಕ್ಯ. ಅದರಿಂದಲೂ ಸಾಮಾನ್ಯ ಹೆಂಗಸರು ಬೆಡಗು 
ಬಿನ್ನಾಣಗಳೊಂದಿಗೆ ಹೊರ ಹೋಗಬಹುದು. ಪರ ಪುರುಷರ ಜೊತೆ ಚೆನ್ನಾಗಿ ಬೆರೆತು ಮಾತಾಡಬಹುದು. ಆದರೆ ನೀವು ಮಾತ್ರ 
ಹಾಗೆ ಮಾಡಬಾರದು ಎಂಬ ಅರ್ಥ ಬರುವುದಿಲ್ಲ ಬದಲಾಗಿ ವಾಕ್‌ ಶೈಲಿ ಹೇಗಿದೆಯೆಂದರೆ "ಒಬ್ಬ ಸಭ್ಯ ವ್ಯಕ್ತಿ ತನ್ನ 
ಮಗನೊಡನೆ, ನೀನು ಪುಂಡ ಪೋಕರಿಗಳೆಂತಲ್ಲ ನೀನು ಬಯ್ಯಬಾರದು ಎಂದು ಹೇಳುತ್ತಾನೆ' ಎಂದಾದರೆ ಅವನು ತನ್ನ ಮಗನು. 
ಬಯ್ಯವುದನ್ನು ಕೆಟ್ಟದೆಂದು ಭಾವಿಸುತ್ತಾನೆ. ಆದರೆ ಇತರ ಮಕ್ಕಳಲ್ಲಿ ಈ ದೋಷವಿದ್ದರೆ ಅವನಿಗೇನೂ ಆಕ್ಷೇಪವಿಲ್ಲವೆಂದು 
ಯಾವನೇ ಬುದ್ಧಿಮತ್ತೆಯುಳ್ಳ ವ್ಯಕ್ತಿ ಅರ್ಥೈಸಲಾರ. 

47. ಅರ್ಥಾತ್‌ ಅಗತ್ಯ ಬಂದಾಗ ಪರ ಪುರುಷರೊಡನೆ ಮಾತಾಡುವುದರಲ್ಲಿ ಅಡ್ಡಿಯಿಲ್ಲ ಆದರೆ ಹಾಗೆ ಮಾತಾಡುವಾಗ 
ಸ್ತ್ರೀಯ ಮಾತಿನ ಶೈಲಿ ಹೇಗಿರಬೇಕೆಂದರೆ ಈ ಮಹಿಳೆಯಿಂದ ಬೇರೇನಾದರೂ ಬಯಸಬಹುದು ಎಂಬಂತಹ ದುರ್ಭಾವನೆ 
ಆ ಪುರುಷನ ಮನಸ್ಸಿನಲ್ಲಿ ಮೂಡಬಾರದು. ಅವಳ ಮಾತಿನಲ್ಲಿ ಕೋಮಲತೆಯಿರಬಾರದು, ಯಾವುದೇ ವೈಯಾರವಿರಬಾರದು, 
ಪುರುಷನ ವಿಕಾರಗಳನ್ನು ಕೆರಳಿಸಿ ಆತ ಮುಂದಿನ ಹೆಜ್ಜೆಗೆ ದೈರ್ಯಪಡುವಂತಹ ಸ್ನರ ಮಾಧುರ್ಯವಿರಬಾರದು. ಈ 
ಶೈಲಿಯ ಕುರಿತು ಅಲ್ಲಾಹನು ಹೇಳುತ್ತಾನೆ, "ದೇವಭಯವಿರುವ ಮತ್ತು ಕೆಡುಕಿನಿಂದ ದೂರವಿರಬೇಕೆಂದು ಬಯಸುವ ಯಾವ 
ಮಹಿಳೆಗೂ ಈ ಶೈಲಿ ಭೂಷಣವಲ್ಲ' ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅದು ಕರ್ಮಭ್ರಷ್ಟ ದುಷ್ಟ ಹೆಂಗಸರ ಶೈಲಿಯೇ 
ಹೊರತು ಧರ್ಮನಿಷ್ಠ ಸತ್ಯವಿಶ್ವಾಹಿನಿಯರದ್ದಲ್ಲ, ಇದರೊಂದಿಗೆ ಅನ್ನೂರ್‌ ಅಧ್ಯಾಯದ, ಕ್ರಟಟ 5 542 ಭಿ i AG 
"ಅವರು ತಾವು ಮರೆಸಿಟ್ಟಿರುವಂತಹ ಅಲಂಕಾರದ ಅರಿವು ಜನರಿಗಾಗುವಂತೆ ತಮ್ಮಪಾದಗಳನ್ನು ನೆಲಕ್ಕೆ ಬಡಿಯುತ್ತಾ ನಡೆಯದಿರಲಿ'' 
ಎಂಬ ಸೂಕ್ತವನ್ನೂ (24:31) ನೋಡಿದರೆ, ಸ್ತ್ರೀಯರು ಬೇಕು ಬೇಕೆಂದೇ ತಮ್ಮ ಸ್ವರವನ್ನು ಅಥವಾ ಆಭರಣಗಳ 
ರೋಂಕಾರವನ್ನು ಪರ ಪುರುಷರಿಗೆ ಕೇಳಿಸಬಾರದು ಮತ್ತು ಅಗತ್ಯಬಿದ್ದಾಗ ಪರಪುರುಷರೊಂದಿಗೆ ಮಾತಾಡಬೇಕಾಗಿ ಬಂದಾಗ 
ಬಹಳ ಜಾಗರೂಕತೆಯಿಂದ ಮಾತಾಡಬೇಕು ಎಂಬ ಅಲ್ಲಾಹನ ಇಂಗಿತವನ್ನು ಗ್ರಹಿಸಬಹುದು. ಆದುದರಿಂದ ಸ್ತ್ರೀಯರಿಗೆ, ಅದಾನ್‌ 
ಕೊಡುವುದನ್ನು ನಿಷೇಧಿಸಲಾಗಿದೆ. ಅದೇ ರೀತಿ ಸಾಮೂಹಿಕ ನಮಾರುಖ್‌ನಲ್ಲಿ ಇಮಾಮ್‌ನಿಂದ ತಪ್ಪು ಸಂಭವಿಸಿದರೆ ಅವರಿಗೆ 
ಪುರುಷರಂತೆ "ಸುಬ್‌ಹಾನಲ್ಲಾಹ್‌' ಎಂದು ಹೇಳುವ ಅನುಮತಿಯಿಲ್ಲ ಬದಲಾಗಿ ಇಮಾಮನ ಗಮನ ಸೆಳೆಯಲು ಅವರು ಕೈತಟ್ಟಿ 
ಶಬ್ದ ಮಾಡಬೇಕೆಂದು ವಿಧಿಸಲಾಗಿದೆ. 

ಈಗ ಸ್ವಲ್ಪ ಆಲೋಚಿಸಿ, ಯಾವ ಧರ್ಮವು ಸ್ತ್ರೀಗೆ ಪರ ಪುರುಷರೊಂದಿಗೆ ಮಾತಾಡುವಾಗಲೂ ಮೆತ್ತಗೆ ಮಾತಾಡುವುದನ್ನೂ 
ಪರ ಪುರುಷರ ಮುಂದೆ ಅನಗತ್ಯವಾಗಿ ಶಬ್ದ ಹೊರಡಿಸುವುದನ್ನೂ ತಡೆಯುತ್ತದೋ ಅದು ಸ್ಟೀಯು ವೇದಿಕೆಗೆ ಹತ್ತಿ ಹಾಡು, ಕುಣಿತ 
ಮತ್ತಿತರ ವೈಯಾರಗಳನ್ನು ಪ್ರದರ್ಶಿಸುವುದನ್ನು ಇಷ್ಟ ಪಡುವುದಾದರೂ ಹೇಗೆ? ಅದು ಸ್ವೀಗೆ ರೇಡಿಯೋದಲ್ಲಿ ಪ್ರೇಮಗೀತೆಗಳನ್ನು 
ಹಾಡುವುದಕ್ಕೂ ರಾಗತರಂಗಗಳೊಂದಿಗೆ ಅಶ್ಲೀಲ ವಿಷಯಗಳನ್ನು ಜನರಿಗೆ ಕೇಳಿಸಿ ಅವರ ವಿಕಾರಗಳನ್ನು ಕೆರಳಿಸಲಿಕ್ಕೂ ಅನುಮತಿ 
ನೀಡೀತೆ? ಅದು ಸ್ವೀಯರನ್ನು ನಾಟಕಗಳಲ್ಲಿ ಕೆಲವೊಮ್ಮೆ ಒಬ್ಬನ ಪತ್ನಿ ಇನ್ನು ಕೆಲವೊಮ್ಮೆ ಇನ್ನೊಬ್ಬನ ಪ್ರೇಯಸಿಯಾಗಿ ನಟಿಸುವುದನ್ನು 
ಸಮೃತಿಸೀತೆ? ಆಕೆಯನ್ನು ಗಗನ ಸಖಿಯಾಗಿ ಮಾಡಿ ಪ್ರಯಾಣಿಕರ ಮನಮೋಹಿಸುವ ತರಬೇತಿ ನೀಡುವುದಕ್ಕೆ ಅಥವಾ ಕ್ಷಬ್ಬುಗಳಲ್ಲಿ 
ಸಭೆ ಸಮಾರಂಭಗಳಲ್ಲಿ ಹಾಗೂ ಸ್ವೀಪುರುಷರು ತುಂಬಿದ ಸಭೆಗಳಲ್ಲಿ ಶೃಂಗರಿಸಿಕೊಂಡು ಬಂದು ಪುರುಷರ ಜೊತೆ ಮುಕ್ತ ಮಾತುಕತೆ 


ಕಾಂಡ -22 


74 ತಪ್ಪೀಮುಲ್‌ ಕುರ್‌ಆನ್‌ 


ಮತ್ತು ಹಾಸ್ಯ ವಿನೋದಗಳಲ್ಲಿ ತಲ್ಲೀನರಾಗಲು ಅನುಮತಿಸೀತೆ? ಇದಾವ ಕುರ್‌ಆನಿನಿಂದ ಪಡೆದ ಸಂಸ್ಕೃತಿಯಾಗಿದೆ? ಅಲ್ಲಾಹನು 
ಅವತೀರ್ಣಗೊಳಿಸಿದ ಕುರ್‌ಆನಂತೂ ಎಲ್ಲರ ಮುಂದಿದೆ. ಅದರಲ್ಲಿ ಎಲ್ಲಾದರೂ ಈ ಸಂಸ್ಕೃತಿ ತೋರಿ ಬರುವುದಾದರೆ ಅದನ್ನು 
ಯಾರಾದರೂ ತೋರಿಸಿಕೊಡಲಿ. 

48. ಮೂಲದಲ್ಲಿ ರಿತ "ಕರ್ನ' ಎಂಬ ಪದ ಬಳಕೆಯಾಗಿದೆ. ಅರ್ಥಕೋಶ ತಜ್ಞರ ಪೈಕಿ ಕೆಲವರು ಅದರ ಮೂಲ ಪದ 15 
"ಕರಾರ್‌' ಎಂದೂ ಇನ್ನು ಕೆಲವರು ತಿ) "ವಕಾರ್‌' ಎಂದೂ ಹೇಳಿದ್ದಾರೆ. ಕರಾರ್‌ ಎಂದು ತೆಗೆದುಕೊಂಡರೆ ಇದರ ಅರ್ಥ 
"ನೆಲಸು', “ಇರು' ಎಂದಾಗುತ್ತದೆ. ಇನ್ನು ವಕಾರ್‌ ಎಂದು ತೆಗೆದುಕೊಂಡರೆ "ನೆಮ್ಮದಿಯಿಂದಿರು, ಶಾಂತಿಯಿಂದಿರು' ಎಂದಾಗುತ್ತದೆ. 
ಎರಡೂ ಸ್ಥಿತಿಗಳಲ್ಲಿ ಸೂಕ್ತದ ಉದ್ದೇಶವೇನೆಂದರೆ ಸ್ತ್ರೀಯ ನೈಜ ಕಾರ್ಯರಂಗ ಮನೆಯಾಗಿದೆ. ಅವಳು ಆ ಕ್ಷೇತ್ರದಲ್ಲೇ ಇದ್ದುಕೊಂಡು 
ನೆಮ್ಮದಿಯಿಂದ ತನ್ನ ಕರ್ತವ್ಯಗಳನ್ನು ನೆರವೇರಿಸಬೇಕು. ಅಗತ್ಯ ಬಿದ್ದಾಗ ಮಾತ್ರ ಮನೆಯಿಂದ ಹೊರಗೆ ಹೋಗಬಹುದು. 
ಸೂಕ್ತದ ಪದಗಳಿಂದಲೂ ಈ ಉದ್ದೇಶ ವ್ಯಕ್ತವಾಗುತ್ತದೆ. ಪ್ರವಾದಿಯವರ(ಸ) ವಚನಗಳು ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ. 
ಹಾಫಿರುಖ್‌ ಅಬೂಬಕರ್‌ ಬರಸ್ಹಾರ್‌ ಅವರು ಹ. ಅನಸ್‌ರಿಂದ(ರು ಹೀಗೆ ಉಲ್ಲೇಖಿಸುತ್ತಾರೆ- ಪ್ರವಾದಿವರ್ಯರೊಡನೇಸ) 
ಮಹಿಳೆಯರು ಹೀಗೆ ದೂರಿಕೊಂಡರು, ಶ್ರೇಷ್ಠತೆಗಳನ್ನೆಲ್ಲ ಪುರುಷರೇ ಬಾಚಿಕೊಳ್ಳುತ್ತಾರೆ, ಅವರು ಯುದ್ಧ ಮಾಡುತ್ತಾರೆ ಮತ್ತು 
ಅಲ್ಲಾಹನ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುತ್ತಾರೆ. ನಮಗೂ ಅವರಷ್ಟೇ ಪುಣ್ಯ ಲಭಿಸಬೇಕಾದರೆ ನಾವೇನು 
ಮಾಡಬೇಕು? ಪ್ರವಾದಿಸು ಹೇಳಿದರು, ಟುಟ! SD ಟ್ಟ ತ ಧ್ರ ಅಟ ಥಾ "ನಿಮ್ಮಲ್ಲಿ ಯಾರು 
ಮನೆಯಲ್ಲಿ ಕುಳಿತಿರುತ್ತಾರೋ ಅವರಿಗೆ ಮುಜಾಹಿದ್‌ (ಯೋಧುಗಳಷ್ಟೇ ಪುಣ್ಯ ಸಿಗುವುದು.'' 

ತಾತ್ಚರ್ಯವೇನೆಂದರೆ ಯೋಧನಿಗೆ ತನ್ನ ಮನೆಯ ಬಗ್ಗೆ ನಿಶ್ಚಿಂತೆಯಿದ್ದಾಗ, ತನ್ನ ಪತ್ನಿಯು ತನ್ನ ಮನೆ ಮತ್ತು ಮಕ್ಕಳನ್ನು 
ನೋಡಿಕೊಂಡಿರುವಾಗ ಮತ್ತು ತನ್ನ ಅನುಪಸ್ಥಿತಿಯಲ್ಲಿ ತನ್ನನ್ನು ವಂಚಿಸುವಳೆಂಬ ಭೀತಿ ಇಲ್ಲದಾಗ ಮಾತ್ರ ಆತ ದೇವಮಾರ್ಗದಲ್ಲಿ 
ಚೆನ್ನಾಗಿ ಹೋರಾಡಬಲ್ಲ ಈ ನಿಶ್ಚಿಂತೆಯನ್ನು ನೀಡಬಲ್ಲ ಮಹಿಳೆಯು ಮನೆಯಲ್ಲಿದ್ದುಕೊಂಡೇ ಆತನ ಜಿಹಾದ್‌ನಲ್ಲಿ 
ಪಾಲುದಾರಳಾಗುತ್ತಾಳೆ. ಬರ್ಗಾಥ್‌ ಮತ್ತು ತಿರ್ಮಿದಿಯವರು ಹ. ಅಬ್ದುಲ್ಲಾಬಿನ್‌ ಮಸ್‌ಊದ್‌ರಿಂದ(ರ) ಉಲ್ಲೇಖಿಸಿದ ಇನ್ನೊಂದು 
ಪ್ರವಾದಿ ವಚನ ಹೀಗಿದೆ, 

ಎ ಕಗ ಯ ಭಂ ಭಧ ಭಯ ಜರ. ೧ dl dot 

ಸ್ತ್ರೀಯು ಅಡಗಿಸಿಡಬೇಕಾದ ವಸ್ತು, ಆಕೆ ಹೊರಗೆ ಹೋಗುವಾಗ ಶೈತಾನನು ಹೊಂಚು ಹಾಕುತ್ತಾನೆ. ಆಕೆ ತನ್ನ 
ಮನೆಯಲ್ಲಿರುವಾಗಲೇ ಅಲ್ಲಾಹನ ಕೃಪೆಗೆ ಅತ್ಯಂತ ನಿಕಟವಾಗಿರುತ್ತಾಳೆ. (ಹೆಚ್ಚಿನ ವಿವರಣೆಗೆ ಅನ್ನೂರ್‌ ಅಧ್ಯಾಯದ ವ್ಯಾಖ್ಯಾನ 
ನೋಡಿರಿ ಟಿಪ್ಪಣಿ: 49) 

ಪವಿತ್ರ ಕುರ್‌ಆನಿನಲ್ಲಿ ಈ ಸ್ಪಷ್ಟ ಆದೇಶವಿರುವಾಗ, ಮುಸ್ಲಿಮ್‌ ಸ್ಟೀಯರು ಕೌನ್ಸಿಲ್‌ ಮತ್ತು ಪಾರ್ಲಿಮೆಂಟ್‌ ಸದಸ್ಯೆಯ 
ರಾಗುವುದಕ್ಕೆ, ಮನೆಯ ಹೊರಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ, ಸರಕಾರಿ ಕಚೇರಿಗಳಲ್ಲಿ ಪುರುಷರೊಂದಿಗೆ 
ಕೆಲಸ ಮಾಡುವುದಕ್ಕೆ, ವಿದ್ಯಾಲಯಗಳಲ್ಲಿ ಹುಡುಗರ ಜತೆ ವಿದ್ಯೆ ಕಲಿಯಲಿಕ್ಕೆ, ಪುರುಷರ ಆಸ್ಪತ್ರೆಗಳಲ್ಲಿ ನರ್ಸ್‌ಗಳಾಗಿ 
ದುಡಿಯುವುದಕ್ಕೆ ಏಿಮಾನ ಮತ್ತು ರೈಲು ಗಾಡಿಗಳಲ್ಲಿ ಪರಿಚಾರಿಕೆಯರಾಗಲಿಕ್ಕೆ ಮತ್ತು ವ್ಯಾಸಂಗಕ್ಕಾಗಿ ಅಮೇರಿಕಾ ಮತ್ತು 
ಇಂಗ್ಲೆಂಡ್‌ಗಳಿಗೆ ಕಳಿಸಲ್ಪಡಲಿಕ್ಕೆ ಎಲ್ಲಿಯ ಅವಕಾಶವಿದೆ? ಮನೆಯ ಹೊರಗೆ ಮಹಿಳೆಯರು ಕೆಲಸ ಮಾಡಬಹುದೆಂಬುದಕ್ಕೆ 
ನೀಡಲಾಗುವ ಅತಿ ದೊಡ್ಡ ಸಮರ್ಥನೆಯೆಂದರೆ ಹ. ಆಯಿಶಾ(ರ) ಜಮಲ್‌ ಯುದ್ಧದಲ್ಲಿ ಭಾಗವಹಿಸಿದ್ದರೆಂಬುದು ಮಾತ್ರ. 
ಆದರೆ ಈ ಆಧಾರವನ್ನು ಮಂಡಿಸುವವರಿಗೆ ಬಹುಶಃ ಈ ಬಗ್ಗೆ ಸ್ವಯಂ ಹ. ಆಯಿಶಾರ ಅಭಿಪ್ರಾಯವೇನಾಗಿತ್ತೆಂದು ತಿಳಿದಿಲ್ಲ 
ಹೆ. ಆಯಿಶಾ(ರ) ಪವಿತ್ರ ಕುರ್‌ಆನ್‌ ಪಠಿಸುತ್ತಾ, "ನಿಮ್ಮ ಮನೆಗಳಲ್ಲೇ ಇದ್ದುಕೊಳ್ಳಿರಿ' ಎಂಬ ಪ್ರಸ್ತುತ ಸೂಕ್ತಕ್ಕೆ ತಲಪಿದಾಗ ಗೋಳೋ 
ಎಂದು ಅಳುತ್ತಿದ್ದರು. ಅದರಿಂದ ಅವರ ದುಪ್ಪಟ ಒದ್ದೆಯಾಗುತ್ತಿತ್ತೆಂದು ಅಬ್ದುಲ್ಲಾ ಬಿನ್‌ ಅಹ್ಮದ್‌ ಬಿನ್‌ ಹಂಬಲ್‌ ಅವರು 
ರುವಾಯಿದು ರ್ಲುಹದ್‌ನಲ್ಲೂ ಇಬ್ನು ಮುಂದಿರ್‌, ಇಬ್ನು ಅಬೀಶೈಬ ಮತ್ತು ಇಬ್ನು ಸಅದ್‌ ಅವರು ತಂತಮ್ಮ ಗ್ರಂಥಗಳಲ್ಲೂ 
ಮಸ್ರೂಕ್‌ರ ವರದಿಯನ್ನು ಉಲ್ಲೇಖಿಸಿದ್ದಾರೆ. ಏಕೆಂದರೆ ಜಮಲ್‌ ಯುದ್ಧದಲ್ಲಿ: ತನ್ನಿಂದ ಸಂಭವಿಸಿದ್ದತಪ್ಪುಆಗ ಅವರಿಗೆ ನೆನಪಾಗುತ್ತಿತ್ತು. 

49, ಈ ಸೂಕ್ತದಲ್ಲಿ 3%'ಸ)ಟ, ಕ್ರನ "ತಬರ್ರುಜ್‌' ಮತ್ತು "ಜಾಹಿಲಿಯ್ಯತುಲ್‌ ಊಲಾ' ಎಂಬೆರಡು ವಿಶೇಷ ಪದಗಳನ್ನು 
ಬಳಸಲಾಗಿದ್ದು ಸೂಕ್ತದ ಉದ್ದೇಶವನ್ನು ಗ್ರಹಿಸಲು ಅವುಗಳ ಅರ್ಥವನ್ನು. ತಿಳಿದಿರಬೇಕಾದುದು ಅಗತ್ಯ. 

೬೫ "ಬರ್ರುಜ್‌' ಎಂಬ ಅರಬಿ ಪದಕ್ಕೆ ಪ್ರಕಟವಾಗು, ಎದ್ದುತೋರು ಮತ್ತು ಅನಾವರಣಗೊಳ್ಳು ಎಂಬ ಅರ್ಥಗಳಿವೆ. 
ಬಹಿರಂಗವಾದ ಮತ್ತು ಎದ್ದುತೋರುವ ಪ್ರತಿಯೊಂದು ವಸ್ತುವನ್ನೂಅರಬರು "ಬರಜ್‌' ಎಂದು ಕರೆಯುತ್ತಾರೆ. ಬುರುಜ್‌ (ಗೋಪುರ) 
ಎನ್ನಲೂ ಅದು ಬಹಿರಂಗವಾಗಿ ಎದ್ದು ತೋರುವುದೇ ಕಾರಣ. ಹಾಯಿ ಹಡಗಿಗೆ "ಬಾರಿಜ' ಎನ್ನುವುದೂ ಅದರ ಹಾಯಿ ದೂರದಿಂದ 
ಎದ್ದು ಕಾಣುವುದರಿಂದಾಗಿದೆ. ೬ನ ತಬರ್ರುಜ್‌ ಪದವನ್ನು ಸ್ವೀಗೆ ಬಳಸುವಾಗ ಅದಕ್ಕೆ ಮೂರು ಅರ್ಥಗಳು ಬರುತ್ತವೆ. ಒಂದು, 
ಆಕೆ ತನ್ನ ಮುಖ ಮತ್ತು ದೇಹ ಸೌಂದರ್ಯವನ್ನು ಜನರಿಗೆ ತೋರಿಸುವುದು. ಎರಡು, ಆಕೆ ತನ್ನ ಉಡುಪು ಮತ್ತು ಆಭರಣಗಳ 
ವೈಭವವನ್ನು ಇತರರ ಮುಂದೆ ಪ್ರದರ್ಶಿಸುವುದು. ಮೂರು, ಆಕೆ ತನ್ನ ನಡಿಗೆ ಮತ್ತು ಒನಪು ಪೈಯಾರಗಳಿಂದ ತನ್ನನ್ನು 


ಕಾಂಡ - 22 


33. ಅಲ್‌ ಅಹ್‌ರಭಾಬ್‌ 75 


ತ್‌ ಥಿ 3 31-11 ಡ್‌ ಆ ಟ್ನ್‌ ಟಟ 

SOLES 1485 ಜಬ ಬಜ REAPS 
ರುಕಾತ್‌ ಕೊಡಿರಿ, ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ಅನುಸರಿಸಿರಿ. ರಸೂಲರ ಮನೆಯವರಾದ ನಿಮ್ಮಿಂದ 
ಮಾಲಿನ್ಯವನ್ನು ದೂರೀಕರಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸಲು ಅಲ್ಲಾಹ್‌ ಇಚ್ಛಿಸುತ್ತಾನೆ. ನಿಮ್ಮ 


NE 
ತಾನೇ ಪ್ರದರ್ಶಿಸುವುದು.ಈ ಪದಕ್ಕೆ ಹಿರಿಯ ನಿಘಂಟುಕಾರರು ಮತ್ತು ಹಿರಿಯ ವ್ಯಾಖ್ಯಾನಗಾರರು ಇದೇ ವ್ಯಾಖ್ಯಾನವನ್ನು 
ನೀಡಿದ್ದಾರೆ. ಮುಜಾಹಿದ್‌, ಕತಾದ "ಮತ್ತು ಇಬ್ನು ಅಬೀನುಜೈಹ್‌ ಅವರು, ಖು Bo ಆ ಖೆ ಪ್ರವ! ತಬರ್ರುಜ್‌ 
ಅಂದರೆ ” ಬೆಡಗಿನೊಂದಿಗೆ ಒನಪು ವೈಯಾರವನ್ನು ಪ್ರದರ್ಶಿಸುತ್ತಾ ನಡೆಯುವುದು ಎಂದು ಹೇಳುತ್ತಾರೆ. ಮುಕಾತಿಲ್‌ ಹೇಳುತ್ತಾರೆ 
Ley yb 8 LAs ಸ್ಟ್ರೀ ತನ್ನ ಸರ, ಅಂಗಾಂಗಗಳು ಮತ್ತು ತನ್ನ ಕೊರಳನ್ನು ತೋರ್ಪಡಿಸುವುದು. ಅಲ್‌ಮುಬರ್ರದ್‌ 
ಹೇಳುವುದೇನೆಂದರೆ, 8 ules Cowl gros ರ್‌ಂ ಸ್ವೀಯು ತಾನು ಮರೆಸಲೇಬೇಕಾದ ಸೌಂದರ್ಯವನ್ನು 
ಪ್ರದರ್ಶಿಸುವುದು. ಅಬೂ ಉಬೈದಾರ ವ್ಯಾಖ್ಯಾನ ಹೀಗಿದೆ : ಛೆ! ತಟ ಸವಿ ಲ ಕ್ರಾಟ ರಿ! ಸ್ತ್ರೀಯು ಪುರುಷರನ್ನು 
ತನ್ನೆಡೆಗೆ ಆಕರ್ಷಿಸುವಂತೆ ತನ್ನ: ಶರೀರ ಮತ್ತು ಉಡುಗೆಯ ಸೌಂದರ್ಯವನು  ಪ್ರಕಟಪಡಿಸುವುದು. 

(ಸಯಲ) ಜಾಹಿಲಿಯ್ಯತ್‌ ಪದವು ಕುರ್‌ಆನಿನಲ್ಲಿ ಇನ್ನೂ ಮೂರು “ಡೆಗಳಲ್ಲಿ ಬಂದಿದೆ. (1) ಆಲಿ ಇಮ್ರಾನ್‌ನ 154ನೆಯ 
ಸೂಕ್ತದಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದರಿಂದ ನುಣುಚಿಕೊಳ್ಳುವವರ ಬಗ್ಗೆ ಅವರು ಅಲ್ಲಾಹನ ಬಗ್ಗೆ ಸತ್ಯಕ್ಕೆದುರಾಗಿ 
ಜಾಹಿಲಿಯ್ಯತ್‌ನಂತಹ ಭಾವನೆಯನ್ನಿರಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. (2) ಅಲ್‌ ಮಾಜದಃದ 50ನೆಯ "ಸೂಕ್ತದಲ್ಲಿ 
ಅಲ್ಲಾಹನ *ಾನೂನಿನ ಹೊರತು ಇತರರ ಕಾನೂನುಗಳಂತೆ ತಮ್ಮ ವ್ಯಾಜ್ಯಗಳ ತೀರ್ಮಾನ ಮಾಡಿಸುವವರ ಬಗ್ಗೆ ಅವರು 
ಜಾಹಿಲಿಯ್ಯತ್‌ನ ತೀರ್ಮಾನ ಬಯಸುತ್ತಿದ್ದಾರೆಯೆ? ಎಂದು ಕೇಳಲಾಗಿದೆ. (3) ಅಲ್‌ ಫತಹ್‌ ಅಧ್ಯಾಯದ ಸಟಟ ಸೂಕ್ತದಲ್ಲಿ 
ಮಕ್ಕಾದ ಸತ್ಯ ನಿಷೇಧಿಗಳು ಕೇವಲ ಪಕ್ಷ ಪಾತದಿಂದಾಗಿ ಮುಸ್ಲಿಮರಿಗೆ ಉಮ್ರಾ ಮಾಡಲು ಅನುಮತಿ ನೀಡದೆ ಇದ್ದುದನ್ನು 
“ಹಮಿಯ್ಯತ್‌' ಜಾಹಿಲಿಯ್ಯ' ಎಂದು ವರ್ಣಿಸಲಾಗಿದೆ. ಒಮ್ಮೆ ಅಬೂದರ್ದಾ ಓರ್ವ ವ್ಯಕ್ತಿಯೊಡನೆ ಜಗಳಾಡುತ್ತ ಅವನ. 
ತಾಯಿಯನ್ನು ಬಯ್ದರು. ಇದನ್ನು ಕೇಳಿದ ಪ್ರವಾದೀಸ) "ನಿಮ್ಮಲ್ಲಿ ಇನ್ನೂ ಜಾಹಿಲಿಯ್ಯತ್‌ ಉಳಿದಿದೆ. ಎಂದು ಹೇಳಿದರೆಂದು ಹದೀಸ್‌ 
ನಲ್ಲಿದೆ. ಇನ್ನೊಂದು ಹದೀಸ್‌ನಲ್ಲಿ ಹೀಗಿದೆ- ಪ್ರವಾದಿ(ಸು ಹೇಳಿದರು- ಮೂರು ವಿಷಯಗಳು ಜಾಹಿಲಿಯ್ಯತ್‌ನದ್ದಾಗಿವೆ.) ಇತರರ ಕುಲದ 
ಹೆಸರತ್ತಿ ತಮಾಷೆ ಮಾಡುವುದು. ನಕ್ಷತ್ರಗಳ ಚಲನೆಯಿಂದ ಶಕುನ ಹೇಳುವುದು. ಮರಣಹೊಂದಿದವರಿಗಾಗಿ "ಚೀರಾಡುವುದು. ಈ 
ಎಲ್ಲ ಪದ ಪ್ರಯೋಗಗಳಿಂದ, ಇಸ್ಲಾಮಿನ ಪಾರಿಭಾಷಿಕದಲ್ಲಿ ಇಸ್ಲಾಮ ಸಂಸ್ಕೃತಿ, ಇಸ್ಲಾಮೂ ಶಿಷ್ಟಾಚಾರ ಮತ್ತು ಇಸ್ಲಾಮೂ ವಿಚಾರ 
ಧಾರೆಗೆ ವಿರುದ್ಧವಾದ ಎಲ್ಲ ಕೃತ್ಯಗಳೂ ಜಾಹಿಲಿಯ್ಯತ್‌ ಆಗಿದೆಯೆಂದು ತಿಳಿದು ಬರುತ್ತದೆ. ಜಾಹಿಲಿಯ್ಯತ್‌ ಊಲಾ ಎಂದರೆ ಇಸ್ಲಾಮಿನ 
ಆಗಮನಕ್ಕೆ ಮುಂಚೆ ಇಟಿ ಹಾಗೂ ಲೋಕದಾದ್ಯ ಂತವಿರುವ ಇತರ ಜನಸಮುದಾಯಗಳಲ್ಲಿ ಇದ್ದಂತಹ ಕೆಡುಕುಗಳಾಗಿವೆ. 

ಈ ವಿವರಣೆಯಿಂದ ತಿಳಿದು ನುಡಿಯುವ ಸ್ತ್ರೀಯರು ತಮ್ಮ ಸೆ ಸೌಂದರ್ಯ ಪ್ರದರ್ಶನ ಮಾಡಿಕೊಂಡು ಮನೆಯಿಂದ 
ಹೊರಗೆ ಹೋಗುವುದನ್ನು ಅಲ್ಲಾಹನು ತಡೆಯ ಬಯಸುತ್ತಾನೆ. ನೀವು ನಿಮ್ಮ ಮನೆಗಳಲ್ಲೇ ಇದ್ದು ಬಿಡಿರಿ. ಏಕೆಂದರೆ ನಿಮ್ಮ 
ನೈಜ ಕೆಲಸ ಮನೆಯಲ್ಲಿದೆಯೇ ಹೊರತು ಅದರ ಹೊರಗಲ್ಲವೆಂದು ಆದೇಶಿಸುತ್ತಿದ್ದಾನೆ. ಆದರೆ” ಹೊರಗೆ ಹೋಗಬೇಕಾದ 
ಅಗತ್ಯ ಬಂದರೆ ಜಾಹಿಲಿಯ್ಯತ್‌ನ ಕಾಲದ ಸ್ತ್ರೀಯರಂತೆ ಹೋಗಬಾರದು. ಮೇಕಪ್‌ ಮಾಡಿಕೊಂಡು ಮುಖ ಮತ್ತು ದೇಹ 
ಸೌಂದರ್ಯವನ್ನು BREE, ಮತ್ತು ಇಕ್ಕಟ್ಟಾದ ಅಥವಾ ಅರೆ ನಗ್ನ ಉಡುಪುಗಳಿಂದ ಪ್ರದರ್ಶಿಸುವುದು ಒಂದು ಮುಸ್ಲಿಮ್‌ 
ಸಮಾಜದ ಮಹಿಳೆಯರಿಗೆ ಭೂಷಣವಲ್ಪ ಅದು ಅಜ್ಞಾನ ಕಾಲದ" ರೀತಿ ನೀತಿಗಳಾಗಿದ್ದು ಇಸ್ಲಾಮಿನಲ್ಲಿ ಅದಕ್ಕೆ ಆಸ್ಪದವಿಲ್ಲ 
ನಮ್ಮಲ್ಲಿ ರೂಢಿಗೊಳಿಸಲಾಗುತ್ತಿರುವ ಸಂಸ್ಕೃತಿಯು ಇಸ್ಲಾಮೂ ಸಂಸ್ಕೃತಿಯೋ ಜಾಹಿಲಿಯ್ಯತ್‌ನ ಸಂಸ್ಕೃತಿಯೋ ' ಎಂಬುದನ್ನು 
ಪ್ರತಿಯೊಬ್ಬನೂ ಕಂಡುಕೊಳ್ಳಬಲ್ಲನು. ಒಂದು ವೇಳೆ ನಮ್ಮ ನಾಯಕರ ಬಳಿಗೆ ಬೇರಾವುದೋ ಕುರ್‌ಆನ್‌ ಬಂದಿದ್ದು ಅದರಿಂದ 
ಇಸ್ಲಾಮಿನ ಈ ಹೊಸ ಚೈತನ್ಯವನ್ನು ಮುಸ್ಲಿಮರಲ್ಲಿಹರಡಲಾಗುತ್ತಿದ್ದರೆ ಅದು ಬೇರೆ ವಿಷಯ 

50. ಇಲ್ಲಿ “ಅಹ್ಲೆಬೈತ್‌' ಎಂದರೆ ಪ್ರವಾದಿ ಪತ್ನಿಯರೆಂದು ಸೂಕ್ತದ ಹಿನ್ನೆಲೆಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಏಕೆಂದರೆ 
"ಯಾ ನಿಸಾಅನ್ನಬಿಯ್ಯಿ' ೬ ಪ್ರವಾದಿ ಪತ್ನಿಯರೆಲ ಎಂಟ ಪದಗಳಿಂದಲೇ ಮಾತು ಆರಂಭಿಸಲಾಗಿದೆ. ಅದಕ್ಕಿಂತ ಮುಂಚಿನ 
ಮತ್ತು ನಂತರದ ಸೂಕ್ತಗಳಲ್ಲೂ ಅವರೇ ಅಭಿಸಂಬೋಧಿತರು. ಅಲ್ಲದೆ ಅರಬಿ ಭಾಷೆಯಲ್ಲಿ “ಅಹ್ಲುಲ್‌ ಬೈತ್‌' ಎಂಬ ಪದವನ್ನು 
ನಮ್ಮ ಭಾಷೆಯ "ಮನೆ ಮಂದಿ' ಎಂಬರ್ಥದಲ್ಲೇ ಪ್ರಯೋಗಿಸಲಾಗುತ್ತದೆ. ಅದರಲ್ಲಿ ಪತ್ನಿಯೂ ಮಕ್ಕಳೂ ಒಳಗೊಂಡಿದ್ದಾರೆ." 
ಪತ್ನಿಯನ್ನು ಹೊರತು ಪಡಿಸಿ "ಮನೆ ಮಂದಿ' ಎಂದು ಯಾರೂ ಹೇಳುವುದಿಲ್ಲ ಕುರ್‌ಆನಿನ ಇನ್ನೆರಡು ಕಡೆಗಳಲ್ಲೂ ಈ ಪದ 
ಬಂದಿದ್ದು ಅಲ್ಲೂ ಅದರ ಅರ್ಥದಲ್ಲಿ ಪತ್ನಿ ಸೇರಿದ್ದಾಳೆ, ಮಾತ್ರವಲ್ಲ ಆಕೆಗೆ ಆದ್ಯತೆಯಿದೆ. “ಪೂದ್‌" * ಅಧ್ಯಾ! ಯದಲ್ಲಿ ದೇವಚರರು 
ಹ. ಇರ್ಬರಾಹೀಮ್‌ರಿಗೆ(ಅ) ಪುತ್ರ ಸಂತಾನದ "ಸುವಾರ್ತೆ ನೀಡಿದಾಗ ಅವರ ಪತ್ನಿಯು ಆಶ್ಚರ್ಯದಿಂದ, ಈ ಮುದಿ 
ಪ್ರಾಯದಲ್ಲಿ ನಮ್ಮಲ್ಲಿ ಮಗು ಹುಟ್ಟುವುದು ಹೇಗೆ ಸಾಧ್ಯ? ಎಂದು ಕೇಳಿದಾಗ ದೇವಚರರು ಹೀಗೆ ಉತ್ತರಿಸುತ್ತಾರೆ, 


ಕಾಂಡ - 22 


76 ತಪ್ಪೀಮುಲ್‌ ಕುರ್‌ಆನ್‌ 


eh OE ESF ಹಿ Ls los ಜ್ರ 

""ಅಲ್ಲಾಹನ ಅಪ್ಪಣೆಯ ಬಗ್ಗೆ ಆಶ್ಚರ್ಯ ಪಡುತ್ತೀರಾ? ಇಬ್‌ರಾಹೀಮ್‌ರ 'ಮನೆಯವರೇ!' ನಿಮ್ಮ ಮೇಲೆ ಅಲ್ಲಾಹನ 
ದಯೆ ಮತ್ತು ಅನುಗ್ರಹಗಳಿವೆ.'' (11:73) ಅದೇ ರೀತಿ "ಅಲ್‌ ಕಸಸ್‌' ಅಧ್ಯಾಯದಲ್ಲಿಹ. ಮೂಸಾ(ಅ) ಹಸುಗೂಸಾಗಿ ಫಿರ್‌ಔನನ 
ಮನೆಗೆ ತಲಪಿದಾಗ ಆತನ ಪತ್ನಿಯು ಮಗುವಿಗೆ ಹಾಲುಣಿಸಬಲ್ಲ ದಾದಿಯೊಬ್ಬಳನ್ನು ಹುಡುಕುತ್ತಾಳೆ. ಆಗ ಮೂಸಾರ 
ಸಹೋದರಿ ಅಲ್ಲಿಗೆ ತಲಪಿ ಹೀಗೆ ಕೇಳುತ್ತಾಳೆ. ಸ ಗ “ಹತಾಕಾಂಕ್ಷೆಯೊಂದಿಗೆ ಇದರ 
ಪೋಷಣೆಯ ಹೊಣೆ ವಹಿಸತಕ್ಕಂತಹ "ಮನೆಯವರನ್ನು' ನಾನು ನಿಮಗೆ ತೋರಿಸಿ ಕೊಡಲೇ9'' (28:12) ಆದುದರಿಂದ 
ನುಡಿಗಟ್ಟು ಕುರ್‌ಆನಿನ ಪ್ರಯೋಗಗಳು ಮತ್ತು ಈ ಸೂಕ್ತದ ಹಿನ್ನೆಲೆ ಇತ್ಯಾದಿಗಳಿಂದ ಪ್ರವಾದಿಯವರ(ಸ) "ಮನೆಮಂದಿ' 
ಯಲ್ಲಿ ಅವರ ಪತ್ನಿಯರೂ ಮಕ್ಕಳೂ ಸೇರುತ್ತಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಸೂಕ್ತದ ನೈಜ ಅಭಿಸಂಬೋಧಿತರು 
ಪ್ರವಾದಿ ಪತ್ನಿಯರಾಗಿರುವರೆಂಬುದೇ ಹೆಚ್ಚು ಸರಿ. ಅರ್ಥದ ದೃಷ್ಟಿಯಿಂದ ಮಕ್ಕಳೂ ಅದರಲ್ಲಿ ಸೇರಿದ್ದಾರೆ. ಆದುದರಿಂದಲೇ, 
ಈ ಸೂಕ್ತದಲ್ಲಿ "ಅಹ್ಲೆಬೈತ್‌' ಎಂದಿರುವುದು ಪ್ರವಾದಿ ಪತ್ನಿಯರನ್ನು ಎಂದು ಇಬ್ನು ಅಬ್ಬಾಸ್‌, ಉರ್ವಾ ಬಿನ್‌ ರುಬುಚ್ಚೆರ್‌ ಮತ್ತು 
ಇಕ್ರಿಮಾ(ರ) ಹೇಳುತ್ತಾರೆ. ಆದರೆ "ಮನೆಮಂದಿ'ಯೆಂದರೆ ಕೇವಲ ಪತ್ನಿಯರು, ಬೇರಾರಿಗೂ ಅದು ಅನ್ವಯವಾಗುವುದಿಲ್ಲವೆನ್ನುವುದೂ 
ತಪ್ಪಾಗಿದೆ. 'ಮನೆಮಂದಿ'ಯೆಂಬ ಪದದಲ್ಲಿ ಮಾನವನ ಎಲ್ಲ ಪತ್ನಿಮಕ್ಕಳೂ ಕುಟುಂಬಿಕರೂ ಸೇರುತ್ತಾರೆ ಮಾತ್ರವಲ್ಲ ಸತಃ 
ಪ್ರವಾದಿವರ್ಯರೇ(ಸ) ಸ್ಪಷ್ಟಪಡಿಸಿರುವಂತೆ ಅವರೆಲ್ಲರೂ ಅದರಲ್ಲಿ ಸೇರಿದ್ದಾರೆ. ಇಬ್ನು ಅಬೀಹಾತಿಮ್‌ ವರದಿ ಮಾಡುತ್ತಾರೆ 
ಒಮ್ಮೆ ಆಯಿಶಾರಲ್ಲೀರ) ಅಲೀಯವರ(ರ) ಕುರಿತು ಕೇಳಿದಾಗ ಅವರು ಹೀಗೆ ಉತ್ತರಿಸಿದರು, 

4d ಗ ಬ ರ ಟ್ಟ ho yy pd cm ps OS bry oP se 

“ನೀವು ಪ್ರವಾದಿವರ್ಯರ(ಸ) ಅತ್ಯಂತ ಪ್ರೀತಿಪಾತ್ರರಲ್ಲಿ ಸೇರಿದ ಹಾಗೂ ಪ್ರವಾದಿವರ್ಯರ() ಅತ್ಯಂತ ಪ್ರಿಯ ಪುತ್ರಿಯ 
ಪತಿಯ ಬಗ್ಗೆ ಕೇಳುತ್ತೀರಾ? '' ತರುವಾಯ ಈ ವಿಷಯವನ್ನು ಹ. ಆಯಿಶಾ(ರು ತಿಳಿಸಿದಾಗ ಪ್ರವಾದಿವರ್ಯರು(ಸ) ಅಲೀ, ಫಾತಿಮಾ, 
ಹಸನ್‌ ಮತ್ತು ಹುಸೈನ್‌ರವರನ್ನು(ರ) ತಮ್ಮ ಬಳಿಗೆ ಕರೆದು ಅವರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಈ ರೀತಿ ಪ್ರಾರ್ಥಿಸಿದರು, 

nS ಸಭೆ) ಕಂ 3S ಸ Jat sn gl! 
'ಓ ಅಲ್ಲಾಹ್‌! ಇವರು ನನ್ನ ಮನೆಮಂದಿಯಾಗಿದ್ದಾರೆ. ಇವರಿಂದ ಮಾಲಿನ್ಯವನ್ನು ತೊಲಗಿಸಿ ಇವರನ್ನು ಶುದ್ಧಗೊಳಿಸು.' 

ಹ. ಆಯಿಶಾ ಹೇಳುತ್ತಾರೆ- ನಾನೂ ತಮ್ಮ ಮನೆಮಂದಿಯೇ ಆಗಿದ್ದೇನಲ್ಲವೆ? ಎಂದು ಕೇಳಿದೆ (ಅಂದರೆ ನನ್ನನ್ನೂ ಬಟ್ಟೆಯೊಳಗೆ 
ಸೇರಿಸಿ ನನಗಾಗಿಯೂ ಪ್ರಾರ್ಥಿಸಿರಿ) ಪ್ರವಾದೀಸು ಹೇಳಿದರು- ನೀನು ಬೇರೆಯಾಗಿರು. ನೀನಂತೂ ಪೂರ್ಣ ಒಳಿತೇ. ಆಗಿರುವೆ. 
ಇದೇ ವಿಷಯವನ್ನು ಹೋಲುವಂತಹ ಅನೇಕ ಹದೀಸ್‌ಗಳು ಮುಸ್ಲಿಮ್‌, ತಿರ್ಮಿದಿ, ಅಹ್ಮದ್‌, ಇಬ್ನು ಜರೀರ್‌, ಹಾಕಿಮ್‌, ಬೈಹಕಿ 
ಮುಂತಾದವರು ಅಬೂ ಸಠಈದ್‌ ಖುದ್ರೀ, ಆಯಿಶಾ, ಅನಸ್‌, ಉಮ್ಮು ಸಲಮ, ವಾಸಿಲ ಬಿನ್‌ ಅಸ್‌ಕಆ್‌ ಮತ್ತು ಇತರ ಕೆಲವು 
ಸಹಾಬಿಗಳಿಂದ ಉಲ್ಲೇಖಿಸಿದ್ದಾರೆ. ಪ್ರವಾದಿವರ್ಯರು(ಸ) ಅಲೀ, ಫಾತಿಮಾ ಮತ್ತು ಅವರ ಇಬ್ಬರು ಸುಪುತ್ರರನ್ನೂ ಮನೆಮಂದಿಯೆಂದು 
ಪರಿಗಣಿಸಿದ್ದಾರೆಂದು ಇದರಿಂದ ತಿಳಿಯುತ್ತದೆ. ಆದುದರಿಂದ ಇವರನ್ನು ಮನೆಮಂದಿಯಲ್ಲವೆಂದು ಹೇಳುವವರ ಅಭಿಪ್ರಾಯ ಸರಿಯಲ್ಲ'' 

ಅದೇ ರೀತಿ ಪ್ರಸ್ತುತ ಹದೀಸ್‌ಗಳ ಆಧಾರದಲ್ಲಿ ಪ್ರವಾದಿ ಪತ್ನಿಯರನ್ನು "ಅಹ್ಲೆಬ್ಬೆತ್‌' (ಮನೆಮಂದಿ) ಅಲ್ಲವೆಂದು ಹೇಳುವವರ 
ಅಭಿಪ್ರಾಯವೂ ತಪ್ಪಾಗಿದೆ. ಒಂದನೆಯದಾಗಿ, ಕುರ್‌ಆನ್‌ನಿಂದ ಸ್ಪಷ್ಟವಾಗಿ ಸಾಬೀತುಗೊಂಡ ವಿಷಯವನ್ನು ಹದೀಸ್‌ನ ಆಧಾರದಲ್ಲಿ 
ತಿರಸ್ಕರಿಸುವಂತಿಲ್ಲ ಎರಡನೆಯದಾಗಿ, ಆ ಹದೀಸ್‌ಗಳ ಅರ್ಥ ಅವರು ಭಾವಿಸಿರುವಂತೆಯೂ ಅಲ್ಲ ಕೆಲವು ವರದಿಗಳಲ್ಲಿ 
ಬಂದಿರುವಂತೆ, ಪ್ರವಾದಿವರ್ಯರು(ಸ) ಆಯಿಶಾ ಮತ್ತು ಉಮ್ಮು ಸಲಮರನ್ನುರ) ಆ ನಾಲ್ಕು ಮಂದಿಯ ಜೊತೆ ಬಟ್ಟೆಯೊಳಗೆ 
ಸೇರಿಸಲಿಲ್ಲವೆಂದಾದರೆ, ಅದರರ್ಥ ಪ್ರವಾದಿವರ್ಯರು(ಸ) ಅವರನ್ನು ತಮ್ಮ "ಮನೆಮಂದಿ'ಯಿಂದ ಹೊರಗಿಟ್ಟರು ಎಂದಲ್ಲ 
ಬದಲಾಗಿ, ಅದರ ತಾಶ್ಟರ್ಯವೇನೆಂದರೆ ಪತ್ನಿಯರು ಮನೆಮಂದಿಯೇ ಆಗಿದ್ದಾರೆ. ಏಕೆಂದರೆ ಕುರ್‌ಆನ್‌ ಅವರೊಂದಿಗೆ ಮಾತಾಡಿತ್ತು. 
ಆದರೆ ಕುರ್‌ಆನಿನ ಬಾಹ್ಯಾರ್ಥ ಪ್ರಕಾರ, ಪ್ರಸ್ತುತ ನಾಲ್ಕು ಮಂದಿ 'ಮನೆಮಂದಿ'ಯಲ್ಲಿ ಸೇರುವುದಿಲ್ಲವಂಬ ತಪ್ಪುಕಲ್ಪನೆ ಯಾರಿಗೂ 
ಆಗದಿರಲಿ ಎಂಬ ಭಾವನೆಯಿಂದ ಪ್ರವಾದಿವರ್ಯರು(ಸ) ಅವರನ್ನು ಬಟ್ಟೆಯೊಳಗೆ ಸೇರಿಸಿ ಪ್ರಾರ್ಥಿಸುವ ಅಗತ್ಯ ಮನಗಂಡರು. 
ಪ್ರವಾದಿ ಪತ್ನಿಯರನ್ನು ಅದರಲ್ಲಿ ಸೇರಿಸುವ ಅಗತ್ಯ ಕಂಡು ಬರಲಿಲ್ಲ 

ಇನ್ನೊಂದು ವರ್ಗವು ಸೂಕ್ತದ ವ್ಯಾಖ್ಯಾನದಲ್ಲಿ ಪ್ರವಾದಿ ಪತ್ನಿಯರನ್ನು ಮನೆಮಂದಿಯಿಂದ ಹೊರಗಿಟ್ಟು ಕೇವಲ ಅಲೀ, 
ಫಾತಿಮಾ ಮತ್ತವರ ಸಂತಾನಗಳನ್ನು ಮಾತ್ರ ಮನೆಮಂದಿಯೆಂದು ಸಾರಿತು. ಅಷ್ಟೇ ಅಲ್ಲ ಅದಕ್ಕಿಂತಲೂ ಮುಂದುವರಿದು ಅವರು 
ಮಾಡಿದ ಅನ್ಯಾಯವೆಂದರೆ, "ಅಲ್ಲಾಹನು ನಿಮ್ಮಿಂದ ಮಾಲಿನ್ಯವನ್ನು ದೂರಗೊಳಿಸಿ ನಿಮ್ಮನ್ನು ಶುದ್ಧಗೊಳಿಸಬಯಸುತ್ತಾನೆ' ಎಂಬುದಕ್ಕೆ 
ಅಲೀ, ಫಾತಿಮಾ ಮತ್ತವರ ಸಂತಾನಗಳು ಪ್ರವಾದಿಗಳಂತೆಯೇ ಪಾಪಮುಕ್ತರು ಎಂಬ ಅರ್ಥ ನೀಡಿಬಿಟ್ಟರು. ಮಾಲಿನ್ಯ ಎಂದರೆ 
ಅವರ ಅಭಿಪ್ರಾಯದಲ್ಲಿ ಪಾಪವಾಗಿದೆ ಮತ್ತು ಸೂಕ್ತದ ಪ್ರಕಾರ ಈ "ಅಹ್ಲೆಬೈತ್‌' ಪಾಪದಿಂದ ಮುಕ್ತಗೊಳಿಸಲ್ಪಟ್ಟವರಾಗಿದ್ದಾರೆ. 
ವಸ್ತುತಃ ಸೂಕ್ತದ ಪದಗಳು ಅಲ್ಲಾಹನು ನಿಮ್ಮಿಂದ ಮಾಲಿನ್ಯವನ್ನು ದೂರಗೊಳಿಸಿದನು ಮತ್ತು ನಿಮ್ಮನ್ನು ಪಾವನಗೊಳಿಸಿದನು 


ಕಾಂಡ - 22 


33. ಅಲ್‌ ಅಹ್‌ರಭಾಬ್‌ 77 


ಸ್ಥ CASS a £% ಹ ಚಿ 
£ ೪6 SEES 664 ಕ್ರ ಯಮು5ಹಿ bs SEBS 
ಮನೆಗಳಲ್ಲಿ ಓದಿ ಹೇಳಲಾಗುತ್ತಿರುವ ಅಲ್ಲಾಹನ ಸೂಕ್ತಗಳನ್ನೂಯುಕ್ತಿಪೂರ್ಣ ಮಾತುಗಳನ್ನೂ ಚೆನ್ನಾಗಿ ನೆನಪಿಡಿರಿ.*! 
ನಿಶ್ಚಯವಾಗಿಯೂ ಅಲ್ಲಾಹ್‌ ಸೂಕ್ಷ್ಮಜ್ಞನೂ” ವಿವರಪೂರ್ಣನೂ ಆಗಿರುತ್ತಾನೆ. 


SNS 
ಎಂದಲ್ಲ ಬದಲಾಗಿ, ಅಲ್ಲಾಹನು ನಿಮ್ಮಿಂದ ಮಾಲಿನ್ಯ ದೂರಗೊಳಿಸಿ ನಿಮ್ಮನ್ನು ಶುದ್ಧಗೊಳಿಸ ಬಯಸುತ್ತಾನೆ ಎಂದಾಗಿದೆ. ಸೂಕ್ತದ 
ಹಿನ್ನೆಲೆಯಿಂದಲೂ ಇಲ್ಲಿ ಮನೆ ಮಂದಿಯ ಶ್ರೇಷ್ಠತೆಯನ್ನು ವಿವರಿಸುವುದು ಉದ್ದೇಶವಲ್ಲ ಬದಲಾಗಿ ಇಲ್ಲಿ ಅವರಿಗೆ ನೀವು 
ಇಂತಹ ಕಾರ್ಯಗಳನ್ನು ಮಾಡಿರಿ ಇಂತಹ ಕಾರ್ಯಗಳನ್ನು ಮಾಡಬೇಡಿರಿ, ಏಕೆಂದರೆ ಅಲ್ಲಾಹನು ನಿಮ್ಮನ್ನು ಶುದ್ಧಗೊಳಿಸ 
ಬಯಸಿದ್ದಾನೆ ಎಂದು ಉಪ ಪದೇಶಿಸಲಾಗುತ್ತಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನೀವು ಇಂತಹ ಧೋರಣೆ ಕೈಗೊಂಡರೆ 
ನಿಮಗೆ ಸಾಸತ್ಯಕ ಸಂಜ ತಗ ಲಭಿಸುವುದು, ಅನ್ಯಥಾ ಅದು ದೊರೆಯಲಾರದು. 

122 EAs ಆ! 4 ಮಧ ಖಿ ಎಂಬ ಸೂಕ್ತವನ್ನು ಅಲ್ಲಾಹನು ಅವರನ್ನುಶುದ್ದಗೊಳಿಸಿದನು 
ಎಂದು ಅರ್ಥೈಸಿದರೆ ಅನಂತರ ವುರಖೂ, ಸ್ನಾನ ಮತ್ತು ತಯಮ್ಮುಮ್‌ ಮಾಡುವ ಸಕಲ ಮುಸ್ಲಿಮರನ್ನೂ ಪರಿಶುದ್ಧರೆಂದು 
ಕರೆಯದಿರಲು ಯಾವುದೇ ಕಾರಣವಿಲ್ಲ ಏಕೆಂದರೆ ಅವರ ಬಗ್ಗೆಯೂ ಅಲ್ಲಾಹನು ಹೀಗೆ ಹೇಳಿದ್ದಾನೆ, 

ಸಹ ಟಾ ರಿಸಿ) 
“ಆದರೆ ನಿಮ್ಮನ್ನು ಶುದ್ಧಗೊಳಿಸಿ ನಿಮ್ಮ ಮೇಲೆ ತನ್ನ ಅನುಗ್ರಹವನ್ನು: ಪೂರ್ಣಗೊಳಿಸಲು ಅಲ್ಲಾಹನು ಬಯಸುತ್ತಾನೆ.'' 

(ಆಲ್‌ ಮಾಇದಃ:6) 

"51. ಮೂಲದಲ್ಲಿ ೮೫8, 'ವದ್‌ಕುರ್‌ನ' ಎಂಬ ಪದ ಬಳಕೆಯಾಗಿದೆ. ಅದಕ್ಕೆ "ನೆನಪಿರಲಿ' ಮತ್ತು "ವವರಿಸಿರಿ' ಎಂಬೆರಡು 

ಅರ್ಥಗಳಿವೆ. ಒಂದನೆಯ ಅರ್ಥದ ತಾತ್ಸರ್ಯವೇನೆಂದರೆ, ಪ್ರವಾದಿ ಪತ್ನಿಯರೆ! ನಿಮ್ಮ ಮನೆಯು ಲೋಕಕ್ಕೆ ದೇವ ಸಂದೇಶ 

ಮತ್ತು ಯುಕ್ತಿಯ ಬೋಧನೆ ನೀಡುವಂತಹ ಸ್ಥಳವಾಗಿದೆ. ಆದುದರಿಂದ ನಿಮ್ಮ ಹೊಣೆಗಾರಿಕೆಯೂ ಮಹತ್ತರವಾಗಿದೆಯೆಂಬುದನ್ನು 

ಮರೆಯದಿರಿ. ಅದೇ ಮನೆಯಲ್ಲಿ ಜನರು ಅಜ್ಞಾನದ ಮಾದರಿಯನ್ನು ದರ್ಶಿಸುವಂತಾಗದಿರಲಿ. ಎರಡನೆಯ ಅರ್ಥದ ಪ್ರಕಾರ. 

ತಾತ್ಸರ್ಯವೇನೆಂದರೆ ಪ್ರವಾದಿ ಪತ್ನಿಯರೆ! ನೀವು ಕೇಳುವುದನ್ನು ಮತ್ತು ನೋಡುವುದನ್ನು ಜನರ ಮುಂದೆ ವಿವರಿಸಿರಿ. ಏಕೆಂದರೆ 

ಪ್ರವಾದಿಯ ಜೊತೆಯ ನಷ್ಟು ನಿಕಟ ' ಒಡನಾಟದಿಂದ ನಿಮಗೆ ದೊರಕುತ್ತಿರುವ ಅನೇಕ ವಿಷಯಗಳು ನಿಮ್ಮ ಮೂಲಕವಲ್ಲದೆ ಬೇರಾವ 
ದಾರಿಯಿಂದಲೂ ಜನರಿಗೆ ತಿಳಿಯಲು ಸ ಸಾಧ್ಯವಿಲ್ಲ 

ಈ ಸೂಕ್ತದಲ್ಲಿಎರಡು ವಿಷಯಗಳ ಪ್ರಸ್ತಾಪವಿದೆ "ಆಯಾತುಲ್ಲಾಹ್‌' ಮತ್ತು "ಹಿಕ್ಕತ್‌'. "ಆಯಾತುಲ್ಲಾಹ್‌' ಎಂದರೆ ಅಲ್ಲಾಹನ 
ಗ್ರಂಥದ ಸೂಕ್ತಗಳೇ ಆಗಿವೆ. ಆದರೆ "ಹಿಕ್ಚತ್‌' ಎಂಬುದು ವಿಶಾಲಾರ್ಥದ ಪದವಾಗಿದೆ. ಅದರಲ್ಲಿ ಪ್ರವಾದಿ) ಜನರಿಗೆ ಕಲಿಸುತ್ತಿದ್ದ 
ಎಲ್ಲ ಯುಕ್ತಿಯ ಮಾತುಗಳೂ ಸೇರಿವೆ. ಈ ಪದವು ಅಲ್ಲಾಹನ ಗ್ರಂಥದ ಬೋಧನೆಗಳಿಗೂ ಅನ್ವಯವಾಗುತ್ತದೆ. ಆದರೆ ಕೇವಲ 
ಅದಕ್ಕೆ ಸೀಮಿತಗೊಳಿಸಲು ಯಾವುದೇ ಕಾರಣವಿಲ್ಲ ಕುರ್‌ಆನಿನ ಸೂಕ್ತಗಳನ್ನು ಓದಿ ತಿಳಿಸುವುದರ ಜೊತೆಗೆ ಪ್ರವಾದೀಸು ತಮ್ಮ 
ಜೀವನ ಚರ್ಯೆ ಮತ್ತು ತಮ್ಮ ನುಡಿಗಳಿಂದ ಜನರಿಗೆ ನೀಡುತ್ತಿದ್ದ ಯುಕ್ತಿಯ ಬೋಧನೆಗಳೂ ಇದರಲ್ಲಿ ಸೇರಿವೆ. ಸೂಕ್ತದಲ್ಲಿ ಜಟ 
“ಮಾಯುತ್ತಾ' (ಪಠಿಸಲಾಗುತ್ತಿರುವ ಸೂಕ್ತಗಳು) ಎಂಬ ಪದವನ್ನು ನೋಡಿ ಕೆಲವರು ಆಯಾತುಲ್ಲಾಹ್‌ ಮತ್ತು ಹಿಕ್ಕತ್‌ ಎಂದರೆ 
ಕೇವಲ ಕುರ್‌ಆನ್‌ ಆಗಿದೆಯೆಂದು ವಾದಿಸುತ್ತಾರೆ. ಏಕೆಂದರೆ ತಿಲಾವತ್‌ (ಪಾರಾಯಣ) ಎಂಬ ಪದವನ್ನು ಸಾಂಕೇತಿಕವಾಗಿ 
ಕುರ್‌ಆನ್‌ ಪಾರಾಯಣಕ್ಕೆ ಮಾತ್ರ ಹೇಳಲಾಗುತ್ತದೆ. ಆದರೆ ಈ ವಾದ ಸರಿಯಲ್ಲ ತಿಲಾವತ್‌ ಎಂಬ ಪದವನ್ನು ಸಾಂಕೇತಿಕವಾಗಿ 
ಕುರ್‌ಆನ್‌ ಅಥವಾ ಅಲ್ಲಾಹನ ಗ್ರಂಥಕ್ಕೆ ಮಾತ್ರ ಸೀಮಿತಗೊಳಿಸಿರುವುದು ಅನಂತರದ ಜನರಾಗಿದ್ದಾರೆ. ಕುರ್‌ಆನಿನಲ್ಲಿ ಆ 
ಪದವನ್ನು ಪಾರಿಭಾಷಿಕವಾಗಿ ಪ್ರಯೋಗಿಸಲಾಗಿಲ್ವ ಅಲ್‌ ಬಕರಃ ಅಧ್ಯಾಯದಲ್ಲಿ ಇದೇ ಪದವನ್ನು ಪಿಶಾಚಿಗಳು 
ಹ. ಸುಲೈಮಾನ್‌ರವರ(ಅ) ಕಡೆಯಿಂದಾಗಿದೆಯೆಂದು ಜನರಿಗೆ ಕಲಿಸುತ್ತಿದ್ದಜಾದೂ ಮಂತ್ರಕ್ಕೂ ಬಳಸಲಾಗಿದೆ. 


ಭಯ ಪಯ ಜಗು is ws 
“ಫೈತಾನರು ಸುಲೈಮಾನ್‌ರ ಸಾಮ್ರಾಜ್ಯದ ಹೆಸರು ಹೇಳಿ ಓದುತ್ತಿದ್ದುದನ್ನು ಅವರು ಅನುಸರಿಸ ತೊಡಗಿದರು.'' (2: 102) 
ಕುರ್‌ಆನಿನಲ್ಲಿ ಈ ಪದವು ಅರ್ಥಕೋಶಾರ್ಥದಲ್ಲಿ ಪ್ರ ಪ್ರಯೋಗಿಸಲ್ಪಟ್ಟಿದೆಯೇ ಹೊರತು ಅಲ್ಲಾಹನ ಗ್ರಂಥವನ್ನು ಓದಿ ಕೇಳಿಸುವ 
ಪಾರಿಭಾಷಿಕ ಅರ್ಥದಲ್ಲಿಅಲ್ಲವೆಂದು ಇದರಿಂದ ತಿಳಿದು ೨ ಬರುತ್ತದೆ. 
52. ಅಲ್ಲಾಹನು ಸೂಕ್ಷ್ಮಜ್ಞನಾಗಿದ್ದಾನೆ. ಅಂದರೆ ಅಂತರಾಳದ ರಹಸ್ಯವನ್ನು ಬಲ್ಲವನು. ಅವನಿಂದ ಯಾವುದೇ ವಸ್ತು 
ಮರೆಯಾಗಿರುವುದು ಸಾಧ್ಯವಿಲ್ಲ 


ಕಾಂಡ-22 


78 ತಪ್ಪೀಮುಲ್‌ ಕುರ್‌ಆನ್‌ 


ಸೀಟ Lu ಟಟ ಗ ಲ ಲ rn 2 23 
ಯ್ಯ ತೈ ೫503, ೬5 ಯ dls Els ಓಟ; 0 
ಟ್‌ ಟ್‌ ಲ ಲೋ ಲ ಲೇ vo ಓಗಿ ಜ್‌ 
ಜಟ ಗಳ ಟ್ಟು ಯಾಜ ಭಜ 
6616 CLES FASS ಬು ಓಜ BSS ಹ 
(35) ನಿಶ್ಚಯವಾಗಿಯೂ" ಮುಸ್ಲಿಮರೂ" ಸತ್ಯವಿಶ್ವಾಸಿಗಳೂ* ಆಜ್ಞಾಪಾಲಕರೂ* ಸತ್ಯಸಂಧರೂ" 
ಸಹನಶೀಲರೂ* ವಿನಮ್ರರೂ* ದಾನಶೀಲರೂಳ ಉಪವಾಸ ವ್ರತವನ್ನಾಚರಿಸುವವರೂ” ತಮ್ಮಗುಪ್ತಾಂಗಗಳ ರಕ್ಷಣೆ 
ಮಾಡಿಕೊಳ್ಳುವವರೂ? ಅಲ್ಲಾಹನನ್ನು ಅತ್ಯಧಿಕವಾಗಿ ಸ್ಮರಿಸುವವರೂ” ಆದ ಎಲ್ಲಾ ಪುರುಷರು ಮತ್ತು ಸ್ವ್ರೀಯರಿಗೆ 
ಅಲ್ಲಾಹನು ಕ್ಷಮೆ ಮತ್ತು ಅತಿ ದೊಡ್ಡ ಸಶ್ಸಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ."" 


53. ಹಿಂದಿನ ಪಾರಾದ ಬೆನ್ನಲ್ಲೇ ಈ ವಿಷಯವನ್ನು ಹೇಳುವ ಮೂಲಕ, ಮೇಲೆ ಪ್ರವಾದಿ ಪತ್ನಿಯರಿಗೆ ನೀಡಲಾದ ಆದೇಶಗಳು 
ಕೇವಲ ಅವರಿಗೆ ಸೀಮಿತವಾಗಿರದೆ ಒಟ್ಟು ಮುಸ್ಲಿಮ್‌ ಸಮಾಜವು ತನ್ನ ನಡವಳಿಕೆಯನ್ನು ಈ ಆದೇಶಗಳಿಗನುಸಾರವಾಗಿಯೇ 
ಸರಿಪಡಿಸಬೇಕೆಂದು ಸೂಚ್ಯವಾಗಿ ತಿಳಿಸಲಾಗಿದೆ. 

54. ಅರ್ಥಾತ್‌ ಇಸ್ಲಾಮನ್ನು ತಮ್ಮ ಜೀವನ ಕ್ರಮವಾಗಿ ಅಂಗೀಕರಿಸಿ, ಇನ್ನು ಅದರ ಅನುಸರಣೆಯಲ್ಲೇ ಜೀವನ ಸಾಗಿಸುವೆವೆಂದು 
ನಿರ್ಧರಿಸಿರುವವರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಇಸ್ಲಾಮ್‌ ನೀಡಿದ ವಿಚಾರ ಶೈಲಿ ಮತ್ತು ಜೀವನ ವಿಧಾನದ ಬಗ್ಗೆ 
ಯಾವುದೇ ಪ್ರತಿರೋಧ ಭಾವನೆ ಇಲ್ಲದವರು ಮಾತ್ರವಲ್ಲಅದರ ಅನುಸರಣೆಯ ಮಾರ್ಗವನ್ನು ಅವಲಂಬಿಸಿದವರು. 

55, ಅಂದರೆ ಇದು ಅವರ ತೋರಿಕೆಯ ಅಥವಾ ಒಲ್ಲದ ಮನಸ್ಸಿನ ಅನುಸರಣೆಯಲ್ಲ ಬದಲಾಗಿ ಅವರು ಇಸ್ಲಾಮಿನ 
ಮಾರ್ಗದರ್ಶನವನ್ನೇ ಸತ್ಯವೆಂದು ಹಾರ್ದಿಕವಾಗಿ ನಂಬುತ್ತಾರೆ. ಕುರ್‌ಆನ್‌ ಮತ್ತು ಪ್ರವಾದಿ ಮುಹಮ್ಮದ್‌(ಸ) ತೋರಿಸಿದ ವಿಚಾರ 
ಮತ್ತು ಕರ್ಮಗಳ ಮಾರ್ಗವೇ ಸರಿಯಾಗಿದ್ದು ಅದರ ಅನುಸರಣೆಯಲ್ಲೇ ನಮ್ಮ ಹಿತವಿದೆಯೆಂಬುದು ಅವರ ನಂಬಿಕೆಯಾಗಿದೆ. 
ಅಲ್ಲಾಹನೂ ಆತನ ಪ್ರವಾದಿಯೂ ಯಾವುದನ್ನು ತಪ್ಪೆಂದು ಸಾರಿದ್ದಾರೋ ಅವರ ಅಭಿಪ್ರಾಯದಲ್ಲೂ ಅದು ತಪ್ಪೇ ಆಗಿದೆ. ಅಲ್ಲಾಹನೂ 
ಆತನ ಪ್ರವಾದಿಯೂ ಯಾವುದನ್ನು ಸತ್ಯವೆಂದು ಹೇಳಿದ್ದಾರೋ ಅದು ಸತ್ಯವೇ ಆಗಿದೆಯೆಂದು ಅವರ ಮನಮಸ್ತಿಷ್ಠೆಗಳೂ ನಂಬುತ್ತವೆ. 
ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯಿಂದ ಸಾಬೀತಾದ ಯಾವುದೇ ಆಜ್ಞೆಯು ಸೂಕ್ತವಲ್ಲವೆಂಬ ಮನೋಭಾವ ಅವರದಲ್ಲ 
ಅದನ್ನು ಹೇಗಾದರೂ ಬದಲಿಸಿ ತಮ್ಮ ಅಭಿಪ್ರಾಯದಂತೆ ರೂಪಿಸಬೇಕು ಅಥವಾ ಲೋಕದ ರೂಢಿಗಳಿಗಧೀನ ಮಾಡಿ ಬಿಡಬೇಕು. 
ಆದರೂ ನಾವು ಅಲ್ಲಾಹನ ಮತ್ತು ಪ್ರವಾದಿಯ ಆದೇಶವನ್ನು ಬದಲಿಸಿಬಿಟ್ಟೆವೆಂಬ ಆರೋಪಕ್ಕೂ ಒಳಗಾಗಬಾರದೆಂಬ ಚಿಂತೆಯಲ್ಲಿ ಅವರ 
ಮನಸ್ಸು ಹೊರಳಾಡುವುದಿಲ್ಲ, ಪ್ರವಾದಿ(ಸ) ಸತ್ಯವಿಶ್ವಾನದ ಸರಿಯಾದ ಸ್ಥಿತಿಯನ್ನು ಈ ರೀತಿ ಚಿತ್ರಿಸಿದ್ದಾರೆ, 


(ಗರ) ಶಂ) ಒಟ) ಓಸಿ ಜಟ್ರ ಟ್ರ TT (ಕು ತಿ 


“ಅಲ್ಲಾಹನೇ ತನ್ನಪ್ರಭು, ಇಸ್ಲಾಮೇ(ಅನುಸರಣೆಯೆಲ) ತನ್ನಧರ್ಮ (ಜೀವನ ವಿಧಾನ) ಮತ್ತು ಮುಹಮ್ಮದ್‌(ಸ) ಅವರೇ ತನ್ನ 
ಪ್ರವಾದಿ ಎಂಬುದರಲ್ಲಿಪೂರ್ಣ ತೃಪ್ತನಾದವನು ಸತ್ಯವಿಶ್ವಾದ ರುಚಿಯನ್ನು ಕಂಡನು. (ಮುಸ್ಲಿಮ್‌) ಇನ್ನೊಂದು ಪ್ರವಾದಿ ವಚನದಲ್ಲಿ 
ಅದನ್ನುಹೀಗೆ ವಿವರಿಸಿದ್ದಾರೆ. 

(ಹಿ! ಲಖಿ ಇ ವರಾ ಟೆ ಎ0 ಸಿ ST gS dl ay 
"ನಾನು ತಂದಿರುವುದನ್ನು (ಇಸ್ಲಾಮ) ತನ್ನ ಚಿತ್ತಕ್ಕೆ ಅಧೀನಗೊಳಿಸುವ ವರೆಗೆ ನಿಮ್ಮ ಪೈಕಿ ಯಾರೂ ಸತ್ಯವಿಶ್ವಾಸಿಯಾಗಲಾರ.'' 
(ಶರಹುಸ್ಸುನ್ನಃ 

56. ಅಂದರೆ ಅವರು ಕೇವಲ ನಂಬಿ ಕುಳಿತು ಬಿಡುವವರಲ್ಲ ಕಾರ್ಯತಃ ಪಾಲಿಸುವವರೂ ಆಗಿದ್ದಾರೆ. ಅಲ್ಲಾಹನು ಮತ್ತು 
ಆತನ ಪ್ರವಾದಿಯವರು(ಸ) ನೀಡಿದ ಆಜ್ಞೆಯೇ ಸತ್ಯವೆಂದು ಪ್ರಾಮಾಣಿಕವಾಗಿ ನಂಬುವುದು, ಆದರೆಕಾರ್ಯತಃ ಅದನ್ನು! ಉಲ್ಲಂಘಿಸುವುದು 
ಹಾಗೂ ಅಲ್ಲಾಹನೂ ಆತನ ಪ್ರವಾದಿಯೂ ಯಾವುದರಿಂದ ಅವರನ್ನು ತಡೆದಿದ್ದಾರೋ ಅವೆಲ್ಲವನ್ನೂ ಕೆಟ್ಟದೆಂದೇ ಭಾವಿಸುವುದು. ಆದರೆ 
ಕರ್ಮ ಜೀವನದಲ್ಲಿ ಅವುಗಳನ್ನು. ಎಸಗುತ್ತರ್ಲೆ ಹೋಗುವುದು ಅವರ ನೀತಿಯಲ್ಲ 4 

57. ಅಂದರೆ ತಮ್ಮ ಮಾತು ಮತ್ತು ವ್ಯವಹಾರಗಳಲ್ಲಿ ಅವರು ಸತ್ಯಸಂಧರಾಗಿದ್ದಾರೆ. ಸುಳ್ಳು ವಂಚನೆ, ಅಪ್ರಾಮಾಣಿಕತೆ, 
ಮೋಸ ಇತ್ಯಾದಿ ದುರ್ಗುಣಗಳು ಅವರ ಬದುಕಿನಲ್ಲಿಕಾಣ ಸಿಗಲಾರದು. ಅವರ ಆತ್ಮಸಾಕ್ಷಿ ಸರಿಯೆಂದು ಭಾವಿಸಿದ್ದನ್ನೇ ಅವರ ನಾಲಗೆಯೂ 
ಹೇಳುತ್ತದೆ. ಪ್ರಾಮಾಣಿಕವಾಗಿ ತಾವು ನಂಬಿದ ಸತ್ಯಕ್ಕನುಸಾರವಾಗಿಯೇ ಅವರು ಕೆಲಸ ಮಾಡುತ್ತಾರೆ. ಇತರರೊಂದಿಗೆ ಮಾಡುವ 
ವ್ಯವಹಾರದಲ್ಲೂ ಅವರು ಪ್ರಾಮಾಣಿಕರಾಗಿರುತ್ತಾರೆ. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 79 


58. ಅಲ್ಲಾಹನೂ ಪ್ರವಾದಿಯೂ ತೋರಿಸಿದ ಮಾರ್ಗದಲ್ಲಿ ನಡೆಯುವಾಗ ಮತ್ತು ಅಲ್ಲಾಹನ ಧರ್ಮವನ್ನು 
ಸಂಸ್ಥಾಪಿಸುವ ಕಾರ್ಯದಲ್ಲಿ ನಿರತವಾಗಿರುವಾಗ ಬರುವ ಸಂಕಷ್ಟಗಳು, ಅಪಾಯಗಳು ಮತ್ತು ನಾಶನಷ್ಟಗಳನ್ನು ದಿಟ್ಟತನದಿಂದ 
ಎದುರಿಸುತ್ತಾರೆ. ಯಾವುದೇ ಹೆದರಿಕೆ, ಆಮಿಷ ಮತ್ತು ಚಿತ್ತಾಕರ್ಷಕ ಬೇಡಿಕೆಗಳು ಅವರನ್ನು ನೇರಮಾರ್ಗದಿಂದ ಸರಿಸುವಲ್ಲಿ 
ಯಶಸ್ವಿಯಾಗಲಾರವು. 

59. ಅಂದರೆ ಅವರು ಅಹಂಕಾರ, ದರ್ಪ ಮತ್ತು ಗರ್ವವುಳ್ಳವರಾಗಿರುವುದಿಲ್ಲ ಅವರ ಮನದಲ್ಲಿ ತಾವು ದಾಸರು 
ಮತ್ತು ದಾಸ್ಯಕ್ಕಿಂತ ಹೆಚ್ಚಿನ ಯಾವ ನೆಲೆಯೂ ತಮಗಿಲ್ಲ ಎಂಬ ಪ್ರಜ್ಞೆ ಯಾವಾಗಲೂ ಇರುತ್ತದೆ. ಆದುದರಿಂದ ಅವರ 
ಮನಸ್ಸೂ ದೇಹವೂ ಸದಾ ಅಲ್ಲಾಹನ ಮುಂದೆ ಬಾಗಿಕೊಂಡಿರುತ್ತವೆ. ದೇವಭಯವು ಅವರನ್ನು ಆವರಿಸಿರುತ್ತದೆ. ಅವರೆಂದೂ 
ತಮ್ಮ ದೊಡ್ಡಸ್ತಿಕೆಯ ದರ್ಪದಲ್ಲಿ ಸಿಲುಕಿರುವ ದೇವಭಯವಲ್ಲದವರಂತೆ ವರ್ತಿಸುವುದಿಲ್ಲ ವಾಕ್ಚರಣಿಯನ್ನು ಗಮನಿಸಿದರೆ 
ಇಲ್ಲಿ ಸಾಮಾನ್ಯ ದೇವಭಯದ ನಿಲುಮೆಯ ಜೊತೆಗೆ “ಖುಷೂಆ್‌' ಎಂದಿರುವುದು ನಮಾರು್‌ನೆ ಕುರಿತಾಗಿದೆ. ಏಕೆಂದರೆ 
ಅದರ ನಂತರವೇ ದಾನಧರ್ಮ ಮತ್ತು ಉಪವಾಸವನ್ನು ಪ್ರಸ್ತಾಪಿಸಲಾಗಿದೆ. 

60. ಇಲ್ಲಿ ಕಡ್ಡಾಯ ರುಕಾತ್‌ ನೀಡಬೇಕೆಂಬುದು ಮಾತ್ರ ಉದ್ದೇಶವಲ್ಲ ಇತರ ದಾನ ಧರ್ಮಗಳೂ ಇದರಲ್ಲಿ 
ಸೇರಿವೆ. ತಾಶ್ಚರ್ಯವೇನೆಂದರೆ ಅವರು ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಮನಬಿಚ್ಚಿ ಖರ್ಚು ಮಾಡುತ್ತಾರೆ. ಅಲ್ಲಾಹನ 
ದಾಸರಿಗೆ ಸಹಾಯ ಮಾಡುವ ಎಷಯದಲ್ಲಿ ಗರಿಷ್ಠ ಪ್ರಯತ್ನ ಮಾಡುತ್ತಾರೆ. ಯಾವ ಅನಾಥನಾಗಲಿ, ರೋಗಿಯಾಗಲಿ, ಸಂಕಷ್ಟ 
ಪೀಡಿತನಾಗಲಿ, ದುರ್ಬಲನಾಗಲಿ, ಬಡವನಾಗಲಿ, ದರಿದ್ರನಾಗಲಿ ಅವರ ಊರಿನಲ್ಲಿ ಸಹಾಯದಿಂದ ವಂಚಿತನಾಗಲಾರ. ಅಲ್ಲಾಹನ 
ಧರ್ಮದ ಸಂಸ್ಥಾಪನೆಯ ಕಾರ್ಯದಲ್ಲಿ ಅಗತ್ಯಬಿದ್ದಾಗ ತಮ್ಮ ಸಂಪತ್ತನ್ನು ಖರ್ಚು ಮಾಡುವುದರಲ್ಲಿ ಯಾವ ಲೋಭವನ್ನೂ 
ಅವರು ತೋರುವುದಿಲ್ಲ 

61. ಇದರಲ್ಲಿಕಡ್ಡಾಯ ಉಪವಾಸದ ಜೊತೆ ಐಚ್ಛಿಕ ಉಪವಾಸವೂ ಸೇರಿದೆ. 

62. ಇದಕ್ಕೆ ಎರಡು ಅರ್ಥಗಳಿವೆ. ಒಂದು, ಅವರು ವ್ಯಭಿಚಾರವೆಸಗುವುದಿಲ್ಲವೆಂದಾದರೆ ಇನ್ನೊಂದು ಅವರು ನಗ್ನತೆಯನ್ನು 
ಪ್ರದರ್ಶಿಸುವುದಿಲ್ಲವೆಂದಾಗಿದೆ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಮನುಷ್ಯನು ಬಟ್ಟೆ ಕಳಚಿ ಬೆತ್ತಲೆಯಾಗಿರುವುದು 
ಮಾತ್ರ ನಗ್ಗತೆಯಲ್ಲ, ಶರೀರ ಭಾಗಗಳು ಕಾಣುವಂತಹ ತೆಳು ಬಟ್ಟೆ ಧರಿಸುವುದು ಅಥವಾ ದೇಹದ ಉಬ್ಬುತಗ್ಗುಗಳು 
ಗೋಚರವಾಗುವಂತಹ ಬಿಗಿ ಉಡುಪು ಧರಿಸುವುದೂ ನಗ್ಗತೆಯಾಗಿದೆ. 

63. ಅಲ್ಲಾಹನನ್ನು ಅತ್ಯಧಿಕ ಸ್ಥರಿಸುವುದೆಂದರೆ ಮಾನವನ ಬಾಯಲ್ಲಿ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಸದಾ 
ಒಂದಲ್ಲೊಂದು ರೀತಿಯಲ್ಲಿ ಅಲ್ಲಾಹನ ನಾಮ ಪ್ರಸ್ತಾಪಿಸಲ್ಪಡುವುದು. ಈ ಸ್ಥಿತಿಯು ಮಾನವನ ಹೃದಯದಲ್ಲಿ ಅಲ್ಲಾಹನ ನೆನಪು 
ಆಳವಾಗಿ ಬೇರೂರುವ ವರೆಗೆ ಉಂಟಾಗಲಾರದು. ಮಾನವನ ಬಾಹ್ಯ ಪ್ರಜ್ಞೆಯಿಂದ ಸುಪ್ರ ಪ್ರಜ್ಞೆ ಮತ್ತು ಅಲ್ಲಿಂದ ಅಪ್ರಜ್ಞಾವಸ್ಥೆಯ ವರೆಗೆ 
ಈ ನೆನಪು ಆಳವಾಗಿ ಇಳಿದಾಗಲೇ ಅವನು ಮಾಡುವ ಪ್ರತಿಯೊಂದು ಕಾರ್ಯ ಮತ್ತು ಆಡುವ ಪ್ರತಿಯೊಂದು ಮಾತಿನಲ್ಲಿ ಅಲ್ಲಾಹನ 
ಹೆಸರು ಖಂಡಿತ ಬರುವುದು. ತಿನ್ನುವಾಗ “ಬಿಸ್ಸಿಲ್ಲಾ ಎಂದು ಹೇಳಿ ತಿನ್ನುವನು. ಊಟ ಮುಗಿದ ನಂತರ "ಅಲ್‌ ಹಮ್ಮುಲಿಲ್ಲಾಥ್‌' 
ಎನ್ನುವನು. ಮಲಗುವಾಗಲೂ ಏಳುವಾಗಲೂ ಅವನ ಬಾಯಲ್ಲಿ ಅಲ್ಲಾಹನ ಹೆಸರಿರುವುದು. ಮಾತಾಡುವಾಗ ಅವನ ಬಾಯಿಯಿಂದ 
ಆಗಾಗ ಬಿಸ್ಟಿಲ್ಲಾಹ್‌, ಆಲ್‌ ಹಮ್ಮುಲಿಲ್ಲಾಹ್‌, ಇನ್ಮಾ ಅಲ್ಲಾಹ್‌, ಮಾಶಾ ಅಲ್ಲಾಹ್‌ ಮುಂತಾದ ಪದಗಳು ಹೊರಡುತ್ತಲಿರುವುದು. 
ಅವನು ತನ್ನಎಲ್ಲಕಾರ್ಯಗಳಿಗೂ ಅಲ್ಲಾಹನ ಸಹಾಯ ಅಪೇಕ್ಷಿಸುವನು. ಪ್ರತಿಯೊಂದು ಅನುಗ್ರಹಕ್ಕೂ ಆತನಿಗೆ ಕೃತಜ್ಞತೆ ಸಲ್ಲಿಸುವನು. 
ಪ್ರತಿಯೊಂದು ವಿಪತ್ತಿನಲ್ಲೂ ಆತನ ಕರುಣೆಯನ್ನು ಬಯಸುವನು. ಪ್ರತಿಯೊಂದು ಸಂಕಷ್ಟದ ವೇಳೆಯೂ ಆತನೆಡೆಗೇ ಮರಳುವನು. 
ಕೆಡುಕು ಮಾಡುವ ಸಂದರ್ಭ ಒದಗಿದಾಗ ಆತನ ಭಯವಿರಿಸುವನು. ತಪ್ಪು ಸಂಭವಿಸಿದ ಕೂಡಲೇ ಆತನಿಂದ ಕ್ಷಮೆ ಯಾಚಿಸುವನು. 
ಯಾವುದೇ ಅಗತ್ಯದ ವೇಳೆ ಆತನಲ್ಲಿ ಪ್ರಾರ್ಥಿಸುವನು. ಒಟ್ಟಿನಲ್ಲಿ ಅವನು ಏಳುವಾಗಲೂ ಕೂರುವಾಗಲೂ ಬೇರಾವುದೇ ಕಾರ್ಯ 
ಮಾಡುವಾಗಲೂ ದೇವನಾಮವೇ ಆತನ ಬಾಯಲ್ಲಿರುವುದು. ಇದು ವಾಸ್ತವದಲ್ಲಿ ಇಸ್ಲಾಮೂ ಜೀವನದ ಜೀವಾಳವಾಗಿದೆ. 
ಇತರ ಯಾವುದೇ ಆರಾಧನೆಗೂ ಅದಕ್ಕೆ ನಿಶ್ಚಯಿಸಲಾದ ಸಮಯವಿರುತ್ತದೆ. ಅದನ್ನು ಮಾಡಿದ ಬಳಿಕ ಆತ ಮುಕ್ತನಾಗುತ್ತಾನೆ. 
ಆದರೆ ಈ ಆರಾಧನೆಯು ಎಲ್ಲ ಸಮಯಗಳಲ್ಲೂ ಇರುತ್ತದೆ. ಇದುವೇ ಮಾನವ ಬದುಕನ್ನು ಅಲ್ಲಾಹನೊಂದಿಗೆ ಮತ್ತು ಆತನ 
ದಾಸ್ಯದೊಂದಿಗೆ ಜೋಡಿಸಿಡುತ್ತದೆ. ಆರಾಧನೆಗಳು ಮತ್ತಿತರ ಧಾರ್ಮಿಕ ಕಾರ್ಯಗಳಲ್ಲಿ ಜೀವ ತುಂಬುವುದು. ಮಾನವನ 
ಮನಸ್ಸು ಕೇವಲ ಆ ವಿಶಿಷ್ಟ ಆರಾಧನಾ ಕರ್ಮಗಳನ್ನು ನಿರ್ವಹಿಸುತ್ತಿರುವಾಗ ಮಾತ್ರವಲ್ಲ ಬದಲಾಗಿ ಸದಾ ಅವನ' ಮನಸ್ಸು 
ಅಲ್ಲಾಹನತ್ತ ವಾಲಿರಬೇಕು ಮತ್ತು ಅವನ ನಾಲಗೆ ಸದಾ ಅವನನ್ನು ಸ್ಥರಿಸುತ್ತಿರಬೇಕು. ಈ ಸ್ಥಿತಿ ಮಾನವನಲ್ಲುಂಟಾದರೆ ಜೀವನದಲ್ಲಿ 
ಆರಾಧನೆಗಳು ಮತ್ತು ಧಾರ್ಮಿಕ ಕಾರ್ಯಗಳು ಸೂಕ್ತ ಹವಾಮಾನದಲ್ಲಿ ನೆಟ್ಟ ಗಿಡವು ಬೆಳೆಯುವಂತೆ ಬೆಳೆದು ಸಮೃದ್ಧವಾಗುತ್ತದೆ. 
ಅದಕ್ಕೆ ವ್ಯತಿರಿಕ್ತವಾಗಿ ಯಾರ ಜೀವನವು ಈ ದೇವಸ್ಥರಣೆಯಿಂದ ಬರಿದಾಗಿರುವುದೋ ಅದರಲ್ಲಿ ಕೇವಲ ವಿಶಿಷ್ಟ ಸಮಯಗಳಲ್ಲಿ 
ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮಾಡಲಾಗುವ ಆರಾಧನೆ ಮತ್ತು ಧಾರ್ಮಿಕ ಕಾರ್ಯಗಳ ಉದಾಹರಣೆಯು ಪ್ರತಿಕೂಲ 
ಹವಾಮಾನದಲ್ಲಿ ನೆಟ್ಟು ಕೇವಲ ತೋಟಗಾರನ ಮೇಲ್ವಿಚಾರಣೆಯಲ್ಲಿ ಬೆಳೆಯುವ ಗಿಡದಂತಿರುವುದು. ಇದೇ ವಿಷಯವನ್ನು 
ಪ್ರವಾದಿ(ಸ) ಹೀಗೆ ಸ್ಪಷ್ಟಪಡಿಸಿದ್ದಾರೆ, 


ಕಾಂಡ - 22 


80 ತಪ್ಪೀಮುಲ್‌ ಕುರ್‌ಆನ್‌ 


ರ ಎ ಫಸ ಲ ಚೃ 
BENS MESES ಕಿಟ ೬14 ಬಬ); 
(36) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ಯಾವುದಾದರೊಂದು ವಿಷಯದ ತೀರ್ಮಾನ 
ಮಾಡಿಬಿಟ್ಟರೆ ಆ ಎಷಯದಲ್ಲಿ ಸ್ವತಃ ತೀರ್ಮಾನ ಕೈಗೊಳ್ಳುವ ಹಕ್ಕು (ಸತ್ಯವಿಶ್ವಾಹಿಗಳಾದ) ಯಾವ ಸ್ವೀ ಪುರುಷರಿಗೂ 
ಇಲ್ಲ ಯಾರಾದರೂ ಅಲ್ಲಾಹ್‌ "ಮತ್ತು ಅವನ ಬಜ್‌ ಆಜ್ಞೋಲ್ಲಂಘನೆ ಮಾಡಿದರೆ, "ಅವನು ಸುವ್ಯಕ್ತ 
ಪಥಭ್ರಷ್ಟತೆಯಲ್ಲಿ ಬಿದ್ದುಬಿಟ್ಟನು. 


Cal ಲೋ ಇ Js ery ೬2 ೭ glo ald ಊ೭ ೭ `_ or Se 8 
35 1) Wad Ss 153 ಟೊ Ms 51 $e Seed ಬೆ! ಆ! JOSS wal a 451 ತ 
(At Ane) 53 a St pny als dh goal ಎ) ರಹಿ ತ್‌ aly ಬಳ) 
ಮುಆದ್‌ ಬಿನ್‌ ಅನಸ್‌ ಜುಹನೀ(ರ) ಉಲ್ಲೇಖಿಸುತ್ತಾರೆ ಒಬ್ಬವ್ಯಕ್ತಿ ಪ್ರವಾದಿ(ಸ) ಅವರೊಡನೆ, ಜಿಹಾದ್‌ ಮಾಡುವವರಲ್ಲಿಅತ್ಯ ಧಿಕ 
ಪ್ರತಿಫಲ ಪಡೆಯುವವನು ಯಾರು ಎಂದು ಕೇಳಿದಾಗ ಪ್ರವಾದಿವರ್ಯರು(ಸ) ಅಲ್ಲಾಹನನ್ನು ಅತ್ಯಧಿಕ ಸ್ಫರಿಸುವವನು ಎಂದರು, a 
$ ಪ್ರಶ್ನಿಸಿದ, ಉಪವಾಸ ಆಚರಿಸುವವರ ಪೈಕಿ ಅತ್ಯ ಧಿಕ ಪುಣ್ಯ ಗಳಿಸುವವನು ಯಾರು? ಪ್ರವಾದಿಸು ಹೇಳಿದರು ಅತ್ಯಧಿಕ ಅಲ್ಲಾಹನನ್ನು 
ಉಂ ತರುವಾಯ ಆತ ಮಾರು, ರುಕಾತ್‌, "ಹಜ್ಜ್‌ ಮತ್ತು ದಾನ ಧರ್ಮಗಳನ್ನು ಮಾಡುವವರ ಬಗೆಗೂ ಪ್ರಶ್ನಿದ.. 
ಪ್ರವಾದಿ(ಸ) ಪ್ರತಿಯೊಂದಕ್ಕೂ "ಅಲ್ಲಾಹನನ್ನು ಅತ್ಯಧಿಕ ಸ್ಥರಿಸುವವನು' ಎಂಬ ಒಂದೇ ಉತ್ತರ ನೀಡಿದರು. (ಅಹ್ಮದ್‌) 

64. ಈ ಸೂಕ್ತದಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಯಾವ ಗುಣಗಳಿಗೆ ನೈಜ ಬೆಲೆಯಿರುವುದೆಂದು ತಿಳಿಸಲಾಗಿದೆ. ಇವು 
ಇಸ್ಲಾಮಿನ ಪ್ರಾಥಮಿಕ ಮೌಲ್ಯಗಳಾಗಿದ್ದು (Basic 1181069) ಅದನ್ನು ಒಂದೇ ವಾಕ್ಯದಲ್ಲಿ ಸಂಕ್ಷೇಪಿಸಲಾಗಿದೆ. ಈ ಮೌಲ್ಯಗಳ 
ಪ್ರಕಾರ ಸ್ಟೀಪುರುಷರ ನಡುವೆ ಯಾವುದೇ ವೃತ್ಯಾ ಸವಿಲ್ಲ ಕರ್ಮದ ಆಧಾರದಲ್ಲಿ ಎರಡೂ ವರ್ಗಗಳ ಕಾರ್ಯರಂಗವು ಪ್ರತ್ಯೆ ವಾಗಿವೆ. 
ಪುರುಷರಿಗೆ ಜೀವನದ ಕೆಲವು ರಂಗಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಸಯಲ ಇನ್ನಿತರ ಕೆಲವು ರಂಗಗಳಿವೆ. "ದರೆ ಈ 
ಮೌಲ್ಯಗಳು ಉಭಯತರರಲ್ಲೂ ಸಮಾನವಾಗಿದ್ದರೆ ಅವರ ಸ್ಥಾನಮಾನ ಮತ್ತು ಪುಣ್ಯ ಫಲ ಸಮಾನವಾಗಿರುವುದು. ಒಬ್ಬಳು ಒಲೆ 
ಉರಿಸುತ್ತಾಳೆ, ಇನ್ನೊಬ್ಬನು ಖಿಲಾಫತ್‌ (ಆಡಳಿತ) ಪೀಠದಲ್ಲಿ ಕುಳಿತು ಶಾಸನಗಳನ್ನು ಜಾರಿಗೊಳಿಸುತ್ತಾನೆ; ಒಬ್ಬಳು ಮನೆಯಲ್ಲಿದ್ದು 
ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಾಳೆ, ಇನ್ನೊಬ್ಬನು ರಣರಂಗದಲ್ಲಿ ಗ್ಲಿ ಅಲ್ಲಾಹನ ಮಾರ್ಗದಲ್ಲಿ ಆತನ ಧರ್ಮಕ್ಕಾಗಿ ಹೋರಾಡುತ್ತಾನೆ. 
ಎಂಬ ಕಾರಣಕ್ಕಾಗಿ ಉಭಯತರರ ಸ ಸ್ಥಾನಮಾನ ಮತ್ತು ಪುಣ್ಯ ಗಳಿಕೆಯಲ್ಲಿಯಾವುದೇ ಅಂತರವಿರಲಾರದು. 

65. ಇಲ್ಲಿಂದ ಹ, ರೈುನಬ್‌ರೊಂದಿಗೆ ಪ್ರವಾದಿಯವರ(ಸ) ವಿವಾಹದ ಘಟನೆಗೆ ಸಂಬಂಧಿಸಿದ ಸೂಕ್ತಗಳು 
ಅವತೀರ್ಣಗೊಂಡಿದ್ದುವು. 

66. ಈ ಸೂಕ್ತವು ಪ್ರವಾದೀಸ) ರುದ್‌ರಿಗಾಗೀರು ರ್ಹುನಬ್‌ರೊಂದಿಗೆ ವಿವಾಹ ಪ್ರಸ್ತಾಪವನ್ನಿಟ್ಟ ಹಾಗೂ ಅವರ ಸಂಬಂಧಿಕರು 
ಅದನ್ನು ನಿರಾಕರಿಸಿದ್ದ ಸಮಯದಲ್ಲಿ ಅವತೀರ್ಣಗೊಂಡಿದ್ದುವಂದು ಇಬ್ನು ಅಬ್ಬಾಸ್‌, ಮುಜಾಹಿದ್‌, ಇಕ್ರಿಮಾ ಮತ್ತು ಮುಕಾತಿಲ್‌ ಬಿನ್‌ 
ಹಯ್ಯಾನ್‌ ಹೇಳುತ್ತಾರೆ. ಇಬ್ನುಅಬ್ಬಾಸ್‌ರ ವರದಿಯಲ್ಲಿ ಪ್ರವಾದಿ(ಸ) ಈ ಪ್ರಸ್ತಾಪ: ವನ್ನು ಮುಂದಿಟ್ಟಾಗ ರುನಬ್‌ರು, ಲಿ ಟಟ! ನಾನು 
ಅವರಿಗಿಂತ ಶ್ರೇಷ್ಠ ಕುಲದವಳಾಗಿದ್ದೇನೆ ಎಂದು ಹೇಳಿದರು ಎಂದಿದೆ. ನಾನು ಅವರನ್ನು ಇಷ್ಟ ಪಡುವುದಿಲ್ವ ನಾನು ಕುರೈಶ್‌ನ ಪ್ರ ಪ್ರತಿಷ್ಠಿತ 
ಮಹಿಳೆಯಾಗಿದ್ದೇನೆ ಎಂದು ಉತ್ತರಿಸಿದರೆಂದು ಇಬ್ನು ಸಅದ್‌ ಹೇಳುತ್ತಾರೆ. ಅ WN 0 ಜ್‌ 1% ಅವರು ತನ್ನ ಸಹೋದರ 
ಅಬ್ದುಲ್ಲಾಬಿನ್‌ ಜಹಶ್‌ರಲ್ಲೂತನಗೆ ಅವರು ಒಪ್ಪಿಗೆಯಲ್ಲವಂದು ಹೇಳಿದ್ದರು. ಏಕೆಂದರೆ ರುದ್‌ ಪ್ರವಾದಿವರ್ಯರು(ಸ) ಸ್ವತಂತ್ರ ಗೊಳಿಸಿದ 
ಗುಲಾಮರಾಗಿದ್ದರು. ರುನಬ್‌ ಪ್ರವಾದಿವರ್ಯರ(ಸ) ಅತ್ತೆಯ (ಉಮೈಮಾ ಬಿಂತಿ ಅಬ್ದುಲ್‌ ಮುತ್ತಲಿಬ್‌) ಮಗಳಾಗಿದ್ದರು. ಇಷ್ಟು 
ಉನ್ನತ ಕುಲದ ಹೆಣ್ಣಿನ, ಅದೂ ಹೊರಗಿನವಳಲ್ಲ ಪ್ರವಾದಿವರ್ಯರ(ಸ) ಅತ್ತೆಯ ಮಗಳ ವಿವಾಹ ಪ್ರಸ್ತಾಪವನ್ನು ಪ್ರವಾದಿವರ್ಯರು/ಸ" 
ತಮ್ಮ ವಿಮೋಚಿತ ಗುಲಾಮನೊಂದಿಗೆ ಮಾಡುತ್ತಿರುವುದು ರ್ಳುನಬ್‌ರ ಕುಟುಂಬದವರಿಗೆ ಎಳ್ಳಷ್ಟೂ ಇಷ್ಟವಿರಲಿಲ್ಲ ಅದೇ ಸಂದರ್ಭದಲ್ಲಿ 
ಈ ಸೂಕ್ತ ಅವತೀರ್ಣಗೊಂಡಿತು. ಅದನ್ನು ಕೇಳುತ್ತಲೇ ರ್ಬುನಬ್‌ ಮತ್ತು ಅವರ ಕುಟುಂಬದದರೆಲ್ಲರೂ ಯಾವುದೇ ಅಳುಕಿಲ್ಲದೆ ಒಪ್ಪಿಗೆ 
ಸೂಚಿಸಿದರು. ತರುವಾಯ ಪ್ರವಾದಿವರ್ಯರುಗು ಅವರ ನಿಕಾಹ್‌ ಮಾಡಿಕೊಟ್ಟರು. 10 ದೀನಾರ್‌ ಮತ್ತು 60 ದಿರ್ಹಮ್‌ ಮಹರ್‌ 
ಕೊಟ್ಟರು. ಬಟ್ಟೆ ಬರೆ ಮತ್ತಿತರ ಮನೆ ಖರ್ಚಿಗಾಗಿ ಕೆಲವು ಆಹಾರ ಪದಾರ್ಥಗಳನ್ನೂಕಳಿಸಿಕೊಟ್ಟರು. 

ಈ ಸೂಕ್ತವು ವಿಶಿಷ್ಟ ಸನ್ನಿವೇಶವೊಂದರಲ್ಲಿ ಅವತೀರ್ಣಗೊಂಡಿದೆಯಾದರೂ ಅದರಲ್ಲಿ ನೀಡಲಾದ ಆಜ್ಞೆಯು ಇಸ್ಲಾಮೂ 
ಸಂವಿಧಾನದ ಮೂಲಭೂತ ತತ್ವಗಳಲ್ಲೊಂದಾಗಿದೆ. ಅದು ಇಡೀ ಇಸ್ಲಾನೂ ಜೀವನ ವ್ಯವಸ್ಥೆಗೆ ಅನ್ನಯಿಸುತ್ತದೆ. ಇದರ ಪ್ರಕಾರ 


ಕಾಂಡ - 22 


33. ಅಲ್‌ ಅಹ್‌ರಭಾಬ್‌ 81 


೨% ೨ ಸಿ 2 ಹ ಚ ಚೀ LAS uD 
AE ೫85 24-015 A ಹ ಓ೫ತ್ರಿ ಘಟ ರೂ) ಲೃ 
(37-39) ಪೈಗಂಬರರೇ,5' ಅಲ್ಲಾಹನೂ ನೀವೂ ಯಾರಿಗೆ ಉಪಕಾರ ಮಾಡಿದ್ದಿರೋ ಆ ವ್ಯಕ್ತಿಯೊಡನೆ” 
ನೀವು, "ನಿನ್ನ ಪತ್ನಿಯನ್ನು ಬಿಡಬೇಡ ಮತ್ತು ಅಲ್ಲಾಹನನ್ನು ಭಯಪಡು' ಎಂದು ಹೇಳುತ್ತಿದ್ದ ಸಂದರ್ಭವನ್ನು 
ಸ್ಫರಿಸಿರಿ. ಆ ವೇಳೆ ಅಲ್ಲಾಹ್‌ ಬಹಿರಂಗಗೊಳಿಸಲು ಇಚ್ಛಿಸಿದ್ದ ವಿಷಯವನ್ನು ನೀವು ನಿಮ್ಮ ಹೃದಯದೊಳಗೆ 
ಬಚ್ಚೆಟ್ಟಿದ್ದಿರಿ. ನೀವು ಜನರನ್ನು ಹೆದರುತ್ತಿದ್ದಿರಿ. ನಿಜವಾಗಿ ಭಯಪಡಲು ಅಲ್ಲಾಹ್‌ ಅಧಿಕ ಹಕ್ಕುದಾರನಾಗಿದ್ದಾನೆ.?* 


ಯಾವುದೇ ಒಬ್ಬಮುಸ್ಲಿಮ್‌ ವ್ಯಕ್ತಿಗಾಗಲಿ, ಜನಾಂಗ, ಸಂಸ್ಥೆ ನ್ಯಾಯಾಲಯ, ಸಂಸತ್ತು ಅಥವಾ ರಾಷ್ಟ್ರಕ್ಕಾಗಲೀ, ಯಾವುದೇ ಆಜ್ಞೆಯು 
ಅಲ್ಲಾಹನ ಮತ್ತು ಆತನ ಪ್ರವಾದಿಯ(ಸ) ಕಡೆಯಿಂದಾಗಿದೆಯೆಂದು ದೃಢಪಟ್ಟರೆ, ತಮ್ಮ ಸ್ವಂತ ಅಭಿಪ್ರಾಯವನ್ನು ಉಪಯೋಗಿಸುವ 
ಅಧಿಕಾರವಿರಲಾರದು. ಮುಸ್ಲಿಮ್‌ ಆಗುವುದು ಎಂಬುದರ ಅರ್ಥವೇ ತಮ್ಮ ಸ್ವತಂತ್ರ ಅಧಿಕಾರವನ್ನು ಬಿಟ್ಟು ಅಲ್ಲಾಹನ ಮತ್ತು 
ಪ್ರವಾದಿಯ ಆಜ್ಞೆಗೆ ತಲೆಬಾಗುವುದಾಗಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಜನಾಂಗ ಮುಸ್ಲಿಮ್‌ ಆಗಿದ್ದುಕೊಂಡೂ ಈ ಅಧಿಕಾರವನ್ನು 
ಹೊಂದಿರುವುದೆಂದರೆ ಅದು ವೈರುಧ್ಯವಾಗಿದೆ. ಎರಡೂ ಧೋರಣೆಗಳು ಒಟ್ಟಾಗಿರುವ ಕುರಿತು ಯಾವ ವಿವೇಕವಂತನಿಗೂ ಊಹಿಸಲಿಕ್ಕೂ 
ಸಾಧ್ಯವಿಲ್ಲ ಮುಸ್ಲಿಮನಾಗಿ ಇರ ಬಯಸುವವನು ಅಲ್ಲಾಹನ ಮತ್ತು ಪ್ರವಾದಿಯ ಆಜ್ಞೆಗೆ ಕಡ್ಡಾಯವಾಗಿ ತಲೆ ಬಾಗಬೇಕು. ಹಾಗೆ 
ಬಾಗಲು ಇಚ್ಛಿಸದವನು ತಾನು ಮುಸ್ಲಿಮನಲ್ಲವೆಂದು ನೇರವಾಗಿ ಒಪ್ಪಿಕೊಳ್ಳಬೇಕು. ಅವನು ಒಪ್ಪದೆ ತಾನು ಮುಸ್ಲಿಮನೆಂದು ಡಂಗುರ 
ಸಾರಿದರೂ ಅಲ್ಲಾಹನ ದೃಷ್ಟಿಯಲ್ಲೂ ಜನರ ದೃಷ್ಟಿಯಲ್ಲೂ ಆತ ಮುನಾಫಿಕ್‌(ಕಪಟವಿಶ್ವಾಜ) ಎಂದೇ ಪರಿಗಣಿಸಲ್ಪಡುವನು. 

61. ಇಲ್ಲಿಂದ 48ನೆಯ ಸೂಕ್ತದವರೆಗಿನ ವಿಷಯ ಪ್ರವಾದಿವರ್ಯರು(ಸ) ರ್ಳುನಬ್‌ರನ್ನು ಮದುವೆಯಾದಾಗ 
ಮುನಾಫಿಕರು, ಯಹೂದಿಯರು ಮತ್ತು ಬಹುದೇವ ವಿಶ್ವಾಸಿಗಳು ಅವರ ವಿರುದ್ಧ ಅಪಪ್ರಜಾರಗಳ ಬಿರುಗಾಳಿಯನ್ನೇ 
ಎಬ್ಬಿಸಿದ್ದ ಕಾಲದಲ್ಲಿ ಅವತೀರ್ಣಗೊಂಡಿದ್ದುವು. ಈ ಸೂಕ್ತಗಳ ಅಧ್ಯಯನ ನಡೆಸುವಾಗ ಒಂದು ವಿಷಯವನ್ನು ಗಮನಿಸಬೇಕು. 
ಅಲ್ಲಾಹನ ಈ ಮಾತುಗಳು, ಬೇಕು ಬೇಕೆಂದೇ ಪ್ರವಾದಿವರ್ಯರನ್ನುಸ) ಅವಮಾನಿಸುವ ಮತ್ತು ತಮ್ಮ ಮನಸ್ಸಿನ ದುಗುಡವನ್ನು 
ತೀರಿಸಲು ಸುಳ್ಳು ಅಪವಾದ ಮತ್ತು ಮೂದಲಿಕೆಯ ಅಭಿಯಾನವನ್ನು ನಡೆಸುತ್ತಿದ್ದ ವೈರಿಗಳಿಗೆ ಮನವರಿಕೆ ಮಾಡಿ 
ಕೊಡಲಿಕ್ಕಾಗಿ ಆಗಿರಲಿಲ್ಲ, ಬದಲಾಗಿ, ಅವರ ಈ ಅಪಪ್ರಚಾರಗಳ ಪ್ರಭಾವಗಳಿಂದಲೂ ಅವರು ಹಬ್ಬಿಸುತ್ತಿರುವ ಸಂಶಯಗಳಿಂದಲೂ 
ಮುಸ್ಲಿಮರನ್ನು ರಕ್ಷಿಸಲಿಕ್ಕಾಗಿ ಅವತೀರ್ಣಗೊಂಡಿದ್ದುವು. ಅಲ್ಲಾಹನ ವಾಣಿಯು ಸತ್ಯನಿಷೇಧಿಗಳನ್ನು ಸಮಾಧಾನ ಪಡಿಸ 
ಲಾರದೆಂಬುದು ವ್ಯಕ್ತ. ಅದರಿಂದ ಸಮಾಧಾನವಾಗುವುದು ಅದು ಅಲ್ಲಾಹನ ವಾಣಿಯೆಂದು ತಿಳಿದು ಅದನ್ನು ಒಪ್ಪಿಕೊಳ್ಳುವವರಿಗೆ 
ಮಾತ್ರ. ಆಗ ವೈರಿಗಳ ಆಕ್ಷೇಪಗಳಿಂದ ಎಲ್ಲಾದರೂ ಈ ಜನರ ಮನ ಮಸ್ತಿಷ್ಠಗಳಲ್ಲಿ ಸಂದೇಹ ಮತ್ತು ಗೊಂದಲಗಳು 
ಉಂಟಾಗುವುದೋ ಎಂಬ ಭೀತಿ ತಲೆದೋರಿತ್ತು. ಆದುದರಿಂದ ಅಲ್ಲಾಹನು ಒಂದೆಡೆ ಹುಟ್ಟಿಕೊಳ್ಳಬಹುದಾದ ಸಂದೇಹಗಳನ್ನು 
ನಿವಾರಿಸಿದರೆ, ಇನ್ನೊಂದೆಡೆ ಇಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ವರ್ತನೆ ಹೇಗಿರಬೇಕೆಂದು ಮುಸ್ಲಿಮರಿಗೂ ಸ್ವಯಂ ಪ್ರವಾದಿ 
ವರ್ಯರಿಗೂ(ಸು ತಿಳಿಯ ಪಡಿಸಿದ್ದಾನೆ. 

68. ಅಂದರೆ ಹ. ರ್ಬುದ್‌(ರು. ಏವರಣೆ ಮುಂದೆ ಬರಲಿದೆ. ಅವರ ಮೇಲೆ ಅಲ್ಲಾಹನ ಉಪಕಾರವೇನಾಗಿತ್ತು 
ಮತ್ತು ಪ್ರವಾದಿವರ್ಯರ(ಸು ಉಪಕಾರವೇನಾಗಿತ್ತೆಂಬುದನ್ನು ತಿಳಿಯಲಿಕ್ಕಾಗಿ ಅವರ ಜೀವನ ವೃತ್ತಾಂತವನ್ನು ಸಂಕ್ಷಿಪ್ತವಾಗಿ 
ವಿವರಿಸುವುದು ಅಗತ್ಯವೆನಿಸುತ್ತದೆ. ಅವರು ಕಲ್ಟ್‌ ಗೋತ್ರದ ಹಾರಿಸ ಬಿನ್‌ ಶರಾಜೀಲ್‌ ಎಂಬವರ ಪುತ್ರ. ಅವರ ತಾಯಿ ಸುಆ್‌ದಾ 
ಬಿಂತಿ ಸಆ್‌ಲಬ ರುದ್‌ ತೈಗೋತ್ರದ ಬನೀ ಮಲ್‌ನ್‌ ಎಂಬ ಶಾಖೆಗೆ ಸೇರಿದವಳು. ಅವರು ಎಂಟು ವರ್ಷದವರಾದಾಗ ಅವರ 
ತಾಯಿ ಅವರನ್ನು ತನ್ನ ತವರಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಕೈನ್‌ ಬಿನ್‌ ಜಸರ್‌ ಗೋತ್ರದ ಜನರು ಅವರ ಡೇರೆಗಳ ಮೇಲೆ 
ಆಕ್ರಮಣ ನಡೆಸಿ ಅವರ ಸಾಮಾನು ಸರಂಜಾಮುಗಳನ್ನೆಲ್ಲ ಕೊಳ್ಳೆ ಹೊಡೆದರು. ಜೊತೆಗೆ ಆ ಜನರನ್ನೂ ಸೆರೆ ಹಿಡಿದುಕೊಂಡು 
ಹೋದರು. ಅವರಲ್ಲಿ ರುದ್‌ ಕೂಡಾ ಇದ್ದರು. ಅಲ್ಲಿಂದ ಅವರು ತಾಯಿಫ್‌ನ ಉಕಾರುಖ್‌ ಸಂತೆಯಲ್ಲಿ ಅವರನ್ನು ಮಾರಿ ಬಿಟ್ಟರು. 
ಹ. ಖದೀಜಾರವರ(ರ) ಸೋದರ ಪುತ್ರ ಹಕೀಮ್‌ ಬಿನ್‌ ಹಿರಭಾಮ್‌ ರೈುದ್‌ರನ್ನು ಖರೀದಿಸಿ ಮಕ್ಕಾಕ್ಕೆ ಕರೆತಂದು ಅತ್ತೆಗೆ 
ಕಾಣಿಕೆಯಾಗಿ ನೀಡಿದರು. ಪ್ರವಾದಿಸು ಖದೀಜಾರನ್ನು ವಿವಾಹವಾದಾಗ ಅವರ ಮನೆಯಲ್ಲಿ ರುದ್‌ರನ್ನು ನೋಡಿದರು. 
ಅವರ ಗುಣನಡತೆಯನ್ನು ಮೆಚ್ಚಿ ಅವರನ್ನು ಖದೀಜಾರಿಂದ ಕೇಳಿ ಪಡೆದುಕೊಂಡರು. ಈ ರೀತಿ ಅವರು ಕೆಲವೇ ವರ್ಷಗಳಲ್ಲಿ 
ಪ್ರವಾದಿಯಾಗಲಿದ್ದ ಸೃಷ್ಟಿಗಳಲ್ಲೇ ಶ್ರೇಷ್ಠರಾದವರ(ಸ) ಬಳಿಗೆ ತಲಪಿದರು. ಆಗ ರೈದ್‌ರಿಗೆ 15 ವರ್ಷ ಪ್ರಾಯವಾಗಿತ್ತು. 
ಅದಾದ ಕೆಲವೇ ಸಮಯದ ಬಳಿಕ ಅವರ ತಂದೆ ಮತ್ತು ಚಿಕ್ಕಪ್ಪನಿಗೆ ತಮ್ಮ ಹುಡುಗ ಮಕ್ಕಾದಲ್ಲಿದ್ದಾನೆಂಬ ವಿಷಯ ತಿಳಿದು ಅವರನ್ನು 
ಹುಡುಕುತ್ತಾ ಪ್ರವಾದಿವರ್ಯರ(ಸು ಬಳಿಗೆ ತಲಪಿದರು. ನಮ್ಮಿಂದ ಬೇಕಾದಷ್ಟು ಪರಿಹಾರ ಧನ ಪಡಕೊಳ್ಳಿ ನಮ್ಮ ಮಗುವನ್ನು 
ನಮಗೆ ನೀಡಿರಿ ಎಂದವರು ಅಂಗಲಾಚಿದರು. ಪ್ರವಾದಿಸು ಹೀಗೆ ಉತ್ತರಿಸಿದರು, "'ನಾನು ಹುಡುಗನನ್ನು ಕರೆಯುತ್ತೇನೆ, 


ಕಾಂಡ - 22 


82 ತಪ್ಲೀಮುಲ್‌ ಕುರ್‌ಆನ್‌ 


ಅವನು ನಿಮ್ಮೊಂದಿಗೆ ಬರುವುದಾದರೆ ಬಿಡುತ್ತೇನೆ. ನಾನೇನೂ ನಿಮ್ಮಿಂದ ಪರಿಹಾರ ಧನ ಪಡೆಯಲಾರೆ. ಆದರೆ ಆತ ನನ್ನೊಂದಿಗೆ 
ಇರಬಯಸುವುದಾದರೆ ಅವನನ್ನು ನನ್ನ ಬಳಿಯಿಂದ ಅಟ್ಟುವವನಲ್ಲ ಅವನ ಆಯ್ಕೆಗೇ ಬಿಟ್ಟುಬಿಡೋಣ.'' 

“ನಾವು ಸರಿಯಾದ ನ್ಯಾಯಕ್ಕಿಂತಲೂ ಮೊರಿದ "ಮಾತನ್ನೇ ಆಡಿದಿರಿ. ಸರಿ, ಹುಡುಗನನ್ನು ಕರೆದು ಕೇಳಿರಿ'' ಅವರಿಬ್ಬರೂ 
ಹೇಳಿದರು. 

ಪ್ರವಾದಿಸು ರುದ್‌ರನ್ನುಕರೆದು ಈ ಇಬ್ಬರ ಪರಿಚಯವಿದೆಯೇ ಎಂದು ಕೇಳಿದರು. ""ಹೌದು, ಇವರು ನನ್ನತಂದೆ. ಅವರು 
ನನ್ನ ಚಿಕ್ಕಪ್ಪ' ಎಂದವರು ಉತ್ತರಿಸಿದರು. 

ಆಗೆ ಪ್ರವಾದಿ(ಸ) ಹೇಳಿದರು, “ಸರಿ, ನೀನು ಅವರನ್ನೂ ಬಲ್ಲೆ ನನ್ನನ್ನೂ ಬಲ್ಲೆ ನೀನು ಇಚ್ಛಿಸುವುದಾದರೆ ನಿನಗೆ ಅವರೊಂದಿಗೆ 
ಹೋಗಬಹುದು. ಅನ್ಯಥಾ ನನ್ನ ಬಳಿಯಲ್ಲೇ ಇರುವುದಾದರೆ ಅದಕ್ಕೂ ಸ್ವಾತಂತ್ರ್ಯವಿದೆ.'' 

"ನಾನು ತಮ್ಮನ್ನು ಬಿಟ್ಟು ಯಾರೊಂದಿಗೂ ಹೋಗಲಾರೆ' ಯದ್‌ ಹೇಳಿದರು. ಆಗ ಅವನ ತಂದೆ ಮತ್ತು ಚಿಕ್ಕಪ್ಪ ಅವರನ್ನು 
ಉದ್ದೇಶಿಸಿ ಹೀಗೆಂದರು- ರುದ್‌! ನೀನು ಸ್ವತಂತ್ರನಾಗಿರುವುದಕ್ಕಿಂತ ಗುಲಾಮಗಿರಿಯನ್ನು ಇಷ್ಟ ಪಡುತ್ತಿಯಾ. "ನನ್ನ ತಂದ್ರೆ. 
ತಾಯಿ ಮತ್ತು ಕುಟುಂಬದವರೆಲ್ಲರನ್ನೂ ಬಿಟ್ಟುಪರಕೀಯರೊಂದಿಗೆ ಇರಲು ಇಚ್ಛಿಸುತ್ತಿಯಾ? 

ರುದ್‌ ಹೀಗೆ ಉತ್ತರಿಸಿದರು, ನಾನು ಈ ವ್ಯಕ್ತಿಯ ಸದ್ಗುಣಗಳನ್ನು ಕಣ್ಣಾರೆ ಕಂಡಿದ್ದೇನೆ. ಅದರ ಅನುಭವದಲ್ಲಿ ನಾನಿನ್ನು 
ಲೋಕದಲ್ಲಿ ಇನ್ನಾರಿಗೂ ಅವರಿಗಿಂತ ಪ್ರಾಶಸ್ತ್ಯ ನೀಡಲಾರೆ. 

ರ್ಬದ್‌ರ ಉತ್ತರ ಕೇಳಿ ಅವರಿಬ್ಬರೂ ಸಂತುಷ್ಠರಾಗಿ ಅವರನ್ನು ಅಲ್ಲೇ ಬಿಟ್ಟು ತೆರಳಲು ಒಪ್ಪಿದರು. ಪ್ರವಾದಿ(ಸು ಆಗಲೇ 
ರ್ಭುದ್‌ರನ್ನು ಸ್ವತಂತ್ರಗೊಳಿಸಿದರು. ಪವಿತ್ರ ಕಅಬಾ ಭವನದ ಬಳಿಗೆ. ಕರೆದುಕೊಂಡು ಹೋಗಿ ತುಂಬಿದ ಸ ಸಭೆಯಲ್ಲಿ ಈ ರೀತಿ 
ಘೋಷಿಸಿದರು, ಜನರೇ! ನೀವೆಲ್ಲ ಸಾಕ್ಷಿಯಾಗಿರಿ. ಇಂದಿನಿಂದ ರುದ್‌ ನನ್ನ ಪುತ್ರ. ಅವನು ನನ್ನ ವಾರೀಸುದಾರ ಮತ್ತು ನಾನು 
ಅವನ ವಾರೀಸುದಾರ. 

ಆದುದರಿಂದಲೇ ಜನರು ಅವರನ್ನು ರುದ್‌ ಬಿನ್‌ ಮುಹಮ್ಮದ್‌ ಎಂದು ಕರೆಯ ತೊಡಗಿದರು. ಇದೆಲ್ಲವೂ ಪ್ರವಾದಿತ್ವ 
ಪೂರ್ವದ ಘಟನೆಗಳಾಗಿವೆ. ಅನಂತರ ಮುಹಮ್ಮದ್‌(ಸ) ಅವರು ಪ್ರವಾದಿಯಾಗಿ ನೇಮಕಗೊಂಜಾಗ ಅವರ ಕರೆಯನ್ನು ಕೇಳಿದೆ 
ಕೂಡಲೇ ಯಾವುದೇ ಸಂಕೋಚ ಅಥವಾ ಸಂದೇಹ ಪಡದೆ ಅದನ್ನು ಸ್ವೀಕರಿಸಿದವರು ನಾಲ್ಕು ಮಂದಿ. ಹ. ಖದೀಜಾ(ರು, ರುದ್‌, 
ಅಲೀ ಮತ್ತು ಅಬೂಬಕರ್‌(ರು. ಆಗ ರ್ಳುದ್‌ರ ಪ್ರಾಯ 30 ವರ್ಷ, ಪ್ರವಾದಿವರ್ಯರ(ಸ) ಒಡನಾಟದಲ್ಲಿ 15 ವರ್ಷಗಳು 
ಕಳೆದಿದ್ದುವು. ಮದೀನಾಕ್ಕೆ ವಲಸೆ ಹೋದ ನಂತರ ಹಿ.ಶ. 4ರಲ್ಲಿ ಪ್ರವಾದಿಯವರು(ಸ) ತಮ್ಮ ಅತ್ತೆಯ ಮಗಳು ರ್ಭುನಬ್‌ರನ್ನು 
ಅವರಿಗೆ ವಿವಾಹ ಮಾಡಿಕೊಟ್ಟರು. ತಮ್ಮ ಕೈಯಿಂದ ಮಹ್ರ್‌ ಪಾವತಿಸಿದರು. ಗೃಹ ಕೃತ್ಯಕ್ಕೆ ಅಗತ್ಯದ ಸಾಮಾನುಗಳನ್ನು ಕೊಟ್ಟರು... 

"ಅಲ್ಲಾಹನೂ ನೀವೂ ಉಪಕಾರ. ಮಾಡಿದವನು' ಎಂದು ಅಲ್ಲಾಹನು ಹೇಳಿರುವುದು ಈ ಎಲ್ಲ ಘಟನೆಗಳ ಕುರಿತೇ ಆಗಿದೆ. 

69. ಇದು ರುದ್‌ ಮತ್ತು ರ್ಬುನಬ್‌ರ ದಾಂಪತ್ಯ ಸಂಬಂಧವು ವಿರಸದ ಪರಾಕಾಷ್ಠೆಗೆ ತಲಪಿದಾಗಿನ ವೃತ್ತಾಂತವಾಗಿದೆ. 
ಅವರು ಆಗಾಗ ಪ್ರವಾದಿವರ್ಯರ(ಸು ಬಳಿ ಬಂದು ನಾನು ಆಕೆಗೆ ತಲಾಕ್‌ ನೀಡ ಬಯಸುತ್ತೇನೆ ಎಂದು ಹೇಳುತ್ತಿದ್ದರು. ರುನಬ್‌ 
ರು ಅಲ್ಲಾಹನ ಮತ್ತು ಪ್ರವಾದಿಯ ಆಜ್ಞೆಯನ್ನು ಶಿರಸಾ ಪಾಲಿಸಿ ಅವರೊಂದಿಗೆ ಮದುವೆಯಾಗಲು ಒಪ್ಪಿದ್ದರು. ಆದರೆ € ರುದ್‌ ಓರ್ವ 
ವಿಮೋಚಿತ ಗುಲಾಮನಾಗಿದ್ದು ನಮ್ಮದೇ ಕುಟುಂಬದಲ್ಲಿ ಶ್ಲಿಪೋಷಿಸಲ್ಲಟ್ಟವರು ಮತ್ತುತಾನು ಅರೇಬಿಯಾದ ಉನ್ನತ ಕುಲಜಾತೆಯಾಗಿದ್ದು 
ತನಗಿಂತ ಕೀಳಾದ ವ್ಯಕ್ತಿಯನ್ನುಮದುವೆಯಾಗಿದ್ದೇನೆ ಎಂಬ ಭಾವನೆಯು ಅವರ ಮನಸ್ಸಿನಿಂದ ಅಳಿಯಲೇ ಇಲ್ಲ ಈ ಭಾವನೆಯಿಂದಾಗಿ 
ದಾಂಪತ್ಯ ಜೀವನದಲ್ಲಿ ಅವರು ಎಂದೂ ರ್ಳುದ್‌ರನ್ನು ತನ್ನ ಸಮಾನ ಸ್ಥಾನಮಾನದವರೆಂದು ಪರಿಗಣಿಸಲೇ ಇಲ್ಲ ಆದುದರಿಂದಲೇ 
ಅವರ ಮಧ್ಯೆ ಎರಸ ಹೆಚ್ಚುತ್ತಾ ಹೋಯಿತು. ಒಂದು ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ಕಳೆದಿರಬಹುದು. ಪರಿಸ್ಥಿತಿ ವಿಚ್ಛೇದನದ 
ಮಟ್ಟಕ್ಕೂ ತಲಪಿತು. 

70. ಕೆಲವರು ಈ ವಾಕ್ಯವನ್ನು ತಪ್ಪಾಗಿ ಅರ್ಥೈಸಿದ್ದಾರೆ. ಅವರ ಪ್ರಕಾರ : ರ್ಭುನಬ್‌ರನ್ನು ವಿವಾಹವಾಗಲು ಪ್ರವಾದಿ 
ವರ್ಯರೇಸ) ಬಯಸಿದ್ದರು. ರುದ್‌ ಆಕೆಗೆ ತಲಾಕ್‌ ನೀಡಿದರೆ ಆಗಬಹುದಿತ್ತೆಂದು ಅವರು ಮನಸಿನಲ್ಲಿ ಭಾವಿಸುತ್ತಿದ್ದರು. ಆದರೆ 
ಅವರು ಬಂದು, ನಾನು ರ್ಬುನಬ್‌ಳಿಗೆ ತಲಾಕ್‌ ಕೊಡ ಬಯಸಿದ್ದೇನೆಂದು ಹೇಳಿದಾಗ ತೋರಿಕೆಗೆ ಅದನ್ನು ತಡೆದರು (ಮಆದಲ್ಲಾಹ್‌) 
ಅದಕ್ಕಾಗಿ ಅಲ್ಲಾಹನು, ನೀವು ಮನಸ್ಸಿನಲ್ಲಿ ಬಚ್ಚಿಟ್ಟಿರುವುದನ್ನು ಅಲ್ಲಾಹನು ಬಹಿರಂಗಗೊಳಿಸ ಬಯಸಿದ್ದನು ಎಂದು ಹೇಳಿದನು. 
ಆದರೆ ವಸ್ತುಸ್ಥಿಶಿಯು ಇದಕ್ಕೆ ತದ್ವಿರುದ್ಧವಾಗಿದೆ. ಈ ಅಧ್ಯಾಯದ 1,2,3 ಮತ್ತು 7ನೆಯ ಸೂಕ್ತಗಳೊಂದಿಗೆ ಈ ವಾಕ್ಯವನ್ನು 
ಸೇರಿಸಿ ಓದಿದರೆ, ರುದ್‌ ಮತ್ತವರ ಪತ್ನಿಯ ನಡುವೆ ವಿರಸ ತೀವ್ರವಾಗುತ್ತಿದ್ದ ಕಾಲದಲ್ಲೇ ಅಲ್ಲಾಹನು ಪ್ರವಾದಿವರ್ಯರಿಗೆಸು, 
ರುದ್‌ ತನ್ನ ಪತ್ನಿಗೆ ತಲಾಕ್‌ ಕೊಟ್ಟರೆ ಆ ಮಹಿಳೆಯನ್ನು ನೀವು ವಿವಾಹವಾಗಬೇಕೆಂಬ ಸೂಚನೆ ನೀಡಿದ್ದನು. ಆದರೆ ಅರೇಬಿಯನ್‌ 
ಸಮಾಜದಲ್ಲಿ ದತ್ತುಪುತ್ರನ ವಿಚ್ಛೇದಿತೆಯನ್ನು ಮದುವೆಯಾದರೆ ಏನಾದೀತು, ಅದು ಕೂಡಾ ಕೇವಲ ಬೆರಳೆಣಿಕೆಯ ಮುಸ್ಲಿಮರ 
ಹೊರತು ಇಡೀ ಅರೇಬಿಯಾದ ಜನರು ತನ್ನ ವಿರುದ್ಧ ನಿಂತಿರುವಾಗ ಎಂಬುದು ಪ್ರವಾದಿ(ಸ) ಚೆನ್ನಾಗಿ ಅರಿತಿದ್ದರು. ಆದುದರಂದ 
ಪ್ರವಾದಿವರ್ಯರು(ಸು ಈ ಕಠೋರ ಸತ್ವಪರೀಕ್ಷೆಯಲ್ಲಿ ಸಿಲುಕಲು ಅಳುಕುತ್ತಿದ್ದರು. ಆದುದರಿಂದಲೇ ರುದ್‌ರು ತನ್ನ ಪ. 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 83 


ಚ as gS EEE 046 ಉಡು Es ಓಟ ಅಡೆ 
MEI eevee $85 55568 
ತರುವಾಯ ರುದ್‌ ಅವಳಿಂದ ತನ್ನ ನ್ನ ಅಪೇಕ್ಷೆಯನ್ನು ಪೂರ್ತಿ ಗೊಳಿಸಿಕೊಂಡ ಬಳಿಕ'' ನಾವು ಅವಳ ವಿವಾಹವನ್ನು 
ನಿಮ್ಮೊಂದಿಗೆ ಮಾಡಿದೆವು.” (ಇದು) 'ದಕು ಪುತ್ರರು ತಮ್ಮ ಪತ್ನಿಯರೊಂದಿಗೆ ತಮ್ಮ ಅಪೇಕ್ಷೆ ಪೂರ್ತಿಗೊಳಿಸಿಕೊಂಡ. 
ಬಳಿಕ ಅವರ (ವಿಚ್ಛೇದಿತೆಯರು ವಿಷಯದಲ್ಲಿ ಸತ್ಯವಿಶ್ವಾಹಿಗಳಿಗೆ ಯಾವುದೇ ಅಡಚಣೆ ಇಲ್ಲದಂತಾಗಲಿಕ್ಕಾಗಿ 
(ಆಗಿದೆ)? ಅಲ್ಲಾಹನ ಆಜ್ಞೆಯಂತು ಜಾರಿಗೆ ಭದ 'ತೀರಬೇಕಿತ್ತು. ಅಲ್ಲಾಹನು ಪ್ರವಾದಿಗಾಗಿ ನಿಶ್ವಯಿಸಿ 


ತಲಾಕ್‌ ನೀಡುವ ಇಚ್ಛೆ ವ್ಯಕ್ತಪಡಿಸಿದಾಗ, ಅಲ್ಲಾಹನನ್ನು ಭಯಪಡು ಮತ್ತು ತಲಾಕ್‌ ನೀಡದಿರು ಎಂದು ಪ್ರವಾದಿ(ಸ) ಹೇಳಿದರು. 
ಅವರು ತಲಾಕ್‌ ನೀಡದಿದ್ದರೆ ತಾನು ಈ ಆಪತ್ತಿನಿಂದ ಪಾರಾದಂತೆ, ಅನ್ಯಥಾ ತಲಾಕ್‌ ನೀಡಿಬಿಟ್ಟರೆ ಮತ್ತೆ ತಾನು ಅಲ್ಲಾಹನ 
ಆಜ್ಞೆಯನ್ನು ಪಾಲಿಸಲೇ ಬೇಕಾದೀತು. ಆಗ ನನ್ನ ಮೇಲೆ ಸಾಕಷ್ಟು ಕೆಸರೆರಚುವ ಅವಕಾಶ “ಈ ಮಂದಿಗೆ ಸಿಕ್ಕೀತೆಂದು 
ಪ್ರವಾದಿಸು ಭಾವಿಸಿದ್ದರು. ಆದರೆ ಅಲ್ಲಾಹನು ತನ್ನ ಪ್ರವಾದಿಯಲ್ಲಿ. ಯಾವ ಉನ್ನತ ಸ್ಥಿರಚಿತ್ತತೆ ಮತ್ತು ದೇವವಿಧಿಯಲ್ಲಿ 
ಸಂತೃಪ್ತಿಯನ್ನು ನೋಡ ಬಯಸಿದ್ದನೋ ಅದರ ಪ್ರಕಾರ ರುದ್‌ರನ್ನು ತಲಾಕ್‌ ನೀಡದಂತೆ ತಡೆದು ಪ್ರವಾದಿ ತನಗೆ ಕೆಟ್ಟ 
ಹೆಸರು ಬರುವುದರಿಂದ ಪಾರಾಗಲು ಬಯಸಿದ್ದು ಆತನಿಗೆ ಇಷ್ಟವಾಗಲಿಲ್ಲ. ವಸ್ತುತಃ ಅಲ್ಲಾಹನು ಅವರಿಂದ ಒಂದು ದೊಡ್ಡೆ 
ಉದ್ದೇಶಕ್ಕಾಗಿಯೇ ಈ ಕೆಲಸವನ್ನು ಮಾಡಿಸ ಬಯಸಿದ್ದನ್ನು. ನೀವು. ಜನರಿಗೆ ಹೆದರುತ್ತಿದ್ದೀರಿ. ವಾಸ್ತವದಲ್ಲಿ ಹೆದರಲು ಅಲ್ಲಾಹನೇ. 
ಹೆಚ್ಚುಅರ್ಹನು ಎಂಬ ಮಾತು ಸ್ಪಷ್ಟವಾಗಿ ಅದರ ಕಡೆಗೇ ಬೆಟ್ಟು ಮಾಡುತ್ತದೆ. 

ಈ ಸೂಕ್ತವನ್ನು ವ್ಯಾಖ್ಯಾನಿಸುತ್ತಾ ಇಮಾಮ್‌ ರ್ಭುನುಲ್‌ ಆಬಿದೀನ್‌ ಅವರು ಅಲೀ ಬಿನ್‌ ಹುಸ್ಸೆನ್‌ರೊಂದಿಗೆ ಇದನ್ನೇ 
ಹೇಳಿದರು. ಅವರು ಹೇಳುತ್ತಾರೆ, ಅಲ್ಲಾಹನು ಪ್ರವಾದಿವರ್ಯರಿಗೇಸ) ರುನಬ್‌ ನಿಮ್ಮ ಪತ್ನಿಯಾಗಲಿದ್ದಾಳೆ ಎಂದು ತಿಳಿಸಿದ್ದನು. 
ಯ್ಕುದ್‌ ಬಂದು ಅವರಲ್ಲಿ ತನ್ನ ಅಳಲನ್ನು ತೋಡಿಕೊಂಡಾಗ, ಅಲ್ಲಾಹನನ್ನು 'ಭಯಪಡು ತಲಾಕ್‌ ನೀಡಬೇಡ ಎಂದು ಪ್ರವಾದಿ(ಸ) 
ಹೇಳಿದರು. ಅದಕ್ಕಾಗಿ ಅಲ್ಲಾಹನು ಹೀಗೆ ಹೇಳಿದನು ""ನಾನು ನಿಮಗೆ ಮೊದಲೇ, ನಿಮ್ದೊಂದಿಗೆ ರುನಬ್‌ರ ವಿವಾಹ ಮಾಡಲಿದ್ದೇನೆಂದು 
ಸೂಚನೆ ನೀಡಿದ್ದೆ. ಆದರೆ ನೀವು ರುದ್‌ರೊಂದಿಗೆ ಹೇಳುವಾಗ ಅದನ್ನು ಅಡಗಿಸುತ್ತಿದ್ದಿರಿ. ಅಲ್ಲಾಹನು ಅದನ್ನು ಬಹಿರಂಗ 
ಪಡಿಸಬಯಸಿದ್ದನು.'' (ಅಬ್ದು ಜರೀರ್‌, ಇಬ್ನುಕಸೀರ್‌ ಇಬ್ನು ಅಬೀ ಹಾತಿಮ್‌ರಿಂದ ಉದ್ದರಿತು 

ಅಲ್ಲಾಮಾ ಆಲೂಸಿ ಕೂಡಾ "ರೂಹುಲ್‌ ಮಜನಿ' ಎಂಬ ತನ್ನ ವ್ಯಾಖ್ಯಾನದಲ್ಲಿ ಇದೇ ಅರ್ಥವನ್ನು ನೀಡಿದ್ದಾರೆ. 
ಅವರು ಹೇಳುತ್ತಾರೆ- ಪ್ರವಾದಿಸು ಮೌನವಾಗಿರಬೇಕಿತ್ತು ಅಥವಾ ನೀನೇನು ಬಯಸುತ್ತಿಯೋ ಅದನ್ನು ಮಾಡು ಎಂದು 
ರ್ಯುದ್‌ರೊಂದಿಗೆ ಹೇಳಬೇಕಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ ಅದಕ್ಕಾಗಿ ಈ ಗದರಿಕೆ. ಇದರ ಸಾರಾಂಶವೇನೆಂದರೆ, ನೀವೇಕೆ 
ರ್ಬುದ್‌ರೊಡನೆ ನಿನ್ನ ಪತ್ನಿಗೆ ತಲಾಕ್‌ ಕೊಡಬೇಡವೆಂದು ಹೇಳಿದಿರಿ. ವಸ್ತುತಃ ಆಕೆ ನಿಮ್ಮ ಪತ್ನಿಯಾಗಲಿದ್ದಾಳೆಂದು ಅಲ್ಲಾಹನು 
ಮೊದಲೇ ತಿಳಿಸಿರಲಿಲ್ಲವೆ? 

71. ಅರ್ಥಾತ್‌ ರ್ಭುದ್‌ ತನ್ನಪತ್ನಿಗೆ ತಲಾಕ್‌ ನೀಡಿದರು ಮತ್ತು ಅವರ ಇದ್ದಶ್‌ ಪೂರ್ಣಗೊಂಡಿತು. "ಅಗತ್ಯ ಪೂರ್ಣಗೊಂಡಿತು' 
ಎಂಬ ಪದಗಳಿಂದ ರೈುದ್‌ರಿಗೆ ರ್ಭುನಬ್‌ರಲ್ಲಿ ಯಾವುದೇ ಆಶೆ ಉಳಿದಿಲ್ಲಎಂಬ ಅರ್ಥ ಬರುತ್ತದೆ. ಈ ಸ್ಥಿತಿಯು ಕೇವಲ ತಲಾಕ್‌ 
ಕೊಡುವುದರಿಂದ ಪೂರ್ಣಗೊಳ್ಳುವುದಿಲ್ಲ, ಏಕೆಂದರೆ ಇದ್ದತ್‌ನ ಅವಧಿಯಲ್ಲಿ ಪತಿಗೆ ಸ್ವಲ್ಪವಾದರೂ ಆಸಕ್ತಿ ಉಳಿದಿದ್ದಲ್ಲಿ ಅತ ಪುನಃ 
ಆಕೆಯನ್ನು: ಮರಳಿ ಸ್ಟೀಕರಿಸಿಕೊಳ್ಳಬಹುದು. ಆಕೆ ಗರ್ಭಿಣಿಯೋ ಅಲ್ಲವೋ ಎಂಬ ನಿರೀಕ್ಷೆ ಕೂಡಾ ಆತನಲ್ಲಿಉಳಿದಿರುತ್ತದೆ. ಆದುದರಿಂದ 
ವಿಚ್ಛೇದಿತ ಪತ್ನಿಯ ಇದ್ದತ್‌ ಪೂರ್ತಿಗೊಂಡರೆ ಮಾತ್ರ ಮಾಜಿ ಪತಿಯ ಆಶೆ ಕೊನೆಗೊಳ್ಳುತ್ತದೆ. 

72. ಈ ಪದಗಳು ಪ್ರವಾದಿಯವರು(ಸ) ಈ ವಿವಾಹವನ್ನುತನ್ನಇಚ್ಛೆಯಂತೆ ಮಾಡಿರಲಿಲ್ಲ ಬದಲಾಗಿ ಅಲ್ಲಾಹನ ಅಪ್ಪಣೆ ಪ್ರಕಾರ 
ಮಾಡಿದರೆಂಬುದನ್ನು ಸ್ಪಷ್ಟವಾಗಿ ಸಾರುತ್ತವೆ. 

73. ಅಲ್ಲಾಹನು ಈ ಕೆಲಸವನ್ನು ಪ್ರವಾದಿವರ್ಯರಿಂದ(ಸ) ಒಂದು ಅಗತ್ಯ ಹಾಗೂ ಉದ್ದೇಶಕ್ಕಾಗಿ ಮಾಡಿಸಿದ್ದು ಬೇರಾವುದೇ 
ಉಪಾಯದಿಂದ ಅದು ಪೂರ್ಣಗೊಳ್ಳುತ್ತಿರಲಿಲ್ಲವೆಂದು ಈ ಪದಗಳು ಸ್ಪಷ್ಟ ಪಡಿಸುತ್ತವೆ. ಅರೇಬಿಯಾದಲ್ಲಿ ದತ್ತು ಸಂಬಂಧದ 
ಬಗ್ಗೆ ರೂಢಿಯಲ್ಲಿದ್ದ ಕೆಟ್ಟ ಸಂಪ್ರದಾಯಗಳನ್ನು ಅಳಿಸಲು ಅಲ್ಲಾಹನ ಪ್ರವಾದಿಯೇ ಮುಂದಡಿಯಿಟ್ಟು ಒಡೆದು ಹಾಕದೆ ಬೇರಾವ 
ಮಾರ್ಗವೂ ಇರಲಿಲ್ಲ ಆದುದರಿಂದ ಪ್ರವಾದಿವರ್ಯರ(ಸು ಅಂತಃಪುರಕ್ಕೆ ಓರ್ವ ಪತ್ನಿಯನ್ನು ಹೆಚ್ಚಿಸುವುದಕ್ಕಾಗಿ ಈ ವಿವಾಹವನ್ನು 
ಮಾಡಿಸಿರುವುದಲ್ಲ ಬದಲಾಗಿ ಒಂದು ಪ್ರಧಾನ ಅಗತ್ಯವನ್ನು ಈಡೇರಿಸಲಿಕ್ಕಾಗಿ ಮಾಡಿಸಿದನು. 


ಕಾಂಡ - 22 


84 ತಪ್ಪೀಮುಲ್‌ ಕುರ್‌ಆನ್‌ 


ಜು ಜಿ 


3 My 6೫೧ SHO NILES AGE 50S bE Bld 
NEAT SELES ಹ್ಮ ES NT SAS SE 
PM 0168 PSL 06,- 55450 ಜಃ 
ಬಿಟ್ಟಿರುವಂತಹ ಕಾರ್ಯದಲ್ಲಿ ಪ್ರವಾದಿಗೆ ಯಾವ ಅಡಚಣೆಯೂ ಇಲ್ಲ” ಅಲ್ಲಾಹನ ಇದೇ ನಿಯಮವು ಹಿಂದೆ 
ಗತಿಸಿ ಹೋಗಿದ್ದ ಪ್ರವಾದಿಗಳ ವಿಷಯದಲ್ಲೂಜಾರಿಯಲ್ಲಿಕ್ತು. ಅಲ್ಲಾಹನ ಆಜ್ಞೆಯು ಒಂದು ಖಚಿತವಾಗಿ ನಿರ್ಧರಿಸಿದ 
ಶೀರ್ಪಾಗಿರುತ್ತದೆ.* ಅಲ್ಲಾಹನ ಸಂದೇಶಗಳನ್ನು ತಲುಪಿಸುವ ಅವನನ್ನೇ ಭಯಪಡುವ ಮತ್ತು ಒಬ್ಬದೇವನ ಹೊರತು 
ಯಾರನ್ನೂ ಭಯಪಡದವರಿಗೆ (ಇರುವ, ಅಲ್ಲಾಹನ ನಿಯಮವಿದು) ಮತ್ತು ವಿಚಾರಣೆ ನಡೆಸಲು ಅಲ್ಲಾಹನೇ ಸಾಕು.” 
(40) (ಜನರೆ) ಮುಹಮ್ಮದ್‌(ಸ) ನಿಮ್ಮ ಪುರುಷರ ಪೈಕಿ ಯಾರದೇ ತಂದೆಯಲ್ಲ ವಾಸ್ತವದಲ್ಲಿ ಅವರು 


ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ಕೊನೆಯವರಾಗಿರುತ್ತಾರೆ. ಅಲ್ಲಾಹ್‌ ಸಕಲ ವಸ್ತುಗಳ 
ಪರಿಜ್ಞಾನವುಳ್ಳವನು.”' 


74. ಇತರ ಮುಸ್ಲಿಮರ ಪಾಲಿಗೆ ಇಂತಹ ವಿವಾಹವು ಕೇವಲ ಧರ್ಮಸಮ್ಮತವಾಗಿದೆ. ಆದರೆ ಪ್ರವಾದಿಯವರಿಗೇಸ) ಇದು 
ಅಲ್ಲಾಹನಿಂದ ವಿಧಿಸಲ್ಪಟ್ಟ ಕಡ್ಡಾಯ ಕರ್ತವ್ಯ ವಾಗಿತ್ತು ಎಂಬುದನ್ನು. ಈ ಪದಗಳು ಸ್ಪಷ್ಟಪಡಿಸುತ್ತವೆ. 

75. ಅರ್ಥಾತ್‌ ಅಲ್ಲಾಹನ ವತಿಯಿಂದ " ಯಾವುದೇ. ಆಜ್ಞೆ ಬಂದರೂ ಅದನ್ನು ಪಾಲಿಸಬೇಕಾದುದು ಪ್ರವಾದಿಗಳಿಗೆ 
ಹಿಂದಿನಿಂದಲೂ ಕಡ್ಡಾಯವಾಗಿತ್ತು. ಅದರಿಂದ ಅವರು ನುಣುಚಿಕೊಳ್ಳುವಂತಿಲ್ಲ. ಅಲ್ಲಾಹನು ತನ್ನು ಪ್ರವಾದಿಗೆ ಯಾವುದೇ ಕಾರ್ಯವನ್ನು 
ಕಡ್ಡಾಯಗೊಳಿಸಿದರೆ "ಅವರು ಅದನ್ನು ನಿರ್ವಹಿಸಲೇ ಬೇಕು. ಇಡೀ ಲೋಕವು ಅದನು ವಿರೋಧಿಸಿದರೂ ಸರಿ, 

76. ಮೂಲದಲ್ಲಿ Cal ಸಟ ಕಥಾ ಬಿಲ್ಲಾಹಿ ಹಸೀಬನ್‌' (ಲೆಕ್ಕ ತೀರಿಸಲು ಅಲ್ಲಾಹನೇ ಸಾಕು) ಎಂಬ ಪದಗಳಿವೆ. ಅದಕ್ಕೆ 
ಎರಡು ಅರ್ಥಗಳಿವೆ. ಒಂದನೆಯದು, ಎಲ್ಲ ರೀತಿಯ ಭಯ ಮತ್ತು ಅಪಾಯದ ವೇಳೆ ಅಲ್ಲಾಹನೇ ಸಾಕು. ಎರಡನೆಯದು, ಕ್ಕೆ 
ಪಡೆಯಲು ಅಲ್ಲಾಹನೇ ಸಾಕು. ಅವನ ಹೊರತು ಇತರ ಯಾರ ವಿಚಾರಣೆಯ ಬಗೆಗೂ ಹೆದರುವ ಅಗತ್ಯವಿಲ್ಲ 

77. ಈ ಒಂದು ವಾಕ್ಯದಲ್ಲಿ ವಿರೋಧಿಗಳು ಪ್ರವಾದಿಯವರ(ಸ) ಈ ವಿವಾಹದ ಬಗ್ಗೆ ಎತುತ್ತಿದ್ದ ಎಲ್ಲ ಆಕ್ಷೇಪಗಳಿಗೂ 
ಉತ್ತರಿಸಲಾಗಿದೆ. 

ಅವರ ಪ್ರಪ್ರಥಮ ಆಕ್ಷೇಪವೇನಾಗಿತ್ತೆಂದರೆ ಪ್ರವಾದೀಸು ತಮ್ಮ ಸೊಸೆಯನ್ನೇ ವಿವಾಹವಾದರು. ವಸ್ತುತಃ ಅವರ(ಸ) 
ಶರೀಅತ್‌ನಲ್ಲೂ ಮಗನ ಹೆಂಡತಿ ತಂದೆಯ ಪಾಲಿಗೆ ಹರಾಮ್‌ ಎಂದಿದೆ. ಅದಕ್ಕೆ ಉತ್ತರವಾಗಿ “ಮುಹಮ್ಮದ್‌(ಸು ನಿಮ್ಮ ಪುರುಷರ 
ಪೈಕಿ ಯಾರದೇ ತಂದೆಯಲ್ಲ' ಎಂದು ಹೇಳಲಾಯಿತು. ಅಂದರೆ ಯಾವ ವ್ಯಕ್ತಿಯ ವಿಚ್ಛೇದಿತ ಪತ್ನಿಯೊಂದಿಗೆ ವಿವಾಹ 
ಮಾಡಲಾಗಿತ್ತೋ ಆಕೆ ಹರಾಮ್‌ ಆಗಬೇಕಾದರೆ ಆಕೆಯ ಗಂಡ ಪುತ್ರನೇ ಆಗಿರ ಬೇಕಲ್ಲವೆ? ಮುಹಮೃದ್‌ರವರಿಗೆಸು ಪುತ್ರ 
ಸಂತಾನವೇ ಇಲ್ಲವೆಂಬುದು ನಿಮಗೆ ತಿಳಿದೇ ಇದೆ. 

ಎರಡನೆಯ ಆಕ್ಷೇಪ ಹೀಗಿತ್ತು: ದತ್ತು ಪುತ್ರ ನೈಜ ಪುತ್ರನಲ್ಲವೆಂಬುದು ಸರಿ. ಆದರೂ ಆತನು ತೊರೆದ ಸ್ತ್ರೀಯನ್ನು 
ವಿವಾಹವಾಗುವುದು ಧರ್ಮಸಮ್ಮತವೆಂದು ಭಾವಿಸಬಹುದಿತ್ತು. ಈ ವಿವಾಹವನ್ನು ಮಾಡಲೇ ಬೇಕೆಂಬ ಹಠ ಯಾಕೆ? ಅದರ. 
ಉತ್ತರವಾಗಿ, "ಆದರೆ ಅವರು ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ' ಎಂದು ಹೇಳಲಾಗಿದೆ. ಅಂದರೆ ಪ್ರವಾದಿಯೆಂಬ ನೆಲೆಯಲ್ಲಿ 
ಯಾವ ಹಲಾಲ್‌ ವಸ್ತು ನಿಮ್ಮ ದುಷ್ಟ ಸಂಪ್ರದಾಯಗಳಿಂದಾಗಿ ಹರಾಮ್‌ ಆಗಿ ಮಾರ್ಪಟ್ಟಿದೆಯೋ ಅದರ ಬಗೆಗಿನ ಎಲ್ಲ ಪಕ್ಷ 
ಪಾತಗಳನ್ನು ಅಳಿಸಿ ಹಾಕಬೇಕಾದುದು "ಮತ್ತು ಅದು ಹಲಾಲ್‌ ಆಗಿದೆಯೆಂಬುದನ್ನು ಯಾವುದೇ ಸಂಶಯಕ್ಕೆಡೆ ಬಾರದಂತೆ ಕೃತಿಯಲ್ಲಿ 
ತೋರ್ಪಡಿಸಿಬೇಕಾದುದು ಅವರ ಕರ್ತವ್ಯವಾಗಿತ್ತು. 

ಅನಂತರ ಇನ್ನಷ್ಟು ಒತ್ತು ಕೊಟ್ಟು "ಅವರು ಖಾತಮುನ್ನಬಿಯ್ಯೀನ್‌ (ಅಂತಿಮ ಪ್ರವಾದಿ) ಆಗಿದ್ದಾರೆ' ಎಂದು ಹೇಳಲಾಯಿತು. 
ಅಂದರೆ ಅವರ ಬಳಿಕ ಸಂಡೇಶವಾಹಕರಂತಿರಲಿ ಯಾವನೇ ಪ್ರವಾದಿಯೂ ಬರಲಿಕ್ಕಿಲ್ಲ ಅವರ ಕಾಲದಲ್ಲಿ ಆಗದೆ ಇರುವ ಕಾನೂನು 
ವಿಧಿ ಹಾಗೂ ಸಮಾಜದ ಯಾವುದಾದರೂ ಸುಧಾರಣಾ ಕಾರ್ಯವು ಅವರ ನಂತರ ಬರುವ ಪ್ರವಾದಿ ಮಾಡಬಹುದೆಂದು 
ನಿರೀಕ್ಷಿಸಲೂ ಯಾವುದೇ ಕಾರಣವಿಲ್ಲ ಆದುದರಿಂದ ಈ ಅಜ್ಞಾನಜನ್ಯ ಸಂಪ್ರದಾಯವನ್ನು ಅವರೇ ಕೊನೆಗೊಳಿಸಿ ಹೋಗಬೇಕಾದುದು 
ಇನ್ನಷ್ಟು ಅಗತ್ಯವೆನಿಸಿತು. 

"ರುವಾಯ ಇನ್ನೂ ಒತ್ತು ಕೊಟ್ಟು "ಅಲ್ಲಾಹನು ಎಲ್ಲ ವಿಷಯಗಳ ಜ್ಞಾನವುಳ್ಳವನು' ಎನ್ನಲಾಗಿದೆ. ಅರ್ಥಾತ್‌ ಪ್ರವಾದಿ 
ಮುಹಮ್ಮದ್‌! ರವರ(ಸ) ಮೂಲಕ ಈ ದುಷ್ಪ ಸ್ವಸಂಪ್ರದಾಯವನ್ನು ಯಾಕಾಗಿ ಕೊನೆಗೊಳಿಸಬೇಕಾಗಿತ್ತು ಮತ್ತು ಹಾಗೆ ಮಾಡದಿದ್ದರೆ ಯಾವ 


ತಾಂಡ -22 


33. ಅಲ್‌ ಅಹ್‌ರಾಬ್‌ 85 


3 ಕ PPS ೨ ELS 3೬2 ಳಿಸಿ 
GSK Abed (೫19518 ಹ Bsa 
(1111055 ps SoS Sb ೦ ಹಡಿ ಜು ಈ 
1 sp 10458/1152 MS TOG 

(41-44) ಸತ್ಯವಿಶ್ವಾಹಿಗಳೇ, ಅಲ್ಲಾಹನನ್ನು: ಬಹಳವಾಗಿ ಸ್ಥರಿಸಿರಿ ಮತ್ತು ಬೆಳಗು ಬೈಗುಗಳಲ್ಲಿ ಅವನ ಗುಣಗಾನ 
ಮಾಡುತ್ತಲಿರಿ.* ಅವನೇ ನಿಮ್ಮ ಮೇಲೆ ಕೃಪೆ ತೋರುವವನು ಮತ್ತು ಅವನು ನಿಮ್ಮನ್ನು ಅಂಧಕಾರಗಳಿಂದ 
ಪ್ರಕಾಶದ ಕಡೆಗೆ ತರುವಂತೆ ಅವನ ದೇವಚರರು ನಿಮಗಾಗಿ ಕೃಪಾ ಪ್ರಾರ್ಥನೆ ಮಾಡುತ್ತಾರೆ. ಅವನು ಸತ್ಯವಿಶ್ವಾಸಿಗಳ 
ಮೇಲೆ ತುಂಬಾ ಕರುಣೆಯುಳ್ಳವನು.* ಅವನನ್ನು ಅವರು ಭೇಟಿಯಾಗುವ ದಿನ ಅವರನ್ನು "ಸಲಾಮ್‌'ನೊಂದಿಗೆ 
ಸ್ವಾಗತಿಸಲಾಗುವುದು* ಮತ್ತು ಅಲ್ಲಾಹನು ಅವರಿಗಾಗಿ ಅತ್ಯಂತ ಗೌರವಪೂರ್ಣ ಸತ್ನಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ. 


ಹಾನಿಯಿತ್ತು ಎಂಬುದು ಅಲ್ಲಾಹನಿಗೆ ತಿಳಿದಿದೆ. ಇನ್ನು ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲ ಆದುದರಿಂದ ಈ ಅಂತಿಮ ಪ್ರವಾದಿಯ 
ಮೂಲಕ ಈ ಸಂಪ್ರದಾಯವನ್ನು ಕೊನೆಗೊಳಿಸದೆ ಇದ್ದರೆ, ಸಕಲ ಮುಸ್ಲಿಮರಲ್ಲೂ ಶಾಶ್ವತವಾಗಿ ಅಳಿಸಿ ಹಾಕಬಲ್ಲಂತಹ ಬೇರಾವುದೇ 
ವ್ಯಕ್ತಿ ಈ ಲೋಕದಲ್ಲಿ ಇರಲಾರರು ಎಂಬುದೂ ಅವನಿಗೆ ತಿಳಿದಿದೆ. ಮುಂದಿನ ಕಾಲದ ಸುಧಾರಕರು ಯಾರಾದರೂ ಅದನ್ನು 
ಮುರಿದರೂ ಅದು ಎಲ್ಲಕಾಲದ ಮತ್ತು ಎಲ್ಲದೇಶಗಳ ಜನರಿಗೆ ಅನುಕರಣೀಯವಾದ ಶಾಶ್ವಶ ಮತ್ತು ಸಾರ್ವತ್ರಿಕ ನಿಯಮವಾಗದು. 
ಅವರ ಪೈಕಿ ಯಾರ ವ್ಯಕ್ತಿತ್ವವೂ ಜನರ ಮನಸ್ಸಿನಿಂದ ಅರೋಚಕತೆಯನ್ನು ಹೋಗಲಾಡಿಸುವಷ್ಟುಪಾವನವಾಗಿರಲಾರದು. 

ಈಗಿನ ಕಾಲದಲ್ಲಿ ಒಂದು ವರ್ಗವು ಈ ಸೂಕ್ತವನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ದೊಡ್ಡ ಅನಾಹುತಕ್ಕೆ ಬಾಗಿಲು ತೆರೆದು ಕೊಟ್ಟಿದೆ 
ಯೆಂಬುದು ವಿಷಾದನೀಯ. ;ಆದುದರಿಂದ ಪ್ರವಾದಿತ್ವ ಪರಿಸಮಾಪ್ತಿಯ ವಿಷಯದ ಸಂಪೂರ್ಣ ತಾಶ್ಚರ್ಯ ಹಾಗೂ ಈ ವರ್ಗವು 
ಹರಡಿರುವ ತಪ್ಪು ಕಲ್ಪನೆಗಳ ಖಂಡನೆಯನ್ನು ಪ್ರಶ್ಯೇಕವಾಗಿ ಬರೆಯಲಾಗಿದೆ. (ನೋಡಿರಿ: "ಪ್ರವಾದಿತ್ವದ ಪರಿಸಮಾಪ್ತಿ' ಎಂಬ ಪುಸ್ತಕ) 

78. ಇದರ ಉದ್ದೇಶ ಮುಸ್ಲಿಮರಿಗೆ ಉಪದೇಶಿಸುವುದಾಗಿದೆ. ವೈರಿಗಳು ಅಲ್ಲಾಹನ ಪ್ರವಾದಿಯನ್ನು ಅವಹೇಳನ ಮಾಡುವಾಗ 
ಮತ್ತು ಸತ್ಯಧರ್ಮವನ್ನು ಕೀಳಾಗಿಸಲಿಕ್ಕಾಗಿ ಪ್ರವಾದಿವರ್ಯರನ್ನುಸ) ಗುರಿಯಾಗಿಟ್ಟು ಅಪಪ್ರಚಾರದ ಬಿರುಗಾಳಿಯೆಬ್ಬಿಸಿದಾಗ, 
ಅಂತಹ ಅಸಂಬದ್ಧ ಮಾತುಗಳನ್ನು ಮೌನವಾಗಿ ಕೇಳುವುದಾಗಲಿ, ವೈರಿಗಳು ಹರಡುವ ಸಂದೇಹಗಳಿಗೆ ಸ್ವಯಂ ಬಲಿಯಾಗುವುದಾಗಲಿ, 
ಅವರೊಂದಿಗೆ ಜಗಳಾಡುವುದಾಗಲಿ ಸತ್ಯವಿಶ್ವಾಸಿಗಳ ಕೆಲಸವಲ್ಲ ಆ ಸಂದರ್ಭದಲ್ಲಿ ಅವರು ಇತರ ದಿನಗಳಿಗಿಂತಲೂ ಹೆಚ್ಚಾಗಿ 
ಅಲ್ಲಾಹನನ್ನು ಸ್ಫರಿಸುತ್ತಿರಬೇಕು ಎಂದು ಉಪದೇಶಿಸಲಾಗಿದೆ. ಅಲ್ಲಾಹನನ್ನು ಅತ್ಯಧಿಕೆ ಸ್ಥರಿಸುವುದರ ತಾತ್ಸರ್ಯವನ್ನು 
63ನೆಯ ಟಿಪ್ಪಣಿಯಲ್ಲಿ ವಿವರಿಸಲಾಗಿದೆ. "ಬೆಳಗು ಬೈಗುಗಳಲ್ಲಿ ಅವನ ಗುಣಗಾನ ಮಾಡುತ್ತಲಿರಿ' ಎಂದರೆ ಸದಾ ಸ್ತುತಿಸುತ್ತಿರಬೇಕೆಂದಾಗಿದೆ. 
ತ್ಟೀಹ್‌ (ಸ್ತುತಿ) ಎಂದರೆ ಅಲ್ಲಾಹನ ಪಾವಿತ್ರ್ಯವನ್ನು ಕೊಂಡಾಡುವುದೇ ಹೊರತು ಜಪಮಾಲೆಯನ್ನು ತಿರುಗಿಸುವುದಲ್ಲ 

79. ಇಲ್ಲಿ ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳ ಈ ಎಲ್ಲ ಬೇಗುದಿ ಮತ್ತು ಅಸೂಯೆಗೆ ಅಲ್ಲಾಹನು ಈ 
ಪ್ರವಾದಿಯ ಮೂಲಕ ನಿಮ್ಮ ಮೇಲೆ ಮಾಡಿರುವ ಅನುಗ್ರಹವೇ ಕಾರಣವಾಗಿದೆಯೆಂದು ಮುಸ್ಲಿಮರಿಗೆ ತಿಳಿಸುವುದೇ ಆಗಿದೆ. 
ಅವರ(ಸ) ಮೂಲಕವೇ ಸತ್ಯವಿಶ್ವಾಸವೆಂಬ ಮಹಾ ಸಂಪತ್ತು ನಿಮಗೆ ದಕ್ಕಿತು. ಸತ್ಯನಿಷೇಧ ಮತ್ತು ಅಜ್ಞಾನದ ಅಂಧಕಾರಗಳಿಂದ 
ಹೊರ ಬಂದು ಇಸ್ಲಾಮಿನ ಪ್ರಕಾಶದೊಳಗೆ ನೀವು ಪ್ರವೇಶಿಸಿದಿರಿ ಮತ್ತು ನೀವು ಇತರರಿಗಿಂತ ಶ್ರೇಷ್ಠರಾಗಿ ಕಾಣುವಂತಹ ಉನ್ನತ 
ನೈತಿಕ ಮತ್ತು ಸಾಮೂಹಿಕ ಗುಣಗಳು ನಿಮ್ಮಲ್ಲುಂಟಾದುವು. ಅಸೂಯಾಳುಗಳು ಇದೇ ಕೋಪವನ್ನು ಅಲ್ಲಾಹನ ಪ್ರವಾದಿಯ ಮೇಲೆ 
ಪ್ರದರ್ಶಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಾಹನ ಈ ಅನುಗ್ರಹದಿಂದ ವಂಚಿತವಾಗಿ ಬಿಡುವಂತಹ ಯಾವುದೇ ವರ್ತನೆಯನ್ನು 
ನೀವು ತೋರಬಾರದು ಎಂದು ಹೇಳಲು ಉದ್ದೇಶಿಸಲಾಗಿದೆ. 

೫) "ಸಲಾತ್‌' ಎಂಬ ಪದವು (6೨) ಅಲ್ಲಾಹನಿಂದ ದಾಸರ ಬಗ್ಗೆ ಪ್ರಯೋಗಿಸುವಾಗ ಅದರ ಅರ್ಥ ಕರುಣೆ, ದಯೆ 
ಮತ್ತು ವಾತ್ತಲ್ಯವೆಂದಾಗುತ್ತದೆ. ದೇವಚರರ ಕಡೆಯಿಂದ ಮಾನವರ ಬಗ್ಗೆ ಪ್ರಯೋಗಿಸಲ್ಲಡುವಾಗ ಅದರ ಅರ್ಥ ಕರುಣೆಯ 
ಪ್ರಾರ್ಥನೆಯೆಂದಾಗುತ್ತದೆ. ರ್ಟ. ಅಂದರೆ ದೇವಚರರು ಮಾನವರ ಬಗ್ಗೆ ಅಲ್ಲಾಹನಲ್ಲಿ ನೀನು ಅವರ ಮೇಲೆ ಅನುಗ್ರಹ 
ತೋರು ಮತ್ತು ನಿನ್ನ ಕೊಡುಗೆಗಳನ್ನು ಅವರಿಗೆ ಪ್ರದಾನ ಮಾಡು ಎಂದು ಪ್ರಾರ್ಥಿಸುತ್ತಾರೆಂದಾಗುತ್ತದೆ. ಅದರ ಇನ್ನೊಂದು ಅರ್ಥ 
ಹೀಗೂ ಇದೆ. ಉ.ಹ ಈ ಫೇಸ! 505. ಆಡ ಅಲ್ಲಾಹನು ನಿಮಗೆ ತನ್ನದಾಸರ ಮಧ್ಯೆ ಜನಪ್ರಿಯತೆಯನ್ನು ನೀಡುತ್ತಾನೆ. ಜನರು 
ನಿಮ್ಮನ್ನು ಪ್ರಶಂಸಿಸುವಂತಹ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ತಲಪಿಸುತ್ತಾನೆ ಮತ್ತು ದೇವಚರರು ನಿಮ್ಮ ಪ್ರಶಂಸೆಯ ಕುರಿತು ಚರ್ಚಿಸುತ್ತಾರೆ. 

80. ಹಿಕ 1 "ಅವರನ್ನು ಸಲಾಮ್‌ನೊಂದಿಗೆ ಸ್ಥಾಗತಿಸಲಾಗುವುದು' ಎಂಬುದಕ್ಕೆ ಮೂರು 


ಕಾಂಡ - 22 


86 ತಪ್ಪೀಮುಲ್‌ ಕುರ್‌ಆನ್‌ 


wali ಬ 4 ತ ಆ ಛೈಸಿಇ ಸ yD 9 
4 SEN SNE Sos IES SN Sub Bios 
೨೬2ರ ಲಿ ಆ 


ಕವಿ ಮಟ FA Gi oes MSs ೬84೪ 
(45-48) ಪೈಗಂಬರರೇ,'' ನಾವು ನಿಮ್ಮನ್ನು ಸಾಕ್ಷಿದಾರರಾಗಿಯೂ" ಸುವಾರ್ತೆ ಮತ್ತು ಎಚ್ಚರಿಕೆ 
ನೀಡುವವರಾಗಿಯೂ ಅಲ್ಲಾಹನ ಅನುಮತಿಯಿಂದ ಅವನ ಕಡೆಗೆ ಕರೆ ನೀಡುವವರಾಗಿಯೂ* 
ಪ್ರಕಾಶಮಯ ಜ್ಯೋತಿಯಾಗಿಯೂ ಮಾಡಿ ಕಳುಹಿಸಿರುತ್ತೇವೆ. ಅಲ್ಲಾಹನ ಕಡೆಯಿಂದ ಅವರಿಗಾಗಿ ಮಹಾ 
ಅನುಗ್ರಹವಿದೆ ಎಂಬ ಸುವಾರ್ತೆಯನ್ನು ಸತ್ಯವಿಶ್ಚಾಸಿಗಳಿಗೆ ತಿಳಿಸಿ ಬಿಡಿರಿ ಮತ್ತು ಸತ್ಯನಿಷೇಧಿಗಳಿಗೂ ಕಪಟ 
ವಿಶ್ವಾಸಿಗಳಿಗೂ ಎಷ್ಟು ಮಾತ್ರಕ್ಕೂ ಮಣಿಯದಿರಿ. ಅವರ ಕಿರುಕುಳಗಳನ್ನು ಕಡೆಗಣಿಸಿರಿ. ಅಲ್ಲಾಹನ ಮೇಲೆ ಭರವಸೆ 
ಇಡಿರಿ. ಮನುಷ್ಯನು ತನ್ನ ವ್ಯವಹಾರಗಳನ್ನು ಒಪ್ಪಿಸಲು ಅಲ್ಲಾಹನೇ ಸಾಕು. 


ತಾತ್ಚರ್ಯಗಳಿರಬಹುದು. ಒಂದನೆಯದು ಅಲ್ಲಾಹನು ಸ್ವತಃ "ಅಸ್ಸಲಾಮು ಅಲ್ಫೆಕುಮ್‌' ಎನ್ನುತ್ತಾ ಅವರನ್ನು ಸ್ವಾಗತಿಸುವನು. 
NI BL (ಯಾಸೀನ್‌:58) ಎರಡನೆಯದು, ದೇವಚರರು ಅವರಿಗೆ ಸಲಾಮ್‌ ಹೇಳುವರು, 
ಚ SANIT 6104 ಜು ಟದ ಬ) (ಅನ್ನಹ್ಸ್‌32) 
ಮೂರನೆಯದು, ಅವರೇ ಪರಸ್ಪರರಿಗೆ ಸಲಾಮ್‌ ಹೇಳುವರು. 
ಆಟಿ ಜಸಿ cf FES 15 ಯಿ. SSS SE BS (ಯೂನುಸ್‌:10) 

81. ಮುಸ್ಲಿಮರಿಗೆ ಉಪದೇಶ ನೀಡಿದ ಬಳಿಕ ಅಲ್ಲಾಹನು ತನ್ನ ಪ್ರವಾದಿಗೆ ಕೆಲವು ಸಾಂತ್ಚನದ ಮಾತುಗಳನ್ನು ಹೇಳುತ್ತಿದ್ದಾನೆ. 
ಇದರ ಉದ್ದೇಶವೇನೆಂದರೆ ನಾವು ನಿಮಗೆ ಈ ಎಲ್ಲ ಉನ್ನತ ಪದವಿಗಳನ್ನು ನೀಡಿದ್ದೇವೆ. ನಿಮ್ಮ ವ್ಯಕ್ತಿತ್ವವು ಈ ವಿರೋಧಿಗಳು 
ಸುಳ್ಳಾರೋಪಗಳ ಬಿರುಗಾಳಿಯನ್ನೆಜ್ಜಿಸಿ ನಿಮಗೇನಾದರೂ : ನಷ್ಟವುಂಟು ಮಾಡುವಷ್ಟು ಸಣ್ಣದಲ್ಲ ಆದುದರಿಂದ ಇವರ 
ಕಿಡಿಗೇಡಿತನದಿಂದ ಬೇಸರಗೊಳ್ಳದಿರಿ ಮತ್ತು ಇವರ ಅಪಪ್ರಚಾರಗಳಿಗೆ ಎಳ್ಳಷ್ಟೂ ಬೆಲೆ ಕೊಡಬೇಡಿರಿ. ನಿಮ್ಮ ದೌಶ್ಯವನ್ನು ನಿರ್ವಹಿಸಿರಿ. 
ಅವರು ಏನೆಲ್ಲ ಒದರುತ್ತಾರೋ ಒದರುತ್ತಿರಲಿ. ಅದರೊಂದಿಗೆ ಇಲ್ಲಿ ಮುಸ್ಲಿಮರು ಮುಸ್ಲಿಮೇತರರೆಂಬ ಭೇದವಿಲ್ಲದೆ ಸಕಲ 
ಮಾನವರನ್ನು ಕರೆದು ಹೀಗೆ ಹೇಳಲಾಗಿದೆ: ನಿಮ್ಮ ಮುಂದಿರುವುದು ಓರ್ವ ಸಾಮಾನ್ಯ ಮನುಷ್ಯನಲ್ಲ ಅಲ್ಲಾಹನು ಅತ್ಯಂತ ಉನ್ನತ 
ಸ್ಥಾನಮಾನಗಳನ್ನು ದಯಪಾಲಿಸಿರುವಂತಹ ಉನ್ನತ ವ್ಯಕ್ತಿಯಾಗಿದ್ದಾರೆ ಅವರು. 

82. ಪ್ರವಾದಿಯನ್ನು "ಸಾಕ್ಷಿ'ಯಾಗಿ ಮಾಡುವುದಕ್ಕೆ ಬಹಳ ವಿಶಾಲಾರ್ಥವಿದೆ. ಅದರಲ್ಲಿಮೂರು ವಿಧದ ಸಾಕ್ಷ್ಯ ಅಡಗಿದೆ 

ಒಂದನೆಯದು, ಮಾತಿನ ಸಾಕ್ಷ್ಯವಾಗಿದೆ. ಅಂದರೆ ಅಲ್ಲಾಹನ ಧರ್ಮವು ಯಾವ ಸತ್ಯ ಮತ್ತು ತತ್ವಾದರ್ಶಗಳ ಮೇಲೆ 
ನಿಂತಿದೆಯೋ ಅದರ ಸತ್ಯತೆಯ ಬಗ್ಗೆ ಪ್ರವಾದಿ ಸಾಕ್ಷಿಯಾಗಿ ನಿಲ್ಲುವುದು. ಇದುವೇ ಸತ್ಯ ಮತ್ತು ಇದಕ್ಕೆದುರಾಗಿರುವುದೆಲ್ಲವೂ 
ಅಸತ್ಯವೆಂದು ಲೋಕದ ಮುಂದೆ ಸ್ಪಷ್ಟವಾಗಿ ಸಾರುವುದು. ದೇವನ ಅಸ್ತಿತ್ವ ಅವನ ಏಕತೆ, ದೇವಚರರ ಇರುವಿಕೆ, ದಿವ್ಯವಾಣಿಯ 
ಅವತರಣ, ಮರಣಾನಂತರದ ಜೀವನ, ಸ್ಪರ್ಗ-ನರಕಗಳ ಬಗ್ಗೆ ಅವು ಜನರಿಗೆ ಎಷ್ಟು ವಿಚಿತ್ರವಾಗಿ ಕಂಡರೂ ಈ ವಿಷಯಗಳನ್ನು 
ಹೇಳುವವನನ್ನು ಎಷ್ಟೇ ಅಪಹಾಸ್ಯ ಮಾಡಿದರೂ ಆತನನ್ನು ಹುಚ್ಚನೆಂದು ಕರೆದರೂ ಪ್ರವಾದಿಯು ಅವೆಲ್ಲವನ್ನೂ ಕಡೆಗಣಿಸಿ 
ತಾನು ಸಮರ್ಪಿಸುವುದೇ ಸತ್ಯ ಮತ್ತು ಇವುಗಳನ್ನು ಒಪ್ಪದವರೇ ದಾರಿಗೆಟ್ಟವರು ಎಂದು ಘಂಟಾಘೋಷವಾಗಿ ಸಾರುವುದು. 
ಅದೇ ರೀಶಿ ಅಲ್ಲಾಹನ ವತಿಯಿಂದ ದೊರಕಿದ ನೈತಿಕತೆ, ಸಂಸ್ಕೃತಿ, ನಾಗರಿಕತೆಯ ಕಲ್ಪನೆಗಳು, ಮೌಲ್ಯಗಳು ಮತ್ತು ನಿಯಮ 
ನಿಬಂಧನೆಗಳನ್ನು ಲೋಕದ ಜನರೆಲ್ಲರೂ ತಪ್ಪೆಂದು ಹೇಳಿದರೂ ಅವುಗಳಿಗೆ ವಿರುದ್ಧವಾಗಿ ಅವರು ಬದುಕುತ್ತಿದ್ದರೂ ಪ್ರವಾದಿಯು 
ಅವುಗಳನ್ನೇ ಪ್ರತಿಪಾದಿಸುವುದು ಮತ್ತು ಅವುಗಳಿಗೆದುರಾಗಿ ಲೋಕದಲ್ಲಿ ರೂಢಿಯಲ್ಲಿರುವ ಆಚಾರ-ವಿಚಾರಗಳನ್ನು ತಪ್ಪೆಂದು 
ಸಾರುವುದು. ಅದೇ ರೀತಿ ದೇವನ ಕಾನೂನು ಪ್ರಕಾರ ಹಲಾಲ್‌ ಆಗಿರುವುದನ್ನು ಲೋಕದ ಜನರು ಹರಾಮ್‌ ಎಂದು 
ಭಾವಿಸಿದರೂ ಪ್ರವಾದಿಯು ಅದನ್ನು ಹಲಾಲ್‌ ಎಂದೇ ಹೇಳುವುದು ಮತ್ತು ದೇವ ಕಾನೂನಿನಲ್ಲಿ ಹರಾಮ್‌ ಆಗಿರುವುದನ್ನು 
ಇಡೀ ಲೋಕವೇ ಹಲಾಲ್‌ ಮತ್ತು ಶುದ್ಧವೆಂದು ಬಗೆದರೂ ಪ್ರವಾದಿಯು ಅದನ್ನು ಹರಾಮ್‌ ಎಂದೇ ಸಾರುವುದು. 

ಎರಡನೆಯದು, ಆಚಾರದ ಸಾಕ್ಷ್ಯ. ಅಂದರೆ ಪ್ರವಾದಿಯು ಯಾವ ಜೀವನ ವಿಧಾನವನ್ನು ಲೋಕಕ್ಕೆ ಪರಿಚಯಿಸಲು 
ಎದ್ದು ನಿಂತಿರುವರೋ ಅದನ್ನು ತನ್ನ ಬದುಕಿನಲ್ಲಿ ಆಚರಿಸಿ ತೋರಿಸುವುದು. ಯಾವುದನ್ನೆಲ್ಲ ಕೆಡುಕೆಂದು ಹೇಳುತ್ತಾರೋ ಅದರ 
ನೆರಳೂ ಅವರ ಬದುಕಿನಲ್ಲಿ ಗೋಚರಿಸದಿರುವುದು. ಯಾವುದನ್ನೆಲ್ಲ ಒಳಿತೆಂದು ಸಾರುತ್ತಾರೋ ಅದು ತನ್ನ ಬದುಕಿನಲ್ಲಿ ಪೂರ್ಣ 
ಪ್ರಮಾಣದಲ್ಲಿ ಪ್ರಕಟಗೊಳ್ಳುವುದು. ಯಾವುದನ್ನು ಅವರು ಪಾಪವೆಂದು ಹೇಳುತ್ತಾರೋ ಅದರಿಂದ ದೂರವಿರುವುದರಲ್ಲಿ 
ಎಲ್ಲರಿಗಿಂತಲೂ ಮುಂದಿರುವುದು. ಅವರು ದೇವನ ಕಾನೂನೆಂದು ಹೇಳುವ, ಜೀವನಕ್ಕೆ ಸಂಬಂಧಿಸಿದ ಕಾನೂನನ್ನು 
ಜಾರಿಗೊಳಿಸುವಲ್ಲಿ ಯಾವುದೇ ಲೋಪ ತೋರದಿರುವುದ್ದು. ತನ್ನ ಚಾರಿತ್ರ್ಯವು ತನ್ನ ಸಂದೇಶದ ಸತ್ಯತೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ 


ಕಾಂಡ - 22 


33. ಅಲ್‌ ಅಹ್‌ರಭಾಬ್‌ 87 


ಸಾಕ್ಷವಹಿಸುವುದು. ಅವರ ವ್ಯಕ್ತಿತ್ವವು ಅವರು ನೀಡುವ ಬೋಧನೆಗಳಿಗೆ ಅನುರೂಪವಾಗಿರುವುದು. ಅದನ್ನು ಯಾರೇ 
ಆದರೂ ಅವರು ಯಾವ ಧರ್ಮದತ್ತ ಲೋಕದ ಜನರನ್ನು ಕರೆಯುತ್ತಿದ್ದಾರೋ ಅದು ಎಂತಹ ಮನುಷ್ಯರನ್ನು ಸೃಷ್ಟಿಸುತ್ತದೆ, ಎಂತಹ 
ಚಾರಿತ್ರ್ಯವನ್ನು ಅವನಲ್ಲಿ ಉಂಟು ಮಾಡುತ್ತದೆ ಮತ್ತು ಅವರು ಎಂತಹ ಜೀವನ ವ್ಯವಸ್ಥೆಯನ್ನು ಸ್ಥಾಪಿಸಬಯಸುತ್ತಾರೆ ಎಂಬುದನ್ನು 
ತಿಳಿಯುವಂತಾಗಬೇಕು. 

ಮೂರನೆಯದು, ಪರಲೋಕದ ಸಾಕ್ಷ್ಯ. ಅರ್ಥಾತ್‌ ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯ ಸ್ಥಾಪಿತಗೊಂಡಾಗ 
ಪ್ರವಾದಿಯು, ಯಾವ ಸಂದೇಶವನ್ನು ತನಗೆ ವಹಿಸಿ ಕೊಡಲಾಗಿತ್ತೋ ಅದನ್ನು ಯಾವುದೇ ಹೆಚ್ಚು ಕಡಿಮೆ ಮಾಡದೆ ತಾನು 
ಜನರಿಗೆ ತಲಪಿಸಿದ್ದೇನೆ ಮತ್ತು ಅವರ ಮುಂದೆ ತನ್ನ ಮಾತು ಕೃತಿಗಳೆ ಮೂಲಕ ಸತ್ಯವನ್ನು ಸ್ಪಷ್ಟ ಪಡಿಸುವುದರಲ್ಲಿ ಯಾವುದೇ 
ಲೋಪ ಮಾಡಲಿಲ್ಲವೆಂಬ ಬಗ್ಗೆ ಸಾಕ್ಷ್ಯ ನುಡಿಯುವರು. ಇದೇ ಸಾಕ್ಷ್ಯದ ಆಧಾರದಲ್ಲಿ ಸತ್ಯವನ್ನು ಅಂಗೀಕರಿಸುವವರು 
ಯಾವ ಪುರಸ್ಕಾರಕ್ಕೆ ಮತ್ತು ಅದನ್ನು ನಿರಾಕರಿಸುವವರು ಯಾವ ಶಿಕ್ಷೆಗೆ ಅರ್ಹರಾಗಿದ್ದಾರೆ ಎಂಬ ತೀರ್ಪು ನೀಡಲಾಗುವುದು. 

ಪ್ರವಾದಿಯವರನ್ನುಸು ಸಾಕ್ಷ್ಯದ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲಾಹನು ಅವರ ಮೇಲೆ ಎಷ್ಟು ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿ 
ಕೊಟ್ಟಿದ್ದಾನೆ ಮತ್ತು ಆ ಸ್ಥಾನದಲ್ಲಿ ನಿಲ್ಲಲು ಎಂತಹ ಉನ್ನತ ವ್ಯಕ್ತಿತ್ವ ಆಗಿರಬೇಕು ಎಂಬುದನ್ನು ಅಂದಾಜಿಸಬಹುದಾಗಿದೆ. ಪ್ರವಾದಿ(ಸ) 
ಅವರಿಂದ ಮಾತು ಮತ್ತು ಕೃತಿಯ ಸಾಕ್ಷ್ಯದಲ್ಲಿ ಕಿಂಚಿತ್ತೂ ಲೋಪವುಂಟಾಗಿಲ್ಲ ಆದುದರಿಂದಲೇ ಪರಲೋಕದಲ್ಲಿ ಅವರು, ನಾನು 
ಸತ್ಯವನ್ನು ಜನರಿಗೆ ತಿಳಿಯಪಡಿಸಿದ್ದೇನೆ ಎಂದು ಸಾಕ್ಷಿ ನುಡಿಯುವರು. ಆಗಲೇ ಜನರ ಮೇಲೆ ಅಲ್ಲಾಹನ ಹೊಣೆಮುಕ್ತತೆ 
ಸ್ಥಾಪಿತಗೊಳ್ಳುತ್ತದೆ. ಅನ್ಯಥಾ ಒಂದು ವೇಳೆ ಈ ಸಾಕ್ಷ್ಯವಹಿಸುವುದರಲ್ಲಿ ಪ್ರವಾದಿಯಿಂದ(ಸು ಏನಾದರೂ ಲೋಪವುಂಟಾಗುತ್ತಿದ್ದರೆ, 
ಪರಲೋಕದಲ್ಲಿ ಈ ಬಗ್ಗೆ ಸಾಕ್ಷ್ಯ ನುಡಿಯಲು ಅವರಿಂದ ಸಾಧ್ಯವಾಗಲಾರದು. ಅದೇ ರೀತಿ ಸತ್ಯನಿಷೇಧಿಗಳ ವಿರುದ್ಧ ಕ್ರಮ 
ಕೈಗೊಳ್ಳುವುದೂ ಸಾಧ್ಯವಾಗಲಾರದು. 

ಕೆಲವರು ಈ ಸಾಕ್ಷ್ಯ ಅಂದರೆ ಪ್ರವಾದಿಯವರು(ಸ) ಪರಲೋಕದಲ್ಲಿಜನರ ಕರ್ಮಗಳ ಬಗ್ಗೆ ಸಾಕ್ಷ್ಯ ನೀಡುವರು ಎಂಬ ಅರ್ಥ 
ನೀಡಲು ಪ್ರಯತ್ನಿಸಿರುವರು. ಇದರಿಂದ ಪ್ರವಾದಿಸು ಎಲ್ಲ ಜನರ ಕರ್ಮಗಳನ್ನು ನೋಡುತ್ತಿದ್ದಾರೆಂದೂ ಅನ್ಯಥಾ ನೋಡದೆಯೇ 
ಸಾಕ್ಷ್ಯ ನೀಡುವುದು ಹೇಗೆಂದೂ ಅವರು ವಾದಿಸುತ್ತಾರೆ. ಆದರೆ ಕುರ್‌ಆನಿನ ಪ್ರಕಾರ ಈ ವಾದ ಸಂಪೂರ್ಣ ತಪ್ಪು ಜನರ ಕರ್ಮಗಳ 
ಸಾಕ್ಷ್ಯ ಪಡೆಯಲು ಅಲ್ಲಾಹನು ಬೇರೆಯೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆಂದು ಕುರ್‌ಆನ್‌ ನಮಗೆ ತಿಳಿಸುತ್ತದೆ. ಅದಕ್ಕಾಗಿ 
ದೇವಚರರು ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮಪತ್ರವನ್ನು ಸಿದ್ಧಪಡಿಸುತ್ತಿದ್ದಾರೆ. (ನೋಡಿರಿ, 18:149, 50:17-18). ಅದಕ್ಕಾಗಿ ಅವನು 
ಜನರ ಅಂಗಾಂಗಗಳಿಂದಲೂ ಸಾಕ್ಷ್ಯ ಪಡೆಯುವನು. (36:65, 41:20-21). 

ಇನ್ನು, ಪ್ರವಾದಿಗಳ ಕೆಲಸ ಜನರ ಕರ್ಮಗಳ ಬಗ್ಗೆ ಸಾಕ್ಷ್ಯ ನೀಡುವುದಲ್ಲ ಬದಲಾಗಿ ಅವರು, ಜನರಿಗೆ ಸತ್ಯವನ್ನು 
ತಲಪಿಸಲಾಗಿದೆಯೆಂಬ ಬಗ್ಗೆ ಸಾಕ್ಷ್ಯ ನೀಡುವರು. ಕುರ್‌ಆನ್‌ ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ. 

ಹ ಲೋ ಯ 

““ ಅಲ್ಲಾಹನು ಸಂದೇಶವಾಹಕರನ್ನೆಲ್ಲ ಒಟ್ಟುಗೂಡಿಸಿ ನಿಮಗೆ ಯಾವ ಉತ್ತರ ಕೊಡಲಾಯಿತೆಂದು ಕೇಳುವ ಆ ದಿನ ಅವರು 
ಹೇಳುವರು- ನಮಗೇನೂ ತಿಳಿದಿಲ್ಲ ಸಕಲ ರಹಸ್ಯ ಪರಮಾರ್ಥಗಳನ್ನು ಅರಿಯುವವನು ನೀನೇ ಆಗಿರುತ್ತಿ.'' (5:109) 

ಹೆ. ಈಸಾರವರ(ಅ ಬಗ್ಗೆ ಕುರ್‌ಆನ್‌ ಹೇಳುತ್ತದೆ- ಅವರೊಂದಿಗೆ ಕೈಸ್ತರ ಪಥಭ್ರಷ್ಟತೆಗೆ ಕಾರಣರಾರೆಂದು ಪ್ರಶ್ನಿಸಲಾದಾಗ 
ಅವರುಹೇಳುವರು. ಡ್‌ ' 

dE CNEL BE 4 ಡಿ ಬ81ಓಟ ಬಸ 4 

““ನಾನು ಅವರ ಮಧ್ಯ ಇರುವಷ್ಟು ಕಾಲದ ವರೆಗೆ ಮಾತ್ರ ನಾನು ಅವರ ಮೇಲೆ ಸಾಕ್ಷಿಯಾಗಿದ್ದೆ ನೀನು ನನ್ನನ್ನು ಹಿಂದಕ್ಕೆ 
ಕರೆದುಕೊಂಡ ಮೇಲೆ ನೀನೇ ಅವರ ಮೇಲ್ವಿಚಾರಕನಾಗಿರುತ್ತಿ.''. (5:117) 

ಪ್ರವಾದಿಗಳು ಮಾನವರ ಕರ್ಮಗಳ ಸಾಕ್ಷಿದಾರರಾಗಿರಲಾರರೆಂದು ಈ ಸೂಕ್ತಗಳು ಸ್ಪಷ್ಟಪಡಿಸುತ್ತವೆ. ಹಾಗಾದರೆ 
ಅವರ ಸಾಕ್ಷ್ಯ ಯಾವುದರ ಬಗೆಗಿರುವುದು? ಎಂಬುದರ ಉತ್ತರವನ್ನೂ ಕುರ್‌ಆನ್‌ ಅಷ್ಟೇ ಸ್ಪಷ್ಟವಾಗಿ ನಮ್ಮ ಮುಂದಿಡುತ್ತದೆ. 


(ಓತ; 5010805 HONG ಜಹಿ ESE ESAS YG 
““ಮತ್ತು ಮುಸ್ಲಿಮರೇ! ಇದೇ ರೀತಿ ನೀವು ಮಾನವರ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ ಸಂದೇಶವಾಹಕರು. ನಿಮ್ಮ ಮೇಲೆ 
ಸಾಕ್ಷಿಯಾಗಿರಲಿಕ್ಕೂ ನಾವು ನಿಮ್ಮನ್ನು ಒಂದು ಸುಮಧ್ಯ ಸಮುದಾಯವಾಗಿ ಮಾಡಿದ್ದೇವೆ.'' (2:143) 


ಸಳ (ಓಟ A Ls IS ಒಡ ಯ ರಡ BEES 
““ಅಂದು ನಾವು ಪ್ರತಿಯೊಂದು ಸಮುದಾಯದಲ್ಲಿಅದರ ವಿರುದ್ಧಸಾಕ್ಷ್ಯ ಹೇಳುವ ಒಬ್ಬಸಾಕ್ಷಿದಾರನನ್ನು ಅದರೊಳಗಿಂದಲೇ 
ಎಜ್ಜಿಸುವೆವು ಮತ್ತು ಇವರ ವಿರುದ್ಧ ಸಾಕ್ಷ್ಯ ಹೇಳಲು ನಾವು ನಿಮ್ಮನ್ನುತರುವೆವು.'' (16:89) 


ತಾಂಡ - 22 


88 ತಪ್ಪೀಮುಲ್‌ ಕುರ್‌ಆನ್‌ 


6% 5 6324615534. 6555 ಓ, ರಿ AG ಭತ IS 
(49) ಸತ್ಯವಿಶ್ವಾಸಿಗಳೇ, ನೀವು ಸತ್ಯವಿಶ್ವಾಸಿನಿಯರೊಂದಿಗೆ ನಿಕಾಹ್‌ ಮಾಡಿ ಅವರನ್ನು ಮುಟ್ಟುವುದಕ್ಕೆ 
ಮುಂಚೆ ತಲಾಕ್‌ ಕೊಟ್ಟು ಬಿಟ್ಟರೆ, ನಿಮ್ಮ ಕಡೆಯಿಂದ ಅವರ ಮೇಲೆ ಯಾವುದೇ ಇದ್ದತ್‌. ಪೂರ್ಣಗೊಳ್ಳ 
ಬೇಕೆಂದಿಲ್ಲ ಆದುದರಿಂದ" ಏನಾದರೂ ಸಂಭಾವನೆ ಕೊಡಿರಿ ಮತ್ತು ಉತ್ತಮ ರೀತಿಯಿಂದ ಬೀಳ್ಕೊಡಿರಿ. 86 


ಇದರಿಂದ ತಿಳಿದು ಬರುವುದೇನೆಂದರೆ ಪ್ರವಾದಿ(ಸ) ಅವರಿಂದ ಪರಲೋಕದಲ್ಲಿ ್ಲಿಪಡೆಯಲಾಗುವ ಸಾಕ್ಷ! ಕ್ಕೂ ಅವರ ಸಮುದಾಯದ 
ಹಾಗೂ ಇತರೆಲ್ಲ ಸಮುದಾಯಗಳ ಬಗ್ಗೆ ಸಾಕ್ಷ ನೀಡಲು ಕರೆಯಲಾಗುವ ಸಾಕ್ಷಿದಾರರ ಸ್‌ ಸಾಕ್ಷ್ಯಕ್ಕೂ ಯಾವುದೇ ವ್ಯತ್ಯಾಸವಿರಲಾರದು. 
ಒಂದು ವೇಳೆ ಈ ಸಾಕ್ಟ್ಯವು ಕರ್ಮಗಳ ಬಗ್ಗೆ ಆದರೆ ಅವರೆಲ್ಲರನ್ನೂಸ ಸರ್ವಾಂತರ್ಯಾಮಿಯೆಂದೂ ಸರ್ವವೀಕ್ಷಕರೆಂದೂ ನಂಬಬೇಕಾದೀತು. 
ಇನ್ನು ಈ ಸ ಸಾ್ಷಿದಾರರು, ತಮ್ಮ ಮೂಲಕ ದೇವನ ಸಂದೇಶವನ್ನು ಮಾನವರಿಗೆ ತಲಪಿಸಲಾಗಿದೆಯೋ ಎಂಬ ಬಗ್ಗೆ ಸಾಕ್ಷ್ಯ ನುಡಿಯಲಿಕ್ಕಾಗಿ 
ಕರೆಯಲ್ಪಡುವರೆಂದರೆ ಪ್ರ ವಾದಿಸು ಕೂಡಾ ಅದೇ ಉದ್ದೇಶಕ್ಕಾಗಿ: ಕರೆಯಲ್ಪಡುವರು. 

ಇದೇ ವಿಷಯವನ್ನು ಸಮರ್ಥಿಸುವ ಪ್ರವಾದಿವಚನಗಳನ್ನು ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, 
ಅಬೂದರ್ದಾ, ಅನಸ್‌ ಬಿನ್‌ ಮಾಲಿಕ್‌ ಮತ್ತಿತರ ಸಹಾಬಿಗಳಿಂದ" ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಇಬ್ಟುಮಾಜಃ, ಇಮಾಮ್‌ 
ಅಹ್ಮದ್‌ ಮೊದಲಾದವರು ವರದಿ ಮಾಡಿರುತ್ತಾರೆ. ಈ ಹದೀಸ್‌ಗಳ ಒಟ್ಟು ಸಾರವೇನೆಂದರೆ ಪರಲೋಕದಲ್ಲಿ. ಪ್ರವಾದಿಸ), ತಮ್ಮ 
ಕೆಲವು ಸಂಗಾತಿಗಳನ್ನು ತರಲಾಗುವುದನ್ನು ನೋಡುವರು. ಆದರೆ ಅವರು ಪ್ರವಾದಿಯವರ(ಸ) ಕಡೆಗೆ ಬರದೆ ಬೇರೆ ಕಡೆಗೆ 
ಹೋಗುತ್ತಿರುವರು ಅಥವಾ ಒಯ್ಯ/! ಲಡುತ್ತಿರುವರು. ಅವರನ್ನು ನೋಡಿ ಪ್ರವಾದೀಸು ದೇವಾ! ಇದು ನನ್ನ ಸಹಾಬಿಗಳಲ್ಲವೆ? 
ಎಂದು ಕೇಳುವರು. ಆಗ ಅಲ್ಲಾಹನು, ನಿಮ್ಮ ನಂತರ ಇವರು ಏನೆಲ್ಲ ಮಾಡಿದರೆಂದು ನಿಮಗೆ ತಿಳಿದಿದೆಯೇ ಎಂದು ಹೇಳುವನು. 
ಈ ವಿಷಯ ಅನೇಕ ಸಹಾಬಿಗಳಿಂದ ವಿವಿಧ ಪರಂಪರೆಗಳ ಮೂಲಕ ವರದಿಯಾಗಿರುವುದರಿಂದ ಅದರ ಅಧಿಕೃತತೆಯ 
ಬಗ್ಗೆ ಸಂದೇಹಕ್ಕೆ ಆಸ್ಪದವೇ ಇಲ್ಲ ಇದರಿಂದ ಸ್ಪಷ್ಟವಾಗಿ ಸಾಬೀತುಗೊಳ್ಳುವ ವಿಷಯವೇನೆಂದರೆ ಪ್ರವಾದಿಸು 
ತಮ್ಮ ಸಮುದಾಯದ ಪ್ರತಿಯೊಬ್ಬನ ಕುರಿತು ಹಾಗೂ ಒಂದೊಂದು ಕರ್ಮದ ಕುರಿತು ಸಾಕ್ಷಿಯಾಗಲಾರರು. ಇನ್ನು ಪ್ರವಾದಿಯವರ(ಸ) 
ಮುಂದೆ ತಮ್ಮ ಸಮುದಾಯದ ಕರ್ಮಗಳನ್ನು ಬಹಿರಂಗ ಪಡಿಸಲಾಗುವುದು ಎಂಬ ಹದೀಸ್‌ಗಳು ಮೇಲಿನ ವಿಷಯಕ್ಕೆ 
ವಿರುದ್ಧವಾಗುವುದಿಲ್ಲ ಏಕೆಂದರೆ ಅಲ್ಲಾಹನು ಪ್ರವಾದಿವರ್ಯರಿಗಸ) ಸಮುದಾಯದ ಕರ್ಮಗಳ ಬಗ್ಗೆ ತಿಳಿಸುತ್ತಾನೆಂಬುದು ಅವುಗಳ 
ಸಾರ. ಅದರ ಅರ್ಥ ಪ್ರವಾದಿವರ್ಯರು(ಸ) ಪ್ರತಿಯೊಬ್ಬನ ಕರ್ಮವನ್ನೂ ್ಲನೋಡುತ್ತಿದ್ದಾರೆಂದಾಗುವುದು ಹೇಗೆ? 

83. ಇಲ್ಲಿ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು. ಸತ್ಯವಿಶ್ಥಾಸ ಮತ್ತು ಸತ್ಕರ್ಮ ಕೈಗೊಂಡದ್ದಕ್ಕಾಗಿ ಒಬ್ಬನು ಸತ್ಚರಿಣಾಮದ ಸುವಾರ್ತೆ 
ನೀಡುವುದು; ಸತ್ಯನಿಷೇಧ ಮತ್ತು ದುಡ್ಕರ್ಮಗಳನ್ನಸಗಿದ್ದಕ್ಕಾಗಿ ದುಷ ರಿಣಾಮದ ಬಗ್ಗೆ ಎಚ್ಚರಿಕೆ ನೀಡುವುದು ಹಾಗೂ ಒಬ್ಬನು ಅಲ್ಲಾಹನ 
ವಶಿಯಿಂದಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವನಾಗಿ ಕಳಿಸಲ್ಪಡುವುದು ಬೇರೆ ಬೇರೆ ವಿಷಯಗಳಾಗಿವೆ. ಅಲ್ಲಾಹನ ವತಿಯಿಂದ ಈ ಕರ್ತವ್ಯ 
ನಿರ್ವಹಣೆಗಾಗಿ ನೇಮಿಸಲ್ಪಟ್ಟ ವ್ಯಕ್ತಿಯ ಸುವಾರ್ತೆ ಮತ್ತು ಎಚ್ಚರಿಕೆಗಳ ಹಿಂದೆ ಒಂದು ಅಧಿಕಾರವಿರುತ್ತದೆ. ಅದರಂತೆ ಅವನ ಸುವಾರ್ತೆ 
ಮತ್ತು ಎಚ್ಚಧಿಕೆಗಳಿಗೆ ಕಾನೂನಿನ ಸ ಸ್ಥಾನವಿರುತ್ತದೆ. ಯಾವುದೇ ಕರ್ಮಕ್ಕೆ ಸುವಾರ್ತೆ ನೀಡುವುದೆಂದರೆ ತನ್ನನ್ನು ನೇಮಿಸಿದ ಅಲ್ಲಾಹನು ಅದನ್ನು 
ಇಷ್ಟಪಡುತ್ತಾನೆ ಮತ್ತು ಅದು ಪ್ರತಿಫಲಾರ್ಹವಾಗಿದೆಯೆಂಬುದನ್ನು ಘೋಷಿಸುತಿದ್ದಾರೆ. ಆದುದರಿಂದ ಖಂಡಿತವಾಗಿಯೂ ಅದು ಫರ್‌ 
(ಕಡ್ಡಾಯ) ಅಥವಾ ಅಪೇಕ್ಷಣೀಯವಾಗಿದ್ದು ಅದನ್ನು ಮಾಡುವವನು ಖಂಡಿತ ಪುಣ್ಯಫಲ ಪಡೆಯುವನು. ಅದೇ ರೀತಿ ದುಷ್ಕರ್ಮಕ್ಕೆ 
ಎಚ್ಚರಿಕೆ ನೀಡುವುದೆಂದರೆ ಸರ್ವಶಕ್ತನಾದ ದೇವನು ಅದನ್ನು ನಿ ನಿಷೇಧಿಸಿದ್ದಾನೆ. ಆದುದರಿಂದ ಅದು ಪಾಪವೂ ನಿಷಿದ್ದವೂ ಆಗಿರುವುದರಿಂದ 
ಅದಕ್ಕೆ ಖಂಡಿತ ಶಿಕ್ಷೆ ಪಡೆಯುವನು ಎಂದು ಘೋಷಿಸುತ್ತಿದ್ದಾರೆ. ಈ ಸ ಸ್ಥಾನಮಾನವು ಪುರಸ್ಕಾರದ ಸುವಾರ್ತೆ ಮತ್ತು ಶಿಕ್ಷೆಯ ಎಚ್ಚರಿಕೆ 
ನೀಡಲು ನೇಮಕಗೊಳ್ಳದವರಿಗೆ ಖಂಡಿತ ಇಲ್ಲ 

84. ಇಲ್ಲೂ ಒಬ್ಬ ಸಾಮಾನ್ಯ ಪ್ರಚಾರಕನ ಪ್ರಚಾರಕ್ಕೂ ಪ್ರವಾದಿಯ ಪ್ರಜಾರಕ್ಕೂ ಮೇಲೆ ಸೂಚಿಸಿದಂತಹ ವ್ಯತ್ಯಾಸವೇ ಇದೆ. 
ಅಲ್ಲಾಹನ ಮಾರ್ಗದತ್ತ “ಕರೆಯುವ ಕೆಲಸವನ್ನು ಪ್ರತಿಯೊಬ್ಬ ಪ್ರಚಾರಕನೂ ಮಾಡುತ್ತಾನೆ ಮತ್ತು ಮಾಡಬಹುದು. “ಆದರೆ ಆತ 
ಅಲ್ಲಾಹನ ಕಡೆಯಿಂದ ನೇಮಕಗೊಂಡಿರುವುದಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರವಾದಿ ಆಲ್ಲಾಹನ ಅನುಜ್ಞೆಯ ಪ್ರಕಾರ ಸಂದೇಶ ಪ್ರಚಾರಕ್ಕೆ 
ಇಳಿಯುತ್ತಾರೆ. ಅವರ ಕರೆಯು ಕೇವಲ ಪ್ರಚಾರವಾಗಿರುವುದಿಲ್ಲ. ಅದರ ಹಿಂದೆ ಅವರನ್ನು ಕಳಿಸಿದ ಸರ್ವಲೋಕಗಳ ಒಡೆಯನ 
ಅಧಿಕಾರ ಬಲವಿರುತ್ತದೆ. ಆದುದರಿಂದಲೇ ಲೌಕಿಕ ಆಡಳಿತಗಳಲ್ಲಿ ಸರಕಾರಿ ಕೆಲಸಗಳಲ್ಲಿ ನಿರತವಾಗಿರುವ ಸರಕಾರಿ ಸಿಬ್ಬಂದಿಗಳಿಗೆ 
ಮ ತ. ಊಂ ಹೇಗೆ ಸರಕಾರದ ವಿರುದ್ಧ ಸಮರವಂದು. ಪರಿಗಣಿಸಲಾಗುತ್ತದೋ ಹಾಗೆಯೇ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ 

ಪ್ರಚಾರಕನನ್ನು ್ನಿಪ್ರತಿರೋಧಿಸುವುದನ್ನೂ ಅಲ್ಲಾಹನ ವಿರುದ್ಧ ಯುದ್ಧವೆಂದು ಸಾರಲಾಗಿದೆ. 

85. ಇಲ್ಲಿ 'ನಿಕಾಹ್‌' ಎಂಬ ಪದವನ್ನು ಕೇವಲ ವಿವಾಹಕ್ಕೆ ಪ್ರ ಪ್ರಯೋಗಿಸಲಾಗಿದೆಯೆಂದು ಈ ವಾಕ್ಯ ಸ್ಪಷ್ಟಪಡಿಸುತ್ತದೆ. ನಿಕಾಹ್‌ 
ಎಂಬ ಪದಕ್ಕೆ ಅರಬಿ ಭಾಷೆಯ ನೈಜ ಅರ್ಥವೇನೆಂಬುದರ ಬಗ್ಗೆ ನಿಘಂಟುಕಾರರ ಮಧ್ಯೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಒಂದು 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 89 


ವರ್ಗದ ಪ್ರಕಾರ ಅದು ವಿವಾಹ ಕಾರ್ಯ ಮತ್ತು ಸಂಸರ್ಗ ಎರಡಕ್ಕೂ ಜಂಟಿಯಾಗಿ ಬಳಸುವ ಪದವಾಗಿದೆ. ಇನ್ನೊಂದು ವರ್ಗವು 
ಅದರ RE ಅವೆರಡೂ ಸೇರಿದೆಯೆಂದು ಹೇಳುತ್ತದೆ. ಮೂರನೆಯ ವರ್ಗ ಹೇಳುವುದೇನೆಂದರೆ ಅದರ ನೈಜ 'ಅರ್ಥ ವಿವಾಹ 
ಕಾರ್ಯವಾಗಿದೆ. ಸಂಸರ್ಗಕ್ಕೆ ಅದನ್ನು ಸಾಂಕೇತಿಕವಾಗಿ ಬಳಸಲಾಗುತ್ತದೆ. ನಾಲ್ಕನೆಯ ವರ್ಗದ ಅಭಿಪ್ರಾಯದಲ್ಲಿ ಅದರ ನೈಜ 
ಅರ್ಥ ಸಂಸರ್ಗವಾಗಿದೆ. "ವಿವಾಹಕಾರ್ಯಕ್ಕೆ ಅದನ್ನು ಸಾಂಕೇತಿಕವಾಗಿ ಪ್ರಯೋಗಿಸಲಾಗುತ್ತದೆ. ಇದನ್ನು ಸಮರ್ಥಿಸಲು 
ಪ್ರತಿಯೊಂದು ವರ್ಗವೂ ಅರಬಿ ಭಾಷೆಯಿಂದ ಪುರಾಷಗಳನ್ನು ಒದಗಿಸಲು ಪ್ರಯತ್ನಿಸದೆ. ಆದರೆ ರಾಗಿಬ್‌ಇಸ್ಟಹಾನಿಯವರ 
ಬಲವಾದ ಪ್ರತಿಪಾದನೆ ಹೀಗಿದೆ, 

Mal aul pf ಟಬ Jo ಆಂ 5001 dbs gle ಜಟೆ ಯ ರಟ! 

"ನಿಕಾಹ್‌' ಎಂಬ ಪದದ ನೈಜ ಅರ್ಥ ವಿವಾಹ ಕಾರ್ಯವಾಗಿದೆ. ಸಂಸರ್ಗಕ್ಕೆ ಅದನ್ನು ಸಾಂಕೇತಿಕವಾಗಿ ಬಳಸಲಾಗುತ್ತದೆ. 
ಅದರ ನೈಜ ಅರ್ಥ ಸಂಸರ್ಗಕ್ಕೆಂದಾಗಲು ಮತ್ತು ಸಾಂಕೇತಿಕವಾಗಿ ವಿವಾಹ ಕಾರ್ಯಕ್ಕೆ ಅದನ್ನು ಬಳಸಲು ಸಾಧ್ಯವೇ ಇಲ್ಲ ಅದಕ್ಕೆ 
ಪುರಾವೆಯಾಗಿ ಅವರು ಹೇಳುವುದೇನೆಂದರೆ ಸ ಸಂಸರ್ಗಕ್ಕೆ ಅರಬಿ ಅಥವಾ ಇನ್ನಾವುದೇ ಭಾಷೆಯಲ್ಲಿರುವ ಪದಗಳೆಲ್ಲವೂ ಅಶ್ಲೀಲವಾಗಿವೆ. 
ಸಭ್ಯವ್ಯಕ್ತಿಗಳಾರೂ ಅದನ್ನು ಗಣ್ಯರ ಮುಂದೆ ಹೇಳಲು ಇಷ್ಟಪಡಲಾರರು... ಆದುದರಿಂದ ಸಂಸರ್ಗಕ್ಕಾಗಿ ಹುಟ್ಟುಹಾಕಲಾದ ಆ 
ಪದವನ್ನು ಯಾವುದೇ Bud ವಿವಾಹಕಾರ್ಯಕ್ಕೆ ಸಾಂಕೇತಿಕವಾಗಿ ಬಳಸುವುದಾದರೂ ಹೇಗೆ? ಆ ಅರ್ಥವನ್ನು ಕೊಡಲು 
ಲೋಕದ. ಎಲ್ಲಭಾಷೆಗಳಲ್ಲೂ _್ಲಸಭ್ಯಪದಗಳನ್ನೇ ಬಳಸ! ಲಾಗುತ್ತದೆಯೇ ಏನಾ ಅಶ್ಲೀಲ ಪದಗಳನ್ನಲ್ಲ 

ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯಲ್ಲಿ 'ನಿಕಾಹ್‌' ಎಂಬ ಪದದ ತಾತ್ಪರ್ಯ. ಒಂದೋ ಕೇವಲ ವಿವಾಹ ಅಥವಾ 
ವಿವಾಹಾನಂತರದ ಸಂಸರ್ಗವಾಗಿದೆ. ಆದರೆ ವಿವಾಹೇತರ ಸಂಸರ್ಗಕ್ಕೆ ಈ ಪದವನ್ನು ಎಲ್ಲೂ ಬಳಸಲಾಗುವುದಿಲ್ಲ ಅಂತಹ ಸಂಸರ್ಗಕ್ಕೆ 
ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯಲ್ಲಿ «೭೬ 0)) ವ್ಯಭಿಚಾರವೆನ್ನಲಾಗುತ್ತದೆಯೇ ಹೊರತು (೭6) ನಿಕಾಹ್‌ ಎಂದಲ್ಲ, 

86. ಇದೊಂದು ಪ್ರತ್ಯೇಕ ಸೂಕ್ತವಾಗಿದ್ದು ಬಹುಶಃ ಅದೇ” ಕಾಲದಲ್ಲಿ ತಲಾಕ್‌ಗೆ ಸಂಬಂಧಿಸಿದ ಯಾವುದೋ ಸಮಸ್ಯೆ 
ಉದ್ಭವಿಸಿದಾಗ NSE ಆದುದರಿಂದ ಇದನ್ನು ಹಿಂದಿನ ಮತ್ತು ಮುಂದಿನ ವಾಕ್ಚರಣಿಯ ಮಧ್ಯೆ ಇರಿಸಲಾಗಿದೆ. ಅದರ 
ಅನುಕ್ರಮವನ್ನು ನೋಡುವಾಗ ಇದರ ಉಪನ್ಯಾಸವು ಹಿಂದಿನ ಉಪನ್ಯಾಸದ ನಂತರ ಮತ್ತು : ಮುಂದಿನ ಉಪನ್ಯಾಸಕ್ಕಿಂತ ಮುಂಚೆ 
ಅವತೀರ್ಣಗೊಂಡಿದೆಯಂದು ವ್ಯಕ್ತವಾಗುತ್ತದೆ. ಈ ಸೂಕ್ತದಿಂದ ಹೊರಡುವ ಕಾನೂನು ವಿಧಿಗಳ ಸಾರಾಂಶವನ್ನು: ಕೆಳಗೆ ಕೊಡಲಾಗಿದೆ 

1) ಸೂಕ್ತದಲ್ಲಿ 'ಸತ್ಯವಿಶ್ಚಾಹಿ ಸ್ತ್ರೀಯರು” ಎಂದು ಬಳಕೆಯಾಗಿದೆ. ಅದರಿಂದ ಇಲ್ಲಿ ವಿವರಿಸಲಾಗಿರುವ ಕಾನೂನು “ಗ್ರಂಥದವರ 
ಸ್ತ್ರೀಯರಿಗೆ' ಆನ್ವಯವಾಗುವುದಲ್ಲವಂದು ಬಾಹ್ಯನೋಟಕ್ಕೆ ಭಾಸವಾಗುತ್ತದೆ. ಆದರೆ ಈ ವಿಧಿಯು ಗ್ರಂಥದವರ ಸ್ಟ್ರೀಯರಿಗೂ 
ಅನ್ವಯವಾಗುತ್ತದೆ ಎಂಬಬಗ್ಗೆಸಮುದಾಯದವಎಲ್ಲವಿದ್ದಾಂಸರೂಪಕಾಭಿಪ್ರಾಯಹೊಂದಿದ್ದಾರೆ. ಅಂದರೆ ಗ್ರಂಥದವರಸ್ವೀಯರೊಂದಿಗೆ 
ಓರ್ವ ಮುಸ್ಲಿಮನು ವಿವಾಹವಾದರೆ ತಲಾಕ್‌, ಇದ್ದತ್‌, ಮಹ್ರ್‌ ಮತ್ತು ಆಕೆಯ ತಲಾಕ್‌ನ ಸಂಭಾವನೆಗೆ ಸಂಬಂಧಿಸಿದ ಕಾನೂನುಗಳೂ 
ಓರ್ವ ಮುಸ್ಲಿಮ್‌ ಸ್ಟೀಯೊಂದಿಗೆ ವಿವಾಹವಾದರೆ ಅನ್ವಯವಾಗುವಂತೆಯೇ ಆಕೆಗೂ ಅನ್ವಯವಾಗುತ್ತವೆ. ಇಲ್ಲಿ ಅಲ್ಲಾಹನು 
ಕೇವಲ ಮುಸ್ಲಿಮ್‌ ಸ್ವ್ರೀಯರನ್ನು ಪ್ರಸ್ತಾಪಿಸಿರುವುದರ ಕಾರಣ ಮುಸ್ಲಿಮರು ಸತ್ಯವಿಶ್ಚಾಹಿ ಹೆಂಗಸರನ್ನೇ ವಿವಾಹ ಮಾಡಬೇಕೆಂದು 
ಸೂಚಿಸುವುದಾಗಿದೆ ಎಂಬ ಬಗ್ಗೆಯೂ ವಿದ್ವಾಂಸರಲ್ಲಿ ಒಮ್ಮತವದೆ. ಯಹೂದಿ ಮತ್ತು ಕಸ ಸ್ತ ಸ್ಟ್ರೀಯರನ್ನು 'ವಿವಾಹವಾಗಬಹುದಾದರೂ 
ಅದು ಅಖೇಕ್ಷಣೀಯವಲ್ಲ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಸತ್ಯವಿಶ್ವಾಸಿಗಳು ಸತ್ಯ ವಿಶ್ವಾಸಿನಿಯರನ್ನೇ ವಿವಾಹವಾಗಬೇಕೆಂದು 
ಅಲ್ಲಾಹನು ಬಯಸುತ್ತಾನೆಂಬುದೂ ಕುರ್‌ಆನಿನ ವಾಕ್‌ಶೈಲಿಯಿಂದ ವ್ಯಕ್ತವಾಗುತ್ತದೆ. 

2 2) ಮುಟ್ಟುವುದು ಅಥವಾ ಸ್ಪರ್ಶಿಸುವುದು ಎಂದರೆ ನಿಘಂಟುವಿನ ಪ್ರಕಾರ ಕೇವಲ ಮುಟ್ಟುವುದಾಗಿದೆ. ಆದರೆ ಇಲ್ಲಿಈ ಪದವನ್ನು 
ಸೂಚ್ಯವಾಗಿ ಸಂಸ ಸರ್ಗಕ್ಕೆ ಉಪಯೋಗಿಸಲಾಗಿದೆ. ಈ ನೆಲೆಯಲ್ಲಿ ಸೂಕ್ತದ ಬಾಹ್ಯ ಅರ್ಥ ಪ್ರಕಾರ, ಪತಿಯು ಸಂಸರ್ಗ ಮಾಡಿರದೆ. 
ಆಕೆಗೆ ತಲಾಕ್‌ ಕೊಟ್ಟರೆ "ಆಕೆಯ ಮೇಲೆ ಇದ್ದತ್‌ ಕಡ್ಡಾಯವಾಗುವುದಿಲ್ಲ, ಸಾ ವೇಳೆ ಅವರು ಏಕಾಂತದಲ್ಲಿದ್ದರೂ ಅಥವಾ ಅವನು 
ಅವಳನ್ನು ಮುಟ್ಟಿದ್ದರೂ ಸರಿಯೆ. ಆದರೆ ಕರ್ಮಶಾಸ್ತ್ರ ಪಂಡಿತರು ಅಪಾಯದ ದೃಷ್ಟಿಯಿಂದ, ಅವರು ನಿಜವಾಗಿಯೂ ಏಕಾಂತದಲ್ಲಿ 
ಒಂದಾಗಿದ್ದರೆ (ಅರ್ಥಾತ್‌ ಸ ಸಂ; ಂಸರ್ಗಕ್ಕೆ ಅವಕಾಶವಿದ್ದರೆ, ಅನಂತರ ತಲಾಕ್‌ ನೀಡಿದರೆ ಆಕೆಯ ಮೇಲೆ ಇದ್ದತ್‌ ಕಡ್ಡಾಯವೆಂದೂ 
ಏಕಾಂತದಲ್ಲಿ ಗ್ಲಿಸೇರುವುದಕ್ಕಿಂತ ಮುಂಚೆ ತಲಾಕ್‌ ನೀಡಿದರೆ ಮಾತ್ರ ಇದ್ದತ್‌ ಆಚರಿಸಬೇಕಾಗಿಲ್ಲವೆಂದೂ ವಿಧಿಸಿದ್ದಾರೆ. 

3) ಏಕಾಂತದಲ್ಲಿ. ಒಂದುಗೂಡುವುದಕ್ಕಿಂತ ಮುಂಚಿತವಾಗಿ ತಲಾಕ್‌ ನೀಡಲ್ಪಟ್ಟವಳಿಗೆ ಇದ್ದತ್‌ ಇಲ್ಲವೆಂದರೆ ಆಗ 
ಪುರುಷನಿಗೆ ಆಕೆಯನ್ನು ಮರಳಿ ಪಡೆಯುವ ಹಕ್ಕು ಇರುವುದಿಲ್ಲ ಸ್ವೀಗೆ ಮಾತ್ರ ತಲಾಕ್‌ 'ಆದ ಕೂಡಲೇ. ತನಗಿಷ್ಟವಿರುವ ಯಾವ 

ಪುರುಷನೊಂದಿಗೂ ಏವಾಹವಾಗಬಹುದಾಗಿದೆ. "ದರೆ ಈ ಆಜ್ಞೆಯು ಏಕಾಂತದಲ್ಲಿ ಒಂದುಗೂಡುವುದಕ್ಕಿಂತ ಮುಂಚೆ 
ನೀಡಲಾದ ತಲಾಕ್‌ಗೆ ಮಾತ್ರ ಅನ್ವಯಿಸುತ್ತದೆ. ಏಕಾಂತಕ್ಕಿಂತ ಮುಂಚೆ ಪತಿಯು ಮರಣ ಹೊಂದಿದರೆ ಸೀಗೆ ಮರಣದ 
ಇದ್ದತ್‌ನಿಂದ ಮುಕ್ತಿಯಿಲ್ಲ ಇತರ ವಿವಾಹಿತ (ಪತಿಯಿಂದ 'ಸಂಸರ್ಗಕೊಳಗಾದು ಸ್ತ್ರೀಯರಂತೆಯೇ ಆಕೆಯೂ ನಾಲ್ಕು ತಿಂಗಳು 
ಮತ್ತು ಹತ್ತು ದಿವಸಗಳ ಇದ್ದತ್‌ ಆಚರಿಸ ಬೇಕು. (ಇದ್ದತ್‌ ಎಂದರೆ. ಸ್ತ್ರೀಯು "ಇನ್ನೊಂದು ವಿವಾಹವಾಗುವುದು. ಧರ್ಮ 
ಸಮ್ಮತವಲ್ಲದಂತಹ ಅವಧಿಯಾಗಿದೆ. ) 


ಕಾಂಡ - 22 


90 ತಪ್ಪೀಮುಲ್‌ ಕುರ್‌ಆನ್‌ 
EE: ಚರು ಸುಸು 


6 ಭೇಟ ತೆರ "ನಿಮಗೆ ಅವರ ಮೇಲೆ ಇದ್ದತ್‌ ಕಡ್ಡಾಯವಿಲ್ಲ. ಎಂಬ ಪದಗಳು ಇದ್ದತ್‌ ಸೀಯ ಮೇಲೆ 
ಪುರುಷನ ಹಕ್ಕಾಗಿದೆ ಎಂದು ಸೂಚಿಸುತ್ತದೆ. ಆದರೆ ಅದು ಕೇವಲ ಪುರುಷನ ಹಕ್ಕಾಗಿದೆಯೆಂದು ಇದರ ಅರ್ಥವಲ್ಲ ವಾಸ್ತವದಲ್ಲಿ 
ಅದರಲ್ಲಿ ಇನ್ನೂ ಎರಡು ಹಕ್ಕುಗಳು ಸೇರಿವೆ. ಒಂದನೆಯದು, ಮಕ್ಕಳ ಹಕ್ಕು. ಎರಡನೆಯದು, ಅಲ್ಲಾಹನ ಅಥವಾ ಶರೀಅತ್‌ನ 
ಹಕ್ಕು. ಇದ್ದಶ್‌ನ ಅವಧಿಯಲ್ಲಿ ಪುರುಷನಿಗೆ ಮರಳಿ ಸ್ವೀಕರಿಸುವ ಅಧಿಕಾರವಿರುವುದು ಆತನ ಹಕ್ಕಾಗಿದೆ. ಇನ್ನೊಂದು ಕಾರಣವೆಂದರೆ 
ಇದ್ದತ್‌ನ ಅವಧಿಯಲ್ಲಿ ಸ್ತ್ರೀಯು ಗರ್ಭಿಣಿಯೋ ಅಲ್ಲವೋ ಎಂಬುದನ್ನು ಆಧರಿಸಿ ಆತನ ಸಂಶಾನದ ನಿಶ್ಚಯವಾಗುತ್ತದೆ. 
ಸಂತಾನದ ಹಕ್ಕು ಇದರಲ್ಲಿ ಸೇರಲು ಕಾರಣವೇನೆಂದರೆ ಸಂತಾನವು ತನ್ನದೇ ಎಂದಾದರೆ ಅದರ ಕಾನೂನುಪರ ಹಕ್ಕುಗಳು 
ಸ್ಥಾಪಿತವಾಗಲು ಅದು ಅಗತ್ಯ. ಸಂತಾನದ ನೈತಿಕ ಸ್ಥಾನಮಾನವೂ ಅದರ ವಂಶವು ಸಂದೇಹಾಸ್ಪದವಾಗಿಲ್ಲವೆಂಬುದನ್ನು ಅವಲಂಬಿಸಿದೆ. 
ಇನ್ನು ಅದರಲ್ಲಿ ಅಲ್ಲಾಹನ ಅಥವಾ ಶರೀಅತ್‌ನ ಹಕ್ಕು ಸೇರಿಸಿರುವುದೇಕೆಂದರೆ ಒಂದು ವೇಳೆ ತನ್ನ ಮತ್ತು ತನ್ನ ಸಂತಾನದ ಹಕ್ಕುಗಳ 
ಚಿಂತೆ ಜನರಿಗೆ ಇಲ್ಲದಿದ್ದರೂ ಅಲ್ಲಾಹನ ಶರೀಅತ್‌ ಆ ಹಕ್ಕುಗಳನ್ನು ಸಂರಕ್ಷಿಸುವುದು. ಆದುದರಿಂದಲೇ ಓರ್ವ ಪುರುಷನು 
ತನ್ನ ಪತ್ನಿಗೆ ನಾನು ಸತ್ತ ನಂತರ ಅಥವಾ ನನ್ನಿಂದ ತಲಾಕ್‌ ಪಡೆದ ನಂತರ ನನ್ನ ಕಡೆಯಿಂದ ನಿನಗೆ ಯಾವುದೇ ಇದ್ದತ್‌ ಇಲ್ಲವೆಂದು 
ಬರೆದು ಕೊಟ್ಟರೂ ಶರೀಅತ್‌ ಅದನ್ನು ಅನೂರ್ಜಿತಗೊಳಿಸಲಾರದು. 

5) ಜವ ಶಿಕೋ ನ ಅವರಿಗೆ ಸ್ವಲ್ಪವೇನಾದರೂ ಹಣ ಕೊಟ್ಟು ಉತ್ತಮ ರೀತಿಯಲ್ಲಿ ಅವರನ್ನು 
ಬೀಳ್ಕೊಡಿರಿ' ಎಂಬ ಈ ಆಜ್ಞೆಯ ಉದ್ದೇಶವು ಎರಡು ವಿಧಾನಗಳ ಪೈಕಿ ಒಂದನ್ನು ಪೂರೈಸಬೇಕಾದೀತು ಎಂದಾಗಿದೆ. ವಿವಾಹದ 
ಸಮಯದಲ್ಲಿ ಮಹ್ರ್‌ ನಿಶ್ಚಯಿಸಲಾಗಿದ್ದು ಅನಂತರ ಏಕಾಂತದಲ್ಲಿ ಸೇರುವುದಕ್ಕಿಂತ ಮುಂಚೆ ತಲಾಕ್‌ ಕೊಡಲಾಗಿದ್ದರೆ ಅಲ್‌ ಬಕರಃ 
ಅಧ್ಯಾಯದ 237ನೆಯ ಸೂಕ್ತದಲ್ಲಿ ಹೇಳಿದಂತೆ ಅರ್ಧ ಮಹ್‌ ನೀಡಬೇಕಾದುದು ಕಡ್ಡಾಯವಾಗುತ್ತದೆ. ಅದಕ್ಕಿಂತ ಹೆಜ್ಜೇನೂ 
ಕೊಡುವುದು ಕಡ್ಡಾಯವಲ್ಲ ಆದರೆ ನೀಡುವುದು ಅಪೇಕ್ಷಣೀಯವಾಗಿದೆ. ಉದಾ: ಅರ್ಧ ಮಹ್ರ್‌ ಕೊಡುವುದರ ಜೊತೆಗೆ 
ಪುರುಷನು ಸ್ಟ್ರೀಗೆ ಆಕೆ ವಧುವಾಗುವಾಗ ನೀಡಿದ ಬಟ್ಟೆ ಬರೆಗಳನ್ನು ಆಕೆಗೇ ಬಿಟ್ಟು ಬಿಡುವುದು ಅಥವಾ ಇನ್ನಾವುದಾದರೂ 
ವಸ್ತುವನ್ನು ಮದುವೆಯ ಸಮಯದಲ್ಲಿ ಕೊಟ್ಟಿದ್ದರೆ ಅದನ್ನು ಮರಳಿ ಪಡೆಯದಿರುವುದು ಅಪೇಕ್ಷಣೀಯವಾಗಿದೆ. ಒಂದು ವೇಳೆ 
ವಿವಾಹದ ಸಮಯದಲ್ಲಿ ಮಹ್ರ್‌ ನಿಶ್ಚಯಿಸದಿದ್ದರೆ ಸ್ತ್ರೀಗೆ ಏನಾದರೂ ಕೊಟ್ಟು ಬೀಳ್ಕೊಡುವುದು ಕಡ್ಡಾಯವಾಗಿದೆ. ಈ "ಏನಾದರೂ' 
ಎಂಬುದು ಅಲ್‌ ಬಕರಃ ಅಧ್ಯಾಯದ 236ನೆಯ ಸೂಕ್ತದಲ್ಲಿ ಹೇಳಿದಂತೆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಮತ್ತು ಆತನ 
ಸಾಮರ್ಥ್ಯಕ್ಕೆ ತಕ್ಕಂಶಿರಬೇಕು. ವಿದ್ದಾಂಸರ ಒಂದು ವರ್ಗದ ಅಭಿಪ್ರಾಯದಲ್ಲಿ ಮಹ್ರ್‌ ನಿಶ್ಚಯಿಸಲ್ಪಟ್ಟರೂ ಇಲ್ಲದಿದ್ದರೂ 
ತಲಾಕ್‌ ನೀಡುವಾಗ ಸಂಭಾವನೆಯನ್ನು ನೀಡಬೇಕಾದುದು ಕಡ್ಡಾಯ. (ಇಸ್ಲಾಮಿನ ಪಾರಿಭಾಷಿಕದಲ್ಲಿ ತಲಾಕ್‌ನ ಸಂಭಾವನೆ 
ಯೆಂದರೆ ತಲಾಕ್‌ ಕೊಟ್ಟು ಬೀಳ್ಕೊಡುವಾಗ ಮಹಿಳೆಗೆ ನೀಡಲಾಗುವ ಸೊತ್ತು.) 

6) ಉತ್ತಮ ರೀತಿಯಲ್ಲಿ ಬೀಳ್ಕೊಡುವುದೆಂದರೆ ಸ್ವೀಗೆ ಏನಾದರೂ ಕೊಟ್ಟು ಬಿಡುಗಡೆಗೊಳಿಸಬೇಕೆಂದು ಮಾತ್ರವಲ್ಲ 
ಅದರಲ್ಲಿ ಆಕೆಯನ್ನು ಅಪಮಾನಿಸದೆ ಸಭ್ಯ ರೀತಿಯಲ್ಲಿ ಬಿಡುಗಡೆಗೊಳಿಸಬೇಕೆಂಬ ಅಂಶವೂ ಸೇರಿದೆ. ಒಬ್ಬ ವ್ಯಕ್ತಿಗೆ ಮಹಿಳೆ 
ಇಷ್ಟವಾಗಲಿಲ್ಲ ಅಥವಾ ಇನ್ನಾವುದೋ ಕಾರಣದಿಂದಾಗಿ ಆತ ಆ ಮಹಿಳೆಯನ್ನು ತನ್ನ ಬಳಿ ಇರಿಸಬಯಸುವುದಿಲ್ಲವೆಂದಾದರೆ 
ಸಭ್ಯರಂತೆ ಆಕೆಗೆ ತಲಾಕ್‌ ಕೊಟ್ಟು ಬೀಳ್ಕೊಡಬೇಕು. ಅವಳ ಕುಂದು ಕೊರತೆಗಳನ್ನು ಹೇಳುತ್ತಾ ತಿರುಗುವುದು ಅಥವಾ ಆಕೆಯ 
ತಪ್ಪುಗಳ ಪಟ್ಟಿ ಮಾಡುವ ಮೂಲಕ ಅವಳನ್ನು ಬೇರಾರೂ ಮದುವೆಯಾಗಲು ಮುಂದೆ ಬರದಂತೆ ಮಾಡುವುದು ಸಲ್ಲದು. ಕುರ್‌ 
ಆನಿನ ಈ ಸೂಚನೆಯಿಂದ ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ ತಲಾಕ್‌ ಯಾವುದೇ ಪಂಚಾಯತ್‌ ಅಥವಾ ನ್ಯಾಯಾಲಯದ 
ಅನುಮತಿಯೊಂದಿಗೆ ಜಾರಿಗೊಳ್ಳಬೇಕೆಂದು ಹೇಳುವುದು ಶರೀಅತ್‌ನ ಯುಕ್ತಿಗೆ ವಿರುದ್ಧವಾಗಿದೆ. ಏಕೆಂದರೆ ಆಗ "ಉತ್ತಮ 
ರೀತಿಯಿಂದ ಬೀಳ್ಕೊಡಿರಿ' ಎಂಬುದಕ್ಕೆ ಅವಕಾಶವೇ ಇರುವುದಿಲ್ಲ ಪುರುಷ ಬಯಸದಿದ್ದರೂ ಆಕೆಯ ಅವಮಾನವಾಗದೇ 
ಇರುವುದಿಲ್ಲ ಅಷ್ಟೇ ಅಲ್ಲ ಸೂಕ್ತದ ಪದಗಳಿಂದಲೂ ಪುರುಷರ ತಲಾಕ್‌ನ ಅಧಿಕಾರವು ಯಾವುದೇ ಪಂಚಾಯತ್‌ ಅಥವಾ 
ನ್ಯಾಯಾಲಯದ ಅನುಮತಿಗೆ ಬದ್ಧವಾಗಿದೆಯೆಂಬುದಕ್ಕೆ ಅವಕಾಶ ನೀಡುವುದಿಲ್ಲ ಸೂಕ್ತವು ಸ್ಪಷ್ಟವಾಗಿ ವಿವಾಹ 
ಮಾಡಿದಾತನಿಗೆ ತಲಾಕ್‌ನ ಅಧಿಕಾರ ನೀಡುತ್ತದೆ. ಆತ ಮುಟ್ಟುವುದಕ್ಕೆ ಮುಂಚೆ ಮಹಿಳೆಯನ್ನು ತ್ಯಜಿಸ ಬಯಸಿದರೆ ಅರ್ಧ 
ಮಹ್ರ್‌ ಕಡ್ಡಾಯವಾಗಿ ಪಾವತಿಸಬೇಕು ಅಥವಾ ತನ್ನ ಸ್ಥಾನಮಾನಕ್ಕೆ ತಕ್ಕಂತೆ ಏನಾದರೂ ಸೊತ್ತು ನೀಡಿ ಬಿಡುಗಡೆಗೊಳಿಸಬೇಕು 
ಎಂಬ ಹೊಣೆಗಾರಿಕೆಯನ್ನೂ ಆತನ ಮೇಲೆಯೇ ಹಾಕಿದೆ. ಇದರಿಂದ ಸೂಕ್ತದ ಉದ್ದೇಶವೂ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 
ಅದೇನೆಂದರೆ ತಲಾಕ್‌ ಆಟವಾಗುವುದನ್ನು ತಡೆಗಟ್ಟಲಿಕ್ಕಾಗಿ ಪುರುಷನ ಮೇಲೆ ಆರ್ಥಿಕ ಹೊಣೆಗಾರಿಕೆಯ ಹೊರೆಯನ್ನು ಹಾಕುವ 
ಮೂಲಕ ಆತ ತನ್ನ ತಲಾಕ್‌ನ ಅಧಿಕಾರವನ್ನು ಸರಿಯಾಗಿ ಆಲೋಚಿಸಿ ಉಪಯೋಗಿಸಬೇಕು ಮತ್ತು ಎರಡು ಕುಟುಂಬಗಳ 
ಆಂತರಿಕ ವಿಷಯದಲ್ಲಿ ಯಾವುದೇ ಬಾಹ್ಯ ಹಸ್ತಕ್ಷೇಪ ನಡೆಯಬಾರದು. ಮಾತ್ರವಲ್ಲ, ತಾನು ಪತ್ನಿಗೆ ತಲಾಕ್‌ ಏಕೆ ನೀಡುತ್ತಿದ್ದೇನೆ 
ಎಂದು ಕೂಡಾ ಯಾರಿಗೂ ತಿಳಿಸಲು ಆತ ನಿರ್ಬಂಧಿತನಾಗಬಾರದು ಎಂಬುದಾಗಿದೆ. 

7) ಇಬ್ನು ಅಬ್ಬಾಸ್‌, ಸಈದ್‌ ಬಿನ್‌ ಮುಸಯ್ಯಿಬ್‌, ಅಲೀ ಬಿನ್‌ ಹುಸೈನ್‌ (ಯುನುಲ್‌ ಆಬಿದೀನ್‌) ಇಮಾಮ್‌ ಶಾಫಿ, 
ಅಹ್ಹದ್‌ ಬಿನ್‌ ಹಂಬಲ್‌ ಮೊದಲಾದವರು, "ನೀವು ವಿವಾಹವಾಗಿ ತಲಾಕ್‌ ನೀಡಿದರೆ' ಎಂಬ ಸೂಕ್ತದ ಪದಗಳಿಂದ ಮೊದಲು ವಿವಾಹ 
ಆದರೆ ಮಾತ್ರ ತಲಾಕ್‌ ಸಂಭವಿಸುತ್ತದೆಂದೂ ವಿವಾಹಕ್ಕೆ ಮುಂಚೆ ತಲಾಕ್‌ ವ್ಯರ್ಥವೆಂದೂ ಅಭಿಪ್ರಾಯ ಪಟ್ಟಿದ್ದಾರೆ. ಆದುದರಿಂದ ಒಬ್ಬ 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 91 


ಲ ತಕ ALTE A ಲ್ಲಿ 34, ಇತ್ಲಿ AN NA ಓತ A 
MSE EBS cs SP ೪ ಬಟ ಹು BNE 
CnC AN 7 ಟ್‌ AL UAE eC SNE 
ES EH 021 ೩015೬ 5೫ SE ಎ15 oS ಮ್ಲ 
(50-52) ಪೈಗಂಬರರೇ, ನೀವು ಮಹ್ರ್‌ ಕೊಟ್ಟಿರುವಂತಹ ನಿಮ್ಮ ಪತ್ನಿಯರನ್ನೂ' ಅಲ್ಲಾಹನಿಂದ 
ಪ್ರದಾನವಾಗಿರುವ ದಾಸಿಯರ ಪೈಕಿ ನಿಮ್ಮ ಸ್ವಾಧೀನತೆಗೆ ಬಂದಿರುವವರನ್ನೂ ನಿಮ್ಮ ಜೊತೆ ಹಿಜ್ರತ್‌ ಮಾಡಿರುವ 
(ವಲಸೆ ಬಂದಿರುವ) ನಿಮ್ಮ ತಂದೆಯ ಸಹೋದರ ಸಹೋದರಿಯರ ಮತ್ತು ತಾಯಿಯ ಸಹೋದರ ಸಹೋದರಿಯರ 


ಪುತ್ರಿಯರನ್ನೂ ನಾವು ನಿಮಗೆ ಧರ್ಮಸಮ್ಮತಗೊಳಿಸಿರುತ್ತೇವೆ. ತನ್ನನ್ನು ತಾನೇ ಪ್ರವಾದಿಗೆ 'ಹಿಬಃ' ರೂಪದಲ್ಲಿ 


ಸಂಪು ಚತು SEEN. ಪೂತು 
ವ್ಯಕ್ತಿಯು, ನಾನು ಇಂತಹ ಮಹಿಳೆಯನ್ನು ಇಂತಹ ಮನೆತನದ, ಜನಾಂಗದ ಅಥವಾ ಇನ್ನಾವುದೇ ಮಹಿಳೆಯನ್ನು ವಿವಾಹವಾದರೆ 
ಆಕೆಗೆ ತಲಾಕ್‌ ಇದೆ ಎಂದು ಹೇಳಿದರೆ ಅದು ಅಸಂಬದ್ಧ ಮಾತಾಗಿದ್ದು ಅದರಿಂದ ತಲಾಕ್‌ ಸಂಭವಿಸುವುದಿಲ್ಲ ಈ ಅಭಿಪ್ರಾಯವನ್ನು 
ಸಮರ್ಥಿಸಿ ಈ ಕೆಳಗಿನ ಹದೀಸ್‌ಗಳನ್ನುತೋರಿಸಲಾಗುತ್ತದೆ. 

ಒರಳು ಓಟ 9 ಆಜ. "ಮಾನವನು ಯಾವುದರ ಒಡೆಯನಲ್ಲವೋ ಅದರ ಬಗ್ಗೆ ತಲಾಕ್‌ನ ಅಧಿಕಾರ 
ಉಪಯೋಗಿಸುವ ಹಕ್ಕು ಅವನಿಗಿಲ್ಲ'' (ಅಹ್ಮದ್‌, ಅಬೂದಾವೂದ್‌, ತಿರ್ಮಿದಿ, ಇಇಬ್ಬುಮಾಜಳಿ 

ಯತ ತಶಿ “ನಿಕಾಹ್‌ಗಿಂತ ಮುಂಚೆ ಯಾವುದೇ ತಲಾಕ್‌ ಇಲ್ಲ.'' (ಐಬ್ಬುಮಾಜಿ 

ಆದರೆ ಕರ್ಮಶಾಸ್ತ್ರ ಪಂಡಿತರ ಒಂದು ದೊಡ್ಡ ವಿಭಾಗದ ಅಭಿಪ್ರಾಯದಂತೆ ಈ ಸೂಕ್ತ ಮತ್ತು ಪ್ರಸ್ತುತ ಹದೀಸ್‌ಗಳು ಒಬ್ಬನು 
ತನ್ನ ವಿವಾಹ ಬಂಧನದಲ್ಲಿಲ್ಲದ ಪರಸ್ವೀಯೋರ್ವಳೊಡನೆ, "ನಿನಗೆ ತಲಾಕ್‌ ಇದೆ' ಅಥವಾ "ನಾನು ನಿನಗೆ ತಲಾಕ್‌ ಕೊಟ್ಟೆ ಎಂದು 
ಹೇಳಿದರೆ ಮಾತ್ರ ಅನ್ವಯವಾಗುತ್ತವೆ. ಈ ಮಾತು ಅಸಂಬದ್ಧವಾಗಿದೆ. ಅದರಿಂದ ಯಾವುದೇ ಕಾನೂನು ಪರ ಪರಿಣಾಮ 
ವುಂಟಾಗುವುದಿಲ್ಲ ಆದರೆ ಆತ, "ನಿನ್ನನ್ನು ವಿವಾಹವಾದರೆ ನಿನಗೆ ತಲಾಕ್‌ ಇದೆ' ಎಂದು ಹೇಳಿದರೆ ಇದು ನಿಕಾಹ್‌ಗೆ ಮುಂಚೆ 
ನೀಡುವ ತಲಾಕ್‌ ಅಲ್ಲ ಬದಲಾಗಿ ಅವನು ಈ ಮಹಿಳೆ ತನ್ನ ವಿವಾಹ ಬಂಧನಕ್ಕೆ ಬಂದಲ್ಲಿ ಆಕೆಗೆ ತಲಾಕ್‌ ಇರುವುದು 
ಎಂಬುದನ್ನು ಮೊದಲೇ ನಿರ್ಧರಿಸಿದ್ದು ಅದನ್ನು ಘೋಷಿಸಿದ್ದಾನೆಂದು ಅರ್ಥ. ಇದು ಅಸಂಬದ್ಧ ಮಾತಾಗಲಾರದು. ಆಕೆ ಅವನ 
ವಿವಾಹ ಬಂಧನಕ್ಕೆ ಬಂದ ಕೂಡಲೇ ಆಕೆಯ ತಲಾಕ್‌ ಸಂಭವಿಸುವುದು. ಈ ಅಭಿಪ್ರಾಯ ಹೊಂದಿದ ಕರ್ಮಶಾಸ್ತ್ರ ಪಂಡಿತರ 
ಮಧ್ಯೆ ಪುನಃ ಇಂತಹ ತಲಾಕ್‌ ಘೋಷಣೆಯ ವ್ಯಾಪ್ತಿ ಎಲ್ಲಿಯವರೆಗಿದೆ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. 

ಇಮಾಮ್‌ಗಳಾದ ಅಬೂಹನೀಫಾ, ಮುಹಮ್ಮದ್‌ ಮತ್ತು ರುಫರ್‌ರವರು ಹೇಳುವುದೇನೆಂದರೆ ಒಬ್ಬನು ಸ್ತ್ರೀಯ ಜನಾಂಗ 
ಅಥವಾ ಗೋತ್ರದ ಹೆಸರೆತ್ತಿದರೆ ಅಥವಾ ನಾನು ಯಾವ ಸ್ತ್ರೀಯೊಂದಿಗೆ ವಿವಾಹವಾಗುವೆನೋ ಅವಳಿಗೆ ತಲಾಕ್‌ ಇದೆಯೆಂದು 
ಯಾರದೇ ಹೆಸರೆತ್ತದೆಯೇ ಹೇಳಿದರೆ ಎರಡೂ ಅವಸ್ಥೆಗಳಲ್ಲಿ ತಲಾಕ್‌ ಸಂಭವಿಸುತ್ತದೆ. ಅಬೂಬಕರ್‌ ಜಸ್ಸಾನ್‌ ಅವರು ಇದೇ 
ಅಭಿಪ್ರಾಯವನ್ನು ಹ. ಉಮರ್‌, ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಇಬ್‌ರಾಹೀಮ್‌ ನಖಈ, ಮುಜಾಹಿದ್‌ ಮತ್ತು ಉಮರ್‌ 
ಬಿನ್‌ ಅಬ್ದುಲ್‌ ಅಮೀರುಖ್‌(ರ) ಅವರಿಂದಲೂ ಉಲ್ಲೇಖಿಸಿದ್ದಾರೆ. 

ಸುಫ್ಯಾನ್‌ ಸೌರೀ, ಉಸ್ಮಾನ್‌ ಬತ್ತೀಯವರ ಹೇಳಿಕೆಯ ಪ್ರಕಾರ, ತಲಾಕ್‌ ಹೇಳುವವನು, ನಾನು ಇಂತಹ ಸ್ತ್ರೀಯನ್ನು 
ಮದುವೆಯಾದರೆ ಆಕೆಗೆ ತಲಾಕ್‌ ಇದೆಯೆಂದು ಹೇಳಿದರೆ ಮಾತ್ರ ತಲಾಕ್‌ ಸಂಭವಿಸುತ್ತದೆ. 

ಹಸನ್‌ ಬಿನ್‌ ಸಾಲಿಹ್‌, ಲೈಸ್‌ ಬಿನ್‌ ಸಅದ್‌, ಆಮಿರ್‌ ಶಆ್‌ಬೀಯವರು ಹೇಳುವುದೇನೆಂದರೆ ಇಂತಹ ತಲಾಕ್‌ 
ಸಾಮಾನ್ಯವಾಗಿಯೂ ಅನ್ವಯಿಸಬಹುದು. ಆದರೆ ಅದರ ಶರತ್ತೇನೆಂದರೆ ಅದರಲ್ಲಿ ಯಾವುದೇ ಒಂದರ ಕಡೆಗೆ ಸೂಚನೆಯಿರಬೇಕು. 
ಉದಾ: ಒಬ್ಬನು, ನಾನು ಇಂತಿಂತಹ ಕುಟುಂಬ, ಮನೆತನ, ನಗರ, ದೇಶ ಅಥವಾ ಜನಾಂಗದ ಸ್ವೀಯನ್ನು ಮದುವೆಯಾದರೆ ಆಕೆಗೆ 
ತಲಾಕ್‌ ಇದೆ ಎಂದು ಹೇಳಿದರೂ ತಲಾಕ್‌ ಸಂಭವಿಸುತ್ತದೆ. 

ಇಬ್ನು ಅಬೀಲೈಲಾ ಮತ್ತು ಇಮಾಮ್‌ ಮಾಲಿಕ್‌ ಅವರು ಪ್ರಸ್ತುತ ಅಭಿಪ್ರಾಯಕ್ಕೆ ಎರುದ್ಧವಾಗಿ ಅದರಲ್ಲಿ ಅವಧಿಯನ್ನು 
ನಿಶ್ಚಯಿಸಬೇಕೆಂಬ ಶರತ್ತು ವಿಧಿಸುತ್ತಾರೆ. ಉದಾ: ಒಬ್ಬನು, ನಾನು ಈ ವರ್ಷ ಅಥವಾ ಮುಂದಿನ ಹತ್ತು ವರ್ಷಗಳಲ್ಲಿ ಇಂತಹ ಸ್ವೀ 
ಅಥವಾ ಇಂತಹ ವರ್ಗದ ಸ್ಟ್ರೀಯನ್ನು ವಿವಾಹವಾದರೆ ಆಕೆಗೆ ತಲಾಕ್‌ ಇದೆಯೆಂದು ಹೇಳಿದರೆ ಮಾತ್ರ ತಲಾಕ್‌ ಆಗುತ್ತದೆ. ಇಲ್ಲವಾದರೆ 
ತಲಾಕ್‌ ಸಂಭವಿಸಲಾರದು. ಇಮಾಮ್‌ ಮಾಲಿಕ್‌ ಅವರು, ಈ ಅವಧಿಯು ಒಬ್ಬನು ಜೀವಿಸಬಲ್ಲನೆಂಬ ನಿರೀಕ್ಷೆಯಿಲ್ಲದಿದ್ದರೆ 
ಅವನ ಮಾತಿಗೆ ಬೆಲೆಯಿರುವುದಿಲ್ಲವೆಂದು ಹೇಳುತ್ತಾರೆ. 

87. ಇದು, ಮುಹಮ್ಮದ್‌ರವರು(ಸ) ಇತರರು. ನಾಲ್ವರು ಪತ್ನಿಯರಿಗಿಂತ ಹೆಚ್ಚು ಇರಿಸಬಾರದೆಂದು ಹೇಳುತ್ತಾರಾದರೂ 
ತಮ್ಮ ಮಟ್ಟಿಗೆ ಐದನೆಯ ಪತ್ನಿಯನ್ನು ಹೇಗೆ ಮಾಡಿಕೊಂಡರು ಎಂದು ಆಕ್ಷೇಪಿಸುತ್ತಿದ್ದವರಿಗೆ ಉತ್ತರವಾಗಿದೆ. ಈ ಆಕ್ಷೇಪಕ್ಕೆ 
ಕಾರಣ ರ್ಹುನಬ್‌ರನ್ನು ವಿವಾಹವಾಗುವಾಗ ಪ್ರವಾದಿವರ್ಯರಿಗೆಸು ನಾಲ್ಕು ಪತ್ನಿಯರಿದ್ದರು. ಸೌದಾರೊಂದಿಗೆ ಹಿಜ್ರತ್‌ಗಿಂತ 


ಕಾಂಡ - 22 


92 ತಪ್ಪೀಮುಲ್‌ ಕುರ್‌ಆನ್‌ 


ES ಡೂ ಟೆ ಜಟ ಪಿಇ 


(ಕೊಡುಗೆಯಾಗಿ) ಕೊಟ್ಟಿದ್ದು ಪ್ರವಾದಿಯು ಅವಳನ್ನು ತನ್ನ ನಿಕಾಹ್‌ನಲ್ಲಿ ಸ್ವೀಕರಿಸಲು ಒಪ್ಪಿಕೊಂಡರೆ, 
ಅಂತಹ ಸತ್ತ ವಿಶ್ವಾಸಿನಿಯರನ್ನೂ ನಾವು ನಿಮಗಾಗಿ ಹಲಾಲ್‌ (ಧರ್ಮಸಮ್ಮತುಗೊಳಿಸಿರುತ್ತೇವೆ. ಣಿ ಧ್ರ ಅನುಮತಿಯು 


ಮೂರು ವರ್ಷ ಹಿಂದೆ ಮದುವೆಯಾಗಿದ್ದರು. ಆಯಿಶಾರ ವಿವಾಹವೂ ಅದೇ ವರ್ಷ ನಡೆದಿದ್ದರೂ ಅವರು ಪತಿ ಮನೆಗೆ ಬಂದದ್ದು ಓ.ಶ. 
1ರ ಶವ್ಹಾಲ್‌ ತಿಂಗಳಲ್ಲಿ ಹಫ್ಪಾರೊಂದಿಗೆ ಹಿ.ಶ. ಮೂರರಲ್ಲಿ ವಿವಾಹವಾಯಿತು. ಉಮ್ಮು ಸಲಮರನ್ನು ಹಿ.ಶ. 4ರಲ್ಲಿ ವಿವಾಹ 
ವಾದರು. ಈ ರೀತಿ ಪ್ರವಾದಿವರ್ಯಿಗೇಸು ರ್ಕುನಬ್‌ 5ನೆಯ ಪತ್ನಿಯಾಗಿದ್ದರು. ಅದಕ್ಕಾಗಿ 'ಸತ್ಯನಿಷೇಧಿಗಳೂ ಕಪಟ 
ವಿಶ್ವಾಸಿಗಳೂ ಆಕ್ಷೇಪವತ್ತಿದಾಗ ಅಲ್ಲಾಹನು ಇದಕ್ಕುತ್ತರವಾಗಿ, ಪ್ರವಾದಿವರ್ಯರೇ! ನೀವು ಮಪ್ರ್‌ "ನೀಡಿ ವಿವಾಹವಾಗಿರುವ ಈ 
ಐವರು ಪತ್ನಿಯರನ್ನು ನಾವೇ ನಿಮಗೆ ಚಾರ್‌ ಗಿಂ. ಬೇರೆ ಮಾತಿನಲ್ಲಿ ಇದರರ್ಥವೇನಾಗುತ್ತದೆಂದರೆ ಮುಸ್ಲಿಮ್‌ 
ಜನಸಾಮಾನ್ನರಿಗೆ ನಾಲ್ಕರು ಪತ್ನಿಯರ ನಿರ್ಬಂಧವನ್ನು ಹೇರಿರುವುದೂ ನಾವೇ. ತನ್ನ ಪ್ರವಾದಿಯನ್ನು ಅದರಿಂದ ಹೊರತು 
ಪಡಿಸಿರುವವರೂ ನಾವೇ. ಪ್ರತಿಬಂಧ ಹೇರುವ ಅಧಿಕಾರ ನಮಗಿರುವಾಗ ಅದರಲ್ಲಿ ವಿನಾಯಿತಿ ನೀಡುವ ಅಧಿಕಾರ ನಮಗೇಕಿಲ್ಲ? 


ಈ ಉತ್ತರವನ್ನು ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ಚಾಸಿಗಳನ್ನು ಸಮಾಧಾನ ಪಡಿಸ! ಲಿಕ್ಕಾಗಿ ನೀಡಿದ್ದಲ್ಲವಂಬುದನ್ನು 
ತಿಳಿದಿರಬೇಕು. ಇದು “ಸ್ಟಾಮ್‌ ಏರೋಧಿಗಳು ಹಾಕುವ ಸಂಶಯಗಳಿಗೆ ಬಲಿಯಾಗುತ್ತಿದ್ದ ಮುಸ್ಲಿಮರನ್ನು ಸಮಾಧಾನ. 
ಪಡಿಸ ಲಿಕ್ಕಾಗಿತ್ತು. ಅವರಿಗೆ ಈ ಕುರ್‌ಆನ್‌ ಅಲ್ಲಾಹನ ವಾಣಿಯಾಗಿದೆಯೆಂಬ ಬಗ್ಗೆ ದೃಢ "ನಂಬಿಕೆಯಿತ್ತು. ಆದುದರಿಂದ 
ಅಲ್ಲಾಹನು ಕುರ್‌ಆನಿನ ಈ ಸ್ಪಷ್ಟ ಸೂಕ್ಷದ ಮೂಲಕ, ಪ್ರವಾದಿಯು ತನ್ನನ್ನು ನಾಲ್ದರು ಪತ್ನಿಯರ ನಿರ್ಬಂಧದಿಂದ 
ಹೊರತು ಪಡಿಸಿರುವುದಲ್ಲ ಬದಲಾಗಿ 4 ಈ ಅನುಮತಿಯನ್ನು ನಾವೇ ಮಾಡಿದ್ದೇವೆಂದು. ಘೋಷಿಸಿದನು. 


88. ಪ್ರವಾದಿವರ್ಯರಿಗೆಸು ಐದನೆಯ ಪತ್ನಿಯನ್ನು ಹಲಾಲ್‌ಗೊಳಿಸುವುದರ ಜೊತೆಗೆ ಇನ್ನೂ ಕೆಲವು ವರ್ಗದ 
ಹೆಂಗಸರೊಂದಿಗೆ ವಿವಾಹವಾಗಲು ಅಲ್ಲಾಹನು ಈ ಸೂಕ್ತದಲ್ಲಿ ಅನುಮತಿ ನೀಡಿರುವನು 


- 2) ಅಲ್ಲಾಹನಿಂದ ನೀಡಲ್ಪಟ್ಟ ಮತ್ತು ಪ್ರವಾದಿವರ್ಯರ(ಸು ಅಧೀನಕ್ಕೆ ಬಂದಿರುವ ದಾಸಿಯರು. ಈ ಅನುಮತಿಯ 
ಪ್ರಕಾರ ಪ್ರವಾದಿವರ್ಯರು(ಸ), ಬನೂ ಕುರ್ಳೆರುಾ ಯುದ್ಧದಲ್ಲಿ ವಶಕ್ಕೆ ಬಂದ "ಹ. ರೈಹಾನರನ್ನು ಬನೂ ಮುಸ್ತಲಿಕ್‌ ಯುದ್ಧದ 
ವೇಳೆ ಕೈ ಸೇರಿದ ಜುವೇರಿಯಾರನ್ನು ಖೈಬರ್‌ ಯುದ್ಧದ ವೇಳೆ ಸೆರೆಯಾಳಾಗಿ ಬಂದ ಸಫಿಯ್ಯಾರನ್ನು ಮತ್ತು ಈಜಿಪ್ಟ್‌ನ 
ಮುಕೌಕಿಸ್‌ ಅರಸ ಕಾಣಿಕೆಯಾಗಿ ಕಸಿದ ಮಾರಿಯಾ ಕಿಜ್ತಿಯಾರನ್ನು ತಮಗಾಗಿ ಇರಿಸಿಕೊಂಡರು. ಅವರ ಪೈಕಿ ಮೊದಲ 
ಮೂವರನ್ನು ಸ್ವತಂತ್ರಗೊಳಿಸಿ ಅವರನ್ನು ವಿವಾಹವಾದರು. ಆದರೆ ಮಾರಿಯಾರನ್ನು ಕೈವಶ ಬಂದ ದಾಸಿಯೆಂಬ ನೆಲೆಯಲ್ಲೇ ದೈಹಿಕ 
ಸಂಪರ್ಕವಿರಿಸಿದರು. ಅವರನ್ನು ಸ್ವಃ ಸ್ವತಂತ್ರಗೊಳಿಸಿ ವಿವಾಹವಾಗಿದ್ದರೆಂಬ ಬಗ್ಗೆ ಯಾವುದೇ ಪುರಾವೆಯಿಲ್ಲ, 


2) ಪ್ರವಾದಿವರ್ಯರೊಂದಿಗೆ(ಸು ಹಿಜ್ರತ್‌ ಮಾಡಿದ ಅವರ ಪಿತೃಸಹೋದರ, ಸೋದರ ಮಾವ, ಸೋದರತ್ತೆ, ಮಾತೃ 
ಸಹೋದರಿಯರೇ ಮೊದಲಾದವರ ಹೆಣ್ಣು ಮಕ್ಕಳು, ತನಗೆ ಹಿಜ್ರತ್‌ ಮಾಡಿದವರೆಂದು' ಸೂಕ್ತದಲ್ಲಿ ಪ್ರಸ್ತಾಪಿಸಿರುವುದರ 
ಅರ್ಥ, ಅವರು ಪ್ರವಾದಿಯವರ(ಸ) ಜೊತೆಯಲ್ಲಿ ಹಿಜ್ರತ್‌ನ ಪ್ರಯಾಣ ಕೈಗೊಂಡಿದ್ದರೆಂದಲ್ಲ ಬದಲಾಗಿ ಅವರೂ ಇಸ್ಲಾಮಿಗಾಗಿ 
ಅಲ್ಲಾಹನ ಮಾರ್ಗದಲ್ಲಿ ಹಿಜ್ರತ್‌ ಮಾಡಿದ್ದರಂದಾಗಿದೆ. ಈ ಸಂಬಂಧಿಕರಾದ ಮುಹಾಜರ್‌ ಮಹಿಳೆಯರ ಖೈಕಿಯೂ ತಾವು 
ಬಯಸುವವರನ್ನು ವಿವಾಹವಾಗಬಹುದು ಎಂಬ ಅಧಿಕಾರವನ್ನು ಪ್ರವಾದಿವರ್ಯರಿಗೆಸ) ನೀಡಲಾಯಿತು. ಈ. ಅನುಮತಿಯ 
ಪ್ರಕಾರ ಪ್ರೆವಾದಿವರ್ಯರು(ಸು ಹಿ.ಶ. 7ರಲ್ಲಿ ಉಮ್ಮು ಹಬೀಬರನ್ನು ವಿವಾಹವಾದರು. (ಪಿಶೃಸಹೋದರ, ಸೋದರ ಮಾವ, 
ಸೋದರತ್ತೆ ಮತ್ತು ಮಾತೃ ಸಹೋದರಿ- ಇವರ ಪುತ್ರಿಯರು ಒಬ್ಬ ಮುಸ್ಲಿಮನ ಪಾಲಿಗೆ ಹಲಾಲ್‌ ಆಗಿರುವರೆಂದು ಈ 
ಸೂಕ್ತದಿಂದ ಸೂಚ್ಯವಾಗಿ ತಿಳಿದು ಬರುತ್ತದೆ. ಈ ವಿಷಯದಲ್ಲಿ ಇಸ್ಲಾಮೂ ಶರೀಅತ್‌ ಕೈಸ್ತ ಮತ್ತು ಯಹೂದಿ ಧರ್ಮಶಾಸ್ತ್ರಗಳಿಗೆ 
ತೀರಾ ವಿರುದ್ಧವಾಗಿದೆ. ಕೈಸ್ತರಲ್ಲಿ ಏಳು. ಪೀಳಿಗೆಗಳ ವರೆಗೆ ಪುರುಷನ ಸಂಬಂಧದಿಂದ ಜೋಡಿಸಲ್ಪಟ್ಟಂತಹ ಸ್ತ್ರೀಯನ್ನು 
ವಿವಾಹವಾಗುವಂತಿಲ್ಲ ಯಹೂದಿಯರಲ್ಲಿ ಸ್ವಂತ ಸೋದರ ಸೊಸೆ ಮತ್ತು ಸ್ವಂತ ಸೋದರ ಪು ಪುತ್ರಿಯರೊಂದಿಗೂ ವಿವಾಹ ನಡೆಯುತ್ತದೆ.) 


3) ಪ್ರವಾದಿಯವರಿಗೆಸು ತನ್ನನ್ನು ತಾನೇ ಉಚಿತವಾಗಿ ಅರ್ಪಿಸಿದ ಸತ್ಯವಿಶ್ಚಾಸಿ ಸ್ಟೀಯರೆಂದರೆ ಮಹ್‌ ಪಡೆಯದೆ 
ಪ್ರವಾದಿವರ್ಯರು(ಸ) ಬಯಸುವುದಾದರೆ ಅವರೊಂದಿಗೆ ವಿವಾಹವಾಗಲು ತಯಾರಿರುವವರು. ಈ ಅನುಮತಿಯ ಪ್ರಕಾರ 
ಹಿ.ಶ. 7ರ ಶವ್ವಾಲ್‌ ತಿಂಗಳಲ್ಲಿ ಪ್ರವಾದಿಸು ಮೈಮೂನರನ್ನು ವಿವಾಹವಾದರು. ಆದರೆ ಮಹ್ರ್‌ ಇಲ್ಲದೆಯೇ ಅವರ 
ಔದಾರ್ಯವನ್ನು ಸ್ವೀಕರಿಸುವುದನ್ನು ಪ್ರ ಪ್ರವಾದೀಸ) ಇಷ್ಟಪಡಲಿಲ್ಲ ಆದುದರಿಂದ ಅವರು ಕೇಳದಿದ್ದರೂ ಅವರಿಗೆ ಮಹ್ರ್‌ ನೀಡಿದರು. 
ಕೆಲವು ವ್ಯಾಖ್ಯಾನಕಾರರು, ಪ್ರವಾದಿಯವರಿಗೆಸ) "ಕಾಣಿಕೆಯಾಗಿ (ಉಚಿತವಾಗಿ) ಬಂದ ಓರ್ವ ಪತ್ನಿಯೂ ಇರಲಿಲ್ಲವೆಂದು 
ಹೇಳುತ್ತಾರೆ. ಆದರೆ ತನ್ನನ್ನು ತಾನೇ ಅರ್ಪಿಸಿದ ಪತ್ನಿಗೂ ಪ್ರವಾದಿ(ಸು ಮಹ್‌ ನೀಡದೆ ಇರಲಿಲ್ಲವೆಂದು ಇದರ ಅರ್ಥ. 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 93 


34 ಸಿ 2 CALA ALL AT KE EN ET NLS Pe 
ಓಟ oS SENSES SE LE GS SN HT Es LANG 
Ak NAAT ಯಲ AALS SLL LIT PY ಗ್‌ 32 ಸ oS 
HGNC es ಆಟ ಮಹ 3೪೩ PEEPS SYS 
ನಿಮಗಾಗಿ ಮಾತ್ರವಿದೆ, ಬೇರೆ ಸತ್ಯವಿಶ್ವಾಸಿಗಳಿಗೆ ಇಲ್ಲ ನಾವು ಸಾಮಾನ್ಯ ಸತ್ಯವಿಶ್ಥಾಸಿಗಳ ಮೇಲೆ ಅವರ 
ಪತ್ನಿಯರ ಹಾಗೂ ದಾಸಿಯರ ವಿಷಯದಲ್ಲಿ ಯಾವ ಮಿತಿಗಳನ್ನು ಹೇರಿರುತ್ತೇವೆ ಎಂಬುದು ನಮಗೆ ಗೊತ್ತಿದೆ. 
ನಿಮ್ಮಮೇಲೆ ಯಾವ ಜಟಿಲತೆಯೂ ಇರದಂತಾಗಲು (ನಾವು ನಿಮ್ಮನ್ನು: ಈ ಮಿಶಿಮೇರೆಗಳಿಂದ ಮುಕ್ತಗೊಳಿಸಿದ್ದೇವೆ.)* 
ಅಲ್ಲಾಹ್‌ ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ. ನಿಮ್ಮ ಪತ್ನಿಯರ ಪೈಕಿ ನಿಮಗೆ ಇಷ್ಟವಿದ್ದವರನ್ನು 
ನಿಮ್ಮಿಂದ ದೂರವಿರಿಸಲಿಕ್ಕೂ ನಿಮಗೆ ಇಷ್ಟ ಬಂದವರನ್ನು ಜೊತೆ ಇಟ್ಟುಕ್ತೊಳ್ಳಲಿಕ್ಕೂ ದೂರವಿರಿಸಿದ ಬಳಿಕ ನಿಮಗೆ 
ಇಷ್ಟವಿದ್ದವರನ್ನು ನಿಮ್ಮ ಬಳಿಗೆ ಕರೆಸಿಕೊಳ್ಳಲಿಕ್ಕೂ ನಿಮಗೆ ಅಧಿಕಾರ ಕೊಡಲಾಗುತ್ತದೆ. ಈ ವಿಷಯದಲ್ಲಿ ನಿಮಗೇನೂ 
REL ಬ ಸುತು ಸ ಸಚಿವರು ಹಳ ತ ಜಸವು 


89. ಈ ವಾಕ್ಯದ ಸಂಬಂಧವು ಕೇವಲ ಹತ್ತಿರದ ವಾಕ್ಯದೊಂದಿಗಿರುವುದೆಂದು ಒಪ್ಪಿಕೊಂಡರೆ, ಇತರ ಮುಸ್ಲಿಮರ ಮಟ್ಟಿಗೆ 
ಯಾವ ಸ್ತ್ರೀಯೂ ತನ್ನನ್ನು ತಾನೇ ಆತನಿಗೆ ಅರ್ಪಿಸುವುದಾಗಲಿ, ಆತ ಮಹ್‌ ಇಲ್ಲದೆ ವಿವಾಹವಾಗುವುದಾಗಲಿ ಧರ್ಮಸಮೃತವಲ್ಲ 
ಇನ್ನುಇದರ ಸಂಬಂಧವು ಮೇಲಿನ ಇಡೀ ವಾಕ್ಕದೊಂದಿಗಿದೆಯೆಂದು ಒಪ್ಪಿಕೊಂಡರೆ ಅದರ ಅರ್ಥ, ನಾಲ್ಕಕ್ಕಿಂತ ಅಧಿಕ ವಿವಾಹವಾಗುವ 
ಅನುಮತಿಯೂ ಕೇವಲ ಪ್ರವಾದಿವರ್ಯರಿಗೇಸ) ಮಾತ್ರವಿರುವುದು. ಸಾಮಾನ್ಯ ಮುಸಿಮರಿಗಲ್ಲವೆಂದಾಗುತ್ತದೆ. ಈ ಸೂಕ್ತದಿಂದ 
ತಿಳಿದು ಬರುವ ಇನ್ನೊಂದು ವಿಷಯವೇನೆಂದರೆ, ಕೆಲವು ವಿಧಿಗಳು ಕೇವಲ ಪ್ರವಾದಿಯವರಿಗೆಸ) ಮೂಸಲಾಗಿದೆ. ಅದು ಇತರ 
ಮುಸ್ಲಿಮರಿಗೆ ಅನ್ವಯವಾಗುವುದಿಲ್ಲ ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯಿಂದ ಅಂತಹ ಅನೇಕ ವಿಧಿಗಳು ನಮಗೆ ಕಾಣಸಿಗುತ್ತವೆ. 
ಉದಾ: ಪ್ರವಾದಿಯವರಿಗೇಸು ತಹಜ್ಜುದ್‌ ನಮಾರು್‌ ಕಡ್ಡಾಯವಾಗಿತ್ತು. ಆದರೆ ಇತರ ಮುಸ್ಲಿಮರಿಗೆ ಅದು ಐಚ್ಛಿಕ್ಕವಾಗಿದೆ. 
ಪ್ರವಾದಿ(ಸ) ಮತ್ತವರ ಕುಟುಂಬದವರಿಗೆ ದಾನಧರ್ಮ ನಿಷಿದ್ಧವಾಗಿದೆ. ಇತರರಿಗೆ ನಿಷಿದ್ದವಲ್ಪ ಪ್ರವಾದಿಯವರ(ಸ) ವಾರೀಸು 
ಸೊತ್ತು ವಿತರಣೆಯಾಗುವುದಿಲ್ಲ ಇತರೆಲ್ಲರ ವಾರೀಸು ವಿತರಣೆಗೆ 'ಅನ್ನಿಸಾ' ಅಧ್ಯಾಯದಲ್ಲಿ ಆದೇಶಗಳು ಬಂದಿವೆ. 
ಪ್ರವಾದಿವರ್ಯರಿಗೆಸು ನಾಲ್ವರಿಗಿಂತ ಹೆಚ್ಚು ಪತ್ನಿಯರು ಹಲಾಲ್‌ ಆಗಿದ್ದರು. ಅವರ ನಡುವೆ ನ್ಯಾಯಪಾಲನೆ 
ಕಡ್ಡಾಯವಾಗಿರಲಿಲ್ಲ. ತನ್ನನ್ನು ತಾನೇ ಪ್ರವಾದಿವರ್ಯರಿಗೆಸು ಅರ್ಪಿಸುವ ಸ್ತ್ರೀಯೊಂದಿಗೆ ಮಹ್ರ್‌ ರಹಿತ ವಿವಾಹಕ್ಕೆ 
ಅನುಮತಿಯಿತ್ತು. ಪ್ರವಾದಿಯಸು ಮರಣದ ಬಳಿಕ ಅವರ ಪತ್ನಿಯರು ಸಮುದಾಯದ ಎಲ್ಲಪುರುಷರ ಪಾಲಿಗೆ ನಿಷಿದ್ಧವಾಗಿದ್ದರು. 
ಈ ಪೈಕಿ ಪ್ರವಾದಿವರ್ಯರಿಗಿರುವಸು ಯಾವ ವಿಶೇಷತೆಯೂ ಇತರ ಮುಸ್ಲಿಮರಿಗಿಲ್ಲ ಕುರ್‌ಆನ್‌ ವ್ಯಾಖ್ಯಾನಗಾರರು, 
ಪ್ರವಾದಿಯವರಿಗೆಸ) ಗ್ರಂಥದವರ ಹೆಂಗಸರೊಂದಿಗೆ ವಿವಾಹ ನಿಷಿದ್ಧವಾಗಿರುವುದೂ ಅವರ ವಿಶೇಷತೆಗಳಲ್ಲೊಂದಾಗಿದೆಯೆಂದು 
ಹೇಳುತ್ತಾರೆ. ವಸ್ತುತಃ ಇತರ ಮುಸ್ಲಿಮರಿಗೆ ಅದು ಧರ್ಮಸಮ್ಮತವಾಗಿದೆ. 

90. ಇದು ಅಲ್ಲಾಹನು ಪ್ರವಾದಿವರ್ಯರನ್ನುಸು ಸಾಮಾನ್ಯ ನಿಯಮದಿಂದ ಹೊರತು ಪಡಿಸಿರುವುದರ 
ಔಚಿತ್ಯವಾಗಿದೆ. "ಜಟಿಲತೆ ಇರದಂತಾಗಲು' ಎಂದರೆ ಪ್ರವಾದಿವರ್ಯರಿಗೇನೋ ವಿಷಯಾಸಕ್ತಿ ಹೆಚ್ಚಿತ್ತು (ನಊದುಬಿಲ್ಲಾ ಆದುದರಿಂದ 
ಕೇವಲ ನಾಲ್ದರು ಪತ್ನಿಯರಿಗೆ ಸೀಮಿತಗೊಳಿಸಿದರೆ ಅವರಿಗೆ ಜಟಿಲತೆಯುಂಟಾದೀತೆಂದು ಅನೇಕ ಪತ್ನಿಯರನ್ನು ವರಿಸುವ 
ಅನುಮತಿ ನೀಡಲಾಯಿತೆಂದು ಅರ್ಥವಲ್ಲ, ಈ ವಾಕ್ಯಕ್ಕೆ ಅಂತಹ ಅರ್ಥವನ್ನು ಪಕ್ಷಪಾತದಿಂದ ಕುರುಡಾಗಿರುವ ವ್ಯಕ್ತಿ ಮಾತ್ರ 
ಕಲ್ಪಿಸಿಕೊಳ್ಳಬಲ್ಲನು. ಮುಹಮ್ಚದ್‌(ಸ) ತಮ್ಮ 25ರ ತುಂಬು ಯೌವನದಲ್ಲಿ40 ವರ್ಷ ಪ್ರಾಯದ ಓರ್ವ ವಿಧವೆಯನ್ನು ವಿವಾಹವಾಗಿ 
ಇಡೀ 25 ವರ್ಷಗಳ ತನಕ ಅತ್ಯಂತ ಸಂತೃಪ್ತ ದಾಂಪತ್ಯ ಜೀವನವನ್ನು ಕಳೆದುದು ಅನಂತರ ಅವರ ಮರಣದ ಬಳಿಕ ಇನ್ನೋರ್ವ 
ಪ್ರಾಯದ ವಿಧವೆ ಸೌದಾರನ್ನುರ) ವಿವಾಹವಾಗಿದ್ದು ನಾಲ್ಕು ವರ್ಷಗಳ ಕಾಲ ಅವರೊಬ್ಬರೇ ಪ್ರವಾದಿಯವರ(ಸ) ಪತ್ನಿಯಾಗಿ 
ಉಳಿದಿದ್ದುದನ್ನು ಆತ ಮರೆತಿರಬೇಕು. ಹಾಗಿರುವಾಗ 53ರ ಪ್ರಾಯ ದಾಟಿದ ಮೇಲೆ ಒಮ್ಮೆಲೇ ಪ್ರವಾದಿವರ್ಯರ(ಸು ವಿಷಯಾಸಕ್ತಿ 
ಹೆಚ್ಚುತ್ತಾ ಹೋಗಿ ಹೆಚ್ಚೆಚ್ಚು ಪತ್ನಿಯರ ಆವಶ್ಯಕತೆ ತಲೆದೋರಿತೆಂದು ವಿವೇಕವಂತರು ಯಾರಾದರೂ ನಂಬಿಯಾರೆ? "ಜಟಿಲತೆ 
ಇರದಂತಾಗಲು' ಎಂಬುದರ ಅರ್ಥವನ್ನು ಗ್ರಹಿಸಬೇಕಾದರೆ, ಅಲ್ಲಾಹನು ಪ್ರವಾದಿವರ್ಯರ(ಸ) ಮೇಲೆ ಹಾಕಿದ ಮಹಾನ್‌ 
ದೌತ್ಯದ ಹೊಣೆಗಾರಿಕೆಯನ್ನೂ ಅದನ್ನು ನಿರ್ವಹಿಸಲು ನಿಯುಕ್ತಗೊಳಿಸಲಾದ ಅಂದಿನ ಪರಿಸ್ಥಿತಿಯನ್ನೂ ತಿಳಿದಿರಬೇಕಾದುದು 
ಅತ್ಯಗತ್ಯ, ಈ ಎರಡು ವಾಸ್ತವಿಕತೆಗಳನ್ನು ಪಕ್ಷಪಾತ ರಹಿತ ದೃಷ್ಟಿಯಿಂದ ವೀಕ್ಷಿಸಿದರೆ, ಪತ್ನಿಯರ ಬಗ್ಗೆ ಪ್ರವಾದಿವರ್ಯರಿಗೆಸು 
ಈ ಸ್ವಾತಂತ್ರ್ಯ ನೀಡುವುದು ಎಷ್ಟರ ಮಟ್ಟಿಗೆ ಅಗತ್ಯವಿತ್ತು ಮತ್ತು ನಾಲ್ವರಿಗೆ ಸೀಮಿತಗೊಳಿಸುವುದರಲ್ಲಿ ಯಾವ "ಜಟಿಲತೆ'ಯಿತ್ತು 
ಎಂಬುದನ್ನುಸರಿಯಾಗಿ ಗ್ರಹಿಸಬಲ್ಲಮು. 

ಪ್ರವಾದಿಯವರಿಗೆಸು ವಹಿಸಿಕೊಡಲಾದ ಘನ ಕರ್ತವ್ಯವು, ಇಸ್ಲಾಮೊ ದೃಷ್ಟಿಯಿಂದ ಮಾತ್ರವಲ್ಲ ಸಾಮಾನ್ಯ ನಾಗರಿಕ 
ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದಲೂ ಅಸಂಸ್ಕೃತವಾಗಿದ್ದ ಒಂದು ಜನಾಂಗವನ್ನು ಜೀವನದ ಸರ್ವರಂಗಗಳಲ್ಲೂ ಸಂಸ್ಕರಿಸಿ ಒಂದು 


ಕಾಂಡ - 22 


94 ತಪ್ಪೀಮುಲ್‌ ಕುರ್‌ಆನ್‌ 


ಉನ್ನತ ಮಟ್ಟದ ಸಭ್ಯ ಹಾಗೂ ಪಾವನ ಜನಾಂಗವಾಗಿ ಮಾಪ ೯ಡಿಸುವುದಾಗಿತ್ತು. ಈ ಉದ್ದೇಶಕ್ಕಾಗಿ ಕೇವಲ ಪುರುಷರ ಸಃ ಂಸ್ಕರಣೆ 
ಮಾತ್ರ ಸಾಕಾಗಿರಲಿಲ್ಲ. ಸ್ತ್ರೀಯರನ್ನೂ ಸಂಸ್ಕರಿಸಬೇಕಾಗಿತ್ತು. ಆದರೆ ಯಾವ ನಾಗರಿಕತೆಯ ನಿಯಮಗಳನ್ನು ಕಲಿಸಲು 
ಪ್ರವಾದಿವರ್ಯರನ್ನುಸು ನೇಮಿಸಲಾಗಿತ್ತೋ ಅದರ ಪ್ರಕಾರ ಸ್ಟೀಪುರುಷರ ಮುಕ್ತ ಮಿಲನ ನಿಷಿದ್ಧವಾಗಿತ್ತು. ಈ ನಿಯಮವಿರುತ್ತಾ 
ಸ್ತ್ರೀಯರಿಗೆ ನೇರವಾಗಿ ತರಬೇತಿ ನೀಡುವುದು ದುಸಾಧ್ಯವಾಗಿತ್ತು. ಆದುದರಿಂದ ಸ್ವ್ರೀಯರಲ್ಲಿ ಕೆಲಸ ಮಾಡಲು ಪ್ರವಾದಿ 
ವರ್ಯರಿಗೆಸು ಒಂದೇ ದಾರಿ ಉಳಿದಿತ್ತು. ಅದೆಂದರೆ ವಿವಿಧ ಪ್ರಾಯದ ಮತ್ತು ಏವಿಧ ಪ್ರತಿಭೆಗಳಿರುವ ಅನೇಕ ಮಹಿಳೆಯರನ್ನು 
ವಿವಾಹವಾಗುವುದು ಮತ್ತು ಅವರಿಗೆ ನೇರವಾಗಿ ಶಿಕ್ಷಣ-ತರಬೇತಿ ನೀಡಿ ತಮ್ಮ ಕಾರ್ಯಗಳಿಗೆ ಅವರನ್ನು ಸಃ ಸಹಾಯಕರನ್ನಾಗಿ. 
ಮಾಡುವುದು. ತರುವಾಯ ಅವರ ಮೂಲಕ ಹಳ್ಳಿ- ಪಟ್ಟಣಗಳ, ಯುವ, ಮಧ್ಯವಯಸ್ಕ ಹಾಗೂ ವಯೋವೃದ್ಧ ಮಹಿಳೆಯರಿಗೆ 
ಧರ್ಮದ ಶಿಕ್ಷಣ ನೀಡುವುದು ಮತ್ತು ನೀತಿ- ನಾಗರಿಕತೆಯ ಹೊಸ ತತ್ವಗಳನ್ನು ಕಲಿಸಿಕೊಡುವುದು. ಅದಲ್ಲದೆ ಪ್ರವಾದಿ 
ಯವರಿಗೆಸು ಹಳೆಯ ಅಜ್ಞಾನಜನ್ಯ ಜೀವನ ವ್ಯವಸ್ಥೆಯನ್ನು ಅಳಿಸಿ ಅದರ ಸ್ಥಾನದಲ್ಲಿ ಇಸ್ಲಾಮೂ ಜೀವನ ವ್ಯವಸ್ಥೆಯನ್ನು 
ಕಾರ್ಯತಃ ಸ್ಥಾಪಿಸುವ ಹೊಣೆಗಾರಿಕೆಯನ್ನೂ ನೀಡಲಾಗಿತ್ತು. ಈ ಕರ್ತವ್ಯದ ಈಡೇರಿಕೆಯ ವೇಳೆ ಅಜ್ಞಾನಜನ್ಯ ವ್ಯವಸ್ಥೆಯ. 
ವಾಹಕರೊಂದಿಗೆ. ಯುದ್ಧ ಅನಿವಾರ್ಯವಾಗಿತ್ತು. ಈ ಸಂಘರ್ಷವು ಗೋತ್ರ ಪದ್ಧತಿಯು ತನ್ನ ವಿಶಿಷ್ಟ ಪರಂಪ! ರಿಯೊಂದಗೆ 
ರೂಢಿಯಲ್ಲಿದ್ದ ಒಂದು "ದೇಶದಲ್ಲಿ ನಡೆಯುತ್ತಿತ್ತು. ಇಂತಹ ಸನ್ನಿವೇಶದಲ್ಲಿ ಇತರ "ಮಾರ್ಗೋಪಾಯಗಳ ಜೊತೆಗೆ ಪ್ರ 
ವರ್ಯರು(ಸು ವಿವಿಧ ಕುಟುಂಬಗಳಲ್ಲಿ ವಿವಾಹವಾಗಿ ಅನೇಕ "ತರದ ಸ್ನೇಹ ಸಂಬಂಧವನ್ನು ಬಲಿಷ್ಠಗೊಳಿಸುವುದು ಸ 
ಅನೇಕ ರೀತಿಯ ಶತ್ರುತ್ವವನ್ನು ಕೊನೆಗೊಳಿಸುವುದು ಅಗತ್ಯವಾಗಿತ್ತು. ಪ್ರವಾದೀಸೆ ಯಾವೆಲ್ಲ ಸ್ತೀಯರನ್ನು ಮದುವೆಯಾದರೋ 
ಅವರ ವೈಯಕ್ತಿಕ ಗುಣವಿಶೇಷತೆಗಳಲ್ಲದ ಅವರ ಆಯ್ಕೆಯಲ್ಲಿ ಈ ಔಚಿತ್ಯವೂ ಅಡಗಿತ್ತು. ಆಯಿಶಾ "ಮತ್ತು ಹಫ್ಲಾರನ್ನುರ) 
ವಿವಾಹವಾಗುವ ಮೂಲಕ ಅಬೂಬಕರ್‌ ಮತ್ತು ಉಮರ್‌(ರುರೊಂದಿಗಿನ ಸಂಬಂಧವನ್ನು ಇನ್ನಷ್ಟು ಸುಭದ್ರಗೊಳಿಸಿದರು. ಉಮ್ಮು 
ಸಲಮ(ರ) ಅಬೂ ಜಹಲ್‌ ಮತ್ತು ಖಾಲಿದ್‌ ಬಿನ್‌ ವಲೀದ್‌ರ ಮನೆತನದ ಸುಪುತ್ರಿಯಾಗಿದ್ದರು. ಉಮ್ಮು ಹಬೀಬ(ರ) ಅಬೂ 
ಸುಫ್ಯಾನ್‌ರ ಮಗಳಾಗಿದ್ದರು. ಈ ಎಲ್ಲ ವಿವಾಹಗಳು ಪ್ರಸ್ತುತ ಮನೆತನಗಳ ಎರೋಧದ ಪ್ರಭಾವವನ್ನು 
ಕುಂಠಿತಗೊಳಿಸಿತು. ಮಾತ್ರವಲ್ಪ ಉಮ್ಮು ಹಬೀಬಾರನ್ನು ವಿವಾಹವಾದ ನಂತರ ಅಬೂ ಸುಫ್ಯಾನ್‌ ಎಂದೂ ಪ್ರವಾ 
ವರ್ಯರನ್ನುಸ) ಪ್ರತಿರೋಧಿಸಲು ಮುಂದೆ ಬರಲಿಲ್ಲ ಸಫಿಯ್ಯಾ » ಜುವೇರಿಯಾ ಮತ್ತು ರೈಹಾನ(ರ) ಯಹೂದಿ ಗಗ 
ಸ್ತ್ರೀಯರಾಗಿದ್ದರು. ಅವರನ್ನು ಸ್ವತಂತ್ರಗೊಳಿಸಿ ಅವರನ್ನು ಏವಾಹವಾದ ನಂತರ ಪ್ರವಾದಿವರ್ಯರ(ಸು ವಿರುದ್ಧ ಅವರ 
ಕಾರ್ಯಾಚರಣೆಗಳು ತಣ್ಣಗಾದವು. ಏಕೆಂದರೆ ಆ ಕಾಲದಲ್ಲಿ ಅರಬ್‌ ಸಂಪ್ರದಾಯದ ಪ್ರಕಾರ ಯಾವುದಾದರೊಂದು "ಗೋತ್ರದ 
ಹೆಣ್ಣನ್ನು ಮದುವೆಯಾದವನು ಆಕೆಯ ಕುಟುಂಬದ ಅಳಿಯನೆಂದು ಮಾತ್ರ ಪರಿಗಣಿಸಲಾಗುತ್ತಿರಲಿಲ್ಲ ಬದಲಾಗಿ, ಇಡೀ ಗೋತ್ರದ 
ಅಳಿಯನಾಗಿರುತ್ತಿದ್ದ ಅಳಿಯನೊಂದಿಗೆ ಹೋರಾಡುವುದೆಂದರೆ ಬಹಳ ನಾಚಿಕೆಗೇಡಿನ ವಿಷಯವಾಗಿತ್ತು. 

ಸಮಾಜದ ಸುಧಾರಣೆ ಮತ್ತು ಅಜ್ಞಾನಜನ್ಯ ಸಂಪ್ರದಾಯಗಳನ್ನು ಮುರಿಯುವುದೂ ಪ್ರವಾದಿವರ್ಯರ(ಸು ಕರ್ತವ್ಯಗಳಲ್ಲಿ 
ಸೇರಿತ್ತು. ಇದೇ "ಅಹ್‌ರಾಬ್‌' ಅಧ್ಯಾಯದಲ್ಲಿ ವಿವರವಾಗಿ ತಿಳಿಸಿರುವಂತೆ, ಅದಕ್ಕಾಗಿ ಅವರು ಒಂದು ವಿವಾಹವಾದರು. 

ಈ ಔಚಿತ್ಯಗಳಿಂದಾಗಿ, ಪ್ರವಾದಿಯವರಿಗೆ(ಸ) ವಿವಾಹದ ವಿಷಯದಲ್ಲಿ ಲ್ಲಿಯಾವುದೇ ಜಟಿಲತೆಯಿಲ್ಲದಿರುವುದು ಅಗತ್ಯವಾಗಿತ್ತು. 
ಯಾವ ಮಹಾನ್‌ ಕಾರ್ಯವನ್ನು ಪ್ರವಾದಿವರ್ಯರ(ಸು ಮೇಲೆ ಹೊರಿಸಲಾಗಿತ್ತೋ ಅದರ ಅಗತ್ಯಗಳಿಗನುಸಾರ ಅವರು ಎಷ್ಟು 
ಬೇಕಾದರೂ ವಿವಾಹ ಮಾಡಬಹುದಾಗಿತ್ತು. 

ಈ ವಿವರಣೆಯಿಂದ, ಬಹುಪತ್ನಿಶ್ವವು ಕೇವಲ ಕೆಲವು ವೈಯಕ್ತಿಕ ಅಗತ್ಯಗಳಿಗಾಗಿ ಮಾಡಬಹುದು. ಅದರ ಹೊರತು ಯಾವ 
ಉದ್ದೇಶಕ್ಕಾಗಿಯೂ ಅದು ಧರ್ಮಸಮೃತವಲ್ಲವೆಂದು ಹೇಳುವವರ ತಪ್ಪು "ಸ್ಪಷ್ಟವಾಗಿ ತಿಳಿಯುತ್ತದೆ. ಪತ್ನಿ ರೋಗಿಯಾಗಿದ್ದಳು, 
ಬಂಜಯಾಗಿದ್ದಳು, ಅವರಿಗೆ ಗಂಡು ಮಕ್ಕಳಿರಲಿಲ್ಲ ಅಥವಾ ಕೆಲವು ಅನಾಥರ ಸಂರಕ್ಷಣೆಯ ಸಮಸ್ಯೆ “ಎದುರಾಗಿತ್ತು ಎಂಬ 
ಕಾರಣಕ್ಕಾಗಿ ಪ್ರವಾದಿಸು ಒಂದಕ್ಕಿಂತ ಹೆಚ್ಚು ವಿವಾಹವಾಗಿರಲಿಲ್ಲವಂಬುದು ವ್ಯಕ್ತ. ಇಂತಹ ಸೀಮಿತ ವೈಯಕ್ತಿಕ ಅಗತ್ಯಗಳನ್ನು 
ಬಿಟ್ಟು ಪ್ರವಾದಿವರ್ಯರು(ಸ) ಎಲ್ಲ ವಿವಾಹಗಳನ್ನು ಬೋಧನೆ ಪ್ರಚಾರದ ಅಗತ್ಯಗಳಿಗಾಗಿ, ಸಮಾಜ ಸುಧಾರಣೆಗಾಗಿ 
ಅಥವಾ ಸಾಮೂಹಿಕ ಮತ್ತು ರಾಜಕೀಯ ಅಗತ್ಯಗಳಿಗಾಗಿ ಮಾಡಿದ್ದರು. ಇಂದು ಜನರು ಹೇಳುವಂತೆ, ಬಹುಪ. ತ್ರಿತ್ತವನ್ನು 
ಈ ಕೆಲವು ವಿಶಿಷ್ಟ ಉದ್ದೇಶಗಳಿಗೆ ಸೀಮಿತಗೊಳಿಸಿಲ್ಲ ಮತ್ತು ಅಲ್ಲಾಹನ ಪ್ರವಾದಿಯು(ಸು ಇನ್ನೂ ಅನೇಕ ಉದ್ದೇಶಗಳಿಗಾಗಿ 
ಅನೇಕ ವಿವಾಹಗಳನ್ನು ಮಾಡಿರುವಾಗ, ಕಾನೂನಿನಲ್ಲಿ ತನ್ನ ವತಿಯಿಂದ ಕೆಲವು ನಿರ್ಬಂಧಗಳನ್ನು "ಹೇರಿ, ಅದು 'ಶರೀಅತ್‌ನ 
ನಿರ್ಬಂಧಗಳೆಂದು ಹೇಳುವ ಅಧಿಕಾರ ಬೇರಾರಿಗೂ ಇದೆಯೆ? ವಾಸ್ತವದಲ್ಲಿ ಈ ಎಲ್ಲ ನಿರ್ಬಂಧಗಳ ಮೂಲವು ಬಹುಪತ್ನಿತ್ವ 
ಪದ್ಧತಿಯೇ ಕೆಟ್ಟದೆಂಬ ಪಾಶ್ಚಾತ್ಯ ವಿಚಾರವಾಗಿದೆ. ಈ ವಿಚಾರದ ಆಧಾರದಲ್ಲೇ ಈ ನಿಷಿದ್ದ ಕಾರ್ಯವು ಅನಿವಾರ್ಯ" 
ಅಗತ್ಯ ಗಳಿರುವಾಗ ಮಾತ್ರ ಧರ್ಮಸಮೃತವಾಗಬಲ್ಲುದು ಎಂಬ ಸಿದ್ಧಾಂತ ಹೊರಟಿತು. ಈ ಎದೇಶಿ "ವಿಚಾರದ ಮೇಲೆ ಇಸ್ಲಾಮಿನ 
ಖೋಟಾ ಮೊಹರು ಹಚ್ಚಲು ಎಷ್ಟೇ ಪ್ರಯತ್ನ ನಡೆದರೂ ಕುರ್‌ಆನ್‌. ಪ್ರವಾದಿಚರ್ಯೆ ಮತ್ತು ಇಡೀ ಮುಸ್ಲಿಮ್‌ ಸಮುದಾಯದ 
ಸಾಹಿತ್ಯಗಳಲ್ಲಿ ಅದು ಹುಡುಕಿದರೂ ಸಿಗಲಾರದು. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 95 


ಬ ಸಿತಿ ಚ ಬ್‌ 29 ಕಹ ಓಟ ಭಜ; ಆಯ ಕಟ ped 
ಆತಂಕವಿಲ್ಲ, ಇದರಿಂದ ಅವರ ಕಣ್ಣುಗಳು ತಣಿದಿರುವುದೆಂದೂ ಅವರು ಬೇಸರಿಸಲಾರರೆಂದೂ ನಿರೀಕ್ಷೆ ಇದೆ 
ಮತ್ತು ನೀವು ಅವರಿಗೆ ಕೊಟ್ಟುದರಲ್ಲಿ ಅವರೆಲ್ಲರೂ ತೃಪ್ತಿ ಪಟ್ಟುಕ್ಕೊಂಡಿರುವರು."" ನಿಮ್ಮ ಹೃದಯಗಳಲ್ಲಿ 
ಇರುವುದೆಲ್ಲವನ್ನೂ ಅಲ್ಲಾಹ್‌ ಅರಿಯುತ್ತಾನೆ ಮತ್ತು ಅಲ್ಲಾಹ್‌ ಸರ್ವಜ್ಞನೂ ಸಹನಶೀಲನೂ ಆಗಿರುತ್ತಾನೆ.” 


ಚಾಕು ಅತು ತಾಕುವ ಪಸ AEE 

91. ಈ ಸೂಕ್ತದ ಉದ್ದೇಶವು ಪ್ರವಾದಿಯವರನ್ನುಸು, ಅವರು ಶಾಂತಚಿತ್ತದಿಂದ ತಮ್ಮ ಕೆಲಸಗಳನ್ನು ಮಾಡಲು 
ಅನುಕೂಲವಾಗುವಂತೆ, ಅವರ ಖಾಸಗಿ ಬದುಕಿನ ಸಂಕೀರ್ಣತೆಗಳಿಂದ ಪಾರುಮಾಡುವುದಾಗಿತ್ತು. ತಮ್ಮ ಪತ್ನಿಯರ ಪೈಕಿ 
ಯಾರೊಂದಿಗೆ ಹೇಗೆ ಬೇಕಾದರೂ ವರ್ಶಿಸಬಹುದೆಂದು ಅಲ್ಲಾಹನೇ ಸ್ಪಷ್ಟ ಮಾತುಗಳಲ್ಲಿ ಅಧಿಕಾರ ನೀಡಿರುವಾಗ, ಈ ವಿಶ್ವಾಸಿ 
ಹೆಂಗಸರು ಪ್ರವಾದಿವರ್ಯರನ್ನುಸ) ಯಾವುದೇ ರೀತಿಯ ಕಳವಳಕ್ಕೀಡು ಮಾಡುವರು ಅಥವಾ ಪರಸ್ಪರ ನಾಮುಂದು ತಾಮುಂದು 
ಎಂಬ ಜಗಳ ಹುಟ್ಟಿಸಿ ಅವರನ್ನು ತೊಂದರೆ ಪಡಿಸುವರು ಎಂಬ ಅವಕಾಶವೇ ಇಲ್ಲವಾಯಿತು. ಆದರೆ ಅಲ್ಲಾಹನ ವತಿಯಿಂದ ಈ 
ಅಧಿಕಾರ ದೊರೆತ ನಂತರವೂ ಪ್ರವಾದಸು ತಮ್ಮ ಎಲ್ಲ ಪತ್ನಿಯರ ಜೊತೆ ಸಮಾನವಾಗಿ ವರ್ತಿಸಿ ನ್ಯಾಯ ಪ ಪಾಲಿಸಿದರು. ಗ 
ಇನ್ನೊಬ್ಬರಿಗೆ ಪ್ರಾಶಸ್ತ್ಯ ನೀಡಲಿಲ್ಲ ಸರದಿ ಪ್ರಕಾರ ಪ್ರ ಪ್ರತಿಯೋರ್ವ ಪತ್ನಿಯ ಮನೆಗೂ ಹೋಗುತ್ತಿದ್ದರು. ಹದೀಸ್‌ ವಿದ್ವಾಂಸರ ಪೈ 
ಅಬೂ ಇ ರುರ್ರಿ (ನ್‌ ಮಾತ್ರ ಪ್ರವಾದಿವರ್ಯರು(ಸ) ಕೇವಲ ನಾಲ್ವರು ಪತ್ನಿಯರ (ಆಯಿಶಾ, ಹಫ್ಲಾ ್ರ, ರ್ಯೌನಬ್‌ ಮತ್ತು is 
ಮನೆಗಳಿಗೆ ಸರದಿಯಂತೆ ಹೋಗುತ್ತಿದ್ದರೆಂದೂ ಉಳಿದ ಪತ್ನಿಯರಿಗೆ ಈ ಸರದಿ ನಿಶ್ಚಯಿಸರಲಿಲ್ಲವಂದೂ ಹೇಳುತ್ತಾರೆ. ಆದರೆ ಉಳಿದೆಲ್ಲ 
ಹದೀಸ್‌ ವಿದ್ವಾಂಸರೂ ಕುರ್‌ಆನ್‌ ವ್ಯಾಖ್ಯಾನಕಾರರೂ ಇದನ್ನು ನಿರಾಕರಿಸುತ್ತಾರೆ. ಪ್ರವಾದಿ(ಸ) ಈ ಅನುಮತಿಯ ಹೊರತಾಗಿಯೂ 
ಎಲ್ಲ ಪತ್ನಿಯರ. ಬಳಿಗೆ ಸರದಿಯಂತೆ ಹೋಗುತ್ತಿದ್ದು ಎಲ್ಲರೊಂದಿಗೂ ಸಮಾನವಾಗಿ ವರ್ತಿಸುತ್ತಿದ್ದರೆಂದು ಅತ್ಯಂತ ಪ್ರಬಲ ವರದಿಗಳ 
ಆಧಾರ ನೀಡುತ್ತಾರೆ. ಬುಖಾರಿ, ಮುಸ್ಲಿಮ್‌, ನಸಾಈಃ, ಅಬೂ ದಾವೂದ್‌ ಮುಂತಾದವರು, ಹ. ಯತರ: ಒಂದು ಹೇಳಿಕೆಯನ್ನು 
ಹೀಗೆ ಉಲ್ಲೇಖಿಸುತ್ತಾರೆ: "`ಈ ಸೂಕ್ತ ಅವತೀರ್ಣಗೊಂಡ ಬಳಿಕ ಪ್ರವಾದಿವರ್ಯರು(ಸ) ನಮ್ಮ ಪೈಕಿ ಯಾರದೇ ಸರದಿಯ ದನ 
ಇನ್ನೊಬ್ಬ ಪತ್ನಿಯ ಬಳಿಗೆ ಹೋಗುವುದಾದರೆ ಅವರಿಂದ ಅನುಮತಿ ಪಡೆಯುತ್ತಿದ್ದರು.'' ತನ್ನೊಂದಿಗೆ ಆಯಿಶಾ(ರ) ಹೀಗೆ 
ಹೇಳಿರುವುದಾಗಿ ಉರ್ವಾ ಬಿನ್‌ ರುುಬೈರ್‌ರ ವರದಿಯನ್ನು ಅಬೂಬಕರ್‌ ಜಸ್ಸಾಸ್‌ ಹೀಗೆ ಉಲ್ಲೇಖಿಸುತ್ತಾರೆ ಪ್ರವಾದಿಯವರು(ಸ) 
ಸರದಿಯ ವಿಷಯದಲ್ಲಿ ನಮ್ಮ ಪೈಕಿ ಯಾರಿಗೂ ಪ್ರಾಶಸ್ತ. ಕ ನೀಡುತ್ತಿರಲಿಲ್ಲ. 'ಪ್ರವಾದಿಸು ಎಲ್ಲ ಪತ್ನಿಯರ ಮನೆಗೆ ಹೋಗದೆ 
ಇರುವ ದಿನ ಬಹಳ ಕಡಿಮೆ. ಆದರೆ ಯಾವ ಪತ್ನಿಯ ಸರದಿಯ ದಿನವಾಗಿರುತ್ತದೋ ಅಂದು ಆಕೆಯ ಹೊರತು ಬೇರೆ ಪತ್ನಿಯರನ್ನು 
ಮುಟ್ಟುತ್ತಿರಲಿಲ್ಲ, ಆಯಿಶಾರಿಂದಲೇ ವರದಿಯಾದ ಇನ್ನೊಂದು ವರದಿ ಹೀಗಿದೆ: ಪ್ರವಾದಿಸು ತಮ್ಮ ಕೊನೆಯ ಕಾಯಿಲೆಯ. 
ವೇಳೆ "ಕೋಗ ಉಲ್ಬಣವಾಗಿ ನಡೆದಾಡಲು ಕಷ್ಟು ವಾದಾಗ, ತನ್ನನ್ನು ಆಯಿಶಾರ ಮನೆಯಲ್ಲಿರಿಸುವಂತೆ ಇತರ ಪತ್ನಿಯರ 
ಅನುಮತಿ ಕೇಳಿದರು. ಎಲ್ಲರೂ ಅನುಮತಿ ನೀಡಿದಾಗ ಪ್ರ ಪ್ರವಾದಿವರ್ಯರುಸು ತಮ್ಮ ಕೊನೆಯ ದಿನಗಳನ್ನು ಆಯಿಶಾರ ಮನೆಯಲ್ಲಿ 
ಕಳೆದರು. ಇಮಾಮ್‌ ರಯುಹ್ರೀಯವರ ಹೇಳಿಕೆಯನ್ನು ಇಬ್ನು ಆಬೀಹಾತಿಮ್‌ ಹೀಗೆ ಉಲ್ಲೇಖಿಸುತ್ತಾರೆ: ಪ್ರವಾದಿಯವರು(ಸ) 
ಯಾವ ಪತ್ನಿಯನ್ನೂ ಸರದಿಯಿಂದ ಹೊರತು ಪಡಿಸಿದ್ದಾರೆಂಬುದಕ್ಕೆ ಪುರಾವೆಯಿಲ್ಲ, ಆದರೆ ಹ. ಸೌದಾ(ರ) ಮಾತ್ರ ತನ್ನ ಸರದಿಯನ್ನು 
ಸ್ಥಣಚ್ಛೆಯಿಂದ ಹ. ಆಯಿಶಾರಿಗೆ ನೀಡಿದ್ದರು. ಏಕೆಂದರೆ “ಅವರು ವಯೋವೃದ್ಧೆಯಾಗಿದ್ದರು. 

ಇಲ್ಲಿ ಅಲ್ಲಾಹನು ತನ್ನಪ್ರ ಪ್ರವಾದಿಗೆ. ಈ ಸೂಕ್ತದಲ್ಲಿವೃಥಾ ರಿಯಾಯಿತಿ ತೋರಿ ಪ್ರವಾದಿ ಪತ್ನಿಯರ ಹಕ್ಕುಚ್ಯುತಿ ಮಾಡಿದ್ದಾನೆಂದು 
ಯಾರೂ ತಪ್ಪು ತಿಳಿದು ಕೊಳ್ಳಬಾರದು. ಯಾವ ಮಹಾನ್‌ ಉದ್ದೇಶಕ್ಕಾಗಿ ಪ್ರವಾದಿಯವರನ್ನುಸ) ಬಹುಪತ್ನಿತ್ವದ ಸಾಮಾನ್ಯ 
ನಿಯಮದಿಂದ ಹೊರತು ಪಡಿಸಲಾಗಿತ್ತೋ ಅದರ ಪ್ರಕಾರವೇ ಅವರಿಗೆ ಕೌಟುಂಬಿಕ ಜೀವನದಲ್ಲಿಶಾಂತಿ ಒದಗಿಸ: ಬೇಕಾದುದೂ ಅವರನ್ನು 
ಎಲ್ಲ ಜಂಜಡಗಳಿಂದ ರಕ್ಷಿಸಬೇಕಾದುದೂ ಅಗತ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಆ ಮಹಿಳೆಯರಿಗೆ ಪ್ರವಾದಿಯವರಂತಹ(ಸು ಅತ್ಯುನ್ನತ 
ವ್ಯಕ್ತಿಯ ಪತ್ನಿಯರಾಗುವ ಸೌಭಾಗ್ಯ ದೊರೆತುದು ಮಾತ್ರವಲ್ಲ ಅದರಿಂದಾಗಿ ಅವರಿಗೆ ಲೋಕಾಂತ್ಯದವರೆಗೆ ಮಾನವ ಕೋಟಿಯ 
ಮೊಕ್ತಕ್ಕೆ ಕಾರಣವಾಗುವಂತಹ ಅತ್ಯುನ್ನತ ಕಾರ್ಯದಲ್ಲಿ ಪ್ರವಾದಿವರ್ಯರ(ಸ) ಸಹಕಾರಿಗಳಾಗುವ ಅವಕಾಶವೂ ದೊರೆಯಿತು. 
ಈ ಉದ್ದೇಶಕ್ಕಾಗಿ ಯಾವ ರೀತಿಯಲ್ಲಿ ೧ ಪ್ರವಾದಿಸು ತ್ಯಾಗ ' ಬಲಿದಾನಗಳನ್ನು ನ ನೀಡುತ್ತಿದ್ದರೋ, ಪ್ರವಾದಿಯವರ(ಸ) ಎಲ್ಲಸಂಗಾತಿಗಳು 
ತಮ್ಮ ಶಕ್ತಾ ್ರಾನುಸಾರ ಹೇಗೆ ತ್ಯಾಗಗಳನ್ನು ಸಹಿಸುತ್ತಿದ್ದರೋ ಅದೇ ರೀತಿಯ ತ್ಯಾಗಗಳನ್ನು ಸಹಿಸಬೇಕಾದುದು ಪ್ರವಾದಿ ಪತ್ನಿಯರ 
ಕರ್ತವ್ಯ ವೂ ಆಗಿತ್ತು. ಆದುದರಿಂದ ಅಲ್ಲಾಹನ ಈತೀರ್ಮಾನವನ್ನು ಪ್ರವಾದಿವರ್ಯರಣು ಎಲ್ಲ ಸನ ಸಸಂತೋಷಸ್ಟ್ರೀಕರಸಿದರು. 

92. ಇದು ಪ್ರವಾದಿಪತ್ನಿಯರಿಗೂ ಇತರ ಎಲ್ಲ ಜನರಿಗೂ ನೀಡಿದ ಎಚ್ಚರಿಕೆಯಾಗಿದೆ. ಅಲ್ಲಾಹನ ಈ “ಆಜ್ಞೆ ಬಂದ 
ಬಳಿಕ ಮನಸ್ಸಿನೊಳಗಾದರೂ ಅದರ ಬಗ್ಗೆ ಅಸಮಾಧಾನ ತಾಳಿದರೆ ಅಲ್ಲಾಹನ ಹಿಡಿತದಿಂದ ಪಾರಾಗಲಾರರೆಂಬುದು ಪ್ರವಾದಿ 
ಪತ್ನಿಯರಿಗೆ ಎಚ್ಚರಿಕೆ. ಪ್ರವಾದಿಸು ಅವರ ದಾಂಪತ್ಯ ಜೀವನದ ಕುರಿತು ಯಾವುದೇ ರೀತಿಯ ಸಂದೇಹವನ್ನು ತಮ್ಮ 
ಮನಸ್ಸಿನೊಳಗಾದರೂ ಇರಿಸಿದರೆ ಅಥವಾ ಯಾವುದೇ ದುರ್ಭಾವನೆಯನ್ನು ಬೆಳೆಸಿದರೆ ಅವರ ಈ ಮನಸ್ಸಿನ ಕಳ್ಳತನವು ಅಲ್ಲಾಹನಿಂದ. 


ಕಾಂಡ - 22 


96 ತಪ್ಪೀಮುಲ್‌ ಕುರ್‌ಆನ್‌ 


ನನ Pe ಗಲ AS EN ETE ಯೃ ತ ತ್‌ಕ್ಕಂತ್ಛ್‌್‌ 
5) ELLE gO Ep SSI OT UALS o CEE 

ಶೆ ಗ ಟಲ್‌ Lud 298 AID 
೨೫೪೩೬೩54೪೫ CLOGS 66, LEGG 
ಇನ್ನು ಮುಂದೆ ನಿಮಗೆ ಇತರ ಸ್ತ್ರೀಯರು ಹಲಾಲ್‌(ಧರ್ಮಸಮ್ಮತು ಆಗಿರುವುದಿಲ್ಲ ಅವರ ಸೌಂದರ್ಯವು ನಿಮಗೆ 
ಎಷ್ಟೇ ಮೆಚ್ಚುಗೆಯಾಗಿದ್ದರೂ (ಇವರ ಸ್ಥಾನದಲ್ಲಿ ಇತರ ಪತ್ನಿಯರನ್ನು ತರುವ ಅನುಮತಿ ಇಲ್ಲ? ಆದರೆ ದಾಸಿಯರನ್ನು 
ತರಲು ಅನುಮತಿ ಇದೆ." ಅಲ್ಲಾಹ್‌ ಸಕಲ ವಸ್ತುಗಳ ಮೇಲ್ವಿಚಾರಕನಾಗಿರುತ್ತಾನೆ. 


ಮರೆಯಾಗಿರದು. ಅದರೊಂದಿಗೆ, ಅಲ್ಲಾಹನು ಸಹನಶೀಲನೆಂದು ಪ್ರಸ್ತಾವಿಸುವ ಮೂಲಕ ಪ್ರವಾದಿಯವರ(ಸ) ಅವಹೇಳನದ 
ವಿಚಾರವು ಕೂಡಾ ಕಠಿಣ ಶಿಕ್ಷೆಗೆ ಕಾರಣವಾಗುತ್ತದಾದರೂ ಅಂತಹ ದುರ್ಭಾವನೆ ಯಾರಲ್ಲಾದರೂ ಮೂಡಿದಾಗ ಅದನ್ನು 
ಮನಸ್ಸಿನಿಂದ ತೆಗೆದೆಸೆದರೆ ಅಲ್ಲಾಹನಿಂದ ಕ್ಷಮೆಯನ್ನು ನಿರೀಕ್ಷಿ ಸ ಬಹುದೆಂದು ಜನರಿಗೆ ತಿಳಿಯ ಪಡಿಸಲಾಗಿದೆ. ಭ್ಯ 

93. ಈ ಸೂಚನೆಗೆ ಎರಡು ಅರ್ಥಗಳಿವೆ. ಮೇಲಿನ 50ನೆಯ ಸೂಕ್ತದಲ್ಲಿ ಯಾವೆಲ್ಲ ಹೆಂಗಸರನ್ನು ಪ್ರವಾದಿವರ್ಯರಿಗೇಸ) 
ಹಲಾಲ್‌ ಮಾಡಲಾಗಿದೆಯೋ ಅದಕ್ಕೆ ಹೊರತಾದ ಯಾವ ಸ್ತ್ರೀಯೂ ಅವರಿಗೆ ಹಲಾಲ್‌ ಅಲ್ಲಎಂಬುದು ಒಂದು ಅರ್ಥ, ಎರಡನೆಯ 
ಅರ್ಥವೇನೆಂದರೆ ಪ್ರವಾದಿ ಪತ್ನಿಯರು ಯಾವುದೇ ಕಷ್ಟಕಾಲದಲ್ಲೂ ಪತಿಯೊಂದಿಗೇ ಇರಲು ಸಸಂತೋಷ ಒಪ್ಪಿದ್ದಾರೆ. ಪರಲೋಕ 
ಸುಖಕ್ಕಾಗಿ ಈ ಲೋಕದ ವೈಭವವನ್ನು ಕಡೆಗಣಿಸಿದ್ದಾರೆ. ಅಷ್ಟೇ ಅಲ್ಲ ಅವರೊಂದಿಗೆ ಪ್ರವಾದಿ(ಸ ಯಾವ ರೀತಿಯಲ್ಲಿ ವರ್ತಿಸಿದರೂ 
ಆಗಬಹುದು ಎಂಬ ಬಗ್ಗೆಯೂ ಸಂತೃಪ್ಪರಾಗಿದ್ದಾರೆ. ಆದುದರಿಂದ ಇನ್ನು ಅವರ ಪೈಕಿ ಯಾರಿಗೂ ತಲಾಕ್‌ ಕೊಟ್ಟು ಅವರ ಬದಲಿಗೆ 
ಇನ್ನೋರ್ವ ಪತ್ನಿಯನ್ನು ತರುವುದು ಅವರ(ಸ) ಪಾಲಿಗೆ ಧರ್ಮಸಮೃತವಲ್ಲ 

94, ಈ ಸೂಕ್ತವು ಪತ್ನಿಯರಲ್ಲದೆ ಅಧೀನವಿರುವ ದಾಸಿಯರೊಂದಿಗೂ ಸಂಸರ್ಗ ನಡೆಸಬಹುದೆಂದೂ ಅದಕ್ಕೆ 
ಯಾವುದೇ ಸಂಖ್ಯಾಮಿತಿಯಿಲ್ಲವೆಂದೂ ಸ್ಪಷ್ಟ ಪಡಿಸುತ್ತದೆ. "ಅನ್ನಿಸಾ' ಅಧ್ಯಾಯದ 3ನೆಯ ಸೂಕ್ತ, ಆಲ್‌ ಮೂಮಿನೂನ್‌ನ 
6 ಮತ್ತು ಅಲ್‌ ಮಲರಿಜ್‌ನ 30ನೆಯ ಸೂಕ್ತದಲ್ಲೂ ಈ ವಿಷಯವನ್ನು ಸ್ಪಷ್ಟಪಡಿಸಲಾಗಿದೆ. ಈ ಎಲ್ಲ ಸೂಕ್ತಗಳಲ್ಲೂ 
ಅಧೀನವಿರುವ ದಾಸಿಯರನ್ನು ಪತ್ನಿಯರಿಗಿಂತ ಪ್ರಶ್ಯೇಕವಾಗಿ ಒಂದು ವರ್ಗವೆಂಬ ನೆಲೆಯಲ್ಲಿ ಏವರಿಸಿ, ಅವರೊಂದಿಗೆ ದಾಂಪತ್ಯ 
ಸಂಬಂಧವನ್ನು ಇರಿಸುವುದು ಧರ್ಮಸಮೃತವೆಂದು ಹೇಳಲಾಗಿದೆ. ಅಷ್ಟೇ ಅಲ್ಲ ಅನ್ನಿಸಾ ಅಧ್ಯಾಯದ 3ನೆಯ ಸೂಕ್ತದಲ್ಲಿ 
ಪತ್ನಿಯರ ಸಂಖ್ಯೆಯನ್ನು ನಾಲ್ಕಕ್ಕೆ ಸೀಮಿತಗೊಳಿಸಲಾಗಿದೆ. ಆದರೆ ಅಲ್ಲಿ ಅಲ್ಲಾಹನು ಅಧೀನವಿರುವ ಸ್ತ್ರೀಯರಿಗೆ ಯಾವುದೇ 
ಸಂಖ್ಯೆಯನ್ನು ನಿಶ್ಚಂಯಿಸಲಿಲ್ಲ. ಇತರ ಸಂಬಂಧಿತ ಸೂಕ್ತಗಳಲ್ಲೂಅಂತಹ ಸೂಚನೆಗಳಿಲ್ಲ ಇಲ್ಲಿಪ್ರವಾದಿಯವರನ್ನುಸ) ಅಭಿಸಂಬೋಧಿಸಿ, 
ನಿಮಗೆ ಇನ್ನು ಬೇರೆ ಸ್ತ್ರೀಯರನ್ನು ವಿವಾಹವಾಗುವುದು ಅಥವಾ ಇರುವ ಪತ್ನಿಯರ ಪೈಕಿ ಯಾರಿಗಾದರೂ ತಲಾಕ್‌ ಕೊಟ್ಟು 
ಬೇರೆ ಪತ್ನಿಯನ್ನು ತರುವುದು ಹಲಾಲ್‌ ಅಲ್ಲ; ಆದರೆ ಅಧೀನದಲ್ಲಿರುವ ಹೆಂಗಸರು ಹಲಾಲ್‌ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. 
ಇದರಿಂದ ಅಧೀನದಲ್ಲಿರುವ ಹೆಂಗಸರಿಗೆ ಸಂಖ್ಯಾಮಿತಿಯಿಲ್ಲವೆಂದು ಸ್ಪಷ್ಟವಾಗುತ್ತದೆ. 

ಆದರೆ, ಅಲ್ಲಾಹನ ಶರೀಅತ್‌ ಧನಿಕ ವರ್ಗದ ಜನರಿಗೆ ಲೆಕ್ಕಮಿತಿಯಿಲ್ಲದಷ್ಟು ದಾಸಿಯರನ್ನು ಖರೀದಿಸಿ ತಂದು ಮೋಜು 
ಮಾಡಲು ಅವಕಾಶ ನೀಡುತ್ತದೆ ಎಂದು ಇದರ ಅರ್ಥವಲ್ಲ ವಾಸ್ತವದಲ್ಲಿ ಇದು ವಿಷಯಾಸಕ್ತರು ಮಾಡಿರುವ, ಕಾನೂನಿನ 
ದುರುಪಯೋಗವಾಗಿದೆ. ಕಾನೂನನ್ನು ಮಾನವರ ಸೌಲಭ್ಯಕ್ಕಾಗಿ ಮಾಡಲಾಗಿತ್ತೇ ಹೊರತು ಅದನ್ನು ದುರುಪಯೋಗ ಪಡಿಸಲಿಕ್ಕಾಗಿ 
ಅಲ್ಲ ಅದರ ಉದಾಹರಣೆ ಹೀಗಿದೆ. ಶರೀಅತ್‌ ಓಬ್ಬ ಪುರುಷನಿಗೆ ನಾಲ್ಕು ಪತ್ನಿಯರನ್ನು ಹೊಂದುವ ಅನುಮತಿ ನೀಡುತ್ತದೆ. 
ಓರ್ವ ಪತ್ನಿಗೆ ತಲಾಕ್‌ ಕೊಟ್ಟು ಇನ್ನೋರ್ವ ಪತ್ನಿಯನ್ನು ತರುವ ಅಧಿಕಾರವನ್ನೂ ನೀಡುತ್ತದೆ. ಮಾನವನ: ಅಗತ್ಯಗಳನ್ನು ಮುಂದಿಟ್ಟು 
ಈ ಕಾನೂನನ್ನು ಮಾಡಲಾಗಿತ್ತು. ಈಗ ಒಬ್ಬ ವ್ಯಕ್ತಿಯು ಭೋಗವಿಲಾಸಕ್ಕಾಗಿ ನಾಲ್ಕು ಪತ್ನಿಯರನ್ನು ಕೆಲವು ಸಮಯದವರೆಗೆ 
ಹೊಂದಿ ಅನಂತರ ಅವರಿಗೆ ತಲಾಕ್‌ ಕೊಟ್ಟು ಇನ್ನು ನಾಲ್ವರು ಪತ್ನಿಯರ ಒಂದು ದಂಡನ್ನು ತರುತ್ತಾ ಹೋದರೆ ಇದು ಕಾನೂನಿನ 
ಅನುಮತಿಯ ದುರುಪಯೋಗವಾಗಿದೆ. ಇದರ ಹೊಣೆಯು ಆ ವ್ಯಕ್ತಿಯ ಮೇಲೆ ಬೀಳುತ್ತದೆಯೇ ಹೊರತು ಅಲ್ಲಾಹನ 
ಶರೀಅತ್‌ ಅದಕ್ಕೆ ಹೊಣೆಯಲ್ಲ, ಅದೇ ರೀತಿಯಲ್ಲಿ ಯುದ್ಧದಲ್ಲಿ ಸೆರೆ ಸಿಕ್ಕಿದ ಹೆಂಗಸರನ್ನು ಅವರ ಬಳಿಯಲ್ಲಿರುವ ಮುಸ್ಲಿಮ್‌ 
ಕೈದಿಗಳ ಬದಲಿಗೆ ನೀಡಲು ಅಥವಾ ಪರಿಹಾರ ಧನ ಪಡೆದು ಅವರನ್ನು ಬಿಡುಗಡೆಗೊಳಿಸಲು ಸಿದ್ಧವಿಲ್ಲವೆಂದಾದರೆ ಶರೀಅತ್‌ 
ಅಂತಹ ಸ್ತ್ರೀಯರನ್ನು ದಾಸಿಯರನ್ನಾಗಿ ಮಾಡಲು ಅನುಮತಿ ನೀಡಿದೆ. ಅಂತಹ ಹೆಂಗಸರನ್ನು ಸರಕಾರವು ಯಾರ ಅಧೀನಕ್ಕೆ 
ನೀಡುತ್ತದೋ ಆ ವ್ಯಕ್ತಿಗಳಿಗೆ ಆ ಸ್ಟ್ರೀಯರೊಂದಿಗೆ ಸಂಸರ್ಗ ನಡೆಸುವ ಅಧಿಕಾರವನ್ನೂ ನೀಡಿದೆ. ಅವರು ಸಮಾಜದ ನೈತಿಕ ಸ್ವಾಸ್ತಕ್ಕೆ 
ಮಾರಕವಾಗಬಾರದೆಂಬುದೇ ಇದರ ಉದ್ದೇಶವಾಗಿದೆ. ಇನ್ನು ಯುದ್ಧದಲ್ಲಿಸೆರೆಯಾಳಾಗುವ ಜನರ ಸಂಖ್ಯೆ ಎಷ್ಟೆಂದು ನಿಗದಿಪಡಿಸಲು 
ಸಾಧ್ಯವಿಲ್ಲದ ಕಾರಣ ಒಬ್ಬ ವ್ಯಕ್ತಿ ಕಾನೂನು ಪ್ರಕಾರ ಒಂದು ಸಮಯದಲ್ಲಿ ಎಷ್ಟು ದಾಸದಾಸಿಯರನ್ನು ಇಟ್ಟುಕೊಳ್ಳಬಹುದೆಂದು ಮಿತಿ 
ಹೇರುವುದು ಸಾಧ್ಯವಿರಲಿಲ್ಲ, ಓರ್ವ ಗುಲಾಮ ಅಥವಾ ದಾಸಿಗೆ ತನ್ನ ಮಾಲಕನೊಂದಿಗೆ ಸರಿ ಹೊಂದದಿದ್ದಲ್ಲಿ ಇನ್ನೊಬ್ಬ ವ್ಯಕ್ತಿಯ 
ಮಾಲಕತ್ವಕ್ಕೆ ವರ್ಗಾಯಿಸಲಿಕ್ಕಾಗಿ ಮತ್ತು ಒಬ್ಬನೇ ವ್ಯಕ್ತಿಯ ಶಾಶ್ವತ ಮಾಲಕತ್ವದಲ್ಲಿದ್ದರೆ ಮಾಲಕನಿಗೂ ದಾಸರಿಗೂ ಯಾತನೆಯಾಗಿ 


ಕಾಂಡ -22 


33. ಅಲ್‌ ಅಹ್‌ರಭಾಬ್‌ 97 


10 6.313 ES 3) ಭ್ರಖ೫ LO) ಬಟ! ೫9೫ 
Ws EI SN 06೬% ಖೂ LEIS 6/34: 


pa 


ಸಹಿ KOBE 4% sh ds 6353 LEE $d LS 
(53-54) ಸತ್ಯವಿಶ್ವಾಸಿಗಳೇ, ಪ್ರವಾದಿಯ ಮನೆಗಳೊಳಗೆ ಅನುಮತಿಯಿಲ್ಲದೆ ಪ್ರವೇಶಿಸಬೇಡಿರಿ.* ಊಟದ 
ಸಮಯವನ್ನು ಕಾದುಕೊಂಡಿರಲೂ ಬೇಡಿರಿ. ನಿಮ್ಮನ್ನು ಊಟಕ್ಕೆ ಕರೆದರೆ ಖಂಡಿತ ಹೋಗಿರಿ ಆದರೆ ಊಟ 
ಮಾಡಿಯಾದೊಡನೆ ಚದರಿ ಬಿಡಿರಿ, ಮಾತಾಡುತ್ತ ಕುಳಿತಿರಬೇಡಿರಿ.?' ನಿಮ್ಮ ಈ ವರ್ತನೆಗಳು ಪ್ರವಾದಿಗೆ ತೊಂದರೆ 
ಕೊಡುತ್ತಿವೆ. ಆದರೆ ಅವರು ಸಂಕೋಚದಿಂದ ಏನೂ ಹೇಳುವುದಿಲ್ಲ ಮತ್ತು ಅಲ್ಲಾಹ್‌ ಸತ್ಯಸಂಗತಿಯನ್ನು ಹೇಳಲು 
ನಾಚುವುದಿಲ್ಲ ಪ್ರವಾದಿಯವರ ಪಶ್ನಿಯರಿಂದ ನಿಮಗೇನಾದರೂ ವಸ್ತುವನ್ನು ಕೇಳಬೇಕಾಗಿದ್ದರೆ ತೆರೆಯ ಹಿಂದಿನಿಂದ 


ಪರಿಣಮಿಸಬಾರದೆಂದು ದಾಸದಾಸಿಯರ ಕ್ರಯವಿಕ್ರಯವನ್ನೂ ಧರ್ಮಸಮೃತಗೊಳಿಸಲಾಯಿತು. ಶರೀಅತ್‌ ಈ ಎಲ್ಲ ನಿಯಮ 
ನಿಬಂಧನೆಗಳನ್ನು ಮಾನವರ ಸ್ಥಿತಿಗತಿ ಮತ್ತು ಅಗತ್ಯಗಳನ್ನು ಪರಿಗಣಿಸಿ ಸೌಲಭ್ಯಕ್ಕಾಗಿ ಮಾಡಿತ್ತು. ಅದನ್ನು ಧನಿಕ ವರ್ಗದವರು ತಮ್ಮ 
ಭೋಗವಿಲಾಸಕ್ಕಾಗಿ ದುರುಪಯೋಗ ಪಡಿಸಿದರೆ ಅದರ ಆರೋಪವು ಅವರ ಮೇಲೆ ಬೀಳುತ್ತದೆಯೇ ಹೊರತು ಶರೀಅತ್‌ನ ಮೇಲಲ್ಲ 

95. ಇದು ಸುಮಾರು ಒಂದು ವರ್ಷದ ನಂತರ "ಅನ್ನೂರ್‌' ಅಧ್ಯಾಯದ 27ನೆಯ ಸೂಕ್ತದಲ್ಲಿನೀಡಲಾದ ಸಾರ್ವತ್ರಿಕ ಆಜ್ಞೆಯ 
ಪೀಠಿಕೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಅರಬರು ಪರಸ್ಪರರ ಮನೆಗಳಿಗೆ ಸಂಕೋಚವಿಲ್ಲದೆ ನುಗ್ಗುಕ್ತಿದ್ದರು. ಒಬ್ಬನು ಇನ್ನೊಬ್ಬನನ್ನು 
ಭೇಟಿಯಾಗಬೇಕಿದ್ದರೆ ಮನೆಬಾಗಿಲಲ್ಲಿ ನಿಂತು ಕರೆಯುವ ಮತ್ತು ಅನುಮತಿ ಪಡೆಯುವ ಪದ್ಧತಿಯಿರಲಿಲ್ಲ ಒಳಹೊಕ್ಕು ಸ್ತ್ರೀಯರು 
ಮತ್ತು ಮಕ್ಕಳೊಂದಿಗೆ, ಮನೆಯೊಡೆಯ ಮನೆಯಲ್ಲಿದ್ದಾನೆಯೇ ಎಂದು ಕೇಳುತ್ತಿದ್ದರು. ಈ ಅಜ್ಞಾನಜನ್ಯ ಕ್ರಮವು ಅನೇಕ ಕೆಡುಕುಗಳಿಗೆ 
ಕಾರಣವಾಗುತ್ತಿತ್ತು. ಕೆಲವೊಮ್ಮೆ ಅದರಿಂದ ಭೀಕರ ನೈತಿಕ ಕೆಡುಕುಗಳಿಗೂ ನಾಂದಿ ಹಾಡುತ್ತಿತ್ತು. ಆದುದರಿಂದ ಪ್ರವಾದಿಯವರ(ಸ) 
ಮನೆಗಳಿಗೆ ಯಾವ ವ್ಯಕ್ತಿಯೂ ಆತ ಆಪ್ತ ಮಿತ್ರನಾಗಿರಲಿ ಅಥವಾ ಹತ್ತಿರದ ಸಂಬಂಧಿಕನೇ ಆಗಿರಲಿ ಅನುಮತಿಯಿಲ್ಲದೆ 
ಒಳಹೋಗಬಾರದೆಂಬ ನಿಬಂಧನೆಯನ್ನು ಹಾಕಲಾಯಿತು. ಅನಂತರ "ಅನ್ನೂರ್‌' ಅಧ್ಯಾಯದಲ್ಲಿ ಈ ನಿಬಂಧನೆಯನ್ನು ಎಲ್ಲ 
ಮುಸ್ಲಿಮರ ಮನೆಗಳಿಗೂ ಅನ್ವಯಿಸಿ ಸಾರ್ವತ್ರಿಕ ಆಜ್ಞೆ ನೀಡಲಾಯಿತು. 

96. ಇದು ಈ ಕುರಿತು ಎರಡನೆಯ ಅಜ್ಞೆಯಾಗಿದೆ. ಅರಬರಲ್ಲಿಹರಡಿಕೊಂಡಿದ್ದ ಅಸಭ್ಯ ದುರಭ್ಯಾಸಗಳ ಪೈಕಿ ಒಂದು, ಅವರು 
ತಮ್ಮಸ್ನೇಹಿತರ ಅಥವಾ ಭೇಟಿಯಾಗುವವರ ಮನೆಗಳಿಗೆ ಅವರ ಊಟದ ಸಮಯವನ್ನೇ ನೋಡಿ ಹೋಗುತ್ತಿದ್ದರು ಅಥವಾ ಊಟದ 
ಸಮಯವಾಗುವ ವರೆಗೂ ಅಲ್ಲೇ ಕುಳಿತಿರುತ್ತಿದ್ದರು. ಇದರಿಂದಾಗಿ ಮನೆಯ ಯಜಮಾನ ಹೆಚ್ಚಾಗಿ ಸಂಕಟಕ್ಕೆ ಗುರಿಯಾಗುತ್ತಿದ್ದ 
ಇದು ನಮ್ಮ ಊಟದ ಸಮಯ, ನೀವು ಹೋಗಿರಿ ಎಂದು ಹೇಳಿದರೆ ಅಸಭ್ಯತನವಾದೀತು. ಉಣಿಸಿದರೆ ಹಠಾತ್ತನೆ ಬಂದು ಬಿಟ್ಟ ಎಷ್ಟು 
ಮಂದಿಗೆಂದು ಉಣಿಸುವುದು? ಎಷ್ಟುಮಂದಿ ಬಂದರೂ ಅವರಿಗೆಲ್ಲಕೂಡಲೇ ಊಟದ ವ್ಯವಸ್ಥೆಮಾಡುವುದು ಎಲ್ಲರಿಗೆ ಸಾಧ್ಯವಾಗುವ 
ವಿಷಯವಲ್ಲ ಅಲ್ಲಾಹನು ಈ ಅಸಭ್ಯ ಅಭ್ಯಾಸವನ್ನು ನಿಷೇಧಿಸಿದನು. ಯಾರದಾದರೂ ಮನೆಗೆ ಊಟಕ್ಕೆ ಹೋಗುವುದಾದರೆ ಮನೆಯ 
ಯಜಮಾನ ಆಮಂತ್ರಿಸಿದರೆ ಮಾತ್ರ ಹೋಗಬೇಕೆಂದು ಆಜ್ಞಾಪಿಸಿದನು. ಈ ಆಜ್ಞೆಯು ಕೇವಲ ಪ್ರವಾದಿಯವರ(ಸ) ಮನೆಗೆ ಮಾತ್ರ 
ಸೀಮಿತವಾಗಿರಲಿಲ್ಲ ಸವಗ ಮುಸ್ಲಿಮರಲ್ಲಿ ಈ ಸಂಸ್ಕಾರವು ಕಟ್ಟಳೆಯಾಗಲಿ. ಎಂಬ ಉದ್ದೇಶದಿಂದ ಪ್ರವಾದಿವರ್ಯರ(ಸ) ಈ 
ಮಾದರೀ ಮನೆಯಲ್ಲಿಪ ಪ್ರಸ್ತುತ ನಿಬಂಧನೆಯನ್ನು ಜಾರಿಗೊಳಿಸಲಾಯಿತು. 

97. ಇದು ಇನ್ನೊಂದು ಅಸಭ್ಯ ಅಭ್ಯಾಸದ ಸುಧಾರಣೆಯಾಗಿದೆ. ಕೆಲವರು ಊಟಕ್ಕೆ ಅವರನ್ನು ಆಮಂತ್ರಿಸಿದಾಗ ಊಟ 
ಮಾಡಿಯಾದ ನಂತರ ಅಲ್ಲೇ ಕುಳಿತು ಹರಟೆ ಹೊಡೆಯಲಾರಂಭಿಸುತ್ತಾರೆ. ಅದು ಕೊನೆಗೊಳ್ಳುವುದೇ ಇಲ್ಲ ಮನೆಯ ಯಜಮಾನ 
ಮತ್ತು ಮನೆ ಮಂದಿಗೆ ಇದರಿಂದ ಎಷ್ಟು ಕಿರುಕುಳವಾಗುತ್ತದೆಂಬ ಪರಿವೆಯೇ ಅವರಿಗಿರುವುದಿಲ್ಲ ಅಸಭ್ಯ ವ್ಯಕ್ತಿಗಳು ಶಮ್ಮ ಈ 
ಅಭ್ಯಾಸದಿಂದ ಪ್ರ ಪ್ರವಾದಿವರ್ಯರನ್ನೂಸು ತೊಂದರೆಗೊಳಪಡಿಸುತ್ತಿದ್ದರು. ಪ್ರವಾದಿ(ಸ) ತಮ್ಮಉನ್ನತ ಚಾರಿತ್ರ್ಯ ದಿಂದಾಗಿ ಅವನ್ನು; ಸಹಿಸಿ 
ಕೊಳ್ಳುತ್ತಿದ್ದರು. ಕೊನೆಗೊಮ್ಮೆ ಹ. ಯ್ಯುನಬ್‌ರ ವಲೀಮದ ದಿವಸ ಈ ದುರಭ್ಯಾಸವು ಮಿತಿಮೊರಿ ಹೋಯಿತು. ಪ್ರವಾದಿಯವರ(ಸ ಅಪ್ಪ 
ಸೇವಕ ಹ... ಅನಸ್‌ ಬಿನ್‌ ಮಾಲಿಕ್‌ ಉಲ್ಲೇಖಿಸುತ್ತಾರೆ : ಅಂದು ರಾತ್ರಿ ವಲೀಮದ ಸತ್ಕಾರ ಕೂಟವಿತ್ತು. ಜನರು ಊಟಮಾಡಿ ಹೋದರು. 
ಆದರೆ ಎರಡು ಮೂರು ಮಂದಿ ಊಟವಾದ ನಂತರ ಕುಳಿತು ಹರಟೆ ಹೊಡೆಯತೊಡಗಿದರು. ಪ್ರವಾದಿ(ಸ) ಇದರಿಂದ ಬೇಸತ್ತು ತಮ್ಮ 
ಇತರ ಪತ್ನಿಯರ ಮನೆಗಳಿಗೆ ಒಂದು ಸುತ್ತು ಭೇಟಿ ನೀಡಿ ಮರಳಿದರು. ಆದರೂ ಈ ಮಂದಿ ಅಲ್ಲೇ ಕುಳಿತಿದ್ದರು. ಪ್ರವಾದಿ(ಸ) 
ಪುನಃ ಹೊರಗೆ ಹೋಗಿ ಆಯಿಶಾರ ಮನೆಯಲ್ಲಿ ಕುಳಿತರು. ಬಹಳ ರಾಶ್ರಿಯಾದಾಗ ಆ ಜನರು ಹೋಗಿರುವರೆಂದು ತಿಳಿದಾಗ 
ಪ್ರವಾದಿಸು ರ್ಬುನಬ್‌ರ ಮನೆಗೆ ಬಂದರು. ಇದರ ನಂತರ ಇಂತಹ ಕೆಟ್ಟ ಅಭ್ಯಾಸಗಳ ಬಗ್ಗೆ ಅಲ್ಲಾಹನೇ ಜನರನ್ನು ಎಚ್ಚರಿಸುವುದು 


ಹ 


ಕಾಂಡ - 22 


98 ತಪ್ಪೀಮುಲ್‌ ಕುರ್‌ಆನ್‌ 


2 EEL A NLL AE * ಡ್‌್‌ [A 
5೨115556115 ISS 1810 ೮2506045 3; 
HE EE LLL PNT AN 2 
SEES SEIN ಟಿಟಿ ಎಡ AN ಹಿ 66 YS ಶ್ರ. 
ಸಟ ಯ ಕ TR CME EM AO NT 
ಕಟಿ LASS NSS ETS pS 60: ಸಂಕ 

ಕೇಳಿ ಪಡಕೊಳ್ಳಿರಿ. ಇದು ನಿಮ್ಮ ಹಾಗೂ ಅವರ ಹೃದಯಗಳ ಶುದ್ಧಿಗೆ ಹೆಚ್ಚು ಸೂಕ್ತವಾದ ಕ್ರಮವಾಗಿದೆ.” 
ಅಲ್ಲಾಹನ ಸಂದೇಶವಾಹಕರಿಗೆ ಕೀಟಲೆ ಕೊಡುವುದು ನಿಮಗೆ ಎಷ್ಟು ಮಾತ್ರಕ್ಕೂ ಸೂಕ್ತವಲ್ಲ ಅವರ ಕಾಲಾನಂತರ 
ಅವರ ಪತ್ನಿಯರೊಂದಿಗೆ ವಿವಾಹ ಮಾಡಿಕೊಳ್ಳುವುದೂ ಎಂದೆಂದಿಗೂ ನಿಮಗೆ ಧರ್ಮಸಮೃತವಾದುದಲ್ಲ. ಇದು 


ಅಲ್ಲಾಹನ ಬಳಿ ಮಹಾ ಪಾಪಕಾರ್ಯ. ನೀವು ಯಾವುದನ್ನಾದರೂ ಪ್ರಕಟಗೊಳಿಸಿದರೂ ಬಚ್ಚಿಟ್ಟರೂ ಅಲ್ಲಾಹ್‌ 
ಪ್ರತಿಯೊಂದು ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನವಿರುವವನಾಗಿರುತ್ತಾನೆ.” 


ಅನಿವಾರ್ಯವಾಯಿತು. ಹ. ಅನಸ್‌ರ ವರದಿ ಪ್ರಕಾರ, ಈ ಸೂಕ್ತಗಳು ಅದೇ ಸಂದರ್ಭದಲ್ಲಿ! ಅವತೀರ್ಣಗೊಂಡಿದ್ದುವು. (ಮುಸ್ಲಿಮ್‌, 
ನಸಾಈ, ಇಬ್ನು ಜರೀರ್‌) ತ 

.98. ಹಿಜಾಬ್‌(ಪರ್ದಾ)ನ ಸೂಕ್ತವೆಂದು ಇದನ್ನೇ ಕರೆಯಲಾಗುತ್ತದೆ. ಬುಖಾರಿಯಲ್ಲಿ ಹ.ಅನಸ್‌ ಬಿನ್‌ ಮಾಲಿಕ್‌ರವರ(ರ) 
ವರದಿಯೊಂದು ಹೀಗಿದೆ- ಈ ಸೂಕ್ತ ಅವತೀರ್ಣಗೊಳ್ಳುವುದಕ್ಕಿಂತ ಮುಂಚೆ ಹ. ಉಮರ್‌(ರ) ಪ್ರವಾದಿಯವರೊಡನೆ(ಸು 
ಅನೇಕ ಬಾರಿ, ಪ್ರವಾದಿವರ್ಯರೆ! ತಮ್ಮಲ್ಲಿಗೆ ಒಳ್ಳೆಯ ಜನರೂ ಬರುತ್ತಾರೆ, ಕೆಟ್ಟವರೂ ಬರುತ್ತಾರೆ. ತಾವು ತಮ್ಮ ಪತ್ನಿಯರಿಗೆ 
ಪರ್ದಾ'ಹಾಕುವ ಆಜ್ಞೆ ನೀಡುತ್ತಿದ್ದರೆ ಉತ್ತಮವಿತ್ತೆಂದು ಹೇಳುತ್ತಿದ್ದರು. ಇನ್ನೊಂದು ವರದಿಯಲ್ಲಿ ಹೀಗಿದೆ- ಒಮ್ಮೆ ಹ. ಉಮರ್‌ 
(ರ) ಅವರು ಪ್ರವಾದಿ ಪತ್ನಿಯರೊಡನೆ, ನಿಮ್ಮ ಪರವಾಗಿ ನನ್ನ ಮಾತನ್ನು ಪಾಲಿಸಲಾದರೆ ನನ್ನ ದೃಷ್ಟಿಯು ನಿಮ್ಮ ಮೇಲೆ ಎಂದೂ 
ಬೀಳಲಾರದು ಎಂದು ಹೇಳಿದರು. ಆದರೆ ಪ್ರವಾದಿ(ಸ) ಶಾಸನಾಧಿಕಾರದಲ್ಲಿ ಸಾರ್ವಭೌಮರಲ್ಲದ ಕಾರಣ ಅವರು ಅಲ್ಲಾಹನ 
ಸೂಚನೆಯನ್ನು ನಿರೀಕ್ಷಿಸುತ್ತಿದ್ದರು. ಕೊನೆಗೆ ವಿವಾಹನಿಷಿದ್ಧ ಪುರುಷರ ಹೊರತು (ಮುಂದೆ 55ನೆಯ ಸೂಕ್ತದಲ್ಲಿ ಬರುವಂತೆ 
ಇತರ ಪುರುಷರಾರೂ ಪ್ರವಾದಿಯವರ(ಸ) ಮನೆಗೆ ಬರಬಾರದು ಹಾಗೂ ಸ್ತ್ರೀಯರೊಂದಿಗೆ ಏನಾದರೂ ಕೆಲಸವಿದ್ದರೆ 
ಪರದೆಯ ಹಿಂದಿನಿಂದ ಮಾತಾಡಬೇಕು ಎಂಬ ಆಜ್ಞೆ ಬಂತು. ಈ ಆಜ್ಞೆಯ ನಂತರ ಪ್ರವಾದಿ ಪತ್ನಿಯರ ಮನೆಗಳಿಗೆ ಪರದೆ 
ಹಾಕಲಾಯಿತು. ಪ್ರವಾದಿವರ್ಯರ(ಸ) ಮನೆಗಳು. ಮುಸ್ಲಿಮರಿಗೆ ಆದರ್ಶವಾಗಿದ್ದುದರಿಂದ ಎಲ್ಲ ಮುಸ್ಲಿಮರ ಮನೆಗಳಲ್ಲೂ 
ಪರದೆ ಹಾಕಲಾಯಿತು. ಸೂಕ್ತದ ಕೊನೆಯ ವಾಕ್ಯವು ಸ್ವೀ-ಪುರುಷರ ಮನಸ್ಸುಗಳನ್ನು ಶುದ್ಧಗೊಳಿಸ ಬಯಸುವವರು ಈ 
ವಿಧಾನವನ್ನು ಅನುಸರಿಸಬೇಕೆಂಬುದನ್ನು ಸೂಚಿಸುತ್ತದೆ. 

ಯಾವ ಗ್ರಂಥವು ಸ್ತ್ರೀ ಪುರುಷರು ಪರಸ್ಪರ ಎದುರು ಬದುರಾಗಿ ಮಾತಾಡುವುದರಿಂದ ತಡೆಯುತ್ತದೋ ಮತ್ತು 
ಪರದೆಯ ಹಿಂದಿನಿಂದ ಮಾತಾಡುವುದರ ಔಚಿತ್ಯವನ್ನು "ನಿಮ್ಮ ಮತ್ತು ಅವರ ಮನಸ್ಸಿನ ಪರಿಶುದ್ಧತೆಗೆ ಈ ಎಧಾನ 
ಅನಿವಾರ್ಯ'ವೆಂದು ಹೇಳುತ್ತದೋ ಅದರಲ್ಲಿ ಸಮ್ಮಿಶ್ರ ಸಭೆಗಳು, ಸಮ್ಮಿಶ್ರ ಶಿಕ್ಷಣ ಸಂಸ್ಥೆಗಳು ಮತ್ತು ಶಾಸನಸಭೆಗಳು ಹಾಗೂ 
ಕಚೇರಿಗಳಲ್ಲಿ ಸ್ತ್ರೀ ಪುರುಷರ ಮುಕ್ತ ಮಿಲನವು ಧರ್ಮಸಮೃತವೆಂದೂ ಅದರಿಂದ ಮನಸ್ಸಿನ ಶುದ್ಧತೆಗೆ ಯಾವ ಭಂಗವೂ 
ಉಂಟಾಗುವುದಿಲ್ಲವೆಂದೂ ಭಾವಿಸುವುದು ಹೇಗೆ ಸಾಧ್ಯ? ಯಾರಾದರೂ ಕುರ್‌ಆನನ್ನು ಅನುಸರಿಸುವುದಿಲ್ಲವೆಂದಾದರೆ ಅದಕ್ಕಿರುವ 
ಸರಿಯಾದ ವಿಧಾನ, ಅಜರ ವಿರುದ್ಧ ವರ್ತಿಸುವುದಾಗಿದೆ ಮತ್ತು ನಾನು ಕುರ್‌ಆನಿನ ಅನುಸರಣೆ ಮಾಡುವುದಿಲ್ಲವೆಂದು ಆತ 
ಸ್ಪಷ್ಟವಾಗಿ ಸಾರಿ ಹೇಳಬೇಕು. ಆದರೆ ತಾನು ಕುರ್‌ಆನಿನ ಆಜ್ಞೆಗಳನ್ನು ಸ್ಪಷ್ಟವಾಗಿ ಉಲ್ಲಂಫಿಸುತ್ತಾ' ಇದು ತಾನು ಕಂಡು 
ಹಿಡಿದಿರುವ ಇಸ್ಲಾಮಿನ ಸ್ಫೂರ್ತಿಯೆಂದು ಹೇಳುವುದು ಅತ್ಯಂತ ನೀಚಕೃತ್ಯವಾಗಿದೆ. ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯ ಹೊರಗೆ 
ಜನರಿಗೆ:ಸಿಕ್ಕಿರುವುದು ಅದೆಂತಹ ಇಸ್ಲಾಮಿನ ಸ್ಫೂರ್ತಿ? 

99. ಇದು ಆ ಕಾಲದಲ್ಲಿ ಪ್ರವಾದಿಯವರ(ಸ) ವಿರುದ್ಧ ಹೊರಿಸಲಾಗುತ್ತಿದ್ದ ಆಪಾದನೆಗಳ ಕಡೆಗೆ ಸೂಚನೆಯಾಗಿದೆ. 
ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ಚಾಸಿಗಳ ಜೊತೆ ಕೆಲವು ದುರ್ಬಲ ಎಶ್ವಾಸಿಗಳಾದ ಮುಸ್ಲಿಮರೂ ಅದರಲ್ಲಿ: ಪಾಲ್ಗೊಂಡಿದ್ದರು. 

100. ಪ್ರವಾದಿಯವರ(ಸ) ಪತ್ನಿಯರು ಸತ್ಯವಿಶ್ವಾಸಿಗಳೆ ಮಾತೆಯರಾಗಿದ್ದಾರೆ ಎಂದು ಅಧ್ಯಾಯದ ಆರಂಭದಲ್ಲಿ ಹೇಳಲಾದ 
ಮಾತಿನ ವಿವರಣೆಯಿದು. ಸ 

101. ಅರ್ಥಾತ್‌, ಪ್ರವಾದಿಯವರ(ಸ) ಬಗ್ಗೆ ಮನಸ್ಸಿನಲ್ಲಾದರೂ ಕೆಟ್ಟ ಯೋಚನೆಯನ್ನು ಯಾರಾದರೂ ಮಾಡಿದರೆ 
ಅಥವಾ ಪ್ರವಾದಿ 'ಪತ್ನಿಯರ ಕುರಿತು ಯಾರಾದರೂ ತನ್ನ ಮನಸಿನಲ್ಲಿ ಕೆಟ್ಟ ಭಾವನೆ ಬಚ್ಚಿಟ್ಟಿದ್ದರೆ ಅದು ಅಲ್ಲಾಹನಿಂದ 
ಮರೆಯಾಗದು. ಅವನು ಅದರ ಶಿಕ್ಷೆಯನ್ನು ಪಡೆದೇ ತೀರುವನು. 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 99 


UB NL CA BL CAI [ು ರ ್ರ್ಷು್‌ PP RT ಚ 
866 ಬಜಿ 60. ಬ EL LSS GS 8,516; 
BBV LN RE ಟೌ Ae EN ಜೊ 
215 EELS ಜೆ ಊಹ ೬ ೪೪.೩ ELS MO Bs 
ಆಜ ಜ್‌ ಲ್ಲೇ PU AURIS A ಲ್‌ ಡಲ ಲ್ಲ ಜ್ನ 
US SIL Cl SU ಚಟ OSE ಹೆ ಕಟಿ 
(55) ಪ್ರವಾದಿಯವರ ಪತ್ನಿಯರ ಮನೆಗಳಿಗೆ ಅವರ ತಂದೆಯಂದಿರಾಗಲಿ, ಪುತ್ರರಾಗಲಿ, ಸಹೋದರ 
ರಾಗಲಿ, ಸೋದರ ಪುತ್ರರಾಗಲಿ, ಸೋದರಿ ಪುತ್ರರಾಗಲಿ,' ಅವರ ಒಡನಾಟದ ಸ್ಟೀಯರಾಗಲಿ,'* ಅವರ 
ಗುಲಾಮರಾಗಲಿ,* ಬರುವುದರಲ್ಲಿ ದೋಷವಿಲ್ಲ (ಸ್ತೀಯರೆಲ ನೀವು ಅಲ್ಲಾಹನ ಆಜ್ಞೋಲ್ಲಂಘನೆಯಿಂದ 
ದೂರವಿರಬೇಕು. ಅಲ್ಲಾಹ್‌ ಸಕಲ ವಸ್ತುಗಳೆ ಬಗ್ಗೆ ಸಾಕ್ಷಿಯಾಗಿದ್ದಾನೆ.'” 
(56) ನಿಶ್ಚಯವಾಗಿಯೂ ಅಲ್ಲಾಹ್‌ ಮತ್ತು ಅವನ ಮಲಕ್‌ಗಳು (ದೇವಚರರು) ಪ್ರವಾದಿಯವರಿಗೆ "ಸಲಾತ್‌' 
(ಸ್ವ ವಚನ) ಹೇಳುತ್ತಾರೆ.' ಸತ್ಯವಿಶ್ವಾಹಿಗಳೇ, ನೀವೂ ಅವರ ಮೇಲೆ ಸಲಾತ್‌ ಮತ್ತು ಸಲಾಮ್‌ (ಅಭಿವಂದನೆ) 
ಸಲ್ಲಿಸುತ್ತಲಿರಿ." : 


102. ವಿವರಣೆಗಾಗಿ "ಅನ್ನೂರ್‌' ಅಧ್ಯಾಯದ 38ರಿಂದ 42ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ. ಈ ನಿಟ್ಟಿನಲ್ಲಿ 
ಅಲ್ಲಾಮಾ ಆಲೂಸಿಯವರ ವಿವರಣೆಯು ಗಮನಾರ್ಹವಾಗಿದೆ. ಅವರು ಬರೆಯುತ್ತಾರೆ ಸಹೋದರರು, ಸೋದರಳಿಯಂದಿರು 
ಮತ್ತು ಸೋದರ ಪುತ್ರರ ವಿಧಿಯಲ್ಲಿ ಓರ್ವ ಸೀಗೆ ನಿಷಿದ್ಧವಾಗಿರುವ ಎಲ್ಲ ಸಂಬಂಧಿಕರೂ ಸೇರುತ್ತಾರೆ. ಅದು ನೈಜ ಸಂಬಂಧಿಕರಾಗಿರಲಿ 
ಅಥವಾ ಸ್ತನಪಾನ ಸಂಬಂಧಿಯಾಗಿರಲಿ. ಈ ಪಟ್ಟಿಯಲ್ಲಿ ಪಿತೃಸಹೋದರ ಮತ್ತು ಸೋದರ ಮಾವನನ್ನು ಪ್ರಸ್ತಾಪಿಸದಿರುವುದಕ್ಕೆ 
ಕಾರಣ ಅವರು ಸ್ಟೀಗೆ ಹೆತ್ತವರಂತಿದ್ದಾರೆ ಅಥವಾ ಸೋದರಳಿಯಂದಿರು ಮತ್ತು ಸೋದರರ ಪುತ್ರರ ಪ್ರಸ್ತಾಪ ಬಂದಿರುವುದರಿಂದ 
ಅವರ ಪ್ರಸ್ತಾಪದ ಅಗತ್ಯವಿಲ್ಲವೆಂದು ಅದನ್ನು ತೆಗೆದು ಹಾಕಿರಬಹುದು. ಏಕೆಂದರೆ ಸೋದರಳಿಯಂದಿರು ಮತ್ತು ಸೋದರ 
ಪುತ್ರರ ಮುಂದೆ ಪರ್ದಾದ ಅಗತ್ಯ ಇಲ್ಲದಂತೆಯೇ ಪಿಶೃಸಹೋದರ ಮತ್ತು ಸೋದರಮಾವನವರ ಮುಂದೆಯೂ ಪರ್ದಾದ 
ಅಗತ್ಯವಿಲ್ಲ (ರೂಹುಲ್‌ಮಲನಿ) 

103. ವಿವರಣೆಗಾಗಿ ಅನ್ನೂರ್‌ ಅಧ್ಯಾಯದ 43ನೆಯ ಟಿಪ್ಪಣಿ ನೋಡಿರಿ. 

104. ವಿವರಣೆಗಾಗಿ ಅನ್ನೂರ್‌ ಅಧ್ಯಾಯದ 44ನೆಯ ಟಿಪ್ಪಣಿ ನೋಡಿರಿ. 

105. ಈ ಮಾತಿನ ಅರ್ಥವೇನೆಂದರೆ ಈ ಸ್ಪಷ್ಟ ಆದೇಶ ಬಂದ ನಂತರ ಪ್ರಸ್ತುತ ಸಂಬಂಧಿಕರ ಹೊರತಾದ ಯಾರಿಗೂ 
ಇನ್ನು ಮುಂದೆ ಮನೆಗಳಿಗೆ ಮರೆಯಿಲ್ಲದೆ ಬರುವ ಅನುಮತಿ ನೀಡಬಾರದು. ಇನ್ನೊಂದು ಅರ್ಥವೇನೆಂದರೆ ಸ್ತ್ರೀಯರು 
ತಮ್ಮ ಪತಿಯಂದಿರ ಉಪಸ್ಥಿತಿಯಲ್ಲಿ ಪರ್ದಾವನ್ನು ಪಾಲಿಸುವ, ಆದರೆ ಪತಿ ಇಲ್ಲದಾಗ ವಿವಾಹ ನಿಷಿದ್ದವಲ್ಲದ ಗಂಡಸರ 
ಮುಂದೆ ಪರ್ದಾರಹಿತರಾಗಿರುವಂತಹ ಧೋರಣೆ ಕೈಗೊಳ್ಳಬಾರದು. ಅವರ ಈ ಕೃತ್ಯವು ಪತಿಯಂದಿರಿಂದ ಮರೆಯಾದರೂ 
ಅಲ್ಲಾಹನಿಂದ ಮರೆಯಾಗಿರದು. 

106. ಅಲ್ಲಾಹನು ತನ್ನ ಪ್ರವಾದಿಯ ಮೇಲೆ ಸಲಾತ್‌ (ಸ್ವಸ್ತಿವಚನ) ಹೇಳುವುದೆಂದರೆ ಆತನು ಅವರ ಮೇಲೆ 
ಅಪಾರ ಕರುಣೆಯುಳ್ಳವನಾಗಿದ್ದಾನೆ. ಅವರನ್ನು ಪ್ರಶಂಸಿಸುತ್ತಾನೆ. ಅವರ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿಯುಂಟು ಮಾಡುತ್ತಾನೆ. 
ಅವರ ಹೆಸರನ್ನು ಜನಪ್ರಿಯ ಗೊಳಿಸುತ್ತಾನೆ ಹಾಗೂ ಅವರ ಮೇಲೆ ತನ್ನ ಅನುಗ್ರಹಗಳ ಸುರಿಮಳೆಗರೆಯುತ್ತಾನೆ. ಮಲಕ್‌ಗಳು 
(ದೇವಚರರು) ಪ್ರವಾದಿಯ ಮೇಲೆ ಸಲಾತ್‌ ಹೇಳುವುದೆಂದರೆ ಅವರು ಪ್ರವಾದಿಯನ್ನು ಅತ್ಯಧಿಕ ಪ್ರೀತಿಸುತ್ತಾರೆ...ಅವರಿಗೆ 
ಉನ್ನತೋನ್ನತ ಸ್ಥಾನವನ್ನು ನೀಡುವಂತೆ, ಅವರ ಧರ್ಮವನ್ನು ಉತ್ತುಂಗಗೊಳಿಸುವಂತೆ, ಅವರ ಧರ್ಮವಿಧಾನವನ್ನು (ಶರೀಅತ್‌) 
ವ್ಯಾಪಕ ಗೊಳಿಸುವಂತೆ ಮತ್ತು ಅವರನ್ನು ಮಕಾಮು ಮಹ್ಮೂದ್‌ಗೆ (ಪ್ರತಿಷ್ಠಿತ ಸ್ಥಾನು ತಲಪಿಸುವಂತೆ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾರೆ. 
ಸೂಕ್ತದ ಹಿನ್ನೆಲೆಯನ್ನು ಗಮನಿಸುವಾಗ ಈ ವಾಕ್ಚರಣಿಯಲ್ಲಿ ಈ ವಿಷಯವನ್ನು ಏಕೆ ಹೇಳಲಾಗಿದೆಯೆಂದು ಸ್ಪಷ್ಟವಾಗಿ. ತಿಳಿದು 
ಬರುತ್ತದೆ. ಇಸ್ಲಾಮಿನ ವಿರೋಧಿಗಳು ಈ ಸುವ್ಯಕ್ತ ಧರ್ಮದ ಬೆಳವಣಿಗೆಯನ್ನು ನೋಡಿ ಸಹಿಸದೆ ಪ್ರವಾದಿವರ್ಯರ(ಸ) 
ಮೇಲೆ ತರತರದ ಆರೋಪಗಳ ಸುರಿಮಳೆಗೈಯುತ್ತಿದ್ದ ಕಾಲವಾಗಿತ್ತದು. ಈ ರೀತಿ ಕೆಸರೆರಚುವುದರಿಂದ ಇಸ್ಲಾಮ್‌ ಮತ್ತು 
ಮುಸ್ಲಿಮರ ಅಭಿವೃದ್ಧಿಗೆ ಕಾರಣವಾಗಿರುವಂತಹ ಪ್ರವಾದಿಯವರ(ಸ) ನೈತಿಕ ಪ್ರಭಾವವನ್ನು ಅಳಿಸಿ ಹಾಕಬಹುದೆಂದು ಅವರು 
ಭಾವಿಸಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಈ ಸೂಕ್ತವನ್ನು ಅವತೀರ್ಣಗೊಳಿಸಿ ಸಕಲ ಲೋಕಕ್ಕೆ ತಿಳಿಯಪಡಿಸುವುದೇನೆಂದರೆ 
ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳು ನನ್ನ ಪ್ರವಾದಿಯನ್ನು ಕೀಳಾಗಿಸಲು ಎಷ್ಟೇ ಪ್ರಯತ್ನ' ಪಟ್ಟರೂ ಕೊನೆಗೆ ಅವರೇ 


ಕಾಂಡ - 22 


100 ತಫ್ಪೀಮುಲ್‌ ಕುರ್‌ಆನ್‌ 


ಮಣ್ಣು ಮುಕ್ಕುವರು. ಏಕೆಂದರೆ ನಾನು ಅವರ ಮೇಲೆ ಕರುಣಾಳುವಾಗಿದ್ದೇನೆ ಮತ್ತು ಸಕಲ ವಿಶ್ವದ ವ್ಯವಸ್ಥೆಯನ್ನು ಯಾವ 
ದೇವಚರರ ಮೂಲಕ ನಡೆಸಲಾಗುತ್ತದೋ ಆ ದೇವಚರರು ಅವರ ಬೆಂಬಲಿಗರೂ ಅವರನ್ನು ಪ್ರಕೀರ್ತಿಸುವವರೂ ಆಗಿದ್ದಾರೆ. 
ನಾನು ಅವರ ಹೆಸರನ್ನು ಜನಪ್ರಿಯಗೊಳಿಸುತ್ತಿರುವಾಗ ಮತ್ತು ನನ್ನ ಮಲಕ್‌ಗಳು ಅವರ ಪ್ರಶಂಸೆಯಲ್ಲಿ ತೊಡಗಿರುವಾಗ ಅವರು 
ಪ್ರವಾದಿಯನ್ನು ಹಂಗಿಸಿ ಗಳಿಸುವುದಾದರೂ ಏನು? ನನ್ನ ಅನುಗ್ರಹಗಳೂ ಸ! ಸಮೃದ್ಧಿಗಳೂ ಪ್ರವಾದಿಯ ಜೊತೆಯಲ್ಲಿರುವಾಗ 
ಮತ್ತು ನನ್ನ ಮಲಕ್‌ಗಳು ಆಹೋರಾತ್ರಿ ಸರ್ವಲೋಕಗಳ ಒಡೆಯಾ! ಮುಹಮ್ಮದ್‌ರವರ(ಸ) ಸ್ಥಾನಮಾನಗಳನ್ನು ಇನ್ನಷ್ಟು 
ಉನ್ನತಗೊಳಿಸು ಮತ್ತು ಅವರ ಧರ್ಮವನ್ನು ಇನ್ನಷ್ಟು ವ್ಯಾಪಕಗೊಳಿಸು ಎಂದು ಪ್ರಾರ್ಥಿಸುವಾಗ, ಈ ಮಂದಿ ತಮ್ಮನೀಚ ಆಸ್ಪ ಸ್ವಗಳಿಂದ' 
ಅವರಿಗೇನು ಹಾನಿ ಮಾಡಬಲ್ಲರು? 

107. ಬೇರೆ ಮಾತಿನಲ್ಲಿ: ಇದರ ಅರ್ಥ ಹೀಗಿದೆ- ಜನರೇ। ಮುಹಮ್ಮದ್‌ರವರ(ಸ) ಕಾರಣದಿಂದಾಗಿ ಸನ್ಮಾರ್ಗ ಲಭಿಸಿರುವ ನೀವು 
ಅವರ ಸ್ಥಾನವನ್ನು ಗುರುತಿಸಿರಿ, ಅವರ ಮಹದುಷಕಾರದ ಹಕ್ಕನ್ನು ಈಡೇರಿಸಿರಿ. ನೀವು ಅಜ್ಞಾನದ ಅಂಧಕಾರದಲ್ಲಿತೊಳಲಾಡುತ್ತಿದ್ದಿರಿ, 
ಅವರು ನಿಮಗೆ ಜ್ಞಾನದ ಬೆಳಕನ್ನು ನೀಡಿದರು. ನೀವು ನೈತಿಕ ಪತನಕ್ಕೆ ಈಡಾಗಿದ್ದಿರಿ, ಅವರು ನಿಮ್ಮನ್ನು ಮೇಲೆತ್ತಿ ಇಂದು ಜನರಲ್ಲಿ 
ಈರ್ವ್ಯೆಯುಂಟಾಗುವಂತಹ ಉನ್ನತ ಚಾರಿತ್ರ ಏವಂತರನ್ನಾಗಿ ಮಾಡಿದರು. ನೀವು. ಪಾಶವೀಯತೆಗೆ ಸಿಲುಕಿದ್ದಿರಿ, ಅವರು ನಿಮ್ಮನ್ನು 
ಅತ್ಯುತ್ತಮ ನಾಗರಿಕರನ್ನಾಗಿ ಮಾಡಿದರು. ಅವರು ನಿಮಗೆ ಈ ಉಪಕಾರಗಳನ್ನೆಲ್ಲಮಾಡಿದ್ದಕ್ಕಾಗಿಯೇ ಸತ್ಯ ್ರನಿಷೇಧಿಗಳು ಅವರ ವಿರುದ್ಧ 
ಕೆಂಡ ಕಾರುತ್ತಿದ್ದಾರೆ. ವಸ್ತುತಃ ಅವರೇನೂ ಯಾರಿಗೂ ವೈಯಕ್ತಿಕವಾಗಿ ಕೇಡು 'ಬಗೆದವರಲ್ವ ಆದುದರಿಂದ ಈಗ ನಿಮ್ಮ ಉಪಕಾರ. 
ಸ್ಮರಣೆಯ ಬೇಡಿಕೆಯೇನೆಂದರೆ ಒಳಿತಿನ ಸಾಕಾರ ಮೂರ್ತಿ'ಯಾಗಿರುವ ಈ ವ್ಯಕ್ತಿಯಸು ವಿರುದ್ಧ ಅವರೆಷ್ಟು ಹಗೆತನವಿರಿಸುತ್ತಾರೋ 
ಅಷ್ಟೇ, ಮಾತ್ರವಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಇವರನ್ನು  ಪ್ರೀತಿಸಿರಿ, ಇವರನ್ನು ಅವರೆಷ್ಟು ತಿರಸ್ಯರಿಸುತ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ 
ನೀವು ಇವರಲ್ಲಿ ಅನುರಕ್ತರಾಗಿರಿ. ಇವರನ್ನು ಅವರು ಎಷ್ಟು ಖಂಡಿಸುತ್ತಾರೋ ಆದಕ್ಕಿಂತಲೂ ಹೆಚ್ಚಾಗಿ ನೀವು ಇವರನ್ನು  ಪ್ರಕೀರ್ತಿಸಿರಿ. 
ಅವರು ಇವರ ಎಷ್ಟು ಅಹಿತ ಬಯಸುತ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಇವರ ಹಿತ ಬಯಸುವವರಾಗಿರಿ ಮತ್ತು ಇವರಿಗಾಗಿ 
ಅಲ್ಲಾಹನ ಮಲಕ್‌ಗಳು ರಾತ್ರಿ ಹಗಲೆನ್ನದೆ ಪ್ರಾರ್ಥಿಸುವ ಈ ಪ್ರಾರ್ಥನೆಯನ್ನು ನೀವೂ ಮಾಡಿರಿ. “ಉಭಯ ಲೋಕಗಳ ಪ್ರಭುವೆ! 
ಯಾವ ರೀತಿ ನಿನ್ನ ಪ್ರವಾದಿಯು ನಮ್ಮ ಮೇಲೆ ಅಪಾರ ಉಪಕಾರ ಮಾಡಿದ್ದರೋ ನೀನೂ ಅವರ ಮೇಲೆ ಅಗಣಿತ ಅನುಗ್ರಹ 
ದಯಪಾಲಿಸು. ಅವರ ಸ ಸ್ಥಾನವನ್ನು ಈ ಲೋಕದಲ್ಲೂ ಅತ್ಯು ಿನ್ನತಗೊಳಿಸು ಮತ್ತು ಪರಲೋಕದಲ್ಲೂ ಅವರನ್ನು ಎಲ್ಲ ಆಪ್ತರಿಗಿಂತಲೂ 
ನಿಕಟಗೊಳಿಸು.'' ಈ ಸೂಕ್ತವು ಮುಸ್ಲಿಮರಿಗೆ ಎರಡು ವಿಷಯಗಳ ಆದೇಶ ನೀಡುತ್ತದೆ. ಒಂದು, ಹೊ | "ಸಲ್ಲೂ ಅಲೈಹಿ' 

ಇನ್ನೊಂದು, ಓಟು \ yl "ಸ “ಸಲ್ಲಿಮೂ ತೆಸ್ಲೀಮನ್‌' (ಸಲಾತ್‌ ಮತ್ತು ಸಲಾಮ್‌ ಹೇಳಿರಿ). ಸಲಾತ್‌ ಎಂಬ ಪದಕ್ಕೆ ಮೂರು 
ಅರ್ಥಗಳಿವೆ. ಒಂದನೆಯದು, ಯಾರ ಕಡೆಗಾದರೂ ವಾಲುವುದು, ಅವನತ್ತ ಪ್ರೀತಿಯಿಂದ ಗಮನ ಹರಿಸುವುದು ಮತ್ತು ಬಾಗುವುದು. 
ಎರಡನೆಯದು, ಯಾರನ್ನಾದರೂ ಪ್ರಶಂಸಿಸುವುದು ಮತ್ತು ಮೂರನೆಯದು, ಯಾರ ಪರವಾಗಿಯಾದರೂ ಪ್ರಾರ್ಥಿಸುವುದು. ಈ 
ಪದವನ್ನು ಅಲ್ಲಾಹನಿಗಾಗಿ ಬಳಸುವಾಗ ಅದು ಮೂರನೆಯ ಅರ್ಥದಲ್ಲಿ ಆಗಲಾರದೆಂಬುದು ವ್ಯಕ್ತ. ಆದರೆ ದಾಸರಿಗಾಗಿ ಅದು 
ಮನುಷ್ಯರಾಗಿರಲಿ, ದೇವಚರರಾಗಿರಲಿ ಹೇಳುವಾಗ ಮೂರೂ ಅರ್ಥಗಳು ಒಳಗೊಂಡಿರುವುದು. ಅದರಲ್ಲಿ ಡಿ ಪ್ರೀತಿಯೂ ಸ್ತುತಿಯೂ 
ಅನುಗ್ರಹದ ಪ್ರಾರ್ಥನೆಯೂ ಸೇರಿದೆ. ಆದುದರಿಂದ ಸತ್ಯವಿಶ್ವಾಹಿಗಳು ಪ್ರವಾದಿವರ್ಯರ(ಸ) ಮೇಲೆ ಸ ls "ಸಲ್ಲೂ ಅಲ್ಫೆಹಿ' 
(ಸಲಾತ್‌ ಹೇಳಬೇಕು) ಎಂಬ ಆಜ್ಞೆಯ ಅರ್ಥ, ಅವರಲ್ಲಿ ಅನುರಕ್ತವಾಗುವುದು, ಅವರ ಪ್ರಶಂಸೆ ಮಾಡುವುದು ಮತ್ತು ಅವರಿಗಾಗಿ 
ಪ್ರಾರ್ಥಿಸುವುದು ಎಂದಾಗುತ್ತದೆ. 

ಭಟ ಸಲಾಮ್‌ ಎಂಬ ಪದಕ್ಕೂ ಎರಡು ಅರ್ಥಗಳಿವೆ. ಒಂದನೆಯದು, ಎಲ್ಲ ಬಗೆಯ ಆಪತ್ತುಗಳಿಂದಲೂ ಕುಂದು 
ಕೊರತೆಗಳಿಂದಲೂ ಸುರಕ್ಷಿತವಾಗಿರುವುದು. ಎರಡನೆಯದು, ಸಂಧಾನ ಮತ್ತು ವರೋಧಿಸದಿರುವುದು. ಆದುದರಿಂದ 
ಪ್ರವಾದಿಯವರಿಗೆ(ಸು ಸಲಾಮ್‌ ಹೇಳುವುದರ LS | ಸೊ ಒಂದು ಅರ್ಥವು ನೀವು ಅವರ ಸಂಪೂರ್ಣ ಸುರಕ್ಷೆಗಾಗಿ ಪ್ರಾರ್ಥಿಸಿರಿ 
ಎಂದಾಗುತ್ತದೆ. ಇನ್ನೊಂದು ಅರ್ಥವು ನೀವು ಮನಸಾರೆ ಅವರಿಗೆ ನೆರವಾಗಿರಿ ಮತ್ತು ಅವರನ್ನು ವಿರೋಧಿಸದಿರಿ ಹಾಗೂ ಅವರ ನಿಷ್ಕ 
ಅನುಯಾಯಿಗಳಾಗಿರಿ ಎಂದಾಗುತ್ತದೆ. 

ಈ ಆದೇಶ ಅವತೀರ್ಣಗೊಂಡಾಗ ಅನೇಕ ಸಹಾಬಿಗಳು, ಪ್ರವಾದಿವರ್ಯರೊಂದಿಗೆಸು ತಾವು ನಮಗೆ ಸಲಾಮ್‌ ಹೇಳುವ 


ವಿಧಾನವನ್ನು ಕಲಿಸಿದ್ದೀರಿ. ಸ 
SE ಬ) ಉಟ) gt tpl Ses ಬಿಪಿ! 

(ಅಂದರೆ ನಮಾರು್‌ನಲ್ಲಿ “ಅಸ್ಥಲಾಮು ಅಲೈಕ ಅಯ್ಯು; ಹನ್ನಬಿಯ್ಯು ವರಹ್ಠತುಲ್ಲಾಹಿ ವ ಬರಕಾತುಹೂ' ಪ್ರವಾದಿವರ್ಯರೆ! 
ತಮಗೆ ಸುರಕ್ಷೆಯಿರಲಿ ಮತ್ತು ಅಲ್ಲಾಹನ ಅನುಗ್ರಹ ಮತ್ತು ಸ ಸಮೃದ್ಧಿಗಳೂ ಇರಲಿ ಎಂದು ಹೇಳುವುದು ಹಾಗೂ ತಮ್ಮನ್ನು 
ಭೇಟಿಯಾಗುವಾಗ, ಟಟ... ) ೬5೬ ಕ... ""ಅಸ್ಸಲಾಮು ಅಲೈೆಕೆ ಯಾ ರಸೂಲಲ್ಲಾಹ್‌'' ಅಲ್ಲಾಹನ ಸಂದೇಶವಾಹಕರೇ! ತಮ್ಮ 
ಮೇಲೆ ಶಾಂತಿಯಿರಲಿ ಎಂದು ಹೇಳುವುದು) ಇದಕ್ಕೆ ಉತ್ತರವೆಂಬಂತೆ ಬೇರೆ ಬೇರೆ ಜನರಿಗೆ ವಿವಿಧ ಸಂದರ್ಭಗಳಲ್ಲಿ ಕಲಿಸಿಕೊಟ್ಟ 
ಸ್ವಸ್ತಿವಚನಗಳನ್ನು ಈ ಕೆಳಗೆ ಕೊಡಲಾಗಿದೆ. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 101 


ಕಅಬ್‌ ಬಿನ್‌ ಉಜ್ರಃರ); 


das ಟೊ SS pel ಬೆಟ್ಟ) ಒಸಗೆ ಅ ಹ್‌ ್ಮಚಾ 

as ಪ SH pres JS ಬ ಬಲ CS ಪಟಟ ಫೀ 

“ಅಲ್ಲಾಹನೇ! ಮುಹಮ್ಮದ್‌(ಸ) ಮತ್ತವರ ಸಂತತಿಯ ಮೇಲೆ ಅನುಗ್ರಹಗಳನ್ನು ಸುರಿಸು, ಇಬ್‌ರಾಹೀಮ್‌(ಈ ಮತ್ತವರ 
ಸಂತತಿಯ ಮೇಲೆ ಅನುಗ್ರಹ ಸುರಿಸಿದಂತೆ. ಖಂಡಿತವಾಗಿಯೂ ನೀನು ಸ್ತುತ್ಯರ್ಹನೂ ಸನ್ಮಾನ್ಯನೂ ಆಗಿರುತ್ತಿ. ಅಲ್ಲಾಹನೇ! 
ಮುಹಮ್ಮದ್‌(ಸು ಮತ್ತವರ ಸಂಶತಿಯವರಿಗೆ ಸಮೃದ್ಧಿ ದಯಪಾಲಿಸು, ಇಬ್‌ರಾಹೀಮ್‌ ಮತ್ತವರ ಸಂತಶಿಯವರಿಗೆ ಸಮೃದ್ಧಿಯನ್ನು 
ದಯಪಾಲಿಸಿರುವಂತೆ. ಖಂಡಿತವಾಗಿಯೂ ನೀನೇ ಸ್ತುತ್ಯರ್ಹನೂ ಸನ್ಮಾನ್ಯನೂ ಆಗಿರುತ್ತಿ.'' 

ಈ ಸಸಿ ವಚನವನ್ನು ಅಲ್ಪಸ್ವಲ್ಪ ಪದಗಳವ್ತ ೃತ್ಯಾಸದೊಂದಿಗೆ ಕಅಬ್‌ ಬಿನ್‌ ಉಜ್ರಾ ರಿಂದ ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, 
ತಿರ್ಮಿದಿ, ನಸಾಈ, ಇಬ್ದುಮಾಜಃ, ಅಹ್ಮದ್‌, ಇಬ್ನುಅಬೀ ಶೈಬ, ಅಬ್ದುದ್ರರ್ಬಾಸ್ಸ್‌, ಇಬ್ನು ಅಬೀ ಹಾತಿಮ್‌ ಮತ್ತು ಇಬ್ನು ಜರೀರ್‌ 
ಮುಂತಾದವರು ಉಲ್ಲೇಖಿಸಿದ್ದಾರೆ. 

ಇಬ್ನುಅಬ್ದಾಸ್‌(ರ): ಅವರಿಂದಲೂ ಸ್ವಲ್ಪವೃತ್ಯಾಸದೊಂದಿಗೆ ಇದೇ ಪ್ರಸ್ತುತ ಸ್ಪಸ್ತಿವಚನ ಉಲ್ಲೇಖಗೊಂಡಿದೆ. 

ಅಬೂಹುಮೈದ್‌ ಸಾಇದೀ(ರು: 
ಹುಕಿ) dl ಸಂಟ lS Spell ೨ ರೊ LS ayy 9 40113)13 dares ls Jo eel! 
(ಆ, a, gd, le, So, ಸಟ, SIU) Ages Ae SS rl Jp ge CSU LS” 

“ಅಲ್ಲಾಹನೇ! ಮುಹಮ್ಮದ್‌(ಸ) ಮತ್ತವರ ಪತ್ನಿಯರ ಹಾಗೂ ಸಂತಾನಗಳ ಮೇಲೆ ಅನುಗ್ರಹಗಳನ್ನು ಸುರಿಸು, ಇಬ್‌ 
ರಾಹೀಮರ ಮೇಲೆ ಅನುಗ್ರಹ ಸುರಿಸಿದಂತೆ ಮತ್ತು ಮುಹಮ್ಮದ್‌(ಸ) ಮತ್ತವರ ಪತ್ನಿಯರ ಹಾಗೂ ಸಂತಾನಗಳಿಗೆ ಸಮೃದ್ಧಿ ನೀಡು, 
ಇಬ್‌ರಾಹೀಮರಿಗೆ ಸಮೃದ್ಧಿ ನೀಡಿದಂತೆ. ನಿಶ್ಚಯವಾಗಿಯೂ ನೀನು ಸ್ತುತ್ಕರ್ಹನೂ ಸನ್ನಾನ್ಯನೂ ಆಗಿರುತ್ತಿ.'' 

(ಮಾಲಿಕ್‌, ಅಹ್ನದ್‌, ಬುಖಾರಿ, ಮುಸ್ಲಿಮ್‌, ನಸಾಈ, ಅಬೂದಾವೂದ್‌, ಇಬ್ಬುಮಾಜನಿ 
ಅಬೂಮಸ್‌ಊದ್‌ ಬದ್ರೀ(ರು: 
SCS LULS pls 3 Aor ls Sen de Cele LS Ares das do 4! 
(eS AF Ol Hh Bll, led ples, der, ಎ50) mes deer SI rd ಟ್ರೇಸಿ! ಟಿಎ 

““ಅಲ್ಲಾಹನೇ! ಮುಹಮ್ಮದ್‌ ಮತ್ತು ಅವರ ಸಂತಾನಗಳ ಮೇಲೆ ಅನುಗ್ರಹಗಳನ್ನು ಸುರಿಸು, ಇಬ್‌ರಾಹೀಮ್‌ ಮತ್ತವರ 
ಸಂತಾನಗಳ ಮೇಲೆ ಅನುಗ್ರಹ ಸುರಿಸಿದಂತೆ, ಮತ್ತು ಮುಹಮ್ಮದ್‌(ಸ) ಮತ್ತವರ ಸಂತಾನಗಳಿಗೆ ಸಮೃದ್ಧಿಯನ್ನು ದಯಪಾಲಿಸು, 
ಸರ್ವಲೋಕಗಳಲ್ಲಿ ಇಬ್‌ರಾಹೀಮ್‌(ಅ) ಮತ್ತವರ ಸಂತಾನಗಳಿಗೆ ಸಮೃದ್ಧಿಯನ್ನು ದಯಪಾಲಿಸಿದಂತೆ. ನಿಶ್ಚಯವಾಗಿಯೂ ನೀನೇ 
ಸ್ತುತ್ಯರ್ಹನೂ ಸನ್ಮಾನ್ಯನೂ ಆಗಿರುತ್ತಿ.'' (ಮಾಲಿಕ್‌, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ, ನಸಾಈ, ಅಹ್ನೆದ್‌, ಇಬ್ನು ಜರೀರ್‌, 
ಇಬ್ನುಹಿಬ್ಬಾನ್‌, ಹಾಕಿಮ್‌) 

ಅಬೂಸತದ್‌ ಖುದ್ರೀ(ರು: 

ಲಿ done le 5೬3 pes Cle LS gs ಜ್‌ das do ಛು! 
Cees, SS ಲ tert) pl lS CS LS J Tae 

""ಅಲ್ಲಾಹನೇ! ನಿನ್ನ ದಾಸ ಮತ್ತು ಸಂದೇಶವಾಹಕರಾದ ಮುಹಮೃದ್‌ರವರ(ಸ) ಮೇಲೆ ಅನುಗ್ರಹಗಳನ್ನು ಸುರಿಸು, ಇಬ್‌ 
ರಾಹೀಮರ ಮೇಲೆ ಅನುಗ್ರಹ ಸುರಿಸಿದಂತೆ ಮತ್ತು ಮುಹಮ್ಮದ್‌ ಮತ್ತವರ ಸಂತಾನಗಳಿಗೆ ಸಮೃದ್ದಿ ನೀಡು, ಇಬ್‌ರಾಹೀಮರಿಗೆ 
ಸಮೃದ್ಧಿನೀಡಿದಂತೆ.'' (ಅಹ್ಮದ್‌, ಬುಖಾರಿ, ನಸಾಈ, ಇಬ್ಬುಮಾಜನಿ “ನ 

ಬುರೈರುತುಲ್‌ ಖುರಭಾಇ: 

ಟ್ಯರ್ಯೂ LS ere nls ) ಸಬ ಟೂ SIE ಸ Sry SI ಜೊ ಆ ಳಿ! 
ಹ dat) drs deer Slr lS 

““ಅಲ್ಲಾಹನೇ! ನಿನ್ನ ಅನುಗ್ರಹಗಳನ್ನು ನಿನ್ನ ಕರುಣೆಯನ್ನು ಮತ್ತು ನಿನ್ನ ಸಮೃದ್ಧಿಯನ್ನು ಮುಹಮ್ಮದ್‌(ಸ) ಮತ್ತವರ ಸಂತಾನದ 

ಮೇಲೆ ಮಾಡು, ನೀನು ಇಬ್‌ರಾಹೀಮರಿಗೆ ಮಾಡಿದಂತೆ. ಖಂಡಿತವಾಗಿಯೂ ನೀನು ಸ್ತುತ್ಯರ್ಹನೂ ಸನ್ನಾನ್ಯನೂ ಆಗಿರುವಿ.'' 
(ಅಹ್ನದ್‌, ಅಬ್ದುಬನ್‌ ಹುಮೆದ್‌, ಇಬ್ನುಮರ್ದೂಯ) 


ಕಾಂಡ -22 


192 ತಪ್ಪೀಮುಲ್‌ ಕುರ್‌ಆನ್‌ 


:;ಅಬೂಹುರೈರಾ(ರ): 
Clo LS ಟಾಬೂ ಬೆಟ್ಟ ಯೊ) dere ls Shy demu nls 3 dese lS sho gl! 
SS ee SN ed ಲ ಟಬ ಚಟ CS Uy 
“ಅಲ್ಲಾಹನೇ! ಮುಹಮ್ಮದ್‌(ಸ ಮತ್ತವರ ಸಂತಾನಗಳ ಮೇಲೆ ಅನುಗ್ರಹಗಳನ್ನೂ ಮುಹಮ್ಮದ್‌ ಮತ್ತವರ ಸಂತಾನಗಳ 
ಮೇಲೆ ಸಮೃದ್ಧಿಯನ್ನು ಸುರಿಸು. ಸಕಲ ಲೋಕಗಳಲ್ಲಿ ಇಬ್‌ರಾಹೀಮ್‌ ಮತ್ತವರ ಸಂತಾನಗಳ ಮೇಲೆ ಅನುಗ್ರಹಗಳನ್ನೂ 
ಸಮೃದ್ಧಿಯನ್ನೂ, "ಇಳಿಸಿದಂತೆ. ಖಂಡಿತವಾಗಿಯೂ ನೀನೇ ಸ್ತುತ್ಯರ್ಹನೂ ಸನ್ಮಾನ್ಯನೂ ಆಗಿರುವಿ.'' (ನಸಾಈ) 
ತಲ್ಹಾರ): 
ಆ... (ಎ... lo Clo LS deme Rey aru sls sho pg! 
CF) de dem 55! peal le CSL LS ie ಬೆಟ್ಟ ಟೂ) Aer ls 
""ಅಲ್ಲಾಹನೇ। ಮುಹಮ್ಮದ್‌(ಸ) ಮತ್ತವರ ಸಂತಾನಗಳ ಮೇಲೆ ಅನುಗ್ರಹಗಳನ್ನು ಸುರಿಸು, ಇಬ್‌ರಾಹೀಮರ ಮೇಲೆ 
ಅನುಗ್ರಹಗಳನ್ನು ಸುರಿಸಿದಂತೆ. ಖಂಡಿತವಾಗಿಯೂ ನೀನು ಸ್ಪುತ್ಯರ್ಹನೂ ಸನ್ಮಾನ್ಯನೂ ಆಗಿರುವಿ. ಮತ್ತು ಮುಹಮ್ಮದ್‌(ಸ) ಮತ್ತವರ 
ಸಂತಾನಗಳ ಮೇಲೆ ಸಮೃದ್ಧಿಯನ್ನು ಇಳಿಸು ಇಬ್‌ರಾಹೀಮರ ಮೇಲೆ ಸಮೃದ್ಧಿಯನ್ನು ಇಳಿಸಿದಂತೆ. ಖಂಡಿಶವಾಗಿಯೂ ನೀನು 
ಸ್ತುತ್ಕರ್ಹನೂ ಸನ್ನಾನ್ಯನೂ "ಅಗಿರುವ (ಇಬ್ದುಜರೀರ್‌) 
ಪ್ರಸ್ತುತ ಎಲ್ಲಸ್ಪಸ್ತಿವಚನಗಳು ಪದಗಳ ವ್ಯತ್ಯಾಸದ ಹೊರತಾಗಿಯೂ ಅರ್ಥದಲ್ಲಿ ಸಮಾನವಾಗಿವೆ. ಅವುಗಳಲ್ಲಿ ಅಡಕವಾಗಿರುವ 
ಕೆಲವು ಪ್ರಮುಖ ಅಂಶಗಳು ಬಹಳ ಗಮನಾರ್ಹವಾಗಿದೆ. 
ಒಂದನೆಯದಾಗಿ, ಈ ಎಲ್ಲ ಹದೀಸ್‌ಗಳಲ್ಲಿ ಪ್ರವಾದಿಸು ಮುಸ್ಲಿಮರೊಂದಿಗೆ ಹೇಳಿರುವುದೇನೆಂದರೆ, ನನ್ನ ಮೇಲೆ ಸಲಾತ್‌ 
(ಸಸ್ತಿವಚನ) ಕಳಿಸುವ ಅತ್ಯುತ್ತಮ ವಿಧಾನವು, ನೀವು ಅಲ್ಲಾಹನೊಂದಿಗೆ, “ಅಲ್ಲಾಹನೇ! ನೀನು ಮುಹಮ್ಮದ್‌ರಸ ಮೇಲೆ ಸಲಾತ್‌ 
ಕಳಿಸು' ಎಂದು ಪ್ರಾರ್ಥಿಸುವುದಾಗಿದೆ. ಇದರ ಅರ್ಥ ತಿಳಿಯದ ಅವಿವೇಕಿಗಳು ಇದನ್ನು ಕೂಡಲೇ ಆಕ್ಷೇಪಿಸುತ್ತಾರೆ. ಅಲ್ಲಾಹನು 
ನಮ್ಮೊಂದಿಗೆ, ನೀವು ನನ್ನಪ್ರ ಪ್ರವಾದಿಯ ಮೇಲೆ ಸಲಾತ್‌ ಕಳಿಸಿರಿ ಎಂದು ಹೇಳುತ್ತಿದ್ದಾನೆ. ಆದರೆ ನಾವು ತಿರುಗಿ ಅವನಲ್ಲೇ ನೀನು ಸಲಾತ್‌ 
ಕಳಿಸು ಎಂದು ಹೇಳುತ್ತಿದ್ದೇವೆ. ಇದು ಬಹಳ ವಿಚಿತ್ರವೆಂದು ಅವರು ಹೇಳುತ್ತಾರೆ. ವಸ್ತುತಃ ಈ ಮೂಲಕ ಅಲ್ಲಾಹನ ಪ್ರವಾದಿಸು 
ಜನರಿಗೆ ತಿಳಿಯಪ ಪಡಿಸುವುದೇನೆಂದರೆ, ನೀವು ನನ್ನ ಮೇಲೆ ಸಲಾತ್‌ ಕಳಿಸಬೇಕೆಂದು ಬಯಸಿದರೂ ಅದು ನಿಮ್ಮಿಂದ ಸಾಧ್ಯವಿಲ್ಲ 
ಅದಕ್ಕಾಗಿ ಅಲ್ಲಾಹನೇ ನನ್ನ ಮೇಲೆ ಸಲಾತ್‌ ಹೇಳುವಂತೆ ಆತನಲ್ಲೇ ಪ್ರಾರ್ಥಿಸಬೇಕು. ನಮಗಂತೂ ಪ್ರವಾದಿಯವರ(ಸ) ಸ್ವಾನವನ್ನು 
ಉನ್ನತ ಗೊಳಿಸಲು ಸ ಸಾಧ್ಯವಿಲ್ಲ ಅಲ್ಲಾಹನೇ ಅದನ್ನು ಉನ್ನತಗೊಳಿಸಬಲ್ಲನು. ನಮಗೆ ಪ್ರವಾದಿವರ್ಯರ(ಸ) ಉಪಕಾರಗಳ ಪ್ರತಿಫಲ. 
ನೀಡಲು ಸ ಸಾಧ್ಯವಿಲ್ಲ ಅವರಿಗೆ ಅಲ್ಲಾಹನೇ ಪ್ರತಿಫಲ ನೀಡಬಲ್ಲನು. ನಾವು ಪ್ರವಾದಿವರ್ಯರನ್ನುಸು ಜನಪ್ರಿಯಗೊಳಿಸಲು ಮತ್ತು 
. ಅವರ ಧರ್ಮವನ್ನು ಅಭಿವೃದ್ಧಿಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಅಲ್ಲಾಹನ ಅನುಗ್ರಹ ಮತ್ತು ಆತನ ಅನುಜ್ಞೆಯಿಲ್ಲದಿದ್ದರೆ ಅದರಲ್ಲಿ 
ಯಶಸ್ವಯಾಗಲಾರಪು. ಎಲ್ಲಿಯವರೆಗೆಂದರೆ ಪ ಪ್ರವಾದಿವರ್ಯರಣು ಪ್ರೀತಿ ಕೂಡಾ ಅಲ್ಲಾಹನ ಸಹಾಯದಿಂದಲೇ 'ನಮ್ಮಮನಸಿನಲ್ಲಿ ಬೇರು. 
ಬಿಡಬಲ್ಲುದು. ಅನ್ಯಥಾ ಶೈತಾನನು ಎಂತೆಂತಹ ಸಂದೇಹಗಳನ್ನು ಮನಸ್ಸಿನಲ್ಲಿ ಹಾಕಿ ನಮ್ಮನ್ನು ಪ್ರವಾದಿವರ್ಯರಿಂದ(ಸ) ಅಗಲುವಂತೆ 
ಮಾಡಬಲ್ಲನೆಂದು ಹೇಳುವಂತಿಲ್ಲ ಎ ys ಟು LS (ಅಲ್ಲಾಹನು ಅದರಿಂದ ನಮ್ಮನ್ನು ರಕ್ಷಿಸಲಿ). ಆದುದರಿಂದ ಅಲ್ಲಾಹನಲ್ಲೇ 
ಪ್ರವಾದಿವರ್ಯರಿಗೇಸ) ಸಲಾತ್‌ ಕಳಿಸುವಂತೆ ಪ್ರಾರ್ಥಿಸುವುದರ ಹೊರತು ಪ್ರವಾದಿಯ ಮೇಲೆ ಸಲಾತ್‌ ಕಳಿಸುವ ಬೇರಾವ ಮಾರ್ಗವೂ 
ಇಲ್ಲ ಖಂ 5 [ಡಂ ಟೆ! ಎಂದು ಹೇಳುವ ವ್ಯಕ್ತಿಯು ನಿಜವಾಗಿ ಅಲ್ಲಾಹನ ಮುಂದೆ ತನ್ನ ದೈನ್ಯತೆಯನ್ನು ಒಪ್ಪಿಕೊಂಡು, ದೇವಾ! 
ನಿನ್ನ ಪ್ರವಾದಿಯ ಮೇಲೆ ಸಲಾತ್‌ ಕಳಿಸಲಿಕ್ಕಿರುವ ಬಾಧ್ಯತೆಯನ್ನು ನನ್ನಿಂದ ಪೂರೈಸಲು ಸಾಧ್ಯವಿಲ್ಲ 'ಹಿದುದರಿದ ಆ ಕೆಲಸವನ್ನು ನನ್ನ 
ಮಯಿಂದ ನೀನೇ ಮಾಡು. ಅದನ್ನು ಈಡೇರಿಸಲು ನನ್ನಿಂದ ಬೇಕಾದ ಸೇವೆಯನ್ನು ನೀನು ಪಡೆದು ಕೋ ಎಂದು ಬಿನ್ನವಿಸುತ್ತಾನೆ. 
ಎರಡನೆಯದಾಗಿ, ತನಗಾಗಿ ಮಾತ್ರ ಈ ಪ್ರಾರ್ಥನೆಯನ್ನು ಸೀಮಿತಗೊಳಿಸುವುದನ್ನು ಪ್ರವಾದಿಯವರ(ಸ) ಔದಾರ್ಯ 
ಗುಣವು ಒಪ್ಪಲಿಲ್ಲ ಅದರಲ್ಲಿ ಅವರು ತಮ್ಮ ಅರುಖ್‌ವಾಜ್‌ ಮತ್ತು. ದುರ್ರಿಯತ್‌ರನ್ನೂ (ಸಂತಾನ, ಪತ್ನಿಯರು ಮತ್ತು ಮಕ್ಕಳು) 
ಸೇರಿಸಿದರು. ಪತ್ನಿಯರು ಮತ್ತು ಮಕ್ಕಳೆಂದರೆ ಎಲ್ಲರಿಗೂ ತಿಳಿದಿದೆ. ಆದರೆ ಆಲ್‌ಸಂತಾನ) ಎಂಬುದು ಕೇವಲ ಪ್ರವಾದಿವರ್ಯರ(ಸು 
ಕುಟುಂಬದವರಿಗೆ ಸೀಮಿತವಲ್ಲ ಪ್ರವಾದಿವರ್ಯರ(ಸು ಅನುಯಾಯಿಗಳು ಮತ್ತು ಅವರ ಮಾರ್ಗದಲ್ಲಿ ನಡೆಯುವವರೆಲ್ಲರೂ 
ಇದರಲ್ಲಿ ಸೇರಿದ್ದಾರೆ. ಅರಬಿ ನಿಘಂಟಿನ ಪ್ರಕಾರ ಆಲ್‌ ಮತ್ತು ಅಹ್ನನಲ್ಲಿ ವ್ಯತ್ಯಾಸವಿದೆ. ಒಬ್ಬನ ಸಂಗಾತಿ, ಸಹಾಯಕ ಮತ್ತು 
ಅನುಯಾಯಿಯಾದ ಎಲ್ಲರೂ ಅವನ ಆಲ್‌ ಎಂದು ಪರಿಗಣಿಸಲ್ಪಡುತ್ತಾರೆ. ಅವರು ಅವನ ಸಂಬಂಧಿಕರಿರಲಿ, ಅಲ್ಲದಿರಲಿ. ಅಹ್ಹ್‌ 
ಎಂಬ ಪದವನ್ನು ನ್ನ್ನ ಒಬ್ಬನ ಸಂಬಂಧಿಕರಿಗೆ ಮಾತ್ರ ಬಳಸಲಾಗುತ್ತದೆ. ಅದರಲ್ಲಿ ಅವರ ಸಂಗಾತಿ, ಸಹಾಯಕ ಅಥವಾ ಅನುಯಾಯಿ 
ಇರಲಿ, ಇಲ್ಲದಿರಲಿ ಕುರ್‌ಆನಿನಲ್ಲಿ 14 ಕಡೆ ಆಲು ಫಿರ್‌ಔನ್‌ ಎಂಬ ಪದ ಬಳಸಲ್ಪಟ್ಟಿದೆ. ಅಲ್ಲೆಲ್ಲಾ "ಆಲ್‌' ಎಂದಿರುವುದು ಕೇವಲ 
ಫಿರ್‌ಔನನ ಕುಟುಂಬದವರನ್ನಲ್ಲ ಬದಲಾಗಿ ಮೂಸಾರ(ಅ) ವಿರುದ್ಧ ಅವನ ಬೆಂಬಲಿಗರಾಗಿದ್ದವರೆಲ್ಲರ ಕುರಿತಾಗಿದೆ. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 103 


(ಉದಾ: ಅಲ್‌ ಬಕರ: 49-50, ಆಲಿ ಇಮ್ರಾನ್‌: 11, ಅಲ್‌ ಅಆ್‌ರಾಫ್‌: 130, ಅಲ್‌ ಮೂಮಿನ್‌: 46) ಆದ್ದರಿಂದ ಆಲು 
ಮುಹಮೃದ್‌ನಲ್ಲಿಪ್ರವಾದಿ ಮುಹಮ್ಮದ್‌ರವರ(ಸು ಜೀವನ ವಿಧಾನವನ್ನು! ಅನುಸರಿಸದ ಯಾರೂಸೇರುವುದಿಲ್ಲ ಅದು ಅವರಕುಟುಂಬ 
ದವರಾದರೂ ಸರಿ. ಪ್ರವಾದಿಯವರನ್ನುಸ) ಅನುಕರಿಸುವ ಎಲ್ಲರೂ ಆಲ್‌ನಲ್ಲಿ ಸೇರುತ್ತಾರೆ. ಅವರಿಗೆ ಪ್ರವಾದಿವರ್ಯರೊಂದಿಗೇಸ) 
ಯಾವುದೇ ಕೌಟುಂಬಿಕ ಸಂಬಂಧವಿಲ್ಲದಿದ್ದರೂ ಸರಿ. ಆದರೆ ಪ್ರವಾದಿಯವರು ಕುಟುಂಬ ಸಂಬಂಧಿಯೂ ಅವರ ಅನುಯಾಯಿ 
ಗಳೂ ಆಗಿರುವವರು ಆಲು ಮುಹಮ್ಮದ್‌(ಮುಹಮ್ಮದ್‌ರ ಸಂತಾನ) ಆಗಲು ಇತರರಿಗಿಂತ ಹೆಚ್ಚು ಅರ್ಹರಾಗಿದ್ದಾರೆ. 
ಮೂರನೆಯದಾಗಿ, ಪ್ರವಾದಿಯವರು(ಸ) ಕಲಿಸಿದ ಎಲ್ಲ ಸಲಾತ್‌ಗಳಲ್ಲೂ ಇಬ್‌ರಾಹೀಮ್‌(ಆ) ಮತ್ತವರ ಸಂತಾನದ 
ಮೇಲೆ ಮಾಡಿದಂತಹದೇ ಅನುಗ್ರಹಗಳನ್ನು ಸುರಿಸಬೇಕೆಂಬ ವಿಷಯ ಸೇರಿದೆ. ಈ ವಿಷಯವನ್ನು ಗ್ರಹಿಸುವಲ್ಲಿ ಜನರು ಬಹಳ 
ಪೇಚಿಗೆ ಸಿಲುಕಿದ್ದಾರೆ. ಅದಕ್ಕೆ ವಿವಿಧ ವ್ಯಾಖ್ಯಾನಗಳನ್ನು ವಿದ್ವಾಂಸರು ನೀಡಿದ್ದಾರೆ. ಆದರೆ J ವ್ಯಾಖ್ಯಾನವೂ ಮನಸ್ಸಿಗೆ 
ಒಪ್ಪುವಂತಹದ್ದಲ್ಲ "ನನ್ನ ದೃಷ್ಟಿಯಲ್ಲಿ ಅದರ. ಸರಿಯಾದ ವ್ಯಾ 'ವ್ಯಾಖ್ಯಾನ ಏನೆಂದರೆ as pa ೨ (ಸರಿಯಾದ ಜ್ಞಾನವಿರುವುದು 
ಅಲ್ಲಾಹನಿಗೆ ಮಾತ್ರ) ಅಲ್ಲಾಹನು ಯಾರಿಗೂ ಇಂದಿನ ವರೆಗೂ ಮಾಡಿರದಂತಹ ಒಂದು ವಶೇಷ ಅನುಗ್ರಹವನ್ನು ಇಬ್‌ರಾಹೀಮ್‌ 
(ಅ ಅವರಿಗೆ ಮಾಡಿರುವನು. ಅದೇನೆಂದರೆ, ಪ್ರವಾದಿತ್ವ ದಿವ್ಯವಾಣಿ ಮತ್ತು ದೇವಗ್ರಂಥವನ್ನು ಸಃ ಸನ್ಮಾರ್ಗದ ಮೂಲವೆಂದು 
ನಂಬುವ ಪ್ರತಿಯೊಬ್ಬನೂ ಇಬ್‌ರಾಹೀಮ್‌ರವರ(ಅ) ನಾಯಕತ್ವವನ್ನು ಒಪ್ಪುತ್ತಾನೆ. ಆತ ಮುಸ್ಲಿಮನಾನಿರಲಿ, ಕ್ರೈಸ್ತನಾಗಿರಲಿ ಅಥವಾ 
ಯಹೂದಿಯೇ ಆಗಿರಲಿ. ಆದುದರಿಂದ ಪ್ರವಾದಿವರ್ಯರ(ಸು ಮಾತಿನ ಇಂಗಿತವೇನೆಂದರೆ ಪ್ರವಾದಿ ಇಬ್‌ರಾಹೀಮ್‌(ಅ) ಅವರನ್ನು 
ಯಾವ ರೀತಿ ಅಲ್ಲಾಹನು ಎಲ್ಲಪ್ರವಾದಿಗಳ ಅನುಯಾಯಿಗಳ ಮೂಲ ಪುರುಷನಾಗಿ ಮಾಡಿರುವನೋ ಅದೇ ರೀತಿ ನನ್ನನ್ನೂ ಮಾಡು. 
ಪ್ರವಾದಿತ್ಚವನ್ನು ಒಪ್ಪುವ ಯಾರೂ ನನ್ನ ಪ್ರವಾದಿತ್ವದ ಮೇಲೆ ವಿಶ್ವಾಸ ತಾಳದೆ ಇರಬಾರದು ಎಂದಾಗಿದೆ. 

ಪ್ರವಾದಿಯವರ(ಸ) ಮೇಲೆ ಸಲಾತ್‌ ಹೇಳುವುದು ಇಸ್ಲಾಮಿನ ಸಂಪ್ರದಾಯವಾಗಿದೆ. ಅವರ ಹೆಸರು ಪ್ರಸ್ತಾಪಿಸಲ್ಪಟ್ಟಾಗ 
ಅದನ್ನು ಹೇಳುವುದು ಉತ್ತಮವಾಗಿದೆ. ವಿಶೇಷವಾಗಿ ನಮಾರು್‌ನಲ್ಲಿ ಅದನ್ನು ಪಠಿಸುವುದು ಸುನ್ನತ್‌ (ಪ್ರವಾದಿಚರ್ಯೆ) ಆಗಿದೆ. 
ಇದರಲ್ಲಿ ವಿದ್ವಾಂಸರು ಒಮ್ಮತ ಹೊಂದಿದ್ದಾರೆ. ಅದೇ ರೀತಿ ಜೀವನದಲ್ಲಿ ಒಮ್ಮೆ ಪ್ರವಾದಿವರ್ಯರ(ಸ) ಮೇಲೆ ಸಲಾತ್‌ ಹೇಳುವುದು 
ಕಡ್ಡಾಯವಾಗಿದೆ. ಏಕೆಂದರೆ ಅಲ್ಲಾಹನು ಸ್ಪಷ್ಟ ಮಾತುಗಳಲ್ಲಿ ಅದರ ಆಜ್ಞೆ ನೀಡಿದ್ದಾನೆ. ಆದರೆ ಅದರ ನಂತರ ಸಲಾತ್‌ ಹೇಳುವುದರ 
ಕುರಿತು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಕಂಡು ಬರುತ್ತದೆ. ಇಮಾಮ್‌ ಶಾಫಿಈಯವರ ಪ್ರಕಾರ, ನಮಾರು್‌ನ ಕೊನೆಯಲ್ಲಿತಶಹ್ಹುದ್‌ 
(ಅತ್ತಹಿಯ್ಯಾತ್‌)ನಲ್ಲಿ ಪ್ರವಾದಿಯ ಮೇಲೆ ಸಲಾತ್‌ ಹೇಳುವುದು ಕಡ್ಡಾಯವಾಗಿದೆ. ಯಾರಾದರೂ: ಅದನ್ನು ಹೇಳದಿದ್ದರೆ ಆತನ 
ನಮಾರು್‌ ಸಿಂಧುವಲ್ಲ ಸಹಾಬಿಗಳ ಪೈಕಿ ಇಬ್ದು ಮಸ್‌ಊದ್‌, ಅಬೂ ಮಸ್‌ಊದ್‌ ಅನ್ಸಾರಿ, ಇಬ್ನು ಉಮರ್‌ ಮತ್ತು ಜಾಬಿರ್‌ 
ಬಿನ್‌ ಅಬ್ದುಲ್ಲಾರ), ತಾಬಈಗಳ ಪೈಕಿ ಶ್‌ಬೀ, "ಇಮಾಮ್‌ ಮುಹಮ್ಮದ್‌ ಬಾಕಿರ್‌, ಮುಹಮ್ಮದ್‌ ಬಿನ್‌ ಕಅಬ್‌ ಕುರ್ಲೀೀ, ಮತ್ತು 
ಮುಕಾತಿಲ್‌ ಬಿನ್‌ ಹಯ್ಯಾನ್‌ ಹಾಗೂ ಕರ್ಮಶಾಸ್ತ್ರ ವಿದ್ಧಾಂಸರ ಪೈಕಿ ಇಸ್‌ಹಾಕ್‌ ಬಿನ್‌ ರಾಹವಯ್ಯ ಅವರ ಅಭಿಪ್ರಾಯವೂ ಅದೇ 
ಆಗಿದೆ. ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ ಕೂಡಾ ಕೊನೆಯಲ್ಲಿಇದೇ ಅಭಿಪ್ರಾಯವನ್ನು ಹೊಂದಿದ್ದರು. 

ಇಮಾಮ್‌ ಅಬೂ ಹನೀಫಾ, ಇಮಾಮ್‌ ಮಾಲಿಕ್‌ ಮತ್ತು ಬಹುಸಂಖ್ಯಾತ ವಿದ್ಧಾಂಸರ ಅಭಿಪ್ರಾ ಯವು ಜೀವಮಾನದಲ್ಲಿಒಮ್ಮೆ 
ಸಲಾತ್‌ ಹೇಳುವುದು ಕಡ್ಡಾಯವಾಗಿದೆ. ಇದು ಶಹಾದತ್‌ ಕಲಿಮದಂತೆಯೇ ಅಗಿದೆ. 'ಒಬ್ಬರು ಒಮ್ಮೆ ಅಲ್ಲಾಹನು ಆರಾಧ್ಯನೆಂದೂ 
ಮುಹಮ್ಮದ್‌(ಸ) ಆತನ ಸಂದೇಶವಾಹಕರಂದೂ ಹೇಳಿದರೆ ಅವನು ಕಡ್ಡಾಯ ಕರ್ತವ್ಯವನ್ನುನಿರ್ವಹಿಸಿದನು. ಅದೇ ರೀತಿ ಒಬ್ಬನು ಒಮ್ಮೆ 
ಸಲಾತ್‌ ಪಠಿಸಿದರೆ, ಪ್ರವಾದಿಯ ಮೇಲೆ ಸಲಾತ್‌ ಹೇಳಬೇಕೆಂಬ ಕಡ್ಡಾಯ ಕರ್ತವ್ಯದಿಂದ ವಿಮುಕ್ತನಾದನು. ಜೀವಮಾನದಲ್ಗೊಮ್ಮೆ 
ಪಠಿಸಿದ ಬಳಿಕ ಶಹಾದತ್‌ ಕಲಿಮ (ಪವಿತ್ರ ವಚನ) ಆಗಲಿ, ಸಲಾತ್‌ ಆಗಲಿ ಕಡ್ಡಾಯವಲ್ಲ 

ಇನ್ನೊಂದು ವರ್ಗದ ವಿದ್ಯಾಂಸರು ಅದನ್ನುನಮಾರುರ್‌ನಲ್ಲಿ ಪಠಿಸುವುದು ಕಡ್ಡಾಯ, ಆದರೆ ಅದು ತಶಹ್ನುದ್‌ನ ಜು 
ಆಗಿರಬೇಕೆಂದಿಲ್ಲ ಎನ್ನುತ್ತಾರೆ. ಮತ್ತೊಂದು ವರ್ಗದ ವಿದ್ವಾಂಸರ ಅಭಿಪ್ರಾಯದಲ್ಲಿ "ಪ್ರತಿಯೊಂದು ಪ್ರಾರ್ಥನೆಯ ವೇಳೆ ಸ 
ಪಠಿಸುವುದು ಕಡ್ಡಾಯವಾಗಿದೆ. ಇನ್ನು ಕೆಲವರು, ಪ್ರವಾದಿಯವರ(ಸ) ಹೆಸರು "'ಪ್ರಸ್ತಾಪಿಸಲಾದಾಗಲೆಲ್ಲ ಸಲಾತ್‌ ಕ 
ಕಡ್ಡಾಯವನ್ನುತ್ವಾರೆ.. ಒಂದು ವರ್ಗದ ವಿದ್ವಾಂಸರ ಅಭಿಪ್ರಾಯದಲ್ಲಿ ಒಂದು ಸಭೆಯಲ್ಲಿ ಪ್ರವಾದಿಯವರ(ಸ) ಪ್ರಸ್ತಾಪ ಎಷ್ಟೇ ಬಾರಿ 
ಬಂದರೂ ಒಮ್ಮೆ ಮಾತ್ರ ಸ ಸಲಾತ್‌ ಪಠಿಸುವುದು ಕಡ್ಡಾಯವಾಗಿದೆ. 

ಈ ಭಿನ್ನಾಭಿಪ್ರಾಯಗಳೆಲ್ಲ ಸಲಾತ್‌ ಕಡ್ಡಾಯವಂಬ ಕುರಿತಾಗಿದೆ. ಇನ್ನು ಸಲಾತ್‌ನ ಮಹತ್ವ ಅದು ಬಹಳ ಪುಣ್ಯದಾಯಕ 
ಕರ್ಮವೆಂಬುದರ ಕುರಿತು ಇಡೀ ಮುಸ್ಲಿಮ್‌ ಸಮುದಾಯ ಒಮ್ಮತ ತಾಳಿದೆ. ಸತ್ಯವಿಶ್ವಾಸದ ಸೋಂಕಾದರೂ ತಗಲಿರುವ ಯಾರೂ 
ಇದರ ಬಗ್ಗೆ ಚಕಾರವೆತ್ತಲಾರರು. ಸ್ವಾಭಾವಿಕವಾಗಿಯೂ ಸಲಾತ್‌, ಮುಹಮ್ಮದ್‌(ಸ) ಅಲ್ಲಾಹನ ನಂತರ ನಮ್ಮ ಅತಿದೊಡ್ಡ 
ಹಿಶಾಕಾಂಕ್ಷಿಯೆಂದು ಭಾವಿಸುವ ಪ್ರತಿಯೊಬ್ಬ ಮುಸ್ಲಿಮನ ಮನದಾಳದಿಂದ ಹೊರಡುವುದು. ಇಸ್ಲಾಮ್‌ ಮತ್ತು ಈಮಾನ್‌ನ 
ಬಗ್ಗೆ ಒಬ್ಬನ ಮನಸಿನಲ್ಲಿ ಎಷ್ಟು ಗೌರವಭಾವನೆ ಇರುವುದೋ ಅಷ್ಟೇ ಹೆಚ್ಚು ಅವನ ಮನಸ್ಸಿನಲ್ಲಿ ಪ್ರವಾದಿಯವರ(ಸ) ಉಪಕಾರಗಳ 
ಬಗ್ಗೆಯೂ ಗೌರವಭಾವನೆಯಿರುವುದು. ಈ ಉಪಕಾರಗಳ ಸ್ಥರಣೆ ಎಷ್ಟು ಹೆಚ್ಚರುವುದೋ ಅಷ್ಟೇ ಹೆಚ್ಚುಅವನು ಪ್ರವಾದಿವರ್ಯರ(ಸು 
ಮೇಲೆ ಸಲಾತ್‌ ಹೇಳುವನು. ಒಟ್ಟಿನಲ್ಲಿ ಸಲಾತ್‌ನ ಅಧಿಕೃವು ಒಬ್ಬನಗೆ ಮುಹಮ್ಮದ್‌ರವರ(ಸ) ಧರ್ಮದೊಂದಿಗೆ ಎಷ್ಟು ಗಾಢ 


ಕಾಂಡ - 22 


104 ತಪ್ಪೀಮುಲ್‌ ಕುರ್‌ಆನ್‌ 


ಸಂಬಂಧವಿದೆಯೆಂದೂ ಸತ್ಯವಿಶ್ವಾಸದ ಬೆಲೆ ಅವನ ಮನಸ್ಸಿನಲ್ಲಿ, ಎಷ್ಟಿದೆಯೆಂದೂ ಅಳೆಯುವ ಒಂದು ಮಾಪಕವಾಗಿದೆ. ಆದುದರಿಂದಲೇ 
ಪ್ರವಾದಿ(ಸ) ಹೇಳಿದರು, 


Camel, ert) ls sol ade gas JP ty ಬೂ 
““ಯಾರು ನನ್ನ ಮೇಲೆ ಸಲಾತ್‌ ಹೇಳುತ್ತಾನೋ ಅವನು ಸಲಾತ್‌ ಹೇಳುತ್ತಿರುವ ತನಕ ದೇವಚರರೂ ಅವನ ಮೇಲೆ ಸಲಾತ್‌ 
ಹೇಳುತ್ತಾರೆ.'' (ಅಹ್ಮದ್‌, ಇಇಬ್ಬುಮಾಜನಿ 
Cee) tolls als i so sity gle Jo gp 


“ಯಾರು ನನ್ನಮೇಲೆ ಒಂದು ಬಾರಿ ಸಲಾತ್‌ ಹೇಳುತ್ತಾನೋ ಅವನ ಮೇಲೆ ಅಲ್ಲಾಹನು ಹತ್ತು ಬಾರಿ ಸಲಾತ್‌ ಹೇಳುತ್ತಾನೆ.'” 


ಜ್‌ ಚ್‌ (ಮುಸ್ಲಿಮ್‌) 
(ಆ) 84ಎ ಬೋ a SMa 09 st 1 
"ಪರಲೋಕದಲ್ಲಿ, ನನ್ನೊಂದಿಗೆ ಇರಲು ಹೆಚ್ಚುಅರ್ಹನಾದವನು ನನ್ನಮೇಲೆ ಅತಿ ಹೆಚ್ಚುಸಲಾತ್‌ ಹೇಳುವವನಾಗಿರುವನು.'' 


(ತಿರ್ಮಿದಿ) 
(ಆಯತ) ಷ್ಟ eB ಯೂ CSS ಟಿ dd! 
"“ನನ್ನಪ್ರ ಪ್ರಸ್ತಾಪ ಬಂದಾಗ ನನ್ನ. ಮೇಲೆ ಸಲಾತ್‌ ಹೇಳದವನು ಲೋಭಿಯಾಗಿರುವನು.'' (ತಿರ್ಮಿದಿ) 
ಪ್ರವಾದಿಯವರ(ಸ) ಹೊರತಾದ ಇತರರಿಗೆ "ಅಲ್ಲಾಹುಮ್ಮ ಸಲ್ಲಿ ಅಲಾ ಪುಲಾನಿನ್‌' (ಅಲ್ಲಾಹನೇ ಇಂತಿಂಥವನನ್ನು 
ಅನುಗ್ರಹಿಸು ಅಥವಾ "ಸಲ್ಲಲ್ಲಾಹು ಅಲೈಹಿವಸಲ್ಸಮ್‌' ಎಂದೋ, ಅದೇ ರೀತಿಯ ಬೇರಾವುದೇ ಪದಗಳನ್ನು ಬಳಸಿ ಸಲಾತ್‌ 
ಹೇಳಬಹುದೇ ಎಂಬ ಬಗ್ಗೆ ವಿದ್ವಾಂಸರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಕಾಮೀ ಅಯಾರುಖ್‌ರಂತಹ ವಿದ್ವಾಂಸರ "ಒಂದು ಹಗು 
ಅದು ಸಮ್ಮತವೆಂದು ಹೇಳುತ್ತದೆ. ಈ ಮಂದಿಗೆ ಆಧಾರ, ಕುರ್‌ಆನಿನಲ್ಲಿ ಅಲ್ಲಾಹನೇ ಅನೇಕ ಕಡೆಗಳಲ್ಲಿ ಿಪ್ರವಾದಿಗಳಲ್ಲದವರಿಗೆ ಸಲಾ 
ಹೇಳಿದ ಪ್ರಸ್ತಾಪವಿದೆಯೆಂಬುದಾಗಿದೆ. ಉದಾ: 
ಖೈ ಹೆರಿ ಶ೪ ಸಿಯ: ಪ 
""ಅವರ ಮೇಲೆ ಅವರ ಪ್ರಭುವಿನ ಕಡೆಯಿಂದ ಮಹಾ ಅನುಗ್ರಹ(ಸಲಾತ್‌)ಗಳಿರುವುವು.'' (2:157) 
ESS AS ಜಡಿ ಆಸ. ೫೬೩೬ 
""ನೀವು ಅವರ ಸಂಪತ್ತುಗಳಿಂದ ಸದಕಾ(ದಾನಧರ್ಮ)ಗಳನ್ನು ಪಡೆದು ಅವರನ್ನು ಸ್ನ ಶುದ್ಧೀಕರಿಸಿರಿ ಮತ್ತು (ಸನ್ಮಾರ್ಗದಲ್ಲಿ 
ಅವರನ್ನು ಮುನ್ನಡೆಸಿರಿ. ಹಾಗೂ ಅವರಿಗಾಗಿ ಅನುಗ್ರಹದ(ಸಲ್ಲಿ ಪ್ರಾರ್ಥನೆ ಮಾಡಿರಿ.'' (9; 199. 
LIKE ಓಜ js 
""ಅವನೇ ನಿಮ್ಮ ಮೇಲೆ ಅನುಗ್ರಹ(ಯುಸಲ್ಲಿ) ತೋರುವವನು ಮತ್ತು ದೇವಚರರು ನಿಮಗಾಗಿ ಪ್ರಾರ್ಥಿಸುತ್ತಾರೆ.''(33:43) 
ಅದೇ ರೀತಿ ಪ್ರವಾದಿ(ಸ) ಕೂಡಾ ವಿವಿಧ ಸಂದರ್ಭಗಳಲ್ಲಿ ಪ್ರವಾದಿಗಳಲ್ಲದವರಿಗೆ ಸಲಾತ್‌ನೊಂದಿಗೆ ಹರಸಿದ್ದಾರೆ. ಉದಾ: 
ಓರ್ವ ಸಹಾಬಿಗಾಗಿ ಪ್ರವಾದಿಯವರು(ಸ) ೫ ಅ! ಲೂ 4! (ಅಲ್ಲಾಹನೇ। ಅಬೂ ಔಫಾರ ಕುಟುಂಬದವರ ಮೇಲೆ ಅನುಗ್ರಹ 
ತೋರು) ಎಂದು ಪ್ರಾರ್ಥಿಸಿದ್ದಾರೆ. ಜಾಬಿರ್‌ ಬಿನ್‌ ಅಬ್ದುಲ್ಲಾರವರ(ರ) ಪತ್ನಿಯ ಕೋರಿಕೆಯ ಮೇರೆಗೆ ಪ್ರವಾದಿ(ಸ) ಹೀಗೆಂದರು 
Sry sus opel ಅಲ್ಲಾಹುಮ್ಮಸಲ್ಲಿ ಅಲ್ಫೆಕಿ ವ ಅಲಾ ರುವುಜಕಿ (ನಿನ್ನಮೇಲೆ ಮತ್ತು ನಿನ್ನಪತಿಯ ಮೇಲೆ ಅಲ್ಲಾಹನ 
ಅನುಗ್ರಹವಿರಲಿ.) ರುಕಾತ್‌ ತಂದೊಪ್ಪಿಸುವವರ ಪರವಾಗಿ ಪ್ರವಾದಿಸು, ಒ see “ಅಲ್ಲಾಹುಮ್ಮ ಸ ಸಲ್ಲಿ ಅಲೈಹಿಮ್‌' 
(ಅವರ ಮೇಲೆ ಅಲ್ಲಾಹನ ಅನುಗ್ರಹವಿರಲಿ) ಎಂದು ಪ್ರಾರ್ಥಿಸುತ್ತಿದ್ದರು. ಸಅದ್‌ ಬಿನ್‌ ಉಬಾದಾರವರ(ರ) ಪರವಾಗಿ ಪ್ರವಾದಿ(ಸ) 


ಹೀಗೆ ಪ್ರಾರ್ಥಿಸಿದರು, ಸ 
ಹ ಟು ls ಮೂ )) ipo Jer! ಟೆ! 

(ಅಲ್ಲಾಹನೇ! ಸಅದ್‌ ಬಿನ್‌ ಉಬಾದರ ಕುಟುಂಬದವರ ಮೇಲೆ ನಿನ್ನ ಅನುಗ್ರಹ ಮತ್ತು ಕರುಣೆಯನ್ನು ಸುರಿಸು). 
ಸತ್ಯವಿಶ್ವಾಸಿಯ ಆತ್ಮದ ಕುರಿತು ಪ್ರವಾದಿಯವರು(ಸ, ದೇವಚರರು ಅವರ ಪರವಾಗಿ ಹೀಗೆ ಪ್ರಾರ್ಥಿಸುತ್ತಾರೆಂದು "ಹದ್ದಾರೆ, 
ಆ ಆ Se dh ಟೂ (ನಿನ್ನ ಮೇಲೆ ಮತ್ತು ನಿನ್ನ ಶರೀರದ ಮೇಲೆ ಅಲ್ಲಾಹನ ಅನುಗ್ರಹವಿರಲಿ). ಆದರೆ ಬಹುಸಂಖ್ಯಾತ 
ವಿದ್ವಾಂಸರ ಪ್ರಕಾರ ಈ ರೀತಿ ಅಲ್ಲಾಹನೂ ಪ್ರವಾದಿಯೂ ಮಾಡುವುದು ಸ! ಸರಿ, ಆದರೆ ನಾವು ಮಾಡುವುದು ಸರಿಯಲ್ಲ ಮುಸ್ಲಿಮರು 
ಸಲಾತ್‌ ಮತ್ತು ಸ ಸಲಾಮನ್ನು ಪ್ರ ಪ್ರವಾದಿಗಳಿಗೆ ಹೇಳುವುದು ಅವರ ಲಾಂಛನವಾಗಿ ಬಿಟ್ಟಿದೆ. ಆದುದರಿಂದ ಪ್ರವಾದಿಗಳಲ್ಲದವರಿಗೆ 
ಹಾಗೆ ಹೇಳಬಾರದೆಂದು ಅವರು ಹೇಳುತ್ತಾರೆ. ಆದುದರಿಂದಲೇ ಹ. ಉಮರ್‌ ಬಿನ್‌ ಅಬ್ದುಲ್‌ ಅರೀರಭ್‌ ಓಮ್ಮೆ ತಮ್ಮ ಓರ್ವ 
ರಾಜ್ಯಪಾಲನಿಗೆ ಹೀಗೆ ಪತ್ರ ಬರೆದರು, ಕೆಲವು ಪ್ರವಚನಕಾರರು ಪ್ರವಾದಿವರ್ಯರಿಗೆಸು ಸಲಾತ್‌ ಹೇಳುವ ರೀತಿಯಲ್ಲೇ ತಮ್ಮ 


ಕಾಂಡ -22 


33. ಅಲ್‌ ಅಹ್‌ರಭಾಬ್‌ 105 


3 


LE PE LT i 1 29% 25, 29] 7249 ಟಿ | 
160 SEA EBL GS ೪05 ಓಜ SE SSCL WL 
Wb HE ಯಿ is ಟ್‌] ರ5 ಸ್ರ ಭಕಿ | 1d 

(57-58) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರಿಗೆ ಕೀಟಲೆ ಕೊಡುವವರನ್ನು ಅಲ್ಲಾಹ್‌ ಈ ಲೋಕದಲ್ಲೂ 
ಪರಲೋಕದಲ್ಲೂ ಶಪಿಸಿರುತ್ತಾನೆ ಮತ್ತು ಅವರಿಗಾಗಿ ಅಪಮಾನಕಾರಕ ಯಾತನೆಯನ್ನು ಸಿದ್ಧಗೊಳಿಸಿಟ್ಟಿದುತ್ತಾನೆ. 
ಸತ್ಯವಿಶ್ವಾಹಿಗಳಿಗೂ ಸತ್ಯವಿಶ್ವಾಸಿನಿಯರಿಗೂ ವಿನಾಕಾರಣ ಕೀಟಲೆ ಕೊಡುವವರು ಒಂದು ಅತಿ ದೊಡ್ಡ 
ಸುಳ್ಳಾರೋಪ"” ಹಾಗೂ ಸುವ್ಯಕ್ತ ಪಾಪದ ಹೊರೆಯನ್ನು. ಹೊತ್ತುಕೊಂಡರು. 

(59) ಪೈಗಂಬರರೇ, ತಮ್ಮ ಪತ್ನಿಯರೊಡನೆಯೂ ಪುತ್ರಿಯರೊಡನೆಯೂ ಸತ್ಯವಿಶ್ವಾಹಿನಿಯರೊಡನೆಯೂ 
ತಮ್ಮ ಮೇಲೆ ತಮ್ಮ ಚಾದರಗಳ ಸೆರಗನ್ನು ಇಳಿಸಿಕೊಳ್ಳಬೇಕೆಂದು ಹೇಳಿಬಿಡಿರಿ.''" ಅವರು 


SR ESSERE ai nS 
ಮೇಲ್ವಿಚಾರಕರಿಗೂ ಬೆಂಬಲಿಗರಿಗೂ "ಸಲಾತ್‌'ನ ಪದವನ್ನು ಬಳಸುತ್ತಿದ್ದಾರೆಂದು ಕೇಳಿದ್ದೇನೆ. ನನ್ನ ಈ ಪತ್ರ ತಲಪಿದ ನಂತರ ಅವರನ್ನು 
ಈ ಕೃತ್ಯ ದಿಂದ ತಡೆಯಿರಿ. ಅವರು ಸಲಾತನ್ನು ಪ್ರ ವಾದಿಗಳಿಗೆ ಮಾತ್ರ ಸೀಮಿತಗೊಳಿಸುವಂತೆ ಆಜ್ಞಾಪಿಸಿರಿ. ಇತರ ಮುಸ್ಲಿಮರಿಗೆ ಕೇವಲ. 

ಪ್ರಾರ್ಥನೆ ಮಾಡಿದರೆ ಸಾಕು. (ರೂಹುಲ್‌ ಮಲನಿ) ಬಹುಸಂಖ್ಯಾತ ವಿದ್ವಾಂಸರ ಅಭಿಪ್ರಾಯದಲ್ಲಿ "ಸಲ್ಲಲ್ಲಾಹು ಅಲ್ಫೆಹಿ ವಸಲ್ಲಮ್‌' 
ಎಂಬ ಪದವನ್ನುಪ್ರ ಪ್ರವಾದಿ(ಸ) ಅವರ ಹೊರತು ಇತರ ಪ್ರವಾದಿಗಳಿಗೂ ಬಳಸುವುದು ಸ ರಿಯಲ್ಲ 

108. “ಅಲ್ಲಾಹನಿಗೆ ಕೀಟಲೆ ಕೊಡುವವರು' ಎಂಬುದರ ಎರಡು ತಾತ್ಸರ್ಯಗಳಿವೆ: 1) ಅವನನ್ನು ಧಿಕ್ಕರಿಸಿ ಸತ್ಯನಿಷೇಧ, 
ಬಹುದೇವತ್ವ ಮತ್ತು ನಾಸ್ತಿಕತೆಯನ್ನು ಅವಲಂಬಿಸುವುದು ಮತ್ತು ಅವನು ಹರಾಮ್‌ಗೊಳಿಸಿರುವುದನ್ನು ಹಲಾಲ್‌ಗೊಳಿಸುವುದು. 2) 
ಆತನ ಪ್ರವಾದಿಗೆ ಕಿರುಕುಳ ಕೊಡುವುದು. ಏಕೆಂದರೆ ಪ್ರವಾದಿಯ ಅನುಸರಣೆಯು ಅಲ್ಲಾಹನ ಅನುಸರಣೆಯಾಗಿದೆ. ಅದೇ ರೀತಿ 
ಪ್ರವಾದಿಯ ಅವಹೇಳನವು ಅಲ್ಲಾಹನ ಅವಹೇಳನವಾಗಿದೆ. ಪ್ರವಾದಿಯ ವಿರೋಧವು ಅಲ್ಲಾಹನ ವಿರೋಧವಾಗಿದೆ ಮತ್ತು ಪ್ರವಾದಿಯ 
ಆಜ್ಞೋಲ್ಲಂಘನೆಯು ಅಲ್ಲಾಹನ ಆಜ್ಞೋಲ್ಲಂಘನೆಯಾಗಿದೆ. 

109. ಈ ಸೂಕ್ತವು ಸುಳ್ಳಾರೋಪದ ಅರ್ಥವನ್ನು ನಿರ್ಣಯಿಸುತ್ತದೆ. ಅಂದರೆ ಒಬ್ಬನಲ್ಲಿ ಇಲ್ಲದ ಒಂದು ಕುಂದನ್ನು 
ಅವನಲ್ಲಿದೆಯೆಂದು ಹೇಳುವುದು ಅಥವಾ ಅವನು ಮಾಡದ ತಪ್ಪನ್ನು ಮಾಡಿದ್ದಾನೆಂದು ಆರೋಪಿಸುವುದು. ಪ್ರವಾದಿಯವರು” 
ಕೂಡಾ ಇದನ್ನುವಿವರಿಸಿದ್ದಾರೆ. ಪ್ರವಾದಿಯವರಲ್ಲಿಸು ಗೀಬತ್‌ (ಪರನಿಂದೆ) ಎಂದರೇನೆಂದು ಕೇಳಲಾದಾಗ, ಓಟ ೨51೬5 58೬ 
ನೀನುನಿನ್ನ; ಸಹೋದರನ ವಿಷಯವನ್ನು ಅವನಿಗೆ ಅರೋಚಕವಾದ ರೀತಿಯಲ್ಲಿಪ್ರಸ್ತಾಪಿಸುವುದು ಎಂದುತ್ತರಿಸಿದರು. ಆ ಕುಂದು ಅವನಲ್ಲಿ 
ಇದ್ದರೆ? ಎಂದು ಕೇಳಲಾದಾಗ, AB ಖಂ ಟಿ 00) ಎಚ! a yi 4 ವಿ5 01 "ನೀನು ಪ್ರಸ್ತಾಪಿಸಿದ ಕುಂದು 
ಆತನಲ್ಲಿದ್ದರೆ ನೀನು ಅವನ ಗೀಬತ್‌ ಮಾಡಿದೆ. ಒಂದು ವೇಳೆ ಅದು ಅವನಲ್ಲಿಲ್ಲದಿದ್ದರೆ ನೀನು ಅವನ ಮೇಲೆ ಸುಳ್ಳಾರೋಪ ಹೊರಿಸಿದೆ'' 
ಎಂದು ಪ್ರವಾದಿಸ ಹೇಳಿದರು. (ಅಬೂದಾವೂದ್‌, ತಿರ್ಮಿದಿ) ಇದು ಕೇವಲ ಪರಲೋಕದಲ್ಲಿ ಶಿಕ್ಷೆ ಲಭಿಸತಕ್ಕ ನೈತಿಕ ಕೆಡುಕಲ್ಲ 
ಬದಲಾಗಿ ಇಸ್ಲಾಮೊ ಆಡಳಿತ ನಿಯಮದಲ್ವೂಸುಳ್ಕಾರೋಪ ಹೊರಿಸುವುದು ಈ ಸೂಕ್ತದ ಪ್ರಕಾರ ದಂಡನಾರ್ಹ ಅಪರಾಧವಾಗಿದೆ. 

110. esd ಪ್‌ J ವಹ (ಅವರು ತಮ್ಮ ಮೇಲೆ ತಮ್ಮ ಚಾದರಗಳ ಸೆರಗನ್ನು ಇಳಿಸಿಕೊಳ್ಳೆಲಿ) ಎಂಬುದು ಮೂಲ 
ಪದಗಳಾಗಿವೆ. ಜಿಲ್‌ಬಾಬ್‌ ಎಂದು ಅರಬಿಯಲ್ಲಿದೊಡ್ಡ ಚದ್ದರಕ್ಕೆ ಹೇಳುತ್ತಾರೆ. ಇದ್‌ನಾ ಎಂಬ ಷದದ ಮೂಲಾರ್ಥ ಹತ್ತಿರಗೊಳಿಸು 
ಮತ್ತು ಸುತ್ತಿಕೊಳ್ಳು ಎಂದಾಗಿದೆ. ಆದರೆ ಅದಕ್ಕೆ ) "ಅಲಾ' ಸೇರಿಸಿದರೆ ಇರ್‌ಖಾ, ಮೇಲಿನಿಂದ ನೇತಾಡಿಸುವುದು ಎಂಬ ಅರ್ಥ 
ಬರುತ್ತದೆ. ಆಧುನಿಕ ಕಾಲದ ಕೆಲವು ಕುರ್‌ಆನ್‌ ಭಾಷಾಂತರಕಾರರು ಮತ್ತು ವ್ಯಾಖ್ಯಾನಕಾರರು ಪಾಶ್ಚಾತ್ರ್ಯ ವಿಚಾರಗಳಿಂದ ಪ್ರಭಾವಿತರಾಗಿ 
ಈ ಪದವನ್ನು ಸುತ್ತಿಕೊಳ್ಳುವುದು ಎಂದು ಭಾಷಾಂತರಿಸಿದ್ದಾರೆ. ಯುವ ರೀತಿಯಿಂದಲಾದರೂ ಮುಖ ಮುಚ್ಚುವುದರಿಂದ 
ಪಾರಾಗಬೇಕೆಂಬುದೇ ಅವರ ಉದ್ದೇಶ. ಆದರೆ ಈ ಮಂದಿ ವಿವರಿಸುವ ಇಂಗಿತವೇ ಅಲ್ಲಾಹನದ್ದೂ ಆಗಿರುತ್ತಿದ್ದರೆ ಅವನು 
"ಯುದ್‌ನೀನ ಅಲೈಹಿನ್ನ' ಎಂದು. ಹೇಳುತ್ತಿದ್ದವು. ಅರಬಿ ಬಲ್ಲ ಯಾರೂ “ಯುದ್‌ನೀನ ಅಲ್ಫಿಹಿನ್ನ' ಎಂದರೆ, ಕೇವಲ 
ಸುತ್ತಿಕೊಳ್ಳುವುದು ಎಂದು ಅರ್ಥೈಸುವುದನ್ನು ಒಪ್ಪಲಾರ. ಅಲ್ಲದೆ "ಮಿನ್‌ ಜಲಾಬೀಬಿಹಿನ್ನ' ಎಂಬ ಪದವು ಈ ಅರ್ಥಕ್ಕೆ 
ಅವಕಾಶಕೊಡುವುದಿಲ್ಲ ಇಲ್ಲಿ "ಮಿನ್‌' ಎಂದಿರುವುದು ಚದ್ದರದ ಒಂದು ಭಾಗಕ್ಕೆ ಎಂಬುದು ವ್ಯಕ್ತ. ಸುತ್ತುವುದಾದರೆ ಇಡೀ 
ಚದ್ದರವನ್ನು ಸುತ್ತಿಕೊಳ್ಳಬೇಕೇ ಹೊರತು ಅದರ ಒಂದು ಭಾಗವನ್ನಲ್ಲವೆಂಬುದೂ ಅಷ್ಟೇ ಸರಿ. ಆದುದರಿಂದ, ಸೇಯದು 
ತಮ್ಮ ಚದ್ದರಗಳನ್ನು ಚೆನ್ನಾಗಿ ಸುತ್ತಿಕೊಂಡು ಅದರ ಒಂದು ಭಾಗವನ್ನು ಅಥವಾ ಸೆರಗನ್ನು ಇಳಿಬಿಡಬೇಕೆಂಬುದು ಸೊಕ್ತದ ಸೆ 
ಅಥ ವಾಗಿದೆ. ಅದನ್ನೇ ಪರಿಚಿತ ಭಾಷೆಯಲ್ಲಿ 'ಮುಖಪರದೆ' ಎನ್ನುತ್ತಾರೆ. 

ಪ್ರವಾದಿಯವರ(ಸ) ಕಾಲಕ್ಕೆ ಸಮಿಪದ ದೊಡ್ಡ ವ್ಯಾಖ್ಯಾನಕಾರರು ಅದೇ ಅರ್ಥವನ್ನು ನೀಡಿದ್ದಾರೆ. ಮುಹಮ್ಮದ್‌ 
ಬಿನ್‌ ಸೀರೀನ್‌ ಅವರು ಉಬೈದ ಸಲ್ಫ್ಮಾನ (ಇವರು ಪ್ರವಾದಿಯವರ(ಸ) ಕಾಲದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ್ದರು. ಆದರೆ ಪ್ರವಾದಿ 


ಕಾಂಡ - 22 


106 ತಪ್ಪೀಮುಲ್‌ ಕುರ್‌ಆನ್‌ 


ವರ್ಯರನ್ನುಸ) ಭೇಟಿಯಾಗಲು ಸ ಸಾಧ್ಯವಾಗಿರಲಿಲ್ಲ ಹ. ಉಮರ್‌ರವರ(ರ) ಕಾಲದಲ್ಲಿ ಮದೀನಾಕ್ಕೆ ಬಂದು ಅಲ್ಲೇ ನೆಲೆಸಿದರು. 
ಅವರನ್ನು;ಕರ್ಮಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರದಲ್ಲಿ ಕಾಮೀ ಶುರೈಹ್‌ರ ಸ ಸ್ಥಾನದವರೆಂದು ಪರಿಗಣಿಸಲಾಗುತ್ತಿತ್ತುಯವರೊಂದಿಗೆ ಈ 
ಸೂಕ್ತದ 'ಕಾತ್ಚರ್ಯವೇನಂದು ಕೇಳಿದಾಗ, ಅವರು ಉತ್ತರವಾಗಿ. ಏನೂ ಹೇಳುವುದರ ಬದಲು ತನ್ನ ಚದ್ದರವನ್ನು ಇಡೀ ತಲೆ, ಹಣೆ 
ಮತ್ತು ಮುಖಕ್ಕೆ: ಸುತ್ತಿಕೊಂಡರು. ಕೇವಲ ಕಣ್ಣಿನ ಭಾಗವನ್ನು ಬಿಟ್ಟರು (ವರದಿ: ಇಬ್ನು ಜರೀರ್‌ ಮತ್ತು ಇಬ್ದು 'ಮುಂದಿರ್‌) ಇಬ್ನು 
ಅಬ್ದಾಸ್‌(ರ) ಕೂಡಾ ಸರಿಸುಮಾರು ಇದೇ ವ್ಯಾಖ್ಯಾನವನ್ನು. ನೀಡಿದ್ದಾರೆ. ಇಬ್ನು ಜರೀರ್‌, ಇಬ್ನು ಅಜೀಹಾತಿಮ್‌ ಮತ್ತು ಇಬ್ನು 
ಮರ್ದೂಯ ಅವರು ಉಲ್ಲೇಖಿಸಿದ ಅವರ ಹೇಳಿಕೆಗಳಲ್ಲಿ. ಹೀಗೆ ಹೇಳುತ್ತಾರೆ, "ಅಲ್ಲಾಹನು ಸ್ವೀಯರಿಗೆ ಅವರು ಮನೆಯಿಂದ 
ಯಾವುದೇ ಕಾರ್ಯಕ್ಕಾಗಿ ಹೊರಗೆ ಹೋಗುವಾಗ ತಮ್ಮ ಚದ್ದರದ ಸೆರಗನ್ನು ತಮ್ಮ ಮೇಲೆ ಹಾಕಿ 'ತಮ್ಮ ಮುಖವನ್ನು ಮರೆಸಬೇಕು 
ಮತ್ತು ಕೇವಲ ತಮ್ಮ "ಕಣ್ಣುಗಳನ್ನು ತೆರೆದಿರಿಸಬೇಕು' ಎಂದು ಆಜ್ಞಾಪಿಸಿದ್ದಾನೆ. ಕತಾದಾ ಮತ್ತು ಸುದ್ದೀಯವರೂ ಈ ಸೂಕ್ತಕ್ಕೆ 
ಇದೇ ಅರ್ಥವನ್ನು. ನೀಡಿದ್ದಾರೆ. 
ಸಹಾಜಿಗಳ ಮತ್ತು 'ತಾಬಕಗಳೆ ಕಾಲದ ನಂತರ ಗತಿಸಿದ ದೊಡ್ಡದೊಡ್ಡ ವ್ಯಾಖ್ಯಾನಕಾರರು ಒಮ್ಮತದಿಂದ ಈ ಸೂಕ್ತಕ್ಕೆ ಅದೇ 
ಅರ್ಥವನ್ನು ನೀಡಿದ್ದಾರೆ. ಇಮಾಮ್‌ ಇಬ್ನು ಜರೀರ್‌ ಶಬರಿ ಹೇಳುತ್ತಾರೆ, “ಯದ್‌ನೀನ ಅಲ್ಫೆಹಿನ್ನ ಮಿನ್‌ ಜಲಾಬೀಜಿಹಿನ್ನ'' ಎಂದರೆ 
ಸ್ಟ್ರೀಯರು ತಮ್ಮದಾಸಿಯರಂತೆ ತಮ್ಮಮುಖ ಮತ್ತು ತಲೆಗೂದಲು ಕಾಣುವ ರೀತಿಯಲ್ಲಿ ೧ ಉಡುಪು ಧರಿಸಿ ಮನೆಯಿಂದ ಹೊರಡದಿರಲಿ. 
ಕಿಡಿಗೇಡಿಗಳು ಅವರನ್ನು ಛೇಡಿಸದಂತಾಗಲು ಅವರು ತಮ್ಮ ಮೇಲೆ ತಮ್ಮ ಚದ್ದರಗಳ ಒಂದು ಭಾಗವನ್ನು ನೇತಾಡಿಸಿ ಹಾಕಬೇಕು. 
(ಜಾಮಿಉಲ್‌ ಬಯಾನ್‌ ಭಾಗ 22, ಪುಟ:33) 
ಅಲ್ಲಾಮಾ ಅಬೂಬಕರ್‌ ಜಸ್ಸಾಸ್‌ ಹೇಳುತ್ತಾರೆ ಯುವತಿಯರು ಪರಪುರುಷರಿಂದ ತಮ್ಮ ಮುಖವನ್ನು ಮರೆಸಬೇಕೆಂಬ 
ಆಜ್ಞೆಯಿದೆಯೆಂದು ಈ ಸೂಕ್ತವು ಸ್ಪಷ್ಟಪಡಿಸುತ್ತದೆ. ಅವರು ಮನೆಯಿಂದ ಹೊರಡುವಾಗ ವಿಷಯಲಂಪಟರು ಅವರನ್ನು ನೋಡಿ 
ಯಾವುದೇ ದುರಾಸೆಗೊಳಗಾಗದಂತೆ : ತಮ್ಮ ಶರೀರ ಮತ್ತು ಪಾವಿತ್ರ ವನ್ನು ಕಾಪಾಡಿಕೊಂಡು ನಡೆಯಬೇಕು. 
(ಅಹ್‌ಕಾಮುಲ್‌ ಕುರ್‌ಆನ್‌, ಭಾಗ:3, ಪುಟ:458) 
ಅಲ್ಲಾಮಾ ರುುಮಲಖ್ಲರೀ ಹೇಳುತ್ತಾರೆ, "ಯುದ್‌ನೀನ ಅಲೈೆಹಿನ್ನ ಮಿನ್‌ ಜಲಾಬೀಬಿಹಿನ್ನ' ಅಂದರೆ ಅವರು ತಮ್ಮ ಮೇಲೆ ತಮ್ಮ 
ಚದ್ದರದ ಒಂದು ಭಾಗವನ್ನು: ನೇತು ಹಾಕಬೇಕು ಹಾಗೂ ತಮ್ಮ ಮುಖ ಮತ್ತು ದೇಹದ ಭಾಗಗಳನ್ನು ಚೆನ್ನಾಗಿ ಮುಚ್ಚಿಕೊಳ್ಳಬೇಕು. 
(ಕಶ್ಯಾಫ್‌, ಭಾಗ:2ಪುಟ:221) 
ಅಲ್ಲಾಮಾ ನಿರಾಮುದ್ದೀನ್‌ ನೀಶಾಪುರಿ ಹೇಳುತ್ತಾರೆ- ಅಂದರೆ ಅವರು ತಮ್ಮ ಮೇಲೆ ಚದ್ದರದ ಒಂದು ಭಾಗವನ್ನು 
ನೇತುಹಾಕಬೇಕು. ಈ ರೀತಿ ಸ್ವೀಯರಿಗೆ ತಲೆ ಮತ್ತು ಮುಖವನ್ನು ಮರೆಸುವಂತೆ ಆಜ್ಞಾಪಿಸಲಾಗಿದೆ. 
(ಗರಾಯಿಬುಲ್‌ ಕುರ್‌ಆನ್‌, ಭಾಗ:22 ಪುಟ:32) 
ಇಮಾಮ್‌ ರಾಯೀ ಹೇಳುತ್ತಾರೆ, ""ಇದರ ಉದ್ದೇಶವು, ಈ ಸ್ತ್ರೀಯರು ದುಷ್ಟಚಾಳಿಯವರಲ್ಲವೆಂದು ಜನರಿಗೆ 
ತಿಳಿಯ ಪಡಿಸುವುದಾಗಿದೆ. ಏಕೆಂದರೆ ಮುಖವು ಸತ್ರ್‌ (ಕಡ್ಡಾಯವಾಗಿ ಮರೆಸಬೇಕಾದ ಭಾಗ) "ಅಲ್ಲವಾದರೂ ತನ್ನ ಮುಖವನ್ನು 
ಮರೆಸುವ ಸ್ತ್ರೀಯ ಬಗ್ಗೆ ಆಕೆ ತನ್ನ ಗುಪ್ತ ಭಾಗಗಳನ್ನು ಪರಪುರುಷರ ಮುಂದೆ ಪ್ರಕಟ ಪಡಿಸ ಬಲ್ಲಳು ಎಂದು ಯಾರೂ. 
ನಿರೀಕ್ಷಿಸುವಂತಿಲ್ಲ ಈ ರೀತಿ ಪ್ರತಿಯೊಬ್ಬನೂ, ಇವರು ಪರ್ದಾಧಾರಿ ಹೆಂಗಸರಾಗಿದ್ದು ಇವರಿಂದ ವ್ಯಭಿಚಾರದ ನಿರೀಕ್ಷೆಯಿಡು 
ವಂತಿಲ್ಲವೆಂದು ತಿಳಿದುಕೊಳ್ಳುವನು.'' (ತಫ್ಟೀರ್‌ಕಬೀರ್‌, ಭಾಗ6, ಪುಟ: 591) 
`ಈ ಸೂಕ್ತದಿಂದ ಸೂಚ್ಯವಾಗಿ ತಿಳಿಯುವ ಇನ್ನೊಂದು ವಿಷಯವೇನೆಂದರೆ ಇದರಿಂದ ಪ್ರವಾದಿವರ್ಯರಿಗೇಸ) ಅನೇಕ 
ಪುತ್ರಿಯರಿದ್ದರೆಂದು ಸಾಬೀತಾಗುತ್ತದೆ. ಏಕೆಂದರೆ ಅಲ್ಲಾಹನು ಹೀಗೆ ಹೇಳುತ್ತಾನೆ, "“ಓ ಪ್ರವಾದಿ! ನಿಮ್ಮ ಪಶ್ನಿಯರೊಡನೆಯೂ 
ಪುತ್ರಿಯರೊಡನೆಯೂ ಹೇಳಿರಿ.” ಈ ಪದಗಳಿಂದ ಪ್ರವಾದಿಯವರಿಗೇಸ) ಫಾತಿಮಾ(ರ) ಎಂಬ ಕೇವಲ ಓರ್ವ ಪುತ್ರಿಯಿದ್ದು 
ಉಳಿದವರೆಲ್ಲ ಪ್ರವಾದಿ ಪತ್ನಿಯರ ಪೂರ್ವ ಪತಿಯಂದಿರ ಪುತ್ರಿಯರಾಗಿದ್ದರೆಂದು ದೇವಭಯವಎಲ್ಲದೆ ನಿಸ್ಸಂಕೋಚವಾಗಿ ಹೇಳುವವರ 
ಮಾತಿನ ಖಂಡನೆಯಾಗುತ್ತದೆ. ಈ ಮಂದಿ ಪಕ್ಷಪಾತದಿಂದಕುರುಡಾಗಿ, ಪ್ರವಾದಿ ಸಂತತಿಯ ಪೀಳಿಗೆಯನ್ನುನಿರಾಕರಿಸುವಮೂಲಕಎಷ್ಟು 
ದೊಡ್ಡಅಪರಾಧವೆಸಗುತ್ತಾರೆ ಮತ್ತು ಅದಕ್ಕೆ ಪರಲೋಕದಲ್ಲಿಎಂತಹ ಕಠಿಣ ವಿಚಾರಣೆ ಎದುರಿಸಬೇಕಾದೀತೆಂದು ಆಲೋಚಿಸುವುದಿಲ್ಲ 
ಎಲ್ಲ ಅಧಿಕೃತ ವರದಿಗಳು ಪ್ರವಾದಿವರ್ಯರಿಗೆಸ) ಖದೀಜಾರಿಂದ ಕೇವಲ ಫಾತಿಮಾ ಅಲ್ಲದೆ ಇನ್ನೂ ಮೂವರು ಪುತ್ರಿಯರು 
ಜನಿಸಿದ್ದರೆಂಬ ಬಗ್ಗೆ ಒಮ್ಮತ ಹೊಂದಿವೆ. ಪ್ರಾಚೀನ ಚರಿತ್ರೆಕಾರ ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ ಅವರು ಹ. ಖದೀಜಾರೊಂದಿಗೆ 
ಪ್ರವಾದಿವರ್ಯರ(ಸು ವಿವಾಹದ ಕುರಿತು ಪ್ರಸ್ತಾಪಿಸಿದ ಬಳಿಕ ಹೇಳುತ್ತಾರೆ, ಇಬ್‌ರಾಹೀಮ್‌ರ ಹೊರತು ಪ್ರವಾದಿಯವರ(ಸ) 
ಇತರೆಲ್ಲ. ಮಕ್ಕಳು ಅವರಿಂದಲೇ ಜನಿಸಿದರು. ಅವರ ಹೆಸರುಗಳು ಹೀಗಿವೆ- ಕಾಸಿಮ್‌- ತಾಹಿರ್‌ ತಯ್ಯಿಬ್‌, ರ್ಬುನಬ್‌, ರುಕಿಯ್ಯಾ, 
ಉಮ್ಮುಕುಲ್ದೂಮ್‌ ಮತ್ತು ಫಾತಿಮಾ. (ಸೀರತ್‌ ಇಬ್ನು RRS ಭಾಗ: 1 ಪುಟ: 202) 
ಪ್ರಸಿದ್ಧ ವಂಶಶಾಸ್ತ್ರ ತಜ್ಞರಾಗಿದ್ದ ಹಿಶಾಮ್‌ ಬಿನ್‌ ಮುಹಮ್ಮದ್‌ ಬಿನ್‌ ಸಾಯಿಬ್‌ ಕಲ್ಲೀ ಹೇಳುತ್ತಾರೆ- ಮಕ್ಕಾದಲ್ಲಿ ಪ್ರವಾದಿತ್ಚಕ್ಕೆ 
ಮುಂಚೆ ಮೊತ್ತ ಮೊದಲು ಕಾಸಿಮ್‌ ಹುಟ್ಟಿದರು. ಅನಂತರ ಅನುಕ್ರಮವಾಗಿ ರ್ಭುನಬ್‌, ರುಕಿಯ್ಯಾ ಮತ್ತು ಉಮ್ಮು ಕುಲ್ಲೂಮ್‌ 


ಕಾಂಡ - 22 


33. ಆಲ್‌ ಅಹ್‌ ರಾಬ್‌ 107 


ಹ hr sk CCE CAG ಟ ಟ  ೀೀಯಯ್ಟ್ಟಲ್ಟಲ್ಟ್ಜ 
gs SHS SHIM EE oS 124 S65 EH BEN GY 


ಗುರುತಿಸಲ್ಪಡುವಂತಾಗಲಿಕ್ಕೂ ಸತಾಯಿಸಲ್ಪಡದಿರಲಿಕ್ಕೂ ಇದು ಹೆಚ್ಚು ಸೂಕ್ತವಾದ ವಿಧಾನ." ಅಲ್ಲಾಹ್‌ ಅತ್ಯಂತ 
ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ." ದ್ನ 


ಹುಟ್ಟಿದರು. (ತಬಕಾತ್‌ ಇಬ್ನು ಸಅದ್‌, ಭಾಗ: 1 ಪುಟ: 133) ಇಬ್ನು ಹರುಮ್‌ ಬರೆಯುತ್ತಾರೆ ಹ. ಖದೀಜಾರಿಂದ 
ಪ್ರವಾದಿವರ್ಯರಿಗೆಸು ನಾಲ್ವರು ಪುತ್ರಿಯರು ಜನಿಸಿದರು. ದೊಡ್ಡವಳು ರ್ಬುನಬ್‌, ಅನಂತರ ರುಕಿಯ್ಯಾ, ಆ ಬಳಿಕ ಫಾತಿಮಾ 
ಮತ್ತು ಅತ್ಯಂತ ಕಿರಿಯವಳು ಉಮ್ಮುಕುಲ್ಲೂಮ್‌. (ಅಲ್‌ವಾಮಿಉಸ್ಲೀರಃ ಪು.38,39) 

ತಬರೀ, ಇಬ್ಬ ಸಅದ್‌, ಕಿತಾಬುಲ್‌ ಮುಜರ್ರ್‌ನ ಕರ್ತೃ ಅಬೂ ಜಆ್‌ಫರ್‌ ಮುಹಮ್ಮದ್‌ ಬಿನ್‌ ಹಬೀಬ್‌, ಕಿತಾಬುಲ್‌ 
ಇಸ್ತೀಆಬ್‌ನ ಇಬ್ನು ಅಬ್ದುಲ್‌ ಬರ್ರ್‌ ಅಧಿಕೃತ ಮೂಲಗಳಿಂದ ವರದಿ ಮಾಡಿರುವುದೇನೆಂದರೆ ಪ್ರವಾದೀಸು) ಅವರಿಗಿಂತ ಮುಂಚೆ 
ಖದೀಜಾರ ಇಬ್ಬರು ಪತಿಯಂದಿರು ತೀರಿ ಹೋಗಿದ್ದಾರೆ. ಮೊದಲ ಪತಿ ಅಬೂ ಹಾಲ ತಮೂಮಿಯವರಿಂದ ಹಿಂದ್‌ ಬಿನ್‌ ಅಬೀಹಾಲ 
ಹುಟ್ಟಿದರು. ಎರಡನೆ ಪತಿ ಅತೀಕ್‌ ಬಿನ್‌ ಆಯಿದ್‌ ಮಖ್ದೂಮಿಯವರಿಂದ ಹಿಂದ್‌ ಎಂಬ ಹೆಸರಿನ ಹೆಣ್ಣು ಮಗು ಹುಟ್ಟಿತು. 
ಆ ಬಳಿಕ ಅವರ ವಿವಾಹವು ಪ್ರವಾದಿವರ್ಯರೊಂದಿಗಾಯಿತು. ವಂಶಶಾಸ್ತ್ರ ಪಂಡಿತರೆಲ್ಲರೂ ಪ್ರವಾದಿವರ್ಯರಿಂದ(ಸ) ಅವರಿಗೆ 
ನಾಲ್ವರು ಪುತ್ರಿಯರು ಜನಿಸಿದ್ದಾರೆಂಬ ಬಗ್ಗೆ ಏಕಾಭಿಪ್ರಾಯ ಹೊಂದಿದ್ದಾರೆ. (ನೋಡಿರಿ: ತಬರೀ, ಭಾಗ: 2 ಪುಟ: 411, 
ತಬಕಾತ್‌ ಇಬ್ದುಸಅದ್‌, ಭಾಗ: 8 ಪುಟ: 1416, ಕಿತಾಬುಲ್‌ ಮುಜರ್ರ್‌ ಪುಟ: 78, 79, 452, ಅಲ್‌ ಇಸ್ತೀಆಬ್‌ ಭಾಗ 2 
ಪುಟ: 718) ಪ್ರವಾದಿಯವರಿಗೇಸ) ಕೇವಲ ಓರ್ವ ಪುತ್ರಿಯಿದ್ದುದಲ್ಲ ಅನೇಕ 'ಪುತ್ರಿಯರಿದ್ದರೆಂಬ ಈ ಎಲ್ಲ ಹೇಳಿಕೆಗಳನ್ನು 
ಕುರ್‌ಆನಿನ ಈ ವಿವರಣೆಯು ದೃಢೀಕರಿಸುತ್ತದೆ. 

111. 'ಗುರುತಿಸಲ್ಪಡುವುದು' ಎಂದರೆ ಅವರನ್ನು ಸರಳ ಮತ್ತು ಸಭ್ಯ ಉಡುಪಿನಲ್ಲಿ ಕಂಡು, ಪ್ರತಿಯೊಬ್ಬನೂ ಅವರು ಸಭ್ಯ 
ಹಾಗೂ ಶೀಲವಂತ ಮಹಿಳೆಯರೆಂದೂ ಸ್ವಚ್ಛಂದರೂ ದುಶ್ಶೀಲೆಯರೂ ಅಲ್ಲವೆಂದೂ ತಿಳಿಯಬಲ್ಲನು. ಯಾವ ದುಷ್ಟನಿಗೂ ಅವರ ಬಗ್ಗೆ 
ಮನಸ್ಸಿನಲ್ಲಿಕೆಟ್ಟ ಭಾವನೆಯಿಡಲು ಸಾಧ್ಯವಿಲ್ಲ "ಸತಾಯಿಸಲ್ಪಡದಂತಾಗಲು' ಎಂದರೆ ಅವರನ್ನು ಛೇಡಿಸದಿರುವುದು ಮತ್ತು ಅವರನ್ನು 
ಉಪದ್ರವಿಸದಿರುವುದು. 

ಇಲ್ಲಿ ಸ್ವಲ್ಪ ಆಲೋಚಿಸಬೇಕಾದ ಅಗತ್ಯವಿದೆ. ಕುರ್‌ಆನಿನ ಈ ಆಜ್ಞೆ ಮತ್ತು ಅಲ್ಲಾಹನೇ ಎವರಿಸಿರುವ ಅದರ ಉದ್ದೇಶವು 
ಇಸ್ಲಾಮಿನ ಸಾಮಾಜಿಕ ಕಾನೂನಿನ ಯಾವ ಸ್ಪೂರ್ತಿಯನ್ನು ಪ್ರತಿಬಿಂಬಿಸುತ್ತದೆ? ಇದಕ್ಕಿಂತ ಮುಂಚೆ "ಅನ್ನೂರ್‌' ಅಧ್ಯಾಯದ 
31ನೆಯ ಸೂಕ್ತದಲ್ಲಿ ಸ್ತ್ರೀಯರು ಶೃಂಗಾರ ಅಲಂಕಾರಗಳನ್ನು ನಿರ್ದಿಷ್ಟ ಪುರುಷರ ಮತ್ತು ಸ್ತ್ರೀಯರ ಹೊರತು ಇತರರ ಮುಂದೆ 
ಪ್ರದರ್ಶಿಸಬಾರದೆಂಬ ಮತ್ತು ಅವರು ಬಚ್ಚಿಟ್ಟಿರುವ ಅಲಂಕಾರ ಜನರಿಗೆ ತಿಳಿಯುವಂತಾಗಲು ಕಾಲನ್ನು ನೆಲಕ್ಕೆ ಬಡಿಯುತ್ತಾ 
ನಡೆಯಬಾರದೆಂಬ ಆದೇಶ ನೀಡಲಾಗಿತ್ತು. ಆ ಆಜ್ಞೆಯೊಂದಿಗೆ "ಅಹ್‌ರಾಬ್‌' ಅಧ್ಯಾಯದ ಈ ಆಜ್ಞೆಯನ್ನು ಸೇರಿಸಿ ಓದಿದರೆ ಇಲ್ಲಿ 
ಚದ್ದರ ಹೊದ್ದು ಕೊಳ್ಳಬೇಕೆಂಬ ಆಜ್ಞೆಯ ಉದ್ದೇಶವು ಪರಪುರುಷರಿಂದ ತಮ್ಮ ಅಲಂಕಾರಗಳನ್ನು ಮರೆಸಬೇಕೆಂದೇ ಆಗಿದೆಯೆಂದು 
ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಉದ್ದೇಶವು ಚದ್ದರ ಸಾಮಾನ್ಯ ತರದ್ದಾಗಿದ್ದರೆ ಮಾತ್ರ ಈಡೇರಬಹುದು. ಅನ್ಯಥಾ ಸುಂದರ ಮತ್ತು 
ಮನಮೋಹಕ ಬಟ್ಟೆಯನ್ನು. ಹೊದ್ದುಕೊಂಡು ನಡೆದರೆ ವ್ಯತಿರಿಕ್ತ ಪರಿಣಾಮವುಂಟಾಗಬಲ್ಲದು. ಅಷ್ಟೇ ಅಲ್ಲ ಅಲ್ಲಾಹನು ಕೇವಲ ಚದ್ದರ 
ಹೊದ್ದು ಅಲಂಕಾರ ಮರೆಸಬೇಕೆಂದಷ್ಟೇ ಆಜ್ಞಾಪಿಸುತ್ತಿರುವುದಲ್ಲ ಬದಲಾಗಿ ಸ್ತ್ರೀಯರು ಚದ್ದರದ ಒಂದು ಭಾಗವನ್ನು ತಮ್ಮ ಮೇಲೆ 
ನೇತಾಡಿಸಬೇಕೆಂದೂ ಹೇಳುತ್ತಿದ್ದಾನೆ. ಇದರ ಉದ್ದೇಶವು ಮುಖ ಪರದೆಯನ್ನು ಹಾಕುವ ಮೂಲಕ ಅಲಂಕಾರವನ್ನು ಮರೆಸುವುದರ 
ಜೊತೆಗೆ ಮುಖವನ್ನೂ ಮುಚ್ಚುವುದೇ ಆಗಿದೆಯೆಂದು ಯಾವ ವಿವೇಕವಂತನೂ ಗ್ರಹಿಸದಿರಲಾರ. ಅಲ್ಲದೆ ಅಲ್ಲಾಹನು ಈ ಆಜ್ಞೆಯ 
ಪ್ರಯೋಜನವನ್ನು ತಾನೇ ವಿವರಿಸುತ್ತಿದ್ದಾನೆ. ಈ ಮುಸ್ಲಿಮ್‌ ಸ್ತ್ರೀಯರು ಗುರುತಿಸಲ್ಪಡಲು ಮತ್ತು ಕಿರುಕುಳದಿಂದ ಸುರಕ್ಷಿತವಾಗಿರಲು 
ಇದುವೇ ಉತ್ತಮ ವಿಧಾನವೆಂದು ಹೇಳುತ್ತಿದ್ದಾನೆ. ಈ ಆಜ್ಞೆಯು ಬೀದಿಕಾಮಣ್ಣರ ಕಿರುಕುಳ, ನೋಟ ಮತ್ತು ವಿಷಯಲಂಪಟತನಗಳಿಂದ 
ಸಂತೋಷಗೊಳ್ಳುವ ಬದಲು ಅದನ್ನು ತಮ್ಮ ಪಾಲಿಗೆ ಯಾತನೆಯೆಂದು ಭಾವಿಸುವ ಮತ್ತು ನಿರ್ಲಜ್ಜರಾದ ಸಮಾಜದಲ್ಲಿ ತಮ್ಮನ್ನು 
ಪ್ರದರ್ಶನ ವಸ್ತುವಾಗಿ ಮಾಡ ಬಯಸದ ಹಾಗೂ ತಮ್ಮನ್ನು ಶೀಲವಂತ ಗೃಹಿಣಿಯರೆಂದು ಕರೆಸಿಕೊಳ್ಳಲು ಇಷ್ಟಪಡುವ ಸ್ವೀಯರಿಗೆ 
ನೀಡಲಾಗುತ್ತಿದೆಯೆಂದು ಇದರಿಂದ ಸ್ವಯಂ ವ್ಯಕ್ತವಾಗುತ್ತದೆ. ಇಂತಹ ಸಭ್ಯಸಜ್ಜನ ಸ್ತ್ರೀಯರೊಂದಿಗೆ ಅಲ್ಲಾಹನು ಹೀಗೆ ಹೇಳುತ್ತಿದ್ದಾನೆ, 
ನೀವು ನಿಜವಾಗಿಯೂ ಇದೇ ನೆಲೆಯಲ್ಲಿ ಪರಿಚಿತರಾಗ ಬಯಸುವುದಾದರೆ ಮತ್ತು ಪುರುಷರ ನೋಟವು ಸಂತೋಷದಾಯಕ 
ವಾಗಿರದೆ ಯಾತನೆಯೆಂದು ನೀವು ಭಾವಿಸುವುದಾದರೆ, ನೀವು ನಿಮ್ಮನ್ನು ಸಿಂಗರಿಸಿಕೊಂಡು ಮೊದಲ ರಾತ್ರಿಯ ವಧುವಿನಂತೆ 
ಮನೆಯಿಂದ ಹೊರಡುವುದು ಮತ್ತು ನೋಡುವವರ ಆಸೆಗಣ್ಣುಗಳ ಮುಂದೆ ನಿಮ್ಮ ಸೌಂದರ್ಯವನ್ನು ತೆರೆದು ಪ್ರದರ್ಶಿಸುವುದು 
ಸೂಕ್ತವಾಗದು. ಅದರ ಸೂಕ್ತವಿಧಾನವೇನೆಂದರೆ ನೀವು ಒಂದು ಸಾಮಾನ್ಯ ಚದ್ದರದೊಳಗೆ ನಿಮ್ಮ ಸಂಪೂರ್ಣ ಶೃಂಗಾರ 
ಅಲಂಕಾರಾದಿಗಳನ್ನು ಮರೆಸಿ ಮುಖಪರದೆ ಹಾಕಿಕೊಂಡು ಹೊರಡುವುದಾಗಿದೆ. ಆಭರಣಗಳ ಠೇಂಕಾರವೂ ಜನರನ್ನು ನಿಮ್ಮೆಡೆಗೆ 


ಕಾಂಡ - 22 


108 ತಪ್ಪೀಮುಲ್‌ ಕುರ್‌ಆನ್‌ 


Fs ಹೀ AEB is, ಹಲಲಲ ಲಲ ಊಡ% % 

ಯಕ, ಜಬ SS ಹಚ ಸಿಕ್ರಿ ಕು 58 

CE ಪ ಜಬ Te 
(60-62) ಕಪಟವಿಶ್ವಾಸಿಗಳೂ ಹೃದಯದಲ್ಲಿ ಕೇಡುಳ್ಳವರೂ' ಮದೀನಾದಲ್ಲಿ ಉದ್ರೇಕಕಾರಿ ವದಂತಿ 
ಗಳನ್ನು ಹಜ್ಜಿಸುವವರೂ'* ತಮ್ಮ ದುಷ್ಕೃತ್ಯಗಳನ್ನು ಬಿಡದಿದ್ದರೆ ನಾವು ಅವರ ವಿರುದ್ಧ ಕಾರ್ಯಾಚರಣೆಗಾಗಿ 
ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುವೆವು. ಅನಂತರ ಅವರು ಈ ನಗರದಲ್ಲಿ ನಿಮ್ಮ ಜೊತೆ ಇರುವುದು ಕಷ್ಟ ಸಾಧ್ಯ. ಅವರ 
ಮೇಲೆ ಎಲ್ಲಕಡೆಗಳಿಂದಲೂ ಛೀಮಾರಿ ಬೀಳುತ್ತಿರುವುದು. ಅವರು ಕಂಡ ಕಂಡಲ್ಲಿಸೆರೆ ಹಿಡಿಯಲ್ಬಡುವರು ಮತ್ತು 
ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲ್ಪಡುವರು. ಇದು ಇಂತಹವರ ವಿಷಯದಲ್ಲಿ ಹಿಂದಿನಿಂದಲೂ ನಡೆದು ಬಂದಿರುವ 


ಅಲ್ಲಾಹನ ನಿಯಮವಾಗಿದೆ ಮತ್ತು ನೀವು ಅಲ್ಲಾಹನ ನಿಯಮದಲ್ಲಿಯಾವ ಬದಲಾವಣೆಯನ್ನೂ ಕಾಣಲಾರಿರಿ."'5 


ಆಕರ್ಷಿಸುವಂತಾಗಬಾರದು. ಮನೆಯಿಂದ ಹೊರ ಹೋಗುವುದಕ್ಕಿಂತ ಮುಂಚೆ ಚೆನ್ನಾಗಿ ಸಿಂಗರಿಸಿಕೊಳ್ಳುವ ಸ್ಟ್ರೀಯ ಉದ್ದೇಶವು 
ಪರಪುರುಷರು ತನ್ನನ್ನು ನೋಡಿ ಆನಂದಿಸಬೇಕೆಂದಲ್ಲದೆ ಇನ್ನೇನಿರಬಹುದು? ಅದರ ನಂತರವೂ ಆಕೆಯು ಪುರುಷರ ನೋಟವು 
ನನಗೆ ಕಿರಿಕಿರಿಯಾಗುತ್ತಿದೆಯೆಂದು ವಾದಿಸಿದರೆ ಹಾಗೂ ಅದರ ನಂತರವೂ ಆಕೆ ತಾನು "ಸಮಾಜದ ಸುಪುತ್ರಿ' 
"ಜನಪ್ರಿಯ ಮಹಿಳೆ'ಯೆಂಬ ನೆಲೆಯಲ್ಲಿ ತನ್ನನ್ನು ಪರಿಚಯ ಪಡಿಸಲಿಚ್ಛಿಸದೆ ಲಜ್ಞಾವಂತ ಗೃಹಿಣಿಯಾಗ ಬಯಸುತ್ತಿದ್ದೇನೆಂದು 
ಹೇಳಿದರೆ ಅದು ವಂಚನೆಯಲ್ಲದೆ ಮತ್ತೇನು! ಮಾನವನ ಮಾತು ಅವನ ಹೃದಯಸಂಕಲ್ಪವನ್ನು ಪ್ರತಿಬಿಂಬಿಸುವುದಿಲ್ಲ 
ಬದಲಾಗಿ ಅವನ ನೈಜ ಸಂಕಲ್ಪವು ಅವನ ಕರ್ಮದ ರೂಪದಲ್ಲಿ ಪ್ರಕಟವಾಗುತ್ತದೆ. ಆದರೆ ಬೆಡಗು ಬಿನ್ನಾಣದೊಂದಿಗೆ ಪರಪುರುಷರ 
ಮುಂದೆ ಬರುವ ಸ್ವೀಯ ಆ ಕೃತ್ಯವೇ ಅದರ ಹಿಂದೆ ಅಡಗಿರುವ ಉದ್ದೇಶವನ್ನು ಪ್ರಕಟಪಡಿಸುತ್ತದೆ. ಆದುದರಿಂದಲೇ ಕೆಟ್ಟ 
ಮನೋಭಾವನೆಯ ಪುರುಷರು ಅಂತಹ ಸ್ವೀಯರಿಂದ ಅಂತಹದೇ ನಿರೀಕ್ಷೆಯನ್ನಿರಿಸುತ್ತಾರೆ. ಕುರ್‌ಆನ್‌ ಸ್ತ್ರೀಯರೊಂದಿಗೆ, 
ನೀವು ಒಂದೇ ಸಮಯದಲ್ಲಿ ಗೃಹಿಣಿಯೂ ಪ್ರದರ್ಶನದ ವಸ್ತುವೂ ಆಗಲಾರಿರಿ ಎಂದೂ ಗೃಹಿಣಿಯರಾಗ ಬಯಸುವಿರಾದರೆ 
ಪ್ರದರ್ಶನದ ವಸ್ತುವಾಗುವುದಕ್ಕೆ ಭೂಷಣವಲ್ಲದ ನೀತಿ ನಡವಳಿಕೆಯನ್ನವಲಂಬಿಸಬೇಕು ಮತ್ತು ಗೃಟಣಿಯಾಗಲು ಸಹಾಯಕವಾಗು 
ವಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದೂ ಹೇಳುತ್ತದೆ. 

ಒಬ್ಬನ ವೈಯಕ್ತಿಕ ಅಭಿಪ್ರಾಯವುಕುರ್‌ಆನಿಗೆಅನುಗುಣವಾಗಿರಲಿ ಅಥವಾ ಅದಕ್ಕೆಇಲ್ಲದಿರಲಿ, ಕುರ್‌ಆನಿನ ಮಾರ್ಗದರ್ಶನವನ್ನು 
ತನ್ನ ಬದುಕಿನ ನಿಯಮವಾಗಿ ಅಂಗೀಕರಿಸ ಬಯಸುವುದಾದರೂ ಇಲ್ಲವಾದರೂ ಒಂದು ವೇಳೆ ಅವನು ವ್ಯಾಖ್ಯಾನಿಸುವುದರಲ್ಲಿ 
ಅಪ್ರಾಮಾಣಿಕತನವನ್ನುಎಸಗ ಬಯಸುವುದಿಲ್ಲವೆಂದಾದರೆ ಅವನು ಕುರ್‌ಆನಿನ ಇಂಗಿತವನ್ನು ಗ್ರಹಿಸುವಲ್ಲಿಎಡವಿ ಬೀಳಲಾರ. ಅವನು 
ಕಪಟವಿಶ್ವಾಸಿಯಲ್ಲದಿದ್ದರೆ ಕುರ್‌ಆನಿನ ಇಂಗಿತವು ಮೇಲೆ ವಿವರಿಸಿದಂತೆಯೇ ಆಗಿದೆಯೆಂಬುದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳುವನು. 
ಅದರ`ನಂತರ ಅವನು ಅದನ್ನು ಉಲ್ಲಂಘಿಸುತ್ತಿದ್ದಾನೆಂದಾದರೆ, ತಾನು ಕುರ್‌ಆನಿನ ವಿರುದ್ಧ ನಡೆಯುತ್ತಿದ್ದೇನೆ ಅಥವಾ ಕುರ್‌ಆನಿನ 
ಮಾರ್ಗದರ್ಶನವು ಸರಿಯಲ್ಲವೆಂದು ಭಾವಿಸುತ್ತೇನೆ ಎಂಬುದನ್ನು ಒಪ್ಪಿಕೊಂಡೇ ಮಾಡುವನು. 

112. ಅರ್ಥಾತ್‌ ಈಗ ಸ್ಪಷ್ಟವಾದ ಸನ್ಮಾರ್ಗ ಲಭಿಸಿದ ನಂತರ ನಿಮ್ಮ ಬದುಕನ್ನು ಸುಧಾರಿಸಿಕೊಂಡರೆ ಮತ್ತು ಬೇಕುಬೇಕೆಂದೇ 
ಅದನ್ನು ಉಲ್ಲಂಥಿಸದಿದ್ದರೆ, ಹಿಂದೆ ಅಜ್ಞಾನ ಕಾಲದಲ್ಲಿ ಮಾಡಲಾದ ಶಪ್ಪುಗಳನ್ನೆಲ್ಲ ಅಲ್ಲಾಹನು ತನ್ನ ಅಪಾರ ಕರುಣೆಯಿಂದ 
ಕ್ಷಮಿಸಿಬಿಡುವನು. 

113. "ಹೃದಯದ ಕೇಡು' ಎಂದರೆ ಇಲ್ಲಿ ಎರಡು ವಿಧದ ಕೆಡುಕುಗಳಾಗಿವೆ: 1) ಒಬ್ಬನು ತನ್ನನ್ನು ಮುಸ್ಲಿಮನೆಂದು 
ಕರೆಸಿಕೊಳ್ಳುವುದರ ಜೊತೆಗೆ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಕೇಡು ಬಗೆಯುವುದು. 2) ಒಬ್ಬನು ದುರುದ್ದೇಶ, ಕೆಟ್ಟಚಾಳಿ ಮತ್ತು 
ಅಪರಾಧಿ ಮನೋವೃತ್ತಿಯಲ್ಲಿಸಿಲುಕುವುದು ಮತ್ತು ಅವನ ದುಷ್ಟ ಒಲವುಗಳು ಅವನ ವರ್ತನೆಗಳಲ್ಲಿಎದ್ದುತೋರುವುದು. 

114. ಇದು ಮುಸ್ಲಿಮರಲ್ಲಿಗಾಬರಿ ಹುಟ್ಟಿಸುವ ಮತ್ತು ಅವರ ದೈರ್ಯವನ್ನುಉಡುಗಿಸುವ ಸಲುವಾಗಿ ಮದೀನಾದಲ್ಲಿಆಗಾಗ, 
ಇಂತಹ ಕಡೆಯಲ್ಲಿ ಮುಸ್ಲಿಮರಿಗೆ ಪೆಟ್ಟುಬದ್ದಿದೆ, ಇಂತಹ ಸ್ಥಳದಲ್ಲಿ ಮುಸ್ಲಿಮರ ವಿರುದ್ದ ಸೈನಿಕ ಶಕ್ತಿ ಒಗ್ಗೂಡುತ್ತಿದೆ ಮತ್ತು ಶೀಘ್ರದಲ್ಲೇ 
ಮದೀನಾದ ಮೇಲೆ ಆಕ್ರಮಣವಾಗಲಿದೆ ಎಂದು ಮುಂತಾಗಿ ವದಂತಿ ಹೆಬ್ಬಿಸುವವರಾಗಿದ್ದಾರೆ. ಜೊತೆಗೆ ಅವರು ಪ್ರವಾದಿಯವರ(ಸ) 
ಕುಟುಂಬದ ಹಾಗೂ ಮುಸ್ಲಿಮ್‌ ಗಣ್ಯರ ಖಾಸಗಿ ಬದುಕಿನ ಕುರಿತು ತರತರದ ಕಟ್ಟುಕತೆಗಳನ್ನು ಸೃಷ್ಟಿಸಿ ಹಬ್ಬಿಸುವ ಮೂಲಕ 
ಜನಸಾಮಾನ್ಯರಲ್ಲಿ ಸಂದೇಹವುಂಟುಮಾಡಿ ಮುಸ್ಲಿಮರ ಕೃತಿಕ ಪ್ರಭಾವಕ್ಕೆ ಧಕ್ಕೆಯೊದಗಿಸುವ ಕಾಯಕವನ್ನೂ ಕೈಗೊಂಡಿದ್ದರು. 

115. ಅರ್ಥಾತ್‌ ಒಂದು ಇಸ್ಲಾಮೂ ಸಮಾಜ ಮತ್ತು ರಾಷ್ಟ್ರದಲ್ಲಿಇಂತಹ ಕಿಡಿಗೇಡಿಗಳಿಗೆ ಬೆಳೆಯಲು ಅವಕಾಶ ನೀಡಲಾಗುವುದಿಲ್ಲ, 
ಇದು ಅಲ್ಲಾಹನ ಶರೀಅತ್‌ನ ಒಂದು ಸ್ಥಾಯೀ ನಿಯಮವಾಗಿದೆ. ಇಂತಹ ಒಂದು ಸಮಾಜ ಮತ್ತು ರಾಷ್ಟ್ರದ ವ್ಯವಸ್ಥೆಯು ದೈನಿಕ 


ಕಾಂಡ - 22 


33. ಅಲ್‌ ಅಹ್‌ರುಾಬ್‌ 109 


A 


ಹ್‌ 
BR EE OSS 85 SSNS Os 
ಜ್‌ ಕ್ಚ್ಸ್ವ ತ. ಜ್‌ 2. ps ಳಿ ೨ ಲ 
8545 8೫15551 ಗ ೪ 14 ನಭ ಜಸಿ ಬಬ GIN 


ತ Kb 1 [4] 


ANE IES AS LLL ಸ್ಯ Nido bp Gos & 
ASSEN AN LO Gs MES OLS IE Le ಬ 1೪೬೬೪ 


(63-68) ಪ್ರಳಯ ಕಾಲದ ಘಳಿಗೆ ಯಾವಾಗ ಬರುವುದೆಂದು ಜನರು ನಿಮ್ಮೊಡನೆ ಕೇಳುತ್ತಾರೆ. ಅದರ 
ಜ್ಞಾನವಿರುವುದು ಅಲ್ಲಾಹನಿಗೆ ಮಾತ್ರ ಎಂದು ಹೇಳಿರಿ. ಅದು ಬಹಳ ಸಮೂಪದಲ್ಲೇ ಇರಬಹುದು, ನಿಮಗೇನು 
ಗೊತ್ತು. ಹೇಗಿದ್ದರೂ ಅಲ್ಲಾಹನು ಸತ್ಯನಿಷೇಧಕರನ್ನು ಶಪಿಸಿದ್ದಾನೆ ಮತ್ತು ಅವರಿಗಾಗಿ ಧಗ ಧಗಿಸುವ ನರಕಾಗ್ನಿಯನ್ನು 
ಸಿದ್ಧಪಡಿಸಿ ಇಟ್ಟಿರುತ್ತಾನೆಂಬುದು ಖಚಿತ. ಅವರು ಅದರಲ್ಲಿ ಶಾಶ್ವತವಾಗಿ ಉಳಿಯುವರು. ಅವರು ಯಾವ 
ಮಿತ್ರನನ್ನೂ ಸಹಕಾರಿಯನ್ನೂ ಪಡೆಯಲಾರರು. ಅವರ ಮುಖಗಳು ನರಕಾಗ್ನಿಯಲ್ಲಿ ಹೊರಳಾಡಿಸಲ್ಲಡುವ ದಿನ 
ಅವರು, "ಅಯ್ಯೋ! ನಾವು ಅಲ್ಲಾಹ್‌ ಮತ್ತು ಪೈಗಂಬರರ ಅನುಸರಣೆ ಮಾಡುತ್ತಿದ್ದರೆ!' ಎನ್ನುವರು. ಮತ್ತೂ 
ಮುಂದುವರಿದು, “ನಮ್ಮ ಪ್ರಭೂ! ನಾವು ನಮ್ಮ ಸರದಾರರನ್ನು ಹಾಗೂ ಹಿರಿಯರನ್ನು ಅನುಸರಿಸಿದೆವು. 
ಅವರು ನಮ್ಮನ್ನು ದಾರಿಗೆಡಿಸಿ ಬಿಟ್ಟರು, ನಮ್ಮ ಪ್ರಭೂ! ಅವರಿಗೆ ಇಮ್ಮಡಿ ಯಾತನೆ ಕೊಡು ಮತ್ತು ಅವರನ್ನು 
ಅತ್ಯುಗ್ರವಾಗಿ ಶಪಿಸು' ಎಂದೂ ಹೇಳುವರು.” 

(69-71) ಸತ್ಯವಿಶ್ವಾಸಿಗಳೇ"'* ನೀವು ಮೂಸಾರಿಗೆ ಕೀಟಲೆ ಕೊಟ್ಟವರಂತೆ ಆಗಬೇಡಿರಿ. ತರುವಾಯ 
ಅಲ್ಲಾಹನು ಆ ಜನರು ಸೃಷ್ಟಿಸಿದ ಮಾತುಗಳಿಂದ ಅವರನು ್ನ್ನ(ಮೂಸಾರನ್ನು ಮುಕ್ತಗೊಳಿಸಿದನು. ಅವರು ಅಲ್ಲಾಹನ 


ಕಾನೂನುಗಳ ಆಧಾರದಲ್ಲಿ ಸ್ಥಾಪ ಪನೆಗೊಂಡರೆ ಅದರಲ್ಲಿ ಇಂತಹ ಮಂದಿಗೆ ಮೊದಲು ಅವರು ತಮ್ಮನ್ನು ಸುಧಾರಿಸುವಂತೆ ; ಎಚ್ಚರಿಕೆ 
ಕೊಡಲಾಗುವುದು. ಅನಂತರವೂ ಅವರು ತೆಮ್ಮನೀತಿಯನ್ನು ಬದಲಿಸದಿದ್ದರೆ ಅಂಥವರನ್ನು ನಿರ್ದಯವಾಗಿ ಉಚ್ಛಾಟಿಸಲಾಗುವುದು. 

116. ಪ್ರವಾದಿವರ್ಯರೊಂದಿಗೆ(ಸು ಈ ಪ್ರಶ್ನೆಯನ್ನು; ಸಾಮಾನ್ಯವಾಗಿ ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ಚಾಸಿಗಳು ಕೇಳುತ್ತಿದ್ದರು. 
ಅದು ಜ್ಞಾನಗಳಿಸುವ ಉದ್ದೇಶದಿಂದಾಗಿರದೆ ಹಾಸ್ಯವಿನೋದಕ್ಕಾಗಿ ಹಾಗೆ ಕೇಳುತ್ತಿದ್ದರು. ವಾಸ್ತವದಲ್ಲಿ ಅವರಿಗೆ ಪರಲೋಕವೊಂದು 
ಬರಲಿದೆಯೆಂಬ ನಂಬಿಕೆಯಿರಲಿಲ್ಲ ಪರಲೋಕದ ಕಲ್ಪನೆಯನ್ನು ಅವರು ಕೇವಲ ಒಂದು ಪೊಳ್ಳು ಬೆದರಿಕೆಯೆಂದು ಭಾವಿಸಿದ್ದರು. 
ಅವರು ಅಂತ್ಯದಿನ ಬರುವುದಕ್ಕೆ ಮುಂಜೆ ತಮ್ಮ ವ್ಯವಹಾರವನ್ನು ಸರಿಪಡಿಸುವ ಉದ್ದೇಶದಿಂದ ಅದರ ದಿನಾಂಕವನ್ನು ಕೇಳುತ್ತಿದ್ದುದಲ್ಲ 
ಬದಲಾಗಿ ಅವರು ಕೇಳುವುದರ ಅರ್ಥ ಹೀಗಿತ್ತು- ಓ ಮುಹಮೃದ್‌ರವರೇ! ನಾವು ನಿಮ್ಮನ್ನು ಕೀಳಾಗಿಸಲಿಕ್ಕಾಗಿ ಏನೆಲ್ಲಮಾಡಿದೆವು, 
ಆದರೆ ಈ ವರೆಗೂ ನಿಮಗೆ ನಮ್ಮನ್ನು ಏನು ಮಾಡಲೂ ಆಗಿಲ್ಲ ಇನ್ನು ನಮಗೆ, ನಮ್ಮ ಎಚಾರಣೆ ನಡೆಯಲಿರುವ ಆ ಪರಲೋಕ 
ಯಾವಾಗ ಬರುವುದೆಂದು ಒಮ್ಮೆ ಹೇಳಿ ನೋಡೋಣ! 

117. ಈ ವಿಷಯವು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಉದಾಹರಣೆಗೆ ಈ ಕೆಳಗಿನ ಸ್ಥಳಗಳಲ್ಲಿನೋಡಿರಿ 

ಅಲ್‌ ಅಆ್‌ರಾಫ್‌:187; ಅನ್ನಾರಿುಆತ್‌:42-46; ಸಬಾಃ35; ಅಲ್‌ ಮುಲ್ಕ್‌:24-27; ಅಲ್‌ 'ಮುತಭ್ಟಿಫೀನ್‌: 10-17; 
ಅಲ್‌ ಹಿಜ್ರ್‌ 2-3; ಅಲ್‌ ಫುರ್ಕಾನ್‌:27-29; ಹಾಮೊಮ್‌ ಅಸ್ನಜ್ಞ 26-29. 

118. ಕುರ್‌ಆನಿನಲ್ಲಿ "ಓ ಸತ್ಯವಿಶ್ವಾಸಿಗಳೇ' ಎಂಬ ಪದಗಳನ್ನು ಕೆಲವೆಡೆ ಅಪ್ಪಟ ಸತ್ಯವಿಶ್ಚಾಸಿಗಳಿಗಾಗಿ ಬಳಸ ಲಾಗಿದೆ. 
ಕೆಲವೆಡೆ ಸತ್ಯವಿಶ್ವಾಸಿಗಳು, ಕಪಟವಿಶ್ಚಾಸಿಗಳು ಮತ್ತು ದುರ್ಬಲ ವಿಶ್ವಾಸಿಗಳು ಒಳಗೊಂಡಿರುವ. ಮುಸ್ಲಿಮರ ಒಟ್ಟು ಗುಂಪನ್ನು 
ಅಭಿಸಂಬೋಧಿಸಲಾಗಿದೆ. ಇನ್ನುಕೆಲವಡಕುರ್‌ಆನಿನ ಅಭಿಸಂಬೋಧನೆಯು ಕೇವಲಕಪ ಟವಿಶ್ವಾಹಿಗಳ ಕಡೆಗೇ ಇದೆ. ಕಪ ಟವಿಶ್ವಾಸಿಗಳು. 
ಮತ್ತು ದುರ್ಬಲವಿಶ್ಚಾಸಿಗಳನ್ನು | eds "ಸತ್ಯವಿಶ್ವಾಸಿಗಳೇ' ಎಂದು ಅಭಿಸಂಬೋಧಿಸುವಾಗ ಅದರ ಉದ್ದೇಶವು, “ನೀವು 
ವಿಶ್ವಾಹಿಗಳೆಂದು ವಾದಿಸುತ್ತೀರಿ. ಆದರೆ ನಿಮ್ಮಃ ವರ್ತನೆಯು ಆದಕ್ಕೆ: ವ್ಯತಿರಿಕ್ತವಾಗಿದೆಯೆಂದು ಅವರನ್ನು ಿನಾಚಿಸುವುದಾಗಿದೆ. ಹಿನ್ನೆಲೆಯನ್ನು 
ಗಮನಿಸುವಾಗ "ಸತ್ಯವಿಶ್ವಾಸಿಗಳೇ' ಎಂದು: ಬಂದಲ್ಲೆಲ್ಲಾ ಅದು 'ಯಾರನ್ನುದ್ದೇಶಿಸಿ ಹೇಳಲಾಗುತ್ತದೆಂದು ಸ್ಪ ಸ್ಪಷ್ಟವಾಗಿ ತಿಳಿಯುತ್ತದೆ. ಇಲ್ಲಿ 
ವಾಕ್ಚರಣಿಯು, ಅಭಿಸಂಬೋಧಿತರು ಸಾಮಾನ್ಯ ಮುಸ್ಲಿಮರಂಬುದನ್ನು ಸ್ಪಷ್ಟಪಡಿಸುತ್ತದೆ. 


ಕಾಂಡ -22 


110 ತಪ್ಲೀಮುಲ್‌ ಕುರ್‌ಆನ್‌ 


SESS ಹಿ SS ES EN A ಡ್ರಿಜಿ ಕಟ IF 18; 


GLAS 54 gl ISIS ಈ. 3 ೪5೬೪೫ CLE 6 0 ಛೂ 14 


0 ೫ಬ MOI 8550905564 ೨ ೪5 Ub SIG 
OS (54 ಬ SS ss ಹಿ ಆ ೫ ೦8% 6/05 Gs ಕ್ಕಿ 
ಬಳಿ ಗೌರವಾನ್ನಿತರಾಗಿದ್ದರು.'5 ಸತ್ಯವಿಶ್ವಾಹಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಸರಿಯಾದ ಮಾತನ್ನೇ 
ಹೇಳಿರಿ. ಅಲ್ಲಾಹ್‌ ನಿಮ್ಮ ಕರ್ಮಗಳನ್ನು ಸರಿಪಡಿಸುವನು ಮತ್ತು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಯಾರು 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡಿದನೋ ಅವನು ಮಹಾ ಯಶಸ್ಸನ್ನು ಪಡೆದನು. 

. (72-13) ನಾವು ಈ ಅಮಾನತ್ತನ್ನು ಆಕಾಶಗಳ, ಭೂಮಿಯ ಮತ್ತು ಪರ್ವತಗಳ ಮುಂದಿರಿಸಿದೆವು. 
ಆಗ ಅವು ಅದನ್ನು ಎತ್ತಿಕೊಳ್ಳಲು ಸಿದ್ಧವಾಗಲಿಲ್ಲ ಮತ್ತು ಅದರಿಂದ ಭೀತರಾದವು. ಆದರೆ, ಮಾನವನು 
ಅದನ್ನು ಎತ್ತಿಕೊಂಡನು. ನಿಶ್ಚಯವಾಗಿಯೂ ಅವನು ದೊಡ್ಡ ಅಕ್ರಮಿಯೂ ತಿಳಿಗೇಡಿಯೂ ಆಗಿರುತ್ತಾನೆ." 
(ಈ ಅಮಾನತ್ತಿನ ಹೊರೆಯನ್ನು ಹೊತ್ತುದರ ಪರಿಣಾಮವೇನೆಂದರೆ) ಇದು, ಅಲ್ಲಾಹನು ಕಪಟವಿಶ್ಚಾಸಿಗಳಿಗೂ 
ಕಪಟವಿಶ್ವಾಸಿನಿಯರಿಗೂ ಬಹುದೇವಾರಾಧಕರಾದ ಪುರುಷರಿಗೂ ಸ್ಟ್ರೀಯರಿಗೂ ಶಿಕ್ಷೆ ಕೊಡುವಂತಾಗಲು ಮತ್ತು 
ಸತ್ಯವಿಶ್ವಾಸಿಗಳಾದ ಪುರುಷರು ಮತ್ತು ಸ್ಟೀಯರ ಪಶ್ಥಾತ್ತಾಪವನ್ನು ಅಲ್ಲಾಹನು ಸ್ವೀಕರಿಸು ವಂತಾಗಲು. ಅಲ್ಲಾಹ್‌ 
ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


119. ಇನ್ನೊಂದು ಮಾತಿನಲ್ಲಿ ಇದರ ಅರ್ಥ ಹೀಗಿದೆ: ಓ ಮುಸ್ಲಿಮರೇ। ನೀವು ಯಹೂದಿಯರಂತಹ ಕೃತ್ಯಗಳನ್ನೆಸಗಬಾರದು. 
ಮೂಸಾರೊಂದಿಗೆ(ಅ) ಬನೀ ಇಸ್ರಾಈಲರ ವರ್ತನೆಯಂತೆ ನಿಮ್ಮ ಪ್ರವಾದಿಯೊಂದಿಗೆ ನೀವು ವರ್ತಿಸಬಾರದು. ಮೂಸಾರವರು(ಅ) 
ತಮ್ಮ ಅತಿದೊಡ್ಡ ಉಪಕಾರಿಯಾಗಿದ್ದರೆಂದು ಬನೀ ಇಸ್ರಾಈಲರು ಸ್ವಯಂ ಒಪ್ಪಿಕೊಳ್ಳುತ್ತಾರೆ. ಈ ಜನಾಂಗವು ಉನ್ನತಿಗೇರಿದ್ದೂ 
ಅವರಿಂದಾಗಿಯೇ. ಅನ್ಯಥಾ ಈಜಿಪ್ಟ್‌ನಲ್ಲಿ ಅವರ ಗತಿಯು ಭಾರತದಲ್ಲಿ ಶೂದ್ರರ ಗತಿಗಿಂತ ಕೆಟ್ಟದಾಗಿರುತ್ತಿತ್ತು. ಆದರೆ ಆ ಮಹಾ 
ಉಪಕ್ಪಾರಿಯ ಜೊತೆ ಆ ಜನಾಂಗದ ವರ್ತನೆಯೇನಾಗಿತ್ತೆಂಬುದನ್ನು ತಿಳಿಯಲು ಬೈಬಲಿನ ಈ ಕೆಳಗಿನ ಸೂಕ್ತಗಳ ಮೇಲೆ ಒಂದು ದೃಷ್ಟಿ 
ಹಾಯಿಸಿದರೆ ಸಾಕಾಗುತ್ತದೆ. 

ವಿಮೋಚನಾ ಕಾಂಡ: 5: 20-21; 14: 11-12; 16: 2-3; 17: 3-4; ಅರಣ್ಯ ಕಾಂಡ: 11: 1-15; 14: 1-10; 
16: ಸಂಪೂರ್ಣ, 20: 1-5. 

ಬನೀ ಇಸ್ರಾಈಲರ ಇದೇ ಕೃತಫ್ಲತೆಯ ಕಡೆಗೆ ಬೆಟ್ಟುಮಾಡುತ್ತಾ, ಕುರ್‌ಆನ್‌ ಮುಸ್ಲಿಮರಿಗೆ, ನೀವು ಮುಹಮ್ಮದ್‌ರೊಂದಿಗೆಸ) 
ಹಾಗೆ ವರ್ತಿಸಬಾರದು, ಅನ್ಯಥಾ ಅವರು ಕಂಡ ಮತ್ತು ಈಗಲೂ ಕಾಣುತ್ತಿರುವ ದುರ್ಗತಿ ನಿಮಗೂ ಬಂದೀತು ಎಂದು ಎಚ್ಚರಿಸುತ್ತಿದೆ. 

ಇದೇ ಮಾತನ್ನು ವಿವಿಧ ಸಂದರ್ಭಗಳಲ್ಲಿ ಪ್ರವಾದಿಯವರೂಸು) ಹೇಳಿದ್ದಾರೆ. ಒಮ್ಮೆ ಪ್ರವಾದೀಸು ಮುಸ್ಲಿಮರಿಗೆ ಸ್ವಲ್ಪ 
ಹಣ ವಿತರಿಸುತ್ತಿದ್ದರು. ಜನರು ಅಲ್ಲಿಂದ ಹೊರಗೆ ಹೋದಾಗ ಒಬ್ಬ ವ್ಯಕ್ತಿಯು, ಮುಹಮ್ಮದ್‌(ಸ) ಹಣ ವಿತರಿಸುವಾಗ 
ಅಲ್ಲಾಹನನ್ನೂ ಪರಲೋಕವನ್ನೂ ಸ್ವಲ್ಪವೂ ಲೆಕ್ಕಿಸಲಿಲ್ಲವೆಂದು ಹೇಳುವುದನ್ನು ಹ. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಕೇಳಿದರು. ಅವರು 
ಪ್ರವಾದಿವರ್ಯರ(ಸ) ಬಳಿಗೆ ಹೋಗಿ, ತಮ್ಮ ಬಗ್ಗೆ ಇಂತಹ ಮಾತುಗಳನ್ನು ಆಡಲಾಗುತ್ತಿದೆಯಂದು ದೂರಿದರು. ಅದಕ್ಕೆ ಉತ್ತರವಾಗಿ 
ಪ್ರವಾದೀಸ) ಹೀಗೆಂದರು, ನ 

BH, sda, der, Mis abla ಬೂ Ss ಟಮ ಬೂ) 

""ಅಲ್ಲಾಹನ ಅನುಗ್ರಹಗಳು ಮೂಸಾರ ಮೇಲಿರಲಿ. ಅವರನ್ನು ಇದಕ್ಕಿಂತಲೂ ಹೆಚ್ಚು ಉಪದ್ರವಿಸಲಾಗಿತ್ತು. ಆದರೂ ಅವರು 
ಸಹನೆ ವಹಿಸಿದರು.'' (ಅಹ್ನದ್‌, ತಿರ್ಮಿದಿ, ಅಬೂದಾವೂದ್‌) 

120. ಮಾತನ್ನು ಕೊನೆಗೊಳಿಸುತ್ತಾ ಅಲ್ಲಾಹನು ಮಾನವನಿಗೆ, ಈ ಲೋಕದಲ್ಲಿ ಅವನ ನೈಜ ನೆಲೆಯೇನು ಮತ್ತು ಈ ನೆಲೆಯನ್ನು 
ಹೊಂದಿಯೂ ಅವನು ಇಹಲೋಕದ ಬದುಕನ್ನು ಒಂದು ಆಟವೆಂದು ಭಾವಿಸಿ ನಿಶ್ಚಿಂತೆಯಿಂದ ತಪ್ಪು ನೀತಿಯನ್ನು ಅವಲಂಬಿಸಿದರೆ 
ಯಾವ ರೀತಿ ತನ್ನಕೈಯಿಂದಲೇ ತನ್ನ ಭವಿಷ್ಯವನ್ನು ಹಾಳುಮಾಡಿಕೊಳ್ಳುತ್ತಾನೆಂಬುದನ್ನು ಮನವರಿಕೆ ಮಾಡಿಕೊಡುತ್ತಿದ್ದಾನೆ. 


ಕಾಂಡ -22 


33. ಅಲ್‌ ಅಹ್‌ರಭಾಬ್‌ 111 


ಇಲ್ಲಿ "ಅಮಾನತ್‌' ಎಂದರೆ ಕುರ್‌ಆನಿನ ಪ್ರಕಾರ ಮಾನವನಿಗೆ ಈ ಭೂಮಿಯಲ್ಲಿ ವಹಿಸಿಕೊಡಲಾದ ಅದೇ "ಖಿಲಾಫತ್‌' 
ಆಗಿದೆ. ಅಲ್ಲಾಹನು ಮಾನವನಿಗೆ ನೀಡಿರುವ ವಿಧೇಯತೆ ಮತ್ತು ಅವಿಧೇಯತೆಯ ಸ್ಥಾಶಂಶ್ರ್ಯ ಹಾಗೂ ಈ ಸ್ಥಾತಂತ್ರಿ ವನ್ನು 
ಉಪಯೋಗಿಸಲಿಕ್ಕಾಗಿ ತನ್ನ ಅಸಂಖ್ಯಾತ ಸೃಷ್ಟಿಗಳ ಮೇಲೆ ಅವನಿಗೆ ನೀಡಿದ ಅಧಿಕಾರದಿಂದಾಗಿ ಆತ ತನ್ನ ಕರ್ಮಗಳಿಗೆ ತಾನೇ 
ಹೊಣೆಯಾಗಿದ್ದು “ತನ್ನ ಸಾದ ನಿಲುಮಗೆ ಪುರಸ್ಕಾರಕ್ಕೂ ತಪ್ಪು ವರ್ತನೆಗಳಿಗೆ ಶಿಕ್ಷೆಗೂ ಅರ್ಹನಾಗುವುದು ಸ್ವಾಭಾವಿಕ 
ಸಂಿಣಾಮವಾಗಿದೆ. ಈ ಅಧಿಕಾರಗಳನ್ನು ಅವನೇ ಗಳಿಸಿದರೆ, "ಅಲ್ಲಾಹನು ನೀಡಿದ ಅಧಿಕಾರಗಳಾಗಿರುವುದರಿಂದ ಅವುಗಳನ್ನು 
ಸರಿಯಾಗಿ ಅಥವಾ ತಪ್ಪಾಗಿ ಬಳಸುವುದಕ್ಕೆ ಅಲ್ಲಾಹನ ಮುಂದೆ ಅವನು ವಿಚಾರಣಾರ್ಹನಾಗಿದ್ದಾನೆ. ಆದುದರಿಂದ ಕುರ್‌ಆನಿನ ಬೇರೆ 
ಕಡೆಗಳಲ್ಲಿಅದನ್ನು "ಖಲಾಫತ್‌' ಎಂದು ವಿವರಿಸಲಾಗಿದೆ. ಅದಕ್ಕೇ ಇಲ್ಲಿ "ಅಮಾನತ್‌' ಎಂಬ ಪದ ಪ್ರಯೋಗಿಸಲಾಗಿದೆ. 

ಈ ಅಮಾನತ್‌ ಎಷ್ಟು ಮಹತ್ವಪೂರ್ಣ ಹಾಗೂ ಭಾರವಾದುದು ಎಂಬುದರ ಕಲ್ಪನೆಯನ್ನು ಮೂಡಿಸುವುದಕ್ಕಾಗಿ 
ಅಲ್ಲಾಹನು, ಭೂಮಿ-ಆಕಾಶಗಳು ತಮ್ಮ ಬೃಹತ್‌ ಗಾತ್ರದ ಹೊರತಾಗಿಯೂ ಪರ್ವತಗಳು ಭದ್ರವಾಗಿ ನಾಟಿಕೊಂಡಿರುವುದರ 
ಹೊರತಾಗಿಯೂ ಅದನ್ನು ಹೊರುವ ಶಕ್ತಿ ಹಾಗೂ ದೈರ್ಯ ತೋರಲಿಲ್ಲ ಆದರೆ ದುರ್ಬಲ ಮತ್ತು ಪುಟ್ಟ ಅಸ್ತಿತ್ಯನಾದ ಮಾನವನು 
ಈ ಭಾರೀ ಹೊರೆಯನ್ನು ಹೊತ್ತನು ಎಂದು ಹೇಳುತ್ತಿದ್ದಾನೆ. ' 

ಭೂಮಿ-ಆಕಾಶಗಳ ಮುಂದೆ ಈ "ಅಮಾನತ್‌'ನ ಹೊರೆಯನ್ನಿಡುವುದು, ಅವು ಅದನ್ನು ಹೊರಲು ನಿರಾಕರಿಸುವುದು 
ಮತ್ತು ಹೆದರುವುದು ಪಾರಿಭಾಷಿಕ ಅರ್ಥದಲ್ಲೂ ಆಗಿರಬಹುದು. ಸಾಂಕೇತಿಕವಾಗಿಯೂ ಆಗಿರಬಹುದು. ಅಲ್ಲಾಹನಿಗೆ ತನ್ನ 
ಸೃಷ್ಟಿಗಳೊಂದಿಗಿರುವ ಸಂಬಂಧವನ್ನು ನಮಗೆ ಗ್ರಹಿಸಲು ಸಾಧ್ಯವಿಲ್ಲ, ಭೂಮಿ, ಸೂರ್ಯ, ಚಂದ್ರ ಮತ್ತು ಪರ್ವತಾದಿಗಳು ನಮ್ಮ 
ಮಟ್ಟಿಗೆ ಮೂಕ, ಕಿವುಡ ಹಾಗೂ ನಿರ್ಜೀವಿಗಳಾಗಿರಬಹುದು. ಆದರೆ ಅಲ್ಲಾಹನ ಮಟ್ಟಿಗೆ ಹಾಗೆ ಇರಬೇಕೆಂದಿಲ್ಲ ಅಲ್ಲಾಹನು 
ತನ್ನ ಎಲ್ಲ ಸೃಷ್ಠಿಗಳೊಂದಿಗೂ ಮಾತಾಡಬಲ್ಲನು. ಅವು ಅವನಿಗೆ ಉತ್ತರವನ್ನೂ ನೀಡಬಲ್ಲವು. ಅದರ ಸ್ವರೂಪವನ್ನು ಗ್ರಹಿಸಲು 
ನಮಗೆ ಸಾಧ್ಯವಿಲ್ಲ ಆದ್ದರಿಂದ, ನಿಜವಾಗಿಯೂ ಅಲ್ಲಾಹನು ಈ ಭಾರೀ ಹೊರೆಯನ್ನು ಅವುಗಳ ಮುಂದಿಟ್ಟಿರಬಹುದು. ಅವು 
ಅದನ್ನು] ನೋಡಿ ಭಯದಿಂದಕಂಪಿಸಿರಬಹುದು. ಅವು ತಮ್ಮಸೃಷ್ಠಿಕರ್ತ ಮತ್ತು ಒಡೆಯನೊಂದಿಗೆ ಹೀಗೆ ಬಿನ್ನವಿಸಿರಬಹುದು: ಒಡೆಯಾ! 
ನಾವಂತೂ ಅಧಿಕಾರ ರಹಿತ ಸೇವಕರಾಗುವುದರಲ್ಲೇ ನಮ್ಮ ಕ್ಷೇಮವಿದೆಯೆಂದು ಭಾವಿಸುತ್ತೇವೆ. ಆಜ್ಞೋಲ್ಲಂಘನೆಯ ಸ್ಥಾಶಂತ್ರ್ಯ 
ಹೊಂದಿ ಅದರ ಹಕ್ಕು ಬಾಧ್ಯತೆಗಳನ್ನು ಈಡೇರಿಸುವ ಮತ್ತು ಅದನ್ನು ಈಡೇರಿಸದೆ ಇದ್ದಲ್ಲಿ ನಿನ್ನ ಶಿಕ್ಷೆಯನ್ನು 
ಸಹಿಸಿಕೊಳ್ಳಬಲ್ಲಂತಹ ಶಕ್ತಿ ನಮ್ಮಲ್ಲಿಲ್ಲ, ಅದೇ ರೀತಿ, ನಮ್ಮ ಪ್ರಸಕ್ತ ಜೀವನಕ್ಕಿಂತ ಮುಂಚೆ ಸಕಲ ಮಾನವರಿಗೆ ಅಲ್ಲಾಹನು 
ಇನ್ನೊಂದು ಸ್ವರೂಪದ ಜೀವನವನ್ನು ನೀಡಿ ತನ್ನ ಮುಂದೆ ಹಾಜರು ಪಡಿಸಿರಬಹುದು ಮತ್ತು ಅವರು ಈ ಅಧಿಕಾರಗಳನ್ನು 
ವಹಿಸಿಕೊಳ್ಳಲು ಸ್ವಯಂ ಸಿದ್ಧರೆಂದು” ಘೋಷಿಸಿರಬಹುದು. ಇದು ಅಸಂಭವನೀಯವೆಂದು ಹೇಳಲು ನಮ್ಮ ಬಳಿ ಯಾವುದೇ. 
ಪುರಾವೆಯಿಲ್ಲ ತನ್ನವಿಚಾರಶಕ್ತಿಯ ಬಗ್ಗೆ ಸರಿಯಾದ ಕಲ್ಪನೆಯಿಲ್ಲದವನು ಮಾತ್ರ ಇದು ಅಸಂಭವನೀಯವೆಂದು ತೀರ್ಮಾನಿಸಬಲ್ಲನು. 

ಇನ್ನು ಅಲ್ಲಾಹನು ಈ ಮಾತನ್ನು ಉಪಮೆಯ ರೀತಿಯಲ್ಲೂ ಹೇಳಿರಬಹುದೆಂಬುದನ್ನು ನಿರಾಕರಿಸುವಂತಿಲ್ಲ, ಸ್ಥಿತಿಗತಿಯ 
ವಿಶೇಷ ಮಹತ್ನದ ಕಲ್ಪನೆ ಮೂಡಿಸಲಿಕ್ಕಾಗಿ, ಒಂದೆಡೆ ಭೂಮಿ ಆಕಾಶಗಳು ಮತ್ತು ಹಿಮಾಲಯದಂತಹ ಬೃಹತ್‌ ಗಾತ್ರದ 
ಪರ್ವತಗಳನ್ನೂ ಇನ್ನೊಂದೆಡೆ 5-6 ಅಡಿ "ಉದ್ದದ ಮಾನವನನ್ನೂ ಇಟ್ಟು ಇಂತಹ ಚಿತ್ರಣವನ್ನು ಬಿಂಬಿಸಿರಬಹುದು. ಕುಷ್ಟ 
ಇಲ್ಲಿ ೧ ಕೇಳುತ್ತಿದ್ದಾನೆ 

“ನಾನು ನನ್ನ ಎಲ್ಲಸೃಷ್ಟಿಗಳ ಪೈಕಿ ಒಂದಾದ ಮಾನವನಿಗೆ ಅವನು ನನ್ನ ದೇವತ್ನದ ಮೇರೆಯೊಳಗಿದ್ದುಕೊಂಡು ತನ್ನ ಸ್ಪಣಚಯಿಂದ 
ನನ್ನ ಮೇಲ್ಮೈಯನ್ನು ಒಪ್ಪಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸ ಬಯಸಿದರೆ ಮಾಡಬಹುದು. ಅನ್ಯಥಾ ಅವನು ನನ್ನನ್ನು ನಿರಾಕರಿಸಲೂ 
ಬಹುದು ಮತ್ತು ನನ್ನವಿರುದ್ಧಬಂಡಾಯದ ಧ್ಹಜವನ್ನುಎತ್ತಿಕೊಳ್ಳಬಹುದು ಎಂಬ ಅಧಿಕಾರ ನೀಡ ಬಯಸುತ್ತೇನೆ. ಈ ಸ್ವಾತಂತ್ರ ವನ್ನುನೀಡಿ 
ನಾನು ಇಲ್ಲವೇ ಇಲ್ಲವೆಂಬಂತೆ ಅವನಿಂದ ಮರೆಯಾಗುವೆನು. ಈ ಸ್ವಾತಂತ್ರ್ಯವನ್ನುಕೃತಿಯಲ್ಲಿಇಳಿಸಲಿಕ್ಕಾಗಿ ಅವನಿಗೆ ವ್ಯಾಪಕ ಅಧಿಕಾರಗಳನ್ನು 
ನೀಡುವೆನು. ದೊಡ್ಡಸಾಮರ್ಥ್ಯಗಳನ್ನುನೀಡುವೆನು. ಈ ಪ್ರಪಂಚದಲ್ಲಿಏನು ಬೇಕಾದರೂ ಮಾಡಬಯಸುವುದಾದರೆ ಮಾಡಲೆಂದು ನನ್ನ 
ಅಗಣಿತ ಸೃಷ್ಟಿಗಳಲ್ಲಿ ಅವನಿಗೆ ಶ್ರೇಷ್ಠತೆಯನ್ನು as ಅನಂತರ ಒಂದು ನಿರ್ಣಾಯಕ ಸಮಯದಲ್ಲಿ ಅವನ ವಿಚಾರಣೆ 
ನಡೆಸುವೆನು. ನಾನು ನೀಡಿದ ಈ pA ವನ್ನು ಯಾರು ದುರುಪಯೋಗ ಪಡಿಸುವನೋ ಅವನಿಗೆ ನಾನು ನನ್ನ ಯಾವುದೇ ಸೃಷ್ಟಿಗೂ 
ನೀಡಿರದಂತಹ ಶಿಕ್ಷೆ ನೀಡುವೆನು ಇನ್ನು ನನ್ನ ಆಜ್ಯೋಲ್ಲಂಘನೆಯ ಎಲ್ಲ ಅವಕಾಶಗಳಿದ್ದೂ ನನ್ನ ವಿಧೇಯತೆಯನ್ನೇ ಕೈಗೊಂಡವರಿಗೆ, ನನ್ನ 
ಯಾವುದೇ ಸೃಷ್ಟಿಗೂ ನೀಡಿರದಂಶತಹ "ಉನ್ನತ ಸ ಸ್ಥಾನವನ್ನು ನೀಡುವನು. ಈಗ ಹೇಳಿ, ನಿಮ್ಮ ಪೈ ಪೈಕಿ ಈ ಪರೀಕ್ಷಾ “ತಡಿಗೆ ಪ್ರವೇಶಿಸಲು. 
ಯಾರು ಸಿದ್ಧರಿದ್ದಾರೆ?” 

ಈ ಮಾತುಗಳನ್ನು ಕೇಳಿ ಮೊದಲು ಸಂಪೂರ್ಣ ವಿಶ್ವದಲ್ಲಿ ಮೌನ ಆವರಿಸುತ್ತದೆ. ಅನಂತರ ಬೃಹತ್‌ ಗಾತ್ರದ 
ಸೃಷ್ಟಿಗಳಲ್ಲಿ ಪ್ರತಿಯೊಂದೂ ಒಂದರ ನಂತರ ಒಂದರಂತೆ ಮೊಣಕಾಲೂರಿ ತನ್ನನ್ನು ಈ ಪರೀಕ್ಷೆಗೆ ಒಡ್ಡಬಾರದೆಂದು ದೈನ್ಯತೆಯೊಂದಿಗೆ 
ವಿನಂತಿಸುತ್ತದೆ. ಕಟ್ಟಕಡೆಗೆ ಈ ಹುಲು ಮಾನವ ಎದ್ದು ನಿಂತು ಹೀಗೆ ಹೇಳುತ್ತಾನೆ: "'ನನ್ನ ಪ್ರಭೂ! ನಾನು ಈ ಪರೀಕ್ಷೆಯನ್ನು 
ಎದುರಿಸಲು ಸಿದ್ಧನಿದ್ದೇನೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಸಿಗಬಹುದಾದಂತಹ ಅತ್ಯುನ್ನತ ಪದವಿಗಾಗಿ ಈ ಸ್ವಾತಂತ್ರ್ಯದ 
ಹಿಂದೆ ಅಡಗಿರುವ ಎಲ್ಲಅಪಾಯಗಳನ್ನೂ ಎದುರಿಸಲು ನಾನು ಸಿದ್ಧನಿದ್ದೇನೆ.'' 


ಕಾಂಡ - 22 


112 ತಫ್ಟೀಮುಲ್‌ ಕುರ್‌ಆನ್‌ 


ಈ ಚಿತ್ರಣವನ್ನು ಊಹಿಸಿಯೇ ಮಾನವನು, ಈ ಪ್ರಪಂಚದಲ್ಲಿ ತಾನು ಯಾವ ನಿರ್ಣಾಯಕ ಸ್‌ ಸ್ಥಾನದಲ್ಲಿದ್ದೇನೆಂಬುದನ್ನು 
ಅಂದಾಜಿಸಬಹುದು. ಈಗ ಈ ಪರೀಕ್ಷಾ ಕೊಠಡಿಯಲ್ಲಿ ನಶ್ಚಿಂತನಾಗಿರುವ ಹಾಗೂ ತಾನು ಎಷ್ಟು ದೊಡ್ಡ ಹೊಣೆಗಾರಿಕೆಯನ್ನು 
ಹೊತ್ತುಕೊಂಡಿದ್ದೇನೆಂಬ ಪ್ರಜ್ಞೆಯೇ ಇಲ್ಲದ ಮತ್ತು ಇಹಲೋಕದ ಜೀವನದಲ್ಲಿ ತನಗಾಗಿ ಒಂದು ಧೋರಣೆಯನ್ನು ಆಯ್ಕೆ 
ಮಾಡುವಾಗ, “ಅದು ಸರಿ ಅಥವಾ ತಪ್ಪಾಗುವುದರಿಂದ ಯಾವ ಪರಿಣಾಮವುಂಟಾದೀತೆಂದು ಚಿಂತಿಸದ ವ್ಯಕ್ತಿಯನ್ನೇ 
ಅಲ್ಲಾಹನು ಈ ಸೂಕ್ತದಲ್ಲಿ ಅಕ್ರಮಿಯೆಂದೂ ತಿಳಿಗೇಡಿಯೆಂದೂ ಹೇಳುತ್ತಿದ್ದಾನೆ. ಆತ ತಿಳಿಗೇಡಿಯಾಗಿದ್ದಾನೆ, 'ಏಕೆಂದರೆ 
ಆತ ತನ್ನನ್ನು ಹೊಣೆರಹಿತನೆಂದು ಭಾವಿಸಿದ್ದಾನೆ. ಆತ ಅಕ್ರಮಿಯಾಗಿದ್ದಾನೆ, ಏಕೆಂದರೆ ಆತ ತನ್ನ ವಿನಾಶಕ್ಕೆ ತಾನೇ ಸಿದ್ಧತೆ 
ನಡಸ್ತಿ್ದಾರೆ. ಅದೇ ರೀತಿ ತನ್ನೊಂದಿಗೆ ಇನ್ನೆಷ್ಟುಜನರನ್ನು ನಾಶಪಡಿಸ ಬಯಸಿದ್ದಾನೆಂದು ಹೇಳಲು ಸ ಸಾಧ್ಯವಿಲ್ಲ 


ದೂತನು 


ಕಾಂಡ -22 


33. ಆಲ್‌ ಅಹ್‌ರಾಬ್‌ 113 


ಟಿ.77ರ ಮುಂದುವರಿದ ಭಾಗ 


ಅನುಬಂಧ 
ಕುರ್‌ಆನಿನ ಹಿನ್ನೆಲೆ ಮತ್ತು ತೀರ್ಪು 

ಒಂದು ವಿಭಾಗವು ಈ ಕಾಲದಲ್ಲಿ ಹೊಸ ಪ್ರವಾದಿತ್ವದ ಮಹಾ ಕ್ಲೋಭೆಯನ್ನೇ ಎಬ್ಬಿಸಿದೆ. ಅವರು "ಖಾತಮ 
ನ್ನಬಿಯ್ಯೂನ್‌' (ಪ್ರವಾದಿಗಳಲ್ಲಿಕೊನೆಯವರು) ಎಂಬ ಪದಕ್ಕೆ "ಪ್ರವಾದಿಗಳ ಮುದ್ರೆ' ಎಂಬ ಅರ್ಥವನ್ನು ಕಲ್ಪಿಸುತ್ತಾರೆ. ಅವರ 
ಪ್ರಕಾರ ಪ್ರವಾದಿ ಮುಹಮ್ಮದ್‌ರ(ಸು ನಂತರ ಬರುವ ಪ್ರವಾದಿಗಳು ಅವರ ಮುದ್ರೆಯೊತ್ತಲ್ಪಟ್ಟರೆ ಪ್ರವಾದಿ ಎನಿಸಿಕೊಳ್ಳುತ್ತಾರೆ 
ಅಥವಾ ಪ್ರವಾದಿವರ್ಯರ(ಸು ಮುದ್ರೆಯೊತ್ತಲ್ಲಡುವ ತನಕ ಯಾರೂ ಪ್ರವಾದಿ ಎನಿಸಿಕೊಳ್ಳಲಾರರು. 

ಕುರ್‌ಆನಿನ ಪ್ರಸ್ತುತ ಸೂಕ್ತವು ಯಾವ ಹಿನ್ನೆಲೆಯಲ್ಲಿ ಅವತೀರ್ಣವಾಗಿದೆಯೋ ಅದನ್ನುಮುಂದಿಟ್ಟುಕೊಂಡು ನೋಡಿದರೆ, 
ಅದಕ್ಕೆ ಈ ಅರ್ಥವನ್ನು ಸರ್ವಥಾ ಕಲ್ಲಿಸುವಂತಿಲ್ಲ ಒಂದು ವೇಳೆ ಅದರ ಅರ್ಥ ಹಾಗೆಯೇ ಆಗಿದ್ದರೆ ಇಲ್ಲಿಈ ಪದ ಪ್ರಯೋಗ 
ಅಪ್ರಸ್ತುತ ಮತ್ತು ಉದ್ದೇಶಕ್ಕೆ ವಿರುದ್ಧವಾದ ಪದವಾಗಿ ಪರಿಣಮಿಸುತ್ತಿತ್ತು ಮೊದಲಿನಿಂದಲೂ ಹ. ರುನಬ್‌ರನ್ನುರ) 
ಪ್ರವಾದಿವರ್ಯರು(ಸು ವಿವಾಹವಾದ ಕುರಿತು ಆಕ್ಷೇಪವೆತ್ತುವವರು ಹುಟ್ಟಿಸಿದ ಸಂಶಯಗಳಿಗೆ ಉತ್ತರವನ್ನೀಯಲಾಗಿದೆ. 
ಹಾಗಿರುವಾಗ ಹಠಾತ್ತನೆ '"ಮುಹಮ್ಮದ್‌(ಸು ಪ್ರವಾದಿಗಳ ಮುದ್ರೆಯಾಗಿದ್ದಾರೆ ಮತ್ತು ಮುಂದೆ ಯಾರಾದರೂ 
ಪ್ರವಾದಿಯಾಗುವುದಿದ್ದರೆ ಅವರ ಮುದ್ರೆಯ ಮೂಲಕ ಆಗುವನು.'' ಎಂದು ಹೇಳುವ ಔಚಿತ್ಯವೇನಿದೆ. ಕುರ್‌ಆನಿನ 
ಹಿನ್ನೆಲೆಯನ್ನು ಗಮನಿಸಿದರೆ ಈ ಮಾತು ತೀರಾ ಅಸಂಬದ್ಧವೆಂದು ವ್ಯಕ್ತವಾಗುತ್ತದೆ.ಮಾತ್ರವಲ್ಲ ಅದರಿಂದ ಆಕ್ಷೇಪವೆತ್ತುವವರಿಗೆ 
ಉತ್ತರವಾಗಿ ನೀಡಲಾದ ಆಧಾರ ಪ್ರಮಾಣಗಳೂ ದುರ್ಬಲವಾಗುತ್ತದೆ. ಇದರಿಂದ ಪ್ರವಾದಿವರ್ಯರು(ಸ) ರುನಬ್‌ರನ್ನುರು) 
ವಿವಾಹವಾಗದಿದ್ದರೂ ಯಾವುದೇ ಅಪಾಯವಿರಲಿಲ್ಲ ವೆಂದು ಅವರಿಗೆ ಹೇಳಲು ಅವಕಾಶ ಕೊಟ್ಟಂತಾಗುತ್ತದೆ. ಪ್ರಸ್ತುತ 
ಸಂಪ್ರದಾಯವನ್ನು ಅಳಿಸಿ ಬಿಡಲು ಇದುವೇ ಅವಶ್ಯಕವೆಂದಾದರೆ ಪ್ರವಾದಿಯ(ಸ) ಮುದ್ರೆಯೊಂದಿಗೆ ಬರುವ ಪ್ರವಾದಿಗಳ ಪೈಕಿ 
ಯಾರಾದರೊಬ್ಬರು ಅದನ್ನು ಅಳಿಸಿ ಬಿಡುತ್ತಾರೆ. 

"ಖಾತಮುನ್ನಬಿಯ್ಯೂನ್‌' ಎಂದರೆ ಪ್ರವಾದಿಗಳಲ್ಲಿ ಅಗ್ರಗಣ್ಯರು ಎಂಬುದು ಈ ಸಮೂಹವು ನೀಡುವ ಮತ್ತೊಂದು 
ವ್ಯಾಖ್ಯೆ. ಅರ್ಥಾತ್‌: ಪ್ರವಾದಿತ್ವದ ಬಾಗಿಲು ಇನ್ನೂತೆರೆದುಕೊಂಡಿದೆ. ಆದರೆ ಪ್ರವಾದಿತ್ವದ ವಿಶೇಷತೆಗಳು ಪ್ರವಾದಿಯೊಂದಿಗೆ 
ಕೊನೆಗೊಂಡಿದೆ. ಆದರೆ ಈ ಅರ್ಥವನ್ನು ಕಲ್ಪಿಸುವುದರಲ್ಲೂ ನಾವು ಪ್ರಸ್ತಾಪಿಸಿದಂತಹ ದೋಷವೇ ಅಡಗಿದೆ. ಕುರ್‌ಆನಿನಲ್ಲಿ 
ವಿವರಿಸಲಾಗಿರುವ ಹಿನ್ನೆಲೆಗೆ ಈ ಅರ್ಥ ಅನುರೂಪವಾಗಿಲ್ಲ, ಬದಲಾಗಿ ಅದಕ್ಕೆ ವಿರುದ್ಧವಾಗಿದೆ. ಆಗಲೂ ಕಪಟವಿಶ್ಚಾಸಿಗಳು 
ಮತ್ತು ಸತ್ಯನಿಷೇಧಿಗಳು, ""ಸ್ವಾಮಿ, ನಿಮಗಿಂತ ಕೆಳ ಮಟ್ಟದ ಪ್ರವಾದಿಗಳಾದರೂ ಸರಿ, ಒಟ್ಟಿನಲ್ಲಿ ನಿಮ್ಮ ನಂತರವೂ 
ಪ್ರವಾದಿಗಳು ಬರಲಿಕ್ಕಿದ್ದಾರೆ. ಹಾಗಿರುವಾಗ ನೀವೇ ಈ ಪದ್ಧತಿಯನ್ನು ಅಳಿಸಿ ಹೋಗಬೇಕಾದ ಅವಶ್ಯಕತೆ ಏನಿದೆ'' ಎಂದು 
ಆಕ್ಷೇಪಿಸುವ ಸಾಧ್ಯತೆಯಿತ್ತು. 

"ಖಾತಮುನ್ನಬಿಯ್ಯೂನ್‌' ಶಬ್ದಕೋಶದಲ್ಲಿ 

ಪ್ರಸ್ತುತ ಉದ್ಧರಣೆಯ ಹಿನ್ನೆಲೆಯನ್ನು ಗಮನಿಸಿದರೆ "ಖಾತಮುನ್ನಬಿಯ್ಯೂನ್‌'ನ ಅರ್ಥ ಪ್ರವಾದಿತ್ವದ ಸರಣಿಯನ್ನು 
ಕೊನೆಗೊಳಿಸುವವರು ಮತ್ತು ಪ್ರವಾದಿವರ್ಯರ(ಸ) ನಂತರ ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲವೆಂದು ವ್ಯಕ್ತವಾಗುತ್ತದೆ. 
ಆದರೆ ಇದು ಹಿನ್ನೆಲೆಯಿಂದ ವ್ಯಕ್ತವಾಗುವಂತಹ ಅರ್ಥವಲ್ಲ ಅರ್ಥಕೋಶವೂ ಈ ಅರ್ಥವನ್ನೇ ಮುಂದಿಡುತ್ತದೆ. 
ಅರಬಿಭಾಷೆ ಮತ್ತು ನುಡಿಗಟ್ಟಿನ ಪ್ರಕಾರ "ಖತಮ್‌' ಎಂದರೆ ಮುದ್ರೆ ಹಾಕುವುದು, ಮುಚ್ಚುವುದು, ಸಮಾಪ್ತಿಗೊಳಿಸುವುದು 
ಮತ್ತು ಯಾವುದೇ ಕೆಲಸವನ್ನು ಮುಗಿಸಿ ಬಿಡುವುದು ಎಂದಾಗಿದೆ. 

ಪಯ ತೆ ಅಹಿ "ಖತಮಲ್‌ ಅಮಲ್‌' ಎಂದರೆ ಕೆಲಸವನ್ನು ಮುಗಿಸಿ ಬಿಡುವುದು. 


1. ವಾಕ್ಚರಣೆಯನ್ನು ಗ್ರಹಸಲು ಈ ಅಧ್ಯಾಯದ 67-79ರ ವರೆಗಿನ ಟಿಪ್ಪಣಿಗಳನ್ನು ದೃಷ್ಟಿಯಲ್ಲಿಡಬೇಕು. 


ಕಾಂಡ - 22 


114 ತಪ್ಪೀಮುಲ್‌ ಕುರ್‌ಆನ್‌ 


ಟ್‌ "ಖತಮಲ್‌ ಇನಾಆ್‌' ಎಂದರೆ ಪಾತ್ರೆಯನ್ನು ಮುಚ್ಚಿ ಯಾವುದೇ ವಸ್ತು ಅದಕ್ಕೆ ಪ್ರವೇಶಿಸಲು ಅಥವಾ 
ಅದರಿಂದ ಹೊರಡಲು ಆಸ್ಪದವಿಲ್ಲದಂತೆ ಮುದ್ರೆ ಹಾಕುವುದು ಎಂದರ್ಥ. 

ಅಟ: "ಖತಮಲ್‌ ಕಿತಾಬ್‌' ಎಂದರೆ ಪತ್ರವನ್ನು ಮುಚ್ಚಿ ಅದು ಸುರಕ್ಷಿತವಾಗಿರುವಂತೆ ಅದಕ್ಕೆ ಮುದ್ರೆ 
ಹಾಕುವುದು: 

ಆಸಸ್‌ "ಉತಮ ಅಲಲ್‌ ಕಲ್ಟ್‌ ಎಂದರೆ ಹೃದಯಕ್ಕೆ ಮುದ್ರೆಯೊತ್ತುವುದು. ಆ ಮೂಲಕ ಯಾವುದೇ 
ವಿಷಯವನ್ನು ತಿಳಿಯಲು ಅಥವಾ ಮೊದಲಿನಿಂದಲೇ ಸ್ಥಾಪಿಸಲ್ಪಟ್ಟಿರುವ ಯಾವುದೇ ಮಾತು ಅಲ್ಲಿಂದ ದೂರವಾಗಲು 
ಆಸ್ಪದವಿಲ್ಲದಿರುವುದು. 

೨೨ 85 "ಖುತಾಮು ಕುಲ್ಲಿ ಮಶ್ರೂಬಿನ್‌' ಎಂದರೆ ಯಾವುದೇ ಪಾನೀಯವನ್ನು ಕುಡಿಯುವುದರಿಂದ 
ಅನುಭವಕ್ಕೆ ಬರುವ ರುಚಿ. 

ಟ್ರ) ad 5 ತನ ಒಟು. "ಖಾತಿಮತು ಕುಲ್ಲಿ ಶೈಯಿನ್‌ ಆಕಿಬತುಹು ವಆಖಿರತುಹು' ಅರ್ಥಾತ್‌: ಎಲ್ಲಾ 
ವಸ್ತುಗಳ ಸಮಾಪ್ತಿ ಎಂದರೆ ಅವುಗಳ ಪರಮಾರ್ಥ ಮತ್ತು ಕೊನೆ. 

ಲ್‌ ಗಗ್‌. "ಖತಮಶಯ್‌ಅ ಬಲಗ ಆಖಿರಹು' ಅರ್ಥಾತ್‌: ಯಾವುದೇ ವಸ್ತುವನ್ನು ಕೊನೆ 
ಗೊಳಿಸುವುದೆಂದರೆ 'ಅದನ್ನು ಅಂತಿಮ ಹಂತಕ್ಕೆ ತಲುಪಿಸುವುದು.ಇದೇ ಅರ್ಥದಲ್ಲಿ ಕುರ್‌ಆನನ್ನು ಪೂರ್ಣವಾಗಿ ಓದಿ 
ಮುಗಿಸುವುದಕ್ಕೆ "ಖತಮೆ ಕುರ್‌ಆನ್‌' ಎನ್ನಲಾಗುತ್ತದೆ. ಇದೇ ಅರ್ಥದಲ್ಲಿಅಧ್ಯಾಯದ ಕೊನೆಯ ಸೂಕ್ತಕ್ಕ "ಖವಾತೀಮ್‌' 
ಎನ್ನಲಾಗುತ್ತದೆ. 

ಕಸೆ 321 30. 'ಯಾತಮುಲ್‌ ಖೌಮಿ, ಆಖಿರುಹುಮ್‌'- ಅರ್ಥಾತ್‌: ಸಮುದಾಯದ ಮುದ್ರೆಯೆಂದರೆ ಆ 
ಸಮುದಾಯದ ಕೊನೆಯ ವ್ಯಕ್ತಿ. (ಆಧಾರ: ಲಿಸಾನುಲ್‌ ಅರಬ್‌, ಕಾಮೂಸ್‌ ಮತ್ತು ಅಕ್ರಬುಲ್‌ ಮವಾರಿದ್‌) 


ಪ್ರ ವಾದಿತ್ಠದ ಸಮಾಪ್ತಿಯ ಕುರಿತು ಪ್ರವಾದಿ ವಚನಗಳು 
. ಶಬ್ದಕೋಶ ಮತ್ತು ಕುರ್‌ಆನಿನ ಹಿನ್ನಲೆಯಲ್ಲಿ ಈ ಪದಕ್ಕೆ ಯಾವ ವ್ಯಾಖ್ಯೆ ಇದೆಯೋ ಅದನ್ನೇ ಪ್ರವಾನಿಶರ್ಜರಭ 
ವಚನಗಳೂ ಬೆಂಬಲಿಸುತ್ತವೆ. ಉದಾಹರಣೆಗೆ ಕೆಲವು ಪ್ರಬಲ ಪ್ರವಾದಿ ವಚನಗಳನ್ನು ೨ ನಾವಿಲ್ಲಿ ಉಲ್ಲೇಖಿಸುತ್ತಿದ್ದೇವೆ. 
1. ಪ್ರವಾದಿವರ್ಯರು(ಸು: ಹೇಳಿದರು, | 
> A ವಟ ೬. ಪ AS ly dle 4 geo gd JS 
(rs SSL, Bats” cs yoy sis $e ಆತೋ Ry PUD) 
““ಪ್ರವಾದಿಗಳು ಇಸ್ರಾಶಲ್‌ ಸಂತತಿಯ ನಾಯಕತ್ವವಹಿಸುತ್ತಿದ್ದರು. ಯಾವುದೇ ಪ್ರವಾದಿ ನಿಧನರಾದರೆ ಇನ್ನೋರ್ವ 
ಪ್ರವಾದಿ ಅವರ ಉತ್ತರಾಧಿಕಾರಿಯಾಗಿರುತ್ತಿದ್ದರು. ಆದರೆ ನನ್ನ ಬಳಿಕ ಯಾರೂ ಪ್ರವಾದಿಗಳಿರಲಾರರು. ಬದಲಾಗಿ 
ಖಲೀಫಾಗಳಿರುವರು.'' (ಬುಖಾರಿ - ಕಿತಾಬುಲ್‌ ಮುನಾಸಿಬ್‌: 
2. ಪ್ರವಾದಿವರ್ಯರು(ಸು ಹೇಳಿದರು, 


ry gr) ್ಹ್ಹ್ಹ್ಹಉ್ಮಾಾಂ%ಜ ೬. ಚ್‌ 


ರಾಯ ಆ ೧ | sl  _ ಟಟ ಟಟ 
(ರಾಸ (30 ly, Bball Sk oy ಯತೆ! p> Ul ಹಬ್ಬಿ ರಿ lt ods 


1. ಇಲ್ಲಿ ನಾವು ಮೂರು ಶಬ್ದಕೋಶಗಳನ್ನು ಮಾತ್ರ ಹೆಸರಿಸಿದ್ದೇವೆ. ಆದರೆ ಇದಕ್ಕೆ ಆಧಾರ ಕೇವಲ ಈ ಮೂರು ಗ್ರಂಥಗಳಲ್ಲ 
ಅರಬಿ ಭಾಷೆಯ ಯಾವುದೇ ಅಧಿಕೃತ ಶಬ್ದಕೋಶವನ್ನು ತೆಗೆದು "ನೋಡಿದರೂ 'ಖುತಮ್‌' ಎಂಬ ಪದಕ್ಕೆ ಈ ವ್ಯಾಖ್ಯೆಯನ್ನೇ 
ಕಾಣಬಹುದು. ಆದರೆ ಪ್ರವಾದಿತ್ವದ ಸಮಾಸ್ತಿಯನ್ನು 'ನಿರಾಕರಿಸುವವರು ದೇವನ ಧರ್ಮದಲ್ಲಿ ಹುಳುಕುಂಟು ಮಾಡಲಿಕ್ಕಾಗಿ 
ಅರ್ಥಕೋಶದ ಅರ್ಥವನ್ನು ಬಿಟ್ಟು ಬಿಡುತ್ತಾರೆ. A 

'ಯಾತಮುತ್ತುಅರಾ, "ಖಾತಮುಲ್‌ ಫುಕಹಾಲ್‌' ಅಥವಾ "ಖಾತಮುಲ್‌ ಮುಫಸ್ಸಿರೀನ್‌'ನ ಅರ್ಥ ಯಾವ ವ್ಯಕ್ತಿಗೆ ಈ 
ಬಿರುದು ನೀಡಲಾಗಿದೆಯೋ ಅವರ ನಂತರ ಯಾವುದೇ ಕವಿ, ಕರ್ಮಶಾಸ್ತ್ರ ತಜ್ಞ ಅಥವಾ ವ್ಯಾಖ್ಯಾನಕಾರ ಬರಲಿಕ್ಕಿಲ್ಲವೆಂದಲ್ಲ. “ಅದರ 
ಅರ್ಥ, ಆ ಕಲೆಯ ಪರಿಣಿತಿ ಅವರೊಂದಿಗೆ ಕೊನೆಗೊಂಡಿತು ಎಂದಾಗಿದೆ ಎಂದು. ಅವರು ವಾದಿಸುತ್ತಾರೆ. 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 115 


*"ನನ್ನಮತ್ತು ನನ್ನ ಹಿಂದೆ ಗತಿಸಿದ ಪ್ರವಾದಿಗಳ ಉಪಮೆ ಹೇಗಿದೆಯೆಂದರೆ- ಒಬ್ಬವ್ಯಕ್ತಿ ಸುಂದರ ಮತ್ತು ಆಕರ್ಷಕವಾದ 
ಕಟ್ಟಡವೊಂದನ್ನು ನಿರ್ಮಿಸಿದನು. ಆದರೆ ಅದರ ಮೂಲೆಯಲ್ಲಿ ಒಂದು ಇಟ್ಟಿಗೆಯ ಜಾಗ 'ಬಾಲಿಯತ್ತು. ಜನರು ಆ ಕಟ್ಟಡದ 
ಸುತ್ತ ತಿರುಗಿ ಅದರ ವಿಶೇಷತೆಯ ಬಗ್ಗೆ ಆಶ್ಚರ್ಯ ಪ್ರಕಟಿಸುತ್ತಿದ್ದರು. ಆದರೆ ಈ ಜಾಗದಲ್ಲಿ ಇಟ್ಟಿಗೆಯನ್ನೇಕೆ ಇಡಲಾಗಿಲ್ಲ? 
ಎಂದು ಕೇಳುತ್ತಿದ್ದರು. ಆ ಇಟ್ಟಿಗೆ ನಾನಾಗಿದ್ದೇನೆ ಮತ್ತು ನಾನು ಸಂದೇಶವಾಹಕರಲ್ಲಿ ಕೊನೆಯವನಾಗಿರುತ್ತೇನೆ.'' (ಅರ್ಥಾತ್‌: 
ನನ್ನೊಂದಿಗೆ ಪ್ರ ವಾದಿತ್ವದ ಕಟ್ಟಡ ಪೂರ್ಣ ಗ೬406ೆ ಇನ್ನು ಯಾವುದೇ ಸ್ಥಳ ಅದರಲ್ಲಿ ಬಾಕಿಯುಳಿದಿಲ್ಲ ಮತ್ತು ಅದನ್ನು 
ತುಂಬಲು ಪ್ರವಾದಿಗಳೂ ಬರಲಿಕ್ಕಿಲ್ಲ ) (ಬುಖಾರಿ, ಕಿತಾಬುಲ್‌ ಮುನಾಕಿಬ್‌)" 

ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಸ್ಲಿಮ್‌ ಹದೀಸ್‌ ಗ್ರಂಥದ, ಪ್ರವಾದಿತ್ವದ ಸಮಾಪ್ತಿ ವಿಭಾಗದಲ್ಲಿನಾಲ್ಕು ಪ್ರವಾದಿ 
ವಚನಗಳು ಉದ್ಭರಸಲ್ಪಟ್ಟಿವೆ. ಕೊನೆಯ ಪ್ರವಾದಿ ವಚನದಲ್ಲಿ ಈ ಹೆಚ್ಚುವರಿ” ಮಾತುಗಳಿವೆ; «ಟು! ಬಿ ಆಟಿ 
""ನಾನು ಆಗಮಿಸಿ ಸಿ ಪ್ರವಾದಿತ್ವದ ಸರಣಿಯನ್ನು ಕೊನೆಗೊಳಿಸಿದೆ.'' 

ಈ ಪ್ರವಾದಿ ವಚನ ಇದೇ ಶಬ್ದಗಳಲ್ಲಿ ತಿರ್ಮಿದಿಯ "ಕಿತಾಬುಲ್‌ ಮುನಾಕಿಬ್‌'ನ ಪ್ರವಾದಿಯ ವಿಶೇಷತೆ ಎಂಬ 
ವಿಭಾಗದಲ್ಲಿಹಾಗೂ "ಕಿತಾಬುಲ್‌ ಆದಾಬ್‌'ನ ಉದಾಹರಣೆಗಳು ಎಂಬ ವಿಭಾಗದಲ್ಲಿಉದ್ದರಿಸಲ್ಪಟ್ಟಿದೆ. 

ಮುಸ್ಟದ್‌ ಅಬೂ ದಾವೂದ್‌ನಲ್ಲಿಈ ಪ್ರವಾದಿ ವಚನ ಜಾಬಿರ್‌ ಬಿನ್‌ ಅಬ್ದುಲ್ಲಾ ಉಲ್ಲೇಖಿಸಿರುವ ಪ್ರವಾದಿ ವಚನಗಳ 
ಮಾಲಿಕೆಯಲ್ಲಿ ಬಂದಿದೆ. ಅದರ ಕೊನೆಯ ವಾಕ್ಯ 5೬ ೫ ಠ್‌ "ನನ್ನ ಮೂ ಪ್ರವಾದಿಗಳ ಸರಮಾಲೆಯನ್ನು 
ಕೊನೆಗೊಳಿಸಲಾಯಿತು''ಎಂದಾಗಿದೆ. 

ಮುಸ್ಸದ್‌ ಅಹ್ಹದ್‌ನಲ್ಲಿಕೆಲವು ಪಾರಿಭಾಷಿಕ ಪದ ಈ ಕುರಿತು ಪ್ರಸ್ತಾಪಿಸಲಾಗಿರುವ ಪ್ರವಾದಿ ವಚನಗಳು ಹೆ. 'ಉಬ್ಛ 
ಬಿನ್‌ ಕಅಬ್‌, ಹ. ಅಬೂ ಸಠಈದ್‌ ಖುದ್ರಿ ಮತ್ತು ಹ. ಅಬೂ ಹುರೈರಃ ರಿಂದ ಉಲ್ಲೇಖಿಸಲ್ಪಟ್ಟಿದೆ. 

3. ಪ್ರವಾದಿವರ್ಯರು(ಸ) ಹೇಳಿದರು: 


ಎಟ ಬಲಲ ಬ Cash Cy she gle clad JB oy dels glo Ay) ot 
ose IE ಬಟ dl, ly des oS Clery, LMI Clod!y 

""ನನಗೆ ಆರು ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ಪ್ರವಾದಿಗಳಿಗಿಂಠ ವಿಶೇಷತೆ ಕಲ್ಪಿಸಲಾಗಿದೆ. 

1) ನನಗೆ ಸಮಗ್ರ ಮತ್ತು ಸಂಕ್ಷಿಪ್ತ ಮಾತುಗಳನ್ನಾಡುವ ಪ್ರತಿಭೆ ನೀಡಲಾಯಿತು. 

1) ನನಗೆ ಗಾಂಭೀರ್ಯದ ಮೂಲಕ ಸಹಾಯ ನೀಡಲಾಯಿತು. 

iii) ನನಗೆ ಸಮರಾರ್ಜಿತ ಸೊತ್ತನ್ನು ಮಿ ಧರ್ಮಸಮ್ಮತಗೊಳಿಸಲಾಯಿತು. 

17) ನನಗಾಗಿ ಭೂಮಿಯನ್ನು ನ್ನಿಆರಾಧನಾಲಯವನ್ನಾಗಿಮತ್ತುಶುಚಿತ್ದದಸಾಧನವನ್ನಾಗಿಮಾಡಲಾಯಿತು. (ಅರ್ಥಾತ್‌: 
ನನ್ನಶರೀಅತ್‌ನ ಪ್ರಕಾರ ನಮಾರುನ್ನು ನಿರ್ದಿಷ್ಟ ಜ್ಹಆರಾಧನಾಲಯದಲ್ಲೇ ಮಾಡಬೇಕಾಗಿಲ್ಲ, ಬದಲಾಗಿ ಭೂಮುಖದ ಯಾವ 
ಭಾಗದಲ್ಲಿ ಬೇಕಾದರೂ ಅದನ್ನು] ನಿರ್ವಹಿಸಬಹುದು. ಹಾಗೆಯೇ ನೀರು ಸಿಗದಿದ್ದಲ್ಲಿನನ್ನಶರೀಅತ್‌ನ ಪ್ರಕಾರ ತಯಮ್ಮುಮ್‌ 
ಮಾಡಿ ಅಂಗ ಸ್ನಾನದ ಮತ್ತು ಸ್ನಾನದ ಅವಶ್ಯಕತೆಯನ್ನು ಈಡೇರಿಸಬಹುದಾಗಿದೆ.. 

೪) ನನ್ನನ್ನು ಸಮಸ್ತ ಲೋಕಕ್ಕೆ ಪ್ರವಾದಿಯನ್ನಾಗಿ ಮಾಡಲಾಯಿತು. 

vi) ನನ್ನೊಂದಿಗೆ ಪ್ರವಾದಿಗಳ ಸರಣಿಯನ್ನು ಕೊನೆಗೊಳಿಸಲಾಯಿತು. (ಮುಸ್ಲಿಮ್‌, ತಿರ್ಮಿದಿ, ಇಬ್ಬ್‌ಮಾಜಳಿ 


ಉತ್ಪೇಕ್ಸೆಗೆ ಇಂತಹ ಬಿರುದುಗಳನ್ನು ಕೊಡಲಾಗುತ್ತದೆ ನಿಜ. ಆದರೆ ಇದರ ಅರ್ಥ ಶಬ್ದಕೋಶದಲ್ಲಿ "ಖಾತಮ್‌'ನ ಅರ್ಥವೇ 
ಪರಿಣತಿ ಅಥವಾ ಶ್ರೇಷ್ಠಕೆಯೆಂದಾಗಿದೆ ಮತ್ತು ಸಮಾಫ್ತಿಯೆಂಬ ಅರ್ಥದಲ್ಲಿ ಈ ಪದವನ್ನು ಉಪಯೋಗಿಸುವುದೇ ತಪ್ಪು 
ಎಂದು ಭಾವಿಸುವಂತಿಲ್ಲ ಭಾಷೆಯ ವ್ಯಾಕರಣ ಶಾಸ್ತ್ರವನ್ನು ಅರಿಯದ ವ್ಯಕ್ತಿ ಮಾತ್ರ ಹೀಗೆ ವಾದಿಸಬಹುದು. ಯಾವುದೇ ಪದದ 
ನೈಜ ಅರ್ಥಕ್ಕೆ ಪ್ರ ಪ್ರತಿಯಾಗಿ ಕೆಲವೊಮ್ಮೆ ಸೂಚ್ಯ ವಾಗಿ ಬೇರೆ "ಅರ್ಥದಲ್ಲಿ ಅದನ್ನು ಬಳಸಲಾದರೆ ಅದುವೇ ಅದರ ನೈಜ ಅರ್ಥವಾಗಿ 
ಮಾರ್ಪಡುವುದಕ್ಕೆ ಭಾಷಾ ಶಾಸ್ತ್ರದಲ್ಲಿ ಗ್ರ ಯಾವುದೇ ನಿಯಮವಿಲ್ಲ ಅಂತೆಯೇ ಅದರಿಂದಾಗಿ ಶಬ್ದಕೋಶದಲ್ಲಿರುವ ಆದರ ನೈಜ ಅರ್ಥದ 
ಉಪಯೋಗವೇ 'ನಿಿದ್ದವಾಗಿ "ಬಿಡುವುದಿಲ್ಲ ಅರಬ್‌ ವ್ಯಕ್ತಿಯೊಬ್ಬನ ಮುಂದೆ 'ಜಾಅ ಖಾತಮುಲ್‌ ಕೌಮ್‌' ಎಂದು ಹೇಳಿದರೆ 
ಅವನು ಸಮುದಾಯದ ಪರಿಣತ ವ್ಯಕ್ತಿ ಬಂದನು ಎಂಬ ಅರ್ಥವನ್ನು ಎಂದೂ ಕಲ್ಪಿಸಲಾರ. ಬದಲಾಗಿ ಸಮುದಾಯದ ಎಲ್ಲರೂ 
ಬಂದಿದ್ದಾರೆ. ಎಲ್ಲಿಯವರೆಗೆಂದರೆ ಉಳಿದು ಬಿಟ್ಟಿದ್ದಕೊನೆಯ ವ್ಯಕ್ತಿಯೂ ಬಂದು ಬಿಟ್ಟನು ಎಂದೇ ಅವನು ಭಾವಿಸುತ್ತಾನೆ. 


ಕಾಂಡ - 22 


136 ತಪ್ಪೀಮುಲ್‌ ಕುರ್‌ಆನ್‌ 


4. ಪ್ರವಾದಿವರ್ಯ(ಸ) ಹೇಳಿದರು: 


ಹ ಗಾ ಗ ರಾ ಯ ಪ ್‌್ಸ್‌*್ಹೂ 
(ರಟ ol ಟ್ರೂ ಮೂ! ಯೂ, ಕ್ರಪೆ! lad ಎಟಿ, Qj ಎಟ್‌, sd) 
*"ಪ್ರವಾದಿತ್ವ ಮತ್ತು ಸಂದೇಶವಾಹಕತ್ವದ ಸರಣಿ ಕೊನೆಗೊಂಡಿತು. ನನ್ನ ನಂತರ ಸಂದೇಶವಾಹಕರಾಗಲಿ, 
ಪ್ರವಾದಿಗಳಾಗಲಿ ಬರಲಾರರು.'' (ತಿರ್ಮಿದಿ, ಮುಸ್ನದ್‌ ಅಹ್ಮದ್‌) 
5. ಪ್ರವಾದಿವರ್ಯರು(ಸು ಹೇಳಿದರು: 


ಹ ಮ ಲ SAM gpI Mest Bly dans Bi oy dels eal J yuo! 
pS ಟ್‌ Os adits, gis ss ಜಪ ಚ 
ಹ ಬೂ ಚಟ slo PES ol MN LS, sue gd! seul pl, lad} 

(ಆಸೆ! seal wl Ed ಅಟ್‌ Sod Sah 


““ನಾನು ಮುಹಮ್ಮದ್‌ ಆಗಿದ್ದೇನೆ. ನಾನು ಅಹ್ನೆದ್‌ ಆಗಿದ್ದೇನೆ. ನಾನು ಮಾಹಿ ಆಗಿದ್ದೇನೆ, ನನ್ನ ಮೂಲಕ 
ಸತ್ಯನಿಷೇಧವನ್ನು ಅಧೀನಗೊಳಿಸಲಾಗುವುದು. ನಾನು "ಹಾಷಿರ್‌' ಆಗಿದ್ದೇನೆ, ನನ್ನನಂತರ ಜನರು ಹಷರ್‌ನ ಮೈದಾನದಲ್ಲಿ 
ಒಟ್ಟುಗೂಡುವರು. (ಅರ್ಥಾಶ್‌: ನನ್ನ ನಂತರ ಇನ್ನು ಪ್ರಳಯವಷ್ಟೇ ಬರಲಿಕ್ಕಿದೆ). ನಾನು ಆಕಿಬ್‌ ಆಗಿದ್ದೇನೆ. ಆಕಿಬ್‌ ಎಂದರೆ 
ನನ್ನನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲವೆಂದರ್ಥ.'' (ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ) 

6. ಪ್ರವಾದಿವರ್ಯರು(ಸ) ಹೇಳಿದರು: 
ಯ ಯ oly Jr deat ote Ea 4 ot poy le goad J yw ot 
Cdr ಆಡಿ, ಎ! ಟ್‌ ಆಟ) Moe Y eSB gE 29! 


"ತನ್ನ ಸಮುದಾಯಕ್ಕೆ ದಜ್ಜಾಲ್‌ ಹೊರಡುವ ಬಗ್ಗೆ ಎಚ್ಚರಿಕೆ ನೀಡದಂತಹ ಯಾವ ಪ್ರವಾದಿಯನ್ನೂ ಅಲ್ಲಾಹನು 
ಕಳುಹಿಸಿಲ್ಲ, (ಆದರೆ ಅವರ ಕಾಲದಲ್ಲಿ ದಜ್ಜಾಲ್‌ ಆಗಮಿಸಲಿಲ್ಲ ಇದೋ ನಾನು ಕೊನೆಯ ಪ್ರವಾದಿಯಾಗಿದ್ದೇನೆ ಮತ್ತು 
ನೀವು ಕೊನೆಯ ಸಮುದಾಯವಾಗಿದ್ದೀರಿ. ಆದ್ದರಿಂದ ಖಂಡಿತವಾಗಿಯೂ ಅವನು ನಿಮ್ಮನಡುವೆಯೇ ಬರಬೇಕಾಗಿದೆ.'' 

(ಇಬ್ನ್‌ ಮಾಜಃ ಕಿತಬುಲ್‌ ಫಿತನ್‌, ಬಾಬು ದಜ್ಜಾಲ್‌) 

7; ಅಬ್ದುದ್ರಹ್ನಾನ್‌ ಬಿನ್‌ ಜುಬೈರ್‌ ಉಲ್ಲೇಖಿಸುತ್ತಾರೆ: 

sod ste ಗ God gy 305 cr so na UB yer ce 8 
7 ಯ ಲ A) sky 55 3 US eo! gd! ಉಟ್ಟು IBLE Lg ploy ಬೂಸ 
Coy 305 
ನಾನು ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ ಹೀಗೆ ಹೇಳುವುದನ್ನು ಕೇಳಿದೆ, ಒಮ್ಮೆ ಪ್ರವಾದಿವರ್ಯರು(ಸ) ತಮ್ಮ 
ಮನೆಯಿಂದ ಹೊರಟು ನಮ್ಮ ಬಳಿಗೆ ಬಂದರು. ಆಗ ಅವರ ಭಾವ ಅವರು ನಮ್ಮನ್ನು ಅಗಲುತ್ತಿದ್ದಾರೇನೋ ಎಂಬಂತಿತ್ತು. 
ಅವರು ಮೂರು ಬಾರಿ ಹೇಳಿದರು, "ನಾನು ನಿರಕ್ಷರಿ ಪ್ರವಾದಿಯಾದ ಮುಹಮ್ಮದ್‌ ಆಗಿದ್ದೇನೆ.'' ಅನಂತರ ಅವರೆಂದರು, 
""ನನ್ನ ಬಳಿಕ ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ'' (ಮುಸ್ನದ್‌ ಅಹ್ಮದ್‌) 
8. ಪ್ರವಾದಿವರ್ಯರು(ಸ) ಹೇಳಿದರು, 
$a Jt ಗ ಯ Yes 8 Y plas ads go all Jy JB 
Ct, sls Jed ಒಟ Cg ys ಸೂ) dda {3 JO / ಮೂಟೆ! 3 J JB 

““ನನ್ನ ನಂತರ ಪ್ರವಾದಿತ್ನವಿಲ್ಲ ಆದರೆ ಕೇವಲ ಶುಭವಾರ್ತೆಗಳಿವೆ.'' ಆಗ "ಅಲ್ಲಾಹನ ಪ್ರವಾದಿಗಳೇ। ಶುಭವಾರ್ತೆ 
ಗಳೆಂದರೇನು?'' ಎಂದು ಕೇಳಲಾಯಿತು. ಪ್ರವಾದಿವರ್ಯರು(ಸ) ಹೇಳಿದರು, ""ಒಳ್ಳೆಯ ಕನಸು ಅಥವಾ ಪರಿಶುದ್ಧ! ಕನಸು.'' 
(ಅರ್ಥಾತ್‌: ಇನ್ನು ದೇವವಾಣಿ ಬರಲಾರದು. ಹೆಚ್ಚೆಂದರೆ ಅಲ್ಲಾಹನ ಮೂಲಕ ಸೂಚ್ಯವಾಗಿ ಯಾವುದಾದರೂ ಅಂಶ 
ಸಿಗುವುದಾದರೆ ಅದು ಕನಸಿನ ಮೂಲಕ ಪ್ರಾಪ್ತವಾಗುವುದು). (ಮುಸ್ನದ್‌ ಅಹ್ನದ್‌, ನಸಾಈ, ಅಬೂ ದಾವೂದ್‌) 


ಕಾಂಡ -22 


33. ಅಲ್‌ ಅಹ್‌ರಾಬ್‌ 117 


9. ಪ್ರವಾದಿವರ್ಯರು(ಸ) ಹೇಳಿದರು, 
(Bud tS ೋ ೋ ೋ gy as OS gd edu OE J sale odd) JS 
""ನನ್ನನಂತರ ಯಾರಾಧರೂ ಒಂದು ವೇಳೆ ಪ್ರವಾದಿಯಾಗುತ್ತಿದ್ದರೆ ಹ. ಉಮರ್‌ ಇಬ್ನುಲ್‌ ಖತ್ತಾಬ್‌ ಆಗುತ್ತಿದ್ದರು.'' 
(ತಿರ್ಮಿದಿ) 
10. ಪ್ರವಾದಿವರ್ಯರು(ಸ) ಹ. ಅಲೀರವರೊಡನೇ(ರು ಹೇಳಿದರು, 
ರ 5 MN Yap op ್ಹ್‌ಹಜ್ಜು್ಟ್ಟ ಟ್ಟು 
(bea! [ಬಟ TE) 

* ನನಗೂ ನಿಮಗೂ ಇರುವ ಸಂಬಂಧ ಮೂಸಾರಿಗೆ(ಅ) ಹಾರೂನ್‌ರೊಂದಿಗೆ(ಅ) ಇದ್ದ ಸ ಂಬಂಧವೇ ಆಗಿದೆ. ಆದರೆ 
ನನ್ನ: ನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲ'' (ಬುಖಾರಿ, ಮುಸ್ಲಿಮ್‌ ಕಿತಾಬ್‌ ಫರೂ ಇಲು ಸಹಾಬ) 

ತಬೂಕ್‌ ಯುದ್ಧದ ಬಗ್ಗೆ ಪ್ರ ಪ್ರಸ್ತಾಪಿಸಲಾದ ಕಡೆಯಲ್ಲೂ ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಈ ಪ್ರವಾದಿ ವಚನ 
ಪ್ರಸ್ತಾಪಿಸಲ್ಪಟ್ಟಿದೆ. ಮುಸದ್‌ ಅಹ್ನದ್‌ನಲ್ಲಿ ಈ ಕುರಿತು ಎರಡು ಪ್ರವಾದಿ ವಚನಗಳು ಹ. ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರಿಂದ 
ಉಲ್ಲೇಖಿಸಲ್ಪಟ್ಟಿದೆ. ಅದರಲ್ಲೊಂದರ ಕೊನೆಯ ವಾಕ್ಯ ಹೀಗಿದೆ, ""ಆದರೆ ನನ್ನನಂತರ ಪ್ರವಾದಿತ್ವದಿಲ್ಲ'' 

ಅಬೂ “ದಾವೂದ್‌ ತಯಾಲ್ಲಿ ಇಮಾಮ್‌ ಲಿಕ್ಕರ್‌ ಮತ್ತು ಇಬ್ನ್‌ ಇಸ್ಟ್‌ ಈ ನಿಟ್ಟಿನಲ್ಲಿ ಸವಿವರವಾದ ಉಲ್ಲೇಖವನ್ನು 
ದಾಖಲಿಸಿದ್ದಾರೆ. ಇದರಿಂದ ವ್ರ ಕ್ರವಾಗುವುದೇನೆಂದರೆ ತಬೂಕ್‌ pe ಹೊರಡುವಾಗ ಪ್ರವಾದಿವರ್ಯರುಸು 
ಹ. ಅಲೀಯವರನ್ನುರ) ಮದೀನಾದ ಸಂರಕ್ಷಣೆ ಮತ್ತು ಸುರಕ್ಷೆಗಾಗಿ ತಮ್ಮ ಹಿಂದೆ ಬಿಟ್ಟುಹೋಗುವ ತೀರ್ಮಾನ ಮಾಡಿದ್ದರು. 
ಆ ಬಗ್ಗೆ ಕಪ ಟವಿಶ್ವಾಸಿಗಳು ಹ. ಅಲೀರು.. ಅವರ ಕುರಿತು ued ತೊಡಗಿದರು. ಆಗ ಅವರು ಪ್ರವಾದಿವರ್ಯ 
ರೊಂದಿಗೆಸು ಕೇಳಿದರು- ಓ ಅಲ್ಲಾಹನ ಪ್ರವಾದಿಗಳೇ, ನೀವು ನನ್ನನ್ನು ಮಹಿಳೆಯರು ಮತ್ತು ಮಕ್ಕಳ ನಡುವೆ 'ಬಿಟ್ಟು 
ಹೋಗುತ್ತಿದ್ದೀರಾ? ಆಗ ಪ್ರವಾದಿವರ್ಯರುಸು ಅವರಿಗೆ ಸಾಂತ್ಸನ ನೀಡುತ್ತಾ ಹೇಳಿದರು, ನಾನು ನಿಮ್ಮ ಜತೆ, ಮೂಸಾರು(ಅ. 
ಹಾರೂನ್‌ರೊಂದಿಗೆ(ಅ) ಹೊಂದಿದ್ದ ಸಂಬಂಧವನ್ನೇ ಹೊಂದಿದ್ದೇನೆ. ಅರ್ಥಾತ್‌: ಯಾವ ರೀತಿ ಹ. ಮೂಸಾರು(ಅ) 
ತೂರ್‌ ಪರ್ವತಕ್ಕೆ ಹೋಗುವಾಗ ಹ. ಹಾರೊನ್‌ರನ್ನು) ಇಸ್ರಾಕಲ್‌ ಸಂತತಿಯ ಮೇಲ್ವಿಚಾರಣೆಗಾಗಿ ತಮ್ಮ ಹಿಂದೆ ಬಿಟ್ಟು 
ಹೋಗಿದ್ದರೋ ಅದೇ ರೀತಿ ಮದೀನಾರ ಮೇಲ್ವಿಚಾರಣೆಗಾಗಿ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ. ಆದರೆ" 
ಹ. ಹಾರೂನ್‌(ಅ)ರೊಂದಿಗೆ ಮಾಡಲಾಗಿರುವ ಈ ಹೋಲಿಕೆ ಕಾಲಕ್ರಮೇಣ ಯಾವುದೇ ಕ್ಲೋಬೆಗೆ ಕಾರಣವಾಗಬಹುದೆಂದು 
ಪ್ರವಾದಿವರ್ಯರಿಗೆಸು ಆಶಂಕೆ ತಲೆದೋರಿತು. ಆದ್ದರಿಂದ ಅವರು ತಕ್ಷಣ ನನ್ನ ನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲವೆಂಬ 
ಸ್ಪಷ್ಟೀಕರಣವನ್ನೂ ನೀಡಿದರು. 

11. ಹ. ಸೌಬಾನ್‌ರವರು(ರ) ಉಲ್ಲೇಖಿಸಿದ್ದಾರೆ - ಪ್ರವಾದಿವರ್ಯರು(ಸು ಹೇಳಿದರು, 

SMS gals oe tly... pyle god J yu IBIS up oS 
od mts (1) ಆಯ ಜಸಿ! 7 ್‌ [UN ಟ್‌ ಬ 5೫ 45 088 

““ನನ್ನಸಮುದಾಯದಲ್ಲಿಮೂವತ್ತು ಕಪಟಿಗಳು ಹೊರಡುವರು. ಅವರಲ್ಲಿಪ್ರತಿಯೊಬ್ಬರೂ ತಾನು ಪ್ರವಾದಿಯೆಂದು 
ವಾದಿಸುವರು. ನನ್ನನಂತರ ಯಾವುದೇ ಪ್ರವಾದಿಗಳಿಲ್ಲ'' (ಅಬೂ ದಾವೂದ್‌ ಕಿತಾಬುಲ್‌ ಫಿತನ್‌) 

ಇದೇ ವಿ ಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರವಾದಿ ವಚನವನ್ನು ಕಿತಾಬುಲ್‌ ಮಲಾಹಿಮ್‌ನಲ್ಲಿ ಹ. ಅಬೂ 
ಹುರೈರಾರವರು(ರ) ಉಲ್ಲೇಖಿಸಿದ್ದಾರೆ. ತಿರ್ಮಿದಿ ಕೂಡ ಹ. ಸೌಬಾನ್‌ ಮತ್ತು ಹ. ಅಬೂ ಹುರೈರಾರ(ರ) ಮೂಲಕ ಈಕುರಿತು 
ಎರಡು ಉಲ್ಲೇಖಗಳನ್ನು ದಾಖಲಿಸಿದ್ದಾರೆ. ಎರಡನೇ ಉಲ್ಲೇಖ ಹೀಗಿದೆ: 

Mp (೨೬೯45 oN op BONS ofr ರಾ 

““ಎಲ್ಲಿಯವರೆಗೆಂದರೆ ಸುಮಾರು ಮೂವತ್ತರಷ್ಟು ಕಪಟಿಗಳು ಹೊರಡುವರು. ಅವರಲ್ಲಿ ಪ್ರತಿಯೊಬ್ಬನೂ ತಾನು 

ಅಲ್ಲಾಹನ ಸಂದೇಶವಾಹಕನಾಗಿದ್ದೇನೆ'' ಎಂದು ವಾದಿಸುವನು. 


ಕಾಂಡ - 22 


118 ತಪ್ಪೀಮುಲ್‌ ಕುರ್‌ಆನ್‌ 


12. ಪ್ರವಾದಿವರ್ಯರು(ಸ) ಹೇಳಿದರು, 
os er ಎ SE AB ly loa go gd! JS 
(Bid ಎಟ್‌, 654) yond Ao ರನ OU sll ಟಮ ಧಿ! pb 

“ನಿಮಗಿಂತ ಮೊದಲು ಗತಿಸಿದ ಇಸ್ರಾಈಲ್‌ ಸಂತತಿಯಲ್ಲಿ ಪ್ರವಾದಿಯಾಗದೆಯೇ ಅಲ್ಲಾಹನು ಅವರೊಂದಿಗೆ 
ಮಾತನಾಡಿದಂತಹ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ನನ್ನ ಸಮುದಾಯದಲ್ಲಿ ಅಂತಹ ವ್ಯಕ್ತಿ ಇರುತ್ತಿದ್ದರೆ ಅದು ಉಮರ್‌(ರ) 
ಆಗಿರುತ್ತಿದ್ದರು.'' (ಬುಖಾರಿ, ಕಿತಾಬುಲ್‌ ಮುನಾಕಿಬ್‌) 

'ಮುಸ್ಲಿಮ್‌' ಗ್ರಂಥದಲ್ಲಿ ಈ ಬಗ್ಗೆ ಉಲ್ಲೇಖಿಸಲ್ಪಟ್ಟಿರುವ ಪ್ರವಾದಿ ವಚನದಲ್ಲಿ 'ಯುಕಲ್ಲಿಮೂನ್‌'ನ ಬದಲಿಗೆ 
"ಯುಹದ್ದಿಸೂನ್‌' ಎಂಬ ಪದ ಪ್ರಯೋಗವಾಗಿದೆ. ಎರಡೂ ಸಮಾನಾರ್ಥದ ಪದಗಳಾಗಿವೆ. ಅರ್ಥಾತ್‌: ದಿವ್ಯ ಮಾತಿನಿಂದ 
ಪುನೀತನಾದ ಮತ್ತು ಪರೋಕ್ಷದ ತೆರೆಯ ಮೂಲಕ ಮಾತನಾಡಿಸಲ್ಪಟ್ಟ ವ್ಯಕ್ತಿ. ಇದರಿಂದ ವ್ಯಕ್ತವಾಗುವುದೇನೆಂದರೆ ಪ್ರವಾದಿತ್ವದ 
ಹೊರತು ದಿವ್ಯ ಸಂಬೋಧನೆಯ ಸೌಭಾಗ್ಯವನ್ನು ಪಡೆಯಲು ಈ ಸಮುದಾಯದಲ್ಲಿ ಯಾರಿಗಾದರೂ ಸಾಧ್ಯವಿರುತ್ತಿದ್ದರೆ 
ಅದು ಹ. ಉಮರ್‌ರಿಗ(ರ) ಸಾಧ್ಯವಾಗುತ್ತಿತ್ತು. 

13. ಪ್ರವಾದಿವರ್ಯ(ಸ) ಹೇಳಿದರು, 

Gb ಬಗ ಭಾ Y 9 ಯ py alo al sho gS 

-'ನನ್ನನಂತರ ಯಾವುದೇ ಪ್ರವಾದಿಗಳಿಲ್ಲ ಅಂತೆಯೇ ನನ್ನ ಸಮುದಾಯದ ನಂಶರ ಯಾವುದೇ ಸಮುದಾಯವಿಲ್ಲ'” 
(ಅರ್ಥಾತ್‌: ಯಾವುದೇ ಹೊಸ ಪ್ರವಾದಿಯ ಸಮುದಾಯವಿಲ್ಲ) (ಬೈಹಕಿ, ತಬ್ರಾನಿ) 

14. ಪ್ರವಾದಿವರ್ಯರು(ಸು ಹೇಳಿದರು, 

ಹ ಎ ಭಾಗ ಪ ಪ ಟ್ಟ ಪಲಲ್‌ಲಲಲಲಆಲಲ*_ [1 
(ಸಿ.ಟಿ) AS ಟು Ba ಚ ol ಆಲೆ! ಎಟ್‌ pls) 

"ನಾನು ಕೊನೆಯ ಪ್ರವಾದಿಯಾಗಿದ್ದೇನೆ ಮತ್ತು ನನ್ನಮಸೀದಿಯು ಕೊನೆಯ ಮಸೀದಿ (ಅರ್ಥಾತ್‌; ಮಸ್ಸಿದುನ್ನಬವಿ) 
ಯಾಗಿದೆ.'' ' (ಮುಸ್ಲಿಮ್‌, ಕಿತಾಬುಲ್‌ ಹಜ್‌) 

ಈ ಪ್ರವಾದಿ ವಚನಗಳನ್ನು ಅನೇಕ ಸಹಾಬಿಗಳು ಪ್ರವಾದಿವರ್ಯರ(ಸು ಮೂಲಕ ಉಲ್ಲೇಖಿಸಿದ್ದಾರೆ. ಅಂತೆಯೇ 
ಅನೇಕ ಹದೀಸ್‌ ಕ್ರೋಡೀಕರಣಕಾರರು ಅದನ್ನು ಬಹಳ ಪ್ರಬಲ ಸಾಕ್ಟ್ಯಾಧಾರಗಳೊಂದಿಗೆ ದಾಖಲಿಸಿದ್ದಾರೆ. ಅದರ 
ಅಧ್ಯಯನದಿಂದ ವ್ಯಕ್ತವಾಗುವುದೇನೆಂದರೆ ಮುಹಮ್ಮದ್‌ರ(ಸ) ನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲ ಪ್ರವಾದಿತ್ವದ ಸರಣಿ 
ಅವರೊಂದಿಗೆ ಕೊನೆಗೊಂಡಿದೆ, ಅವರ ನಂತರ ಯಾರು ಪ್ರವಾದಿಯಾಗುವ ಬಗ್ಗೆ ವಾದಿಸಿದರೂ ಅವರು "ದಜ್ಜಾಲ್‌' ಅಥವಾ 
ಕಪಟಿಗಳಾಗಿರುವರು. ಇದನ್ನು ಪ್ರವಾದಿವರ್ಯರು(ಸ) ಎಭಿನ್ನ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. 
ಕುರ್‌ಆನಿನ *ಖಾತಮುನ್ನಬ್ಯಿಯ್ಯೂನ್‌' ಎಂಬ ಪದಕ್ಕೆ ಇದಕ್ಕಿಂತ ಪ್ರಬಲ ಮತ್ತು ನಿಖರವಾದ ವ್ಯಾಖ್ಯಾನ ಬೇರಾವುದಿರಲು 
ಸಾಧ್ಯ? ಪ್ರವಾದಿ ವರ್ಯರ(ಸ) ಹೇಳಿಕೆ ಸ್ವತಹ ಇದಕ್ಕೆ ಇರುವ ಪ್ರಬಲ ಆಧಾರವಾಗಿದೆ. ಇನ್ನುಪ್ರವಾದಿಯ ಹೇಳಿಕೆ ಕುರ್‌ಆನಿನ 
ಸಾರವನ್ನು ವಿವರಿಸುತ್ತಿದ್ದರೆ ಅದು ಇನ್ನಷ್ಟು ಪ್ರಬಲವಾದ ಆಧಾರವೆನಿಸಿ ಕೊಳ್ಳುತ್ತದೆ. ಕುರ್‌ಆನನ್ನು ತಿಳಿಯುವುದರಲ್ಲಿ ಮತ್ತು 
ವ್ಯಾಖ್ಯಾನಿಸುವುದರಲ್ಲಿ ಪ್ರವಾದಿವರ್ಯರನ್ನುಸು ಮೀರಿಸುವವರು ಯಾರಿದ್ದಾರೆ. ಹಾಗಿರುವಾಗ, ಪ್ರವಾದಿತ್ವದ ಸಮಾಪ್ತಿಗೆ 
ಯಾರಾದರೂ ಬೇರೊಂದು ವ್ಯಾಖ್ಯಾನ ನೀಡಿ, ನಾವದನ್ನು ಸಮ್ಮತಿಸುವುದರಲ್ಲಿ ಏನರ್ಥವಿದೆ?'' 

1. ಪ್ರವಾದಿತ್ವದ ಸಮಾಪ್ತಿಯನ್ನುನಿಷೇಧಿಸುವವರು ಈ ಪ್ರವಾದಿ ವಚನದ ಕುರಿತು ಹೀಗೆ ವಾದಿಸುತ್ತಾರೆ- ಪ್ರವಾದಿವರ್ಯರು(ಸ) 
ತಮ್ಮ ಮಸೀದಿಯನ್ನು ಕೊನೆಯ ಮಸೀದಿಯೆಂದು ಹೇಳಿದ್ದಾರಾದರೂ ಅದು ಕೊನೆಯ ಮಸೀದಿಯಲ್ಲ ಅನಂತರವೂ 
ಅನೇಕ ಮಸೀದಿಗಳು ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿವೆ. ಆದ್ದರಿಂದ ಅವರು ತಮ್ಮನ್ನು 'ಪ್ರವಾದಿಗಳಲ್ಲಿ ಕೊನೆಯವನು' ಎಂದು. ಹೇಳಿದರೂ 
ಅದರರ್ಥ ಅವರ ನಂತರವೂ ಪ್ರವಾದಿಗಳು ಬರಲಿಕ್ಕಿದ್ದಾರೆ ಎಂದೇ ಆಗಿದೆ. ಆದರೆ ಶ್ರೇಷ್ಠತೆಯ ಆಧಾರದಲ್ಲಿ ಅವರೇ ಕೊನೆಯ 
ಪ್ರವಾದಿಯಾಗಿದ್ದಾರೆ ಮತ್ತು ಅವರ ಮಸೀದಿಯೇ ಕೊನೆಯ ಮಸೀದಿಯಾಗಿದೆ. ಇಂತಹ ವಾದಗಳಿಂದ ವ್ಯಕ್ತವಾಗುವುದೇನೆಂದರೆ 


ಈ ಜನರು ಅಲ್ಲಾಹ್‌ ಮತ್ತವನ ಪ್ರವಾದಿಯ ವಚನಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗಿದ್ದಾರೆ. ಸಹೀಹ್‌ ಮುಸ್ಲಿಮ್‌ನ 
ಯಾವ ಭಾಗದಲ್ಲಿ ಈ ಪ್ರವಾದಿ ವಚನ ಉದ್ದರಿಸಲ್ಲಟ್ಟಿದೆಯೋ ಆ ಸರಣಿಯಲ್ಲಿ ಬರುವ ಎಲ್ಲ ಪ್ರವಾದಿ ವಚನಗಳ ಕಡೆಗೆ ವ್ಯಕ್ತಿ ಒಮ್ಮೆ 


ಕಾಂಡ -22 


33. ಅಲ್‌ ಅಹ್‌ರಭಾಜ್‌ 119 


ಪ್ರವಾದಿವರ್ಯರ(ಸ) ಅನುಯಾಯಿಗಳ ಒಮ್ಮತ 

ಕುರ್‌ಆನ್‌ ಮತ್ತು ಪ್ರವಾದಿ ವಚನಗಳ ನಂತರ ಮೂರನೇ ಪ್ರಮುಖ ಸ್ಥಾನ ಪ್ರವದಿವರ್ಯರ(ಸ) ಒಮ್ಮತಕ್ಕಿದೆ. 
ನಂಬಲಾರ್ಹವಾದ ಎಲ್ಲ ಐತಿಹಾಸಿಕ ಉಲ್ಲೇಖಗಳಿಂದ ಸಾಬೀತುಗೊಂಡಿರುವಂತೆ, ಪ್ರವಾದಿವರ್ಯರ(ಸು ನಿಧನಾ ನಂತರ 
ಯಾರೆಲ್ಲಾ ಪ್ರವಾದಿತ್ವದ ಬಗ್ಗೆ ವಾದಿಸಿದರೋ ಮತ್ತು ಯಾರು ಅವರನ್ನು ಅನುಸರಿಸಿದರೋ, ಅವರ ವಿರುದ್ಧ ಪ್ರವಾದಿ 
ವರ್ಯರ(ಸ) ಅನುಯಾಯಿಗಳು ಒಮ್ಮತದಿಂದ ಯುದ್ಧಹೂಡಿದರು. 

ಈ ನಿಟ್ಟಿನಲ್ಲಿ "ಮುಸೈಲಿಮ ಕರ್ಗಾಭ್‌'ನ ಘಟನೆ ಪ್ರಸ್ತಾಪನೀಯವಾಗಿದೆ. ಅವನು ಪ್ರವಾದಿವರ್ಯರಸು 
ಅನುಯಾಯಿಗಳು ಪ್ರವಾದಿತವನ್ನು ಧಿಕ್ಕರಿಸುವವನಾಗಿರಲಿಲ್ಲ ಆದರೆ ಪ್ರವಾದಿತ್ನದಲ್ಲಿ ನಾನೂ ಅವರ ಜತೆ ಶಾಮೀಲಾಗಿದ್ದೇನೆ 
ಎಂದು ವಾದಿಸುವವನಾಗಿದ್ದನು. ಪ್ರವಾದಿವರ್ಯರ(ಸು ನಿಧನಕ್ಕೆ ಮೊದಲು ಅವನು ಅವರಿಗೆ ಬರೆದಿದ್ದ ಪತ್ರದಲ್ಲಿ ಈ ಕೆಳಗಿನ 


ಒಕ್ಕಣೆ ಇದೆ Se ಚ್‌ ಬಲ ್‌ 

*"ಅಲ್ಲಾಹನ ಪ್ರವಾದಿಯಾದ ಮುಸ್ಕೆಲಿಮನ ಕಡೆಯಿಂದ ಅಲ್ಲಾಹನ ಪ್ರವಾದಿಯಾದ ಮುಹಮ್ಮದ್‌ರೆಡೆಗೆ. 
ತಮ್ಮ ಮೇಲೆ ಸ್ವಸ್ತಿ ವಚನಗಳಿರಲಿ. ಪ್ರವಾದಿತ್ವದ ಕೆಲಸದಲ್ಲಿ ನಾನೂ ತಮ್ಮ ಜತೆ ಶಾಮೀಲುಗೊಳಿಸಲ್ಪಟ್ಟಿದ್ದೇನೆಂದು 
ತಮಗೆ ತಿಳಿದಿರಲಿ.'' 

dp ಟೂ. ಪ್ರವಾದಿವರ್ಯರ(ಸು ಪ್ರವಾದಿತ್ಚವನ್ನು ಅವನು ಸ್ಪಷ್ಟವಾಗಿ ಅಂಗೀಕರಿಸಿದ ಹೊರತಾಗಿಯೂ 
ಅವನನ್ನು ಸತ್ಯನಿಷೇಧಿ ಮತ್ತು ಧರ್ಮಭ್ರಷ್ಟಎಂದು ಪರಿಗಣಿಸಲಾಯಿತು. ಅವನೊಂದಿಗೆ ಯುದ್ಧ ಹೂಡಲಾಯಿತು. 

ಇತಿಹಾಸದಿಂದ ತಿಳಿದು ಬರುವುದೇನೆಂದರೆ ಹನೀಫಾ ಸಂತತಿಯ ಜನರು ಸದ್ಧಾವನೆಯೊಂದಿಗೆ ಅವನ ಮೇಲೆ ವಿಶ್ವಾಸ 
ವರಿಸಿದ್ದರು. ಪ್ರವಾದಿ ಮುಹಮ್ಮದ್‌ರುಸು ಅವನನ್ನು ಸ್ವತಃ ಪ್ರವಾದಿತ್ವದಲ್ಲಿ ಸಹಭಾಗಿ ಎಂದು ಸಾರಿದ್ದರೆಂದು ಅವರು ತಪ್ಪು 
ತಿಳಿದು ಕೊಂಡಿದ್ದರು. ಮಾತ್ರವಲ್ಲ ಕುರ್‌ಆನಿನ ಸೂಕ್ತಗಳನ್ನು ಮುಸೈಲಿಮನ ಮೇಲೆ ಆವತೀರ್ಣಗೊಂಡ ಸೂಕ್ತಗಳೆಂದು 
ಮದೀನಾದಿಂದ ಬೋಧನೆಗಳನ್ನುಕಲಿತು ಬಂದ ವ್ಯಕ್ತಿಯೋರ್ವ ಮೋಸದಿಂದ ಅವರ ಮುಂದೆ ಸಮರ್ಪಿಸಲಾಗಿತ್ತು. 

(ಅಲ್‌ ಬಿದಾಯ ವನ್ನಿಯಃ ಇಬ್ನ್‌ ಕೆಸೀರ್‌, ಸಂಪುಟ 5, ಪುಟ- 51) 

ಇದರ ಹೊರತಾಗಿಯೂ ಮುಸ್ಲಿಮರು ಅವನನ್ನು ಅಂಗೀಕರಿಸಲಿಲ್ಲ ಅವನ ಮೇಲೆ ಸೇನಾ ದಾಳಿ ನಡೆಸಿದರು. ಇನ್ನು 
ಅವನವಿರುದ್ದಧರ್ಮಭ್ರಷ್ಠತೆಗಾಗಿಯಲ್ಲಬದಲಾಗಿದಂಗೆಎದ್ದಕಾರಣಕ್ಕಾಗಿಯುದ್ದಸಾರಲಾಗಿತ್ತುಎಂದುಹೇಳಲಿಕ್ಕೂಆಸ್ಥದವಿಲ್ವ 
ಇಸ್ಲಾಮೀ ನಿಯಮಗಳ ಪ್ರಕಾರ ದಂಗೆ ಎದ್ದಮುಸ್ಸಿಮರ ವಿರುದ್ಧಯುದ್ಧ; ಸಾರಲಾದರೆ ಯುದ್ಧದಕ್ಕೆದಿಗಳನ್ನು] ಗುಲಾಮರನ್ನಾಗಿ 
ಮಾಡುವಂತಿಲ್ಲ ಮುಸ್ಲಿಮರನ್ನಷ್ಟೇ ಅಲ್ಲ ಇಸ್ಲಾಮೀ ಆಡಳಿತದ ಮುಸ್ಲಿಮೇತರ ಪ್ರಜೆಗಳೂ ಒಂದು ವೇಳೆ ದಂಗೆ ಎದ್ದರೆ ಮತ್ತು 
ಸೆರೆ ಹಿಡಿಯಲ್ಪಟ್ಟರೆ ಅವರನ್ನು ಗುಲಾಮರನ್ನಾಗಿ ಮಾಡುವುದು ಧರ್ಮಸಮ್ಮತವಲ್ಲ 

ಆದರೆ ಮುಸ್ಸೆಲಿಮನ ಎರುದ್ಧ ದಂಡೆತ್ತಿ ಹೋದ ಸಂದರ್ಭದಲ್ಲಿಹ. ಅಬೂಬಕರ್‌(ರ), ಇವರ ಮಹಿಳೆಯರು ಮತ್ತು 
ಮಕ್ಕಳನ್ನು ಗುಲಾಮರನ್ನಾಗಿ ಮಾಡಲಾಗುವುದು ಎಂದು ಪ್ರಕಟಿಸಿದರು. ಅಂತೆಯೇ ಅವರು ಬಂಧಿತರಾದಾಗ ಅವರನ್ನು 
ಗುಲಾಮರನ್ನಾಗಿ ಮಾಡಲಾಯಿತು. ಹೀಗೆ ಅವರ ಪೈಕಿಯ ಓರ್ವ ದಾಸಿ ಹ. ಅಲೀಯವರ(ರ) ಪಾಲಿಗೆ ಬಂದಳು. ಆಕೆಯ 
ಉದರದಿಂದ ಇಸ್ಲಾಮೀ ಚರಿತ್ರೆಯ ಖ್ಯಾತ ವ್ಯಕ್ತಿ ಮುಹಮ್ಮದ್‌ ಬಿನ್‌ ಹನಫಿಯ್ಯ (ಹನಫಿಯ್ಯ ಎಂದರೆ ಹನೀಫಾ ಗೋತ್ರದ 
ಸ್ಟ್ರೀ ಎಂದರ್ಥ) ಜನಿಸಿದರು. (ಅಲ್‌ ಬಿದಾಯ ವನ್ನಿಹಾಯ, ಸಂಪುಟ: 6, ಪುಟ 316-325) 

ಇದರಿಂದ ಪ್ರವಾದಿವರ್ಯರ(ಸು ಅನುಯಾಯಿಗಳು ಅವರ ವಿರುದ್ಧ ದಂಗೆಯ ಅಪರಾಧಕ್ಕಾಗಿ ಯುದ್ಧ 
ಸಾರಿರಲಿಲ್ಲವೆಂದು ವ್ಯಕ್ತವಾಗುತ್ತದೆ. ಒಬ್ಬವ್ಯಕ್ತಿ ಪ್ರವಾದಿವರ್ಯರ(ಸ) ನಂತರ ಪ್ರವಾದಿತ್ವದ ಬಗ್ಗೆ ವಾದಿಸಿದಾಗ ಇತರರೂ ಅವನ 
ಮೇಲೆ ವಿಶ್ವಾಸವಿಟ್ಟಿದ್ದೇ ಈ ಯುದ್ಧಕ್ಕೆ ಕಾರಣವಾಗಿತ್ತು. ಈ ಕಾರ್ಯಾಚರಣೆ ಪ್ರವಾದಿವರ್ಯರ(ಸ) ನಿಧನದ ಸ್ವಲ್ಪ ಕಾಲದ 
ದೃಷ್ಟಿ ಬೀರಿದರೂ ಪ್ರವಾದಿವರ್ಯರು(ಸ) ತಮ್ಮ ಮಸೀದಿಯನ್ನು ಕೊನೆಯ ಮಸೀದಿಯೆಂದು ಯಾವ ಅರ್ಥದಲ್ಲಿ ಹೇಳಿದ್ದಾರೆಂದು 
ತಿಳಿದು ಬರುತ್ತದೆ. 

ಅಲ್ಲಿಹ. ಅಬೂ ಹುರೈರಾ(ರ), ಹ. ಅಬ್ದುಲ್ಲಾ ಬಿನ್‌ ಉಮರ್‌(ರ) ಮತ್ತು ಸತ್ಯವಿಶ್ವಾಸಿಗಳ ಮಾತೆಯಾದ ಹ. ಮೈಮೂನಾ(ರ) 
ಅವರ ಮೂಲಕ ಇಮಾಮ್‌ ಮುಸ್ಲಿಮ್‌ ಕೆಲವಾರು ಉದ್ದರಣೆಗಳನ್ನುದಾಖಲಿಸಿದ್ದಾರೆ. ಅದರಲ್ಲಿತಿಳಿಸಲಾಗಿರುವುದೇನೆಂದರೆ ಸಾಮಾನ್ಯ 
ಮಸೀದಿಗಳಿಗಿಂತ ಹೆಚ್ಚು. ಮಹತ್ವವಿರುವ ಮೂರು ಮಸೀದಿಗಳು ಮಾತ್ರ ಜಗತ್ತಿನಲ್ಲಿವೆ. ಅದರಲ್ಲಿನಮಾರು್‌ ಮಾಡುವುದರಿಂದ ಇತರ 
ಮಸೀದಿಗಳಲ್ಲಿ ನಮಾರು್‌ ಮಾಡುವುದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಪುಣ್ಯ ಪ್ರಾಪ್ತವಾಗುತ್ತದೆ. ಆದ್ಧರಿಂದ ಈ ಮೂರು ಮಸೀದಿಗಳಲ್ಲಿ 
ನಮಾರಖ್‌ ನಿರ್ವಹಿಸಲಿಕ್ಕಾಗಿ ಯಾತ್ರೆ ಕೈಗೊಳ್ಳುವುದು ಧರ್ಮಸಮಮ್ಮತವಾಗಿದೆ. ಅದನ್ನು ಬಿಟ್ಟು ಇತರ ಯಾವುದೇ ನಿರ್ದಿಷ್ಟ 


ಕಾಂಡ - 22 


120 ತಪ್ಪೀಮುಲ್‌ ಕುರ್‌ಆನ್‌ 


ನಂತರ ನಡೆದಿತ್ತು. ಹ. ಅಬೂಬಕರ್‌ ಸಿದ್ದೀಕ್‌(ರ) ಅವರು ಅದರ ನಾಯಕತ್ವವಹಿಸಿದ್ದರು. ಅನುಯಾಯಿಗಳ ಸಮಸ್ತ ಸಮೂಹ 
ಅದಕ್ಕೆ ತನ್ನ ಸಹಮತವನ್ನು ವ್ಯಕ್ತಪಡಿಸಿತ್ತು. ಅನುಯಾಯಿಗಳ ಒಮ್ಮತಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಉದಾಹರಣೆ ಬೇರಾವುದಿದೆ. 


ಮಯದ ವಿದ್ವಾಂಸರ ಒಮ್ಮತ 

ಅನುಯಾಯಿಗಳ ಒಮ್ಮತದ ನಂತರ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಮಾಧಿಕಾರವಿರುವುದು 
ಸಮುದಾಯದ ವಿದ್ವಾಂಸರ ಒಮ್ಮತಕ್ಕಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡುವುದಾದರೆ ಮೊದಲನೇ ಶತಮಾನದಿಂದ ಹಿಡಿದು 
ಇಂದಿನ ತನಕ ಎಲ್ಲ! ಕಾಲದ ಮತ್ತು ಸಮಸ್ತ ಇಸ್ಲಾಮೀ ಜಗತ್ತಿನ ಎಲ್ಲಾರಾಷ್ಟ್ರಗಳ ವಿದ್ವಾಂಸರು ಈ ಬಗ್ಗೆ ಒಮ್ಮತ ಹೊಂದಿದ್ದಾರೆ. 
ಪ್ರವಾದಿ ಮುಹಮ್ಮದ್‌ರಸು ನಂತರ ಯಾವುದೇ ಪ್ರವಾದಿಯಿಲ್ಲ ಅವರನಂತರ ಯಾರಾದರೂಪ್ರ ಪ್ರವಾದಿತ್ವದ ಬಗ್ಗೆವಾದಿಸಿದರೆ 
ಅಥವಾ ಅದರ ಮೇಲೆ ವಿಶ್ವಾಸವಿಟ್ಟರೆ ಅಂತಹವರು ದೇವಧಿಕ್ಕಾರಿಗಳಾಗಿದ್ದಾರೆ. ಸಮುದಾಯದವರ ಇಸ್ಲಾಮಿನಿಂದಲೂ 
ಅವರು ಹೊರಗಾಗಿದ್ದಾರೆಂಬುದು 'ಅವರೆಲ್ಲರ ಅಭಿಮತ. ಈ ನಿಟ್ಟಿನಲ್ಲೂ! ಕೆಲವು ಆಧಾರಗಳನ್ನು ನಿಮ್ಮ ಮುಂದಿಡುತ್ತೇವೆ. 

1. ಇಮಾಮ್‌ ಅಬೂ ಹನೀಫಾ(ರ) (ಹಿ.ಶ. 80 ರಿಂದ 150ರ ಕಾಲದಲ್ಲಿಓರ್ವ ವ್ಯಕ್ತಿ ಪ್ರವಾದಿತ್ವದ ಬಗ್ಗೆವಾದಿಸಿದನು. 
"ನಾನು ಪ್ರವಾದಿತ್ವದ ಚಿನ್ಹೆಗಳನ್ನು ಪ್ರಕಟಿಸಲು ನನಗೆ ಅವಕಾಶ ಕೊಡಿ' ಎಂದು ಅವನು ವಾದಿಸಿದನು. ಆ ' ಸಂದರ್ಭದಲ್ಲಿ 
ಇಮಾಮ್‌ ಅಬೂ ಹನೀಫಾ(ರ) ೇಗೆಪ ಪ್ರಕಟಿಸಿದರು, 

""ಅವನಿಂದ ಯಾರಾದರೂ ಪ್ರವಾದಿತ್ವದ ಚಿನ್ಹೆಯನ್ನು ಕೇಳಿದರೆ ಅವನೂ ದೇವಧಿಕ್ಕಾರಿಯಾಗಿದ್ದಾನೆ. ಏಕೆಂದರೆ 
ಪ್ರ ಪ್ರವಾದಿವರ್ಯರು(ಸ) ಆಜ ನನ್ನ ನಂತರೆ ಪ್ರವಾದಿಯಿಲ್ಲ ಎಂದು ಹೇಳಿದ್ದಾರೆ.'' 

(ಮುನಾಕಿಬುಲ್‌ ಇಮಾಮುಲ್‌ ಆರುಮ್‌ ಅಬೀ ಹನೀಫಾ) 

2.. ಅಲ್ಲಾಮಾ ಇಬ್ನ್‌ ಜರೀರ್‌ ತಬ್ರಿ (ಹಿ.ಶ. 224-310) ತನ್ನ ಸುಪ್ರಸಿದ್ಧ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥದಲ್ಲಿ; 
ಅಜಲು ಯ್‌) ದರೆ ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ಕೊನೆಯವರು..' ಎಂಬ 
ವಾಕ್ಯವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ- 

ಹೂಟ ಟೆ! A ರುಚಿ Lele ಆಯೆ ನವೆ! ps ~ el 

""ಅವರು ಪ್ರವಾದಿತ್ನವನ್ನು ಕೊನೆಗೊಳಿಸಿ ಅದಕ್ಕೆ ಮುದ್ರೆಯೊತ್ತಿದರು. ಇನ್ನು ಪ್ರಳಯ ಕಾಲದ ತನಕ ಅದರ ಬಾಗಿಲು 
ಯಾರ ಪಾಲಿಗೂ ತೆರೆಯಲಾರದು.'' (ತಪ್ಲೀರ್‌ ಇಬ್ನ್‌ ಜರೀರ್‌, ಸಂಪುಟ: 22, ಪುಟ- -12) 

3. ಇಮಾಮ್‌ ತಹಾವೀ (ಹಿ.ಶ.224- ೨310 ತನ್ನ "ಅರೇದ:ಸಲಫಿಯ್ಯ' ಎಂಬ ಗ್ರಂಥದಲ್ಲಿ ಸಲಘುಸ್ಸಾಲೀಹೀನ್‌ 
ಹಾಗೂ ವಿಶೇಷವಾಗಿ ಇಮಾಮ್‌ ಅಬೂ ಅನೀಫಾ, ಅಬೂ ಮೂಸ ಸ್‌ ಮತ್ತು ಅಬೂ ಮುಹಮ್ಮದ್‌(ರ) ಮೂಲವಿಶ್ಚಾಸಗಳನ್ನು 
ವಿವರಿಸುತ್ತಾ ಬರೆಯುತ್ತಾರೆ-ಮುಹಮ್ಮದ್‌(ಸು ಅಲ್ಲಾಹನ ತ್ರೆ ಶ್ರೇಷ್ಠ ದಾಸ, ಪ್ರತಿಷ್ಠಿತ ಪ್ರವಾದಿ ಮತ್ತು ನಯ 
ಸಂದೇಶವಾಹಕರಾಗಿದ್ದಾರೆ. ಅವರು ಖಾತಿಮುಲ್‌ ಅಂಬಿಯಾ, ಇಮಾಮುಲ್‌ ಅತ್ಕಿಯಾ, ಸೈಯದುಲ್‌ ಮುರ್ಸಲೀನ್‌, 
ಹಬೀಬು ರಬ್ಬಾಲ್‌ ಆಲಮೂನ್‌ ಆಗಿದ್ದಾರೆ. ಅವರ ನಂತರ ಪ್ರ ಪ್ರವಾದಿತ್ವದ ಯಾವುದೇ ವಾದ ಪಥಬ್ರ ಷ್ಠತೆ ಮತ್ತು ಚಿತ್ತಾಕಾಂಶಿಯ 
ಆರಾಧನೆಯಾಗಿದೆ. (ಶರಹುತ್ತ ಹಾವಿಯ ಫಿಲ್‌ ಆ ಸ್ಲಲಯ್ಯಾ, ದಾರುಲ್‌ ಮ ರ ಮಿಸ್ಟ್‌ ಪುಟ: 15,87, 
96-97,100,102) 

4. ಅಲ್ಲಾಮ ಇಬ್ನ್‌ ಹರುಮ್‌ ಅಂದ್ಭುಸಿ (ಹಿ.ಶ. 384-456) ಹೀಗೆ ಬರೆದಿದ್ದಾರೆ, ""ಖಂಡಿತವಾಗಿಯೂ 
ದೇವವಾಣಿಯ ಸರಣಿ ಪ್ರ ಪ್ರವಾದಿವರ್ಯರ(ಸು ನಿಧನಾನಂತರ ಕೊನೆಗೊಂಡಿದೆ. ಅಲ್ಲಾಹನು ಪ್ರವಾದಿಯ ಹೊರತು ಇತರರ 
ಮೇಲೆ ದಿವ್ಯವಾಣಿ ಅವಶೀರ್ಣಗೊಳಿಸುವುದಿಲ್ಲವೆಂಬುದೇ ಇದಕ್ಕೆ ಆಧಾರ. ಅಲ್ಲಾಹನು ಹೇಳಿದ್ದಾನೆ, ಮುಹಮ್ಮದ್‌(ಸ) 
ನಿಮ್ಮ ಪುರುಷರ ಪೈಕಿ ಯಾರ ತಂದೆಯೂ ಅಲ್ಲ ಆದರೆ ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ 
ಕೊನೆಯವರು.'' (ಮುಹಲ್ಲಿ ಸಂಪುಟ: 1, ಪುಟ-26) 


ಮಸೀದಿಯಲ್ಲಿ ನಮಾರು್‌ ನಿರ್ವಹಿಸಲಿಕ್ಕಾಗಿ ಯಾತ್ರೆ ಕೈಗೊಳ್ಳುವುದು ಧರ್ಮಸಮ್ಮತವಲ್ಲ ಈ ಮೂರು ಮಸೀದಿಗಳ ಪೈಕಿ ಮೊದಲ 
ಮಸೀದಿ ಮಸ್ಸಿದುಲ್‌ ಹರಾಮ್‌ ಆಗಿದ್ದು ಅದನ್ನು ಹ. ಇಬ್ರಾಹೀಮ್‌(ಆ) ನಿರ್ಮಿಸಿದ್ದಾರೆ. ಎರಡನೆಯದು ಹ. ಸುಲ್ಪೆಮಾನ್‌ಅ) 
ನಿರ್ಮಿಸಿರುವ ಮಸ್ಸಿದುಲ್‌ ಅಕ್ಷಾಆಗಿದೆ. ಮೂರನೆಯದು ಮದೀನಾದಲ್ಲಿರುವ ಮಸ್ಸಿದುನ್ನಬವಿ ಆಗಿದೆ. ಅದಕ್ಕೆ ; ಪ್ರವಾದಿವರ್ಯರುಣು 
ಬುನಾದಿ ಹಾಕಿದ್ದರು. ಪ್ರವಾದಿವರ್ಯರಸ ಪೂರ್ವೋಕ್ರ ಹೇಳಿಕೆಯ ಇಂಗಿತವೇನೆಂದರೆ ಇನ್ನು ನನ್ನ ಬಳಿಕ ಯಾವುದೇ ಪ್ರವಾದಿಗಳು 
ಬರಲಿಕ್ಕಿಲ್ಲ ಆದ್ದರಿಂದ ನಮಾರು್‌ ಮಾಡುವುದರಿಂದ ಅಧಿಕ ಪು ಪುಣ್ಯ ಸಿಗುವಂತಹ ಅಥವಾ ಅದರೆಡೆಗೆ ಯಾತ್ರೆ ಕೈಗೊಳ್ಳುವುದು 
ಧರ್ಮಸ ಸಮೃತವಾಗುವಂತಹ ನಾಲ್ಕನೆಯ ಮಸೀದಿಯೊಂದು ಇನ್ನು ಲೋಕದಲ್ಲಿ, ನಿರ್ಮಿಸಲ್ಪಡಲಾರದು. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 121 


5. ಇಮಾಮ್‌ ಗರ್ದ್ದಾಲಿ (ಹಿ.ಶ. 450-505) ಹೇಳುತ್ತಾರೆ, ""ಅವರ ನಂತರ ಪ್ರವಾದಿಗಳಿಲ್ಲ' ಎಂಬ ಪದದ ಬಗ್ಗೆ 
ಸಮುದಾಯದ ಒಮ್ಮತಾಭಿಪ್ರಾಯವೇನೆಂದರೆ, ಪ್ರವಾದಿವರ್ಯರು(ಸು ತಮ್ಮ ನಂತರ ಯಾವುದೇ ಪ್ರವಾದಿ ಅಥವಾ 
ಸಂದೇಶವಾಹಕ ಬರಲಿಕ್ಕಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಇದಕ್ಕೆ ಬೇರೆ ವ್ಯಾಖ್ಯಾನ ಕೊಡಲು ಅಥವಾ ನಿರ್ದಿಷ್ಟ 
ಅರ್ಥವನ್ನು ಕಲ್ಪಿಸಲು ಯಾರಿಗೂ ಆಸ್ಪದವಿಲ್ಲ ಇನ್ನು ಯಾರಾದರೂ ಅದಕ್ಕೆ ಹೊಸ ಅರ್ಥ ಕಲ್ಪಿಸಿದರೆ ಅಥವಾ ನಿರ್ದಿಷ್ಟ 
ವ್ಯಾಖ್ಯಾನ ನೀಡಿದರೆ ಅವನ ಮಾತು ಬರೇ ನಿರರ್ಥಕವಾಗಿದೆ. ಅವನ ಮೇಲೆ ದೇವ ಧಿಕ್ಕಾರದ ವಿಧಿ ಜಾರಿಗೊಳಿಸುವುದರಲ್ಲಿ 
ಯಾವುದೇ ಅಡ್ಡಿಯಿಲ್ಲ, ಏಕೆಂದರೆ ಅವನು ಸಮಸ್ತ ಸಮುದಾಯದ ಒಮ್ಮತವನ್ನುಸುಳ್ಳಾಗಿಸುವವನಾಗಿದ್ದಾನೆ. 

(ಇಕ್ತಾಸಾದ್‌ ಫಿಲ್‌ ಇಆ್‌ತಿಕಾದ್‌, ಪುಟ-113) 

6. ಮುಹಿಯುಸ್ಸುನ್ನ ಬಗವಿ (ಮರಣ- ಹಿ.ಶ. 510) ತನ್ನ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥವಾದ “ಮುಆಲಿಮ್‌ ಅತ್ತನ್‌ 
ಮೀಲ್‌'ನಲ್ಲಿ ಬರೆಯುತ್ತಾರೆ. "ಅಲ್ಲಾಹನು ಅವರ ಮೂಲಕ ಪ್ರವಾದಿಶ್ಚವನ್ನು ಕೊನೆಗೊಳಿಸಿದನು. ಆದ್ದರಿಂದ ಪ್ರವಾದಿ 
ವರ್ಯರು/ಸ) ಪ್ರವಾದಿಗಳಲ್ಲಿಕೊನೆಯವರಾಗಿದ್ದಾರೆ.... ಮತ್ತು ಇಬ್ನ್‌ ಅಬ್ಬಾಸ್‌ರ(ರ) ಪ್ರಕಾರ ಅಲ್ಲಾಹನು ಈ ಸೂಕ್ತದ ಮೂಲಕ 
ಪ್ರವಾದಿವರ್ಯರ(ಸ) ಹೊರತು ಬೇರಾವುದೇ ಪ್ರವಾದಿ ಇಲ್ಲ'' ಎಂಬ ತೀರ್ಪನ್ನು ನೀಡಿದ್ದಾನೆ. (ಸಂಪುಟ: 3, ಪುಟ-158) 

7. ಅಲ್ಲಾಮ ರುುಮಕ್ಷರಿ (ಹಿ.ಶ. 461-538) “ಕಶ್ಯಾಫ್‌' ಎಂಬ ತಮ್ಮ ವ್ಯಾಖ್ಯಾನ ಗ್ರಂಥದಲ್ಲಿ ಹೀಗೆ ಬರೆದಿದ್ದಾರೆ, 
ಹ. ಈಸಾ(ಅ) ಲೋಕಾಂತ್ಯಕ್ಕೆ ಮೊದಲು ಅವತೀರ್ಣಗೊಳ್ಳಲಿದ್ದಾರೆ. ಹಾಗಿರುವಾಗ ಪ್ರವಾದಿವರ್ಯರು(ಸು ಕೊನೆಯ 
ಪ್ರವಾದಿಯಾಗಲು ಹೇಗೆ ಸಾಧ್ಯ ಎಂದು ನೀವು ಕೇಳಬಹುದು. ಅದರ ಉತ್ತರವೇನೆಂದರೆ ಪ್ರವಾದಿವರ್ಯರ(ಸ) ನಂತರ 
ಯಾರೂ ಪ್ರವಾದಿಯಾಗಲಾರರು. ಈಸಾರನ್ನು(ಅ) ಅವರಿಗಿಂತ ಮೊದಲು ಪ್ರವಾದಿಯನ್ನಾಗಿ ಮಾಡಲಾಗಿತ್ತು. ಅವರು 
ಅವತೀರ್ಣಗೊಳ್ಳುವಾಗ ಮುಹಮ್ಮದ್‌ರ(ಸ) ಧರ್ಮಶಾಸ್ತ್ರದ ಅನುಯಾಯಿಯಾಗಿ ಮತ್ತು ಪ್ರವಾದಿವರ್ಯರು(ಸ) 
ಗೊತ್ತುಪಡಿಸಿದ ಕಿಬ್ಬಾವನ್ನು ಅಭಿಮುಖ ಕೇಂದ್ರವಾಗಿರಿಸಿ ನಮಾರುಖ್‌ ಮಾಡುವವರಾಗಿ ಅವತರಿಸುವರು. ಅರ್ಥಾತ್‌: 
ಅವರು ಪ್ರವಾದಿವರ್ಯರ(ಸು ಸಮುದಾಯದ ಓರ್ವ ಸದಸ್ಯರಾಗಿರುವರು. (ಸಂಪುಟ: 2, ಪುಟ-215) 

8. ಕಾಯು ಇಯಾರು್‌ (ಮರಣ- ಹಿ.ಶ. 544) ಬರೆಯುತ್ತಾರೆ: '“ಒಬ್ಬವ್ಯಕ್ತಿ ಪ್ರವಾದಿತ್ನದ ಬಗ್ಗೆ ವಾದಿಸಿದರೆ ಅಥವಾ 
ಪ್ರವಾದಿತ್ವದ ಬಗ್ಗೆ ವಾದಿಸುವುದು ಸಮ್ಮತವೆಂದು ಭಾವಿಸಿದರೆ ಹಾಗೂ ಕೆಲವು ತತ್ವಜ್ಞಾನಿಗಳು ಮತ್ತು ಸೂಫಿ 
ಪಂಥದವರು ಭಾವಿಸುವಂತೆ ಹೃದಯ ಪರಿಶುದ್ಧಿಯ ಮೂಲಕ ಪ್ರವಾದಿತ್ವದ ಸ್ಥಾನ ಗಳಿಸಬಹುದೆಂದು ಭಾವಿಸಿದರೆ 
ಪ್ರವಾದಿತ್ನವನ್ನು ವಾದಿಸುವುದಿಲ್ಲ ಆದರೆ ಅವರ ಮೇಲೆ ವಹೀ ಅವತೀರ್ಣಗೊಳ್ಳುತ್ತದೆಂದು ವಾದಿಸಿದರೆ ಅಂತಹ 
ವ್ಯಕ್ತಿಗಳೆಲ್ಲರೂ ಕಾಫಿರ್‌(ಸತ್ಯನಿಷೇಧಿ)ಗಳಾಗಿದ್ದಾರೆ. ಅವರು ಪ್ರವಾದಿವರ್ಯರನ್ನು ಧಿಕ್ಕರಿಸುವವರಾಗಿದ್ದಾರೆ. ಏಕೆಂದರೆ ಪ್ರವಾದಿ 
ವರ್ಯರುಸು ತಾನು ಅಂತಿಮ ಪ್ರವಾದಿಯಾಗಿದ್ದೇನೆ ಮತ್ತು ನನ್ನ ನಂತರ ಪ್ರವಾದಿಗಳು ಬರಲಿಕ್ಕಿಲ್ಲ ಎಂದು ಪ್ರಕಟಿಸಿದ್ದಾರೆ. 
ತಾನು ಪ್ರವಾದಿತ್ವವನ್ನು ಸಮಾಪ್ರಿಗೊಳಿಸುವವನು ಮತ್ತು ಸಮಸ್ತ ಮಾನವರ ಕಡೆಗೆ ಕಳುಹಿಸಲ್ಪಟ್ಟವನು ಎಂಬ ಅಲ್ಲಾಹನ 
ಪ್ರಕಟನೆಯನ್ನು ಅವರು ನಮಗೆ ತಲುಪಿಸಿದ್ದಾರೆ. ಕುರ್‌ಆನ್‌ ವಾಕ್ಯ ತನ್ನ ಬಾಹ್ಯ ಅರ್ಥವನ್ನೇ ಒಳಗೊಂಡಿದೆ ಎಂಬ 
ಬಗ್ಗೆ ಸಮಸ್ತ ಸಮುದಾಯಕ್ಕೆ ಒಮ್ಮತವಿದೆ. ಅದರ ಅರ್ಥ ಮತ್ತು ವ್ಯಾಖ್ಯಾನದಲ್ಲಿ ಯಾವುದೇ ರೀತಿಯ ವಿವರಣೆ ಮತ್ತು 
ಟಿಪ್ಪಣಿಗೆ ಆಸ್ಪದವಿಲ್ಲ, ಆದ್ದರಿಂದ ಪೂರ್ಮೋಕ್ಷ ವ್ಯಕ್ತಿಗಳೆಲ್ಲರೂ ಸತ್ಯನಿಷೇಧಿಗಳಾಗಿದ್ದಾರೆ ಎಂಬುದರಲ್ಲಿಕಿಂಚಿತ್ತೂ ಸಂಶಯವಿಲ್ಲ'' 

(ಶಿಫಾ: ಸಂಪುಟ- 2, ಪುಟ, 270, 271) 

9. ಅಲ್ಲಾಮಾ ಶಹರಿಸ್ತಾನಿ (ಮರಣ-548) ತಮ್ಮ ಸುಪ್ರಸಿದ್ಧ ಗ್ರಂಥವಾದ "ಅಲ್‌ ಮಲಲ್‌ ವನ್ನಹಲ್‌'ನಲ್ಲಿ ಹೀಗೆ 
ಬರೆಯುತ್ತಾರೆ. ""ಮುಹಮೃದ್‌ರ(ಸ) ನಂತರ ಯಾವುದೇ ಪ್ರವಾದಿ (ಈಸಾ(ಅ)ರನ್ನುಳಿದು) ಬರಲಿದ್ದಾರೆ ಎಂದು 
ಯಾರಾದರೂ ಹೇಳಿದರೆ ಅವನು ಸತ್ಯನಿಷೇಧಿಯಾಗಿದ್ದಾನೆ ಎನ್ನುವ ಬಗ್ಗೆ ಇಬ್ಬರ ನಡುವೆಯೂ ಭಿನ್ನಮತ ಇರಲಾರದು.'' 

(ಸಂಪುಟ: 3, ಪುಟ- 249) 

10. ಇಮಾಮ್‌ ರಾಮು (ಹಿ.ಶ. 543- 606) ತನ್ನ ವ್ಯಾಖ್ಯಾನ ಗ್ರಂಥವಾದ "ಕಬೀರ್‌'ನಲ್ಲಿ "ಖಾತಮುನ್ನಬಿಯ್ಯೂನ್‌'ನ 
ವ್ಯಾಖ್ಯೆ ನೀಡುತ್ತಾಹೇಳುತ್ತಾರೆ- ಈ ವಾಕ್ಷರಣಿಯಲ್ಲಿ "ಖಾತಮುನ್ನಬಿಯ್ಯೂನ್‌' ಎಂದು ಹೇಳಲಾಗಿರುವುದರ ಉದ್ದೇಶವೇನೆಂದರೆ- 
ಪ್ರವಾದಿಯ ನಂತರ ಇನ್ನೋರ್ವ ಪ್ರವಾದಿ ಬರಲಿಕ್ಕಿದ್ದರೆ ಅವರು ಬೋಧನೆ ಮತ್ತು ಸ್ಥಷ್ಠನೆಯಲ್ಲಿ ಮಾಡಿರಬಹುದಾದ 
ಲೋಪವನ್ನು ಬರಲಿರುವ ಪ್ರವಾದಿ ಪೂರ್ತೀಕರಿಸುತ್ತಾರೆ. ಆದರೆ ಪ್ರವಾದಿಯ ನಂತರ ಮತ್ತೋರ್ವ ಪ್ರವಾದಿ ಬರಲಿಕ್ಕಿರದಿದ್ದರೆ 
ಆ ಪ್ರವಾದಿ ತನ್ನ ಸಮುದಾಯದ ಹಾಲಿಗೆ ಹೆಚ್ಚುಕರುಣೆಯುಳ್ಳವರಾಗಿರುತ್ತಾರೆ. ಅವರು ಹೆಚ್ಚು ಸ್ಪಷ್ಟವಾದ ಮಾರ್ಗದರ್ಶನ 
ಗಳನ್ನು ನೀಡುತ್ತಾರೆ. ಅವರ ಉಪಮೆಯು ತನ್ನ ಮಗನಿಗೆ ಯಾವುದೇ ಪೋಷಕನಿಲ್ಲವೆಂದು ತಿಳಿದ ತಂದೆಯಂತಿರುತ್ತದೆ. 

( ಸಂಪುಟ:6, ಪುಟ-157) 


ಕಾಂಡ - 22 


122 ತಪ್ಪೀಮುಲ್‌ ಕುರ್‌ಆನ್‌ 


11. ಅಲ್ಲಾಮ ಬೈದಾವಿ (ಮರಣ-ಹಿ.ಶ. 685) ತಮ್ಮ ವ್ಯಾಖ್ಯಾನ ಗ್ರಂಥವಾದ "ಅನ್ನಾರುತ್ತನ್‌ಮೀಲ್‌'ನಲ್ಲಿ 
ಹೀಗೆ ಬರೆಯುತ್ತಾರೆ- ಅರ್ಥಾತ್‌: ಅವರು ಪ್ರವಾದಿಗಳಲ್ಲಿಕೊನೆಯವರಾಗಿದ್ದಾರೆ. ಅಂದರೆ ಅವರು ಪ್ರವಾದಿಗಳಸರಣಿಯನ್ನು 
ಕೊನೆಗೊಳಿಸಿದರು ಅಥವಾ ಪ್ರವಾದಿಗಳ ಸರಣಿಗೆ ಮುದ್ರೆಯೊತ್ತಿದರು. ಈಸಾ(ಅ ಅವರ ನಂತರ ಅವತೀರ್ಣ 
ಗೊಳ್ಳುವುದು ಪ್ರವಾದಿತ್ವದ ಸಮಾಷ್ತಿಗೆ ವಿರುದ್ಧವಾದ ಅಂಶವೇನಲ್ಲ, ಏಕೆಂದರೆ ಅವರು ಪ್ರವಾದಿವರ್ಯರ(ಸ) ಧರ್ಮಾನು 
ಯಾಯಿಯಾಗಿಯೇ ಅವಶೀರ್ಣಗೊಳ್ಳಲಿದ್ದಾರೆ. (ಸಂಪುಟ: 4, ಪುಟ- 164) 

12. ಅಲ್ಲಾಮಹಾಫಿರುುದ್ದೀನ್‌ ನಸ್ಸ(ಮರಣ- ಹಿ.ಶ. 710) ತಮ್ಮ ವ್ಯಾಖ್ಯಾನ ಗ್ರಂಥವಾದ “ಮುದ್ರಾಕುತ್ತನ್‌ರೀಲ್‌'ನಲ್ಲಿ 
ಹೀಗೆ ಬರೆಯುತ್ತಾರೆ: ""ಅವರು ಪ್ರವಾದಿಗಳಲ್ಲಿ ಕೊನೆಯವರಾಗಿದ್ದಾರೆ. ಅವರನಂತರ ಯಾರೂ ಪ್ರವಾದಿಯಾಗಿ ನಿಯೋಜಿಸಲ್ಪಡ 
ಲಾರರು. ಇನ್ನು ಶಈಸಾ(ಅ)ರವರು ಪ್ರವಾದಿವರ್ಯರಿಗಿಂತಸು ಮೊದಲು ಪ್ರವಾದಿಯಾಗಿ ನಿಯೋಜಿಸಲ್ಪಟ್ಟವರಾಗಿದ್ದಾರೆ. 
ಅವರು ಅವಶೀರ್ಣಗೊಳ್ಳುವಾಗ ಪ್ರವಾದಿವರ್ಯರ(ಸ) ಶರಿಯತ್ತನ್ನುಪಾಲಿಸುವವರಾಗಿ ಅವಶೀರ್ಣಗೊಳ್ಳುವರು.'' ಅರ್ಥಾತ್‌: 
ಅವರು ಪ್ರವಾದಿವರ್ಯರ(ಸು ಸಮುದಾಯದ ಓರ್ವ ಸದಸ್ಯನಾಗಿರುವರು. (ಪುಟ- 471) 

13. ಅಲ್ಲಾಮ ಅಲಾಉದ್ದೀನ್‌ ಬಗ್ದಾದಿ (ಮರಣ - ಹಿ.ಶ. 725) ತಮ್ಮ ವ್ಯಾಖ್ಯಾನ ಗ್ರಂಥವಾದ "ಖಾಯಿುನ್‌'ನಲ್ಲಿ 
ಹೀಗೆ ಬರೆಯುತ್ತಾರೆ: "ಅವರು ಸಂದೇಶವಾಹಕರಲ್ಲಿ ಕೊನೆಯವರಾಗಿರುತ್ತಾರೆ'' ಎಂದರೆ ಅಲ್ಲಾಹನು ಅವರೊಂದಿಗೆ 
ಪ್ರವಾದಿತ್ತವನ್ನು ಸಮಾಪ್ತಿಗೊಳಿಸಿದನು ಎಂದರ್ಥ. ಇನ್ನು ಅವರ ನಂತರ ಪ್ರವಾದಿಶ್ಚವಾಗಲಿ ಅವರೊಂದಿಗೆ ಪ್ರವಾದಿತ್ವದಲ್ಲಿ 
ಸಹಭಾಗಿಗಳಾಗಲಿ, ಪ್ರವಾದಿಗಳಾಗಲಿ ಯಾರೂ ಇರುವುದಿಲ್ಲ 

""ಅಲ್ಲಾಹ್‌ ಸಕಲ ವಸ್ತುಗಳ ಪರಿಜ್ಞಾನ ಉಳ್ಳವನು'' ಎಂದರೆ ಅವರ ನಂತರ ಪ್ರವಾದಿಗಳು ಬರಲಿಕ್ಕಿಲ್ಲಎಂಬ ವಿಷಯ 
ಅಲ್ಲಾಹನಿಗೆ ತಿಳಿದಿದೆ ಎಂದರ್ಥ. (ಪುಟ:471,472) 

14. ಅಲ್ಲಾಮ ಇಬ್ನ್‌ ಕಸೀರ್‌ (ಮರಣ ಹಿ.ಶ. 774) ತಮ್ಮ ಸುಪ್ರಸಿದ್ಧ ವ್ಯಾಖ್ಯಾನ ಗ್ರಂಥದಲ್ಲಿ ಬರೆಯುತ್ತಾರೆ: 
""ಪ್ರವಾದಿವರ್ಯರ(ಸು) ನಂತರ ಯಾವ ಪ್ರವಾದಿಯೂ ಇಲ್ಲ'' ಎಂಬುದಕ್ಕೆ ಈ ಸೂಕ್ತ ಈ ಅಧ್ಯಾಯದಲ್ಲಿರುವ ಸ್ಪಷ್ಟ 
ಸೂಚನೆಯಾಗಿದೆ. ಪ್ರವಾದಿ(ಸಬಿ)ಗಳಿಲ್ಲವೆಂದಾದರೆ ಇನ್ನು ಸಂದೇಶವಾಹಕನೂ(ರಸೂಲ್‌) ಇರಲು ಸುತರಾಮ್‌ 
ಸಾಧ್ಯವೇ ಇಲ್ಲ ಏಕೆಂದರೆ ಸಂದೇಶವಾಹಕತ್ವದ ಪಟ್ಟ "ವಿಶಿಷ್ಟವಾದುದು ಮತ್ತು ಪ್ರವಾದಿತ್ವದ ಸ್ಥಾನ ಸಾಮಾನ್ಯವಾದುದು. 
ಪ್ರತಿಯೊಬ್ಬ ಸಂದೇಶವಾಹಕ (ರಸೂಲ್‌)ನೂ ಪ್ರವಾದಿ(ನಬಿ)ಯಾಗಿರುತ್ತಾನೆ. ಆದರೆ ಪ್ರತಿಯೊಬ್ಬ ಪ್ರವಾದಿಯೂ 
ಸಂದೇಶವಾಹಕನಾಗಿರುವುದಿಲ್ಲ ಪ್ರವಾದಿಯ ನಂತರ ಯಾರಾದರೂ ಆ ಬಗ್ಗೆ ವಾದಿಸಿದರೆ ಅವನು ಕಪಟಿ, ಮೋಸಗಾರ, 
ದಜ್ಜಾಲ್‌ ಮತ್ತು ಸ್ವಯಂ ದಾರಿ ತಪ್ಪಿದವನು ಮತ್ತು ಇತರರನ್ನು ದಾರಿ ತಪ್ಪಿಸುವವನಾಗಿದ್ದಾನೆ. ಅವನು ಎಂತಹ 
ಅಸಾಮಾನ್ಯವಾದ ಯಕ್ಷಿಣಿ ಮತ್ತು ಚಮತ್ಕಾರಗಳನ್ನು ಕೊಂಡು ಬಂದರೂ ಸರಿ.... ಪ್ರಳಯ ಕಾಲದ ತನಕ ಈ ಪಟ್ಟದ ಬಗ್ಗೆ 
ವಾದಿಸುವವರೆಲ್ಲರೂ ಈಗೆಯೇ ಆಗಿದ್ದಾರೆ. (ಸಂಪುಟ: 3, ಪುಟ- 493) 

15. ಅಲ್ಲಾಮ ಜಲಾಲುದ್ದೀನ್‌ ಸುಯೂತಿ (ಮರಣ- ಹಿ.ಶ. 911) ತಮ್ಮ ವ್ಯಾಖ್ಯಾನ ಗ್ರಂಥವಾದ "ಜಿಲಾಲ್ವೆನ್‌' 
ನಲ್ಲಿ ಬರೆಯುತ್ತಾರೆ: ಓಗನ 05) "ಅಲ್ಲಾಹ್‌ ಸಕಲ ವಸ್ತುಗಳ ಪರಿಜ್ಞಾನ ಉಳ್ಳವನು'' ಎಂದರೆ ಅಲ್ಲಾಹನು 
ಮುಹಮ್ಮದ್‌ರ(ಸ) ನಂತರ ಯಾವುದೇ ಪ್ರವಾದಿಗಳಿಲ್ಲ ಎಂದು ಬಲ್ಲವನಾಗಿದ್ದಾನೆ. ಈಸಾರು(ಅ) ಅವತೀರ್ಣಗೊಳ್ಳುವಾಗ 
ಪ್ರವಾದಿವರ್ಯರ(ಸ) ಶರೀಅತನ್ನೇ ಅನುಸರಿಸುವರು. (ಪುಟ: 768) 

16. ಅಲ್ಲಾಮ ಇಬ್ನ್‌ ನುಜೀಮ್‌ (ಮರಣ - 970) ತಮ್ಮ ಪ್ರಸಿದ್ಧ ಕರ್ಮಶಾಸ್ತ್ರ ಗ್ರಂಥವಾದ "ಅಲ್‌ ಇಶ್ಲಾಹ್‌ ವ 
ನ್ನರಭಾಯಿರ್‌ ಕಿತಾಬುಸ್ಲಿಯರ್‌ಬಾಬುರ್ರಿಉನಲ್ಲಿ ' ಹೀಗೆ ಬರೆಯುತ್ತಾರೆ, "ಪ್ರವಾದಿವರ್ಯರು ಅಂತಿಮ ಪ್ರವಾದಿ 
ಯಾಗಿದ್ದಾರೆ ಎಂದು ಒಬ್ಬವ್ಯಕ್ತಿ ವಿಶ್ವಾಸವಿರಿಸದಿದ್ದರೆ ಅವನು ಮುಸ್ಲಿಮನಲ್ಲ ಏಕೆಂದರೆ ಇದರ ಮೇಲೆ ವಿಶ್ನಾಸವಿರಿಸುವುದು 
ಧರ್ಮದ ಮೂಲಭೂತ ಬೇಡಿಕೆಗಳಲ್ಲೊಂದಾಗಿದೆ.' (ಪುಟ: 179) 

17. ಮುಲ್ಲಾಲಲಿ ಕಾರಿ (ಮರಣ- 1:16) ತಮ್ಮ "ಫಿಕ್ಸುಲ್‌ ಅಕ್ಬರ್‌' ಎಂಬ ವ್ಯಾಖ್ಯಾನ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾರೆ, 
“ನಮ್ಮ ಪ್ರವಾದಿವರ್ಯರ(ಸ) ನಂತರ ಪ್ರವಾದಿತ್ವದ ಬಗ್ಗೆ ವಾದಿಸುವುದು ಕುಫ್ರ್‌(ಸತ್ಯನಿಷೇಧ) ಆಗಿದೆ'' ಎಂಬ ಕುರಿತು 
ಒಮ್ಮತಾಭಿಪ್ರಾಯವಿದೆ. 

18. ಶೇಖ್‌ ಇಸ್ಮಾಈಲ್‌ ಹಖ್ಬಿ(ಮರಣ- 1137) ತಮ್ಮವ್ಯಾಖ್ಯಾನ ಗ್ರಂಥವಾದ "ರೂಹುಲ್‌ ಬಯಾನ್‌'ನಲ್ಲಿ ಪ್ರಸ್ತುತ 
ಸೂಕ್ತದ ವ್ಯಾಖ್ಯಾನ ಮಾಡುತ್ತಾ ಬರೆಯುತ್ತಾರೆ ಆಸಿಮ್‌ರು "ಖಾತಮ್‌' ಎಂಬ ಪದವನ್ನು 'ತ' ಶಬ್ಧಕ್ಕೆ "ಅ'ಕಾರ ಪ್ರಯೋಗಿಸಿ 
ಉಪಯೋಗಿಸಿದ್ದಾರೆ. ಅದರರ್ಥ ಮುದ್ರೆಯೊತ್ತುವ ಸಾಧನ ಎಂದಾಗುತ್ತದೆ. ಅರ್ಥಾತ್‌: ಪ್ರವಾದಿವರ್ಯರು(ಸು 
ಅತ್ಯಂತ ಕೊನೆಯವರಾಗಿದ್ದಾರೆ ಮತ್ತು ಅವರ ಮೂಲಕ ಪ್ರವಾದಿಗಳ ಸರಣಿಗೆ ಮುದ್ರೆಯೊತ್ತಲಾಗಿದೆ. ಅವರ ಮೂಲಕ 


ಕಾಂಡ -22 


33. ಅಲ್‌ ಅಹ್‌ರಭಾಬ್‌ 123 


ಪ್ರವಾದಿತ್ವದ ಕವಾಟಕ್ಕೆ ಮುದ್ರೆ ಹಾಕಿ ಪ್ರವಾದಿಗಳ ಸರಣಿಯನ್ನು ಕೊನೆಗೊಳಿಸಲಾಯಿತು. ಉಳಿದ ವಾಚಕರು 'ತ' ಶಬ್ದಕ್ಷಿ 
“ಇ'ಕಾರ ಉಪಯೋಗಿಸಿ "ಖಾತಿಮ್‌' 'ಎಂದು ಉಚ್ಚರಿಸಿದ್ದಾರೆ. ಅರ್ಥಾತ್‌: ಅವರು ಮುದ್ರೆಯೊತ್ತುವವರಾಗಿದ್ದರು. 
ಹೀಗೆ "ಖಾತಿಮ್‌' ಎಂಬ ಪದವೂ ಇಲ್ಲಿ ಅನ್ವರ್ಥ ನಾಮದಂತಿದೆ.... ಇನ್ನು ಪ್ರವಾದಿವರ್ಯರ(ಸ) ಸಮುದಾಯದ 
ವದ್ದಾಂಸರು ಅವರ ಮೂಲಕ ವಿಲಾಯತ್‌ ಅಥವಾ ಆಪ್ಪತೆಯ ಉತ್ತರಧಿಕಾರ ಮಾತ್ರ ಪಡೆಯಲು ಸಾಧ್ಯ. ಪ್ರವಾದಿತ್ವದ 
ಉತ್ತರಾಧಿಕಾರವು ಅವರೊಂದಿಗೆ ಮುಕ್ತಾಯವಾಗಿದೆ. ಈಸಾ(ಅರನ್ನು ಮೊದಲು ಪ್ರವಾದಿಯನ್ನಾಗಿ ಮಾಡಲಾಗಿದೆ. ಅವರು 
ಮುಹಮ್ಮದ್‌ರ(ಸು ನಂತರ ಅವತೀರ್ಣಗೊಳ್ಳುವುದು ಅವರು ಪ್ರವಾದಿಗಳಲ್ಲಿ ಕೊನೆಯವರಾಗಿರುವುದಕ್ಕೆ ವಿರುದ್ಧವಲ್ಲ 
"ಪ್ರವಾದಿಗಳಲ್ಲಿಕೊನೆಯವರು' ಎಂದರೆ ಅವರ ನಂತರ ಯಾರೂ ಪ್ರವಾದಿಗಳಾಗಿ ನಿಯೋಜಿಸಲ್ಲಡಲಾರರು. ಈಸಾರು(ಅ) 
ಶರೀಅತ್‌ನ್ನು ಪಾಲಿಸುವವರಾಗಿಯೇ ಅವಶೀರ್ಣಗೊಳ್ಳುವರು. ಪ್ರವಾದಿವರ್ಯರು(ಸ) ನಿಗದಿಪಡಿಸಿದ ಕಿಬ್ಬಾಕ್ಸೆ 
ಅಭಿಮುಖವಾಗಿಯೇ ಅವರು ನಮಾರು್‌ ನಿರ್ವಹಿಸುವರು. ಅವರು ಪ್ರವಾದಿವರ್ಯರ(ಸ) ಸಮುದಾಯದ ಓರ್ವ 
ಸದಸ್ಯನಾಗಿರುವರು. ಅವರೆಡೆಗೆ ದೇವವಾಣಿ ಅವತೀರ್ಣಗೊಳ್ಳುವುದಿಲ್ಲ ಅಂತೆಯೇ ಅವರು ಹೊಸ ಆದೇಶಗಳನ್ನು 
ಕೊಡುವುದಿಲ್ಲ ಅವರು ಪ್ರವಾದಿವರ್ಯರ(ಸ) ಪ್ರತಿನಿಧಿಯಾಗಿರುವರು... ಅಹ್ಲು ಸುನ್ನತ್‌ ವಲ್‌ ಜಮಾಅತ್‌ನ ಪ್ರಕಾರ 
ನಮ್ಮ ಪ್ರವಾದಿವರ್ಯರ(ಸ) ನಂತರ ಯಾವುದೇ ಪ್ರವಾದಿಗಳಿಲ್ಲ ಏಕೆಂದರೆ ಅಲ್ಲಾಹನು, ೭೫5೩೬5೬೮ ಬಿ; ""ಆದರೆ 
ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ಕೊನೆಯವರು'' ಎಂದು ಹೇಳಿದ್ದಾನೆ. ಪ್ರವಾದಿ ವರ್ಯರು 
(ಸು ನನ್ನ ನಂತರ ಪ್ರವಾದಿಗಳಿಲ್ಲಎಂದಿದ್ದಾರೆ. ಇನ್ನು ನಮ್ಮ ಪ್ರವಾದಿವರ್ಯರ(ಸ) ನಂತರ ಯಾರಾದರೂ ಪ್ರವಾದಿಗಳಿದ್ದಾರೆ 
ಎಂದು ಹೇಳಿದ್ದರೆ ಅವರು ಕಾಫಿರ್‌(ಸತ್ಯನಿಷೇಧಿ) ಎಂದು ಪರಿಗಣಿಸಲ್ಪಡುವರು. ಏಕೆಂದರೆ ಅವನು ಪೂರ್ವೋಕ್ತ್ರ 
ಸ್ಪಷ್ಟೋಕ್ತಿಗಳನ್ನು ನಿರಾಕರಿಸುವವನಾಗಿದ್ದಾನೆ. ಹಾಗೆಯೇ ಈ ಬಗ್ಗೆ ಸಂಶಯ ತಾಳುವವನನ್ನು ಕಾಫಿರ್‌ ಎಂದು 
ಸಾರಲಾಗುವುದು. ಏಕೆಂದರೆ ಪ್ರಸ್ತುತ ಉಕ್ತಿಯು ಸತ್ಯವನ್ನು ಮಿಥ್ಯದಿಂದ ಬೇರ್ಪಡಿಸಿ ತೋರಿಸಿದೆ. ಪ್ರವಾದಿ ಮುಹಮ್ಮದ್‌ 
ರ(ಸ) ನಂತರ ಯಾರಾದರೂ ಪ್ರವಾದಿತ್ವದ ಬಗ್ಗೆ ವಾದಿಸಿದರೆ ಅವರ ವಾದ ಮಿಥ್ಯವಲ್ಲದೆ ಬೇರೇನೂ ಆಗಲು ಸಾಧ್ಯವಿಲ್ಲ 
(ಸಂಪುಟ: 22, ಪುಟ- 188) 

19. ಹಿ.ಶೆ. ಹನ್ನೆರಡನೇಶತಮಾನದಲ್ಲಿಔರಂಗರೇಬ್‌ ಆಲಂಗೀರ್‌ರಆದೇಶದಂತೆಭಾರತದಅನೇಕಮಹಾವಿದ್ಧಾಂಸರು 
ಸೇರಿ ರಚಿಸಿದ್ದ 'ಫತಾವಾ ಆಲಂಗೀರಿ'ಯಲ್ಲಿ ಹೀಗೆನ್ನಲಾಗಿದೆ, ರಾಬಿ) ""ಪ್ರವಾದಿ ಮುಹಮ್ಮದ್‌ರೇಸ) 
ಕೊನೆಯ ಪ್ರವಾದಿಯಾಗಿದ್ದಾರೆ ಎಂದು ಒಬ್ಬವ್ಯಕ್ತಿ ಭಾವಿಸದಿದ್ದರೆ ಆ ವ್ಯಕ್ತಿ ಮುಸ್ಲಿಮನಲ್ಲ, ಇನ್ನುಅವನುತಾನು ಸಂದೇಶವಾಹಕ 
ಅಥವಾ ಪ್ರವಾದಿ ಎಂದು ವಾದಿಸಿದರೆ ಅವನ ಕಾಫಿರ್‌ ಎನ್ನಲಾಗುವುದು.'' (ಸಂಪುಟ: 2, ಪುಟ- 263) 

20. ಅಲ್ಲಾಮ ಶೌಕಾನಿ (ಮರಣ- ಹಿ.ಶ. 1255) ತಮ್ಮ ವ್ಯಾಖ್ಯಾನ ಗ್ರಂಥವಾದ "ಫತ್ಚುಲ್‌ ಕದೀರ್‌'ನಲ್ಲಿ ಹೀಗೆ 
ಬರೆಯುತ್ತಾರೆ: ಬಹುತೇಕ ವಿದ್ವಾಂಸರು "ತ' ಶಬ್ದಕ್ಕೆ "ಇ'ಕಾರ ಪ್ರಯೋಗಿಸಿ "ಖಾತಿಮ್‌' ಎಂದು ಉಚ್ಚರಿಸಿದ್ದಾರೆ. "ಆಸಿಮ್‌ರು' 
"ಆ'ಕಾರ ಪ್ರಯೋಗಿಸಿ "ಖಾತಮ್‌' ಎಂದಿದ್ದಾರೆ. ಮೊದಲನೆಯ ಉಚ್ಚಾರದ ಪ್ರಕಾರ ಅವರು ಪ್ರವಾದಿತ್ವವನ್ನು 
ಕೊನೆಗೊಳಿಸಿದರು ಮತ್ತು ಕೊನೆಯ ಪ್ರವಾದಿಯಾಗಿ ಬಂದರು. ಎರಡನೆ ಉಚ್ಚಾರದ ಪ್ರಕಾರ ಅವರು ಪ್ರವಾದಿಗಳ ಪಾಲಿಗೆ 
ಮುದ್ರೆಯಾದರು. ಅವರೊಂದಿಗೆ ಪ್ರವಾದಿಗಳ ಸರಮಾಲೆ ಮುಚ್ಚಲ್ಪಟ್ಟಿತು ಮತ್ತು ಅವರ ಸೇರ್ಪಡೆಯಿಂದ ಅವರ ಸಮೂಹ 
ಅಲಂಕೃತವಾಯಿತು. 

21. ಅಲ್ಲಾಮ ಆಲೂಸಿ (ಮರಣ- ಹಿ.ಶ. 1270) ತಮ್ಮ ವ್ಯಾಖ್ಯಾನ ಗ್ರಂಥವಾದ "ರೂಹುಲ್‌ ಮಲನಿ'ಯಲ್ಲಿಹೀಗೆ 
ಬರೆಯುತ್ತಾರೆ: ಪ್ರವಾದಿ ಎಂಬ ಪದ ಸಂದೇಶವಾಹಕ ಎಂಬ ಪದಕ್ಕೆ ಹೋಲಿಸಿದರೆ ಸಾಮಾನ್ಯವಾಗಿದೆ. ಆದ್ದರಿಂದ ಅವರು 
ಅಂತಿಮ ಪ್ರವಾದಿಯಾಗಿದ್ದರೆ ಸಹಜವಾಗಿಯೇ ಅದರ ಜತೆಗೆ ಅಂತಿಮ ಸಂದೇಶವಾಹಕರೂ ಆಗಿದ್ದಾರೆ. ಅವರು ಅಂತಿಮ 
ಪ್ರವಾದಿ ಮತ್ತು ಸಂದೇಶವಾಹಕರಾಗಿದ್ದಾರೆಂದರೆ ಈ ಲೋಕದಲ್ಲಿಅವರಿಗೆ ಪ್ರವಾದಿತ್ವದ ಪದವಿ ನೀಡಲಾದ ಬಳಿಕ ಮಾನವರು 
ಮತ್ತು ಜಿನ್ನ್‌ಗಳ ಪೈಕಿ ಎಲ್ಲರ ಪಾಲಿಗೂ ಈ ಪದವಿ ತಡೆ ಹಿಡಿಯಲ್ಪಟ್ಟಿತು. (ಸಂಪುಟ: 22, ಪುಟ-32) 

""ಪ್ರವಾದಿ ಮುಹಮ್ಮದ್‌ರು(ಸು ಅಂತಿಮ ಪ್ರವಾದಿಯಾಗಿದ್ದಾರೆ ಎಂಬುದನ್ನು ಅಲ್ಲಾಹನ ಗ್ರಂಥ ಸ್ಪಷ್ಟವಾಗಿ ಸಾರಿ 
ಹೇಳುತ್ತದೆ. ಪ್ರವಾದಿಚರ್ಯೆಯಲ್ಲಿಯೂ ಅತ್ಯಂತ ಸ್ಫುಟವಾಗಿ ಇದನ್ನು ವಿದಿತಪಡಿಸಲಾಗಿದೆ. ಸಮುದಾಯಕ್ಕೆ ಈ ಬಗ್ಗೆ 
ಒಮ್ಮತವಿದೆ. ಆದ್ಧರಿಂದ ಇದಕ್ಕೆ ವಿರುದ್ಧವಾಗಿ ಯಾರಾದರೂ ವಾದಿಸಿದರೆ ಅವನನ್ನು ಕಾಫಿರ್‌ ಎಂದು ಪರಿಗಣಿಸಲಾಗುವುದು.” 
(ಸಂಪುಟ: 22, ಪುಟ- 39) ""ಪ್ರವಾದಿವರ್ಯರ(ಸ) ನಂತರ ಯಾರಾದರೂ ಪ್ರವಾದಿತ್ನದ ಬಗ್ಗೆ ವಾದಿಸಿದರೆ ಅವನು 
ಸತ್ಯನಿಷೇಧಿಯಾಗಿರುವನು. ಈ ಬಗ್ಗೆ ಮುಸ್ಲಿಮರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ” 

(ಸಂಪುಟ: 22, ಪುಟ- 38) 


ಕಾಂಡ - 22 


124 ತಪ್ಪೀಮುಲ್‌ ಕುರ್‌ಆನ್‌ 


ಇದು ಭಾರತದಿಂದ ಹಿಡಿದು ಮೊರೊಕ್ಕೋ ಮತ್ತು ಸ್ಟೆಯಿನ್‌ನ ತನಕ ಹಾಗೂ ಟರ್ಕಿಯಿಂದ ಹಿಡಿದು ಯಮನ್‌ನ 
ತನಕ ಹಬ್ಬಿರುವ ಸಮಸ್ತ ಮುಸ್ಲಿಮ್‌ ರಾಷ್ಟ್ರಗಳ ಖ್ಯಾತನಾಮರಾದ ಪಂಡಿತರ, ಕರ್ಮಶಾಸ್ತ್ರಜ್ಯರ ಮತ್ತು ವ್ಯಾಖ್ಯಾನಕಾರರ 
ಅಭಿಪ್ರಾಯವಾಗಿದೆ. ನಾವು ಅವರ ಹೆಸರುಗಳ ಜತೆಗೆ ಅವರ ನಿಧನದ ದಿನಾಂಕವನ್ನೂ ಕೊಟ್ಟಿದ್ದೇವೆ. ಇದರಿಂದ ಓದುಗನಿಗೆ 
ಮೊದಲ ನೋಟಕ್ಕೇ ಹಿ.ಶ. ಮೊದಲನೇ ಶತಮಾನದಿಂದ 13ನೇ ಶತಮಾನದ ತನಕ ಇಸ್ಲಾಮೀ ಇತಿಹಾಸದ ಪ್ರತಿಯೊಂದು 
ಶತಮಾನದ ಪ! ಂಡಿತರುಇದರಲ್ಲಿಶಾಮೀಲಾಗಿದ್ದಾರೆಂದುವೃಕ್ತವಾಗುತ್ತದೆ. ನಾವು14ನೇಶತಮಾನದವಿದ್ಯಾಂಸರಸ್ಥಷ್ಟನೆಗಳನ್ನೂ 
ದಾಖಲಿಸಬಹುದಾಗಿದೆ. ಆದರೆ ನಾನು ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟಿದ್ದೇನೆ. ಏಕೆಂದರೆ ಅವರ ವ್ಯಾಖ್ಯಾನಕ್ಕೆ 
ಪ್ರತಿಯಾಗಿ, ಇದು ಅವರು ಈ ಕಾಲದ ಪ್ರ ಪ್ರವಾದಿತ್ಚದ ಬಗ್ಗೆವಾದಿಸುವವರಿಗೆ ವಿರುದ್ಧವಾಗಿ "ಪ ಪ್ರವಾದಿತ್ಚದ ಸಮಾಷ್ಟಿ'ಗೆ ನೀಡಿರುವ 
ಅರ್ಥವಾಗಿದೆ- ಎಂದು ಚು ನೆವನ ಹುಡುಕಬಹುದಾಗಿದೆ. ಆದ್ದರಿಂದ kak ಪೂರ್ವ ಕಾಲದ ಪಂಡಿತರ 
ಬರಹಗಳನ್ನು ದಾಖಲಿಸಿದ್ದೇನೆ. ಅವರು ಆ ಕಾಲದ ಯಾವುದೇ ವ್ಯಕ್ತಿಗಳೊಂದಿಗೆ. ಯಾವುದೇ ವಿಧದ ಶತ್ರುತ್ವ ಹೊಂದಿರಲಿಲ್ಲ 
ಎಂಬುದನ್ನು: ಪ್ರತ್ಯೇಕ ಹೇಳಬೇಕಾಗಿಲ್ಲ ಅವರ ಉಲ್ಲೇಖಗಳಿಂದ, ಮೊದಲನೇ ಶತಮಾನದಿಂದ ಹಿಡಿದು ಕಂದನ ತನಕ ಸಮಸ್ತ. 
ಜಗತ್ತು 'ಖಾತಮುನ್ನಜಿಯ್ಯೂ ನ್‌' ಎಂಬಪದವನ್ನುಪ್ರವಾದಿಗಳಲ್ಲಿಕೊನೆಯವರು ಎಂದೇ ಭಾವಿಸಿವೆಎಂದುಸ್ಟ ರಷ್ಟವಾಗಿ ತಿಳಿದು 
ಬರುತ್ತದೆ. ಪ್ರವಾದಿ ಮುಹಮ್ಮದ್‌ರಸು ನಂತರ" ಪ್ರವಾದಿತ್ವ ದ ದ್ವಾರ ಶಾಶ್ವತವಾಗಿ ಮುಚ್ಚಲ್ಪಟ್ಟಿತು ಎಂದು ಅಂಗೀಕರಿಸುವುದು 
ಎಲ್ಲ ಕಾಲದ ಮುಸ್ಲಿಮರ ಒಮ್ಮತದ ವಿಶ್ವಾಪವಾಗಿತ್ತು. ಯಾರಾದರೂ ' ಪ್ರವಾದಿವರ್ಯರ(ಸ) ಬಳಿಕ ಪ್ರವಾದಿಶ್ಚದ ಬಗ್ಗೆ 
ವಾದಿಸಿದರೆ ಮತ್ತು ಯಾರಾದರೂ ಈ ವಾದವನ್ನು ನಂಬಿದರೆ ಅವರು ಇಸ್ಲಾಮಿನ ವರ್ತುಲದಿಂದ ಹೊರಗಿದ್ದಾರೆ. ಈ 
ವಿಷಯಕ್ಕೆ ಸಂಬಂಧಿಸಿದಂತೆ ಮುಸ್ಲಿಮರ ನಡುವೆ ಯಾವುದೆ ರೀತಿಯ ಅಭಿಪ್ರಾಯ ಭಿನ್ನತೆ ಎಂದೂ ಇರಲಿಲ್ಲ, 

"ಖಾತಮುನ್ನಬಿಯ್ಯೂನ್‌ ' ಎಂಬ ಪದಕ್ಕೆ ಅರ್ಥಕೋಶದಲ್ಲಿ ಯಾವ ವ್ಯಾಖ್ಯಾನವಿದೆಯೋ ಕುರ್‌ಆನಿನ ಉದ್ಧರಣೆಯ 
ಹಿನ್ನೆಲೆಯಿಂದ ಯಾವುದು ವ್ಯಕ್ತವಾಗುತ್ತದೋ ಯಾವುದರ ಕುರಿತು ಪ್ರವಾದಿವರ್ಯರು(ಸು ಸ್ವತಃ ಸ್ಪಷ್ಟೀಕರಣ 
ನೀಡಿದ್ದಾರೋ, ಯಾವುದರ ಬಗ್ಗೆ ಪ್ರವಾದಿವರ್ಯರ(ಸ) ಅನುಯಾಯಿಗಳೂ ಒಮ್ಮತ ಹೊಂದಿದ್ದಾರೋ ಯಾವುದನ್ನು 
ಪ್ರವಾದಿ ಅನುಯಾಯಿಗಳ ಕಾಲದಿಂದ ಹಿಡಿದು ಈ ತನಕದ ಮುಸ್ಲಿಮರು ಭಿನ್ನಮತವಿಲ್ಲದೆ ಅಂಗೀಕರಿಸಿದ್ದಾರೋ ಆ 
ಕುರಿತು ಇದಕ್ಕೆ ವ್ಯತಿರಿಕ್ತವಾದ ಬೇರೆಯೇ ವ್ಯಾಖ್ಯಾನವನ್ನು ಸ್ವೀಕರಿಸುವ ಅಥವಾ ಪ್ರವಾದಿತ್ವದ ದ್ಹಾರವನ್ನು ಆ ಬಗ್ಗೆ ಹೊಸತಾಗಿ 
ವಾದಿಸುವವನ ಪಾಲಿಗೆ ತೆರೆದು ಬಡುವ ಅವಕಾಶ ಯಾರಿಗೂ ಇಲ್ಲ ಅಂತಹ ವ್ಯಕ್ತಿಗಳನ್ನು ಮುಸ್ಲಿಮರೆಂದು ಪರಿಗಣಿಸಲು 
ಹೇಗೆ ಸಾಧ್ಯ? ಪ್ರವಾದಿತ್ವದ ಬಾಗಿಲು ತೆರೆದುಕೊಂಡಿರುವ ಬಗ್ಗೆ ಕೇವಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಲ್ಲ ಬದಲಾಗಿ ಅದರ 
ಮೂಲಕ ವ್ಯಕ್ತಿಯೊಬ್ಬರು ಪ್ರವಾದಿತ್ಸಕ್ಕೆ ಪ್ರವೇಶವನ್ನು ಪಡೆದು ಕೆಲವು ವ್ಯಕ್ತಿಗಳು ಅವರ ಪ್ರ ಪ್ರವಾದಿತ್ವದಲ್ಲಿ ವಿಶ್ವಾಸವಿರಿಸಿದಂತಹ 
ಸಂದರ್ಭದಲ್ಲಿ ಅವರು ಮುಸ್ಲಿನರಾಗಲು ಹೇಗೆ ಸ: ಸಾಧ್ಯ? ಇದು ಪ್ರತಿಯೊಬ್ಬ ವಿವೇಕಮತಿಗಯೂ ಗಮನಿಸಬೇಕಾದ 
ಅಂಶವಾಗಿದೆ. ಈ ನಿಟ್ಟಿನಲ್ಲಿ ಮೂರು ವಿಷಯಗಳು ಗಮನಾರ್ಹವಾಗಿವೆ. 
ಅಲ್ಲಾಹನಿಗೆ ನಮ್ಮ ವಿಶ್ವಾಸದೊಂದಿಗೆ ಶತ್ರು ತ್ವವಿದೆಯೇ? 

"ಮೊದಲನೆಯದಾಗಿ ಪ್ರವಾದಿತ್ವ ಅತ್ಯಂತ ಸೂಕ್ಷ್ಮ ವಾದ ಒಂದು ವಿಷಯವಾಗಿದೆ. ಪವಿತ್ರ ಕುರ್‌ಆನಿನ ಪ್ರಕಾರ ಇದು 
ಇಸ್ಲಾಮಿನ ಮೂಲಭೂತ ವಿಶಾಸಗಳೆಲ್ಲೊಂದಾಗಿದೆ. ಅದರ ಮೇಲೆವಿಶ್ವಾಸವಿರಿಸುವ ಅಥವಾ ಇರಿಸದಿರುವ Mi ಒಬ್ಬ 
ವ್ಯಕ್ತಿ ಸತ್ಯವಿಶ್ಥಾಸಿ ಅಥವಾ ಸತ್ಯನಿಷೇಧಿ ಎನಿಸಿಕೊಳ್ಳುತ್ತಾನೆ. ಪ್ರವಾದಿಯಾಗಿರುವ ವ್ಯಕ್ತಿಯ ಮೇಲೆ ವಿಶ್ವಾಸವಿರಿಸದವನು 
ಸತ್ಯನಿಷೇಧಿ ಎನಿಸಿಕೊಳ್ಳುತ್ತಾನೆ. ಇಂತಹ ಸೂಕ್ಷ್ಮ ವಿಷಯದ ಬಗ್ಗೆ ಅಲ್ಲಾಹನು ಎಚ್ಚರ ವಹಿಸಲಾರನು ಎಂದು ಸರ್ವಥಾ 
ಊಹಿಸುವಂತಿಲ್ಲ, ಪ್ರವಾದಿ ಮುಹಮ್ಮಬ್‌ರ(ಸು ಬಳಿಕ ಒಂದು ವೇಳೆ ಪ್ರವಾದಿಗಳು ಬರಲಿಕ್ಕಿದ್ದಿದ್ದರೆ ಅಲ್ಲಾಹನು ಕುರ್‌ಆನಿನಲ್ಲಿ 
ಸ್ಪಷ್ಟವಾಗಿ ಅದನ್ನು ವಿವರಿಸುತ್ತಿದ್ದವು. ಪ್ರವಾದಿವರ್ಯರ(ಸ) ಮೂಲಕ ಆ ಬಗ್ಗೆ ಸುಸ್ಪಷ್ಟವಾದ ಪ್ರಕಟಣೆ ಹೊರಡಿಸುತ್ತಿದ್ದನು. 
“ನನ್ನ ್ಲನಂತರವೂ ಪ್ರ ವಾದಿಗಳು ಬರಲಿದ್ದಾದೆ, ನೀವು ಅವರ ಮೇಲೆ ವಿಶ್ವಾಸವಿರಸಬೇಕಾದೀತು' ಎಂಬ ಬಗ್ಗೆ ಸಮುದಾಯಕ್ಕೆ 
ಸುಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡದೆ ಪ್ರ ಪ್ರವಾದಿವರ್ಯರು(ಸ) ಈ ಲೋಕದಿಂದ ನಿರ್ಗಮಿಸುತ್ತಿರಲಿಲ್ಲ 

"ಒಂದು ವೇಳೆ ಪ್ರವಾದಿತ್ವದ ಬಾಗಿಲು ಇನ್ನೂತೆರೆದುಕೊಂಡಿದ್ದರೆ ಮತ್ತು ಪ್ರವಾದಿಗಳ ಆಗಮನವೂ ಆಗಲಿಕ್ಕಿದ್ದರೆ ಹಾಗೂ 
ಅವರ ಮೇಲೆ ವಿಶ್ವಾಸವಿರಿಸದೇ ಮುಸ್ಲಿಮನಾಗುವುದು ಸ ಪಂ ನಮ್ಮನ್ನು ಆ ಬಗ್ಗೆ "ಅಜ್ನಾತದಲ್ಲಿ 
ರಿಸಲಾಗುತ್ತಿರಲಿಲ್ಲ, ನಮ್ಮನ್ನು ಆ ಕುರಿತು ಅಜ್ಞಾನದಲ್ಲಿರಿಸಲು ಅಲ್ಲಾಹ್‌ ಮತ್ತವನ ಪ್ರವಾದಿಗೆ ನಮ್ಮಧರ್ಮ॥ ಮತ್ತು ವಿಶ್ವಾಸದ 
ಬಗ್ಗೆ ಯಾವ ಶತ್ರು ತವದೆ? ಇದಕ್ಕೆ ಪ್ರತಿಯಾಗಿ ಅಲ್ಲಾಹ್‌ ಮತ್ತವನ ಪ್ರವಾದಿ ಎಂತಹ ಮಾತುಗಳನ್ನಾಡಿದ್ದಾರೆಂದರೆ 
ಅದರ ಆಧಾರದಲ್ಲಿ ಕಳದ ಸಾವಿರದ. ನಾಲ್ಲೂರು ವರ್ಷಗಳಲ್ಲಿ ಸಮಸ್ತ ಸಮುದಾಯ ಪ್ರವಾದಿವರ್ಯರ(ಸು ನಂತರ ಬೇರೆ 
ಪ್ರವಾದಿ ಬರಲಿಕ್ಕಿಲ್ಲಎಂದೇ ಭಾವಿಸುತ್ತಿದೆ. 


ಕಾಂಡ -22 


33. ಅಲ್‌ ಅಹ್‌ರಖಾಬ್‌ 125 


ಪ್ರವಾದಿತ್ವದ ಬಾಗಿಲು ನಿಜವಾಗಿಯೂ ತೆರೆದುಕೊಂಡಿದೆ ಎಂಬುದು ದುಾಧ್ಯವಾದರೂ ಸದ್ಯಕ್ಕೆ ಹಾಗೆಂದು 
ಊಹಿಸಿಕೊಳ್ಳೋಣ. ಈ ರೀತಿ ಆ ಪ್ರವಾದಿ ಬಂದರೂ ನಾವು ಯಾವುದೇ ರೀತಿಯ oud ಮತ್ತು ಅಳುಕಿಲ್ಲದೆ ಅವರನ್ನು 
ನಿರಾಕರಿಸಿಬಿಡುತ್ತೇವೆ. ಈ ಬಗ್ಗೆ ನಾವು ಭಯಪಡಬೇಕಾಗಿದ್ದರೆ ಅಲ್ಲಾಹನ ವಿಚಾರಣೆಯನ್ನು ಭಯಪಡಬೇಕಷ್ಟೆ ಅವನು. 
ನಿರ್ಣಾಯಕ ದಿನದಂದು ಕೇಳಿದರೆ ನಾವು ಪ್ರಸ್ತುತ ಸಮಸ್ತ ದಾಖಲೆಯನ್ನೇ ತಂದು ನ್ಯಾಯಾಲಯದ ಮುಂದಿಡುವೆವು. 
ಅದರ ಮೂಲಕ ನಮ್ಮನ್ನು ಈ ಸತ್ಯನಿಷೇಧಕ್ಕೆ ಗುರಿಪಡಿಸಿದ್ದು ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿ ವಚನಗಳು ಎಂದು 
ಸಾಬೀತಾಗುವುದು. (ಶಾಂತಂ ಪಾಪಂ) ಈ ದಾಖಲೆಗಳನ್ನು ಮುಂದಿಟಿ ನಂತರವೂ, ಹೊಸ ಪ್ರವಾದಿಯ ಮೇಲೆ ವಿಶ್ವಾಸವಿಡದ 
ಕಾರಣಕ್ಕಾಗಿ ಅಲ್ಲಾಹನು ನಮ್ಮನ್ನು ದಂಡಿಸಿಯಾನು ಎಂದು ನಮಗೆ ಎಳ್ಳಷ್ಟೂ ಸಂಶಯವಿಲ್ಲ 

ಪ್ರವಾದಿತ್ವದ ಬಾಗಿಲು ಮುಚ್ಚಿಕೊಂಡಿದ್ದು ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲದಿರುವಾಗ ಯಾರಾದರೂ ಪ್ರವಾದಿತ್ವದ 
ಬಗ್ಗೆ ವಾದಿಸುವ. ವ್ಯಕ್ತಿಯ ಮೇಲೆ ವಿಶ್ವಾಸವಿರಿಸಿದರೆ, ಅವನು ತನ್ನ ಸತ್ಯ! ನಿಷೇಧದ ಪರಿಣಾಮದಿಂದ ರಕ್ಷಿತನಾಗಲು ದೇವನ 
ಮುಂದೆ ಯಾವ ದಾಖಲಿಗಳನ್ನಿರಿಸಲು "ಸಾಧ್ಯ? ಹಾಗೆಯೇ ಅವನು ದೇವನ ಹಿಡಿತದಿಂದ ಮುಕ್ತನಾಗಲು ಹೇಗೆ ಸಾಧ್ಯ? 
ನ್ಯಾಯಾಲಯದಲ್ಲಿ ೧ ಹಾಜರಾಗುವುದಕ್ಕೆ ಮೊದಲೇ ನಾವು ನಮ್ಮ ಸ್ಪಷ್ಟೀಕರಣಕ್ಕೆ ಯಾವೆಲ್ಲಾ ಅಂಶಗಳಿವೆ ಎಂಬುದನ್ನುಪ ಪರಿಶೀಲಿಸಿ 
ನೋಡಬೇಕಾಗಿದೆ. ನಾವು ಈಗಾಗಲೇ ಸಮರ್ಪಿಸಿರುವ ಅಂಶಗಳ ವಿರುದ್ಧ ನಿಮ್ಮ ಸ್ಪಷ್ಟೀಕರಣವನ್ನು ಹೋಲಿಸಿ ನೋಡ 
ಬೇಕಾಗಿದೆ. ಬುದ್ಧಿಯುಳ್ಳವ್ಯಕ್ತಿ ಅದರ ಮೇಲಿನ ಭರವಸೆಯಲ್ಲಿಸತ್ಯನಿಷೇಧದ ಶಿಕ್ಷೆಯ ಅಪಾಯವನ್ನು. ಎದುರಿಸಲು ಸಾಧ್ಯವೇ? 


ಈಗ ಪ್ರವಾದಿಯ ಅಗತ್ಯ ವಾದರೂ ಏನಿದೆ? 

ಆತ್ಯ ೦ತ ಗಮನಾರ್ಹವಾದ ಇನ್ನೊಂದು ವಿ ಷಯವೇನೆಂದರೆ- ಪ್ರವಾದಿತ್ವವೆಂಬುದು ತನ್ನ ಆರಾಧನೆ ಮತ್ತು 
ಸತ್ಯರ್ಮಗಳ ವ್ಯ ದ್ವಿಯಿಂದ ತನ್ನನ್ನು ಸಮರ್ಥನನ್ನಾಗಿ ಮಾಡಿಕೊಂಡ ವೈಕ್ತಗಳೆಲ್ಲರಲ್ಲೂ ಹುಟ್ಟಿಕೊಳ್ಳುವ ಗುಣ ವಿಶೇಷತೆಯಲ್ಲ, 
ಯಾವುದೇ ರೀತಿಯ ಸೇವೆಗೆ ಪ್ರತಿಯಾಗಿ ದಯಪಾಲಿಸಲಾಗುವ ಉಡುಗೊರೆಯೂ ಇದಲ್ಲ ಬದಲಾಗಿ ಅದು ಅಲ್ಲಾಹನು, 
ನಿರ್ದಿಷ್ಟ ಅವಶ್ಯಕತೆ ತಲೆದೋರಿದಾಗ ಯಾವುದೇ ವ್ಯಕ್ತಿಯನ್ನು ನಿಯೋಜಿಸುವಂಶಹ "ಒಂದು ಪದವಿಯಾಗಿದೆ. ಈ 
ಅವಶ್ಯ ಕತೆ ತಲೆದೋರಿದಾಗ ಪ್ರವಾದಿಯೋರ್ವರನ್ನು ಅದಕ್ಕಾಗಿ ನೇಮಿಸಲಾಗುತ್ತದೆ. ಇನ್ನು ಅಗತ್ಯವಿಲ್ಲದಿದ್ದರೆ ಅಥವಾ ಅಗತ್ಯ 
ಬಾಕಿಯುಳಿಯದಿದ್ದರೆ ವಿನಾಕಾರಣ ಪ್ರವಾದಿಗಳ ಮೇಲೆ ಪ್ರವಾದಿಗಳನ್ನು ಕಳುಹಿಸಲಾಗುವುದಿಲ್ಲ 

ಪ್ರವಾದಿಗಳನ್ನು ನಿಯೋಜಿಸುವ ಅಗತ್ಯ ಯಾವ ಸಂದರ್ಭಗಳಲ್ಲಿ ತಲೆದೋರಿತು ಎಂದು ಪವಿತ್ರ ಕುರ್‌ಆನಿನ 
ಆಧಾರದಲ್ಲಿ ನಾವು ತಿಳಿಯಲುಪ್ರ ಪ್ರಯತ್ನಿಸಿದರೆ, ನಾಲ್ಕುವಿಧದ ಸಂದರ್ಭಗಳು ಎದುರಾದಾಗ ಪ್ರವಾದಿಗಳು ನಿಯುಕ್ತರಾದರು 
ಎಂದು ತಿಳಿದು ಬರುತ್ತದೆ. 

ಮೊದಲನೆಯದಾಗಿ ಒಂದು ಸಮುದಾಯದಲ್ಲಿ ಮೊದಲು ಯಾವುದೇ ಪ್ರವಾದಿ ಬಂದಿರದಿದ್ದರೆ ಮತ್ತು ಇತರ 
ಸಮುದಾಯಕ್ಕೆ ಬಂದ ಪ್ರವಾದಿಗಳ ಸಂದೇಶವೂ ಅವರಿಗೆ ತಲುಪಿರದಿದ್ದರೆ, ಆ ನಿರ್ದಿಷ್ಟ ಸಮುದಾಯಕ್ಕೆ ಪ್ರವಾದಿಯನ್ನು 
ಕಳುಹಿಸುವ ಅವಶ್ಯಕತೆ ತಲೆದೋರುತ್ತದೆ. 

ಎರಡನೆಯದಾಗಿ ಪೂರ್ವ ಪ್ರವಾದಿಯ ಬೋಧನೆಗಳು ಅಳಿಸಲ್ಪಟ್ಟಿದ್ದರೆ ಅಥವಾ ಅದರಲ್ಲಿಹಸ್ತಕ್ಬೇಪವಾಗಿದ್ದರೆ ಇಲ್ಲವೇ 
ಅದನ್ನು ಪಾಲಿಸುವುದು ಅಸಾಧ್ಯ: ಮ ಪ್ರವಾದಿಯನ್ನು ಕಳುಹಿಸುವ ಅವಶ್ಯ ಕತೆ ತಲೆದೋರುತ್ತದೆ. 

ಮೂರನೆಯದಾಗಿ ಪೂರ್ವ ಪ್ರವಾದಿಯ ಮೂಲಕೆ ಸಂಪೂರ್ಣ ಮಾರ್ಗದರ್ಶನ ಲಭ್ಯವಾಗಿರದಿದ್ದರೆ ಧರ್ಮವನ್ನು 
ಪರಿಪೂರ್ಣಗೊಳಿಸಲು ಇತರ ಪ್ರವಾದಿಯ ಅವಶ್ಯಕತೆ ತಲೆದೋರುತ್ತದೆ. 

ನಾಲ್ಕನೆಯದಾಗಿ ಓರ್ವ ಇ ಪ್ರವಾದಿಯ ಸಹಾಯ ಮಾಡಲಿಕ್ಕಾಗಿ ಇನ್ನೊಬ್ಬ ಪ್ರವಾದಿಯ ಚ ಕತೆ ತಲೆದೋರುತ್ತದೆ. 
ಈ ಪೈಕಿಯ ಯಾವ ಅಗತ್ಯವೂ ಪ್ರ ಪ್ರವಾದಿವರ್ಯರ(ಸು ನಂತರ ಬಾಕಿಯುಳಿದಿಲ್ಲವೆಂಬುದು ಸ್ನ ಸ್ಪಷ್ಟವಿದೆ. 

ಪ್ರವಾದಿವರ್ಯರನ್ನುಸು ಸಮಸ್ತ ಲೋಕಕ್ಕೆ ಕಳುಹಿಸಲಾಗಿದೆ ಎಂದು ಕುರ್‌ಆನ್‌ ಸ್ವತಃ ಹೇಳುತ್ತದೆ. ಅವರ ಆಗಮನ 
ಕಾಲದಿಂದ ನಿರಂತರ ಅವರ ಸಂದೇಶ ಎಲ್ಲಾ ್ಲಜನಾಂಗಗಳಿಗೂ ಎಲ್ಲಸಂದರ್ಭಗಳಲ್ಲೂ; ತಲುಪಲು ಸಾಧ್ಯವಿರುವಂತಹ ಪರಿಸ್ಥಿತಿ 
ಇದೆ ಎಂಬುದನ್ನು ಜಗತ್ತಿನ ನಾಗರಿಕ ಇತಿಹಾಸ ಸಾರಿ ಹೇಳುತ್ತಿದೆ. ಆದ್ದರಿಂದ ಅವರ ನಂತರ ಪ್ರತಿಯೊಂದು ಜನಾಂಗಕ್ಕೆ ಬೇರೆ 
ಬೇರೆ ಪ್ರವಾದಿಯನ್ನು ಕಳುಹಿಸುವಂತಹ ಅವಶ್ಯಕತೆಯೇ ಬಾಕಿಯುಳಿದಿಲ್ಲ 

ಪ್ರ ಪ್ರವಾದಿವರ್ಯರುಸು ತಂದಂತಹ ಬೋಧನೆಗಳು ಇಂದಿಗೂ ಯಥಾ ರೂಪದಲ್ಲಿಸುರಕ್ಷಿತವಾಗುಳಿದಿದೆ. ಪವಿತ್ರ ಕುರ್‌ 
ಆನ್‌ ಇದಕ್ಕೆ ಸಾಕ್ಷಿಯಾಗಿದೆ ಮತ್ತು ಪ್ರವಾದಿ ವಚನಗಳ ಸಮಸ್ತ ಭಂಡಾರವೇ ಇದಕ್ಕೆ ಸಾಕ್ಷ್ಯ ಹೇಳುತ್ತಿದೆ. ಅವರ ಬೋಧನೆಗಳು 
ಯಾವುದೇ. ರೀತಿಯ ಹಸ್ತಕ್ಷೇಪ ಆವಾ ವಿಕೃತಿಗೆ ಗುರಿಯಾಗಿಲ್ಲ, ಅವರು ತಂದಂತಹ ಗ ಗ್ರಂಥದಲ್ಲಿಈ ತನಕ ಒಂದು ಪದವೂ 
ವ್ಯತ್ಯಾಸವಾಗಿಲ್ಲಮತ್ತು ಪ್ರಳಯ ಕಾಲದ ತನಕ ಅದು ಸಂಭವಿಸಲಿಕ್ಕೂ ಸಾಧ್ಯವಿಲ್ಲ ಅವರು ತಮ್ಮ ಮಾತು ಮತ್ತು ಕೃತಿಯ 


ಕಾಂಡ - 22 


126 ತಪ್ಪೀಮುಲ್‌ ಕುರ್‌ಆನ್‌ 


ಮೂಲಕ ನೀಡಿರುವ ಮಾರ್ಗದರ್ಶನಗಳ ಕುರುಹುಗಳೆಲ್ಲವೂ ಇಂದಿಗೂ ಇವೆ. ಇವು ನಾವಿನ್ನೂ ಪ್ರವಾದಿವರ್ಯರ(ಸ) 
ಕಾಲದಲ್ಲೇ ಇದ್ದೇವೇನೋ ಎಂದು ಭಾಸವಾಗುವಂತೆ ಮಾಡುತ್ತದೆ. ಪ್ರವಾದಿತ್ವದ ಎರಡನೇ ಅವಶ್ಯ! ಕತೆಯೂ ಬಾಕಿಯುಳಿದಿಲ್ಲ 
ಎಂದು ಇದರಿಂದ ವ್ಯಕ್ತವಾಗುತ್ತದೆ. 

ಪ್ರವಾದಿವರ್ಯರ(ಸ) ಮೂಲಕ ಧರ್ಮವನ್ನು ಪರಿಪೂರ್ಣಗೊಳಿಸಲಾಯಿತು ಎಂದೂ ಪವಿತ್ರ ಕುರ್‌ಆನ್‌ ಸ್ಪ ಸ್ಪಷ್ಟವಾಗಿ 
ಸಾರಿ ಹೇಳುತ್ತದೆ. ಆದ್ದರಿಂದ ಧರ್ಮದ ಪರಿಪೂರ್ಣತೆಗಾಗಿಯೂ ಇನ್ನುಪ್ರ ಪ್ರವಾದಿಗಳ ಅವಶ್ಯ ಕತೆ ಇಲ್ಲ 

ಇನ್ನು ನಾಲ್ಕನೇ. ಅವಶ್ಯಕತೆಯನ್ನು ತೆಗೆದುಕೊಳ್ಳೋಣ. ಈ ಕಾರಣಕ್ಕಾಗಿಯೂ ಪ್ರವಾದಿಗಳ ಅವಶ್ಯಕತೆ ಇದ್ದಿದ್ದರೆ 
ಪ್ರವಾದಿವರ್ಯರ(ಸ) ಕಾಲದಲ್ಲೇ ಅವರಿಗೆ ಸಹಾಯಕನನ್ನು ನೇಮಿಸಲಾಗುತಿತ್ತು. ಅವರು ನಿಯುಕ್ತರಾಗಲಿಲ್ಲವಾದ್ದರಿಂದ 
ಈ ಕಾರಣವೂ ಉಳಿದಿಲ್ಲವೆಂಬುದು ವ್ಯಕ್ತ. 

ಆದ್ದರಿಂದ ಪ್ರವಾದಿವರ್ಯರ(ಸ) ನಂತರವೂ ಪ್ರವಾದಿತ್ಚದ ಔಚಿತ್ಯವನ್ನುಂಟು ಮಾಡುವಂತಹ ಐದನೇ ಕಾರಣ 
ಯಾವುದು. ಎಂದು ನಮಗೆ ತಿಳಿಯಬೇಕಾಗಿದೆ. ಸಮುದಾಯ ಕೆಟ್ಟು ಹೋಗಿದೆ, ಆದ್ದರಿಂದ ಅವರ ಸುಧಾರಣೆಗೆ ಪ್ರವಾದಿಗಳ 
ಅವಶ್ಯಕತೆ ಇದೆ ಎಂದು ಕೆಲವರು ಹೇಳಬಹುದು. ಆಗ ನಾವು ಕೇಳುತ್ತೇವೆ, ಕೇವಲ ಸುಧಾರಣೆ ನಡೆಸಲು ಈ ಹಿಂದೆ 
ಪ್ರವಾದಿಗಳು ಬಂದಿದ್ದಾರೆಯೇ? ಹಾಗಿರುವಾಗ ಈಗ ಅವರು ಈ ಕಾರಣಕ್ಕಾಗಿ ಬರುವುದ್ದೇಕೆ? 

ಪ್ರವಾದಿಗಳನ್ನು ಅವರ ಮೇಲೆ ದಿವ್ಯವಾಣಿ ಅವಶೀರ್ಣಗೊಳಿಸ! ಲಿಕ್ಕಾಗಿ ನಿಯುಕ್ತಗೊಳಿಸಲಾಗುತ್ತದೆ. ಹೊಸ 
ಸಂದೇಶವೊಂದನ್ನು ನೀಡಲು, ಪೂರ್ವ ಪ್ರವಾದಿಗಳ ಸಂದೇಶವನ್ನು ಪರಿಪೂರ್ಣಗೊಳಿಸಲು ಅಥವಾ ಅದನ್ನು 
ತಿದ್ದುಪಡಿಗಳಿಂದ ಮುಕ್ತಗೊಳಿಸಲಿಕ್ಕಾಗಿ ದಿವ್ಯವಾಣಿಯ ಅಗತ್ಯ ತಲೆದೋರುತ್ತದೆ. ಕುರ್‌ಆನ್‌ ಮತ್ತು ಪ್ರವಾದಿ. 
ವರ್ಯರ(ಸು ಚರ್ಯೆ ಸುರಕ್ಷಿತವಾಗಿರುವಾಗ ಮತ್ತು ಇರ್‌ ಪರಿಪೂರ್ಣಗೊಂಡಿರುವಾಗ ದಿವ್ಯ ವಾಣಿ 
ಅವತೀರ್ಣಗೊಳ್ಳಲು ಇರುವ ಸಾಧ್ಯತೆಗಳಿಲ್ಲವೂ ಕೊನೆಗೊಂಡಿವೆ. ಈಗ ಸುಧಾರಣೆಗಾಗಿ ಸುಧಾರಕರ "ಅಗತ್ಯ 
ಬಾಕಿಯುಳಿದಿದೆಯೇ ಹೊರತು ಪ್ರವಾದಿಗಳ ಅಗತ್ಯವಲ್ಲ 


ಹೊಸ ಪ್ರವಾದಿ ಸಮುದಾಯಕ್ಕೆ ಶಾಪವೇ ಹೊರತು ಅನುಗ್ರ ಹವಲ್ಲ 

ಮೂರನೆಯ ಗಮನಾರ್ಹವಾದ ಅಂಶವೇನೆಂದರೆ ಯಾವುದೇ ಜನಾಂಗದಲ್ಲಿ ಪ್ರವಾದಿಗಳು ಬಂದ ತಕ್ಷಣ ಅಲ್ಲಿ 
ಸತ್ಯವಿಶ್ವಾಸ ಮತ್ತು ಸತ್ಯನಿಷೇಧದ ಪ್ರಶ್ನೆ ಎದ್ದು ನಿಲ್ಲುತ್ತದೆ. ಪ್ರವಾದಿಯನ್ನು ನಂಬುವವನು 1 ಸಮುದಾಯಕ್ಕೆ ಸೇರಿದರೆ 
see ಅನಿವಾರ್ಯವಾಗಿ ಇನ್ನೊಂದು ಸಮುದಾಯ ಎನಿಸಿಕೊಳ್ಳುವರು. ಈ ಎರಡು ಸಮುದಾಯಗಳ "ನಡುವಿನ 
ಅಂತರಬರೇಆಂಶಿಕಅಂತರವಾಗಿರಲಾರದು. ಪ್ರವಾದಿಯಮೇಲಿವಿಶ್ವಾಸ ವರಿಸುವಮತ್ತುವಿಶ್ವಾಸ ಏರಿಸದಿರುವಮೂಲಭೂತ 
ವ್ಯತ್ಯಾಸಆ ಎರಡು ಸಮುದಾಯಗಳನ್ನು. ಎಂದೂ ಒಂದಾಗಲು ಬಿಡಲಾರದು. ಒಂದಾಗಬೇಕಾದರೆ ಎರಡು ಸಮುದಾಯಗಳ 
ಪಕ ಒಬ್ಬರು ತಮ್ಮ ವಿಶ್ವಾಸವನ್ನು ತೊರೆಯಬೇಕಾಗುವುದು. ಅಲ್ಲದೆ ಇಬ್ಬರಿಗೂ ವ್ಯಾವಹಾರಕವಾಗಿ ಕಾನೂನು ಮತ್ತು 
ಮಾರ್ಗದರ್ಶನದ “ಆಕರಗಳು ಭಿನ್ನ ಭಿನ್ನವಾಗಿರುವುದು. ಏಕೆಂದರೆ ಒಂದು ಸಮೂಹವು ತಾನು ಅಂಗೀಕರಿಸಿರುವ 
ಪ್ರವಾದಿಯು ಸಮರ್ಪಿಸಿರುವ ದಿವ್ಯ ವಾಣಿ ಮತ್ತು ಅವರ ಚರ್ಯೆಯ ಮೂಲಕ ಕಾನೂನನ್ನು ಪಡೆಯುವುದು. ಇನ್ನೊಂದು 
ಗುಂಪು ಕಾನೂನಿಗೆ ಪೂರ್ಮೋಕ್ಷ ಆಂಶಗಳು ಆಧಾರ ಎಂಬುದನ್ನು ಸಾದ್ಯಂತ ನಿರಾಕರಿಸುವುದು. ಆದ್ದರಿಂದ ಈ: ಎರಡು 
ಗುಂಪುಗಳಿಂದ ಕೂಡಿದ ಸಮನ್ವಯ ಸಮಾಜವೊಂದು ಅಸ್ತಿತ್ವಕ್ಕೆ ಬರಲು ಸಾದ್ಯ ವೇ ಇಲ್ಲ, 

ಈ ವಾಸ್ತವಿಕತೆಗಳನ್ನು ಒಬ್ಬ ವ್ಯಕ್ತಿ ಗಮನದಲ್ಲಿರಿಸಿದರೆ " "ಪ್ರವಾದಿತ್ವದ ಸಮಾಪ್ರ' ಮುಸ್ಲಿಮ್‌ ಸಮುದಾಯದ ಪಾಲಿಗೆ 
ದೊಡ್ಡ ಅನುಗ್ರಹವಾಗಿದೆ ಮತ್ತು ಅದರ ಮೂಲಕವೇ ಸಮುದಾಯಕ್ಕೆ ಶಾಶ್ವತತೆ ಮತ್ತು ವಿಶ್ವ ಸೋದರತೆ ಪ್ರಾಪ್ತವಾಗಿದೆ 
ಎಂದು ವ್ಯಕ್ತವಾಗುತ್ತದೆ. ಮುಸ್ಲಿಮರಲ್ಲಿ: ಶಾಶ್ಚತವಾದ ಬಿಕ್ಕಟ್ಟಿಗೆ ಆಸ್ಪದ ಕೊಡಬಹುದಾದಂತಹ ಮೂಲಭೂತ ಭಿನ್ನಮತದಿಂದ 
ಅವರನ್ನು 'ದೂರ ಉಳಿಸಿರುವ ಅಂಶವೂ ಇದುವೇ ಆಗಿದೆ. "ಯಾವುದೇ ವ್ಯಕ್ತಿ ಪ್ರವಾದಿ ಮುಹಮೃದ್‌ರನ್ನುಸ) ಮಾರ್ಗದರ್ಶಿ 
ಎಂದು 'ಭಾವಿಸಿದರೆ ಮತ್ತು ಅವರು ನೀಡಿರುವ ಬೋಧನೆಗಳ ಹೊರತು ಇರಬಹುದಾದ ಮಾರ್ಗದರ್ಶನಕ್ಕೆ ಇತರ 
ಮೂಲಗಳ ಕಡೆಗೆ ವಾಲುವವನಾಗಿರದಿದ್ದರೆ ಅವನು ಇಸ್ಲಾಮೀ ಭ್ರಾತೃತ್ವದ ಸದಸ್ಯನೆನಿಸಿಕೊಳ್ಳುತ್ತಾನೆ ಮತ್ತು ಸದಾ ಅದರ 
ಸದಸ್ಯನಾಗಿಯೇ ಉಳಿಯಬಹುದಾಗಿದೆ. 'ಪ್ರವಾದಿತ್ನದ ಬಾಗಿಲು ಮುಚ್ಚಲಟ್ಟರಿದ್ದರೆ ಈ ಐಕಮತ್ತೆ ಸಮುದಾಯಕ್ಕೆ ಎಂದೂ 
ಪ್ರಾಪ್ತವಾಗುತ್ತಿರಲಿಲ್ಲ, ಪ್ರತಿಯೊಂದು ಪ್ರವಾದಿ ಬಂದಾಗಲೂ ಇದು ಛಿದ್ರ ಛಿದ್ರವಾಗಿ ಬಿಡುತ್ತಿತ್ತು. 

ಇನ್ನು ವ್ಯಕ್ತಿ ಸ್ವತಃ ೨೫೩೬00 ಅವನ ಬುದ್ಧಿಯೇ ಅವನಿಗೆ ಹೇಳುತ್ತದೆ. ಸಮಸ್ತ ಲೋಕಕ್ಕೆ ಪ್ರ ಪ್ರವಾದಿಯೊಬ್ಬರನ್ನು 
ಕಳುಹಿಸಲಾಗಿದೆ. "ಅವರ ಮೂಲಕ ಧರ್ಮವನ್ನು ಪರಿಪೂರ್ಣಗೊಳಿಸಲಾಗಿದೆ. ಪ್ರವಾದಿಯ ಬೋಧನೆಗಳನ್ನು 


ಕಾಂಡ - 22 


33. ಅಲ್‌ ಅಹ್‌ರುಾಬ್‌ 127 


ಸುರಕ್ಷಿತಗೊಳಿಸಲಾಗಿದೆ. ಹಾಗಿರುವಾಗ ಪ್ರವಾದಿತ್ವ ಕೊನೆಗೊಳ್ಳಬೇಕಾಗಿದೆ. ಅದರಿಂದ ಸತ್ಯವಿಶ್ವಾಸಿಗಳು ಜಗತ್ತಿನೆಲ್ಲೆಡೆ 
ಏಕಪ್ರ ಪ್ರವಾದಿಯನ್ನು ಅನುಸರಿಸಿ ಒಂದೇ ಸಮುದಾಯವಾಗುಳಿಯಲು ಸಾಧ್ಯವಾಗುತ್ತದೆ. ಅನ್ಯಥಾ" ವಿನಾ ಕಾರಣ ಹೊಸ 
ಹೊಸ ಪ್ರವಾದಿಗಳ ಆಗಮನದಿಂದ ಸಮುದಾಯದಲ್ಲಿ ನಿರಂತರ ಬಿಕ್ಕಟ್ಟು ತಲೆದೋರಬಹುದು. ಪ್ರವಾದಿಯೊಬ್ಬರು, 
ಅವರು ಗ್ರಂಥ ಕೊಡಲ್ಲಡದ ಮತ್ತು ಶರೀಅತನ್ನು ನೀಡಲಾಗದ ಪ್ರವಾದಿಯಾಗಿದ್ದರೂ ಅಥವಾ ಗ್ರಂಥ ಮತ್ತು ಶರೀಅತ್‌ 
ನೀಡಲ್ಪಟ್ಟ ಪ್ರವಾದಿಯಾಗಿದ್ದರೂ ಒಟ್ಟಿನಲ್ಲಿ ಅವರು ಅಲ್ಲಾಹನ ವತಿಯಿಂದಲೇ ಕಳುಹಿಸಲ್ಲಡುವರು. ಆದ್ಧರಿಂದ ಅವರು 
ಆಗಮಿಸುವುದರಿಂದಾಗಿ ಅವರ ಮೇಲೆ ವಿಶ್ವಾಸವಿಡುವವರು ಒಂದು ಸಮುದಾಯವಾಗಿ ಮಾರ್ಪಡುವರು ಮತ್ತು 
ಅವರನ್ನು ನಂಬದವರು ಸತ್ಯನಿಷೇಧಿಗಳೆನಿಸಿಕೊಳ್ಳುವರು. ಒಂದು ವೇಳೆ ಪ್ರವಾದಿಯನ್ನು ಕಳುಹಿಸುವುದು ನಿಜವಾಗಿಯೂ 
ಅವಶ್ಯಕವಾಗಿದ್ದರೆ ಈ ವಿಭಜನೆಯು ಅನಿವಾರ್ಯವೆನಿಸುತ್ತದೆ. ಪ್ರವಾದಿಯ ಆಗಮನದ ಅವಶ್ಯಕತೆ ಸರ್ವಥಾ 
ಇಲ್ಲದಿರುವಾಗ | ವಿನಾಕಾರಣ ದೇವನು ತನ್ನ ದಾಸರನ್ನು ಸತ್ಯವಿಶ್ವಾಸ ಮತ್ತು ಸತ್ಯನಿಷೇಧದ ಸಂಘರ್ಷದಲ್ಲಿ pS 
ಮತ್ತು ಅವರನ್ನು ಒಂದು ಸಮುದಾಯವಾಗಿ ಮಾರ್ಪಡಲು ಬುಡೆಹರುವುದ ಇದು ದೇವನ ಯುಕ್ತಿ ಮತ್ತು ಕರುಣೆಗೆ 
ನಿಲುಕುವ ವಿಷಯವಲ್ಲ ಆದ್ದರಿಂದ ಕುರ್‌ಆನ್‌, ಹದೀಸ್‌ ಮತ್ತು ಎದ್ದಾಂಸ! ಸರ ಒಮ್ಮತದಿಂದ ಸಾಬೀತಾಗುವ ಈ ವಿಷಯವನ್ನು 
ವಿವೇಕವೂ ಅಂಗೀಕರಿಸುತ್ತದೆ. ಪ್ರವಾದಿತ್ವದ ಬಾಗಿಲು ಇನ್ನು ಶಾಶತ್ರವಾಗಿ ಮುಚ್ಚಿರುವುದು ವಿವೇಕಯುತವಾಗಿದೆ. 
ವಾಗ್ದಾನಿತ ವಿಮೋಚಕ (ಮಸೀಹ್‌ ಮೌವೂದ್‌) ಯಾರು? 

ಹೊಸ ಪ್ರವಾದಿತ್ವದೆಡೆಗೆ ಆಹ್ವಾನಿಸುವವರು ಸಾಮಾನ್ಯವಾಗಿ ಅಜ್ಞಾಭಿಗಳಾದ ಮುಸ್ಲಿಮರೊಡನೆ ಹೇಳುವುದಿದೆ. 
ಪ್ರವಾದಿ ವಚನಗಳಲ್ಲಿ "ಮಸೀಹ್‌ ಮೌವೂದ್‌' ಅಥವಾ 'ವಾಗ್ದಾನಿತ ವಿಮೋಚಕ'ನ ಬಗ್ಗೆ ಸೂಚಿಸಲಾಗಿದೆ. ಅವರು 
ಪ್ರವಾದಿಯಾಗಿದ್ದಾರೆ. ಆದ್ದರಿಂದ ಅವರ ಆಗಮನದಿಂದ ಪ್ರವಾದಿತ್ವ ಸಮಾಪ್ತಿಗೇನೂ ಭಂಗ ಉಂಟಾಗಲಾರದು. ಇದಕ್ಕೆ 
ಪ್ರತಿಯಾಗಿ "ಪ್ರವಾದಿಶ್ಚದ ಸಮಾಪ್ತಿ'ಯೂ ನಿಜವಾಗಿದೆ. ಅಂತೆಯೇ 'ವಾಗ್ದಾನಿತ : ವಿಮೋಚಕ'ನ ಆಗಮನವೂ ದಿಟವಾಗಿದೆ. 

"ವಾಗ್ದಾನಿತ ವಿಮೋಚಕ'ನೆಂದು ಹೇಳಲಾಗಿರುವುದು ಮರ್ಯಮಳ ಪುತ್ರ ಪ್ರವಾದಿ ಈಸಾರ(ಅ) ಕುರಿತಲ್ಲಎಂದೂ 
ಅವರು ಹೇಳುತ್ತಾರೆ. ಅವರ ಪ್ರಕಾರ ಈಸಾರು(ಅ) ಈಗಾಗಲೇ ನಿಧನ ಹೊಂದಿದ್ದಾರೆ. ಪ್ರವಾದಿ ವಚನಗಳಲ್ಲಿ. ಸೂಜಿಸ 
ಲಾಗಿರುವುದು "ಈಸಾ'ರಿಗೆ ಹೋಲುವಂತಹ ವಿಮೋಚಕನ ಕುರಿತಾಗಿದೆ. ಆದ್ದರಿಂದ ಗು ಆಗಮಿಸಿರುವಂತಹ ಆ 
"ನಿರ್ದಿಷ್ಟವ್ಯಕ್ತಿ' ಯನ್ನು ನಂಬುವುದು ಪ್ರವಾದಿತ್ವದ ಕುರಿತಾದ ವಿಶ್ವಾಸಕ್ಕೆ ವಿರುದ್ಧವಾದುದಲ್ಲ 

ಈ ಮೋಸವನ್ನು ಬಯಲುಗೊಳಿಸಲಿಕ್ಕಾಗಿ ಹದೀಸ್‌ನ ಅತ್ಯಂತ ನಂಬಲರ್ಹ ಗ್ರಂಥಗಳಲ್ಲಿ ಈ ವಿಷಯದ 
ಕುರಿತು ಉಲ್ಲೇಖಿಸಲ್ಪಟ್ಟ ಅಧಿಕೃತ ಉದ್ದರಣೆಗಳನ್ನು ನಾವಲ್ಲಿ ದಾಖಲಿಸುತ್ತೇವೆ. ಅದನ್ನು ನೋಡುವ ಪ್ರತಿಯೊಬ್ಬ 
ವ್ಯಕ್ತಿಗೂ ಪ್ರವಾದಿವರ್ಯರು(ಸ) ಏನು ಹೇಳಿದ್ದರು ಮತ್ತು ಅದನ್ನು ಯಾವ ರೀತಿ ದುವ್ಯಾ ೯ಖ್ಯಾ ನಿಸಲಾಗುತ್ತಿದೆ ಎಂದು 
ತಿಳಿದು ಬರುತ್ತದೆ. 


ಮರ್ಯಮರ ಪುತ್ರ ಈಸಾರ(ಅ) ಅವತರಣದ ಕುರಿತಾದ ಪ್ರವಾದಿ ವಚನಗಳು 


ಟಟ oa isis aside stodgy OSA ಛಿ 
Jud ಪ್ರ) od ಯು ಜರೆ! pda IY ಓರ ೂ (ಹೆಚ 
sys) Lyd egy Sd cl ಯಯಾ OS gr ಬಜ 
EP BU ಯೆ! ಎಟ Sl, gPISP Oe ಆರಿ py ls IP ಎಟ ಜು 

(BBs Sh, al ಮೂ, 

1. ಹೆ. ಅಬೂಹುರೈರಃ(ರ) ಉಲ್ಲೇಖಿಸುತ್ತಾರೆ- ಪ್ರವಾದಿವರ್ಯರು(ಸು ಹೇಳಿದರು: ನನ್ನ ಪ್ರಾಣ ಯಾರ 
ಹಸ್ತದಲ್ಲಿದೆಯೋ ಅವನಾಣೆ! ನಿಮ್ಮ ನಡುವೆ ಖಂಡಿತ ಮರ್ಯಮಳ ಪುತ್ರ ನ್ಯಾಯಪಾಲಿಸುವವರಾಗಿ ಅವತರಿಸುವರು. 
ಅನಂತರ ಅವರು ಶಿಲುಬೆಯನ್ನು ಮುರಿಯುವರು ಮತ್ತು ಹಂದಿಯನ್ನು ನಾಶಪಡಿಸುವರು' ಹಾಗೂ ಯುದ್ಧವನ್ನು 
ಸಮಾಪ್ತಿಗೊಳಿಸುವರು. 

1. ಶಿಲುಬೆಯನ್ನು ಮುರಿಯುವುದು ಮತ್ತು ಹಂದಿಯನ್ನು ನಾಶಪಡಿಸುವುದರ ಅರ್ಥ ಕೈಸ್ತ ಮತ ಪ್ರತ್ಯೇಕ ಧರ್ಮವಾಗಿ 
ತನ್ನ ಅಸ್ತಿತ್ವವನ್ನು ಕಳಕೊಳ್ಳುವುದಾಗಿದೆ. 'ದೇವನು ತನ್ನ ಏಕೈಕ ಪುತ್ರ ಅರ್ಥಾತ್‌: ಈಸಾ(ಅ)ರನ್ನು ಶಿಲುಬೆಗೇರಿಸಿ ಶಾಪಗ್ರಸ್ತವಾದ 


ಕಾಂಡ - 22 


128 ತಪ್ಲೀಮುಲ್‌ ಕುರ್‌ಆನ್‌ 


ಇನ್ನೊಂದು ಉಲ್ಲೇಖದಲ್ಲಿ ಯುದ್ಧದ ಬದಲಿಗೆ “ಜಿಯುಯಾ' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌: ಅವರು 
ಜಿಯಿಯಾವನ್ನುಕೊನೆಗೊಳಿಸುವರು.3 

ಸಂಪತ್ತಿನ ಅಧಿಕ್ಯ ಎಷ್ಟಾಗುವುದೆಂದರೆ ಅದನ್ನು ಸ್ವೀಕರಿಸುವವನು ಯಾರೂ ಇರಲಾರನು. ಎಲ್ಲಿಯವರೆಗೆಂದರೆ ಜನರ 
ಪಾಲಿಗೆ ದೇವನ ಮುಂದೆ ಬದು ಸಾಹ್ಟಾಂಗವರಗುವುದು ಈ ಲೋಕ ಮತ್ತು ಅದರಲ್ಲಿನ ಸರ್ವಸ ಕಿಂತ ಮಿಗಿಲಾಗುವುದು. 
(ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಮುಸ್ಟ ದ್‌ ಅಹ್ನದ್‌) 

2. ಮತ್ತೊಂದು ವರದಿಯಲ್ಲಿಹ. ಅಟೂಹುಕ್ಕರರುರಿಂದ ಹೀಗೆ ಉಲ್ಲೇಖಿಸಲ್ಪಟ್ಟಿದೆ. 

MP ಲೊ 1s psy 

“ಎಲ್ಲಿಯವರೆಗೆ ಮರ್ಯಮಳ ಪುತ್ರ ಈಸಾ ಅವತೀರ್ಣಗೊಳ್ಳುವುದಿಲ್ಲವೋ ಆ ತನಕ ಪ್ರಳಯ ಸ್ಥಾಪಿತವಾಗದು.'' 

ತದನಂತರ ಪೂರ್ವೋಕ್ತ ಪ್ರವಾದಿ ವಚನದ ಉದ್ದರಣೆಯೇ ಪ್ರಸ್ತಾಪಿಸಲ್ಪಟ್ಟಿದೆ. (ಬುಖಾರಿ, ಇಬ್ಬ್‌ಮಾಜಳ) 


೬3 ಜಟ ಬ್‌ Blasts al goal yay JEG gl 
SE IP gs IP SN Bk AS, ಟ ಫ್‌*ೋ ಟ್‌ 
(Bas Ug ys Mand ಯೂ 
ಹ. ಅಬೂಹುರೈರಃರಿಂದ(ರ) ಉಲ್ಲೇಖ. ಪ್ರವಾದಿವರ್ಯರು(ಸು ಹೇಳಿದರು, ““ನಿಮ್ಮನಡುವೆ ಇಬ್ನ್‌] ಮರ್ಯಮ್‌ 
ಅವತರಿಸುವಾಗ ಮತ್ತು ನಿಮ್ಮ ಇಮಾಮ್‌ ಆಗ ಸ್ವತಃ ನಿಮ್ಮ ಮಧ್ಯೆಯೇ ಇರುವಾಗ" ನಿಮ್ಮ ಸ್ಥಿತಿ ಹೇಗಿರುವುದು.'' 
(ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌) 
೬.1೧. Bp ot SHS pb alo al go dd) SSI ಸಿಗೆ 
ssn ಯ dsl ಇಲ. ತಟ py SY > ld ಟೂ) Bald ey ಟೂ 
ಗು ಅ ಪರ ಜು god oS pA Dg ys ದ ಭೌ 
ಪ್ರವಾದಿವರ್ಯರು(ಸು ಹೇಳಿರುವುದಾಗಿ ಹ. ಅಬೂಹುರೈರಃ(ರ) ಉಲ್ಲೇಖಿಸಿದ್ದಾರೆ. ಮರ್ಯಮಳ ಪುತ್ರ 
ಈಸಾ(ಅ) ಅವತೀರ್ಣಗೊಳ್ಳುತ್ತಾರೆ. ಅನಂತರ ಅವರು ಹಂದಿಯನ್ನು ಕೊಲ್ಲುತ್ತಾರೆ ಮತ್ತು ಶಿಲುಬೆಯನ್ನುನಾಶಪಡಿಸುತ್ತಾರೆ. 
ಅವರಿಗಾಗಿ ನಮಾರುನ್ನು ಜತೆಯಾಗಿ ನಿರ್ವಹಿಸಲಾಗುತ್ತದೆ. ಅವರು ಎಷ್ಟು ಸಂಪತ್ತನ್ನು ವಿತರಿಸುತ್ತಾರೆಂದರೆ ಆಗ ಅದನ್ನು 
ಪಡೆಯುವವರು ಯಾರೂ ಇರಲಾರರು. ಅವರು ತೆರಿಗೆಯನ್ನು ರದ್ದುಪಡಿಸುತ್ತಾರೆ. "ರೌಹಾ' (ಮದೀನಾದಿಂದ 35ಕಿ.ಮೀ. 
ದೂರವಿರುವ ಸ್ಥಳ ಎಂಬಲ್ಲಿವಾಸ್ತವ್ಯ ಹೂಡಿ ಅಲ್ಲಿಂದ ಹಜ್ಜ್‌ ಮತ್ತು ಉಮ್ರಾ ನಿರ್ವಹಿಸುತ್ತಾರೆ. ಅಥವಾ ಎರಡನ್ನೂ ಒಂದಾಗಿ 
ನಿರ್ವಹಿಸುತ್ತಾರೆ. (ಈ ಪೈಕಿ ಪ್ರವಾದಿವರ್ಯರು(ಸ) ಏನೆಂದು ಹೇಳಿದರು ಎಂಬ ಬಗ್ಗೆ ಉಲ್ಲೇಖಕಾರರಿಗೆ ಸಂಶಯವಿದೆ.) 
(ಮುಸ್ಲಿಮ್‌, ಮುಸ್ಟದ್‌ ಅಹ್ಮದ್‌) 


ಮರಣ ನೀಡಿದನು. ಈ ರೀತಿ ಅವರು ಮತ್ತವರ ಪಾಪಗಳ ಪ್ರಾಯಶ್ಚಿಶ್ವವನ್ನು ಹೊತ್ತುಕೊಂಡರು' ಎಂಬ ವಿಶ್ವಾಸದ ಮೇಲೆ ಕೈಸ್ತ 
ಧರ್ಮದ ಕಟ್ಟಡ ನೆಲೆ ನಿಂತಿದೆ. ವಿವಿಧ ಧರ್ಮದ ಅನುಯಾಯಿಗಳ ಪೈಕಿ ಕೈಸ್ತರ ವಿಶೇಷತೆ ಏನೆಂದರೆ ಅವರು ಏಸುಕ್ತಿಸ್ತರ 
ಮೇಲಿನ ನಂಬಿಕೆಯನ್ನು ಮಾತ್ರ ತಮ್ಮದಾಗಿಸಿಕೊಂಡು ದೇವನ ಸಮಸ್ತ ನಿಯಮಗಳನ್ನು ತೊರೆದು ಬಿಟ್ಟರು. ಎಲ್ಲಾ ಪ್ರವಾದಿಗಳ 
ಶರೀಅತ್‌ನಲ್ಲಿ ನಿಷಿದ್ಧವಾಗಿದ್ದ ಹಂದಿಯನ್ನೂ ಅವರು ತಮ್ಮ ಪಾಲಿಗೆ ಧರ್ಮಬದ್ಧಗೊಳಿಸಿಕೊಂಡರು. ಈಸಾರು(ಅ) ಸ್ವತಃ ಆಗಮಿಸಿ 
ನಾನು ದೇವಪು ಪುತ್ರನಲ್ಲ ಶಿಲುಬೆಯೇರಿ ನಾನು ಸಾಯಲೂ ಇಲ್ಲ ಅಂತೆಯೇ "ಜನರ ಪಾಪಗಳನ್ನೂ ನಾನು ಹೊರಲಿಲ್ಲ ಎಂದು 
ಪ್ರಕಟಿಸುವಾಗ ಕೈಸ್ತರ ನಂಬಿಕೆ ನಿರಾಧಾರವೆನಿಸುವುದು. ಹಾಗೆಯೇ ಅವರು ತಮ್ಮ ಅನುಯಾಯಿಗಳನ್ನುದ್ದೇಶಿಸಿ "ನಾನು ಹಂದಿಯನ್ನು 
Faroe (ಉಂ ಲಿಲ್ಲ ಹಾಗೆಯೇ ದೇವ ನಿಯಮಗಳಿಂದ ಸ್ವತಂತ್ರನಾಗಿರುವಂತೆಯೂ ಹೇಳಲಿಲ್ಲ ಎಂದು ಹೇಳುವರು. ಇದರಿಂದ. 
ಸ್ತ್ರ ಮತದ" ಇನ್ನೊಂದು ವೈಶಿಷ್ಟ್ಯವೂ ಕೊನೆಗೊಳ್ಳುವುದು. 

2. ಅರ್ಥಾತ್‌: CN ಬು ಗ ಭಿನ್ನತೆ ಕೊನೆಗೊಂಡು ಎಲ್ಲರೂ ಒಂದೇ ಸಮುದಾಯವಾಗಿ ಇಸ್ಲಾಮಿನಲ್ಲಿ ಪ್ರವೇಶ 
ಪಡೆಯುವರು. ಆಗ ಯಾವುದೇ ರೀತಿಯ ಯುದ್ಧವಾಗಲಿ, ಜಿಯಾ ಆಗಲಿ ಇರಲಾರದು. ಇದನ್ನೇ ಮುಂದೆ ಬರಲಿರುವ ದಸ್‌ 
ಸಂಖ್ಯೆ 5 ಮತ್ತು 14 ವಿದಿತಪಡಿಸುತ್ತದೆ. 

3. ಅರ್ಥಾತ್‌: ನಮಾರುಖ್‌ನ ನೇತೃತ್ವವನ್ನು ಹ. ಈಸಾ(ಅ) ವಹಿಸಲಾರರು. ಮೊದಲಿನಿಂದಲೇ ನಿಯುಕ್ತರಾಗಿರುವ ಮುಸ್ಲಿಮರ 
ಇಮಾಮ್‌ರ ಹಿಂದೆ ಅವರು ನಮಾರುಥ್‌ ನಿರ್ವಹಿಸುವರು. 


ಕಾಂಡ - 22 


33. ಅಲ್‌ ಅಹ್‌ರುಾಬ್‌ 129 


ಸೊ ಅ (ಸಂ ಅಜಯ 2 ಓಜ ಚ್‌ ರಟ 
Sud ಜ್ಯ AY ys ot  [ wr ol ss dpa ಖೆ! ವಚ! 1 CB pha ಇ 
es ssl) ed ot RS lg sr YAS HB sto ತಿ dd! 
(Ge Mad cpl gad! 
5.ಹ,. ಅಬೂಹುರೈರಃರ) ಉಲ್ಲೇಖಿಸಿದ್ದಾರೆ- ( "ದಜ್ಜಾಲ್‌' ಹೊರಡುವಕುರಿತು ಹೇಳಿದ ನಂತರು ಪ್ರವಾದಿವರ್ಯರು(ಸ) 
ಹೇಳಿದರು; ""ಆಗ ಮುಸ್ಲಿಮರು ಅವನೊಂದಿಗೆ ಹೋರಾಡುವ ಸಿದ್ದಕೆಯಲ್ಲಿರುವರು. ಅವರು ಸಾಲುಗಟ್ಟುತ್ತಿರುವ ಮತ್ತು 
ನಮಾರು್‌ಗಾಗಿ ಇಕಾಮತ್‌ನ ಶಕ್ಟೀರ್‌ ಹೇಳಲ್ಪಟ್ಟಿರುವ ಸ್ಥಿತಿಯಲ್ಲಿ, ಮರ್ಯಮಳ ಪತ್ರ ಈಸಾ(ಅ) ಅವತರಿಸುವರು. 
ಅವರು ನಮಾರಿಖನಲ್ಲಿ ಮುಸ್ಲಿಮರ ನೇತೃತ್ವ ವಹಿಸುವರು. ಅಲ್ಲಾಹನ ಶತ್ರು(ಅರ್ಥಾತ್‌: ದಜ್ಜಾಲ್‌) ಅವರನ್ನು ನೋಡಿದಾಗ 
ನೀರಿನಲ್ಲಿಉಪ್ಪುಕರಗುವಂತೆ ಕರಗತೊಡಗುವನು. ಈಸಾರು(ಅ) ಅವನನ್ನು ಹಾಗೆಯೇ ಬಿಟ್ಟು ಬಿಟ್ಟರೆ ಅವನು ತನ್ನಷ್ಟಕ್ಕೆ ಮರಣ 
ಹೊಂದುವನು. ಆದರೆ ಅಲ್ಲಾಹನು ಅವನನ್ನುಅವರ ಹಸ್ತದಿಂದ ಕೊಲೆ ಮಾಡಿಸುವನು. ಅನಂತರ ಅವರು ತಮ್ಮಖಡ್ಗದಲ್ಲಿರುವ 
ಅವನ ರಕ್ತವನ್ನು ಮುಸ್ಲಿಮರಿಗೆ ತೋರಿಸುವರು.'' (ಮಿಶ್ಶಾತ್‌, ಕಿತಾಬುಲ್‌, ಫಿತನ್‌, ಮುಸ್ಲಿಮ್‌) 


158 2. ೯ 2 ೧ 2 set ಬೋ ್‌ಫ್ಪ್ಮ್‌ shoal J yy 0S Bn 
ಬ ಲಲ್‌ ಲ ್ಪಫ ೃಥಶಶ್ಷ್ಟುುೆ್ಷ" ೨ ed gig py bro BB opal 
ಖಳ! || ಓಟ! ಟಟ sh AN ಎಕ jdt ಅಜ) pp ly lea ರಳ ಟೂ ಟಟ! 
cot kit) Oj als glad bgt Res ಖ್ಯ ಯೃ ಭಜ Jr rd! Spy 

Gus st Sgn ಸಟ! ಟು ಟೆ! ತಾ cpl pred! 

6. ಹ. ಅಬೂಹುಕೈರಃ(ರ) ಉಲ್ಲೇಖಿಸಿದ್ದಾರೆ. ಪ್ರವಾದಿವರ್ಯರು(ಸು ಹೇಳಿದರು, '"ನನ್ನ ಮತ್ತು ಅವರ(ಅರ್ಥಾತ್‌: 
ಈಸಾ(ಅ)ರ) ನಡುವೆ ಯಾವುದೇ ಪ್ರವಾದಿಗಳಿಲ್ಲಮತ್ತು ಅವರು ಅವತೀರ್ಣಗೊಳ್ಳಲಿದ್ದಾರೆ. ನೀವು ಅವರನ್ನು; ಕಂಡಾಗ ಅವರ 
ಗುರುತು ಹಿಡಿಯಬೇಕು. ಅವರು ಮಧ್ಯಮ ಎತ್ತರದ ವ್ಯಕ್ತಿ. ನಸುಗೆಂಪು- ಬಿಳಿ ಮಿಶ್ರಿತ ವರ್ಣದವರು, ಹಳದಿ ವರ್ಣದ ವಸ್ತ್ರ 
ಧರಿಸುವರು, ಒದ್ದೆಯಾಗಿರದಿದ್ದರೂ ನೀರು ತೊಟ್ಟಿಕ್ಕುತ್ತಿರುವಂತೆ ಭಾಸವಾಗುವ ತಲೆಗೂದಲನ್ನು ಅವರು ಹೊಂದಿರುವರು. 
ಅವರು ಇಸ್ಲಾಮಿಗಾಗಿ ಜನರೊಡನೆ ಯುದ್ಧ ನಡೆಸುವರು. ಶಿಲುಬೆಯನ್ನು ಛಿದ್ರ ಛಿದ್ರಗೊಳಿಸುವರು. ಹಂದಿಯನ್ನು 
ಕೊಲೆಗೈಯುವರು, ಜಿಬುಯಾವನ್ನು ಕೊನೆಗೊಳಿಸುವರು ಮತ್ತು ಅಲ್ಲಾಹನು ಅವರ ಕಾಲದಲ್ಲಿ ವಿವಿಧ ಸಮುದಾಯಗಳ 
ಅಸ್ತಿತ್ವವನ್ನುಕೊನೆಗೊಳಿಸುವನು, ಅವರು "ಮಸೀಹ್‌ ದಜ್ಜಾಲ'ನ್ನು ಹತ್ಯೆಗ್ಗೆಯುವರು ಮತ್ತು ಭೂಮಿಯಲ್ಲಿನಲವತ್ತು ವರ್ಷ 
ಉಳಿಯುವರು. ಅನಂತರ ಅವರು ನಿಧನರಾಗುವರು. ಮುಸ್ಲಿಮರು ಅವರ ಜನಾರು ನಮಾರು್‌ ನಿರ್ವಹಿಸುವರು.'' 

(ಅಬೂ ದಾವೂದ್‌, ಮುಸ್ಸದ್‌ ಅಹ್ಮದ್‌) 
ಹ pls ಎ A ho par ss did play wed go dyn JB ts oy nrg 
MP Os JH Ole» pple sty) ಹಂಜ! oda al ಟ್ರ sol ಮಟ್ಟ ನೆಯ ಧಿ, ಇ ಟಟ ಜ್‌ 
(ಟೂ Her ಬಟ್ಟ ಟಟ! ಟೂ 

7. ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ(ರ) ಹೇಳುತ್ತಾರೆ: ನಾನು ಪ್ರವಾದಿವರ್ಯರು(ಸ) ಹೀಗೆ ಹೇಳುವುದನ್ನು. ಕೇಳಿದ್ದೇನೆ - 
ಅನಂತರ ಮರ್ಯಮಳ ಪುತ್ರ ಈಸಾ(ಅ) ಅವತೀರ್ಣಗೊಳ್ಳುವರು. ಮುಸ್ಲಿಮರ ಇಮಾಮ್‌ ಅವರೊಡನೆ ಬನ್ನಿ 
ನೀವು ನಮಾರುಖ್‌ನ ನೇತೃತ್ವ ವಹಿಸಿರಿ ಎಂದು ಹೇಳುವರು. ಆಗ ಅವರು, "ನೀವೇ ಪರಸ್ಪರ ಒಬ್ಬರಿಗೊಬ್ಬರು ನೇತೃತ್ವ 
ವಹಿಸಬೇಕು ಎನ್ನುವರು.'' ಇದು ಅಲ್ಲಾಹನು ಈ ಸಮುದಾಯಕ್ಕೆ ನೀಡಿರುವ ಗೌರವವನ್ನು ಗಮನದಲ್ಲಿರಿಸಿ ಅವರಾಡಿದ 
ಮಾತುಗಳಾಗಿವೆ. (ಮುಸ್ಲಿಮ್‌, ಮುಸ್ಸದ್‌ ಅಹ್ಮದ್‌) 

als all sho J yy ರ ಟ್‌ ರ ್‌್ಪ೪ಬಲಬಚಾಾ88್ಚ yr 
ಹ ಜ್‌ ಪೀ ಲ ಲಲಲೋ್ಟಟೀಟಲ್ಮ್ಸ್‌ಕ್ಪಾ್ಪಂ್ಹ್ದ್ಮ್ದ್ಮ್ಮ ಬ ್ಮ್ಯ್ಮ್ಲಿ ತ 0 SLO ple 
(GPM ಸ. ಎ ಸಿಟಿ, ಹಿ | ಓಟ ಟ್ಟ ಆಖ! ಟ್‌ 36), ) ಸ್ಯಾಳೆ! Jal cp ry 

1. ಅರ್ಥಾತ್‌: ನಿಮ್ಮನೇತಾರ ನಿಮ್ಮವರ ಪೈಕಿ ಒಬ್ಬನಾಗಬೇಕು. 


ಕಾಂಡ -22 


130 ತಫ್ಪೀಮುಲ್‌ ಕುರ್‌ಆನ್‌ 


8. ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ ಫ್ಲಇಬ್ಲ್‌ ಸಿಯಾದ್‌ನ ಘಟನಾಸರಣಿಯನ್ನು ಪ್ರಸ್ತಾಪಿಸುತ್ತಾ ಹೇಳುತ್ತಾರೆ, “ಪ್ರವಾ! 
ವರ್ಯರೇ(ಸು! ಅವನನ್ನು ಕೊಲ್ಲಲು ನನಗೆ "ಅನುಮತಿ ನೀಡಿ'' ಎಂದು ಹ. ಉಮರ್‌(ರ) ಕೇಳುತ್ತಾರೆ. ಆಗ ಪ್ರಮಾದ 
ವರ್ಯರು(ಸ)' ಹೇಳುತ್ತಾರೆ, “ಅವನು ಆ ವ್ಯಕ್ತಿಯೇ (ದಜ್ಜಾಲ್‌) ಆಗಿದ್ದರೆ ಅವನನ್ನು ಕೊಲ್ಲಬೇಕಾದವರು ನೀವಲ್ಲಬದಲಾಗಿ 
ಮರ್ಯಮಳ ಪುತ್ರ ಈಸಾ(ಅ) ಅವನನ್ನು ಪಧಿಸುವರು. ಅವನು ಆ ವ್ಯ ಕ್ರಿಯಲ್ಲಮೆದಾದಿರೆ ನೀವು ಒಪ್ಪಂದಕ್ಕೊಳಪಟ್ಟವರ 
(ಅರ್ಥಾತ್‌: ದಿಮ್ಮಿಗಳು ಪೈಕಿಯ ಒಬ್ಬನನ್ನು ಕೊಲ್ಲುವ ಅಧಿಕಾರವನ್ನು ಹೊಂದಿಲ್ಲ (ಮಿಶ್ಯಾತ್‌) 

ಹ ಮ ಯ ಬ als a Hl sn ಹ್‌ ಚ 
SL LS ವಿಟ ಬಿ ಆಫ JS ty iL LS SUS al oS tga Js 
m0 eS 8 Ce! sag 3) ue ಸಲೆ) 2೨೪1! ot ಖಾ Aid adi ಗೊಡೆ st bgt 
CAMs cp ptr Sy gp dal kas y 5 YH de 
9. ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾರ) ಉಲ್ಲೇಖಿಸುತ್ತಾರೆ, (ದಜ್ಜಾಲ್‌ನ ಘಟನೆಯನ್ನು ವಿವರಿಸುತ್ತಾ ಪ್ರವಾದಿವರ್ಯಸಸು 
ಹೇಳಿದರು)- ಆಗ ಹಠಾತ್ತನೆ ಮರ್ಯಮಳ ಪುತ್ರ ಈಸಾ(ಅ) ಮುಸ್ಲಿಮರ ನಡುವೆ ಆಗಮಿಸುವರು. ಅನಂತರ ನಮಾಯಿಗಾಗಿ 
ಜನರು ಎದ್ದು ನಿಲ್ಲುವರು. ಅವರೊಡನೆ ಹೇಳಲಾಗುವುದು, ''ಓ ಅಲ್ಲಾಹನ ಆತ್ಮವೇ! ಮುಂದುವರಿಯಿರಿ'' ಆದರೆ ಅವರು 
ಹೇಳುವರು, ಲ್ಲ ನಿಮ್ಮ ಇಮಾಮರೇ ಮುಂದುವರಿಯಬೇಕಾಗಿದೆ. ಅವರೇ ನಮಾರು್‌ನ ನೇತೃತ್ವ ವಹಿಸಲಿ'' ಅನಂತರ 
ಪ್ರಭಾತ ನಮಾರಫ್‌, ಮುಗಿಸಿ ಮುಸ್ಲಿಮರು ದಜ್ಜಾಲನನ್ನು ಎದುರಿಸಲು ಹೊರಡುವರು. ಅನಂತರ” ಅವರು ಹೇಳಿದರು. 
“ಆ ಕುಹಕಿಯು ಹ. ಈಸಾರನ್ನು(ಅ) ಕಂಡಾಗ ನೀರಿನಲ್ಲಿ ಉಪ್ಪು ಕರಗುವಂತೆ ಕರಗಲಾರಂಭಿಸುವನು. ಅನಂತರ ಅವರು 
ಅವನೆಡೆಗೆ ಮುಂದುವರಿಯುವರು. ಅವನನ್ನು ಕೊಲ್ಲುವರು. ಆಗಿನ ಪರಿಸ್ಥಿತಿ ಹೇಗಿರುವುದೆಂದರೆ ಕಲ್ಲು ಮತ್ತು ಮರಗಳು, 
""ಅಲ್ಲಾಹನ ಆತ್ಮವೇ! ಈ ಯಹೂದಿಯು ನನ್ನ: ನಂದೆ ಅವಿತಿದ್ದಾನೆ'' ಎಂದು ಘೋಷಿಸಿ ಹೇಳುವುವು. ದಜ್ಞಾಲ್‌ನ ಹಿಂಬಾಲಕರ 
ಪೈಕಿ ಯಾರೂ ಕೊಲ್ಲಲ್ಲಡದೆ ಉಳಿಯಲಾರರು. 13 (ಮುಸ್ಕದ್‌ ಅಹ್ಮದ್‌) 


ಜ್‌ Cai 50125 ಹ ಓತಿ ( ಟೋ! La sh) gS ರು ಜ್‌ 
ಬ ಗ ಲ ೀ್‌ಲ್‌ಲಅಲ್‌್ಥೀ ರ್‌ ಚ ಚ 
ಸ್‌ ಟಟ ವಗ ಯ. yy day MSN joy 8 HS ler 
ಆಆ? Jeg lp Mad ಆಯೆ 21 ಪ್ರ! ಟೂಟಿ! SS psy ಬಟ್ಟಿ ಬ ಎಟ Sh 
Cdr ಹಚಿ ಬಟ್ಟ ಸಲಿ! ಪಟ್‌ dere cyl ಟಟ! ಸಚಿ ಟೆ 
10. ಹ. ನವಾಸ್‌ ಬಿನ್‌ ಸಿಮ್‌ಆನ್‌ ಕಿಲಾಬಿ(ದಜ್ಜಾಲ್‌ನಘಟನೆಯನ್ನುವಿವರಿಸುತ್ತಾ ಹೇಳುತ್ತಾರೆ: ದಜ್ಜಾಲ್‌ ಇದೆಲ್ಲವನ್ನೂ 
ಹೇಳುತ್ತಿರುವ ಸಂದರ್ಭದಲ್ಲೇ ಅಲ್ಲಾಹ್‌ ಮರ್ಯಮಳ ಪುತ್ರ ಈಸಾರನ್ನು(ಆ) ಕಳುಹಿಸುವನು. ಅವರು ಡಮಾಸ್ಕಸ್‌ನ ಪೂರ್ವ. 
ಭಾಗದಲ್ಲಿ: ಶ್ಲೇತ ಮಿನಾರದ ಬಳಿ; ಹಳದಿ ವರ್ಣದ ಎರಡು ಬಟ್ಟೆ ಧರಿಸಿ, ಎರಡು ದೇವಚರರ ಭುಜದಲ್ಲಿ ಕೈಯಿರಿಸುತ್ತಾ 
ಕೆಳಗಿಳಿಯುವರು. ಅವರು ತಲೆ ಬಗ್ಗಿಸುವಾಗ ನೀರ ಹನಿ ತೊಟ್ಟಿಕ್ಕುತಿರುವಂತೆ ಭಾಸವಾಗುವುದು. ಅವರು 38 ಎತ್ತುವಾಗ 
ಮುತ್ತಿನಂತೆ ಹನಿಗಳು ತೊಟ್ಟಿಕ್ಕುತ್ತಿರುವುದು ಕಂಡು ಬರುವುದು. ಅವರ ಉಸಿರು ಮತ್ತು ದೃಷ್ಟಿಯಾವ ಸತ್ಯನಿಷೇಧಿಗೆ ತಟ್ಟಿದರೂ 
ಅವನು ಬದುಕುಳಿಯಲಾರನು. ಅನಂತರ ಮರ್ಯಮರ ಪುತ್ರ ದಜ್ಜಾಲ್‌ನನ್ನುಹಿಂಬಾಲಿಸುವರು ಮತ್ತು ಲುದ್ದ್‌'ನ ಬಾಗಿಲಲ್ಲಿ 
ಅವನನ್ನು ಹಿಡಿಯುವರು ಮತ್ತು ಕೊಲೆಗೈಯುವರು. (ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ, ಇಬ್‌ಮಾಜಿ 
NESS el Brig pups ಭೂ al Lo AOR HS 
pS mp Mad ್ಪ MaDe Mey ಎ 
CdS ls) ಅಯ et dt NES gd ls 
11. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ ಹೇಳುತ್ತಾರೆ- ಪ್ರವಾದಿವರ್ಯರು(ಸು ಹೇಳಿದರು, ದಜ್ಜಾಲ್‌ ನನ್ನ 
ಸಮುದಾಯದಲ್ಲಿ ಹೊರಡುವನು ಮತ್ತು ನಲವತ್ತು (ನಲವತ್ತು ದಿನಮೋ ತಿಂಗಳೋ ವರ್ಷವೋ ಎಂದು ನನಗೆ 


1. ಲುದ್ದ್‌ ಪ್ರದೇಶವು ಫೆಲೆಸ್ತೀನ್‌ನ ಇಸ್ರೇಲ್‌ ಸಾಮ್ರಾಜ್ಯದ ರಾಜಧಾನಿಯಾದ ಟೆಲ್‌ಅವೀವ್‌ನಿಂದ ಅನತಿ ದೂರದಲ್ಲಿದೆ. 
ಯಹೂದಿಯರು-ಅಲ್ಲಿಬಹಳ ದೊಡ್ಡ ಎಮಾನ ನಿಲ್ದಾಣವನ್ನು ನಿರ್ಮಿಸಿದ್ದಾರೆ. 


ಕಾಂಡ - 22 


33. ಅಲ್‌ ಅಹ್‌ರಾಬ್‌ 131 


ತಿಳಿಯದು”. ಇರುವನು. ಅನಂತರ ಅಲ್ಲಾಹ್‌ ಮರ್ಯಮರ ಪುತ್ರ ಈಸಾರನ್ನು(ಅ) ಕಳುಹಿಸುವನು . ಅವರು ಉರ್ವ 
ಬಿನ್‌ ಮಸ್‌ಊದ್‌(ರ) [ಓರ್ವ ಪ್ರವಾದಿ ಸಂಗಾತಿ]ರನ್ನು ಹೋಲುವರು. ಅವರು ದಜ್ಜಾಲರನ್ನು ಹಿಂಬಾಲಿಸಿ ಅವನನ್ನು 
ನಾಶಪಡಿಸುವರು. ಅನಂತರ ಏಳು ವರ್ಷಗಳ ತನಕ ಇಬ್ಬರ ನಡುವೆಯೂ ಶತ್ರುತ್ನವಿರಲಾರಡು. (ಮುಸ್ಲಿಮ) 
SMHS ₹೦5೬ SUB Ss iy els plas ಯ ಟ್ರ ಪಿ ಆ ಟಿಕೆ). Mo yp 
333 Whe ಲ ಟಟ ಬ ಬ ್ಬೀಂೋ.ೌ? gp sc Lp JB ಪ 
PAS ಲ ಬ Syren os 
ಹ ಪಡ ಬ ಬ್ಲ oil LS pls) po llr St pl bos a gS 
4 g (ಹೂಟ! ಟಟ! pl 
" 12. ಹುರುಪಾ ಬಿನ್‌ ಉಸ್ಸೆದಿ ಅಲ್‌ ಗಿಫಾರಿ ಹೇಳುತ್ತಾರೆ: ಒಮ್ಮೆ ಪ್ರವಾದಿವರ್ಯರು(ಸ) ನಮ್ಮಸಭೆಗೆ ಬಂದರು. 
ನಾವು ಆಗ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದೆವು. ಅವರು "ಯಾವ ಮಾತುಕತೆ ನಡೆಯುತ್ತಿದೆ?' ಎಂದು ಕೇಳಿದರು. ಜನರು 
"ನಾವು ಪ್ರಳಯ ಕಾಲದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇವೆ' ಎಂದರು. ಪ್ರವಾದಿವರ್ಯರೆಂದರು(ಸು, ಹತ್ತು ಚಿಹ್ನೆಗಳು ಪ್ರಕಟವಾಗುವ 
ತನಕ ಅದೆಂದೂ ಸ್ಥಾಖತವಾಗದು.-ಅನಂತರ ಅವರು ಈ ಹತ್ತು ಚಿಷ್ನೆಗಳ ಕುರಿತು ಹೇಳಿದರು: 

1. ಹೊಗೆ 2. ದಜ್ಜಾಲ್‌ 3. ಭೂಮಿಯ ಪ್ರಾಣಿ 4. ಸೂರ್ಯ ಪಶ್ಚಿಮದಿಂದ ಉದಿಸುವುದು 5. ಮರ್ಯಮರ ಪುತ್ರ 
ಈಸಾರ(ಅ) ಅವತರಣ 6. ಯಆ್‌ಜೂಜ್‌ ಮತ್ತು ಮಲ್‌ಜೂಜ್‌ 7. ಮೂರು ಮಹಾ ಭೂಕುಸಿತ ಒಂದು ಪೂರ್ವದಲ್ಲಿ 8. 
ಎರಡನೆಯದು ಪಶ್ಚಿಮದಲ್ಲಿ 9. ಮೂರನೆಯದು ಅರಬ್‌ ದ್ವೀಪದಲ್ಲಿ 10. ಕೊನೆಯದಾಗಿ ಯಮನ್‌ನಿಂದ ಹೊರಡುವ 
ಬೃಹತ್‌ ಅಗ್ನಿ ಜ್ಹಾಲೆ- ಅದು ಜನರನ್ನು ಅಟ್ಟುತ್ತಾ ಮಹ್ಕರ್‌ನೆಡೆಗೆ ಕೊಂಡೊಯ್ಯುವುದು. , (ಮುಸ್ಲಿಮ್‌, ಅಬೂ ದಾವೂದ್‌) 

ವಿಗೆ ರಯ dsl py ಸೂಲ ಟೂ ಯು ಟ್ರ) ರು JB SAIN ಸ್ರ gp ಪರಂ 
(ಸೆ! ಎ today, ಸ, ಮೂ) ಖೆ. ೦ ಟೂಟಿ! 

13. ಮುಜ್‌ಮಲ್‌ ಬಿನ್‌ ಜಾರಿಯಾ- ಅನ್ಸಾಂ(ರ) ಹೇಳುತ್ತಾರೆ: ಮರ್ಯಮರ ಪುತ್ರರು ದಜ್ಜಾಲನ್ನು 'ಲುದ್ದ್‌'ನ 

ಬಾಗಿಲಿನ ಬಳಿ ಕೊಲ್ಲುವರು. (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ) 


|೨| ರಾಳ! 4 ಆಡ ಸ 3 gall Led ( rd! ಶಿ ಪಿ ಬೆ! ವ್ವರ್ಟ್ಮಚಿ) ಎಟ ಟೋ! 
ಹ ಗಯ ಗ ಸ 2 a oN SIS gr 8 i ol 5 els JH 
Md ಬ್ಯಾಂ ಟಿಟಿ NSU gael (4 ಅಂಚಿ Cul Ip da edd ಬ್ರಹ aks” 
asd! ya ಟಿಟಿ ಕ ಟೂ Cer 33 pS ss ಎಸೆ! ೨೬೨ ಟಟ) lori 0 5139 ಟೆ old! 1 ಅತಿ! 
ಜ್‌ go! ss dh Us ಅ ಅಜ sad co ಎ ನ ಇಬ 
ರಜ Sy es” pl ಚ Sosy... yet Ab! p j68 BIN AN cp ss 45" yd 
Maas Sy ES stad! pp SUNN Sey LS ಎಟ ಟೂ LAS ರದಿ) sad! 
ed ಹಚ ಎಟ ಖಿ! HES Arle yy gu 
14. ಅಬೂ ಉಮಾಮ ಬಾಹಿಲಿ (ಸುದೀರ್ಫ ಹದೀಸ್‌ವೊಂದರಲ್ಲಿ ದಜ್ಜಾಲ್‌ನ ಬಗ್ಗೆ ಪ್ರಸ್ತಾಪಿಸುತ್ತಾ ಹೇಳುತ್ತಾರೆ, 
ಮುಸ್ಲಿಮರ ಇಮಾಮ್‌ ಪ್ರಭಾತ ನಮಾಯುನ ನೇತೃತ್ವ ವಹಿಸಲಿಕ್ಕಾಗಿ ಮುಂದುವರಿದಂತಹ ಸಂದರ್ಭಕ್ಕೆ ಸರಿಯಾಗಿ 
ಮರ್ಯಮರ ಪುತ್ರ ಈಸಾ(ಅ) ಇಳಿದು ಬರುವರು. ಈಸಾ(ಅ) ನೇತೃತ್ವ ವಹಿಸಲೆಂದು ಇಮಾಮ್‌ ಹಿಂತಿರುಗುವರು. 
ಆದರೆ ಈಸಾ(ಅ) ಅವರ ಭುಜಕ್ಕೆ ಕೈಯಿರಿಸಿ, ""ನೀವೇ ನಮಾರು್‌ನ ನೇತೃತ್ವ ವಹಿಸಿ. ಏಕೆಂದರೆ ಅದು ನಿಮಗಾಗಿಯೇ 
ಇರುವುದಾಗಿದೆ'' ಎಂದು ಹೇಳುವರು. ಆದ್ಧರಿಂದ ಅವರೇ ನಮಾರು್‌ ನಿರ್ವಹಿಸುವರು. ಸಲಾಮ್‌ ಹೇಳಿದ ನಂತರ 
ಈಸಾ(ಅ) ಬಾಗಿಲು ತೆರೆಯಿರಿ ಎಂದು ಹೇಳುವರು. ಬಾಗಿಲು ತೆರೆಯಲಾಗುವುದು. ಹೊರಗೆ ದಜ್ಜಾಲ್‌ ತನ್ನ ಎಪ್ಪತ್ತು ಸಾವರ 
ಸೇನೆಯೊಂದಿಗೆ ಉಪಸ್ಥಿತನಿರುವನು. ಈಸಾರ(ಅ) ದೃಷ್ಟಿ ಅವನ ಮೇಲೆ ಬಿದ್ದ ತಕ್ಷಣ ಅವನು ನೀರಿನಲ್ಲಿ ಉಪ್ಪು ಕರಗುವಂತೆ 
ಕರಗ ತೊಡಗುವನು ಮತ್ತು ಓಡ ತೊಡಗುವನು. ಈಸಾ(ಅ) ಹೇಳುವರು, “ನನ್ನ ಬಳಿ ನಿನಗೊಂದು ಹೊಡೆತವಿದೆ. 


1. ಇದು ಅಬ್ದುಲ್ಲಾ ಬಿನ್‌ ಅಮ್ರ್‌ರ(ರ) ಹೇಳಿಕೆಯಾಗಿದೆ. 


ಕಾಂಡ - 22 


132 ತಪ್ಲೀಮುಲ್‌ ಕುರ್‌ಆನ್‌ 


ಅದನ್ನು ನೀನೆಂದೂ ತಪ್ಪಿಸಲಾರೆ.'' ಅವರು ಅವನನ್ನು "ಲುದ್ದ್‌'ನ ಪೂರ್ವ ಬಾಗಿಲಿನೆಡೆಗೆ ಕೊಂಡೊಯ್ಯುವರು. ಅಲ್ಲಾಹ್‌ 
ಯಹೂದ್ಯರನ್ನು ಸೋಲಿಸುವನು. ಪಾತ್ರೆ ನೀರಿನಿಂದ ತುಂಬಿ ತುಳುಕುವಂತೆ ಆಗ ಭೂಮಿಯು ಮುಸ್ಲಿಮರಿಂದ ತುಂಬಿ 
ತುಳುಕುವುದು. ಲೋಕದ ಎಲ್ಲರ ಘೋಷ ವಾಕ್ಯವು ಒಂದೇ ಆಗಿ ಮಾರ್ಪಡುವುದು ಹಾಗೂ ಅಲ್ಲಾಹನ ಹೊರತು ಬೇರಾರ 
ಆರಾಧನೆಯೂ ಆಗ ನಡೆಯದು. (ಇಬ್ನ್‌ಮಾಜಃ, ಕಿತಾಬುಲ್‌ ಫಿತನ್‌) 
os MM ads pp Hr ಲೆ, dpa ಯೊ dh do dh dys Cae JB Gant on ols ge 
13 lad peal (ಇ... 2. J yb Jo esa gps soot J fd ral go 
pad te ಗೆ! eS ಡಿ rl! og 130 ಟಿಟಿ! ಬಿ ed ಮ್ರ ಪ! ಬ್ರಹ gd 
ued Jyh ಹೋ apt Jd ell ot gr ಚ. (  ( sala Grd ಲೀಲ ೀೀ id 
(eS grb ಪೋ! diy HE Mls yp ja 
15. ಉಸ್ಮಾನ್‌ ಬಿನ್‌ ಅಬುಲ್‌ ಆಸ್‌(ರ) ಹೇಳುತ್ತಾರೆ, ನಾನು ಪ್ರವಾದಿವರ್ಯರು(ಸ) ಹೀಗೆ ಹೇಳುತ್ತಿರುವುದನ್ನು 
ಕೇಳಿದ್ದೇನೆ- ಮತ್ತು ಮರ್ಯಮರ ಪುತ್ರ ಈಸಾ(ಅ) ಪ್ರಭಾತ ನಮಾಯಿ)ನ ವೇಳೆ ಇಳಿಯುವರು. ಮುಸ್ಲಿಮರ ಅಮೀರ್‌ 
ಅವರೊಡನೆ "ಅಲ್ಲಾಹನ ಆತ್ಮವೇ। ನೀವು ನಮಾಯಿನ ನೇತೃತ್ವ ವಹಿಸಿ' ಎನ್ನುವರು. ಅವರು ಉತ್ತರಿಸುವರು, "ಈ 
ಸಮುದಾಯದ ಜನರು ಒಬ್ಬರಿಗೊಬ್ಬರು ನಾಯಕರಾಗಿದ್ದಾರೆ.' ಆಗ ಮುಸ್ಲಿಮರ ನಾಯಕನೇ ಮುಂದುವರಿದು ನಾಯಕತ್ವ 
ವಹಿಸುವರು. ಅನಂತರ ನಮಾರುಖ್‌ ಮುಗಿಸಿ ಈಸಾ(ಅ) ತಮ್ಮ ಅಸ್ಟದೊಂದಿಗೆ ದಜ್ಜಾಲ್‌ನೆಡೆಗೆ ಸಾಗುವರು. ಅವನು ಅವರನ್ನು 
ನೋಡಿದಾಗ ಸೀಸ ಕರಗಿದಂತೆ ಕರಗ ತೊಡಗುವನು. ಈಸಾ(ಅ) ತಮ್ಮ ಅಸ್ವದ ಮೂಲಕ ಅವನನ್ನು ನಾಶಪಡಿಸುವರು ಮತ್ತು 
ಅವನ ಸಹಾಯಕರು ಸೋತು ಓಟಕ್ಕೀಳುವರು. ಆದರೆ ಅವಿತುಕೊಳ್ಳಲು ಅವರಿಗೆ ಜಾಗ ಸಿಗಲಾರದು. ಎಲ್ಲಿಯವರೆಗೆಂದರೆ 
ಮರಗಳು ಕೂಗಿ ಕರೆಯುವವು, " ಸತ್ಯವಿಶ್ವಾಸಿಯೇ। ಈ ಸತ್ತ ೈನಿಷೇಧಿಯು ಇಲ್ಲಿದ್ದಾನೆ'' ಹಾಗೆಯೇ ಕಲ್ಲುಗಳು 
"ಕ್ಕಿ ಸತ್ಯವಿಶ್ವಾಸಿಯೇ। ಈ ಸತ್ಯನಿಷೇಧಿಯು ಇಲ್ಲಿದ್ದಾನೆ'' ಎಂದು ಕೂಗಿ ಕರೆಯುವುವು. (ಮುಸ್ನದ್‌ ಅಹ್ನದ್‌) 


MP ತೆ ead (ಘೂ! ಮಟ್ಟ ತ) (ಎ) ಬೂ ಯವ! ur 1 ಟೂ oS 

ಕ od st ey HE tls ಬ ಲಬೋ sto! paket ogo sug 3 4 4s jg 

(ಜ್‌ b> dom! A) 
16. ಸಮ್ರ ಬಿನ್‌ ಜುಂದುಬ್‌ (ಸುದೀರ್ಫ ಹದೀಸ್‌ ಒಂದರಲ್ಲಿ ಪ್ರವಾದಿವರ್ಯರ(ಸು ಮೂಲಕ ಉಲ್ಲೇಖಿಸುತ್ತಾರೆ: 
ಅನಂತರ ಪ್ರಭಾತದ ಹೊತ್ತು ಮುಸ್ಲಿಮರ ಮಧ್ಯೆ ಮರ್ಯಮರ ಪುತ್ರ ಈಸಾ(ಅ) ಆಗಮಿಸುತ್ತಾರೆ ಮತ್ತು. ಅಲ್ಲಾಹನು 
ದಜ್ಜಾಲ್‌ ಮತ್ತವನ ಸೇನೆಯನ್ನು ಸೋಲಿಸುತ್ತಾರೆ. ಎಲ್ಲಿಯವರೆಗೆಂದರೆ ಗೋಡೆಗಳು ಮತ್ತು ಮರದ ಬೇರುಗಳೂ 

ಕೂಗಿ ಕರಯುತ್ತವ, “ಸತ್ಯ ವಿಶ್ವಾಸಿಯೇ! ಈ ಸತ್ಯನಿಷೇದಿಯು ನನ್ನ ಹಿಂದೆ ಅವಿತಿದ್ದಾನೆ. ಬಾ ಇವನನ್ನುಕೊಲ್ಲು'' 

"ಮುಸ ಸದ್‌ ಅಹ್ಮದ್‌) 

sb gdh lo i pb JY IB as als At go 4 JO a ಜಟಾ 

(Sst ಚಾ pal ys ಊಟ ಬಲ ಅಲ 
17. ಇಮ್ರಾನ್‌ ಬಿನ್‌ ಹಸೀನ್‌ ಉಲ್ಲೇಖಿಸುತ್ತಾರೆ: ಪ್ರವಾದಿವರ್ಯರು(ಸು ಹೇಳಿದರು, ನನ್ನ ಸಮುದಾಯದಲ್ಲಿ 
ಸತ್ಯದ ಮೇಲೆ ನೆಲೆ ನಿಂತ ಮತ್ತು ಎದುರಾಳಿಗಳ ಪಾಲಿಗೆ ಪ್ರಬಲವಾದ ಗುಂಪೊಂದು ಸದಾ ಇರುವುದು. "ಎಲ್ಲಿಯವರೆಗೆಂದರೆ' 
ಅಲ್ಲಾಹನ ತೀರ್ಮಾನ ಬಂದು ಬಿಡುವುದು ಮತ್ತು ಮರ್ಯಮರ ಪುತ್ರ ಈಸಾ(ಅ) ಅವತರಿಸುವರು. (ಮುಸ್ಣದ್‌ ಅಹ್ಟದ್‌) 


ನ ಪ್‌ als ಲ ಟೋ ೋ್ಬ*ಹ್ಸ Lad galls ys 
(tert ಟೂ) Unde So y Jake plo ಮು ಬು! 
18. ಹ. ಆಯಿಶಾ(ರ) (ದಜ್ಜಾಲ್‌ನ ಘಟನೆಯ ಕುರಿತು) ಉಲ್ಲೇಖಿಸುತ್ತಾರೆ: ಅನಂತರ ಈಸಾ(ಅ) ಅವತರಿಸುತ್ತಾರೆ 
ಮತ್ತು ದಜ್ಜಾಲನ್ನು ಹತ್ಯೆಗೈಯುತ್ತಾರೆ. ಅನಂತರ ಈಸಾ(ಅ) ನಲವತ್ತು ವರ್ಷಗಳ ತನಕ ಭೂಮಿಯಲ್ಲಿ ಓರ್ವ ನ್ಯಾಯಪರ 
ನಾಯಕ ಹಾಗೂ ನಿಷ್ಠಕ್ಷಮತಿಗಳಾದ ಆಡಳಿತಗಾರನಾಗಿ ಜೀವಿಸುವರು. (ಮುಸ್ನದ್‌ ಅಹ್ಮದ್‌) 


ಕಾಂಡ - 22 


33. ಅಲ್‌ ಅಹ್‌ರಭಾಬ್‌ 133 


ಖಿ ALS pa ಟೆ (ಟೋಪಿ! ಚ್ಟ 3) ಎತ ಹೊಯ ಟೂಟಿ ಫು ಟೋ ಸಾ 

(da ಸುಂ) 30 Lis dis las 
19. ಪ್ರವಾದಿವರ್ಯರು(ಸ) ಸ್ವತಂತ್ರಗೊಳಿಸಿದ ಗುಲಾಮ ಸಫೀನ (ದಜ್ಜಾಲ್‌ನ ಘಟನೆ ಕುರಿತು) ಉಲ್ಲೇಖಿಸುತ್ತಾರೆ, 

ಅನಂತರ ಈಸಾ(ಅ) ಅವತರಿಸುತ್ತಾರೆ ಮತ್ತು ಅಲ್ಲಾಹನು ದಜ್ಜಾಐನ್ನು "ಅಫೀಕ್‌ನ ಕಣಿವೆ'ಯ ಬಳಿ' ಹತ್ಯೆಗ್ಳೆಯುವರು. 
(ಮುಸ್ನದ್‌ ಅಹ್ಮದ್‌) 
20. ಹ. ಹುದೈಫಾ ಬಿನ್‌ ಯಮಾನ್‌(ರ) [ದಜ್ಜಾಲ್‌ನ ಬಗ್ಗೆ ಪ್ರಸ್ತಾಪಿಸುತ್ತಾ] ಹೇಳುತ್ತಾರೆ: ಮುಸ್ಲಿಮರು ನಮಾರು್‌ 
ನಿರ್ವಹಿಸಲಿಕ್ಕಾಗಿ ಎದ್ದು ನಿಂತಾಗ ಅವರ ಕಣ್ಣೆದುರಿನಲ್ಲೇ ಮರ್ಯಮರ ಪುತ್ರ ಈಸಾ(ಅ) ಇಳಿಯುವರು. ಅವರು 
ಮುಸ್ಲಿಮರಿಗೆ ನಮಾರುಖ್‌ನ ನೇತೃತ್ವ ವಹಿಸುವರು. ನಮಾರಖ್‌ನ ಸಲಾಮ್‌ ಹೇಳಿದ ನಂತರ, "ನನ್ನ ಮತ್ತು ಈ ದೇವನ 
ಶತ್ರುವಿನ ನಡುವಿನಿಂದ ಹೊರಡಿರಿ' ಎಂದು ಅವರು ಜನರೊಡನೆ ಹೇಳುವರು... ಮತ್ತು ಅಲ್ಲಾಹನು ದಜ್ಜಾಲ್‌ ಮತ್ತವನ 
ಸಂಗಾತಿಗಳ ಮೇಲೆ ಮುಸ್ಲಿಮರು ಮುಗಿ ಬೀಳುವಂತೆ ಮಾಡುವನು ಹಾಗೂ ಮುಸ್ಲಿಮರು ಅವರನ್ನು ಚೆನ್ನಾಗಿ ಥಳಿಸುವರು. 
ಕೊನೆಗೆ ಮರ ಮತ್ತು ಕಲ್ಲುಗಳು ಕೂಗಿ ಹೇಳುವುವು, "'ಓ ಅಬ್ದುಲ್ಲಾ ಓ ಅಬ್ದುದ್ರಹ್ಮಾನ್‌! ಓ ಮುಸ್ಲಿಮನೇ। ಇಗೋ 
ಇಲ್ಲೊಬ್ಬ ಯಹೂದೃನಿದ್ದಾನೆ, ಅವನನ್ನು ಹೊಡೆ.'' ಈ ರೀತಿ ಅಲ್ಲಾಹ್‌ ಅವರನ್ನು ಸಾಯಿಸುವನು. ಅನಂತರ ಮುಸ್ಲಿಮರು 
ಪ್ರಬಲರಾಗುವರು. ಅವರು ಶಿಲುಬೆಯನ್ನು ಮುರಿಯುವರು. ಹಂದಿಯನ್ನು ಕೊಲ್ಲುವರು ಹಾಗೂ ಜಿಯಿಯಾವನ್ನು 
ರದ್ದುಪಡಿಸುವರು. (ಮುಸ್ಲಿಮ್‌) 
ಈ 20 ಉದ್ಧರಣೆಗಳು 13 ಪ್ರವಾದಿ ಸಂಗಾತಿಗಳ ಮೂಲಕ ನಿಖರವಾದ ಆಧಾರ ಪ್ರಮಾಣಗಳೊಂದಿಗೆ ಪ್ರವಾದಿವಚನದ 
ಅತ್ಯಂತ ನಂಬಲರ್ಹವಾದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಇದಲ್ಲದೆ ಇತರ ಅನೇಕ ವಚನಗಳಲ್ಲೂ ಈ ಕುರಿತು ಪ್ರಸ್ತಾಪ 
ಬಂದಿದೆ. ಆದರೆ ನಾವು ಸುದೀರ್ಥ ನಿರೂಪಣೆಯನ್ನು. ತಪ್ಪಿಸಲಿಕ್ಕಾಗಿ ಅವುಗಳನ್ನು ಇಲ್ಲಿ ದಾಖಲಿಸಿಲ್ಲ ಪ್ರಬಲ ಆಧಾರಗಳನ್ನು 

ಹೊಂದಿರುವ ಪ್ರವಾದಿ ವಚನಗಳನ್ನಷ್ಟೇ ನಾವಲ್ಲಿಉದ್ದರಿಸಿದ್ದೇವೆ. 


ಈ ಪ್ರವಾದಿ ವಚನಗಳಿಂದ ಸಾಬೀತಾಗುವುದೇನು? 


ಈ ಪ್ರವಾದಿ ವಚನಗಳಲ್ಲಿ ಯಾವುದೇ "ವಾಗ್ದಾನಿತ ಮಸೀಹ್‌' (ವಿಮೋಚಕ), ಮಸೀಹ್‌ರಿಗೆ ಸಮಾನವಾದ ವ್ಯಕ್ತಿ 
ಅಥವಾ ವಿಮೋಚಕ ಪ್ರತಿರೂಪವಾಗಿರುವ ವ್ಯಕ್ತಿಯ ಪ್ರಸ್ತಾಪವೇ ಇಲ್ಲವೆಂದು ಅದನ್ನು ಓದಿದ ಯಾವನೇ ವ್ಯಕ್ತಿ ಸ್ವತಃ ಕಂಡು 
ಕೊಳ್ಳುತ್ತಾನೆ. ಅಲ್ಲದೆ ಈ ಕಾಲದಲ್ಲಿ ತಂದೆಯ ವೀರ್ಯದಿಂದ ಮತ್ತು ತಾಯಿಯ ಉದರದಲ್ಲಿ ಹುಟ್ಟಿದ ಯಾವುದೇ ವ್ಯಕ್ತಿ 
“ನಾನೇ, ಪ್ರವಾದಿವರ್ಯರು(ಸ) ಭವಿಷ್ಯ ನುಡಿದಿರುವ ಆ ವಿಮೋಚಕ ಎಂದು ವಾದಿಸುವಂತಿಲ್ಲ ಈ ಎಲ್ಲಾ ಪ್ರವಾದಿ 
ವಚನಗಳು ಸ್ಪಷ್ಟವಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ತಂದೆಯ ವಿನಃ ಹ. ಮರ್ಯಮ್‌ರ(ಅ) ಉದರದಲ್ಲಿ ಜನಿಸಿದ 
ಆ ಈಸಾರೇ(ಅ) ಅವತರಿಸಿ ಬರುವುದನ್ನು ಸೂಚಿಸುತ್ತಿವೆ. ಅವರು ನಿಧನ ಹೊಂದಿದ್ದಾರೆಯೇ ಅಥವಾ ಎಲ್ಲಾದರೂ 
ಬದುಕುಳಿದಿದ್ದಾರೆಯೇ ಎಂಬ ಬಗ್ಗೆ ಚರ್ಚಿಸುವುದು ಇಲ್ಲಿ ನಿರರ್ಥಕ. ಒಂದು ವೇಳೆ ಅವರು ನಿಧನರಾಗಿದ್ದಾರೆ ಎಂದು 
ಭಾವಿಸಲಾದರೂ ಅಲ್ಲಾಹನು ಅವರನ್ನು ಪುನರುಜ್ಜೀವನಗೊಳಿಸಲು ಸಮರ್ಥನಾಗಿದ್ದಾನೆ. ಹಾಗೆಯೇ ಅಲ್ಲಾಹನು ತನ್ನ 
ಯಾವುದೇ ದಾಸನನ್ನು ತನ್ನ ನಿಸರ್ಗದ ಯಾವುದಾದರೊಂದು ಕಡೆ ಅನೇಕ ಸಹಸ್ರ ವರ್ಷಗಳ ಕಾಲ ಜೀವಂತವಾಗಿರಿಸಿ 
ಮತ್ತೆ ಲೋಕಕ್ಕೆ ಮರಳಿ ತರುವುದೂ ಅವನ ಸಾಮರ್ಥ್ಯಕ್ಕೆ ಮೀರಿದ ವಿಷಯವಲ್ಲ ಒಟ್ಟಿನಲ್ಲಿ ಒಬ್ಬವ್ಯಕ್ತಿ ಪ್ರವಾದಿ ವಚನವನ್ನು 
ಒಪ್ಪುತ್ತಾನೆಂದಾದರೆ ಬರಲಿರುವವರು ಮರ್ಯಮ್‌ರ(ಅ) ಪುತ್ರ ಈಸಾರೇ ಆಗಿದ್ದಾರೆಂದು ಒಪ್ಪಬೇಕಾಗುತ್ತದೆ. ಅಂತೆಯೇ 
ಅವರು ಜನ್ಮತಾಳುವುದಿಲ್ಲ, ಬದಲಾಗಿ ಅವತೀರ್ಣಗೊಳ್ಳುತ್ತಾರೆ ಎಂದೂ ವಿಶ್ವಾಸವಿಡಬೇಕಾಗುತ್ತದೆ. 


1. ಇಂದು "ಫೀಕ್‌' ಎಂದು ಕರೆಯಲಾಗುವ "ಅಫೀಕ್‌', ಸಿರಿಯಾ ಮತ್ತು ಇಸ್ರೇಲಿನ ಸರಹದ್ದಿನಲ್ಲಿದೆ ಮತ್ತು ಅದು ಸಿರಿಯ 
ರಾಜ್ಯದ ಕೊನೆಯ ನಗರವಾಗಿದೆ. ಅದರ ಪಶ್ಚಿಮಕ್ಕೆ ಕೆಲವೇ ಮೈಲುಗಳ ದೂರದಲ್ಲಿ "ತಿಬ್ರಿಯ್ಯಾ' ಎಂಬ ಸರೋವರವೊಂದಿದೆ. ಅದರಿಂದ 
ಜೋರ್ಡಾನ್‌ ನದಿ ಹೊರಡುತ್ತದೆ. ಅದರ ನೈಯತ್ಯ ದಿಕ್ಕಿಗೆ ಪರ್ವತಗಳ ಮಧ್ಯೆ ಇಕ್ಕಟ್ಟಾದ ಮಾರ್ಗವೊಂದಿದೆ. ಅದು ಸುಮಾರು 
ಒಂದೂವರೆ ಎರಡು ಸಾವಿರ ಅಡಿಗಳ ಆಳದಲ್ಲಿ ಜೋರ್ಡಾನ್‌ ನದಿ ತಿಬ್ರಿಯ್ಯಾದಿಂದ ಹೊರಡುವ ಜಾಗಕ್ಕೆ ಹೋಗಿ ತಲುಪುತ್ತದೆ. 
ಪರ್ವತದಿಂದಾವೃತವಾದ ಈ ಮಾರ್ಗವನ್ನೇ "ಅಫೀಕ್‌ನ ಕಣಿವೆ' ಎನ್ನಲಾಗುತ್ತದೆ. 


ಕಾಂಡ - 22 


134 ತಷ್ಲೀಮುಲ್‌ ಕುರ್‌ಆನ್‌ 


ಈ ಪ್ರವಾದಿ ವಚನಗಳಿಂದ ಅಷ್ಟೇ ಸ್ಪಷ್ಟವಾಗಿ ವ್ಯಕ್ತವಾಗುವ ಇನ್ನೊಂದು ವಿಷಯವೇನೆಂದರೆ- ಈಸಾರು(ಅ) ಎರಡನೇ 
ಬಾರಿ ಪ್ರವಾದಿಯಾಗಿ ಆಗಮಿಸುವುದಿಲ್ಲ 'ಹಾಗೆಯೇ ಅವರ ಮೇಲೆ ದೇವವಾಣಿ ಅವತೀರ್ಣಗೊಳ್ಳುವುದಿಲ್ಲ ಅವರು 
ದೇವನ ವತಿಯಿಂದ ಹೊಸ ಸಂದೇಶವನ್ನಾಗಲಿ, ನಿಯಮಗಳನ್ನಾಗಲಿ ತರುವುದಿಲ್ಲ ಅವರು ಪ್ರವಾದಿ ಮುಹಮೃದ್‌ರು(ಸ) 
ಸಮರ್ಪಿಸಿದ ಶರೀಅತ್‌ನಲ್ಲಿ ಯಾವುದೇ ರೀತಿಯ ಏರು-ಪೇರನ್ನು ಮಾಡುವುದಿಲ್ಲ ಅವರ ಆಗಮನೋದ್ದೇಶ : ಧರ್ಮದ 
ಜೀರ್ಣೋದ್ದಾರವೂ ಆಗಿರುವುದಿಲ್ಲ ಅವರು ಆಗಮಿಸಿದ ಬಳಿಕ ಜನರನ್ನು ತಮ್ಮಮೇಲೆ ವಿಶ್ವಾಸವಿರಿಸುವಂತೆ ಕರೆ; ನೀಡುವುದೂ 
ಇಲ್ಲ ತಮ್ಮನ್ನು ನಂಬುವವರನ್ನು ಅವರು ಒಂದು ಸಮುದಾಯವನ್ನಾಗಿಯೂ ಮಾಡುವುದಿಲ್ಲ ಅವರು ಕೇವಲ ನಿರ್ದಿಷ್ಟ 
ಕೆಲಸವೊಂದಕ್ಕಾಗಿ ಕಳುಹಿಸಲ್ಪಡುವರು. ದಜ್ಜಾಲ್‌ನ ಕ್ಲೋಭೆಯನ್ನು ಕೊನೆಗೊಳಿಸುವುದೇ ಆ ಕೆಲಸ. ಈ ಉದ್ದೇಶಕ್ಕಾಗಿ ಅವರು. 
ಯಾವರೀತಿಯಲ್ಲಿ! ಅವತೀರ್ಣಗೊಳ್ಳುತ್ತಾರೆಂದರೆ, ಯಾವ ಮುಸ್ಲಿಮರ ಮಧ್ಯೆ ಅವರು ಅವತೀರ್ಣಗೊಳ್ಳುತ್ತಾರೋ ಅವರು 
ಈ ವ್ಯಕ್ತಿ ಮರ್ಯಮರ ಪುತ್ರ ಈಸಾರೇ(ಅ) ಆಗಿದ್ದಾರೆ ಮತ್ತು ಪ್ರವಾದಿವರ್ಯರ(ಸ) ಭವಿಷ್ಯ ನುಡಿಯಂತೆ ಸರಿಯಾದ 
ಸಮಯಕ್ಕೆ ಆಗಮಿಸಿದ್ದಾರೆ ಎಂದು ನಿಸ್ಸಂಶಯವಾಗಿ ಭಾವಿಸುವರು. ಅವರು ಆಗಮಿಸುತ್ತಲೇ ಮುಸ್ಲಿಮರ ಶರೀಅತ್‌ನಲ್ಲಿ 
ಶಾಮೀಲಾಗುವರು. ಆಗ ಯಾರು ಮುಸ್ಲಿಮರ ಇಮಾಮರಾಗಿರುವರೋ ಅವರ ಹಿಂದೆಯೇ ಅವರು ನಮಾರು್‌ 
ನಿರ್ವಹಿಸುವರು. ಯಾರು ಮುಸ್ಲಿಮರ ನಾಯಕರಾಗಿರುವರೋ ಅವರನ್ನೇ ಅವರು ಮುಂದುವರಿಯಲು ಹೇಳುವರು. 
ತಾನು ಹಿಂದಿನಂತೆ ಪ್ರವಾದಿಯಾಗಿ ಬಂದಿದ್ದೇನೆ ಎಂಬ ಕುರಿತು ಎಳ್ಳಹ್ಟೂಸಂಶಯ ಬಾಕಿಯುಳಿಯದಿರಲಿ ಎಂಬುದೇ ಇದರ 
ಉದ್ದೇಶವಾಗಿದೆ. 

ಯಾವುದೇಸಮೂಹದಲ್ಲಿದೇವನಪ್ರವಾದಿ ಅಸ್ತಿತ್ವದಲ್ಲಿದ್ದರೆ ಆಸಮುದಾಯಕ್ಕೆಬೇರೆಇಮಾಮ್‌ಮತ್ತುನಾಯಕನಿರಲು 
ಸಾಧ್ಯವಿಲ್ಲ ಹಾಗಿರುವಾಗ ಈಸಾ(ಆ)ರು ಮುಸ್ಲಿಮರ ಸಮೂಹದಲ್ಲಿ ಒಬ್ಬ ವ್ಯಕ್ತಿಯ ನೆಲೆಯಲ್ಲಿ ಸೇರಿದರೆ ಅದು ಅವರು 
ಪ್ರವಾದಿಯಾಗಿ ಆಗಮಿಸಿಲ್ಲ ಎಂಬುದರ ಪ್ರಕಟಣೆಯಾಗಿದೆ. ಆದ್ದರಿಂದ ಅವರ ಆಗಮನದೊಂದಿಗೆ ಪ್ರವಾದಿತ್ವದ ಮುದ್ರೆ 
ಮುರಿದು ಬೀಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ 

ಅಧ್ಯಕ್ಷೀಯ ಆಳ್ವಕೆಯಿರುವ ರಾಜ್ಯವೊಂದಕ್ಕೆ ಮಾಜಿ ಅಧ್ಯಕ್ಷರು ಆಗಮಿಸಿ ಹಾಲಿ ಅಧ್ಯಕ್ಷರ ಅಧೀನದಲ್ಲಿ ಸಾಮ್ರಾಜ್ಯದ 
ಯಾವುದೇರೀತಿಯಸೇವೆಗೈೆಯುವಂತೆಯೇಇದೆಈಸಾರ(ಅ) ಈಆಗಮನ.ಓರ್ವಅಧ್ಯ ್ವಕ್ಷನಕಾಲದಲ್ಲಿಮಾಜಿಅಧ್ಯಕ್ಷಆಗಮಿಸಿದ 
ಮಾತ್ರಕ್ಕೆ ಸಂವಿಧಾನ ಅನೂರ್ಜಿತಗೊಳ್ಳುವುದಿಲ್ಲವೆಂದು ಸಾಮಾನ್ಯ ್ಯ ಜ್ಞಾನವಿರುವ ಓರ್ವ ವ್ಯಕ್ತಿಯೂ ಚೆನ್ನಾಗಿ ತಿಳಿದುಕೊಳ್ಳಬಲ್ಲ 
ಆದರೆ ಎರಡು ಸಂದರ್ಭದಲ್ಲಿ ಸಂವಿಧಾನದ ಉಲ್ಲಂಘನೆ ಅನಿವಾರ್ಯವೆನಿಸುತ್ತದೆ. ಅದರಲ್ಲಿ ಮೊದಲನೆಯದು ಮಾಜಿ 
ಅಧ್ಯಕ್ಷ ಆಗಮಿಸಿದ ನಂತರ ಅಧ್ಯಕ್ಷಗಿರಿಯ ಹೊಣೆ ಹೊರಲು ಪ್ರ ಪ್ರಯತ್ನಿಸುವುದು. ಎರಡನೆಯದು ಯಾರಾದರೂ ಅವನ 
ಮಾಜಿ ಅಧ್ಯಕ್ಷತನವನ್ನು ನಿರಾಕರಿಸಲು ಅಣಿಯಾಗುವುದು. ಏಕೆಂದರೆ ಇದರಿಂದ ಪ್ರ ಪ್ರಸ್ತುತ ಅಧ್ಯಕ್ಷರ ಕಾಲದಲ್ಲಿನಡೆದ ಎಲ್ಲಾ 
ಕೆಲಸಗಳ ಸಿಂಧುತ್ವವನ್ನೇ ಪ್ರಶ್ನಿಸಿದಂತಾಗುತ್ತದೆ. 

ಮೇಲಿನ ಎರಡು ಸಾಧ್ಯತೆಗಳ ಪೈಕಿ ಯಾವುದೂ ಸಂಭವಿಸದಿದ್ದರೆ ಕೇವಲ ಮಾಜಿ ಅಧ್ಯಕ್ಷನ ಆಗಮನದಿಂದ 
ಸಂವಿಧಾನದ ನೆಲೆ ಬದಲಾಗುವುದಿಲ್ಲ ಈಸಾರ(ಅ) ಆಗಮನಕ್ಕೂ ಈ ವಿಷಯವೇ ಅನ್ವಯವಾಗುತ್ತದೆ. ಅವರು ಆಗಮಿಸಿದ 
ಮಾತ್ರಕ್ಕೆ ಪ್ರವಾದಿತ್ವದ ಸಮಾಪ್ತಿ ಅಸಿಂಧುವಾಗುವುದಿಲ್ಲ, ಆದರೆ ಅವರು ಆಗಮಿಸಿದ ನಂತರ ಪುನಃ ಪ್ರವಾದಿಶ್ಚದ ಕರ್ತವ್ಯವನ್ನು 
ನಿರ್ವಹಿಸಲಾರಂಭಿಸಿದರೆ ಅಥವಾ ಯಾರಾದರೂ ಅವರ ಹಿಂದಿನ ಪ್ರ ಪ್ರವಾದಿತ್ವವನ್ನು ನಿರಾಕರಿಸಿದರೆ ಅದರಿಂದ ಅಲ್ಲಾಹನು. 
ನಿಶ್ಚಯಿಸಿದ ಪ್ರವಾದಿತ್ವದ ಕುರಿತಾದ ಸಂವಿಧಾನವನ್ನು ಉಲ್ಲಂಘಿಸಿದಂತಾಗುತ್ತದೆ. “ದರೆ ಪ ಪ್ರವಾದಿ ವಚನಗಳು ಅತ್ಯಂತ 
ಸ್ಪಷ್ಟವಾಗಿ ಈ ಎರಡೂ ಸ: ಸಾಧ್ಯತೆಯನ್ನು ತಳ್ಳಿ ಹಾಕಿದೆ. 

ಹಾಗೆಯೇ ಅವರ ಆಗಮನದಿಂದ ಮುಸ್ಲಿಮರ ನಡುವೆ ಸತ್ಯವಿಶ್ವಾಸ ಮತ್ತು ಸತ್ಯನಿಷೇಧದ ಪ್ರಶ್ನೆ ಉದ್ಭವಿಸುವುದಿಲ್ಲ 
ಅವರು ಹಿಂದೆ ಪ್ರವಾದಿಯಾಗಿದ್ದರು ಎಂದು ಈಗಲೂ ಯಾರಾದರೂ ವಿಶ್ವಾಪವಿಡದಿದ್ದರೆ ಅವನು ಸತ್ಯನಿಷೇಧಿ 
ಎನಿಸಿಕೊಳ್ಳುತ್ತಾನೆ. ಪ್ರವಾದಿವರ್ಯರು(ಸ) ಸ್ಥತಃ ಅವರ ಮೇಲೆ ಎಶ್ನಾಸವಿರಿಸುತ್ತಿದ್ದರು. ಪ್ರವಾದಿವರ್ಯರ(ಸ) ಸಮಸ್ತ 


1. ಎರಡು ಉಲ್ಲೇಖಗಳ ಪ್ರಕಾರ (ಸಂಖ್ಯೆ 5 ಮತ್ತು 20) ಹ. ಈಸಾ(ಅ) ಅವತೀರ್ಣಗೊಂಡ ಬಳಿಕ ಪ್ರಥಮ ನಮಾರು್‌ನ 
ನೇತೃತ್ವವನ್ನು ಸತಃ ಅವರು ವಹಿಸುವರು. ಆದರೆ ಹೆಚ್ಚಿನೆಲ್ಲಾ ಉಲ್ಲೇಖಗಳ ಪ್ರಕಾರ (ಸಂಖ್ಯೆ 3, 7, 9, 14, 15) ಅವರು ನಮಾರು್‌ನ 
ನೇತೃತ್ವ ವಹಿಸಲು ನಿರಾಕರಿಸುವರು. ಆಗ ಯಾರು ಮುಸ್ಲಿಮರ ಇಮಾಮ್‌ ಆಗಿರುವರೋ ಅವರನ್ನೇ ಅವರು ಮುಂದುವರಿಯುವಂತೆ 
ಹೇಳುವರು. ಇದನ್ನು ಹದೀಸ್‌ ತಜ್ಞರು ಮತ್ತು ಕುರ್‌ಆನ್‌ ವ್ಯಾಖ್ಯಾನಕಾರರು ಒಮ್ಮತದಿಂದ ಅಂಗೀಕರಿಸಿದ್ದಾರೆ. 


ಕಾಂಡ - 22 


33. ಅಲ್‌ ಅಹ್‌ರಭಾಜ್‌ 135 


ಸಮುದಾಯ ಆರಂಭದಿಂದಲೇ ಅವರ ಮೇಲೆ ವಿಶ್ವಾಸವರಿಸುತ್ತದೆ ಮತ್ತು ಈಸಾರ(ಅ) ಆಗಮನದ ವೇಳೆಯೂ ಅವರ ಸ್ಥಿತಿ 
ಹಾಗೆಯೇ ಇರುವುದು. ಮುಸ್ಲಿಮರು ಯಾವುದೇ ಹೊಸ ಪ್ರವಾದಿತ್ವದಲ್ಲಿವಿಶ್ವಾಸವಿರಿಸಲಾರರು. ಅವರು ಈಗ ಹೊಂದಿರುವ 
ವಿಶ್ವಾಸದಂತೆ ಆಗಲೂ ಮರ್ಯಮರ ಪುತ್ರ ಈಸಾರು(ಅ) ಗತ ಕಾಲದಲ್ಲಿ ಪ್ರವಾದಿಯಾಗಿದ್ದರು ಎಂದೇ ವಿಶ್ವಾಸಎಿರಿಸುವರು. 
ಇದು ಇಂದೂ ಪ್ರವಾದಿತ್ವದ ಸಮಾಪ್ತಿಯ ಕಲ್ಪನೆಗೆ ವಿರುದ್ಧವಾದುದಲ್ಲಮತ್ತು ಆಗಲೂ ಆಗಲಾರದು. 

ಕೊನೆಯದಾಗಿ ಈ ಪ್ರವಾದಿ ವಚನಗಳಿಂದ ಮತ್ತು ಇತರ ಅನೇಕ ಪ್ರವಾದಿ ವಚನಗಳಿಂದ ಸಾಬೀತಾಗುವ 
ಇನ್ನೊಂದು ಅಂಶವೇನೆಂದರೆ- ಯಾವ ದಜ್ಜಾಲ್‌ನ ಮಹಾ ಕ್ಟೋಭೆಯನ್ನು ಅಳಿಸಿ ಬಿಡಲಿಕ್ಕಾಗಿ ಮರ್ಯಮರ ಪುತ್ರ 
ಈಸಾರನ್ನು(ಅ) ಕಳುಹಿಸಲಾಗುವುದೋ ಅವನು ಯಹಾದ್ಯರಲ್ಲಾಗಿರುವನು ಮತ್ತು ತಾನು "ಮಸೀಹ್‌'(ವಿಮೋಚಕ) 
ಆಗಿದ್ದೇನೆಂದು ಹೇಳುವನು. ಯಹೂದ್ಯರ ಇತಿಹಾಸ ಮತ್ತು ಅವರ ಧಾರ್ಮಿಕ ಕಲ್ಪನೆಗಳನ್ನು ತಿಳಿದಿರದಿದ್ದರೆ ಯಾವನೇ 
ವ್ಯಕ್ತಿಗೆ ಇದರ ವಾಸ್ತವಿಕತೆ ಏನೆಂದು ಮನಗಾಣಲು ಸಾಧ್ಯವಿಲ್ಲ ಹ. ಸುಲೈಮಾನ್‌ರ(ಅ) ಮರಣಾನಂತರ ಇಸ್ರಾಕಈಲ್‌ 
ಸಂತತಿಯ ಹಂತ ಹಂತವಾಗಿ ಪತನೋನ್ಮುಖವಾಯಿತು. ಕೊನೆಗೆ ಬೆಬಿಲೋನಿಯನ್‌ ಮತ್ತು ಅಸ್ಲೀರಿಯನ್‌ 
ಸಾಮ್ರಾಜ್ಯಗಳು ಅವರನ್ನು ಗುಲಾಮರನ್ನಾಗಿ ಮಾಡಿ ಭೂಮಿಯಲ್ಲಿ ಚದುರಿ ಹೋಗುವಂತೆ ಮಾಡಿತು. ಅನಂತರ 
ಇಸ್ರೇಲ್‌ ಸಂತತಿಯಲ್ಲಿ ಬಂದ ಪ್ರವಾದಿಗಳು- ""ದೇವನೆಡೆಯಿಂದ ಓರ್ವ ವಿಮೋಚಕ ಬರಲಿದ್ದಾನೆ, ಅವನು ನಿಮ್ಮನ್ನು 
ನಿಂದ್ಯತೆಯಿಂದ ವಿಮೋಚಿಸುತ್ತಾನೆ'' ಎಂಬ ಶುಭವಾರ್ತೆಗಳನ್ನು ಕೊಟ್ಟರು. ಈ ಭವಿಷ್ಯ ನುಡಿಯ ಆಧಾರದಲ್ಲಿ ಎಂತಹ 
ವಿಮೋಚಕನನ್ನು ನಿರೀಕ್ಷಿಸುತ್ತಿದ್ದರೆಂದರೆ- ಅವನು ರಾಜನಾಗಿರಬೇಕು, ಯುದ್ಧದ ಮೂಲಕ ರಾಷ್ಟ್ರವನ್ನು ಜಯಿಸಬೇಕು, 
ಇಸ್ರಾಈಲ್‌ ಸಂತತಿಯನ್ನು ವಿವಿಧ ರಾಷ್ಟ್ರಗಳಿಂದ ತಂದು ಫೆಲೆಸ್ತೀನ್‌ನಲ್ಲಿ ಒಂದುಗೂಡಿಸಬೇಕು ಮತ್ತು ಪ್ರಬಲವಾದ 
ಸಾಮ್ರಾಜ್ಯವನ್ನು ಕಟ್ಟಬೇಕು. ಇವು ಅವರ ನಿರೀಕ್ಷೆಗಳಾಗಿದ್ದವು. ಆದರೆ ಅವರ ನಿರೀಕ್ಷೆಗಳಿಗೆ ಪ್ರತಿಯಾಗಿ ಈಸಾರು(ಆ) 
ವಿಮೋಚಕನಾಗಿ ಆಗಮಿಸಿದರು. ಆಗ ಯಹೂದ್ಯರು ಅವರು ವಿಮೋಚಕನಾಗಿರುವುದನ್ನು ನಿರಾಕರಿಸಿದರು ಮತ್ತು 
ಅವರನ್ನು ಕೊಲ್ಲಲು ಅಣಿಯಾದರು. ಅಲ್ಲಿಂದ ಇಲ್ಲಿಯ ತನಕ ಲೋಕದಾದ್ಯಂತದ ಯಹೂದ್ಯರು ಆ 'ವಾಗ್ದಾನಿತ 
ವಿಮೋಚಕ'ನ ನಿರೀಕ್ಷೆಯಲ್ಲಿಬ್ದಾರೆ. ಅವರ ಆಗಮನದ ಕುರಿತು ಅವರೊಂದಿಗೆ ಭವಿಷ್ಯ ನುಡಿಯಲಾಗಿತ್ತು. ಅವರ 
ಸಾಹಿತ್ಯ ಆ ಬರಲಿರುವ ಯುಗದ ಸುಂದರ ಕನಸುಗಳಿಂದ ತುಂಬಿದೆ. ತಲ್ಲೂದ್‌ ಮತ್ತು ರಿಬ್ಬಿಗಳ ಸಾಹಿತ್ಯದಲ್ಲಿ ಆ 
ಯುಗದ ಬಗ್ಗೆ ನೀಡಲಾಗಿರುವ ಚಿತ್ರಣದ ಭ್ರಾಮಕ ಸವಿಯನ್ನುಣ್ಣುತ್ತಾ ಶತಮಾನಗಳಿಂದ ಯಹೂದ್ಯರು ಬದುಕುತ್ತಿದ್ದಾರೆ. 
ಆ ವಾಗ್ದಾನಿತ ವಿಮೋಚಕ ಅತ್ಯಂತ ಪ್ರಬಲ ಸೇನಾನಿ ಮತ್ತು ರಾಜಕೀಯ ನೇತಾರನಾಗಿರುವನು. ಅವನು ನೈಲ್‌ ನದಿಯಿಂದ 
ಯುಪ್ರಟಿಸ್‌ ನದಿಯ ತನಕದ ಭೂಭಾಗ(ಅದನ್ನು ಯಹೂದ್ಯರು ತಮಗೆ ಸಲ್ಲಬೇಕಾದ ರಾಷ್ಟ್ರಗಳು ಎಂದು ಭಾವಿಸುತ್ತಾರೆ) 
ವನ್ನುಯಹೂದ್ಯರಿಗೆ ಮರಳಿ ಗಳಿಸಿ ಕೊಡುವನು, ಲೋಕದ ಮೂಲೆ ಮೂಲೆಯಿಂದ ಯಹೂದ್ಯರನ್ನುತಂದು ಈ ರಾಷ್ಟ್ರದಲ್ಲಿ 
ನೆಲೆಗೊಳಿಸುವನು ಎಂದು ಅವರು ಭಾವಿಸುತ್ತಿದ್ದಾರೆ. 

ಈಗ ಯಾರಾದರೂ ಮಧ್ಯ ಪ್ರಾಚ್ಯದ ವಿದ್ಯಮಾನಗಳ ಕಡೆಗೆ ಗಮನ ಹರಿಸಿದರೆ ಮತ್ತು ಪ್ರವಾದಿವರ್ಯರ(ಸ) ಭವಿಷ್ಯ 
ನುಡಿಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ವಿಶ್ಲೇಷಿಸಿದರೆ ಮಹಾ ದಜ್ಜಾಲ್‌ನ ಆಗಮನಕ್ಕೆ ರಂಗ ಸಜ್ಜಾಗಿದೆ ಎಂದು ಕೂಡಲೇ 
ಅವನಿಗೆ ಮನವರಿಕೆಯಾಗುತ್ತದೆ. ಪ್ರವಾದಿವರ್ಯರು(ಸ) ನೀಡಿರುವ ಸೂಚನೆಗಳ ಪ್ರಕಾರ ಅವನು ಯಹೂದ್ಯರ ಪಾಲಿಗೆ 
ವಾಗ್ದಾನಿತ ವಿಮೋಚಕನಾಗಿ ಬರುವನು. 

ಫೆಲೆಸ್ತೀನ್‌ನ ದೊಡ್ಡ ಭಾಗದಿಂದ ಇಂದು ಮುಸ್ಲಿಮರನ್ನು ಮುಕ್ತಗೊಳಿಸಲಾಗಿದೆ. ಅಲ್ಲಿ "ಇಸ್ರೇಲ್‌' ಎಂಬ ಹೆಸರಿನ 
ಯಹೂದಿ ಸಾಮ್ರಾಜ್ಯವೊಂದನ್ನು ಸ್ಥಾಪಿಸಲಾಗಿದೆ. ಅದಕ್ಕೆ ಜಗತ್ತಿನಾದ್ಯಂತದ ಯಹೂದ್ಯರು ಹರಿದು ಬರುತ್ತಿದ್ದಾರೆ. 
ಅಮೇರಿಕ, ಬ್ರಿಟನ್‌ ಮತ್ತು ಫ್ರಾನ್ಸ್‌ ಅದನ್ನೊಂದು ಮಹಾಯುದ್ಧ ಶಕ್ತಿಯಾಗಿ ಪರಿವರ್ತಿಸಿವೆ. ಯಹೂದಿ ಬಂಡವಾಳದ 
ಅಪರಿಮಿತವಾದ ನೆರವಿನಿಂದಾಗಿ ಯಹೂದಿ ವಿಜ್ಞಾನಿಗಳು ಮತ್ತು ಕಲಾವಿದರು ಪ್ರತಿನಿತ್ಯ ಪ್ರಗತಿ ಹೊಂದುತ್ತಿದ್ದಾರೆ. 
ಯಹೂದಿ ಸಾಮ್ರಾಜ್ಯದ ಈ ಶಕ್ತಿ ಸುತ್ತಮುತ್ತಲಿನ ಮುಸ್ಲಿಮ್‌ ರಾಷ್ಟ್ರಗಳ ಪಾಲಿಗೆ ಮಹಾ ಅಪಾಯವೆನಿಸಿಕೊಂಡಿದೆ. 
ಅಲ್ಲದೆ ಆ ರಾಷ್ಟ್ರದ ನಾಯಕರು ತಾವು ತಮ್ಮ ಒಡೆತನಕ್ಕೆ ಸಲ್ಲಬೇಕಾದ ರಾಷ್ಟ್ರಗಳನ್ನು ಪಡೆಯುವ ಅಭಿಲಾಷೆಯನ್ನು 
ಬಚ್ಚಿಟ್ಟಿಲ್ಲ ಭವಿಷ್ಯದ ಯಹೂದಿ ರಾಷ್ಟ್ರದ ಚಿತ್ರಣವನ್ನು ಅವರು ಅತ್ಯಂತ ಬಹಿರಂಗವಾಗಿ ಅನೇಕ ಕಾಲಗಳಿಂದ 
ಪ್ರಕಟಿಸುತ್ತಾ ಬಂದಿದ್ದಾರೆ. ಅದರ ಭೂಪಟವನ್ನು ನೀವಿಲ್ಲಿ ಗಮನಿಸಬಹುದಾಗಿದೆ. ಅದರಿಂದ ಅವರು ಸಮಸ್ತ 
ಸಿರಿಯಾ, ಲೆಬನಾನ್‌, ಜೋರ್ಡಾನ್‌, ಬಹುವಂಶ ಇರಾಕ್‌, ಅಲ್ಲದೆ ಟರ್ಕಿಯ ಇಸ್ಕಂದ್ರೂನ್‌, ಈಜಿಪ್ಟಿನ ಸೀನಾ 
ಮತ್ತು ಡೆಲ್ಬಾಹಾಗೂ ಸೌದಿ ಅರೇಬಿಯಾದ ಮದೀನಾ ಒಳಗೊಂಡಿರುವ ಉತ್ತರ ಭಾಗಗಳಾದ ಹಿಜಾರುಖ್‌ ಮತ್ತು ನಜ್ಜ್‌ನ 


ಕಾಂಡ - 22 


136 ತಷಪ್ಲೀಮುಲ್‌ ಕುರ್‌ಆನ್‌ 


ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬಯಸುತ್ತಾರೆಂದು ವ್ಯಕ್ತವಾಗುತ್ತದೆ. ಈ ವಿದ್ಯಮಾನಗಳನ್ನು ಗಮನಿಸಿದರೆ ಮುಂದೆ 
ಯಾವುದಾದರೊಂದು ಜಾಗತಿಕ ಯುದ್ಧದ ಗದ್ದಲದಿಂದ ಲಾಭ ಪಡೆದು ಅವರು ಈ ಪ್ರದೇಶಗಳನ್ನು ಆಕ್ರಮಿಸಲು 
ಅಣಿಯಾಗುವರು ಎಂದು ವ್ಯಕ್ತವಾಗುತ್ತದೆ. ಅದೇ ಸಮಯಕ್ಕೆ ಸರಿಯಾಗಿ ಅವರ ವಾಗ್ದಾನಿತ ವಿಮೋಚಕನಾಗಿ "ಮಹಾ 
ದಜ್ಜಾಲ್‌' ಆಗಮಿಸುವನು. ಆ ದಜ್ಜಾಲ್‌ನ ಆಗಮನದ ಬಗ್ಗೆ ಪ್ರ ಪ್ರವಾದಿವರ್ಯರು(ಸುಕೇವಲ ಸೂಚನೆಯನ್ನು ಮಾತ್ರ 
ನೀಡಿರಲಿಲ್ಲ ಬದಲಾಗಿ ಆ ಕಾಲದಲ್ಲಿ. ಲ್ಲಿ ಮುಸ್ಲಿಮರು ಎಂತಹ ಭಯಾನಕವಾದ ಯಾತನೆಗಳನ್ನು ಅನುಭವಿಸಬೇಕಾಗಿ 
ಬರುತ್ತದೆಂದರೆ ಅವರ ಪಾಲಿಗೆ ಬಾಡು ದಿನವು ಒಂದು ವರ್ಷಕ್ಕೆ ಕ ಸಮಾನವಾಗುವುದು ಎಂದು ತಿಳಿಸಿರುವರು. ಆದ್ದರಿಂದಲೇ 
ಅವರು ದಜ್ಜಾಲನ ಕ್ಲೋಭೆಯ ಬಗ್ಗೆ ಸ್ವತಃ ಅಲ್ಲಾಹನ ಅಭಯ ಯಾಚಿಸುತ್ತಿದ್ದರು ಮತ್ತು ಸಮುದಾಯಕ್ಕೆ ಅವನಿಂದ « ಅಭಯ 
ಯಾಚಿಸುವ ಉಪದೇಶ ನೀಡುತ್ತಿದ್ದರು. 

ಈ "ಮಸೀಹಿದ್ದಜ್ಜಾಲ್‌' ನನ್ನು ಎದುರಿಸಲು ಅಲ್ಲಾಹನು "ವಿಮೋಚಕ ಸದ್ಭಶವಾದ' ಓರ್ವ ವ್ಯಕ್ತಿಯನ್ನಲ್ಲ, ಬದಲಾಗಿ 
ನೈಜ “ಮಸೀಹ್‌' ರನ್ನೇ ಕಳುಹಿಸುವನು. ಎರಡು ಸಾವಿರ ವರ್ಷಗಳ ಹಿಂದೆ ಚ ವಿಮೋಚಕರನ್ನೇ ನಂಬಲು ಅವರು 
ನಿರಾಕರಿಸಿದ್ದರು. ತಮ್ಮರಿವಿನಂತೆ ಅವರು ಆ ವಿಮೋಚಕನನ್ನು ಶಿಲುಬೆಗೇರಿಸಿ ಮೊಳೆ ಹೊಡೆದಿದ್ದರು. 

ಈ ನೈಜ ವಿಮೋಚಕನ ಅವತೀರ್ಣದ ಸ್ಥಳ ಭಾರತ, ಆಫ್ರಿಕಾ ಅಥವಾ ಅಮೇರಿಕ ಆಗಿರಲಾರದು. ಬದಲಾಗಿ 
“ಡಮಾಸ್ಕಸ್‌' ಆಗಿರುವುದು. ಏಕೆಂದರೆ ಆ ಸ್ಥಳ ಆಗ ಯುದ್ಧ ರಂಗವಾಗಿರುವುದು, ಇಸ್ರೇಲ್‌ನ ಸರಹದ್ದಿನಿಂದ ಡಮಾಸ್ಕಸ್‌ 
ಸುಮಾರು 50-60 ಮೈಲಿಗಳ ಅಂಶರದಲ್ಲಿದೆ. 

ಈ ಹಿಂದೆ ಕಾ: ಉದ್ದೆರಿಸಿರುವ ಪ್ರ ವಾದಿ ವಚನಗಳ ಒಕ್ಕಣೆಯನ್ನು ನೆನಪು ಮಾಡಿಕೊಂಡರೆ "ಮಸೀಹುದ್ದಜ್ಜಾಲ್‌'ನ 
ಬಗ್ಗೆ ತಿಳಿಯಲು ನಿಮಗೆ ಕಷ್ಟವಾಗದು. ಅವನು 70 ಸಾವಿರ ಯಹೂದ್ಮರ ಸೇನೆಯೊಂದಿಗೆ ಸಿರಿಯಾಕ್ಕೆ ಪ್ರವೇಶಿಸುವನು 
ಮತ್ತು ಡಮಾಸ್ಕಸ್‌ನ ಬಳಿ ತಲುಪುವನು. ಈ ಸೂಕ್ಸ್ಮಾವಸ್ಥೆಗೆ ಸರಿಯಾಗಿ ಡಮಾಸ್ಕಸ್‌ನ ಪೂರ್ವ ಭಾಗದಲ್ಲಿ ಶ್ವೇತ 
ಮಿನಾರದ ಬಳಿ( ಈ ಶ್ವೇತ ಮಿನಾರ ಇಂದು ಅಲ್ಲಿ ಅಸ್ತಿತ್ವದಲ್ಲಿದೆ ಮರ್ಯಮರ ಪುತ್ರ ಹ. ಈಸಾ(ಅ) ಪ್ರಭಾತದ ವೇಳೆ 
ಅವಶೀರ್ಣಗೊಳ್ಳುವರು. ಪ್ರಭಾತ ನಮಾಮುನ ಬಳಿಕ ಅವರು ಮುಸ್ಲಿಮರೊಂದಿಗೆ ದಜ್ಜಾಲ್‌ನನ್ನು ಎದುರಿಸಲು 
ಹೊರಡುವರು. ಅವರ ಆಕ್ರಮಣದಿಂದ ತತ್ತರಿಸಿ ದಜ್ಜಾಲ್‌ ಅಫೀಕ್‌ ಕಣಿವೆ(19ನೇ ಪ್ರವಾದಿ ವಚನವನ್ನು ಗಮನಿಸಿ)ಯಿಂದ 
ಇಸ್ರೇಲ್‌ನೆಡೆಗೆ ಮರಳುವನು. ಈಸಾ(ಅ) ಅವನನ್ನು ಹಿಂಬಾಲಿಸುವರು. ಕೊನೆಗೆ "ಲುದ್ದ್‌'ನ ವಿಮಾನ ನಿಲ್ದಾಣಕ್ಕೆ ತಲುಪಿದ 
ನಂತರ ಅವನು ಈಸಾರ(ಅ) ಹಸ್ತದಿಂದ ಕೊಲ್ಲಲ್ಪಡುವನು. (ಹದೀಸ್‌ ಸಂಖ್ಯೆ 10, 13, 14) ಅನಂತರ ಯಹೂದ್ಯರು 
ಒಬ್ಬರ ನಂತರ ಇನ್ನೊಬ್ಬರಂತೆ ಕೊಲ್ಲಲ್ಲಡುವರು ಮತ್ತು ಯಹೂದಿ ಸಮುದಾಯ ಪರ್ಯವಸಾನಗೊಳ್ಳುವುದು. 
(ಹದೀಸ್‌ ಸಂಖ್ಯೆ 9, 14, 20 ಈಸಾರು(ಅ) ಸಾಕ್ಷಾತ್‌ ಪ್ರತ್ಯಕ್ಷಗೊಂಡ ನಂತರ ಕೈಸ್ತ ಮತವೂ ಕೊನೆಗೊಳ್ಳುವುದು. 
(ಹದೀಸ್‌ ಸಂಖ್ಯೆ 1, 2, 4, 6) ಮತ್ತು ಸಮಸ್ತ ಸಮುದಾಯಗಳು ಏಕೈಕ ಮುಸ್ಲಿಮ್‌ ಸಮುದಾಯವಾಗಿ ಒಂದುಗೂಡುವುದು 
(ಹದೀಸ್‌ ಸಂಖ್ಯೆ 6, 14) 

ಇದು ಯಾವುದೇ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ಪ್ರವಾದಿ ವಚನಗಳಿಂದ ಸ್ಫುಟವಾಗುವ ವಾಸ್ತವಿಕತೆ, "ವಾಗ್ದಾನಿತ 
ವಿಮೋಚಕ'ನ ಬಗ್ಗೆ ಹರಡಲಾಗಿರುವ ವ್ಯಾಪಾರ ಬರೇ ಮೋಸವಲ್ಲದೆ ಮತ್ತೇನೂ ಅಲ್ಲಎಂಬ ಬಗ್ಗೆ ಕಿಂಚಿತ್ತೂ ಸಂಶಯ ಇನ್ನು 
ಬಾಕಿಯುಳಿದಿಲ್ಲ 


ಹಾ ಇ 


ಕಾಂಡ -22 


137 


33. ಅಲ್‌ ಅಹ್‌ರಾಬ್‌ 


ಆಲಯದ ೮% 


ಆದಂ ೮% 


೧೧೧ ೮% 


"ನ ಅಲರಾಂ ಜಣ ೧೩೮ ಉಡ 


ಕಾಂಡ - 22 


nh ತಪ್ಲೀಮುಲ್‌ ಕುರ್‌ಆನ್‌ 


ಮಸೀಹರ ಆಗಮನ ಸ್ಥಳ 


5 


ದು 


& 
೪ 
[4 
KR 
R 
8 
} 
ದ್ದ 
p) 
3 
3| 
ಶ್ರ 


ಕಾಂಡ - 22 


34. ಸಬಾ 


ಹೆಸರು 

ಪಥಿ ಬತ್ತಿ ಎಂಬ 15ನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸಬಾದ ಪ್ರಸ್ತಾಪ ಬಂದಿರುವ 

ಅಧ್ಯಾಯ ಎಂದರ್ಥ. 

ಅವತೀರ್ಣ ಕಾಲ 

ಇದರ ಅವತೀರ್ಣ ಕಾಲವು ಯಾವುದೇ ಅಧಿಕೃತ ವರದಿಗಳಿಂದ ತಿಳಿದು i ಇದು ಮಕ್ಕಾದ ಮಧ್ಯ 
ಅಥವಾ ಆರಂಭ ಕಾಲದಲ್ಲಿ ಆರರ ಗೊಂಡಿಕಟಿಳಿದು ಇದರ ವಿವರಣಾ ಶೈಲಿಯಿಂದ ಭಾಸವಾಗುತ್ತದೆ. ಮಧ್ಯ 
ಕಾಲದ್ದಾಗಿದ್ದರೆ ಹಿಂಸೆ-ದೌರ್ಜನ್ಯಗಳು ಇನ್ನೂ ಆರಂಭಗೊಳ್ಳದಿದ್ದ ಕೇವಲ ಅಪಹಾಸ್ಯ, ಮೂದಲಿಕೆ, ಯುದ್ಧ ವದಂತಿ, 
ಸುಳ್ಳಾರೋಪ ಹಾಗೂ ಸಂಶಯ "ಹುಟ್ಟಿಸುವ ಮೂಲಕ ಇಸ್ಲಾಮೀ Sees ದಮನಿಸಲು ಪ್ರಯತ್ನಿಸುತ್ತಿದ್ದ ಅದರ 
ಆರಂಭ ಕಾಲವಾಗಿರಬೇಕು. 
ಚರ್ಚಾ ವಿಷಯ 

ಈ ಅಧ್ಯಾಯದಲ್ಲಿ ಸತ್ಯನಿಷೇಧಿಗಳು ಪ್ರವಾದಿಸು ಅವರ ತೌಹೀದ್‌ ಮತ್ತು ಆಖಿರತ್‌ನ ಕರೆಯ ಮೇಲೂ 
ಸ್ವಯಂ ಅವರ ಪ್ರವಾದಿತ್ವದ ಮೇಲೂ ಎತ್ತುತ್ತಿದ್ದ ಆಕ್ಷೇಪಗಳಿಗೆ ಉತ್ತರಿಸಲಾಗಿದೆ. ಅವು ಹೆಚ್ಚಾಗಿ ಅಪಹಾಸ್ಯ ಮತ್ತು 
ಅಸಂಬದ್ಧ ಆರೋಪಗಳ ರೂಪದಲ್ಲಿದ್ದುವು. ಆ ಆಕ್ಷೇಪಗಳಿಗೆ ಕೆಲವೆಡೆ ಅದನ್ನು ಪ್ರ ಪ್ರಸ್ತಾಪಿಸಿ ಉತ್ತರಿಸಲಾಗಿದ್ದರೆ, ಇನ್ನು ಕೆಲವೆಡೆ 
ಅದು ಯಾವ ಆಕ್ಷೇಪಕ್ಕೆ ಉತ್ತರವೆಂದು ಸ್ವಯಂ ತಿಳಿದು ಬರುತ್ತದೆ. ಉತ್ತರಗಳಿಲ್ಲ ಲಿ ಹೆಚ್ಚಾಗಿ ಬೋಧನೆ, "ಉಪದೇಶ ಮತ್ತು 
ಪುರಾವೆಗಳ ಶೈಲಿಯಲ್ಲಿದ್ದರೂ ಮಧ್ಯೆ ಮಧ್ಯೆ ಸತ್ಯನಿಷೇಧಿಗಳ ಹಠ ಸಾಧನೆಯ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲಾಗಿದೆ. " 
ಈ ನಿಟ್ಟಿನಲ್ಲಿ ದಾವೂದ್‌(ಅ), ಸುಲೈಮಾನ್‌(ಅ) ಹಾಗೂ ಸಬಾದ ಜನತೆಯ ವೃತ್ತಾಂತಗಳನ್ನು ಪ್ರಸ್ತಾಪಿಸುತ್ತಾ ನಿಮ್ಮ ಮುಂದೆ 
ಎರಡೂ ಉದಾಹರಣೆಗಳಿವೆಯೆಂದು ಹೇಳಲಾಗಿದೆ. ಒಂದೆಡೆ ದಾಪೊದ್‌(ಅ ಮತ್ತು ಸುಲೈಮಾನ್‌(ಅರಿಗೆ ಅಲ್ಲಾಹನು ದೊಡ್ಡ 
ಸಾಮ್ರಾಜ್ಯವನ್ನೂ ಸಕಲ ಐಶ್ವರ್ಯವನ್ನೂ ನೀಡಿದ್ದಾನೆ. ಆದರೆ ಇವೆಲ್ಲ ಸಿಕ್ಕಿಯೂ ಅವರು ಅಂಧಕಾರ ಮದಕ್ಕೆ ಒಳಗಾಗಲಿಲ್ಲ. 
ಬದಲಾಗಿ ತಮ್ಮ ಪ್ರಭುವಿನ ಕೃತಜ್ಞ ದಾಸರಾಗಿಯೇ ಇದ್ದರು ಇನ್ನೊಂದಡೆ, ಸಬಾದ ಜನತೆಯಿದ್ದಾರೆ. ಅವರಿಗೆ ಅಲ್ಲಾಹನು 
ಸಕಲ ಐಶ್ವರ್ಯ ನೀಡಿದಾಗ ಅವರು ಬೀಗಿದರು. ಕಟ್ಟ ಕಡೆಗೆ ಆ ಜನಾಂಗ ಛಿದ್ರ ಛಿದ್ರವಾಯಿತು. ಲೋಕದಲ್ಲಿ ಅವರ 
ಹೇಳ ಹೆಸರಿಲ್ಲದಂತಾಯಿತು. ಈ ಎರಡೂ ಉದಾಹರಣೆಗಳನ್ನು ಪ್ರಸ್ತಾಪಿಸಿ ತೌಹೀದ್‌ ಮತ್ತು ಆಖಿರತ್‌ನ ನಂಬಿಕೆ ಮತ್ತು 
ಕೃತಜ್ಞತಾಭಾವದ ಸ್ಪೂರ್ತಿಯೊಂದಿಗೆ ಸಿಗುವ ಜೀವನ ಉತ್ತಮವೋ ಅಥವಾ ಶಿರ್ಕ್‌, ಕುಫ್ರ್‌, ಪರಲೋಕ ನಿರಾಕರಣೆ ಮತ್ತು 
ರೋಸಾ ಆಧಾರದಲ್ಲಿರುವ ಜೀವನ ಉತ್ತಮವೋ ಎಂದು ನೀವೇ ತೀರ್ಮಾನಿಸಿ ಎಂದು ಕರೆ ನೀಡಲಾಗಿದೆ. 


ಕಾಂಡ - 22 


CCS ಲ್‌ ಲ್ಪ 


CAS LN SUIS ELS SG ಜಡ ಜಯತೆ 
SSN SESS ISSN NLS 


34. ಸಬಾ 


(ಅವತೀರ್ಣ - ಮಕ್ಕಾದಲ್ಲಿ. ) 
ಸೂಕ್ತಗಳು54 ರುಕೂಆ್‌ಗಳು6 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(1-2) ಸರ್ವ ಪ್ರಶಂಸೆಗಳೂ ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ 
ಅಲ್ಲಾಹನಿಗೆ ಮೂಸಲು' ಮತ್ತು ಪರಲೋಕದಲ್ಲೂ ಪ್ರಶಂಸೆಗಳು ಅವನಿಗೇ ಇದೆ.” ಅವನು ವಿವೇಕ ಪೂರ್ಣನೂ 
ವಿವರಪೂರ್ಣನೂ ಆಗಿರುತ್ತಾನೆ.' ಭೂಮಿಯೊಳಗೆ ಹೋಗುವ ಹಾಗೂ ಅದರೊಳಗಿಂದ ಹೊರ ಬರುವ ಮತ್ತು 
ಆಕಾಶದಿಂದ ಇಳಿಯುವ ಹಾಗೂ ಅದರ ಮೇಲೇರುವ ಸಕಲವನ್ನೂ ಅವನು ಬಲ್ಲವನಾಗಿರುತ್ತಾನೆ. ಅವನು 
ಕರುಣಾನಿಧಿಯೂ ಕ್ಷಮಾಶೀಲನೂ ಆಗಿರುತ್ತಾನೆ." 


1. ಹಮ್ಸ್‌ ವ್‌ ಎಂಬ ಪದವನ್ನು ಅರಬಿಯಲ್ಲಿ ಪ್ರಶಂಸೆ ಮತ್ತು ಕೃತಜ್ಞತ್ಛಗೆ ಬಳಸಲಾಗುತ್ತದೆ. ಎರಡನ್ನೂ ಇಲ್ಲಿ 
ಉದ್ದೇಶಿಸಲಾಗಿದೆ. ಅಲ್ಲಾಹನು ಇಡೀ ಪ್ರಪಂಚ ಮತ್ತು ಅದರೊಳಗಿರುವ ಸಕಲ ವಸ್ತುಗಳ ಒಡೆಯನಾಗಿರುವಾಗ ಸ್ವಾಭಾವಿಕವಾಗಿಯೂ 
ಎಲ್ಲದರಲ್ಲಿ ಕಂಡುಬರುವ ಸೌಂದರ್ಯ, ಕೌಶಲ್ಯ, ಯುಕ್ತಿ, ಮಹಿಮೆ ಮತ್ತು ದಕ್ಷತೆಗಾಗಿ ಅದರ ಪ್ರಶಂಸೆಗೆ ಅವನೇ ಅರ್ಹನಾಗಿದ್ದಾನೆ. 
ಇಲ್ಲಿನ ಯಾವುದೇ ವಸ್ತುವಿನಿಂದ ಯಾವುದೇ ಪ್ರಯೋಜನ ಪಡೆಯುವುದಾದರೂ ರುಚಿ ಅನುಭವಿಸುವುದಾದರೂ ಅದಕ್ಕಾಗಿ 
ಅಲ್ಲಾಹನಿಗೇ ಕೃತಜ್ಞತೆ ಅರ್ಪಿಸಬೇಕು. ಈ ವಸ್ತುಗಳ ಒಡತನದಲ್ಲಿಇತರ ಯಾರಿಗೂ ಪಾಲಿಲ್ಲದಿರುವುದರಿಂದ ಅವರಿಗೆ ಪ್ರಶಂಸೆಯೂ ಇಲ್ಲ. 
ಕೃತಜೆಯೂ ಇಲ್ಲ 

2. ಈ ಲೋಕದ ಎಲ್ಲ ಅನುಗ್ರಹಗಳೂ ಅವನ ಕೊಡುಗೆಯಾಗಿರುವಂತೆಯೇ ಪರಲೋಕದಲ್ಲಿ ಸಿಗುವುದೆಲ್ಲವೂ ಅವನದೇ 
ನಿಧಿಯಿಂದ ಮತ್ತು ಅವನೇ ನೀಡಿದುದರಿಂದ ಸಿಗುವುದು. ಆದ್ದರಿಂದ ಪ್ರಶಂಸೆ ಮತ್ತು ಕೃತಜ್ಞತ್ಥಗೆ ಅಲ್ಲೂಅವನೇ ಅರ್ಹನಾಗಿದ್ದಾನೆ. 

3. ಈ ಎಲ್ಲ ಕಾರ್ಯಗಳು ಪರಿಪೂರ್ಣ ಯುಕ್ತಿ ಮತ್ತು ಜಾಣ್ಮೆಯಿಂದಾಗಿವೆ. ಅವನು ಮಾಡುವುದೆಲ್ಲವೂ ಸರಿಯಾಗಿಯೇ 
ಮಾಡುತ್ತಾನೆ. ತನ್ನ ಸೃಷ್ಟಿಗಳ ಪೈಕಿ ಪ್ರತಿಯೊಂದರ ಕುರಿತು ಅದು ಎಲ್ಲಿದೆ, ಯಾವ ಅವಸ್ಥೆಯಲ್ಲಿದೆ, ಅದರ ಅಗತ್ಯಗಳೇನು, ಅದಕ್ಕೆ 
ಯಾವುದು ಉಚಿತ, ಅದು ಈ ವರೆಗೆ ಏನು ಮಾಡಿದೆ, ಮುಂದೇನು ಮಾಡಲಿದೆ ಎಂಬುದರ ಪರಿಪೂರ್ಣ ಜ್ಞಾನ ಅವನಿಗಿದೆ. 
ತಾನೇ ಮಾಡಿದ ಈ ಲೋಕದ ಬಗ್ಗೆ ಅವನು ಅಜ್ಜಾನಿಯಲ್ಲ ಅದರ ಪ್ರತಿಯೊಂದು ಕಣದ ಬಗ್ಗೆಯೂ ಅವನಿಗೆ ಪೂರ್ಣ ಜ್ಞಾನವಿದೆ. 

4. ಅರ್ಥಾತ್‌, ಅವನ ಸಾಮ್ರಾಜ್ಯದಲ್ಲಿ ವ್ಯಕ್ತಿಗಳು ಅಥವಾ ಜನಸಮೂಹ ` ಅವನಿಗೆದುರು ಬಂಡಾಯವೆದ್ದರೂ ಅವರನ್ನು 
ಹಿಡಿಯದಿರುವುದಕ್ಕೆ ಈ ಲೋಕವು ಕುರುಡಾಗಿರುವುದೋ ಅಲ್ಲಾಹನು ಅಂಧ ರಾಜನಾಗಿರುವುದೋ ಅಲ್ವ ಇದಕ್ಕೆ ಅಲ್ಲಾಹನು 
ಕರುಣಾಳುವೂ ಕ್ಷಮಾಶೀಲನೂ ಆಗಿರುವುದೇ ಕಾರಣ. ಪಾಪಿ ಮತ್ತು ಅಪರಾಧಿಯಿಂದ ತಪ್ಪು ಸಂಭವಿಸಿದ ಕೂಡಲೇ ಅವನನ್ನು 


ಕಾಂಡ - 22 


34. ಸಬಾ 141 


39 SISOS iE ಲಘ. ಹಪ ಭರ 
A ಘಂ ಡ್ಯ ೨ ೨೩ ರೈ? ಗ ಟ್‌ 
ESE SIN 6ಬಿ ತಿ 433131; 11 )೬೬%; 


೪1೨, ಜ್‌ ಬ ಗ 21% ಓಲ್ಪ್ಪ6ಶ ಪಲ 341 
ಯ ಯ ಟ್‌ 1? BN sys 


ಕೈದಿಯ 

pe 11] ಸೆ ದಾ ಯಿ 6೨ಕ್ಕೆ 

ಹರ ಅಭಿ ಓಟ Sj ETS NS SING 
(3-6) ನಮ್ಮಮೇಲೆ ಪುನರುತ್ಥಾನದ ಘಳಿಗೆ ಬರುವುದಿಲ್ಲವಲ್ಲ ಎಂದು ಹಸ್ತ ಹೇಳುತ್ತಾರೆ. ಹೇಳಿರಿ 
"ಪರೋಕ್ಷ ಜ್ಞಾನಿಯಾದ ನನ್ನ ಪ್ರಭುಎನಾಣೆಗೂ ಅದು ನಿಮ್ಮ ಮೇಲೆ ಬಂದೇ ತೀರುವುದು." ಆಕಾಶಗಳಲ್ಲಾಗಲಿ, 
ಭೂಮಿಯಲ್ಲಾಗಲಿ, ಅಣು ಮಾತ್ರದಷ್ಟು ವಸ್ತುವೂ ಅವನಿಂದ ಅಡಗಿರುವುದಿಲ್ಲ ಅಣುವಿಗಿಂತ ದೊಡ್ಡದೂ ಇಲ್ಲ 
ಅದಕ್ಕಿಂತ ಚಿಕ್ಕದೂ ಇಲ್ಲ, ಎಲ್ಲವೂ ಒಂದು ಸುಸ್ಪಷ್ಟ ಗ್ರಂಥದಲ್ಲಿಲಿಖಿತವಿದೆ.' ಈ ಪುನರುತ್ಥಾನ ದಿನವು ಸತ್ಯ ವಿಶ್ವಾಸ ಸವನ್ನು 
ಸ್ವೀಕರಿಸಿದವರಿಗೂ ಸತ್ಯರ್ಮಗಳನ್ನೆಸಗಿದವರಿಗೂ ಪ್ರ ಪ್ರತಿಫಲ ನೀಡಲಿಕ್ಕಾಗಿ ಬರುವುದು... ಅವರಿಗಾಗಿ ಕ್ಷಮೆಯೂ' 
ಸನ್ಮಾನ್ಯ ಜೀವನಾಧಾರವೂ ಇವೆ. ನಮ್ಮ ಸೂಕ್ತಗಳನ್ನು ಕೀಳಾಗಿಸಲು ಶ್ರಮಿಸಿದವರಿಗೆ ಅತಿ ನಿಕೃಷ್ಟ ತರದ ವೇದನಾತ್ಮಕ 
ಯಾತನೆ ಇದೆ." ಪೈಗಂಬರರೇ, ನಿಮ್ಮ ಪ್ರಭುವಿನ ವತಿಯಿಂದ ನಿಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟಿರುವುದೆಲ್ಲಾ 


ಹಿಡಿಯುವುದು, ಅವನ ಆಹಾರ ತಡೆಯುವುದು, ಅವನನ್ನು ವಿಕಲಾಂಗನಾಗಿ ಮಾಡುವುದು ಮತ್ತು ಅವನನ್ನು ಕೂಡಲೇ ನಾಶ ಮಾಡಿ 
ಬಿಡುವುದು ಅವನಿಗೆ ಸಾಧ್ಯವಿರುವ ಕಾರ್ಯಗಳೇ ಆದರೂ ಅವನು ಹಾಗೆ ಮಾಡುವುದಿಲ್ಲ ಸರ್ವ ಸಮರ್ಥನಾಗಿದ್ದರೂ ಅವನು 
ತನ್ನ ಆಜ್ಲೋಲ್ಲಂಘಕ ದಾಸರನ್ನು ಸಡಿಲ ಬಿಡುವುದು, ಅವರಿಗೆ ಚೇತರಿಸಲು ಕಾಲಾವಕಾಶ ನೀಡುವುದು, ಅವರು ಸರಿದಾರಿಗೆ ಬಂದರೆ 
ಅವರನ್ನು ಕ್ಷಮಿಸಿ ಬಿಡುವುದು ಅವನ ಕರುಣೆಯ ಬೇಡಿಕೆಯಾಗಿದೆ. 

5. ಈ ಮಾತನ್ನು ಅವರು ಅಪಹಾಸ್ಯ ಮತ್ತು ಲೇವಡಿಯ ರೂಪದಲ್ಲಿ ಹೇಳುತ್ತಿದ್ದರು. ಈ ಪ್ರವಾದಿ ಬಹಳ ದಿನಗಳಿಂದ 
ಪುನರುತ್ಥಾನ ದಿನ ಬರುತ್ತದೆಂಬ ಸುದ್ದಿ ಕೊಡುತ್ತಾ ಇದ್ದಾರೆ. ಆದರೆ ಅದು ಬರುತ್ತಾ ಎಲ್ಲಿನಿಂತು ಬಿಟ್ಟಿತೆಂದು ಗೊತ್ತಿಲ್ಲ ನಾವು 'ಅವರನ್ನು 
ಎಷ್ಟೆಲ್ಲ ಸುಳ್ಳಾಗಿಸಿದೆವು, ಎಷ್ಟೊಂದು ಅಸಭ್ಯವಾಗಿ ವರ್ತಿಸಿದೆವು, ಪರಿಹಾಸ್ಯ ಮಾಡಿದೆವು, ಆದರೆ ಆ ದಿನ ಬರುವುದಂತೂ ಕಾಣುವುದೇ 
ಇಲ್ಲವೆಂಬುದು ಅವರ ಮಾತಿನ ಮರ್ಮವಾಗಿತ್ತು. 

6. ಪ್ರಭುವಿನ ಆಣೆ ಹಾಕುತ್ತಾ ಅದಕ್ಕೆ "ಪರೋಕ್ಷಜ್ಞಾನಿ' ಎಂಬ ವಿಶೇಷಣವನ್ನು ಪ್ರಯೋಗಿಸಿರುವುದರಿಂದ, ಪುನರುತ್ಥಾನ 
ದಿನ ಬರುವುದಂತೂ ಖಂಡಿತ. ಆದರೆ ಅದು ಬರುವ ಸಮಯ ಪರೋಕ್ಷ ಜ್ಞಾನಿಯಾದ ಅಲ್ಲಾಹನ ಹೊರತು ಇನ್ನಾರಿಗೂ ತಿಳಿದಿಲ್ಲ 
ಎಂದು ಸ್ವಯಂ ತಿಳಿದು ಬರುತ್ತದೆ. ಇದೇ ವಿಷಯವು ಕುರ್‌ಆನಿನ ಇತರೆಡೆಗಳಲ್ಲಿ ಎಎಧ ರೀತಿಯಲ್ಲಿ ವಿವರಿಸಲಾಗಿದೆ. ನೋಡಿರಿ: 
ಅಲ್‌ ಅಆ್‌ರಾಫ್‌: 187, ತಾಹಾ: 15, ಲುಕ್ಸಾನ್‌: 34, ಅಲ್‌ ಅಹ್‌ರಾಬ್‌: 63, ಅಲ್‌ಮುಲ್ಕ್‌: 25-26, ಅನ್ನಾರಿುಆತ್‌: 42-44. 

7. ಇದು ಪರಲೋಕವು ಇರುವುದೆಂಬುದಕ್ಕೆ ಇರುವ ಪುರಾವೆಗಳ ಪೈಕಿ ಒಂದಾಗಿದೆ. ಮುಂದೆ "ಏಳನೇ ವಚನದಲ್ಲಿ 
ಪ್ರಸ್ತಾಪಿಸಿರುವಂತೆ, ಪರಲೋಕವನ್ನು ನಿರಾಕರಿಸುವವರು ಅದು ಬುದ್ದಿಗೆ ಎಟಕದ ವಿಷಯವೆಂಬುದಕ್ಕೆ ಒಡ್ಡಿರುವ ಕಾರಣಗಳ 
ಪೈಕಿ ಒಂದು- ಮನುಷ್ಯರೆಲ್ಲ ಸತ್ತು ಮಣ್ಣಾಗಿ ಹೋದ ನಂತರ ಅದು ಪುನಃ ಅದೇ ಶರೀರದೊಂದಿಗೆ ಹುಟ್ಟುವುದು ಹೇಗೆ ಸಾಧ್ಯ 
ಎಂಬುದಾಗಿತ್ತು, ಕರಗಿ ಹೋದ ಕಣಗಳ ಲೆಕ್ಕವು ದೇವನ ಗ್ರಂಥದಲ್ಲಿ ಲಿಖಿತಗೊಂಡಿದ್ದು ಅದು ಎಲ್ಲಿದೆಯೆಂದು ಅವನಿಗೆ ತಿಳಿದಿದೆ. 
ಅವನು ಪುನಃ ಸೃ ಹಿನ ಬಯಸಿದರೆ ಒಬ್ಬೊಬ್ಬ ನಿ ಮನುಷ್ಯನ ದೇಹದ ಕಣಗಳನ್ನು ತಂದು. ಸೇರಿಸುವುದು ಅವನಿಗೆ ಕಷ್ಟವೇನಲ್ಲವೆಂದು 
ಹೇಳುವ ಮೂ ಈ ಸಂದೇಹವನ್ನು ನಿವಾರಿಸಲಾಗಿದೆ. 

8. ಮೇಲೆ ಪರಲೋಕದ ಸಾಧ್ಯತೆಯ ಕುರಿತು ಪುರಾವೆಯಿತ್ತು. ಇದು ಅದರ ನಿಖರತೆಯ ಬಗ್ಗೆ ಪುರಾವೆಯಾಗಿದೆ. ಅಕ್ರಮಿಗಳಿಗೆ 
ಅವರ ದುಷ್ಕರ್ಮದ ಮತ್ತು ಸಜ್ಜನರಿಗೆ ಅವರ ಸತ್ಯರ್ಮದ ಪ್ರ ಪ್ರತಿಫಲ ನೀಡಲಾಗುವ ಒಂದು ಸಮಯ ಬರಲೇ ಬೇಕಾಗಿದೆಯೆಂಬುದು 
ಇದರ ತಾತ್ಪರ್ಯ. ಬುದ್ಧಿಯು ಇದನ್ನು ಸಮುದ. ಪುಣ್ಯಕ್ಕೆ ಪುರಸ್ಕಾರವೂ ಪಾಪಕ್ಕೆ ಶಿಕ್ಷೆಯೂ ಸಿಗಬೇಕೆಂಬುದು ನ್ಯಾಯದ 
ಬೇಡಿಕೆಯಾಗಿದೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ದುಷ್ಟನಿಗೆ ಅವನ. ದುಷ್ಕರ್ಮದ ಮತ್ತು ಸತ್ಯರ್ಮಿಗೆ ಅವನ ಸತ್ಯರ್ಮದ ಪುರಸ್ಕಾರ 
ಸಿಗುವುದಿಲ್ಲವೆಂದು ಮಾತ್ರವಲ್ಲ ಕೆರವೊಮ್ಮೆ ವ್ಯಕ್ತ ಪ ಪರಿಣಾಮಗಳೂ ಮಾಸದೆ ಹಾಗಿರುವಾಗ ಬುದ್ಧಿ ಮತ್ತು ನ್ಯಾಯದ 
ಬೇಡಿಕೆ ಈಡೇರಲೇ ಬೇಕಾಗಿದೆಯೆಂದು ಒಪ್ಪಲೇ ಬೇಕಾಗುತ್ತದೆ. ಕಿಯಾಮತ್‌ ಅಥವಾ ಪರಲೋಕವೆಂದರೆ ಅದೇ ಆಗಿದೆ. ಅದು 
ಬರುವುದು ಬುದ್ದಿಮತ್ತು ನ್ಯಾಯಕ್ಕೆ ಎರುದ್ಧವಲ್ಲ, ಬದಲಾಗಿ ಬರದೆ ಇರುವುದು ಬುದ್ದಿಮತ್ತು ನ್ಯಾಯಕ್ಕೆ ವಿರುದ್ಧವಾಗಿದೆ. 


ಕಾಂಡ - 22 


142 ತಪ್ಪೀಮುಲ್‌ ಕುರ್‌ಆನ್‌ 


A 08 ಬೆ ಸಸ bbe EK AAS bs 
BH NSS AL SP ಗ ಫ್‌ 


೨% 


a ESIGN ೬ ಜ್ಯೂ HME 0% ಷಡ 


ಳು ೨೨ > ಕ 12% ೨ ಜಿ ಸಿ 
೪೦0೫/5೬; yl ke el ) ಜೀ lial U 
ಫ್‌ ಬ? 1೨೮, 1 ಹ 
“5k 55 ANOS 1೪೪% ಜ್‌ AEE SIN 
ಪರಮ ಸತ್ಯವೆಂದೂ ಪ್ರಬಲನೂ ಪ್ರಶಂಸಾರ್ಹನೂ ಆದ ಅಲ್ಲಾಹನ ಮಾರ್ಗನನ್ನ, ಅದು ತೋರಿಸುತ್ತದೆಂದೂ 
ಜ್ಞಾನ ನೀಡಲ್ಲಟ್ಟವರು ಚೆನ್ನಾಗಿ ತಿಳಿದಿರುತ್ತಾರೆ. 

(7-9) “ನಿಮ್ಮದೇಹದ ಪ್ರ ಪ್ರತಿಯೊಂದು ಕಣವೂ ಚೆಲ್ಲಾಪಿಲ್ಲಿಯಾಗಿ ಹೋಗಿ ಬಿಟ್ಟಬಳಿಕ ನೀವು ಪುನಃ ಹೊಸತಾಗಿ 
ಸೃಷ್ಟಿಸಲ್ಪಡುವಿರೆಂಬ ಸುದ್ದಿಯನ್ನು ತಿಳಿಸುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ನಿಮಗೆ ತೋರಿಸಿ ಕೊಡಲೇ? ಇವನು 
ಅಲ್ಲಾಹನ ಹೆಸರಿನಿಂದ ಸುಳ್ಳನ್ನು ಸೃಷ್ಟಿಸುತ್ತಾನೋ ಅಥವಾ ಇವನಿಗೆ ಹುಚ್ಚು ಹಿಡಿದಿದೆಯೋ ಎಂಬುದು ತಿಳಿಯದು' 
ಎಂದು ಸತ್ಯನಿಷೇಧಿಗಳು ಜನರೊಡನೆ ಹೇಳುತ್ತಾರೆ." ಹಾಗಲ್ಲ ವಾಸ್ತದದಲ್ಲಿ ಪರಲೋಕವನ್ನು ನಂಬದವರು 
ಯಾತನೆಗೊಳಗಾಗುವರು ಮತ್ತು ಅವರೇ ಅತ್ಯಂತ ಪಥಭ್ರಷ್ಟರು. | ಇವರನ್ನು ಮುಂದಿನಿಂದಲೂ ಹಿಂದಿನಿಂದಲೂ 
ಸುತ್ತುವರಿದುಕೊಂಡಿರುವ ಭೂಮಿ-ಆಕಾಶಗಳನ್ನು. ಇವರೆಂದೂ ಕಂಡಿಲ್ಲವೇ? ನಾವಿಚ್ಛಿಸಿದರೆ ಇವರನ್ನು ಭೂಮಿಯಲ್ಲಿ 


ಇನ್ನೊಂದು ವಿಷಯವೂ ಪ್ರಸ್ತುತ ವಚನಗಳಿಂದ ವ್ಯಕ್ತವಾಗುತ್ತದೆ. ವಿಶ್ವಾಸ ಮತ್ತು ಸತ್ಯರ್ಮದ ಪ್ರತಿಫಲವು ಕ್ಷಮೆ ಮತ್ತು ಉತ್ತಮ 
ಜೀವನಾಧಾರವಾಗಿದೆ. ದೇವಧರ್ಮವನ್ನು ಕೀಳಾಗಿಸ! ಲಿಕ್ಕಾಗಿ ವಿದ್ಧೇಷಕಾರಿ "ಚಟುವಟಿಕೆಗಳಲ್ಲಿ ನಿರತರಾಗಿರುವವರಿಗೆ ಅತ್ಯಂತ ಕೆಟ್ಟ 
ಶಿಕ್ಷೆಯಿರುವುದೆಂದು ತಿಳಿಸಲಾಗಿದೆ. ಒಬ್ಬನು ಹೃದಯ ಶುದ್ಧಿಯೊಂದಿಗೆ ವಿಶ್ವಾಸವಿರಿಸಿದರೆ, ಅವನ ಕರ್ಮಗಳಲ್ಲಿ ಅಲ್ಪಸ್ವಲ್ಪ ಕುಂದು” 
ಕೊರತೆಗಳಿದ್ದರೂ ಅವನಿಗೆ ಒಳ್ಳೆಯ ಜೀವನಾಧಾರ ಸಿಗದೆ ಇದ್ದರೂ ಅವನಿಗೆ ಕ್ಷಮೆ ಸಿಗುವುದು ಖಂಡಿತ. ಇನ್ನು: ಸತ್ತ ನಿಷೇಧಿಯಾದವನು 
ಸತ್ಯ ಧರ್ಮದ ಏರುದ್ಧ ದ್ವೇಷಭಾವನೆ ಹೊಂದಿರದಿದ್ದರೆ ಅವನು ಶಿಕ್ಷೆಯಿಂದಂತೂ ಪಾರಾಗಲಾರನು. ಆದರೆ `ರಿವನಿಗೆ ಅತ್ಯಂತ ಕೆಟ್ಟ ಶಿಕ್ಷೆ 
ನೀಡಲಾಗದು. 

9, ಈ ವಿರೋಧಿಗಳು ನೀವು ಮುಂದಿರಿಸುವ ಸತ್ಯವನ್ನು ಸುಳ್ಳೆಂದು ಸಾಬೀತು ಪಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು 
ಯಶಸ್ವಿ ಆಗಲಾರದು. ಏಕೆಂದರೆ ಈ ಮಾತಿನಿಂದ ಅವರು ಅಜ್ಞಾನಿಗಳನ್ನು ಮೋಸ ಮಾಡಬಲ್ಲರು. ಆದರೆ ಜ್ಞಾನಿಗಳು ಅವರ 
ಕುತಂತ್ರ! ಕ್ಕೆ ಬಲಿಯಾಗಲಾರರು. 

10. ಪ್ರವಾದಿ ಮುಹಮ್ಮದ್‌(ಸುರನ್ನುಸುಳ್ಳುಗಾರನೆಂದು ಜನಸಾಮಾನ್ಯರು ನಂಬಲಾರರೆಂದು ಕುಠೈಶ್‌ ನೇತಾರರಿಗೆ ಚೆನ್ನಾಗಿ ತಿಳಿದಿತ್ತು. 
ಅವರು ಯಾವಾಗಲೂ ಸತ್ಯ ಹೇಳುವವರೆಂದೂ ಜೀವಮಾನದಲಲ್ಲೆಂದೂ "ಸುಳ್ಳು ಹೇಳುವುದನ್ನು ಅವರಿಂದ ಯಾರೂ ಕೇಳಿಲ್ಲನೆಂದೂ 
ಅವರು ತಿಳಿದಿದ್ದರು. ಆದ್ದರಿಂದ ಅವರು, ಈ ವ್ಯಕ್ತಿ ಮರಣದ ಬಳಿಕ ಒಂದು ಜೀವನವಿದೆಯೆಂಬ' ಅಸಂಬದ್ಧ ಮಾತು ಹೇಳುವುದರಿಂದ 
ಒಂದೋ ಅವರು ಸುಳ್ಳು ಹೇಳುತ್ತಿದ್ದಾರೆ ಅಥವಾ ಅವರು ಹುಚ್ಚರಾಗಿದ್ದಾರೆ (ನವೂದುಬಿಲ್ಲಾಹ್‌) ಎಂಬ ಧಾಟಿಯಲ್ಲಿ ಲ್ಲಿತಮ್ಮ ಆರೋಪವನ್ನು 
ಜನರ ಮುಂದಿಡುತ್ತಿದ್ದರು. ಆದರೆ ಹುಚ್ಚನೆಂಬ ಮಾತು ಸುಳ್ಳುಗಾರನೆಂದು ಹೇಳುವಷ್ಟೇ ಅಸಂಬದ್ಧವಾಗಿತ್ತು. ಏಕೆಂದರೆ ಓರ್ವ ಉನ್ನತ 
ಮಟ್ಟದ ಬುದ್ಧಿಶಾಲಿಯನ್ನು ಬುದ್ಧಿ ಕೆಟ್ಟವನು ಮಾತ್ರ ಹುಚ್ಚನೆನ್ನಬಹುದು. ಆದ್ದರಿಂದಲೇ ಅಲ್ಲಾಹನು ಅವರ ಈ ಅಸಂಬದ್ಧ ಮಾತಿಗೆ 
ಉತ್ತರವಾಗಿ ಯಾವುದೇ ಪ್ರೆರಾವೆಯ ಆಗತ್ಯ ವನ್ನು: ಮನಗಾಣಲಿಲ್ಲ ಮರಣಾನಂತರ ಜೀವನದ ಸಾಧ್ಯತೆಯ ಬಗ್ಗೆ ಅವರ ಆಶ್ಚರ್ಯವನ್ನಷ್ಟೆ 
ಚರ್ಚಿಸಿದ್ದಾನೆ. 

11. ಇದು ಅವರ ಮಾತಿನ ಪ್ರಥಮ ಉತ್ತರವಾಗಿದೆ. ತಿಳಿಗೇಡಿಗಳೇ, ನಿಮ್ಮಬುದ್ಧಿ! ಕೆಟ್ಟುಹೋಗಿದೆ. ಒಂದು ವಾಸ್ತವಿಕ ಸಂಗತಿಯ 
ಕುರಿತು ನಿಮ್ಮನ್ನು ಎಚ್ಚರಿಸುವಾತನ ಮಾತನ್ನು ನಂಬದೆ ನೀವು ನಿಮ್ಮನ್ನು ನೇರವಾಗಿ ನರಕಕ್ಕೊಯ್ಯುವ ಅಡ್ಡದಾರಿಗಳಲ್ಲಿ ಚಲಿಸುತ್ತಿದ್ದೀರಿ. 
ಆದರೆ ನಿಮ್ಮನ್ನು ಅದರಿಂದ ರಕ್ಷಿಸುವ ಚಿಂತೆಯಲ್ಲಿರುವವನನ್ನೇ ನೀವು ಹುಚ್ಚನೆನುತ್ತಿರುವುದು ನಿಮ್ಮ ಅಜ್ಞಾನದ ಪರಾಕಾಷ್ಠೆಯೆಂದು 
ಹೇಳಲಾಗಿದೆ, 


ಕಾಂಡ -22 


೨ 22% ಸಿ p 4 ಕ್ರ 
MIE 15 (1106 EY ಪಿಸಿ | 


ಹುಗಿದು ಬಿಡುವೆವು ಅಥವಾ ಆಕಾಶದ ಕೆಲವು ತುಂಡುಗಳನ್ನು ಇವರ ಮೇಲೆ ಬೀಳಿಸಿ ಸೌ ವಾಸ್ತವದ 
ಪಶ್ಚಾತ್ತಾಪಪಟ್ಟು ಅಲ್ಲಾಹನ ಕಡೆಗೆ ಮರಳುವಂತಹ ಪ್ರತಿಯೊಬ್ಬ ದಾಸನಿಗೂ ಇದರಲ್ಲೊಂದು ನಿದರ್ಶನವಿದೆ.” 


12. ಇದು ಅವರ ಮಾತಿನ ಎರಡನೆಯ ಉತ್ತರ. ಕುಠೈಶ್‌ ಸತ್ಯನಿಷೇಧಿಗಳು ಪರಲೋಕ ಜೀವನವನ್ನು ನಿರಾಕರಿಸಲು ಮೂರು 
ಮುಖ್ಯ ಕಾರಣಗಳಿದ್ದುವು. ಅದನ್ನು ತಿಳಿದುಕೊಂಡರೆ ಈ ಉತ್ತರವನ್ನು ಅರ್ಥ ಮಾಡಿಕೊಳ್ಳಬಹುದು. 

ಒಂದನೆಯದಾಗಿ, ಅವರು ವಿಚಾರಣೆ ಮತ್ತು ಪ್ರಶ್ನೋತ್ತರವನ್ನು ಒಪ್ಪಲು ಸಿದ್ಧರಿರಲಿಲ್ಲ ಏಕೆಂದರೆ ಅದನ್ನು ಒಪ್ಪಿಕೊಂಡ ಬಳಿಕ ಆ 
ಲೋಕದಲ್ಲಿಅವರಿಗೆ ಮನಬಂದಂತೆ ಜೀವಿಸುವ ಸ್ವಾತಂತ್ರ್ಯ ನಷ್ಟವಾಗಿ ಬಿಡುತ್ತಿತ್ತು. ಎರಡನೆಯದಾಗಿ, ನಿರ್ಣಾಯಕ ದಿನ ಬರುವುದು, ಈ 
ಲೋಕ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುವುದು ಮತ್ತು ಅನಂತರ ಹೊಸತೊಂದು ಲೋಕ ಅಸ್ತಿತ್ವಕ್ಕೆ ಬರುವುದು ಅವರಿಗೆ ಊಹಿಸಲಿಕ್ಕೂಸಾಧ್ಯವಿಲ್ಲದ 
ವಿಷಯವಾಗಿತ್ತು. ಮೂರನೆಯದಾಗಿ, ನೂರಾರು, ಸಾವಿರಾರು ವರ್ಷಗಳ ಹಿಂದೆ ತೀರಿಕೊಂಡವರು, ಅವರ ಎಲುಬುಗಳೂ ಕೂಡಾ 
ಭೂಮಿ, ವಾಯು ಮತ್ತು ನೀರಿನಲ್ಲಿಕರಗಿ ಹೋಗಿರುವಾಗ, ಆತ್ಮಮತ್ತು ಶರೀರದೊಂದಿಗೆ ಪುನಃ ಜೀವಂತ ಎದ್ದುನಿಲ್ಲುವುದು ಅವರಿಗೆ 
ಅಸಾಧ್ಯದ ಮಾತಾಗಿತ್ತು. ಮೇಲಿನ ಉತ್ತರವು ಈ ಮೂರೂ ವಿಷಯಗಳಿಗೆ ಅನ್ವಯಿಸುತ್ತದೆ. ಅದಲ್ಲದೆ ಅದರಲ್ಲಿ ಒಂದು 
ತೀವ್ರ ಎಚ್ಚರಿಕೆಯೂ ಇದೆ. ಈ ಸಂಕ್ಷಿಪ್ತ ವಚನದಲ್ಲಿ ಅಡಕವಾಗಿರುವ ವಿಷಯಗಳ ವಿವರ ಹೀಗಿದೆ: 

1) ಈ ಭೂಮ್ಯಾಕಾಶಗಳನ್ನು ಕಣ್ತೆರೆದು ನೋಡಿದರೆ, ಇದೇನೂ ಆಟಿಕೆಯಲ್ಲ ಹಠಾತ್ತನೆ ಉಂಟಾದುದೂ ಅಲ್ಲವೆಂದು 
ಕಾಣುತ್ತಿತ್ತು. ಇಲ್ಲಿನ ಪ್ರತಿಯೊಂದು ವಸ್ತುವೂ, ಇದನ್ನು ಓರ್ವ ಸರ್ವಶಕ್ತನು ತನ್ನ ಪೂರ್ಣ ಜಾಣ್ಮೆಯೊಂದಿಗೆ ಮಾಡಿರುವನೆಂಬುದಕ್ಕೆ 
ಸಾಕ್ಷಿ ಒದಗಿಸುತ್ತದೆ. ಇಂತಹ ಒಂದು ಯುಕ್ತಿಪೂರ್ಣ ವ್ಯವಸ್ಥೆಯಲ್ಲಿ ಯಾರಿಗಾದರೂ ಬುದ್ಧಿ ವಿವೇಕ ಮತ್ತು ಅಧಿಕಾರ ನೀಡಿದ 
ಬಳಿಕ ಅವನನ್ನು ಹೊಣೆರಹಿತವಾಗಿ ಪ್ರಶ್ನಾಶೀತನಾಗಿ ಬಿಟ್ಟು ಬಿಡಲಾಗುವುದೆಂದು ಭಾವಿಸುವುದೇ ಅಸಂಬದ್ಧವಾಗಿದೆ. 

2) ಈ "ವ್ಯವಸ್ಥೆಯನ್ನು ಕಣ್ತೆರೆದು “ನೋಡಿದರೆ ನಿರ್ಣಾಯಕದಿನ ಬರುವುದೇನೂ ಅಸಂಭವವಲ್ಲವೆಂದು ಮನವರಿಕೆಯಾಗ 
ಬಹುದು. ಭೂಮ್ಯಾಕಾಶಗಳು ಯಾವ ವ್ಯವಸ್ಥೆಯಲ್ಲಿ ಬಂಧಿಸಲ್ಪಟ್ಟಿವೆಯೋ ಅದರಲ್ಲಿ ಸ್ವಲ್ಪವಾದರೂ ಏರು ಪೇರುಂಟಾದರೆ ಹಠಾತ್ತನೆ 
ನಿರ್ಣಾಯಕ ಫಳಿಗೆ ಬಂದು ಬಿಡುವುದು. ಇಂದು ಈ ಲೋಕವನ್ನು ಮಾಡಿದವನೇ ನಾಳೆ ಇನ್ನೊಂದು ಲೋಕವನ್ನು ಮಾಡಬಲ್ಲ 
ನೆಂಬುದಕ್ಕೆ ಇದೇ ವ್ಯವಸ್ಥೆ ಸಾಕ್ಷಿಯಾಗಿದೆ. ಅದು ಅವನಿಗೆ ಅಸಾಧ್ಯವಾಗಿದ್ದರೆ ಈ ಲೋಕವನ್ನು. ಅವನು ಹೇಗೆಸ್ಫ ಸೃಜ್ಚುದನು? 

3) "ಗತಿಸಿ ಹೋದ ಮನುಷ್ಯ ರನ್ನು ಪುನಃ ಸೃಷ್ಟಿಸುವುದು ಅಲ್ಲಾಹನ ಸಾಮರ್ಥ್ಯಕ್ಕೂ ಮೀರಿದ ಹೂಸ ಬಕ ಹೇಳಲು ನೀವು 
ಆತನನ್ನು ಏನೆಂದು ಭಾವಿಸಿರುವ ಸತ್ತು ಹೋದವರ ಶರೀರವು ಛಿದ್ರಛಿದ್ರವಾಗಿ ಕಣಕಣಗಳಾಗಿ ಹರಿಹಂಚಿ ಹೋಗಿದ್ದರೂ ಅವು 
ಇರುವುದು ಇದೇ ಭೂಮ್ಯಾಕಾಶಗಳ ಗಡಿಯೊಳಗೆ ತಾನೆ, ಅದರಿಂದ ಹೊರ ಹೋಗಲು ಅವುಗಳಿಗೆ ಸಾಧ್ಯವೆ? ಹಾಗಿರುವಾಗ 
ಭೂಮ್ಯಾಕಾಶಗಳ ಒಡೆಯನಾದ ದೇವನಿಗೆ ಮಣ್ಣು ವಾಯು ಮತ್ತು ನೀರಿನಲ್ಲಿ ಲೀನವಾಗಿರುವ ವಸ್ತುಗಳು ಎಲ್ಲಿದೆಯೋ ಅಲ್ಲಿಂದ 
ತೆಗೆದು ತರಲು ಅವನಿಗೇನು ಕಷ್ಟವಿದೆ? ನಿಮ್ಮಶರೀರದಲ್ಲಿ ಈಗಿರುವ ವಸ್ತುಗಳನ್ನು ಅವನೇ ಜೋಡಿಸಿರುವನಲ್ಲವೇ? ಅವುಗಳು ಇದೇ 
ಮಣ್ಣು ವಾಯು ಮತ್ತು ನೀರಿನಿಂದ ತಂದಂತಹ ವಸ್ತುಗಳಾಗಿವೆ. ಈ ಘಟಕಗಳನ್ನು ತರುವುದು ಇಂದು ಅವನಿಗೆ ಸಾಧ್ಯವಿದೆಯೆಂದಾದರೆ 
ನಾಳೆ ಯಾಕೆ ಗಾನಾ? 

ಈ ಮೂರು ಪುರಾವೆಗಳಲ್ಲದೆ ಈ ವಚನದಲ್ಲಿ ಒಂದು ಎಚ್ಚರಿಕೆಯೂ ಅಡಗಿದೆ. ನೀವು ಎಲ್ಲ ಕಡೆಗಳಿಂದಲೂ ದೇವನ 
ದೇವಶ್ಚದಲ್ಲಿ ಸುತ್ತುವರಿಯಲ್ಪಟ್ಟಿರುವಿರಿ. ಅಲ್ಲಾಹನ ಹೊರತು ನಿಮಗೆ ಯಾವ ಅಭಯ ಸ್ಥಾನವೂ ಸಿಗದು. ಅವನು ಬಯಸಿದರೆ ನಿಮ್ಮ 
ಕಾಲಬುಡದಿಂದಲೋತಲೆಯ ಮೇಲಿಂದಲೋ ಯಾವುದೇ ಅಪತ್ತನ್ನುಎರಗಿಸಬಲ್ಲನು. ಈ ಭೂಮಿಯು ತಾಯಿಯಮಡಿಲಂತೆ ನಿಮಗೆ 
ಶಾಂತಿಯ ಗೇಹವಾಗಿ ಕಾಣುತ್ತದೆ. ಅದರ ಮೇಲೆ ಮನೆ ನಿರ್ಮಿಸಿ ನೀವು ನೆಮ್ಮದಿಯಿಂದಿರುತ್ತೀರಿ. ಆದರೆ ಅದರ ಕೆಳಗೆ ಎಂತಹ ಶಕ್ತಿಗಳು 

ಲಸ ಮಾಡುತ್ತವೆಯೆಂದೋ ಯಾವಾಗ ಭೂಕಂಪವಾಗಿ ಇದೇ ಭೂಮಿಯನ್ನು ನಿಮ್ಮ ಸಮಾಧಿಯಾಗಿ ಮಾಡಿ ಬಿಡಲಾದೀತೆಂದೋ 
ನಿಮಗೆ ತಿಳಿಯದು. ಈ ಆಕಾಶವು ನಿಮ್ಮ ಮನೆಯ ಛಾವಣಿಯಂತಿದ್ದು ಅದರ ಕೆಳಗೆ ನೀವು ಸಮಾಧಾನದಿಂದ ನಡೆದಾಡುತ್ತೀರಿ. 
ಆದರೆ ಅದೇ ಆಕಾಶದಿಂದ ಗುಡುಗು ಮಿಂಚು ಯಾವಾಗ ಎರಗಿ ಬೀಳುವುದೋ, ಯಾವಾಗ ಧಾರಾಕಾರ ಮಳೆ ಸುರಿಯುವುದೋ 
ಅಥವಾ ಬೇರಾವುದಾದರೂ ವಿಪತ್ತು ಹಠಾತ್ತನೆ ಬಂದೆರಗುವುದೋ ಎಂದು ನೀವು ತಿಳಿದಿಲ್ಲ ಈ ಸ್ಥಿತಿಯಲ್ಲಿ ನಿಮ್ಮ ಈ ದೇವ 
ಭಯರಾಹಿತ್ಯ, ಮೋಕ್ಷದ ಬಗ್ಗೆ ನಿರ್ಲಕ್ಷ್ಯ, ಓರ್ವ ಹಿತಚಿಂತಕನ ಉಪದೇಶಗಳಿಗೆ ನೀವು ತೋರುವ ಉದ್ದಟತನಗಳೆಲ್ಲ ನಿಮ್ಮ 
ವಿನಾಶವನ್ನು ನೀವೇ ಆಹ್ನಾನಿಸುತ್ತಿದ್ದೀರೆಂದಲ್ಲದೆ ಇನ್ನೇನನ್ನು ವ್ಯಕ್ತಪಡಿಸುತ್ತದೆ? 

13. ಪಕ್ಚಣಾತರಹಿತವಾಗಿ ಯಾವುದೇ ಹಠಮಾರಿತನ, ಜಿದ್ದಿಲ್ಲದೆ ಪ್ರಾಮಾಣಿಕವಾಗಿ ಅಲ್ಲಾಹನಿಂದ ಸನ್ನಾರ್ಗ ಬಯಸುವವನು 
ಭೂಮ್ಯಾಕಾಶಗಳ ಈ ವ್ಯವಸ್ಥೆಯನ್ನು; ನೋಡಿಪಾಠಕಲಿಯಬಹುದು. ಆದರೆಯಾರಮನಸ್ಸುದೇವನಿಂದವಿಮುಖವಾಗಿದೆಯೋ ಅವನು 
ಈ ವ್ಯವಸ್ಥೆಯಲ್ಲಿಸಕಲವನ್ನೂ ನೋಡುವನು. ಆದರೆ ವಾಸ್ತವಿಕತೆಗಳತ್ತ ಸೂಚನೆ ನೀಡುವ ಯಾವ ಸಂಕೇತವೂ ಅವನಿಗೆ ಕಾಣಿಸದು. 


6 hen 


ಕಾಂಡ - 22 


144 ತಪ್ಪೀಮುಲ್‌ ಕುರ್‌ಆನ್‌ 


೨೦ ಹಿ೨ಟರದ ಶತಿ A ಖಡ ಘ್‌ Cid > pd 2 
AN GNSS 3 ದಷ್ಟ ರಿ ಬಿಸಿ ಚ a [585 4 Gf 
SIS LIE EY LS Ooi 6:5 ಗ್ರ. ೫25 
NAL MES lL ೩1 ೪೬೧೭2 


ಗ 54 Pp hia 4 pS ೨ 2೩.೨೫ (೪ ೨೮ ೨% ೨೨ 
(ಟೆ SEEN ENE ೨23158೬; ಓ 

(10-11) ನಾವು ದಾವೂದರಿಗೆ ನಮ್ಮಕಡೆಯಿಂದ ಮಹಾ ಅನುಗ್ರಹ ಪ್ರದಾನ ಮಾಡಿದ್ದೆವು." 'ಪರ್ವತಗಳೇ, 
ಇವರೊಡನೆ ಸಾಮರಸ್ಯ ಹೊಂದಿರಿ' (ಎಂದು ನಾವು ಅಪ್ಪಣೆ ಕೊಟ್ಟೆವು ಮತ್ತು ಇದೇ ಆಜ್ಞೆಯನ್ನು ಪಕ್ಷಿಗಳಿಗೆ 
ಕೊಟ್ಟೆವು. ಕವಚಗಳನ್ನು ತಯಾರಿಸಿರಿ ಮತ್ತು ಅವುಗಳ ಕುಣಿಕೆಗಳನ್ನು ಸರಿಯಾದ ಪ್ರಮಾಣದಲ್ಲಿ೦ಿಸಿರಿ ಎಂಬ 
ಮಾರ್ಗದರ್ಶನದೊಂದಿಗೆ ನಾವು ಅವರಿಗಾಗಿ ಕಬ್ಬಿಣವನ್ನು ಮೃದುಗೊಳಿಸಿದೆವು. (ದಾವೂದರ ಸಂತತಿಗಳೆಲ 
ಸತ್ಯರ್ಮವೆಸಗಿರಿ, ನೀವು ಮಾಡುವುದನ್ನೆಲ್ಲನಾನು ನೋಡುತ್ತಿದ್ದೇನೆ. 

(12-13) ನಾವು ಸುಲೈಮಾನರಿಗೆ ಗಾಳಿಯನ್ನು ್ನಿ ನಿಯಂತ್ರಿಸಿಕೊಟ್ಟೆವು. ಅದರ ಬೆಳಗ್ಗಿನ ಚಲನೆ ಒಂದು ತಿಂಗಳ 
ದಾರಿಯ ವರೆಗೆ ಮತ್ತು ಸಂಜೆಯ ಚಲನೆ ಒಂದು ತಿಂಗಳ ದಾರಿಯವರೆಗೆ.'' ನಾವು ಅವರಿಗಾಗಿ ಕರಗಿದ ತಾಮ್ರದ 
ಚಿಲುಮೆಯನ್ನು ಹರಿಸಿದೆವು* ಮತ್ತು ತಮ್ಮ ಪ್ರಭುವಿನ ಅಪ್ಪಣೆ ಪ್ರಕಾರ ಅವರ ಮುಂದೆ ಕೆಲಸ ಮಾಡುತ್ತಿದ್ದ 
ಜಿನ್ನ್‌ಯಕ್ಷ )ಗಳನ್ನು ಅವರ ಅಧೀನಕ್ಕೆ ಕೊಟ್ಟೆವು.” ಅವರ ಪೈಕಿ ನಮ್ಮ ಆಜ್ಞೋಲ್ಲಂಘನೆ ಮಾಡುತ್ತಿದ್ದವನಿಗೆ ನಾವು 
ಧಗಧಗಿಸುವ ಅಗ್ನಿಯ ಸವಿಯನ್ನುಣಿಸುತ್ತಿದ್ದೆವು. ಅವರು ಇವರಿಗಾಗಿ (ಸುಲೈಮಾನರಿಗಾಗಿ) ಇವರು ಇಚ್ಛಿಸಿದುದನ್ನೆಲ್ಲ 


14. ದಾವೂದ್‌(ಅರಿಗೆ ಅಲ್ಲಾಹನು ದಯಪಾಲಿಸಿದ ಅಸಂಖ್ಯಾತ ಕೊಡುಗೆಗಳ ಕಡೆಗೆ ಸೂಚನೆಯಿದು. ಅವರು ಬೆತ್ಸೆಹಮ್‌ನ 
ಯಹೂದಾ ಗೋತ್ರದ ಓರ್ವ ಸಾಮಾನ್ಯ ಯುವಕನಾಗಿದ್ದರು. ಫಿಲಸ್ತಿಯರೊಂದಿಗೆ ನಡೆದ ಯುದ್ಧದಲ್ಲಿ ಜಾಲೂತ್‌ನಂತಹ ಗಜಗಾತ್ರದ 
ವೈರಿಯನ್ನು ಕೊಂದು ಹಠಾತ್ತನೆ ಅವರು ಇಸ್ರೇಲಿಯರ ಕಣ್ಮಣಿಯಾದರು. ಈ ಘಟನೆಯೊಂದಿಗೆ ಅವರ ಔನ್ನತ್ಯದ ಆರಂಭವಾಗುತ್ತದೆ. 
ತಾಲೂತರ ಮರಣದ ನಂತರ, ಪ್ರಪ್ರಥಮವಾಗಿ ಅವರು ಜರೂನ್‌(ಈಗಿನ ಅಲ್‌ಖಲೀಲ್‌)ನಲ್ಲಿ ಯಹೂದಿಯಾದ ಚಕ್ರವರ್ತಿ ಯಾಗಿ 
ಮಾಡಲ್ಪಟ್ಟರು. ಕೆಲವು ವರ್ಷಗಳ ನಂತರ ಬನೀ ಇಸ್ರಾಈಲರ ಎಲ್ಲಗೋತ್ರಗಳೂಸೇರಿ ಅವರನ್ನುತಮ್ಮಅರಸನಾಗಿ ಆಯ್ಕೆಮಾಡಿದರು. ಅವರು 
ಜರೂಸರೇಮನ್ನು ಗೆದ್ದು ಅದನ್ನು ಇಸ್ರೇಲ್‌ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿದರು. ಇತಿಹಾಸದಲ್ಲಿ ಒಂದು ದೇವನಿಷ್ಠ ಸಾಮ್ರಾಜ್ಯವು 

ಪ್ರಪ್ರಥಮ ಬಾರಿ 'ಅವರ' ನೇತೃತ್ವದೆಲ್ಲೇ ಅಸ್ತಿತ್ಯಕ್ಕೆ ಬಂತು. ಅದರ ಗಡಿಗಳು ಅಕಬಾದಿಂದ ಯೂಪ್ರಟಿಸ್‌ ನದಿಯ ಪಶ್ಚಿಮ ದಂಡೆಗಳ ವರೆಗೂ , 
ಜ್ರ ಈ ಕೊಡುಗೆಗಳಲ್ಲದೆ ಅವರಿಗೆ ಜ್ಞಾನ, ಯುಕ್ತಿ, ನ್ಯಾಯ, ನೀತಿ ಹಾಗೂ ದೇವಭಕ್ತಿಯ ರೂಪದಲ್ಲಿ ಇನ್ನೂ ಕೆಲವು ಕೊಡುಗೆಗಳು 
ನೀಡಲ್ಪಟ್ಟದ್ದುವ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಬಕರ 273ನೆಯ ಟಿಪ್ಪಣಿ , ಸಂಪುಟ-2 ಬನೀ 
ಇಸ್ರಾಶಲ್‌ ಟಿ.7). 

15. ಈ ವಿಷಯವು ಇದಕ್ಕಿಂತ ಮುಂಚೆ ಅಲ್‌ ಅಂಬಿಯಾ ಅಧ್ಯಾಯದ 79ನೇ ವಚನದಲ್ಲಿಬಂದಿದೆ. ಅಲ್ಲಿಅದರ ವಿವರಣೆಯಿದೆ. 
(ಅಲ್‌ ಅಂಬಿಯಾ, 7ನೆಯ ಟಿಪ್ಪಣಿ ನೋಡಿರಿ) 

16. ಈ ವಿಷಯವೂ ಅದೇ ಅಧ್ಯಾಯದ 80ನೇ ವಚನದಲ್ಲಿ ಬಂದಿದೆ. (ನೋಡಿರಿ,ಅಲ್‌ ಅಂಬಿಯಾ 72ನೆಯ ಟಿಪ್ಪಣಿ) 

17. ಇದು ಕೂಡಾ ಅದೇ ಅಧ್ಯಾಯದಲ್ಲಿ 87ನೇ ಸೂಕ್ತದಲ್ಲಿಬಂದಿದೆ. (ನೋಡಿರಿ ಅಲ್‌ ಅರಬಿಯಾ 74-75ನೆಯ ಟಿಪ್ಪಣಿ ನೋಡಿರಿ) 

18. ಕೆಲವು ಪ್ರಾಚೀನ ವ್ಯಾಖ್ಯಾನಗಾರರು ಇದನ್ನು ಭೂಮಿಯ ಒಂದು ಸ್ರೋತವು ಸುಲೈಮಾನ್‌ರಿಗಾಗಿ(ಆ) ಪುಟಿದೆದ್ದು ಅದರಲ್ಲಿ 
ನೀರಿನ ಬದಲು ಕರಗಿದ ತಾಮ್ರ ಹರಿಯುತ್ತಿತ್ತಂದು ಅಜ್ಜೀ ಯಿಸದ್ದಾರೆ. ಆದರೆ ವಚನದ ಇನ್ನೊಂದು ಸಮರ್ಥನೆ ಹೀಗೂ Gr 
ಸುಲೈಮಾನ್‌(ಅ)ರ ಕಾಲದಲ್ಲಿ ತಾಮ್ರದ ಚಿಲುಮೆಗಳೇ ಹರಿಯುತ್ತದೆಯೋ ಎಂಬ ರೀತಿಯಲ್ಲಿ. ತಾವ್ರವನ್ನು ಕರಗಿಸಿ ಅದರಿಂದ ತರತರದ 
ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಯು ವ್ಯಾಪಕವಾಗಿತ್ತು. (ಹೆಚ್ಚಿನ ವಿವರಗಳಿಗಾಗಿ 21:74-75ನೆಯ ಟಿಪ್ಪಣಿ ನೋಡಿರಿ) 

19. ಸುಲ್ಫೆಮಾನರ(ಲ) ನಿಯಂತ್ರಣಕ್ಕೆ ಕೊಡಲಾದ ಟನ್ನುಗಳು ಅಜ್ಞಾನಿಗಳಾದ ಕಾಡು ಮನುಷ್ಯ ರೋ ಅಥವಾ ಗುಡ್ಡ 
ಗಾಡುಗಳಲ್ಲಿ ವಾಸಿಸುವ ಮಾನವರಾಗಿದ್ದರೋ ಅಥವಾ ಜಗತ್ತಿನಾದ್ಯಂತ ಪ್ರಚಾರದಲ್ಲಿರುವಂತೆ ಅವರು ರಹಸ್ಯ ಸಷ್ಟಿಗಳೋ ಎಂಬುದರ. 
ಬಗ್ಗೆ ಅಲ್‌ ಅಂಬಿಯಾ ಮತ್ತು ಅನ್ನಮ್‌ ಲ್ಲ ಅಧ್ಯಾಯಗಳ ವ್ಯಾಖ್ಯಾನದಲ್ಲಿ A ಚರ್ಚಿಸಲಾಗಿದೆ. (ನೋಡಿರಿ, 21: ಟಿ. 75, 21:23,45, 
52ನೆಯ ಟಿಪ್ಪಣಿ) 


ಕಾಂಡ -22 


34. ಸಬಾ ` -145 


ಬ ESCA ೯ಡಿ 


2 su Re A ಶಿ - pe 
Gals ಶಿರ. SSS MLE 835/೫6 ಟ್ರಾ 

ನೇ ೦ ಗಿ TAG ಆ ಲಫ್‌ೌಲಶೀಲಂ ಲಜ್‌ ೨ ಗ್ನ್ಯ್ಪ 
EE ಬಬ HLS SSL ರ ಲ 0. 


ಲ: ವ 
ಮಾಡುತ್ತಿದ್ದರು. ಉನ್ನತ ಕಟ್ಟಡಗಳು, ಚಿತ್ರಗಳು, ದೊಡ್ಡ ದೊಡ್ಡ ಕೊಳಗಳಂತಹ ಹರಿವಾಣಗಳು”' ಮತ್ತು ತಮ್ಮ 
ಸ್ಥಾನದಿಂದ ಸರಿಯದ ಬೃಹತ್‌ ಕಡಾಯಿಗಳು. ದಾವೂದರ ಸಂತತಿಯೇ ಕೃತಜ್ಞತೆಯ ರೀತಿಯಲ್ಲಿಕರ್ಮವೆಸಗಿರಿ.” 


ನನ್ನದಾಸರಲ್ಲಿಕೆಲವು ಮಂದಿ ಮಾತ್ರ ಕೃತಜ್ಞರಾಗಿದ್ದಾರೆ. 


20. ಮೂಲದಲ್ಲಿ (ಟೆ) ತಮಾಸೀಲ್‌ ಎಂಬ ಪದ ಬಳಕೆಯಾಗಿದೆ. ಇದು ತಿಮ್ಲಾಲ್‌ ಎಂಬ ಪದದ ಬಹುವಚನವಾಗಿದೆ. 
ಪ್ರಕೃತಿದತ್ತವಾದ ಯಾವುದೇ ವಸ್ತುವಿಗೆ ಸಮಾನವಾಗಿ ಮಾಡಲಾಗುವ ಎಲ್ಲ ವಸ್ತುಗಳಿಗೂ ಅರಬಿ ಭಾಷೆಯಲ್ಲಿ ತಿಮ್ಸಾಲ್‌ ಎನ್ನ 
ಲಾಗುತ್ತದೆ. ಅದು ಮಾನವ, ಪ್ರಾಣಿ, ಮರ, ಹೂ, ನದಿ ಅಥವಾ ಇನ್ನಾವುದೇ ನಿರ್ಜೀವ ವಸ್ತುವಾಗಿರಬಹುದು. "ಲಿಸಾನುಲ್‌ ಅರಬ್‌' 
ಎಂಬ ನಿಘಂಟಿನಲ್ಲಿ ಅದರ ಅರ್ಥ ಹೀಗಿದೆ: ಖೂ ಭಂಜ ಟಗ ಒಮ ಟಟ ot ತೆನೆ! ದೇವನು ನಿರ್ಮಿಸಿದ 
ವಸ್ತುವಿಗೆ ಹೋಲುವ ಯಾವುದೇ ವಸ್ತುವಿನಂತೆ ತಯಾರಿಸಲಾದ ಕೃತಕ ವಸ್ತುವಿಗೆ ತಿಮ್ಸಾಲ್‌ ಎನ್ನುತ್ತಾರೆ. ತಪ್ಲೀರ್‌ ಕಶ್ಶಾಫ್‌ನಲ್ಲಿ ಹೀಗಿದೆ: 

Os E30 ye ls ಬ JS los! 

“ಒಂದು. ವಸ್ತುವಿನ ರೂಪದಲ್ಲಿ ಬಿಡಿಸಲಾದ ಚಿತ್ರವನ್ನು ತಿಮ್ಸಾಲ್‌ ಎನ್ನಲಾಗುತ್ತದೆ. ಅದು ಜೀವಂತ ವಸ್ತುವೋ ನಿರ್ಜೀವಿಯೋ 
ಆಗಿರಬಹುದು.' ಕುರ್‌ಆನಿನ ಈ ವಚನದಂತೆ, ಸುಲೈಮಾನರಿಗಾಗಿ (ಅ) ತಯಾರಿಸಲಾದ ಚಿತ್ರ ಅಥವಾ ಪ್ರತಿಮೆಗಳು ಮನುಷ್ಯರದ್ದೋ 
ಮತ್ತು ಪ್ರಾಣಿಗಳಬ್ಹೋ ಆಗಿರಬೇಕೆಂದು ಸಾಬೀತಾಗುವುದಿಲ್ಲ ಅದು ಸುಲೈಮಾನರು ತನ್ನ ಅರಮನೆಯಲ್ಲಿ ಅಲಂಕಾರಕ್ಕಾಗಿ ಬಿಡಿಸಲಾದ 
ಹೂ, ಹಣ್ಣುಗಳು, ಪ್ರಕೃತಿ ರಮಣೀಯ ದೃಶ್ಯಗಳದ್ದಾಗಿರಬಹುದು ಅಥವಾ ಇನ್ನಾವುದೋ ರೀತಿಯ ಚಿತ್ರಗಳಾಗಿರಬಹುದು. 

ಸುಲೈಮಾನರು(ಅ) ಪ್ರವಾದಿಗಳ ಮತ್ತು ದೇವಚರರ ಚಿತ್ರಗಳನ್ನು ಬರೆಸಿದ್ದಾರೆಂದು ಕೆಲವು ವ್ಯಾಖ್ಯಾನಗಾರರು ಹೇಳಿದ್ದಾರೆ. 
ಇದರಿಂದಾಗಿ ಜನರಿಗೆ ತಪ್ಪಕಲ್ಪನೆಯುಂಟಾಗಿದೆ. ಇದು ಬನೀ ಇಸ್ರಾಈಲರ ವರದಿಗಳಿಂದ ತೆಗೆದ ವಿಷಯಗಳಾಗಿದ್ದು ಹಿಂದಿನ ಶರೀಅತ್‌ 
ಗಳಲ್ಲಿಈ ರೀತಿಯ ಚಿತ್ರ ಬಿಡಿಸುವುದಕ್ಕೆ ನಿಷೇಧವಿರಲಿಲ್ಲವೆಂದು ಅವರು ಸಮರ್ಥನೆಯನ್ನೂನೀಡಿದ್ದಾರೆ. ಆದರೆ ಅಂತಹ ವರದಿಗಳನ್ನು 
ವಿವೇಚಿಸದೆ ಉಲ್ಲೇಖಿಸುವಾಗ, ಸುಲೈಮಾನರು(ಅ) ಅನುಸರಿಸುತ್ತಿದ್ದ ಮೂಸಾರ ಶರೀಅತ್‌ನಲ್ಲೂ ಪ್ರವಾದಿ ಮುಹಮ್ಮದ್‌(ಸುರ 
ಶರೀಆತ್‌ನಲ್ಲಿರುವಂತೆ ಮಾನವರ ಮತ್ತು ಪ್ರಾಣಿಗಳ ಚಿತ್ರ ಮತ್ತು ಪ್ರತಿಮೆಗಳನ್ನುಬಿಡಿಸುವುದು ಹರಾಮ್‌ ಆಗಿತ್ತೆಂದು ಏಕೆ ಹೊಳೆಯಲಿಲ್ಲ? 
ಬನೀ ಇಸ್ರಾಈಲರ ಒಂದು ಪಂಗಡಕ್ಕೆ ಸುಲೈಮಾನ್‌ರೊಂದಿಗೆ ವೈರವಿತ್ತು. ಆದ್ದರಿಂದ ಅವರು ಅವರ ಮೇಲೆ ಶಿರ್ಕ್‌, ಮೂರ್ತಿ 
ಪೂಜೆ, ಮಾಟ ಮತ್ತು ವ್ಯಭಿಚಾರದ ಆರೋಪ ಹೊರಿಸಿಬಿಟ್ಟರು ಎಂಬುದನ್ನು. ಈ ಮಂದಿ ಮರೆತುಬಿಟ್ಟರು. ಆದ್ದರಿಂದ ದೇವನು ಕಳಿಸಿದ 
ಶರೀಅತ್‌ಗೆ ವಿರುದ್ಧವಾಗಿ ಕಾಣುವ ವರದಿಗಳನ್ನು ನಂಬಿ, ಸುಲೈಮಾನ್‌ರಂತಹ ಮಹಾನ್‌ ಪ್ರವಾದಿಯ ಬಗೆಗೆ ಅಂತಹ ವಿಷಯಗಳನ್ನು 
ಸ್ವೀಕರಿಸಬಾರದು. ಬನೀ ಇಸ್ರಾಈಲರಲ್ಲಿಮೂಸಾರ ನಂತರ ಈಸಾರ ವರೆಗಿನ ಪ್ರವಾದಿಗಳೆಲ್ಲರೂ ಮೂಸಾರ ಶರೀಅತನ್ನೇ ಅನುಸರಿಸುತ್ತಿದ್ದ 
ರೆಂದು ಎಲ್ಲರೂ ಬಲ್ಲರು. ಅವರ ಪೈಕಿ ಯಾರೂ ತೌರಾತ್‌ನ ಕಾನೂನನ್ನು ಅನೂರ್ಜಿತಗೊಳಿಸುವ ಹೊಸ ಶರೀಅತನ್ನುತಂದಿರಲಿಲ್ಲ ಇನ್ನು 
ತೌರಾತನ್ನು ನೋಡಿರಿ. ಮಾನವರ ಮತ್ತು ಪ್ರಾಣಿಗಳ ಚಿತ್ರ ಮತ್ತು ಪ್ರತಿಮೆಗಳನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆಯೆಂದು ಆದೇಶಿಸಲಾಗಿದೆ. 
"ಯಾವ ಮೂರ್ತಿಯನ್ನೂ: ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ 
ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು. ಅವುಗಳಿಗೆ ಆಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು.'' (ವಿಮೋಚನಾ 
ಕಾಂಡ-20:4) ಹೆಚ್ಚಿನ ವಿವರಣೆಗಳಿಗೆ ನೋಡಿರಿ: ಯಾಜಕ ಕಾಂಡ-26:1; ಧರ್ಮೋಪದೇಶ ಕಾಂಡ-4:16-18, 27:15 

ಇಷ್ಟು ಸ್ಪಷ್ಟ ಆದೇಶಗಳಿರುವಾಗ, ಸುಲೈಮಾನರು (ಅ ಪ್ರವಾದಿಗಳ ಮತ್ತು ಮಲಕ್‌ಗಳ ಚಿತ್ರ ಹಾಗೂ ಪ್ರತಿಮೆಗಳನ್ನು ಜಿನ್ನ್‌ 
ಗಳಿಂದ ಮಾಡಿಸಿರಬಹುದೆಂದು ನಂಬುವುದಾದರೂ ಹೇಗೆ? ಸುಲೈಮಾನರು ತಮ್ಮಬಹುದೇವವಿಶ್ಚಾಸಿ ಪತ್ನಿಯರ ಮೇಲಿನ ಅತಿಯಾದ 
ಪ್ರೇಮದಿಂದಾಗಿ ಮೂರ್ತಿ ಪೂಜೆ ಮಾಡತೊಡಗಿದ್ದರೆಂಬ ಯಹೂದಿಯರ ಅಪವಾದವನ್ನು ನಂಜಿ, ಇಂತಹ ಮಾತುಗಳನ್ನು 
ಹೇಗೆ ಒಪ್ಪಿಕೊಳ್ಳಬಹುದು. ಅರಸುಗಳು ಭಾಗ-1 

ಬನೀ ಇಸ್ರಾಈಲರ ಈ ಹೇಳಿಕೆಯನ್ನು ಪ್ರಸ್ತಾಪಿಸಿದ ಬಳಿಕ ವ್ಯಾಖ್ಯಾನಕಾರರು, ಪ್ರವಾದಿ ಮುಹಮ್ಮದ್‌ರ(ಸ) ಶರೀಅತ್‌ನಲ್ಲಿಈ 
ತ್ವ ಹರಾಮ್‌ ಆಗಿದೆ. ಆದ್ದರಿಂದ ಯಾರೂ ಸುಲ್ಫಮಾನರ(ಅ) ಅನುಕರಣೆಯಲ್ಲಿ ಚಿತ್ರ ಮತ್ತು ಪ್ರತಿಮೆಗಳನ್ನು ಮಾಡುವಂತಿಲ್ಲವೆಂದು 
ಸ್ಪಷ್ಟಪಡಿಸಿದ್ದಾರೆ. ಆದರೆ ಆಧುನಿಕ ಕಾಲದ ಕೆಲವು ಪಾಶ್ಚಾತ್ಯ ಪೀಡಿತರು ಚಿತ್ರಕಲೆ ಮತ್ತು ಮೂರ್ತಿಗಳನ್ನು ಕೆತ್ತುವುದನ್ನು ಹಲಾಲ್‌ 


ಬೆ 


ಮಾಡ ಹೊರಟಿದ್ದಾರೆ. ಅದಕ್ಕೆ ಆಧಾರವಾಗಿ ಅವರು ಪವಿತ್ರ ಕುರ್‌ಆನಿನ ಈ ವಚನವನ್ನು ಮುಂದಿಡುತ್ತಾರೆ. ಓರ್ವ ಪ್ರವಾದಿಯು 


edt 


ತ 


ಕಾಂಡ - 22 


146, ತಫ್ಪೀಮುಲ್‌ ಕುರ್‌ಆನ್‌ 


ಈ ಕಾರ್ಯವನ್ನು ಮಾಡಿದ್ದು ಅದನ್ನು ಅಲ್ಲಾಹನು ತನ್ನ ಗ್ರಂಥದಲ್ಲಿ ಪ್ರಸ್ತಾಪಿಸಿರುವಾಗ ಮಾತ್ರವಲ್ಲ ಅದರ ಬಗ್ಗೆ ಆರೋಚಕತೆಯನ್ನೂ 
ವ್ಯಕ್ತ ಪಡಿಸದಿರುವಾಗ ಅದು ಖಂಡಿತವಾಗಿಯೂ ಹಲಾಲ್‌ ಆಗಿರಲೇಬೇಕೆಂದು ಅವರು ಹೇಳುತ್ತಾರೆ. 
ಪಾಶ್ಚಾತ್ಯ ಪೀಡಿತರ ಈ ಆಧಾರಗಳು ಎರಡು ಕಾರಣಗಳಿಂದಾಗಿ ಮ ಒಂದನೆಯದಾಗಿ, 'ತಮಾಸೀಲ್‌' ಎಂಬ ಪದವನ್ನು 
ಕುರ್‌ಆನ್‌, ಮಾನವರ ಮತ್ತು ಪ್ರಾಣಿಗಳ ಚಿತ್ರವೆಂಬ ಅರ್ಥದಲ್ಲಿ ಸ್ಥಷ್ಟಪಡಿಸುವುದಿಲ್ಲ ಬದಲಾಗಿ, ಅದು ನಿರ್ಜೀವಿ ವಸ್ತುಗಳಿಗೂ. 
ಅನ್ಹಯವಾಗುತ್ತದೆ. ಆದ್ದರಿಂದ, ಕುರ್‌ಆನಿನ ಪ್ರಕಾರ, ಮಾನವರ ಮು ಪ್ರಾಣಿಗಳ ಚಿತ್ರವನ್ನು ಈ ಪದದ ಆಧಾರದಲ್ಲಿ ಹಲಾಲ್‌ 
ಎಂದು ಹೇಳುವಂತಿಲ್ಲ ಎರಡನೆಯದಾಗಿ ಅನೇಕ ಹದೀಸ್‌ಗಳು ಮತ್ತು ಅಧಿಕೃತ ವರದಿಗಳು ಹಾಗೂ ಪರಂಪರೆಯ ಹದೀಸ್‌ಗಳಿಂದ 
ಪ್ರವಾದಿಯವರು(ಸ) ತಃ ವಸ್ತುಗಳ ಚಿತ್ರ ಬಿಡಿಸುವುದನ್ನೂ ಅದನ್ನು ಇರಿಸುವುದನ್ನೂ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆಂದು 
ಸಾಬೀತಾಗುತ್ತದೆ. ಈ ವಿಷಯದಲ್ಲಿ ಪ್ರವಾದಿಯವರಿಂದ (ಸು ಸಾಬೀತಾದ ಮತ್ತು ಹಿರಿಯ ಸಹಾಜಿಗಳ ಹೇಳಿಕೆಗಳು ಹೀಗಿವೆ: 
3) ಉಮ್ಮುಲ್‌ ಮೂಮಿನೀನ್‌ ಆಯಿಶಾ(ರ) ಹೇಳುತ್ತಾರೆ: 
pe staitgsalodt pl GSS te plo oj otal cs 
ols Bad Mees 0S BSS IB py sled go Si 
pp ಟೂ ಪಟ! pp SI pa Sad po ಟೂ ತ್ಮ ಸಮ್ಯ 
CS ed dr tS pls Bp ಟೆ ಆಇ) 
“"ಉಮ್ಮುಹಬೀಬಾ ಮತ್ತು ಉಮ್ಮುಸಲಮ(ರ) ಇತಿಯೋಪಿಯದಲ್ಲಿ ಚಿತ್ರಗಳಿರುವ ಒಂದು ಚರ್ಚನ್ನು ನೋಡಿದರು. ಅವರು 
ಇದನ್ನು ಪ್ರವಾದಿಯವರಲ್ಲಿ(ಸು ಪ್ರಸ್ತಾಪಿಸಿದಾಗ, ಪ್ರವಾದಿ(ಸ) ಹೇಳಿದರು- ಅವರಲ್ಲಿಯಾರಾದರೂ ಸಜ್ಜನರು. ತೀರಿಕೊಂಡಾಗ ಅವರ 
ಗೋರಿಯ ಮೇಲೆ ಒಂದು ಕಟ್ಟಡ ಕಟ್ಟಿ ಅದರಲ್ಲಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಪರಲೋಕದಲ್ಲಿ ಈ ಮಂದಿ ಅತಿ ನಿಕೃಷ್ಟ ಜೀವಿಗಳೆಂದು 
ಪರಿಗಣಿಸಲ್ಪಡುವರು.'' (ಬುಖಾರಿ: ಕಿತಾಬುಸಲಾ: ಮುಸ್ಲಿಮ್‌, ಕಿತಾಬುಲ್‌ ಮಸಾಜಿದ್‌, ನಸಾಶಃ ಕಿತಾಬುಲ್‌ ಮಸಾಜಿದ್‌) 
2) ಅಬೂ ಜುಷೈಫಾ(ರು ಹೇಳುತ್ತಾರೆ: 


ಗ ಫೆ SE pd ಪೆ 2 ಜರ ಜತ dls ಯ ಟ್‌ yy ol rr gil oP 

“ಚಿತ್ರ ಬಿಡಿಸುವವರನ್ನು ಪ್ರವಾದೀಸ) ಶಪಿಸಿದ್ದಾರೆ.'' (ಬುಖಾರಿ) 

3) ಅಬೂ ರುರ್ರಅ(ರ) ಹೇಳುತ್ತಾರೆ: 

Ca JB pas! Span Uist 5 8 yd pd sl HA) gl 
1 ಮು ils ಭೂ dels ಜೂ AUN go alt Jy 
Co der is (ಸಿ ಎಡ್‌) 5 by) 33 ಮ) ಸಾ ಬಟ್ಟ) 

“ಧಾನ ಒಮ್ಮೆ ಅಬೂ ಹುರೈರಾರ ಜೊತೆಯಲ್ಲಿಒಂದು ಮನೆಗೆ ಹೋದೆ. ಅಲ್ಲಿಮನೆಯ ಮೇಲೆ ಒಬ್ಬನು ಚಿತ್ರ ಬಿಡಿಸುತ್ತಿದ್ದನು. 
ಅವನೊಡನೆ ಅಬೂ ಹುರ್ಬೆರಾ(ರ) ee ಅಲ್ಲಾಹನು ಹೀಗೆ ಹೇಳಿರುವುದಾಗಿ ಪ್ರವಾದೀಸ) ಹೇಳಿದ್ದಾರೆ- ನನ್ನ ಸೃಷ್ಟಿಯಂತೆ 
ಸೃಷ್ಟಿಸಲು ಪ್ರಯತ್ನಿಸುವವನಿಗಿಂತ ದೊಡ್ಡ ಅಕ್ರಮಿ ಯಾರಿದ್ದಾರೆ. ಅವರು ಒಂದು ಕಾಳನ್ನೋ ಒಂದು ಇರುವೆಯನ್ನೋ ಸೃಷ್ಟಿಸಿ 
ತೋರಿಸಲಿ.'' (ಬುಖಾರಿ, ಮುಸ್ಲಿಮ್‌, ಅಷ್ಟದ್‌. ಅದು ಮರ್ವಾನ್‌ರ ಮನೆಯಾಗಿತ್ತೆಂದು ಮುಸ್ಲಿಮ್‌ನ ಹದೀಸ್‌ನಲ್ಲಿದೆ) 

4) ಅಬೂ ಮುಹಮ್ಮದ್‌ ಹದಲೀಯವರಿಂದ ಅಲೀ(ರ) ಹೀಗೆ ವರದಿ ಮಾಡುತ್ತಾರೆ: 
ದಿಸಿ ಸ. ly Se JUD Bl ತ್ಯ ಎ) ಹೂ ಯ್ಯ ಟೂ A ಟ್ರ.) ೦5 J le ಭೂ ಪಳೆ! ಟ್ಟ ಗೆ 

ಕಾಕಿ ಯುಸಿ! Jat lp ಜು ಖಿ tr IB pl 3 po N01 ೫ ಜೂ 5 NUS 
4 3%) 5ಇ1ಟ) ಕತ್ತಿಗೆ ಹಟ್ಟಿ UID ಅ Bs ಜಪ ಚ್‌ glu ds JB 
ಆಟಿ) ಒಟ AS ABs glad SU yn ಟು) sels all gto alt yu) J ಜೆ ಬೆ ಸಶಿ ರ 
Cad ಎಟ್‌ gd lg ಓಬ್ಬ! ed 6939 rd oS ples del ಮೂ) ಸೂ 

““ಪ್ರವಾದಿಸು ಒಂದು ಮೃತಯಾತ್ರೆಯೊಂದಿಗೆ ಸಾಗುತ್ತಿದ್ದರು. ಅವರು ಹೇಳಿದರು- ಮದೀನಕ್ಕೆ ಹೋಗಿ ಒಂದು ಮೂರ್ತಿ 
ಯನ್ನೂ ಬಿಡದೆ ಕೆಡಹಬಲ್ಲ ಒಂದು ಗೋರಿಯನ್ನೂ ಬಿಡದೆ ನೆಲಸಮಗೊಳಿಸಬಲ್ಲ ಮತ್ತು ಒಂದು ಚಿತ್ರವನ್ನೂ ಬಿಡದೆ ಅಳಿಸಬಲ್ಲ 
ಯಾರಾದರೂ ನಿಮ್ಮಲ್ಲಿದ್ದಾರೆಯೇ! ಆಗ ಒಬ್ಬವ್ಯಕ್ತಿ, ನಾನು ಅದನ್ನು ಮಾಡಬಲ್ಲೆ ಎಂದನು. ಹಾಗೆ ಅವನು ಹೋಗಿ ಮದೀನದವರಿಗೆ 
ಹೆದರಿ ಆ ಕೆಲಸ ಮಾಡದೆ ಹಾಗೆಯೇ ಹಿಂದಿರುಗಿ ಬಂದನು. ತರುವಾಯ ಅಲೀಯವರು(ರ), ನಾನು ಹೋಗುತ್ತೇನೆ ಎಂದು ಹೇಳಿದರು. 
ಪ್ರವಾದಿಯವರು (ಸು, ಸರಿ! ನೀವು ಹೋಗಿ ಎಂದು ಹೇಳಿ ಅವರನ್ನು ಕಳಿಸಿದರು. ಅಲೀಯವರು ಹೋಗಿ ತನ್ನ ಕೆಲಸ ಪೂರೈಸಿ ಬಂದು 


ಕಾಂಡ -22 


34. ಸಬಾ 147 


ಹೀಗೆ ಹೇಳಿದರು- "ಯಾವ ಮೂರ್ತಿಯನ್ನೂ ನಾನು ಕೆಡಹದೆ ಬಿಡಲಿಲ್ಲ ಯಾವ ಗೋರಿಯನ್ನೂ ನೆಲಸಮ ಮಾಡದೆ ಬಿಡಲಿಲ್ಲ 
ಮತ್ತು ಯಾವ ಚಿತ್ರವನ್ನೂ ಅಳಿಸದೆ ಬಿಡಲಿಲ್ಲ. ಆಗ ಪ್ರವಾದಿ(ಸು ಹೇಳಿದರು- ಇನ್ನು ಯಾರಾದರೂ ಈ ಪೈಕಿ ಒಂದನ್ನಾದರೂ. 
ನಿರ್ಮಿಸಿದರೆ, ಮುಹಮ್ಮದ್‌ರ(ಸು ಮೇಲೆ ಅವತೀರ್ಣಗೊಂಡದ್ದನ್ನು। ಧಿಕ್ಕರಿಸಿದನು. ” ಮುಸೆ ಸ್ನದ್‌ ಅಹ್ಮದ್‌, ಮುಸ್ಲಿಮ್‌, ನಸಾಈಯಲ್ಲೂ 
ಇಂತಹ ಹದೀಸ್‌ಗಳು ವರದಿಯಾಗಿವೆ) 
5) ಇಬ್ನು ಅಬ್ಬಾಸ್‌(ರ) ಪ್ರವಾದಿ(ಸುಯವರಿಂದ ಈ ರೀತಿ ವರದಿ ಮಾಡುತ್ತಾರೆ: 
wd ಟಿ) deg ೨೨೨... ಎ) ಅಯ್ಯ ಪಿ ಟ್‌ 
(ಆ ns ಹಬೆ! ಟ್‌ 1 ಎಟಿ! cot | ಆಸನ ಖೆ! AS ಆ)ಅಟ) bly 


“ಚಿತ್ರ ಬಿಡುಸುವವನನ್ನು ಶಿಕ್ಚಿಸಲಾಗುವುದು. ಅದರಲ್ಲಿ ಪ್ರಾಣ ಹಾಕುವಂತೆ ಅವನನ್ನು ಒತ್ತಾಯ ಪಡಿಸಲಾಗುವುದು. ಆದರೆ 
ಅವನು ಪ್ರಾಣ ಹಾಕಲಾರನು.'' (ಬುಖಾರಿ, ತಿರ್ಮಿದಿ, ನಸಾಈ, ಮುಸ್ಸದ್‌ ಅಹ್ಹದ್‌) 

6) ಸಈದ್‌ ಬಿನ್‌ ಅಬುಲ್‌ ಹಸನ್‌ ಹೇಳುತ್ತಾರೆ: 

ಕ ot UB ಜಾಗ ಟು ds CS J dl don 
Cane HSS ಚ್‌ yl JUS ಚಟ್‌ oko go 19 cy ce Les tit 
ed tis ln Bye ಟ್‌ de Jyieusiloal lo ali Jy) 
ENS oy JB ary ಹೂ ಟು ಭೊ ತಿ ಚಿ ly ods 
ಆಳ lS (ಬೆ LS Sb) ets sll tg Ses 

Carl ಟಂ Ay pk” 

"“ನಾನು ಒಮ್ಮೆ ಇಬ್ನು ಅಬ್ಬಾಸ್‌ರ ಬಳಿ ಕುಳಿತಿದ್ದೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳಿದ: "ಇಬ್ಲು ಅಬ್ದಾಸ್‌]' ನಾನು ನನ್ನ 
ಕೈಯಿಂದ ದುಡಿದು ಸಂಪಾದಿಸುವವನಾಗಿದ್ದೇನೆ. ನನ್ನ ಕಸುಬು ಚಿತ್ರ ಬಿಡಿಸುವುದಾಗಿದೆ. ಇಬ್ನು ಅಬ್ಬಾಸ್‌ ಹೇಳಿದರು- ನಾನು ನಿನಗೆ 
ಪ್ರವಾದಿಸು ಹೇಳಿದ ಮಾತನ್ನೇ ಹೇಳುತ್ತೇನೆ. ಯಾರು ಚಿತ್ರ ಬಿಡಿಸುತ್ತಾನೋ ಅವರನ್ನು ಅಲ್ಲಾಹನು ಶಿಕ್ಷಿಸುವನು. . ಅದಕ್ಕೆ ಅತ್ಮ 
ಊದುವ ವರೆಗೆ ಅವನನ್ನು ಬಡಲಾರನು. ಆದರೆ ಅವನಿಗೆ ಆತ್ಮ ಊದಲು ಸಾಧ್ಯವಾಗದು. ಎಂದು ಪ್ರವಾದಿಸು ಹೇಳಿದ್ದನ್ನು ನಾನು 
ಕೇಳಿದ್ದೇನೆ. ಈ ಮಾತನ್ನು ಕೇಳಿ ಆತ ದಿಗ್ಭಾಂತನಾದ. ಅವನ ಮುಖ ವಿವರ್ಣವಾಯಿತು. ಅಗ ಇಬ್ನು ಅಬ್ಧಾಸ್‌(ರು ಹೇಳಿದರು- 
ಅಲ್ಲಾಹನ ದಾಸನೆ! ನಿನಗೆ ಚಿತ್ರ ಬಿಡಿಸಬೇಕೆಂದೇ ಇದ್ದರೆ ಆ ಮರದ ಅಥವಾ ಇನ್ನಾವುದಾದರೂ ಜೀವವಿಲ್ಲದ ವಸ್ತುವಿನ ಚಿತ್ರ 'ಬಿಡಿಸು.'" 

(ಬುಖಾರಿ, ಮುಸ್ಲಿಮ್‌, 'ನಸಾಈ, ಮುಸ್ಸದ್‌ ಅಹ್ಮದ್‌) 
7 ಅಬ್ದುಲ್ಲಾಬಿನ್‌ ಮಸ್‌ವೂದ್‌(ರ) ಹೇಳುತ್ತಾರೆ: K 
pall se Wile utd AA 1 ಗ play ೦ so gd Cae: Jy oy all Ae ys 
(dom ne 1 ಎಟ್‌ gles ld! ಟ್‌ ಜೆಂ ಟ್‌ ಆಯೆ sb) ರ ಒಟೆ! ಸ 

"'ನಿರ್ಣಾಯಕ ದಿನದಲ್ಲಿ ಅಲ್ಲಾಹನಿಂದ ಕಠಿಣ ಶಿಕ್ಷೆ ನೀಡಲ್ಪಡುವವರು ಚಿತ್ರಕಾರನಾಗಿರುವರು,'' 

(ಬುಖಾರಿ, ಮುಸ್ಲಿಮ್‌, ನಸಾಈ, ಮುಸ್ಟದ್‌ ಅಹ್ಟದ್‌) 

8) ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೇಳುತ್ತಾರೆ: ಸ 

ಅ ಅ ಸಜ ಒಂ ಎ als ad so a Jy jot ಲಲ್‌ 

(ಸೋ ಮೂಸ ಸ! ಟ್‌ ಆಳ ಟಟ! ಎಟ್‌ (ಸೂಟಿ! ಎಟ ಆಆ ಹಟ pt pg) ಬಟ್ಟು! 
ಪ್ರವಾದಿಸು ಹೇಳಿದರು- ಈ ಚಿತ್ರ ಬಿಡಿಸುವವರಿಗೆ ನಿರ್ಣಾಯಕ ದಿನದಂದು ಕಠಿಣ ಶಿಕ್ಷೆ ನೀಡಲಾಗುವುದು: ನೀವು 
ಮಾಡಿದುದನ್ನು ಜೀವಂಶಗೊಳಿಸಿರಿ ಎಂದು ಅವರೊಡನೆ ಹೇಳಲಾಗುವುದು. (ಬುಖಾರಿ, ಮುಸ್ಲಿಮ್‌, ನಸಾಈ, ಮುಸ್ನದ್‌ ಅಹ್ಮದ್‌) 

9) ಆಯಿಶಾ(ರ) ವರದಿ ಮಾಡುತ್ತಾರೆ: 

ಟೋ ply eke Alt glo ali lib pgs tb a5 © tpl > allie gp 
yoda oul of JB nk $y gle pln) ಆ LB cist os al st cD 
il SUS sb) Hypa ಕಜ J 125 Oly Up ಳೆ J Rell py ರ poly 
(Coles ಟೆ Uo fo A yo LS are Lg LS ls tl! ಟ್‌ ಜೂ 


ಕಾಂಡ - 22 


148 ತಪ್ಪೀಮುಲ್‌ ಕುರ್‌ಆನ್‌ 


""ನಾನೊಂದು ದಿಂಬು ಖರೀದಿಸಿದೆ. ಅದರಲ್ಲಿ ಚಿತ್ರಗಳಿದ್ದುವು. ಪ್ರವಾದಿ(ಸ) ಬಂದಾಗ, ಬಾಗಿಲ ಬಳಿಯಲ್ಲೇ ನಿಂತರು. 
ಒಳಗೆ ಪ್ರವೇಶಿಸಲಿಲ್ಲ, ನಾನು ಹೇಳಿದೆ: ನಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಪ್ರವಾದಿ(ಸ) ಇದೆಂತಹ ದಿಂಬು ಎಂದು 
ಕೇಳಿದರು. ನಾನು 'ಹೇಳಿದೆ- ತಾವು ಈ ದಿಂಬಿಗೊರಗಿ ಕುಳಿತುಕೊಳ್ಳಲಿಕ್ಕಾಗಿ ನಾನಿದನ್ನು ಖರೀದಿಸಿದೆ. ಪ್ರವಾದೀಸ) ಹೇಳಿದರು, 
ಈ ಚಿತ್ರ ಬಿಡಿಸುವವರಿಗೆ ನಿರ್ಣಾಯಕ ದಿನದಲ್ಲಿ ಶಿಕ್ಷೆ ಕ್ಲ ನೀಡಲಾಗುವುದು. ನೀವು ಮಾಡಿದುದಕ್ಕೆ ಜೀವ ತುಂಬಿರಿ ಎಂದು ಅವರೊಡನೆ 
ಹೇಳಲಾಗುವುದು ಮತ್ತು (ಅನುಗ್ರಹದುದೇವಚರರು ಚಿತ್ರವಿರುವ ಮನೆಗೆ ಪ್ರವೇಶಿಸಲಾರರು.'' (ಬುಖಾರಿ, ಮುಸ್ಲಿಮ್‌, ನಸಾಈ, 
ಇಬ್ಬುಮಾಜ, ಮುವತ್ರಾ 

10) ಆಯಿಶಾ(ರ) ಹೇಳುತ್ತಾರೆ: 

ag ಚಾ go ah pl ಚಾ ply ale dt go IN yy ge ಹ ಹ ಹಟ os 
So tt ley i poy yell al ecg ಟೂಟಿ! ಚ ವ್ರ ಟಿತ ಲಿ ದೋಚಿ)... 
Gu ಸಗ್ಗ 5 ls” 

'"ಒಮ್ಮೆ ಪ್ರವಾದಿ(ಸ) ನನ್ನಲ್ಲಿಗೆ ಬಂದರು. ನಾನು ಒಂದು ಪರದೆಯನ್ನುತೂಗು ಹಾಕಿದ್ದೆ ಅದರಲ್ಲಿಚಿತ್ರವಿತ್ತು. ಪ್ರವಾದಿಯವರ(ಸ) 
ಮುಖ ವಿವರ್ಣವಾಯಿತು. ತರುವಾಯ ಅವರು ಆ ಪರದೆಯನ್ನು ಕಿತ್ತು ಹರಿದು ಹಾಕಿದರು. ಅನಂತರ, ನಿರ್ಣಾಯಕ ದಿನದಲ್ಲಿ 
ಕಠಿಣ ಶಿಕ್ಷೆಗೊಳಗಾಗುವವರಲ್ಲಿ ಅಲ್ಲಾಹನ ಸೃಷ್ಟಿಯಂತೆ ಸೃಷ್ಟಿಸಲು ಪ್ರಯತ್ನಿಸುವವರೂ ಇರುವರು ಎಂದು ಹೇಳಿದರು.'' 

(ಬುಖಾರಿ, ಮುಸ್ಲಿಮ್‌, ನಸಾಈ) 

11) ಆಯಿಶಾ(ರ) ಹೇಳುತ್ತಾರೆ: 

JE YAS le Sj 3) ಎ play ಯಮ್ಮ ಯ ಟ್ರ) ಭೋ ABA pe 
At oS (ಯಿ! ಎಟ್‌ pps) ಹತ್ತ gy dort! ಮಸ 

""ಒಮ್ಮೆ ಪ್ರವಾದಿ(ಸ) ಪ್ರಯಾಣದಿಂದ ಮರಳಿದರು. ನಾನು ಬಾಗಿಲಲ್ಲಿ ಒಂದು ಪರದೆ ತೂಗು ಹಾಕಿದ್ದೆ ಅದರಲ್ಲಿ ಕುದುರೆಗಳ 
ಚಿತ್ರಗಳಿದ್ದುವು. ಪ್ರವಾದಿಯವರು ಅದನ್ನು ತೆಗೆಯಲು ಆದೇಶಿಸಿದನು. ನಾನು ಅದನ್ನುತೆಗೆದೆ.'' (ಮುಸ್ಲಿಮ್‌, ನಸಾಠ9) 

12) ಜಾಬಿರ್‌ ಬಿನ್‌ ಅಬ್ದುಲ್ಲಾ (ರ) ಹೇಳುತ್ತಾರೆ: 


SIS aos Cod ಬ 5 play tle a ho I yy 59 JE per 5 
eT) 
“" ಮನೆಯಲ್ಲಿ ಚಿತ್ರವಿರಿಸುವುದನ್ನೂ ಚಿತ್ರ ಬಿಡಿಸುವುದನ್ನೂ ಪ್ರವಾದಿ(ಸ) ನಿಷೇಧಿಸಿದ್ದಾರೆ.” (ತಿರ್ಮಿದಿ) 
13 ಇಬ್ನು ಅಬ್ಬಾಸ್‌, ಅಬೂತಲ್ಹಅನ್ಸಾರಿ(ರ)ಯವರಿಂದ ವರದಿ ಮಾಡುತ್ತಾರೆ: 
ಯ ಬೈ. ಮು ಆಜ ps als ಟ್‌ ಹ್ಷ್ಪಜಜಾ್ದಜ್ಮಾ ್ಹ OP 
(ಟ್‌ ಟೆ cs Ju) 
ಪ್ರವಾದಿ(ಸ) ಹೇಳಿದರು- ''ನಾಯಿಸಾಕುವಮತ್ತು ಬ ಚಿತ್ರಗಳಿರುವ ಮನೆಗಳಿಗೆ (ಅನುಗ್ರಹದ) ದೇವಚರರು ಪ್ರವೇಶಿಸಲಾರರು. ' 


(ಬುಖಾರಿ) 

24) ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೇಳುತ್ತಾರೆ: 

TE ಭೂರಿ JI ps als ys 
Col ಟೆ ಟಟ AS ೪) 8)ಎಂ 48 be 

“ಒಮ್ಮೆ ಜಿಬ್ರೀಲರು ಪ್ರವಾದಿಯವರ(ಸ) ಬಳಿಗೆ ಬರುವುದಾಗಿ ವಾಗ್ದಾನವಿತ್ತಿದ್ದರು. ಆದರೆ ತುಂಬಾ ಹೊತ್ತಾದರೂ ಅವರು 
ಬರಲಿಲ್ಲ, ,ಪ್ರವಾದಿಯವರಿಗೆ ಕಳವಳವಾಯಿತು. ಅವರು ಮನೆಯಿಂದ ಹೊರ ಬಂದಾಗ ಭೇಟಿಯಾದರು. ಪ್ರವಾದಿ(ಸ) ಕಾರಣ 
ವಿಚಾರಿಸಿದಾಗ ಜಿಬ್ರೀಲ್‌ ಹೇಳಿದರು- ನಾಯಿ ಮತ್ತು ಚಿತ್ರಗಳಿರುವ ಮನೆಗಳಿಗೆ ನಾವು ಪ್ರವೇಶಿಸುವುದಿಲ್ಲ'' (ಬುಖಾರಿ) ಈ 
ವಿಷಯದಲ್ಲಿಇನ್ನೂ ಅನೇಕ ಹದೀಸ್‌ಗಳನ್ನುಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ, ನಸಾಈ, ಇಬ್ನುಮಾಜ, ಇಮಾಮ್‌ 
ಮಾಲಿಕ್‌, ಇಮಾಮ್‌ ಅಹ್ಮದ್‌ರವರು ಅನೇಕ ಸಹಾಬಿಗಳಿಂದ ವರದಿ ಮಾಡಿದ್ದಾರೆ. 

ಈ ವರದಿಗಳಿಗೆ ವ್ಯತಿರಿಕ್ತವಾಗಿ ಚಿತ್ರಗಳಿಗೆ ಅನುಮತಿ ನೀಡಲಾಗಿರುವ ಕೆಲವು ವರದಿಗಳೂ ಇವೆ. ಉದಾ: ಚಿತ್ರ ಬಿಡಿಸಲಾಗಿರುವ 
ಪರದೆಯನ್ನುತೂಗ ಹಾಕಲು ಅನುಮತಿಯಿದೆಯೆಂದು ಅಬೂತಲ್ಹಅನ್ಸಾರಿಯವರ ವರದಿಯಲ್ಲಿದೆ. (ಬುಖಾರಿ) ಚಿತ್ರ ಬಿಡಿಸಲಾಗಿರುವ 
ಪರದೆಯನ್ನು ಹರಿದು ಅದನ್ನು ಹಾಸಿದಾಗ ಪ್ರವಾದಿಯವರು ಅದನ್ನು ತೆಗೆಯಲಿಲ್ಲವೆಂದು ಆಯಿಶಾರ ವರದಿಯಲ್ಲಿದೆ. (ಮುಸ್ಲಿಮ್‌) 
ಸಾಲಿಮ್‌ ಬಿನ್‌ ಅಬ್ದುಲ್ಲಾ ಜಿನ್‌ ಉಮರ್‌(ರುರವರ ವರದಿಯಂತೆ, '“ವಿಶಿಷ್ಟ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾದ ಚಿತ್ರಗಳಿಗೆ ಮಾತ್ರ 


ಕಾಂಡ -22 


34. ಸಬಾ i ...149 


ನಿಷೇಧವಿದೆಯೇ ಹೊರತು ನೆಲದಲ್ಲಿ ಬಡಿಸಲಾದವುಗಳಗೆ ನಿಷೇಧವಿಲ್ಪ'” (ಮುಸ್ನದ್‌ ಅಹ್ಮದ್‌) ಆದರೆ ಈ ಪೈಕಿ ಯಾವ ಹದೀಸ್‌ 
ಕೂಡಾ ಪ್ರಸ್ತುತ ಹದೀಸ್‌ಗಳನ್ನು ಖಂಡಿಸುವುದಿಲ್ಲ. ಚಿತ್ರ ಬಿಡಿಸಬಹುದೆಂಬುದಕ್ಕೆ ಈ ಹದೀಸ್‌ಗಳು ಅನುಮೋದನೆ ನೀಡುವುದಿಲ್ಲ 
ಒಬ್ಬನು ಚಿತ್ರ ಬಿಡಿಸಲಾಗಿರುವ ಬಟ್ಟೆ ಖರೀದಿಸಿದರೆ, ಅದನ್ನು ಏನು ಮಾಡಬೇಕೆಂಬುದರ ಬಗ್ಗೆ ಈ ಹದೀಸ್‌ಗಳು ಚರ್ಚಿಸುತ್ತವೆ. ಈ 
ನಿಟ್ಟಿನಲ್ಲಿ ಅಬೂ ತಲ್ದಾರ ವರದಿಯು ಸ್ವೀಕಾರಾರ್ಹವಲ್ಲ ಏಕೆಂದರೆ ಪ್ರವಾದಿಯವರು ಚಿತ್ರವಿರುವ ಬಟ್ಟೆಯನ್ನು ತೂಗು ಹಾಕುವುದನ್ನು 
ನಿಷೇಧಿಸಿದ್ದು ಮಾತ್ರವಲ್ಲ ಆ ಬಟ್ಟೆಯನ್ನು ಹರಿದೂ ಬಿಟ್ಟಿದ್ದಾರೆ ಎಂಬ ಹದೀಸ್‌ನೊಂದಿಗೆ ಅದು ಸಂಘರ್ಷಿಸುತ್ತದೆ. ಅಲ್ಲದೆ ತಿರ್ಮಿದಿ 
ಮತ್ತು ಮುವತ್ತಾದಲ್ಲಿ ವರದಿಯಾದಂತೆ" ಅಬೂತಲ್ಲಾರು ಸ್ವ ಸ್ವಯಂ ಚಿತ್ರವಿರುವ ಬಟ್ಟೆಯನ್ನು ತೂಗು ಹಾಕುವುದಂತಿರಲಿ, ಅದನ್ನು 
ನೆಲದಲ್ಲಿ ಹಾಸುವುದನ್ನೂ ಇಷ್ಟ ಪಟ್ಟಿರಲಿಲ್ಲ, ಆಯಿಶಾ ಮತ್ತು ಸಾಲಿಮ್‌ ಬಿನ್‌ ಅಬ್ದುಲ್ಲಾರ ವರದಿಗಳಲ್ಲಿ ಚಿತ್ರವನ್ನು ಗೌರವಾರ್ಹ. 
ಸ್ಥಾನದಲ್ಲಿಡಬಾರದು, ಬದಲಾಗಿ ಅದನ್ನು ತುಳಿದು ಅಪಮಾನಿಸುವ ರೀತಿಯಲ್ಲಿ ನೆಲದಲ್ಲಿ ಹಾಸುವುದರಲ್ಲಿ ಅಡ್ಡಿಯಿಲ್ಲ ಎಂದಷ್ಟೆ 
ತಿಳಿಯುತ್ತದೆ. ಈ ಹದೀಸ್‌ಗಳು ಚಿತ್ರ "ಬಿಡಿಸುವ ಮತ್ತು ಪ್ರತಿಮೆಗಳನ್ನು ತಯಾರಿಸುವ' ಕಲೆಯನ್ನು ಮಾನವ ನಾಗರಿಕತೆಯ' 
ಅಭಿಮಾನಾರ್ಹ : ಸಾಧನೆಯೆನ್ನಲು ಮತ್ತು ಅದನ್ನು ಮುಸ್ಲಿಮರಲ್ಲಿ ರೂಢಿಗೊಳಿಸಬಯಸುವುದಕ್ಕೆ ಸಮರ್ಥಸೆಯಾಗುವುದು ಹೇಗೆ? 

ಚಿತ್ರಗಳ ವಿಷಯದಲ್ಲಿ ಪ್ರವಾದೀಸ) ಸಮುದಾಯಕ್ಕೆ ಬಿಟ್ಟು ಹೋದ ನೀತಿ- ನಿಯಮಗಳನ್ನು ಹಿರಿಯ ಸಹಾಬಿಗಳು 
ಅನುಸರಿಸಿದ ಕಾರ್ಯನೀತಿಯಿಂದ ಗ್ರಹಿಸಬಹುದು. ಅನುಕ್ರಮವಾಗಿ ನೀಡಲಾದ ಆಜ್ಞೆಗಳು ಮತ್ತು ಆರಂಭಿಕ ವಿನಾಯಿತಿಗಳ ನಂತರ 
ಪ್ರವಾದಿಯವರ ತಮ್ಮ ಕೊನೆಯ ಕಾಲದಲ್ಲಿನಿರ್ಣಯಿಸಿದ ಇಸ್ಲಾಮಿನ ನೀತಿ- ನಿಯಮಗಳೇ ಅಂತಿಮವಾಗಿದೆಯೆಂಬುದು ಇಸ್ಲಾಮಿನ 
ಮೂಲಭೂತ ಶತ್ವವಾಗಿದೆ. ಪ್ರವಾದಿಯವರ ನಂತರ ಹಿರಿಯ ಸಹಾಬಿಗಳು ಯಾವುದಾದರೂ ಒಂದು ವಿಧಾನವನ್ನನುಸರಿಸುವುದು 
ಪ್ರವಾದಿಯವರು « ಅದೇ ವಿಧಾನವನ್ನು ಸಮುದಾಯಕ್ಕೆ ಬಿಟ್ಟು ಹೋಗಿದ್ದಾರೆಂಬುದರ ಸಂಕೇತವಾಗಿದೆ. ಚಿತ್ರದ ವಿಷಯದಲ್ಲಿ ಆ ಪವಿತ್ರ 
ಕೂಟದ ನೀತಿ ಹೇಗಿತ್ತೆಂಬುದನ್ನು: ನೋಡಿ. 


ಟೀ ಲ್‌ ಚ om SS joa 9 Blas al go yes JB 
ಉಮರ್‌(ರ) ಅವರು ಕೈಸ್ತರೊಂದಿಗೆ ನಿಮ್ಮ ಆರಾಧನಾಲಯಗಳಲ್ಲಿ di ಸ ಅದರೊಳಗೆ ಪ್ರವೇಶಿಸಲಾರೆವು 
ಎಂದು ಹೇಳಿದ್ದಾರೆ. (ಬುಖಾರಿ) 
(ಹಬೆ! ಕಜ ಬ ್‌ಲಲಫಚಫಫಚಜ a ಕ 
ಇಬ್ನು ಅಬ್ಬಾಸ್‌(ರು ಕೈಸ್ತರ ಆರಾಧನಾಲಯಗಳಲ್ಲಿನಮಾರು್‌ ಮಾಡುತ್ತಿದ್ದರಾದರೂ ಚಿತ್ರಗಳಿರುವವುಗಳಲ್ಲಿಮಾಡುತ್ತಿರಲಿಲ್ಲ 
(ಬುಖಾರಿ) 
ಅಬುಲ್‌ ಹಯಾರು್‌ ಸ ಸುದ್ದೀ ಹೇಳುತ್ತಾರೆ: 
(ಅಜ ples ae alt ಆ ಜ್‌ Es 
(Stadt ಆಟ್‌ ಚ... ದ ಬಾಸ್‌ 9} 3 HU Tat ಳೂ) eb Yessy ` 


ಅಲಿಯವರು ನನ್ನೊಂದಿಗೆ ಹೇಳಿದರು-. ಪ್ರವಾದಿಯವರು (ಸ) ನನ್ನನ್ನುಕಳಿಸಿದ ಕಾರ್ಯಾಚರಣೆಗೆ ನಾನು ನಿಮ್ಮನ್ನುಕಳಿಸಲೇ? 
ಅದು ಒಂದು ಪ್ರತಿಮೆಯನ್ನೂ ಬಿಡದೆ ಧ್ವಂಸಗೊಳಿಸುವುದು. ಎತ್ತರಿಸಲಾದ ಒಂದು ಗೋರಿಯನ್ನೂ ಬಿಡದೆ ನೆಲಸಮ ಮಾಡುವುದು 
ಮತ್ತು ಒಂದು ಚಿತ್ರವನ್ನೂ ಬಿಡದೆ ಅಳಿಸಿ ಹಾಕುವುದಾಗಿತ್ತು. (ಮುಸ್ಲಿಮ್‌, ನಸಾಈ) 
ಹಿನ್ನುಲ್‌ ಕಿನಾನೀ ಹೇಳುತ್ತಾರೆ: 

SN le? Set ಲೊ ಫೋಲ್‌ PS ಪದ 

(tat dn) BS Sy O98 po ಬಟಟ A yy sel 
ಅಲೀಯವರು ತಮ್ಮ ಆರಕ್ಕಕ ಭಟರೊಡನೆ ನಾನು ನಿಮ್ಮನ್ನು ಯಾವ ಕಾರ್ಯಾಚರಣೆಗಾಗಿ ಕಳಿಸುತ್ತಿದ್ದೇನೆಂದು ತಿಳಿದಿದ್ದೀರಾ? 
ಪ್ರತಿಯೊಂದು ಚಿತ್ರವನ್ನೂ ಅಳಿಸಿ ಹಾಕುವ ಮತ್ತು ಪ್ರತಿಯೊಂದು ಗೋರಿಯನ್ನೂ ನೆಲಸಮ ಮಾಡುವ ಕಾರ್ಯಾಚರಣೆಗಾಗಿ 
ಕಳಿಸುತ್ತಿದ್ದೇನೆ.” (ಮುಸ್ನದ್‌ ಔಹ್ನದ್‌ 
ಈ ಸಿದ್ಧಗೊಂಡ ನೀತಿ-ನಿಯಮಗಳನ್ನೇ ಇಸ್ಲಾಮೀ ಕರ್ಮಶಾಸ್ತ್ರಜರು ಅಂಗೀಕರಿಸಿದ್ದಾರೆ. ಇಸ್ಲಾಮೀ ಕಾನೂನು” ಸಂಹಿತೆಯ 
ಒಂದು ಪರಿಚ್ಛೇದವಾಗಿ ಅದನ್ನು ನಿರ್ಣಯಿಸಿದ್ದಾರೆ. ಅಲ್ಲಾಮಾ ಬದ್ರುದ್ದೀನ್‌ ಐನಿಯವರು, ತೌದೀಹ್‌ನಿಂದ ಉದ್ಧರಿಸಿ ಹೀಗೆ 
ಬರೆಯುತ್ತಾರೆ- ನಮ್ಮ ಆಸ್ಚಾಬ್‌(ಹನಥಫೀ ಕರ್ಮಶಾಸ್ತ್ರಜ್ಞರು) ಮತ್ತಿತರ ಕರ್ಮಶಾಸ್ತ್ರ ವಿದ್ದಾಂಸರು. ಹೇಳುತ್ತಾರೆ- ಜೀವಿಗಳೆ ಚಿತ್ರ 
ಬಿಡಿಸುವುದು ತೀವ್ರ ಹರಾಮ್‌ ಮತ್ತು ಮಹಾಪಾಪವಾಗಿದೆ. ಅದನ್ನು ಮಾಡುವವನು ಅದನ್ನು ಅಪಮಾನಿಸುವ ದೃಷ್ಟಿಯಿಂದ 
ಮಾಡಿರಲಿ, ಇಲ್ಲದಿರಲಿ ಟಿತ್ರ ಬಿಡಿಸುವುದು ನಿಷಿದ್ದವೇ ಆಗಿದೆ. ಏಕೆಂದರೆ ಅದರಿಂದ ಅಲ್ಲಾಹನ ಸೃಷ್ಟಿಯ ಹೋಲಿಕೆಯಾಗುತ್ತದೆ. ಅದೇ 
ರೀತಿ ಚಿತ್ರವನ್ನು ಬಟ್ಟೆ ನೆಲ, ನಾಣ್ಯ, ಪಾತ್ರೆ, ಗೋಡೆ ಇತ್ಯಾದಿ ಯಾವುದರಲ್ಲಿಬಿಡಿಸಿದರೂ ಅದು ಹರಾಮ್‌ ಆಗಿದೆ. ಜೇವಿಗಳ ಹೊರತು 


ಕಾಂಡ-22 


150 ತಪ್ಪೀಮುಲ್‌ ಕುರ್‌ಆನ್‌ 


ಮರ ಇತ್ಯಾದಿಗಳ ಚಿತ್ರ ಬಿಡಿಸುವುದು ನಿಷಿದ್ದವಲ್ಪ ಈ ಎಲ್ಲ ವಿಷಯಗಳಲ್ಲಿ ಚಿತ್ರವು ನೆರಳು ಬೀಳುವಂತಹದ್ದೋ ಅಲ್ಲವೋ ಎಂಬ 
ವ್ಯತ್ಯಾಸವಿಲ್ಲ ಇದೇ ಅಭಿಪ್ರಾಯವು ಇಮಾಮ್‌ ಮಾಲಿಕ್‌, ಸುಫ್ಯಾನ್‌ ಸೌರಿ, ಅಬೂ ಹನೀಫಾ ಮತ್ತಿತರ ಉಲೆಮಾಗಳದ್ದಾಗಿದೆ. ಕಾರೀ 
ಅಯಾರು್‌ ಹೇಳುತ್ತಾರೆ ಹೆಣ್ಣುಮಕ್ಕಳ ಗೊಂಬೆಗಳು ಅದರಿಂದ ಹೊರತಾಗಿವೆ. ಆದರೆ ಇಮಾಮ್‌ರು ಅದನು ೨ ಖರೀದಿಸುವುದನ್ನೂ 
ಇಷ್ಟಪಡುತ್ತಿರಲಿಲ್ಲ (ಉಮ್ಮತುಲ್‌ ಕಾರೀ ಸಂಪುಟ-22:ಪುಟ70 ಇದೇ ಅಭಿಪ್ರಾಯವನ್ನು ಇಮಾಮ್‌ ನವವಿಯವರು ಶರಹ್‌. 
ಮುಸ್ಲಿಮ್‌ನಲ್ಲಿ. ಇನ್ನಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ- ಶರಣ್‌ ನವವಿ) 

ಇದು ಚಿತ್ರ" 'ಏಡಿಸುವುದರ ವಿಧಿಯ ಕುರಿತಾಯಿತು. ಇನ್ನು ಇತರರು ಬಿಡಿಸಿದ ಚಿತ್ರವನ್ನು ಉಪಯೋಗಿಸುವುದರ ಕುರಿತು 
ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯಗಳನ್ನು ಅಲ್ಲಾಮಾ ಇಬ್ನು ಹಜರ್‌ ಈ ರೀತಿ ಉಲ್ಲೇಖಿಸಿದ್ದಾರೆ. 

""ಮಾಲಿಕಿ (ಕರ್ಮಶಾಸ್ತ್ರಜ್ಞರಾದ ಇಬ್ನು ಅರಬಿ ಹೇಳುತ್ತಾರೆ- ನೆರಳು ಬೀಳುವ ಚಿತ್ರ ಹರಾಮ್‌ ಎಂಬುದು ಸರ್ವಸಮ್ಮತ 
ವಿಷಯವಾಗಿದೆ. ಅದು ಅಪಮಾನಿಸಲಿಕ್ಕೋ ಅಲ್ಲವೋ ಎಂದು ನೋಡಬೇಕಾಗಿಲ್ಲ....... ಅವರು ಹೇಳುತ್ತಾರೆ: ನೆರಳು ಬೀಳದ 
ಚಿತ್ರವು ತನ್ನ ನೈಜ ಸ್ಥಿತಿಯಲ್ಲಿದ್ದರೆ (ಅಂದರೆ ಕನ್ನಡಿಯಲ್ಲಿ ಕಾಣುವಂತಿರದೆ ಮುದ್ರಿತ ಚಿತ್ರದಂತೆ ಸ್ಥಿರವಾಗಿದ್ದರೆ ಅದು ಕೂಡಾ 
ಹರಾಮ್‌ ಆಗಿದೆ. ಅದನ್ನು ತಿರಸ್ಕಾರ ಭಾವದಿಂದ. ಇರಿಸಿದರೂ ಇಲ್ಲದಿದ್ದರೂ ಸರಿ. ಆದರೆ ಅದರ ತಲೆಕಡಿದಿದ್ದರೆ ಅಥವಾ ಅದರ 
ಅಂಗಾಂಗಗಳನ್ನು ಪ್ರತ್ಯೇಕಿಸಲಾಗಿದ್ದರೆ ಅದನ್ನು ಉಪಯೋಗಿಸಬಹುದು...... ಇಮಾಮುಲ್‌ ಹರಮೈನ್‌ ಒಂದು. ಅಭಿಪ್ರಾಯವನ್ನು 
ಹೀಗೆ ಉಲ್ಲೇಖಿಸಿದ್ದಾರೆ. ಪರದೆ ಅಥವಾ ದಿಂಬಿನಲ್ಲಿ ಚಿತ್ರವಿದ್ಧರೆ ಅದನ್ನು ಉಪ ಪಯೋಗಿಸಬಹುದು. ಆದರೆ ಗೋಡೆ ಅಥವಾ. 
ಛಾವಣಿಯಲ್ಲಿ ಚಿತ್ರ ವಿರಿಸಲಾಗಿದ್ದರೆ ಅದು ನಿಷಿದ್ವ ಏಕೆಂದರೆ ಆದನ್ನು ಗೌರವಿಸಿದಂತಾಗುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಪರದೆ ಅಥವಾ 
ದಿಂಬಿನಲ್ಲಿರುವ ಚಿತ್ರ ಅಗೌರವದಿಂದಿರುವುದು SS ಇಬ್ನು ಅಬೀ ಶೈಬರು ಇಕ್ರಿಮಾರಿಂದ ಹೀಗೆ "ಉದ್ಭರಸುತ್ತಾರೆ.- ತಾಬಈಗಳ 
ಕಾಲದ ವಿದ್ದಾಂಸರು, ನೆಲದಲ್ಲಿ ಅಥವಾ ದಿಂಬಿನಲ್ಲಿ ಚಿತ್ರವಿರುವುದು ಅದರ ಅಗೌರವವಾಗಿದೆ ಎಂಬ ಅಭಿಪ್ರಾಯ ಹೊಂದಿದ್ದರು. 

ಉನ್ನತ ಸ್ಥಳದಲ್ಲಿರಿಸುವುದು ನಿಷಿದ್ಧವಾಗಿದೆ. ಕಾಲಲ್ಲಿ ತುಳಿಯುವ ಸ್ಥಳದಲ್ಲಿರಿಸಿದರೆ ಅಡ್ಡಿಯಿಲ್ಲ ಇಬ್ನು ಸೀರೀನ್‌, ಸಾಲಿಮ್‌ ಬಿನ್‌ 
ಅಬ್ದುಲ್ಲಾ ಇಕ್ರಿಮಾ ಬಿನ್‌ ಖಾಲಿದ್‌, ಸಠಈದ್‌ ಬಿನ್‌ ಜುಬೈರ್‌ರಿಂದಲೂ ಇದೇ ಅಭಿಪ್ರಾಯ ವ್ಯಕ್ತವಾಗಿದೆ. ಕ (ಫತ್ನುಲ್‌ ಬಾರಿ) 

ಈ ವಿವರಣೆಗಳಿಂದ, ಇಸ್ಲಾಮಿನಲ್ಲಿ ಚಿತ್ರಗಳು ಹರಾಮ್‌ ಎಂಬುದು ಭಿನ್ನಾಭಿಪ್ರಾಯದ ಅಥವಾ ಸಂದೇಹಾಸ್ಪದವಾದ 
ವಿಷಯವಲ್ಲವೆಂದು ತಿಳಿಯಬಹುದು. ಪ್ರವಾದಿಯವರ ಆಜ್ಞೆಗಳು, ಸಹಾಬಿಗಳ ಜೀವನ ರೀತಿ ಮತ್ತು ಕರ್ಮಶಾಸ್ತ್ರಜ್ಯರ ಒಮ್ಮತದ 
ಫತ್ನಾಗಳ ಪ್ರಕಾರ, ಅದು ಸರ್ವಸಮ್ಮತ ವಿಧಿಯಾಗಿದೆ. ಅದನ್ನು ಬಾಹ್ಯ ಸಂಸ್ಕೃತಿಗಳ ಪ್ರಭಾವದಿಂದಾಗಿ ಇಂದು ಜನರ ಸಮರ್ಥನೆಗಳು 
ಬದಲಿಸಲಾರದು. 

ಈ ನಿಟ್ಟಿನಲ್ಲಿ ಯಾವುದೇ ತಪ್ಪಕಲ್ಪನೆಗೆ ಆಸ್ಥದವಿಲ್ಲದಂತಾಗಲು ಕೆಲವು ವಿಷಯಗಳನ್ನು ಅರಿತಿರಬೇಕಾಗಿದೆ. ಕೆಲವರು ಭಾವಚಿತ್ರ 
ಮತ್ತು ಕೈಯಿಂದ ತಯಾರಿಸಿದ ಚಿತ್ರದ ಮಧ್ಯೆ ವ್ಯತ್ಯಾಸ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ವಸ್ತುತಃ ಶರೀಅತ್‌ ಚಿತ್ರವನ್ನೇ ಹರಾಮ್‌ ಎಂದು 
ಸಾರುತ್ತದೆಯೇ ಹೊರತು ಅದರ ವಿಧಾನವನ್ನಲ್ಲ, 'ಭಾವಚಿತ್ರ ಮತ್ತು ಕೈಯಿಂದ ಬಿಡಿಸಿದ ಚಿತ್ರದ ಮಧ್ಯೆ ಚಿತ್ರವೆಂಬ ನೆಲೆಯಲ್ಲಿಯಾವುದೇ 
ವ್ಯತ್ಯಾಸವಿಲ್ಲ ಕೇವಲ ವಿಧಾನದ ವ್ಯತ್ಯಾಸ ಮಾತ್ರವಿರುತ್ತದೆ. ವಿಧಿಗಳಲ್ಲಿಶರೀಅತ್‌ ಯಾವುದೇ ವ್ಯತ್ಯಾಸವನ್ನಿರಿಸಿಲ್ಲ, 

ಶಿರ್ಕ್‌ ಮತ್ತು ಮೂರ್ತಿ ಪೂಜೆಯನ್ನು ತಡೆಯುವ ಸಲುವಾಗಿ ಇಸ್ಲಾಮಿನಲ್ಲಿ ಚಿತ್ರವನ್ನು ನಿಷೇಧಿಸಲಾಗಿದ್ದು ಈಗ ಅದರ 
ಅಪಾಯವಿಲ್ಲವೆಂದು ಕೆಲವರು ಸಮರ್ಥನೆ ನೀಡುತ್ತಾರೆ. ಆದರೆ ಈ ಸಮರ್ಥನೆ ಸರಿಯಲ್ಲ ಒಂದನೆಯದಾಗಿ, ಕೇವಲ ಶಿರ್ಕ್‌ 
ಮತ್ತು ಮೂರ್ತಿ ಪೂಜೆಯ ಅಪಾಯದಿಂದ ರಕ್ಷಿಸಲಿಕ್ಕಾಗಿ ಚಿತ್ರವನ್ನು ನಿಷೇಧಿಸಲಾಗಿದೆಯೆಂದು ಯಾವ ಹದೀಸ್‌ನಲ್ಲೂ ಇಲ್ಲ 
ಎರಡನೆಯದಾಗಿ, ಶಿರ್ಕ್‌ ಮತ್ತು ಮೂರ್ತಿ ಪೂಜೆ ಲೋಕದಿಂದ ಅಳಿದು ಹೋಗಿದೆಯೆಂಬ ಮಾತೂ ಅಸಮರ್ಥನೀಯವಾಗಿದೆ. ಈ 
ಉಪಭೂಖಂಡದಲ್ಲಿ ಇಂದಿಗೂ ಕೋಟಿಗಟ್ಟಳೆ ಮೂರ್ತಿ ಪೂಜಕರಿದ್ದಾರೆ. ಲೋಕದ ನಾನಾ ಭಾಗಗಳಲ್ಲೂ ಶಿರ್ಕ್‌ ವಿವಿಧ ರೀತಿಯಲ್ಲಿ 
ನಡೆಯುತ್ತದೆ. ಕೈಸ್ತರು ಕೂಡಾ ಈಸಾ, ಮರ್ಯಮ್‌ ಮತ್ತಿತರ ಸಂತರ ಚಿತ್ರಗಳಿಗೂ ಪ್ರತಿಮೆಗಳಿಗೂ ಪೂಜೆ ಸಲ್ಲಿಸುತ್ತಾರೆ. ಮುಸಲ್ಮಾನರ 
ಪೈಕಿ ಬಾಡು ದೊಡ ತ್ಲ ವರ್ಗವೂ ಸೃಷ್ಟಿಪೂಜೆಯ ಈ ಅಪಾಯದಿಂದ ಸುರಕ್ಷಿತವಾಗಿಲ್ಲ 

ಕೆಲವರ ಅಭಿಪ್ರಾಯದಲ್ಲಿ 'ಪೂಜನೀಯ ವ್ಯಕ್ತಿಗಳ ಚಿತ್ರ ಮತ್ತು ಪ್ರತಿಮಗಳು ಮಾತ್ರ ಹರಾಮ್‌ ಆಗಿರಬೇಕೇ ಹೊರತು ಇತರ 
ಚಿತ್ರಗಳೂ ಹರಾಮ್‌ ಎನ್ನುವುದಕ್ಕೆ ಯಾವುದೇ ಸಮರ್ಥನೆಯಿಲ್ಲ, ಆದರೆ ಇಂತಹ ಮಾತುಗಳನ್ನಾಡುವವರು ಶರೀಅತ್‌ ಕರ್ತನ 
ಆದೇಶ- 'ಫರ್ದೇಶನಗಳಿಂದ ಇ ಕಾನೂನು ಪಡೆಯುವ ಬದಲುಸ್ಥಯಂ ಕಾನೂನು ನಿರ್ಮಾಪಕರಾಗಿ ಬಟ್ಟದ್ದಾರೆ- ಚಿತ್ರದಿಂದ ಕೇವಲ ಶಿರ್ಕ್‌ 
ಆಗುವುದಲ್ಲ ಇತರ ಅನೇಕ ಬಗೆಯ ಕೆಡುಕುಗಳೂ ಅದರಿಂದುಂಟಾಗುತ್ತವಂದು ಅವರಿಗೆ ತಿಳಿದಿಲ್ಲ “ಚಿತ್ರ ಗಳ ಮೂಲಕ ಜನಮನದಲ್ಲಿ 
ರಾಜಂದಿರ, ಸರ್ವಾಧಿಕಾರಿಗಳ ಮತ್ತು ರಾಜಕೀಯ ಧುರೀಣರ ರೋಪು ಹಾಕಲಿಕ್ಕಾಗಿ ಹಾಗೂ ಅಶ್ಲೀಲತೆಯ ಪ್ರಚಾರಕ್ಕಾಗಿ ಚಿತ್ರಗಳು 
ವ್ಯಾಪಕವಾಗಿ ಬಳಕೆಯಾಗುತ್ತದೆ. ಇಂದು ಈ ಕೆಡುಕುಗಳು ಹಿಂದೆಂದಿಗಿಂತಲೂ ಅಧಿಕವಾಗಿದೆ. ದೇಶಗಳ ಮಧ್ಯೆ ವೈರ ವಿದ್ವೇಷದ ಬೀಜ 
ಬಿತ್ತಲು, ಗಲಭೆ ಹುಟ್ಟಿಸಲು ಮತ್ತು ಜನ ಸಾಮಾನ್ಯ; ರನ್ನು ವಿವಿಧ ರೀತಿಯಲ್ಲಿ ತಪ್ಪುದಾರಿಗೆಳೆಯಲು ಚಿತ್ರಗಳನ್ನು ದೊಡ್ಡ ಪ್ರಮಾಣದಲ್ಲಿ 
ಬಳಸಲಾಗುತ್ತದೆ. ಆದ್ಧರಿಂದ ಕೇವಲ ಮೂರ್ತಿ ಪೂಜೆಯ ನಿರ್ಮೂಲನಕ್ಕಾಗಿ ಚಿತ್ರವನ್ನು ನಿಷಿದ್ಧಗೊಳಿಸಲಾಗಿದೆಯೆಂಬ ಭಾವನೆಯೇ" 
ತಪ್ಪು ಶರೀಅತ್‌ ನಿರ್ಮಾಪಕನು ಸಜೀವಿಗಳ ಚಿತ್ರವನ್ನು ಸ್ಪಷ್ಟವಾಗಿ ತಡೆದಿದ್ದಾನೆ. ನಾವು ಶರೀಅತ್‌ನ ನಿರ್ಮಾಪಕರಾಗದೆ ಅದನ್ನು 


ಕಾಂಡ - 22 


`34. ಸಬಾ .- “151 


{IG Red ಗಳ 


sl SSL QE 006 ತಶಿ uh 
3೫೦೫6 ಬಟರ ಪಟ: ಸಸಿ ರ್‌ 


(14) 'ಅನಂತರ ನಾವು ಸುಲೈಮಾನರಿಗೆ ಮರಣವನ್ನು ವಿಧಿಸಿದಾಗ ಜಿನ್ಸ್‌ಯಕ್ಷ )ಗಳಿಗೆ ಅವರ ಮರಣದ 
ಸುಳಿವುಕೊಡಲು ಅವರ ಲಾಠಿಯನ್ನು ತಿನ್ನುತ್ತಿದ್ದಕೀಟದ ಹೊರತು ಬೇರಾವ ವಸ್ತುವೂ ಇರಲಿಲ್ಲ ಹೀಗೆಸುಲೈಮಾನರು 
ಬಿದ್ದಾಗ ತಮಗೆ ಪರೋಕ್ಷ ಜ್ಞಾನವಿರುತ್ತಿದ್ದರೆ ತಾವು ಇಂತಹ ಅಪಮಾನಕರ ಯಾತನೆಯಲ್ಲಿ ಬುತ್ತರಲಿಲ್ಲ?ವೆಂಬ 
ಮಾತು ಜಿನ್ಸ್‌ಗಳಿಗೆ ಬಯಲಾಯಿತು. 34 ಇ 


MEE SAN, ಅರಸ ಅ ಕಕ SEE SEES 
ಪಾಲಿಸುವವರಾದರೆ ಅದರಿಂದ ದೂರವಿರಬೇಕಾಗಿದೆ. ನಾವೇ ಕೆಲವು ಚಿತ್ರಗಳನ್ನು ಹರಾಮ್‌ ಎಂದೂ ಕೆಲವನ್ನು ಹಲಾಲ್‌ ಎಂದೂ 
ಸ್ವಯಂ ನಿರ್ಣಯಿಸುವುದು ಸರಿಯಲ್ಲ ಬಾಹ್ಯ ನೋಟಕ್ಕೆ 'ಹಾನಿಕರವಲ್ಲದ' ಚಿತ್ರಗಳನ್ನು: ತೋರಿಸಿ ಕೆಲವರು ಇದರಲ್ಲಿ ಅಪಾಯವೇನಿದೆ. 
ಇದು ಶಿರ್ಕ್‌, ಅಶ್ಲೀಲತೆ, ಗಲಭೆ, ರಾಜಕೀಯ. ಪ್ರಚಾರ ಮತ್ತಿತರ ಕೆಡುಕುಗಳಿಂದ ಮುಕ್ತವಾಗಿರುವಾಗ ಅದು ನಿಷಿದ್ಧವಾಗುವುದು 
ಹೇಗೆಂದು ಪ್ರಶ್ನಿಸುತ್ತಾರೆ. ಈ ವಿಷಯದಲ್ಲಿ ಅವರು ಪುನಃ ಅದೇ ತಪ್ಪನ್ನೆಸಗುತ್ತಾರೆ. ಮೊದಲು ತಾವೇ ನಿರ್ಧರಿಸಿಕೊಳ್ಳುವುದು, 
ಅನಂತರ ಇದರಲ್ಲಿ ಕೇಡೇನೂ ಇಲ್ಲದಿರುವಾಗ ಇದು ನಿಷಿದ್ಧವಾಗುವುದು ಹೇಗೆಂದು ಅವರು ಪ್ರಶ್ನಿಸುತ್ತಾರೆ. ವಾಸ್ತವದಲ್ಲಿ ಈ ಮಂದಿ 
ಇಸ್ಲಾಮೀ ಶರೀಅತ್‌ನ ನಿಯಮ-ನಿಬಂಧನೆಗಳನ್ನು ಗ್ರಹಿಸಿಲ್ವ ಮನುಷ್ಯನಿಗೆ ಹಲಾಲ್‌ನ ಮೇರೆ ಯಾವುದು, ಎಲ್ಲಿಂದ ಅವನು ಅದರ 
ಗಡಿ ದಾಟುತ್ತಾನೆ ಎಂದು ತಿಳಿಯದ ರೀತಿಯಲ್ಲಿ ಅದು ಹಲಾಲ್‌-ಹರಾಮ್‌ನ ಅಸ್ಪಷ್ಟ ಮೇರೆಗಳನ್ನು ನಿಶ್ಚಯಿಸಿಲ್ಲ ಸಜೀವಿಗಳ ಚಿತ್ರ 
ಹರಾಮ್‌, ನಿರ್ಜೀವಿಗಳ ಚಿತ್ರ ಹಲಾಲ್‌ ಎಂಬುದು ಸ್ಪಷ್ಟ ಮೇರೆಗಳಾಗಿವೆ. ಇದನ್ನು ಪ್ರತಿಯೊಬ್ಬನೂ ಸ್ಪಷ್ಟವಾಗಿ ಕಂಡುಕೊಳ್ಳಬಲ್ಲನು. 
ಶರೀಅತ್‌ನ ಆದೇಶಗಳನ್ನು ಪಾಲಿಸ ಬಯಸುವವನಿಗೆ ಸ ಯಾವುದು ಅಸಮೃತ « ಯಾವುದೆಂಬುದರ ಬಗ್ಗೆ ಯಾವುದೇ ಸಂದೇಹ 
ಇರಲಾರದು. ಇನ್ನೂ: ಸಜೀಬಿಗಳ ಚಿತ್ರಗಳ ಪೈಕಿ ಕೆಲವು ಸಮ್ಮತ, ಇನ್ನುಕೆಲವು ಅಸಮೃತವೆಂದಿರುತ್ತಿದ್ದರೆ ಅಂತಹ ಚಿತ್ರಗಳ ಒಂದು ದೊಡ್ಡ 
ಪಟ್ಟಿಯನ್ನು: ತಯಾರಿಸಿದ ಬಳಿಕವೂ ಅವುಗಳನ್ನು ಮಾಡಬಹುದೋ 'ಮಾಡಬಾರದೋ ಎಂಬುದು ಸ್ಪಷ್ಟವಾಗದು. ಅನೇಕ ಚಿತ್ರಗಳ ಬಗ್ಗೆ 
ಅವು ಹಲಾಲ್‌ನ ಗಡಿಯೊಳಗಿರುವುದೋ ಹೊರಗಿರುವುದೋ ಎಂಬ ಸಂಶಯ ಉಳಿಯಬಹುದು. ಇದು ಮದ್ಯಪಾನಕ್ಕೆ ಸಂಬಂಧಿಸಿದ 
ಇಸ್ಲಾಮಿನ ಆಜ್ಞೆಯಂತಿದೆ. ಮದ್ಯಪಾನ ಸಂಪೂರ್ಣ ವರ್ಜ್ಯವೆಂದು ಇಸ್ಲಾಮ್‌ ಹೇಳಿ ಅದು ಒಂದು ಸ್ಪಷ್ಟ ಗಡಿಯನ್ನು ನಿಶ್ಚಯಿಸಿದೆ. 
ಇನ್ನೂ ಅಮಲೇರುವಷ್ಟುಕುಡಿಯುವುದನ್ನು ಬಿಟ್ಟು ಬಿಡಬೇಕೆಂದರೆ ಹಲಾಲ್‌-ಹರಾಮ್‌ಗಳ ನಡುವೆ ಎಲ್ಲೂ ಗಡಿ ನಿಶ್ಚಯಿಸುವುದು 
ಸ್ವನ ಅದೇ ರೀತಿ, ಎಷ್ಟು ಕುಡಿಯಬಹುದು, ಎಲ್ಲಿ ಹೋಗಿ ಅದನ್ನು ನಿಲ್ಲಿಸಬೇಕೆಂದು ತೀರ್ಮಾನಿಸುವುದೂ ಯಾರಿಂದಲೂ 
ಸಾಧ್ಯವಿಲ್ಲ 

21. ಸುಲೈಮಾನ್‌()) ಬಹಳ ದೊಡ್ಡ ಪ್ರಮಾಣದಲ್ಲಿ ಅತಿಥಿ ಸತ್ಕಾರ ಮಾಡುತ್ತಿದ್ದರೆಂದು ಇದರಿಂದ ತಿಳಿದು' ಬರುತ್ತದೆ. 
ಜನರಿಗಾಗಿ ಊಟ ತಯಾರಿಸಿಡಲು ದೊಡ್ಡ ದೊಡ್ಡ ಕೊಳಗಳಂತಹ ಗುಂಡಿಗಳನ್ನು ಮಾಡಲಾಗಿದೆ. ಸಾವಿರಾರು ಮಂದಿಗೆ ಒಮ್ಮೆಲೇ 
ಊಟ ತಯಾರಿಸುವ ಭಾರೀ ಗಾತ್ರದ ಪಾತ್ರೆಗಳಿದ್ದುವು. 

22. ಅಂದರೆ, ಕೃತಜ್ಞದಾಸರಂತೆ ಕೆಲಸ ಮಾಡಿರಿ. ಅನುಗ್ರಹ ದಾತನ ಉಪಕಾರಗಳಿಗಾಗಿ ನಾಲಗೆಯಿಂದ ಅವನಿಗೆ ಕೃತಜ್ಞತೆ 
ಸಲ್ಲಿಸುವುದು ಮತ್ತು ಅವನ ಅನುಗ್ರಹಗಳನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಉಪಯೋಗಿಸುವುದೆಂದಾದರೆ ಅವನ್ನ ಕೃತಜ್ಞತೆ 
ಅರ್ಥಹೀನವಾಗಿದೆ. ನಿಜವಾದ ಕೃತಜ್ಞದಾಸನು ಅವನ ಉಪಕಾರಗಳನ್ನುನಾಲಗೆಯಿಂದಲೂ ಒಪ್ಪಿಕೊಳ್ಳುವನು ಮತ್ತು ಅನುಗ್ರಹದಾತನ 
ಇಚ್ಛೆಗೆ ಅನುಸಾರವಾಗಿಯೇ ಅವುಗಳನ್ನು ಉಪ ಪಯೋಗಿಸುವನು. 

23. ಮೂಲ ಪದಗಳು ಕ್ರ! ಛ್‌ “ತಬಯ್ಯನತಿಲ್‌ ಜಿನ್ನು' ಎಂದಾಗಿದೆ. ಈ ವಾಕ್ಯದ ಒಂದರ್ಥ ಮೇಲೆ ಕೊಟ್ಟದ್ದೇ ಆಗಿದೆ. 
ಇನ್ನೊಂದರ್ಥ- -ಜಿನ್ನ್‌ಗಳ ನಿಜಸ್ಥಿತಿ 'ಬಯಲಾಯಿತು ಅಥ ಪ್ರತ್ಯಕ್ಷಗೊಂಡಿತು ಎಂದೂ ಆಗಬಹುದು. ಮೊದಲ ಅರ್ಥದ, ಪ್ರಕಾರ, 
ಜಿನ್‌ಗಳಿಗೆ ಪರೋಕ್ಸದ ಜ್ಞಾನದ! ಬಗ್ಗೆ ತಮ್ಮ ಭಾವನೆ ತಪ್ಪಾಗಿತ್ತೆಂದು ತಿಳಿಯಿತು. ಎರಡನೆಯ ಅರ್ಥದ ಪ್ರಕಾರ, ಜಿನ್ನ್‌ಗಳು $ ಪರೋಕ್ಸದ 
ಜ್ಞಾನವಿದೆಯೆಂದು ನಂಬುವ ಸಾಮಾನ್ಯ ಜನರಿಗೆ ಅವು ಪರೋಕ್ಷಜ್ಞಾನ ಹೊಂದಿಲ್ಲವೆಂಬ ಸತ್ಯದ ಅರಿವಾಯಿತು. 

"24. ಕೆಲವು ಆಧುನಿಕ ವ್ಯಾಖ್ಯಾನಕಾರರು, ಸುಲೈಮಾನ್‌ರ (ಅ ಮಗ “ರಜುಬ್‌ವಾಮ್‌' ಅಯೋಗ್ಯ, ಆಡಂಬರ ಪ್ರಿಯ 
ಹಾಗೂ ಭಟ್ಟಂಗಿಗಳಿಂದ ಆವರಿಸಲ್ಪಟ್ಟಿದ್ದನಾದ್ದಂಿಂದ ತನ್ನ ಗೌರವಾರ್ಹ ತಂದೆಯ ಮರಣದ ಬಳಿಕ, ಅವರ ಉತ್ತರಾಧಿಕಾರದ 
ಹೊರೆಯನ್ನು: ಹೊರಲು ಅವನಿಂದ ಸಾಧ್ಯವಾಗಿಲ್ಲವೆಂದು ಹೇಳುತ್ತಾರೆ. ಸ್ವಲ್ಪವೇ ಕಾಲದ ಬಳಿಕ ಅವನ ಸಾಮ್ರಾಜ್ಯದ" ಭವ್ಯ ಕಟ್ಟಡವು 
ನೆಲಕಚ್ಚಿತು, 'ಸುಲ್ಫೆಮಾನರು ತಮ್ಮ ಅಸಾಮಾನ್ಯ ಶಕ್ತಿಯಿಂದ ಸೇವಕರಾಗಿ "ಮಾಡಿಕೊಂಡಿದ್ದ ಗಡಿನಾಡ ಗೋತ್ರಗಳೆಲ್ಲ `(ಜಿನ್ನ್‌ಗಳು) 
ಅವನ "ಯಿಂದ" ಜಾರಿದರು ಎಂದವರು ಸಮರ್ಥನೆ ನೀಡುತ್ತಾರೆ. ಆದರೆ ಈ ಸಮರ್ಥನೆಯು ಕುರ್‌ಆನಿನ ಪದಗಳಿಗೆ ಯಾವ 


ಜ್‌ 


ಕಾಂಡ -22 


152 ತಪ್ಲೀಮುಲ್‌ ಕುರ್‌ಆನ್‌ 


AEE EEG 0 AES 1 ಕಿಟ, WE 255 
(15-17) 'ಸಬಾ'ದವರಿಗೆ್‌ ಅವರ ಸ್ವಂತ ವಾಸಸ್ಥಾನದಲ್ಲೇ ye ನಿವರ್ಶನವಿತ್ತು. 38. ಬಲಭಾಗದಲ್ಲೂ 
ಎಡಭಾಗದಲ್ಲೂಎರಡು ತೋಟಗಳು. ನಿ ನಿಮ್ಮಪ್ರಭು ಕೊಟ್ಟ ಆಹಾರವನ್ನುಣ್ಣಿರಿ ಮತ್ತು ಅವನಿಗೆ ಕೃತಜ್ಞತೆ ಸಲ್ಲಿಸಿರಿ. 
ನಾಡು ಉತ್ತಮವೂ ಪರಿಶುದ್ಧವೂ ಆಗಿತ್ತು. ಪ್ರಭು ಕ್ಚಮಾಶೀಲನಾಗಿದ್ದನು. ಆದರೆ ಅವರು. ವಿಮುಖರಾಗಿ 


ರೀತಿಯಿಂದಲೂ ಸರಿ ಹೊಂದುವುದಿಲ್ಲ ಕುರ್‌ಆನಿನ ಪದಗಳಿಂದ ನಮ್ಮ ಕಣ್ಣ ಮುಂದೆ ಮೂಡುವ ಚಿತ್ರವೇನೆಂದರೆ, ಸುಲೈಮಾನರು 
ಒಂದು ಲಾಠಿಯ ಆಧಾರದಿಂದ ನಿಂತಿದ್ದ ಅಥವಾ ಕುಳಿತಿದ್ದ ರ ಸ್ಥಿತಿಯಲ್ಲಿ ಮರಣ ಹೊಂದಿದ್ದರು. ಆ ಲಾಠಿಯಿಂದಾಗಿ ಆವಕ ಮೃತ 
ಶರೀರವು ನಿಂತಲ್ಲೇ ನಿಂತಿತ್ತು. ಅವರ ಜೀವಂತವಾಗಿದ್ದಾರೆಂದು ಭಾವಿಸಿ ಜಿನ್ನ್‌ಗಳು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಲಾರಿಯನ್ನು 
ಗೆದ್ದಲು ತಿಂದು ಅದು ಒಳಗೊಳಗೇ ಟೊಳ್ಳಾಗಿ ಬಿಟ್ಟಾಗ ಅವರ ಶರೀರ ನೆಲಕ್ಕುರುಳಿತು. ಆಗ. ಜಿನ್ನ್‌ಗಳಿಗೆ “ಅವರು ಮರಣ. 
ಹೊಂದಿದ್ದಾರೆಂದು ತಿಳಿಯಿತು. ಇಷ್ಟೊಂದು ಸ್ಪಷ್ಟವಾಗಿರುವ ಘಟನೆಗೆ, ಗೆದ್ದಲೆಂದರೆ ಸುಲೈಮಾನರ- ಮಗನ ಅಯೋಗ್ಯತೆ, 
ಲಾಠಿಯೆಂದರೆ ಅವರ ಅಧಿಕಾರ ಹಾಗೂ ಅವರ ಮೃತ ಶರೀರ ನೆಲಕ್ಕುರುಳುವುದೆಂದರೆ ಅವರ ಸಾಮ್ರಾಜ್ಯ ಕ್ಯವು ಛಿದ್ರ 
ಛಿದ್ರಗೊಳ್ಳುವುದೆಂಬ ಅರ್ಥ ಕೊಡುವುದಕ್ಕೆ ಯಾವ ತರ್ಕ ಬದ್ಯತೆಯಿದೆ? ಅಲ್ಲಾಹ್‌ನಿಗೆ ಅದನ್ನೇ ಹೇಳಬೇಕಾಗಿರುತ್ತಿದ್ದರೆ ಅವನ ಬಳಿ 
ಅದಕ್ಕೆ ಬೇಕಾದ ಅರಬಿ ಪದಗಳಿರಲಿಲ್ಲವೇ?" ಈ ರೀತಿ ಅಸ್ಪಷ್ಟ: ಪದಗಳನ್ನು, ಬಳಸಬೇಕಿತ್ತೇ? ಇಂತಹ ಒಗಟುಗಳ ಭಾಷೆಯನ್ನು. ಕುರ್‌ಆನ್‌ 
ಬಳಸುವುದಾದರೂ ಹೇಗೆ? ಕುರ್‌ಆನಿನ ಪ್ರಥಮ ಅಭಿಸಂಜೋಧಿತರಾದ ಸಾಮಾನ್ಯ ಅರಬರು ಅದನ್ನು ನ ಅರ್ಥ ಮಾಡಿಕೊಂಡಾರು. 

ಜಿನ್ಸ್‌ಗಳೆಂದರೆ ಸುಲೈಮಾನರ ಸೇವೆಗೈಯುತ್ತಿದ್ದ ಗಡಿನಾಡಿನ ಗೋತ್ರಗಳಾಗಿದ್ದುವಂಬುದು. ಈ ಸಮರ್ಥನೆಯ ಅತಿ 
ವಿಚಿತ್ರ ಅಂಶವಾಗಿದೆ. ತಾವು ಪರೋಕ್ಷ ಜ್ಞಾವಿಗಳೆಂದು ವಾದಿಸುವವರು ಅವರಲ್ಲಿ ಯಾರಿದ್ದರು ಮತ್ತು ಅವರಲ್ಲಿ ಯಾರನ್ನು 
ಬಹುದೇವವಿಶ್ಚಾಸಿಗಳು ಪರೋಕ್ಷ ಕ ಜ್ಞಾನಿಗಳೆಂದು ನಂಬುತ್ತಿದ್ದರು ಎಂಬುದೇ ಪ್ರಶ್ನೆ ಕುರ್‌ಆನಿನ ಈ ಹೇಳಿಕೆಯು, ಒಬ್ಬ ವಿಶ್ವಾಸಿಯ 

| ಮಟ್ಟಿಗೆ, ಜಿನ್‌ಗಳೆಂದರೆ ಗಡಿನಾಡ ಗೋತ್ರಗಳೆಂಬ ಭಾವನೆಯನ್ನು ತಿದ್ದಿಕೊಳ್ಳಲು ಸಾಕಾಗಿತ್ತು. ಆದರೆ ಭೌತಿಕ ಲೋಕದಲ್ಲಿ ಜಿನ್ನ್‌ಗಳೆಂಬ 

ಒಂದು ರಹಸ್ಯ ಜೀವಿಗಳೂ ಇದ್ದಾರೆಂಬುದನ್ನು ನಂಬಲು ನಾಚಿಕೆ ಪಡುವವರು ಕುರ್‌ಆನಿನ ಈ ಹೇಳಿಕೆಯ ಹೊರತಾಗಿಯೂ ತಮ್ಮ 
ಸಮರ್ಥನೆಯಲ್ಲೇ ಸ್ಥಿರವಾಗಿದ್ದಾರೆ. 

ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅಲ್ಲಾಹನು, ಬಹುದೇವ ವಿಶ್ವಾಸಿಗಳು ಜಿನ್ನ್‌ಗಳನ್ನು ಆತನ ಸಹಭಾಗಿಗಳೆಂದು, ಸಂತಾನವೆಂದೂ 
ಭಾವಿಸಿ ಅವರ ಆಶ್ರಯ ಪಡೆಯುತ್ತಾರೆಂದು ಜ್‌ ಇ 


"ಅವರು ಜಿನ್ಸ್‌ಗಳನ್ನು ಅಲ್ಲಾಹನಿಗೆ ಸ ವಸ್ತುತಃ ಜೆ ಅವರನ್ನು ಸೃಷ್ಟಿಸಿರುವನು.'' (6:100) 
“ದತ 545೩4 

"ಇವರು ಅಲ್ಲಾಹ್‌ ಮತ್ತು ದೇವಚರರ ನಡುವೆ ವಂಶ ಸಂಬಂಧವನ್ನು ಉಂಟು ಮಾಡಿಬಿಟ್ಟಿದ್ದಾರೆ. ”” (37:158) 

SMES SY OS OG 584 

""ಮಾನವರ ಪೈಕಿ ಕೆಲವರು ಜಿನ್ಸ್‌ಗಳ ಪೈ: ಕಿ ಕೆಲವರ ಅಭಯ ಯಾಚಿಸುತ್ತಿದ್ದರು.''(72:6) ಈ ನಂಬಿಕೆಗಳ ಪೈಕಿ, ಅವರು ಜಿನ್ನ್‌ 
ಗಳನ್ನು ಪರೋಕ್ಷ ಜ್ಞಾನಿಗಳಿಂದು ಭಾವಿಸಿ ಪರೋಕ್ಷದ ವಿಷಯಗಳನ್ನು ತಿಳಿಯಲು ಅವರ ಮೊರೆ ಹೋಗುತ್ತಿದ್ದರು ಎಂಬ ನಂಬಿಕೆಯೂ. 
ಒಂದಾಗಿತ್ತು. ಅಲ್ಲಾಹನು ಅದೇ ನಂಬಿಕೆಯನ್ನು. ಖಂಡಿಸಲು ಈ ಘಟನೆಯನ್ನು ವಿವರಿಸುತ್ತಿದ್ದಾನೆ. ಇದರ ಉದ್ದೇಶವು ಮಕ್ಕಾದ 
ಬಹುದೇವ ವಿಶ್ವಾಸಿಗಳಿಗೆ, ನೀವು ಅಜ್ಞಾನ ಕಾಲದ ತಪ್ಪು ನಂಬಿಕೆಗಳಿಗೆ ಅಂಟಿಕೊಂಡಿರುತ್ತೀರಿ. ವಸ್ತುತಃ ಇದು ಸಂಪೂರ್ಣ ನಿರಾಧಾರ 
ನಂಬಿಕ್ಷೆಯಾಗಿದೆಯೆಂದು ತಿಳಿಸುವುದಾಗಿತ್ತು. (ಹೆಚ್ಚಿನ ವಿವರಗಳಿಗೆ 63ನೇ ಟಿಪ್ಪಣಿ ನೋಡಿರಿ.) 

25. ವಾಕ್ಚರಣಿಯನ್ನು ಗ್ರಹಿಸಲು ಅಧ್ಯಾಯದ ಪ್ರಥಮ ರುಕೂಆ್‌ನ್‌ ವಿಷಯಗಳನ್ನು ಗಮನದಲ್ಲಿಧಿಸಬೇಕು. ಅದರಲ್ಲಿ ಹೀಗೆ 
ಹೇಳಲಾಗಿದೆ- ಆರಬ್‌ ಸೆ: ೈನಿಷೇಧಿಗಳು ಪರಲೋಕ ಬರಲಿದೆಯೆಂಬುದು ಬುದ್ಧಿಗೆಟುಕದ ವಿಷಯವೆಂದು ಭಾವಿಸುತ್ತಾರೆ. ಈ 
ನಂಬಿಕೆಯನ್ನು ಮುಂದಿಡುವ ಸಂದೇಶವಾಹಕರ ಬಗ್ಗೆ ಇಂತಹ ವಿಚಿತ್ರ ವಿಷಯಗಳನ್ನು ತಿಳಿಸುವ ವ್ಯಕ್ತಿ ಒಂದೋ ಹುಚ್ಚನಾಗಿರಬೇಕು 
ಅಥವಾ ಉದ್ದೇಶಪೂರ್ವಕವಾಗಿ ಸುಳ್ಳಾಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ಹೇಳಿ ನಡೆಯುತ್ತಿದ್ದಾರೆ. ಇದಕ್ಕೆ ಉತ್ತರವಾಗಿ ಅಲ್ಲಾಹನು ಮೊದಲು 
ಕೆಲವು ಬೌದ್ಧಿಕ ಪುರಾವೆಗಳನ್ನು ನೀಡಿದನು. ಅದರ ವಿವರಣೆಯನ್ನು ನಾವು?, 8 ಮತ್ತು 12ನೇ ಟಿಪ್ಪಣಿಯಲ್ಲಿ. ಕೊಟ್ಟಿದ್ದೇವೆ. 

ಅನಂತರ ಎರಡನೆಯ ರುಕೂಟ್‌ನಲ್ಲಿ ದಾವೂದ್‌, ಸುಲ್ಪೆಮಾನ್‌(ಅ ಹಾಗೂ ಸಬಾದ ರಾಣಿಯ ವೃತ್ತಾಂತಗಳನ್ನು ಒಂದು 
ಐತಿಹಾಸಿಕ ಸ ಸುನಾನೆಯಂಜು ನೆಲೆಯಲ್ಲಿ ವಿವರಿಸಿದ್ದಾನೆ. ಇದರ ಉದ್ದೇಶವು ಭೂ ಮುಖದ ಮೇಲೆ ಮಾನವನ ಸ್ಥಿತಿಗಳು ಪ್ರತೀಕಾರದ 


ಕಾಂಡ - 22 


34. ಸಬಾ 153 


4 ೨% ೨ > ಆ 1 1. ಟೇ ಗ ಫ್‌ ಯ ಯ ಟ್‌ ಟಟ 

ಮ), OF 5655 15 bE 818 ಯ HL M3 

1 ೨ ಡಿಸ ೨ 2343” ಕಿ ಆತ್ಮ ಸ ಲ ಲ 2A 

MNS AL sO AEN EYE 029 ಜಟ 

ಥೆ 4 v೨ PN PTT TEN ಛಂದಿದ್ದದಔ ps pd po 

೫9/6 SE a SNL USS 305 0353 
ಹೋದರು.” ಕೊನೆಗೆ ನಾವು ಅವರ ಮೇಲೆ ಅಣೆಕಟ್ಟು ಮುರಿದ ಮಹಾಪೂರವನ್ನು ಕಳುಹಿಸಿ ಬಿಟ್ಟೆವು” ಮತ್ತು 
ಅವರ ಹಿಂದಿನ ಎರಡು ತೋಟಗಳ ಸ್ಥಾನದಲ್ಲಿ ಅತ್ಯಂತ ಕಹಿಫಲಗಳು ರುಾವಕ ವೃಕ್ಷಗಳು ಮತ್ತು ಕೆಲವು ಬೋರೆ 
ಮರಗಳಿಂದ ಕೂಡಿದ ಬೇರೆ ಎರಡು ತೋಟಗಳನ್ನು ಅವರಿಗೆ ಕೊಟ್ಟೆವು.” ಇದು, ನಾವು ಅವರ ಸತ್ಯನಿಷೇಧಕ್ಕೆ 

ನೀಡಿದ ಪ್ರತಿಫಲವಾಗಿತ್ತು. ಇಂತಹ ಪ್ರತಿಫಲವನ್ನು ಕೃತಫ್ನರ ಹೊರತು ಇನ್ನಾರಿಗೂ ನಾವು ಕೊಡುವುದಿಲ್ಲ :. 

(18-21) ಅವರ ಮತ್ತು ನಾವು ಸಮೃದ್ಧಗೊಳಿಸಿದ್ದಂತಹ ನಾಡುಗಳ ನಡುವೆ ಸ್ಪಷ್ಟವಾದ ನಾಡುಗಳನ್ನು ನಾವು 
ನೆಲೆಗೊಳಿಸಿದ್ದೆವು ಮತ್ತು ಅವುಗಳಲ್ಲಿ ಪ್ರಯಾಣದ ದೂರಗಳನ್ನು ಒಂದು ಪ್ರಮಾಣದಲ್ಲಿ೦ಿಸಿದ್ದೆವು.?' ಆಹೋ ರಾತ್ರಿ 
ಸಂಪೂರ್ಣ ನೆಮ್ಮದಿಯೊಂದಿಗೆ ಈ ದಾರಿಗಳಲ್ಲಿ ಸಂಚರಿಸಿರಿ. ಆದರೆ ಅವರು, "ನಮ್ಮ ಪ್ರಭೂ! ನಮ್ಮ ಪ್ರಯಾಣದ 


ಕಾನೂನಿನ ಪ್ರಕಾರ ಇರುವುದರ ಸಾಕ್ಷ್ಯವಹಿಸುತ್ತದೆ ಎಂದು ಮನವರಿಕೆ ಮಾಡಿಕೊಡುವುದಾಗಿದೆ. ಮಾನವ ತನ್ನಇತಿಹಾಸವನ್ನುಗಮನಿಸಿ 
ನೋಡಿದರೆ, ಈ ಲೋಕವು ಬೇಕಾಬಿಟ್ಟೆಯಾಗಿ ನಡೆಯುವ ಒಂದು ಅಂಧಕಾರದ ನಗರಿಯಲ್ಲ ಬದಲಾಗಿ ಓರ್ವ ಆಲಿಸುವ ಮತ್ತು 
ವೀಕ್ಷಿಸುವ ದೇವನು ರಾಜ್ಯಭಾರ ನಡೆಸುತ್ತಿದ್ದು ಕೃತಜ್ಞದಾಸರೊಂದಿಗೆ ಆತ ಒಂದು ರೀತಿಯಲ್ಲಿವ್ಯವಹರಿಸಿದರೆ, ಕೃತಪ್ಪತೆಯ ಮಾರ್ಗದಲ್ಲಿ 
ನಡೆಯುವವರೊಂದಿಗೆ ಇನ್ನೊಂದು ರೀತಿಯಲ್ಲಿ ವ್ಯವಹರಿಸುತ್ತಾನೆಂದು ತಿಳಿಯಬಹುದು. ಪಾಠ ಕಲಿಯ ಬಯಸುವವನು, ದೇವ 
ಸಾಮ್ರಾಜ್ಯದಲ್ಲಿ ಒಳಿತು-ಕೆಡುಕುಗಳ ಪರಿಣಾಮ ಒಂದೇ ಆಗಿರುವುದಿಲ್ಲವೆಂಬುದನ್ನು ಇತಿಹಾಸದಿಂದ ಕಲಿಯಲಿ, ಒಳಿತಿಗೆ ಪೂರ್ಣ 
ಪ್ರತಿಫಲ ಮತ್ತು ಕೆಡುಕಿಗೆ ಪೂರ್ಣ ದುಷ್ಟಲ ನೀಡುವುದು ಅವನ ನ್ಯಾಯ ನೀತಿಯ ಅನಿವಾರ್ಯ ಬೇಡಿಕೆಯಾಗಿದೆ. 

26. ಅಂದರೆ ಅವರ ಬಳಿಯಲ್ಲಿರುವುದೆಲ್ಲಯಾರೋ ನೀಡಿದ್ದೇ ಹೊರತು ಅವರು ಸ್ವಯಂ ಗಳಿಸಿದುದಲ್ಲವೆಂಬುದರ ಸಂಕೇತ. 
ಅವರ ಆರಾಧನೆ, ಉಪಾಸನೆ ಮತ್ತು ಕೃತಜ್ಞತೆಗಳಿಗೆಲ್ಲ ಈ ಅನುಗ್ರಹಗಳನ್ನು ದಯಪಾಲಿಸಿದ ದೇವನೇ ಹೊರತು, ಈ ಕೊಡುಗೆಗಳನ್ನು 
ನೀಡುವುದರಲ್ಲಿ ಪಾಲೇ ಇಲ್ಲದ ಯಾರೂ ಅರ್ಹರಲ್ಲವೆಂಬುದರ ಸಂಕೇತ. ಅವರ ಸಂಪತ್ತೆಲ್ಲವೂ ಶಾಶ್ವತವಲ್ಲ ಬದಲಾಗಿ ಅದು 
ಬಂದಂತೆಯೇ ಹೋಗುವ ಸಾಧ್ಯತೆಯೂ ಇದೆಯೆಂಬುದರ ಸಂಕೇತ. 

27. ಇಡೀ ದೇಶದಲ್ಲಿ ಎರಡೇ ತೋಟಗಳಿದ್ದುವೆಂದು ಇದರರ್ಥವಲ್ಲ ಬದಲಾಗಿ, ಸಬಾದ ಇಡೀ ಭೂಪ್ರದೇಶವು ಹಚ್ಚ 
ಹಸಿರಾಗಿದೆ ಎಂದರ್ಥ. ಮಾನವನು ಎಲ್ಲಿನಿಂತರೂ ಅವನ ಎಡ-ಬಲಗಳಲ್ಲಿತೋಟಗಳೇ ಕಾಣುತ್ತಿದ್ದುವು. 

28. ದಾಸ್ಯ ಮತ್ತು ಕೃತಜ್ಞತೆಯನ್ನು ಬಿಟ್ಟು ಅವರು ಕೃತಫ್ಲತೆ ಮತ್ತು ವಿದ್ರೋಹದ ನೀತಿಯನ್ನನುಸರಿಸಿದರು. ಸ 

29. ಮೂಲದಲ್ಲಿ ಳೆ! 4 "ಸೈಲುಲ್‌ ಅರಿಮಿ' ಎಂಬ ಪದ ಬಳಕೆಯಾಗಿದೆ. ಅಣೆಕಟ್ಟುಎಂಬುದು ಅದರರ್ಥ, 8 "ಇರಮ್‌' 
ಎಂಬುದು ದಕ್ಷಿಣ ಅರೇಬಿಯಾದ ಲ. "ಇರ್ಮನ್‌' ಎಂಬ ಪದದ ವ್ಯತ್ಛತ್ತಿಯಾಗಿದೆ. ಯಮನ್‌ನ ಭೂಖನನದಿಂದ ದೊರಕಿದ ಶಿಲಾ 
ಲೇಖಿಗಳಲ್ಲಿಈ ಪದ ವ್ಯಾಪಕವಾಗಿ ಬಳಕೆಯಾಗಿದೆ. ಉದಾ: ಕ್ರಿ.ಶ. 542 ಅಥವಾ 543ರ ಒಂದು ಶಿಲಾ ಲೇಖವನ್ನು ಇಥಿಯೋಪಿಯಾದ 
ಆಳರಸ ಅಬ್ರಹನು ಮಆರಿಬ್‌ನ ಗೋಡೆ ನಿರ್ಮಿಸಿದ ನಂತರ ಅಲ್ಲಿಸ್ಥಾಪಿಸಿದ್ದ ಅದರಲ್ಲಿ "ಅಣೆಕಟ್ಟು' ಎಂದರ್ಥದಲ್ಲಿ ಈ ಪದ ಅಲ್ಲಲ್ಲಿ 
ಬಳಕೆಯಾಗಿದೆ. ಆದ್ದ೦ಿಂದ ಸೈಲುಲ್‌ ಇರಮ್‌ ಎಂಬುದರ ತಾತ್ಸರ್ಯ ಅಣೆಕಟ್ಟು ಒಡೆದಾಗ ಹರಿಯುವ ಪ್ರವಾಹವಾಗಿದೆ. 

30. ಅಂದರೆ ಸೈಲುಲ್‌ ಅರಿಮಿನಿಂದಾಗಿ ಇಡೀ ಪ್ರದೇಶವು ನಾಶವಾಯಿತು. ಸಬಾದವರು ಗುಡ್ಡ ಬೆಟ್ಟಗಳ ಮೇಲೆ ನಿರ್ಮಿಸಿದ 
ಅಣೆಕಟ್ಟುಗಳು ಒಡೆದು ಸಂಪೂರ್ಣ ನೀರಾವರಿ ವ್ಯವಸ್ಥೆಯೇ ಅಸ್ತವ್ಯಸ್ತಗೊಂಡಿತು. ಅದರ ನಂತರ ಸ್ಪರ್ಗ ಸದ್ಭಶವಾಗಿದ್ದಂತಹ ಇಡೀ 
ಪ್ರದೇಶವು ಕಾಡು ಮರಗಳಿಂದ ತುಂಬಿತು. ತಿನ್ನಲಹ್ಹವಾದ ಯಾವುದಾದರೂ ವಸ್ತು ಉಳಿದಿದ್ದರೆ ಅದು ಮುಳ್ಳುಕಂಟಿಗಳಲ್ಲಿಬೆಳೆಯುವ 
ಕೆಂಪು ಬುಗರಿ ಹಣ್ಣುಗಳು ಮಾತ್ರ. 

31. "ಸಮೃದ್ಧ ಪ್ರದೇಶ'ವೆಂದರೆ ಸಿರಿಯಾ ಮತ್ತು ಫೆಲೆಸ್ತೀನಿನ ಪ್ರದೇಶವಾಗಿದೆ. ಕುರ್‌ಆನ್‌ ಸಾಮಾನ್ಯವಾಗಿ ಅದನ್ನು 
ಅದೇ ಹೆಸರಿನಿಂದ ಕರೆದಿದೆ. (ನೋಡಿರಿ ಅಲ್‌ ಅಆ್‌ರಾಫ್‌: 137, ಬನೀ ಇಸ್ರಾಈಲ್‌: 1, ಅಲ್‌ ಅಂಬಿಯಾ: 71, 81) "ಸುವ್ಯಕ್ತ 
ನಗರಗಳು' ಎಂದರೆ ರಾಜಮಾರ್ಗದಲ್ಲಿರುವ ಗ್ರಾಮಗಳು ಮರೆಯಾಗಿರದ ಗ್ರಾಮಗಳು. ಅವು ದೂರ ದೂರದಲ್ಲಿರದೆ ಹತ್ತಿರ 
ಹತ್ತಿರ ಇದ್ದವು ಎಂಬರ್ಥವೂ ಆಗಬಹುದು. ಒಂದು ಗ್ರಾಮದ ಕುರುಹುಗಳು ಮುಗಿಯುವಾಗ ಇನ್ನೊಂದು ಗ್ರಾಮದ ಕುರುಹುಗಳು 
ಗೋಚರಿಸುತ್ತಿದ್ದುವು. 


ಕಾಂಡ - 22 


154 ತಪ್ಪೀಮುಲ್‌ ಕುರ್‌ಆನ್‌ 


ಹ ದ್ರ ೫೩% ಣ್ಣ ೨ ಸ? FRR (331141 (ಆ NC a2 (ರ 
* 3543 06 ಸತತ; ಟ್ರಿ ಸೂಯ (Bs ಓಟ! ಯಹ ಟ್ರ - 
ಹಲ 1333 ರ್‌ LG ಜಲ್ಸಾ ಜ್‌ ಚ ಜೆ... y ೩೨೬೭ 
ESE SE ಯ) 256 A OTE 6% ತ್ರಿಕ) 

ನ ಟ್‌ 2 F822 11 ೨ ೨ಿಟ್ನತ್ನಿರಿಗ್ಗೆಗ ಬಗ್ಗೆ 3 
SSNS IY BL SB ade ಓ.ಜಿ 38 


ದೂರವನ್ನು ಹೆಚ್ಚಿಸು ಎಂದರು. ಅವರು ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದರು. ಕೊನೆಗೆ ನಾವು ಅವರನ್ನು 
ಕಥೆಯನ್ನಾಗಿ ಮಾಡಿಬಿಟ್ಟೆವು ಮತ್ತು ಅವರನ್ನು ಸಂಪೂರ್ಣ ಛಿನ್ನ ಭಿನ್ನಗೊಳಿಸಿ ಬಿಟ್ಟೆವು.” ನಿಶ್ಚಯವಾಗಿಯೂ 
ಸಹನಶೀಲ ಹಾಗೂ ಕೃತಜ್ಞನಾಗಿರುವ ಪ್ರತಿಯೊಬ್ಬನಿಗೂ ಇದರಲ್ಲಿ ನಿದರ್ಶನ ಗಳಿವೆ.* ಅವರ ವಿಷಯದಲ್ಲಿ 
ಇಬ್‌ಲೀಸನು ತನ್ನ ಗುಮಾನಿಯನ್ನು ಸತ್ಯವಾಗಿ ಕಂಡನು. ಸತ್ಯವಿಶ್ವಾಸಿಗಳಾಗಿದ್ದ ಕೆಲವೇ ಮಂದಿಯ ಒಂದು 
ಗುಂಪಿನ ಹೊರತು ಅವರೆಲ್ಲರೂ ಅವನನ್ನೇ ಅನುಸರಿಸಿದರು. ಇಬ್‌ಲೀಸನಿಗೆ ಅವರ ಮೇಲೇನೂ ಅಧಿಕಾರ 


ಪ್ರಯಾಣದ ದೂರವನ್ನು ಒಂದು ಅಂದಾಜಿನಲ್ಲಿಡಲಾಗಿದೆಯೆಂದರೆ ಯಮನ್‌ನಿಂದ ಸಿರಿಯಾದ ವರೆಗಿನ ಪ್ರಯಾಣವು 
ಜನವಸತಿ ಪ್ರದೇಶಗಳಿಂದ ಹಾದು ಹೋಗುತ್ತಿತ್ತು. ಅದರ ಒಂದು ಹಂತದಿಂದ ಇನ್ನೊಂದು ಹಂತದ ವರೆಗಿನ ದೂರವು 
ನಿರ್ಣಯಿಸಲ್ಪಟ್ಟಿತ್ತು. ಜನವಸತಿ ಪ್ರದೇಶಗಳ ಪ್ರಯಾಣ ಮತ್ತು ಜನವಾಸವಲ್ಲದೆ ಮರುಭೂಮಿಯ ಪ್ರಯಾಣದ ವ್ಯತ್ಯಾಸ ಇದೇ ಆಗಿದೆ. 
ಮರುಭೂಮಿಯ ಪ್ರಯಾಣಿಕನು ನಿರಂತರ ಸಾಗುತ್ತಾನೆ. ಆಯಾಸಗೊಂಡಾಗ ಎಲ್ಲಾದರೂ ತಂಗುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಜನವಸತಿ 
ಪ್ರದೇಶಗಳಲ್ಲಿ ಒಂದೂರಿನಿಂದ ಇನ್ನೊಂದೂರಿಗೆ ಪ್ರಯಾಣದ ದೂರ ನಿಶ್ಲಿಶವಾಗಿರುತ್ತದೆ. ಪ್ರಯಾಣದಲ್ಲಿ ಎಲ್ಲೆಲ್ಲಿನಿಲ್ಲಬೇಕು, ಮಧ್ಯಾಹ್ನ 
ಎಲ್ಲಿರಬೇಕು, ರಾತ್ರಿ ಎಲ್ಲಿಕಳೆಯಬೇಕು ಎಂಬುದನ್ನು ಪ್ರಯಾಣಿಕನು ಮೊದಲೇ ನಿಶ್ಚಯಿಸಬಲ್ಲನು. 

32. ಅರ್ಥಾತ್‌, ಅವರು ಬಾಯಿಯಿಂದಲೇ ಈ ರೀತಿ ಪ್ರಾರ್ಥಿಸಿರಬೇಕೆಂದಿಲ್ಲ ವಾಸ್ತವದಲ್ಲಿ ಅಲ್ಲಾಹನ ಅನುಗ್ರಹಗಳಿಗೆ ಕೃತಪ್ಪತ್ರ 
ತೋರುವವನು ತನ್ನ ಸ್ಥಿತಿಯಿಂದಲೇ, ದೇವಾ। ನಾನು ಈ ಅನುಗ್ರಹಗಳಿಗೆ ಅರ್ಹನಲ್ಲವೆಂದು ಹೇಳುತ್ತಾನೆ: ಅದೇ ರೀತಿ ಅಲ್ಲಾಹನ 
ಅನುಗ್ರಹಗಳಿಂದ ದುರ್ಲಾಭ ಪಡೆಯುವ ಜನಾಂಗವು ತನ್ನ ಪ್ರಭುವಿನೊಂದಿಗೆ, ದೇವಾ! ನಮ್ಮಿಂದ ಈ ಅನುಗ್ರಹಗಳನ್ನು ಕಿತ್ತುಕೊಳ್ಳು. 
ಏಕೆಂದರೆ ನಾವು ಅದಕ್ಕೆ ಅರ್ಹರಲ್ಲವೆಂದು ಪ್ರಾರ್ಥಿಸುತ್ತದೆ. 

ಅಲ್ಲದೆ, 6 ud ರಜ ಬೈ "ದೇವಾ! ನಮ್ಮಪ್ರಯಾಣದ ದೂರವನ್ನುದೀರ್ಥಗೊಳಿಸು' ಎಂಬ ಪದಗಳಿಂದ ಬಹುಶ: ಸಬಾದ 
ಜನಾಂಗವು ತನ್ನ ಜನಸಂಖ್ಯಾ ಹೆಚ್ಚಳದಿಂದ ತತ್ತರಿಸಿ ಹೋಗಿರಬಹುದೆಂದು ವ್ಯಕ್ತವಾಗುತ್ತದೆ. ಅದು ಇತರ ಅವಿವೇಕಿ ಜನಾಂಗಗಳಂತೆ 
ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ಅಪಾಯವೆಂದು ಭಾವಿಸಿ, ಅದನ್ನುತಡೆಯಲು ಪ್ರಯತ್ನಿಸಿತ್ತೆಂದೂ ವ್ಯಕ್ತವಾಗುತ್ತದೆ. 

33. ಸಬಾ ಜನಾಂಗವು ಸಂಪೂರ್ಣ ಛಿದ್ರ ವಿಚ್ಛಿದ್ರಗೊಂಡಿತು. ಅದರ ವಿಚ್ಛದ್ರತೆಯು ಒಂದು ನಾಣ್ಣುಡಿಯಾಗಿ ಪರಿಣಮಿಸಿತು. 
ಇಂದಿಗೂ ಅರಬರು ಯಾವುದೇ ವರ್ಗದ ವಿಚ್ಛಿದ್ರತೆಯನ್ನು ಸೂಚಿಸುವಾಗ, ಔಪ! "ಅವರು ಸಬಾದವರಂತೆ 
ವಿಚ್ಛದ್ರಗೊಂಡರು' ಎಂದು ಹೇಳುತ್ತಾರೆ. ಅಲ್ಲಾಹನು ಅವರಿಂದ ಅನುಗ್ರಹಗಳನ್ನು ಕಸಿಯಲಾರಂಭಿಸಿದಾಗ ಸಬಾದ ವಿವಿಧ ಗೋತ್ರಗಳು 
ದೇಶ ಬಿಟ್ಟು ಅರೇಬಿಯಾದ ವಿವಿಧ ಪ್ರದೇಶಗಳಿಗೆ ವಲಸೆ ಹೋದರು. ಗಸ್ಸಾನಿಯರು ಸಿರಿಯಾ ಮತ್ತು ಜೋರ್ಡಾನ್‌ಗೆ ತೆರಳಿದರು. 
ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಯಸ್ರಿಬ್‌(ಮದೀನಾ)ನಲ್ಲಿ ಬಂದು ನೆಲೆಸಿದರು. ಖುರುಾಅ ಗೋತ್ರವು ಜಿದ್ದಾದ ಹತ್ತಿರ ತಿಹಾಮ 
ಎಂಬಲ್ಲಿ ವಾಸ್ತವ್ಯ ಹೂಡಿದರು. ಅರ್ಜ್‌ ಗೋತ್ರವು ಓಮಾನ್‌ನಲ್ಲಿ ವಾಸ ಮಾಡಿದರು. ಜುದಾಮ್‌ ಮತ್ತು ಕಿಂದ ಗೋತ್ರಗಳೂ 
ಅಲ್ಲಿಂದ ಹೊರಡಲು ನಿರ್ಬಂಧಿತರಾದರು. ಕೊನೆಗೊಂದು ದಿನ ಸಬಾ ಎಂಬ ಹೆಸರಿನ ಜನಾಂಗವೇ ಲೋಕದಿಂದ ಹೇಳ 
ಹೆಸರಿಲ್ಲದಂತಾಯಿತು. ಕೇವಲ ಅದರ ಸ್ಮರಣೆ ಜನರ ಬಾಯಲ್ಲುಳಿಯಿತು. 

34. "ಸಾಬಿರ್‌' ಮತ್ತು "ಶಾಕಿರ್‌' ಎಂದರೆ ಅಲ್ಲಾಹನ ಅನುಗ್ರಹಗಳನ್ನು ಪಡೆದು ಮಿತಿಮೀರದವನ್ನು ಐಶ್ವರ್ಯ ಸಿಕ್ಕಿದ್ದಕ್ಕೆ ಬೀಗದ 
ವ್ಯಕ್ತಿ ಅಥವಾ ಜನಾಂಗವಾಗಿದ್ದಾರೆ ಮತ್ತು ಎಲ್ಲವನ್ನೂ ದಯಪಾಲಿಸಿದ ದೇವನನ್ನು ಮರೆತು ಬಿಡದ ಇಂತಹ ಜನರು ಅಭಿವೃದ್ಧಿಯ 
ಅವಕಾಶಗಳನ್ನು ಪಡೆದು ಕೃತಪ್ಪರಾಗಿ ಬಿಟ್ಟು ದುಷ್ಪರಿಣಾಮಕ್ಕೆ ತುತ್ತಾದವರಿಂದ ಸಾಕಷ್ಟು ಪಾಠ ಕಲಿಯಬಲ್ಲರು. 

35. ಪುರಾತನ ಕಾಲದಿಂದಲೂ ಸಬಾ ಜನಾಂಗದಲ್ಲಿ ಬಹುದೇವತೆಗಳನ್ನು ನಂಬುವ ಬದಲು ಕೇವಲ ಏಕದೇವನನ್ನು ನಂಬುವ 
ಒಂದು ವರ್ಗವಿತ್ತೆಂದು ಚರಿತ್ರೆಯಿಂದ ತಿಳಿದು ಬರುತ್ತದೆ. ಆಧುನಿಕ ಕಾಲದ ಪ್ರಾಚ್ಯ ವಸ್ತು ಸಂಶೋಧನೆಯಿಂದ, ಯಮನಿನಲ್ಲಿನಡೆದ 
ಭೂ ಖನನದಿಂದ ಸಿಕ್ಕಿದ ಶಿಲಾಲೇಖಗಳಲ್ಲಿ ಇಂತಹ ಒಂದು ಸಣ್ಣ ಗುಂಪಿನ ಸೂಚನೆ ಸಿಗುತ್ತದೆ. ಕ್ರಿ.ಪೂ. 650ರ ಸುಮಾರಿನ ಕೆಲವು 
ಶಿಲಾಲೇಖಗಳಲ್ಲಿಸಬಾಸಾಮ್ರಾಜ್ಯದ ಅನೇಕ ಕಡೆಗಳಲ್ಲಿ ದೂಸಮವಿ ಅಥವಾ ದೂಸಮಾವಿ(ಭೂಮ್ಯಾಕಾಶಗಳ ಪ್ರಭುಯ ಆರಾಧನೆಗಾಗಿ 
ಮಾತ್ರ ಮೀಸಲಾಗಿರಿಸಿದ್ದ ಅನೇಕ ಆರಾಧನಾಲಯಗಳಿದ್ದುದೆಂದು ತಿಳಿದು ಬಂದಿದೆ. ಕೆಲವು ಕಡೆಗಳಲ್ಲಿ ಆ ಆರಾಧ್ಯನ ಹೆಸರು 


ಕಾಂಡ - 22 


34. ಸಬಾ 155 


uD ತಿ ಗ್ಳ ೨೨ ಆ ಟಚ್‌ ಚ NLC ೨ “3 ಶ್ರ ಸ್ತಿ 

BAP ಬ ಬೂ SESS B38 ರೈ 
ಪ್ರಾಪ್ತವಿರಲಿಲ್ಲ ಆದರೆ ಪರಲೋಕವನ್ನು ನಂಬುವವನಾರು ಮತ್ತು ಅದರ ಬಗ್ಗೆ ಸಂಶಯಗ್ರಸ್ತನಾರು 
ಎಂದು ನಾವು ತಿಳಿಯ ಬಯಸಿದ್ದುದರಿಂದ ಹೀಗೆಲ್ಲ ಆಯಿತು.* ನಿನ್ನ ಪ್ರಭು ಪ್ರತಿಯೊಂದು ವಿಷಯದ 
ಮೇಲ್ನೋಟವುಳ್ಳವನಾರುತ್ತಾನೆ.' 
"ಆಕಾಶಗಳ ಒಡೆಯನಾದ ಅರಸ' ಎಂದು ಬರೆಯಲಾಗಿದೆ. ಈ ಕೂಟವು ಬಹುಕಾಲದವರೆಗೆ ಯಮನಿನಲ್ಲೇ ನೆಲೆಸಿತ್ತು. ಕ್ರಿ.ಶ. 373ರಲ್ಲಿ 
ಸಿಕ್ಕಿದ ಒಂದು ಶಿಲಾಲೇಖದಲ್ಲಿ (93919 5 A og ೬) D9 ಮಾ ಆ ಎಳೆ! ಎ3 ಯ," ಭೂಮ್ಯಾಕಾಶಗಳ 
ಒಡೆಯನಾದ ದೇವನ ಸಹಾಯ ಮತ್ತು ಬೆಂಬಲದಿಂದ' ಎಂಬಂತಹ ಪದಗಳು ಕಂಡು ಬಂದಿವೆ. ಕ್ರಿ.ಶ.458ರದ್ದೆಂದು ಹೇಳಲಾಗುವ 
ಇನ್ನೊಂದು ಶಿಲಾಲೇಖದಲ್ಲಿ ಆ ದೇವನಿಗೆ ಆ” 'ರಹ್ವಾನ್‌' ಎಂಬ ಪದ ಬಳಕೆಯಾಗಿದೆ. ಮೂಲ ಪದಗಳು “ರಹ್ವಾನನ 
ಸಹಾಯದಿಂದ” ಎಂದಾಗಿದೆ. 

36. ಅರ್ಥಾತ್‌ ಅವರು ದೇವನಿಗೆ ವಿಧೇಯರಾಗ ಬಯಸಿದರೆ, ಅವರನ್ನು ಬಲವಂತವಾಗಿ ಅವಿಧೇಯತೆಯ ಮಾರ್ಗಕ್ಕೆಳೆದು 
ತರುವ ಶಕ್ತಿ ಇಬ್ಬೀಸನಿಗೆ ಇಲ್ಲ ಅವರನ್ನು ದಾರಿ ತಪ್ಪಿಸುವುದು ಮತ್ತು ಅವನನ್ನು ಅನುಸರಿಸಬಯಸುವ ಎಲ್ಲರನ್ನೂ ತನ್ನ ಹಿಂದೆ 
ಅಣಿಗೊಳಿಸುವುದು ಮಾತ್ರ ಅಲ್ಲಾಹನು ಅವನಿಗೆ ನೀಡಿರುವ ಶಕ್ತಿ. ಪರಲೋಕವನ್ನು ನಂಬುವ ಮತ್ತು ಅದು ಬರುವ ವಿಷಯದಲ್ಲಿ 
ಸಂಶಯಗ್ರಸ್ತರಾಗುವವರ ಮಧ್ಯೆ ವ್ಯತ್ಯಾಸ ತಿಳಿಯಲಿಕ್ಕಾಗಿ ತನ್ನತ್ತ ಸೆಳೆಯುವ ಅವಕಾಶಗಳನ್ನು ಅಲ್ಲಾಹನು ಅವನಿಗೆ ನೀಡಿದ್ದಾನೆ. 

ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಲೋಕದಲ್ಲಿ ಮಾನವನನ್ನು ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಿಸುವ ಖಾತ್ರಿಯನ್ನು 
ಪರಲೋಕ ವಿಶ್ವಾಸವೊಂದು ಮಾತ್ರ ನೀಡಬಲ್ಲುದು. ತಾನು ಸತ್ತು ಇನ್ನೊಮ್ಮೆ ಜೀವಂತ ಎಬ್ಬಿಸಲ್ಲಟ್ಟು ದೇವನ ಮುಂದೆ ತನ್ನ ಲೆಕ್ಕ 
ಸಮರ್ಪಿಸಬೇಕಾಗಿದೆಯೆಂದು ನಂಬದವನು ಖಂಡಿತವಾಗಿಯೂ ದುರ್ಮಾರ್ಗಿಯಾಗುವನು. ಏಕೆಂದರೆ ಅವನನ್ನು ಸನ್ಮಾರ್ಗದಲ್ಲಿ 
ಸ್ಥಿರವಾಗಿ ನಿಲ್ಲಿಸುವಂತಹ ಹೊಣೆಗಾರಿಕೆಯ ಪ್ರಜ್ಞೆಯೇ ಅವನಲ್ಲಿರುವುದಿಲ್ಲ ಆದ್ದರಿಂದಲೇ ಮಾನವನನ್ನು ತನ್ನ ಉರುಳಲ್ಲಿ ಸಿಲುಕಿಸುವ 
ಶೈತಾನನ ಅತಿದೊಡ್ಡ ಅಸ್ಪವೇ ಅವನನ್ನು ಪರಲೋಕದಿಂದ ಅಲಕ್ಷ್ಯಗೊಳಿಸುವುದಾಗಿದೆ. ಅವನ ಈ ಮೋಸದ ಜಾಲದಿಂದ ಪಾರಾಗ 
ಬಯಸುವವನು ತನ್ನ ನೈಜ ಶಾಶ್ವತ ಜೀವನದ ಹಿತಕ್ಕಾಗಿ ಈ ಲೋಕದ ನಶ್ನರ ಹಿತವನ್ನು ಬಲಿ ಕೊಡಲು ಎಂದೂ ಸಿದ್ಧನಾಗಲಾರ. 
ಇದಕ್ಕೆ ವ್ಯತಿರಿಕ್ತವಾಗಿ ಶೈತಾನನ ಮೋಸದ ಬಲೆಗೆ ಬಿದ್ದು ಪರಲೋಕವನ್ನು ನಿರಾಕರಿಸುವವನು ಅಥವಾ ಕನಿಷ್ಠ ಅದರ ಬಗ್ಗೆ ಸಂಶಯ 
ತಾಳುವವನು ಮುಂದೆ ಬರಲಿದೆಯೆಂದು ಹೇಳುವ ಜೀವನದ ನಷ್ಟಕ್ಕೆ ಹೆದರಿ ಈ ಲೋಕದ ನಗದಿ ವ್ಯಾಪಾರವನ್ನು ಕೈ ಬಿಡಲಾರ. 
ಇದೇ ಪರಲೋಕ ನಿರಾಕರಣೆಯ ಕಾರಣದಿಂದಾಗಿಯೇ ಈ ಲೋಕದಲ್ಲಿ ಜನರು ದಾರಿ ತಪ್ಪಿದ್ದಾರೆ. ಯಾರಾದರೂ ಸನ್ಮಾರ್ಗವನ್ನು 
ಅನುಸರಿಸಿದ್ದರೆ ಅವನ ಸತ್ಯರ್ಮಗಳಿಗೆ ಈ ಪರಲೋಕ ವಿಶ್ವಾಸವೇ ಕಾರಣವಾಗಿದೆ. 

37. ಸಬಾ ಜನಾಂಗದ ಕುರಿತು ಕುರ್‌ಆನಿನ ಈ ಪರಾಮರ್ಶೆಗಳನ್ನು ಚೆನ್ನಾಗಿ ಗ್ರಹಿಸಲು ಅದರ ಕುರಿತು ಇತರ ಐತಿಹಾಸಿಕ 
ಮೂಲಗಳಿಂದ ದೊರೆತ ಮಾಹಿತಿಗಳೂ ನಮ್ಮ ಮುಂದಿರಬೇಕಾಗಿದೆ. 

ಚರಿತ್ರೆಯ ಪ್ರಕಾರ, ದಕ್ಷಿಣ ಅರೇಬಿಯಾದ ಕೆಲವು ದೊಡ್ಡ ಗೋತ್ರಗಳ ಕೂಟವೇ ಸಬಾ ಜನಾಂಗವಾಗಿತ್ತು. ಪ್ರವಾದೀಸ) 
ಹೇಳಿರುವುದಾಗಿ ಇಮಾಮ್‌ ಅಹ್ಮದ್‌, ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌, ಇಬ್ನು ಅಬ್ದುಲ್‌ ಬರ್ರ್‌ ಮತ್ತು ತಿರ್ಮಿದಿಯವರು 
ಹೀಗೆ ಉಲ್ಲೇಖಸಿದ್ದಾರೆ- ಅರೇಬಿಯಾದ ಓರ್ವ ವ್ಯಕ್ತಿಯ ಹೆಸರು ಸಬಾ ಎಂದಾಗಿತ್ತು. ಅವನಿಂದ ಆರೇಬಿಯಾದಲ್ಲಿಕಿಂದ, ಹಿಮ್ಯರ್‌, 
ಅರ್ಚ್‌ ಅಶ್‌ಅಯೈೆರನ್‌, ಮದ್‌ಜಿಹ್‌, ಅನ್ಸಾರ್‌ (ಇದರ ಎರಡು ಉಪಶಾಖೆಗಳು ಖಷ್‌ಅಮ್‌ ಮತ್ತು ಬಜೀಲ) ಆಮಿಲ, 
ಜುದಾಮ್‌, ಲಖ್ಸ್‌ ಮತ್ತು ಗಸ್ಸಾನ್‌ ಗೋತ್ರಗಳು ಬೆಳೆದುವು. 

ಪುರಾತನ ಕಾಲದಲ್ಲಿ ಅರೇಬಿಯಾದ ಈ ಜನಾಂಗವು ಲೋಕ ಪ್ರಸಿದ್ಧವಾಗಿತ್ತು. ಕ್ರಿ.ಪೂ. 2500ರಲ್ಲಿ ಊರ್‌ನ ಶಿಲಾಲೇಖಗಳಲ್ಲಿ 
ಅದರ ಹೆಸರು ಸಾಬೂಮ್‌ ಎಂದಿತ್ತು. ಅನಂತರ, ಬೆಬಿಲೋನಿಯಾ, ಅಸ್ಲೀರಿಯಾದ ಶಿಲಾಲೇಖಗಳಲ್ಲೂ ಬೈಬಲ್‌ನಲ್ಲೂ ಬಹಳವಾಗಿ 
ಅದರ ಪ್ರಸ್ತಾಪ ಬರುತ್ತದೆ. (ಉದಾ: ರುಬೂರ್‌ 15:72, ಯರ್ಮಿಯಾ 20:6, ಎಜಾಕಿಯೇಲ್‌ 22: 27, 13:28, ಯೋಬನು 19:6) 
ಗ್ರೀಸ್‌ ಮತ್ತು ರೋಮನ್‌ ಚರಿತ್ರಕಾರರು ಹಾಗೂ ಭೂಗೋಳ ಶಾಸ್ತ್ರಜರು ಥಿಯೋಫ್ರಾಸ್ಟಿಸಕ್ರಿ.ಪೂ. 288)ನ ಕಾಲದಿಂದ.ಹಿಡಿದು 
ಮಸೀಹ್‌ರ ನಂತರದ ಅನೇಕ ಶತಮಾನಗಳ ವರೆಗೆ ಅದನ್ನು ಪ್ರಸ್ತಾಪಿಸುತ್ತಾ ಬಂದಿದ್ದಾರೆ. 

ಅರೇಬಿಯಾದ ನೈಯತ್ಯ ಭಾಗದ, ಇಂದು ಯಮನ್‌ ಎಂದು ಕರೆಯಲ್ಪಡುವ ಪ್ರದೇಶವು ಅದರ ಕೇಂದ್ರವಾಗಿತ್ತು. ಅದರ 
ಉತ್ಥಾನವು ಕ್ರಿ.ಪೂ. 1100 ರಿಂದ ಆರಂಭವಾಗುತ್ತದೆ. ದಾವೂದ್‌ ಮತ್ತು ಸುಲ್ಳೆಮಾನ್‌(ಅರ ಕಾಲದಲ್ಲಿಅದು ಶ್ರೀಮಂತ ಜನಾಂಗವೆಂದು 
ಹೆಸರು ವಾಸಿಯಾಗಿತ್ತು. ಆರಂಭದಲ್ಲಿ ಅದು ಸೂರ್ಯಾರಾಧಕ ಜನಾಂಗವಾಗಿತ್ತು. ತರುವಾಯ ಅದರ ರಾಣಿ ಸುಲ್ಫೆಮಾನರ ಕೈಯಲ್ಲಿ 
(ಕ್ರಿ.ಪೂ. 965-926) ಸತ್ಯವಿಶ್ವಾಸ ಸ್ವೀಕರಿಸಿದಾಗ ಅದರ ಬಹುದೊಡ್ಡ ವಿಭಾಗದ ಜನರು ಮುಸ್ಲಿಮರಾಗಿರಬೇಕು. ಆದರೆ ಆ ಬಳಿಕ 


ಗು 


ಕಾಂಡ-22 


156 ತಪ್ಪೀಮುಲ್‌ ಕುರ್‌ಆನ್‌ 


ಆ ಜನಾಂಗದಲ್ಲಿ ಬಹುದೇವಾರಾಧನೆ ಮತ್ತು ಮೂರ್ತಿ ಪೂಜೆ ಹೇಗೆ ಬಲಗೊಂಡಿತೆಂದು ತಿಳಿಯದು. ಅವರು ಅಲ್‌ಮಕ(ಚಂದ್ರ 
ದೇವತೆ ಅಶ್ವರ್‌(ಧ್ರುವ ನಕ್ಷತ್ರು, ಹಮೀಮ್‌(ಸೂರ್ಯದೇವತೆ, ಹೋಬಸ್‌, ಹರಮ್‌ತಮ್‌ ಅಥವಾ ಹರೀಮತ್‌, ಅಲ್ಲದೆ ಇನ್ನೂ 
ಅನೇಕ ದೇವಿ-ದೇವತೆಗಳನ್ನು ಪೂಜಿಸ ತೊಡಗಿದರು. ಅಲ್‌ಮಕ ಆ ಜನಾಂಗದ ದೊಡ್ಡ ದೇವತೆಯಾಗಿತ್ತು. ಅದರ ಅರಸರು ಆ 
ದೇವತೆಯ ಮತ್ತು ಜನರ ಮಧ್ಯೆ ಮಧ್ಯಸ್ತಿಕೆದಾರರೆಂಬ ನೆಲೆಯಲ್ಲಿ ತಮ್ಮನ್ನು ಅನುಸರರ್ಣಾರೆಂದು ಮಾಡಿಕೊಂಡಿದ್ದರು. ಯಮನಿನಲ್ಲಿ 
ಅನೇಕ ಶಿಲಾಲೇಖಗಳು ಸಿಕ್ಕಿದ್ದು ಅವುಗಳಿಂದ ಇಡೀ ದೇಶವು ದೇವತೆಗಳ, ಅದರಲ್ಲೂ ವಿಶೇಷವಾಗಿ ಅಲ್‌ಮಕದ ದೇವಾಲಯಗಳಿಂದ 
ತುಂಬಿ ಹೋಗಿತ್ತೆಂದು ತಿಳಿದು ಬರುತ್ತದೆ. ಯಾವುದೇ ಪ್ರಮುಖ ಘಟನೆ ನಡೆದರೆ ಅವರಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತಿತ್ತು. 

ಪುರಾಶತ್ವ ಇಲಾಖೆಯ ಹೊಸ ಸಂಶೋಧನೆಯ ವೇಳೆ ಯಮನಿನಲ್ಲಿ ಸುಮಾರು ಮೂರು ಸಾವಿರ (3000) ಶಿಲಾಲೇಖಗಳು 
ಲಭಿಸಿದ್ದು ಅವುಗಳಿಂದ ಆ ಜನಾಂಗದ ಇತಿಹಾಸದ ಮೇಲೆ ಬೆಳಕು ಬೀಳುತ್ತದೆ. ಜೊತೆಗೆ ಅರಬ್‌ ವರದಿಗಳು ಹಾಗೂ ರೋಮ್‌ ಮತ್ತು 
ಗ್ರೀಸ್‌ನ ಇತಿಹಾಸಗಳು ನೀಡುವ ಮಾಹಿತಿಗಳನ್ನು ಸೇರಿಸಿದರೆ ಅದರ ಏವರವಾದ ಇತಿಹಾಸವನ್ನು ಕ್ರೋಡೀಕರಿಸಬಹುದಾಗಿದೆ. ಈ 
ಮಾಹಿತಿಗಳ ಪ್ರಕಾರ, ಅದರ ಇತಿಹಾಸದ ಪ್ರಧಾನ ಕಾಲ ಘಟ್ಟಗಳು ಈ ಕೆಳಗಿನಂತಿವೆ: 

:1) ಕ್ರಿ.ಪೂ. 650ಕ್ಕಿಂತ ಮುಂಚಿನ ಕಾಲಘಟ್ಟ: ಆ ಕಾಲದ ಸಬಾದ ಅರಸರ ಹೆಸರು (ಆಖ) ಮುಕರ್ರಿಬ್‌ ಎಂದಾಗಿತ್ತು. ಇವರು 
ಜನಸಾಮಾನ್ಯರ ಮತ್ತು ದೇವಂದಿರ ನಡುವಿನ ಕೊಂಡಿಯಾಗಿದ್ದರು ಅಥವಾ ಪ್ರರೋಜಹಿತಶಾಹಿಗಳಾಗಿದ್ದರೆಂದು ಇದರ ಅರ್ಥ. ಆ 
ಕಾಲದಲ್ಲಿ ಸರ್ವಾಹ್‌ ನಗರ ಅವರ ರಾಜಧಾನಿಯಾಗಿತ್ತು. ಅದರ ಪಳೆಯುಳಿಕೆಗಳು ಇಂದಿಗೂ ಮುಅರಿಬ್‌ನ ಪಶ್ಚಿಮ ದಿಕ್ಕಿಗೆ ಒಂದು 
ದಿನದ ಪ್ರಯಾಣ ದೂರದಲ್ಲಿಕಾಣಸಿಗುತ್ತದೆ. ಅದು ಕರೀಬ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದೇ ಕಾಲದಲ್ಲಿಮಆರಿಬ್‌ನ ಸುಪ್ರಸಿದ್ಧ 
ಅಣೆಕಟ್ಟಿಗೆ ಅಡಿಗಲ್ಲು ಹಾಕಲಾಯಿತು. ಅದನ್ನು ಬೇರೆ ಬೇರೆ ಅರಸರು ಆಗಾಗ ವಿಸ್ತರಿಸಿದರು. 

2) ಕ್ರಿ.ಪೂ. 650 ರಿಂದ 115ರ ವರೆಗಿನ ಕಾಲಘಟ್ಟ: ಆ ಕಾಲದಲ್ಲಿ ಸಬಾದ ಅರಸರು ಮಕರ್ರಿಬ್‌ನ ಬದಲು ಮಲಿಕ್‌(ರಾಜ) 
ಎಂಬ ಹೆಸರು ಸ್ವೀಕರಿಸಿಕೊಂಡರು. ಇನ್ನು ಮುಂದೆ ಸರಕಾರದಲ್ಲಿ ಧರ್ಮದ ಬದಲು ರಾಜಕೀಯ ಮತ್ತು ಜಾತ್ಯಾತೀತ ಬಣ್ಣ ಪ್ರಾಬಲ್ಯ 
ಪಡೆಯುವುದೆಂದು ಇದರ ಅರ್ಥ. ಆ ಕಾಲದಲ್ಲಿ ಅಲ್ಲಿನ ಅರಸರು ಸರ್ವಾಹ್‌ ನಗರವನ್ನು ತೊರೆದು ಮಆರಿಬನ್ನು ರಾಜಧಾನಿಯಾಗಿ 
ಮಾಡಿ ಅದನ್ನು ಬಹಳ ಅಭಿವೃದ್ಧಿ ಪಡಿಸಿದರು. ಅದು ಸಮುದ್ರ ಮಟ್ಟದಿಂದ 3900 ಅಡಿ ಎತ್ತರದಲ್ಲಿದ್ದು ಸನ್‌ಆ ದಿಂದ 60ಮೈಲು 
ಪೂರ್ವದಲ್ಲಿದೆ. ಇದೊಂದು ದೊಡ್ಡನಾಗರಿಕ ಜನಾಂಗವಾಗಿತ್ತೆಂದು ಅದರ ಪಳೆಯುಳಿಕೆಗಳು ಇಂದಿಗೂ ಸಾಕ್ಷ್ಯ ವಹಿಸುತ್ತವೆ. 

3) ಕ್ರಿ.ಪೂ. 115 ರಿಂದ ಕ್ರಿ.ಶ. 300ರ ವರೆಗಿನ ಕಾಲಘಟ್ಟ: ಈ ಕಾಲದಲ್ಲಿಸಬಾ ಜನಾಂಗದ ಒಂದು ಗೋತ್ರವೇ ಆದ ಹಿಮ್ಯರ್‌ 
ಪ್ರಾಬಲ್ಯ ಪಡೆಯಿತು. ಇದರ ಜನ ಸಂಖ್ಯೆ ಇತರ ಗೋತ್ರಗಳಿಗಿಂತ ಹೆಚ್ಚಿತ್ತು. ಆ ಕಾಲದಲ್ಲಿಮಲರಿಬನ್ನು ನಿರ್ನಾಮಗೊಳಿಸಿ ರುದಾನನ್ನು 
ರಾಜಧಾನಿಯಾಗಿ ಮಾಡಲಾಯಿತು. ಇದು ಹಿಮ್ಯರ್‌ ಗೋತ್ರದ ಕೇಂದ್ರ ಸ್ಥಾನವಾಗಿತ್ತು. ಆ ಬಳಿಕ "ರುಫಾರ್‌' ಎಂಬ ಹೆಸರಿನಿಂದ 
ಈ ನಗರ ಕರೆಯಲ್ಪಟ್ಟಿತು. ಯರೀಮ್‌ ನಗರದ ಹತ್ತಿರದ ಗೋಲಾಕಾರದ ಬೆಟ್ಟದಲ್ಲಿ ಅದರ ಪಳೆಯುಳಿಕೆಗಳನ್ನು ಇಂದಿಗೂ 
ಕಾಣಬಹುದು. ಅದಕ್ಕೆ ತಾಗಿಕೊಂಡಿರುವ ಪ್ರದೇಶದಲ್ಲಿ ಹಿಮ್ಯರ್‌ ಎಂಬ ಹೆಸರಿನ ಸಣ್ಣ ಗೋತ್ರವೊಂದು ವಾಸವಾಗಿದೆ. ಅದನ್ನು 
ನೋಡಿದರೆ ಹಿಂದೆಂದೋ ಲೋಕದಲ್ಲಿ ಪ್ರತಾಪ ಮೆರೆದಿದ್ದ ಅದೇ ಜನಾಂಗದ ಸ್ಥಾರಕವೇ ಎಂದು ಆಶ್ಚರ್ಯವಾಗಬಹುದು. ಅದೇ 
ಕಾಲದಲ್ಲಿ ಸಾಮ್ರಾಜ್ಯದ ಒಂದು ಭಾಗವೆಂಬ ನೆಲೆಯಲ್ಲಿ ಮೊತ್ತ ಮೊದಲ ಬಾರಿ ಯಮನೀ ಎಂಬ ಪದ ಪ್ರಯೋಗಿಸಲಾಯಿತು. 
ಕ್ರಮೇಣ ಅರೇಬಿಯಾದ ನೈಯತ್ಯ ಮೂಲೆಯ ಅಸೀರ್‌ನಿಂದ ಏಡನ್‌ ತನಕ ಮತ್ತು ಬಾಬುಲ್‌ ಮುಂದಬ್‌ನಿಂದ ಹದರ್‌ 
ಮೂಶ್‌ವರೆಗಿನ ಇಡೀ ಪ್ರದೇಶವು ಯಮನ್‌ ಎಂದು ಕರೆಯಲ್ಪಟ್ಟಿತು. ಇದೇ ಕಾಲದಲ್ಲಿಸಬಾ ಜನಾಂಗದ ಪತನ ಆರಂಭಗೊಂಡಿತು. 

4) ಕ್ರಿ.ಶ. 300 ದಿಂದ ಇಸ್ಲಾಮಿನ ಆರಂಭದ ವರೆಗಿನ ಕಾಲಘಟ್ಟ; ಇದು ಸಬಾ ಜನಾಂಗದ ಪತನದ ಕಾಲವಾಗಿದೆ. ಆ ಕಾಲದಲ್ಲಿ 
ಅವರೊಳಗೆ ಆಂತರಿಕ ಯುದ್ಧಗಳು ನಿರಂತರ ನಡೆದವು. ವಿದೇಶಿಯರ ಹಸ್ತಕ್ಷೇಪ ಆರಂಭವಾಯಿತು. ವ್ಯಾಪಾರ ವಹಿವಾಟುಗಳು 
ಅಳಿದು ಹೋದುವು. ಕೃಷಿ ಕಾರ್ಯಗಳು ಕೊನೆಗೊಂಡವು. ಕಟ್ಟಕಡೆಗೆ ಅದರ ಸ್ವಾತಂತ್ರ $ವೊ ಹೋಯಿತು. ಮೊದಲು ರುದಾನಿಗಳು, 
ಹಿಮ್ಕರರು ಮತ್ತು ಹಮದಾನಿಗಳ ಪರಸ್ಪರ ಕಲಹಗಳ ಲಾಭ ಪಡೆದ ಇಥಿಯೋಪಿಯನ್ನರು ಕ್ರಿ.ಶ. 340 ರಿಂದ 378ರ ವರೆಗೆ ಯಮನಿನ 
ಮೇಲೆ ಹಿಡಿತ ಸಾಧಿಸಿದರು, ಅನಂತರ ಸ್ವಾತಂತ್ರ್ಯ ಸಿಕ್ಕಿತಾದರೂ ಮಆರಿಬ್‌ನ ಪ್ರಸಿದ್ಧ ಅಣೆಕಟ್ಟಿನಲ್ಲಿ ಬಿರುಕು ಬೀಳಲಾರಂಭಿಸಿತು. 
ಕೊನೆಗೆ ಕ್ರಿ.ಶ. 450-451ರಲ್ಲಿಅಣೆಕಟ್ಟು ಒಡೆದ ಕಾರಣ ದೊಡ್ಡ ಪ್ರವಾಹವುಂಟಾಯಿತು. ಇದನ್ನು ಕುರ್‌ಆನ್‌ನ ಮೇಲಿನ ವಚನಗಳಲ್ಲಿ 
ಪ್ರಸ್ತಾಪಿಸಲಾಗಿದೆ. ಆ ಬಳಿಕ ಅಬ್ರಹನ ಕಾಲದ ವರೆಗೆ ಅಣೆಕಟ್ಟನ್ನು ದುರಸ್ತಿಗೊಳಿಸಲಾಯಿತಾದರೂ ಚದರಿ ಹೋಗಿದ್ದ ಜನಸಂಖ್ಯೆ 
ಮತ್ತೆ ಒಂದುಗೂಡಲಿಲ್ಲ ಅಸ್ತವ್ಯಸ್ತಗೊಂಡಿದ್ದನೀರಾವರಿ ಮತ್ತು ಕೃಷಿ ವ್ಯವಸ್ಥೆ ಪುನಃ ಸ್ಥಾಪನೆಗೊಳ್ಳಲಿಲ್ಲ 

ಕ್ರಿ.ಶ. 523ರಲ್ಲಿಯಮನಿನ ಯಹೂದಿ ಅರಸ ದೂನವಾಸನು ನಜ್ರಾನಿನ ಕೈಸ್ತರ ಮೇಲೆ ನಡೆಸಿದ ಭೀಕರ ಹಿಂಸೆ-ದೌರ್ಜನ್ಯಗಳ 
ಕತೆಯನ್ನು ಕುರ್‌ಆನ್‌ ಅಸ್ಚಾಬುಲ್‌ ಉಖ್ಲೂದ್‌(ಅಗ್ನಿ ಕುಂಡದವರು) ಎಂಬ ಹೆಸರಿನಲ್ಲಿ ಪ್ರಸ್ತಾಪಿಸಿದೆ. ಇದರ ಪ್ರತೀಕಾರವೆಂಬಂತೆ 
ಇಥಿಯೋಪಿಯಾದ ಕೈಸ್ತ ಸಾಮ್ರಾಜ್ಯವು ಯಮನಿನ ಮೇಲೆ ಆಕ್ರಮಣ ನಡೆಸಿ ಇಡೀ ದೇಶವನ್ನು ಗೆದ್ದುಕೊಂಡಿತು. ಆ ಬಳಿಕ 
ಯಮನಿನ ಇಥಿಯೋಪಿಯನ್‌ ಸಾಮಂತ ಅಬ್ರಹನು ಕಅಬಾದ ಕೇಂದ್ರೀಯ ಸ್ಥಾನವನ್ನು ಕೊನೆಗೊಳಿಸಲಿಕ್ಕಾಗಿ ಮತ್ತು ಅರೇಬಿಯದ 
ಇಡೀ ಪಶ್ಚಿಮ ಪ್ರದೇಶವನ್ನು ರೋಮನ್‌ ಮತ್ತು ಇಥಿಯೋಪಿಯನ್‌ ಪ್ರಭಾವ ವಲಯದೊಳಗೆ ತರಲಿಕ್ಕಾಗಿ ಕ್ರಿ.ಶ. 570 ಅಥವಾ 


ಕಾಂಡ - 22 


34. ಸಬಾ 157 


571ರಲ್ಲಿ (ಪ್ರವಾದಿಯವರ ಜನನಕ್ಕಿಂತ ಕೆಲವು ದಿನಗಳ ಮುಂಚೆ) ಮಕ್ಕಾದ ಮೇಲೆ ಆಕ್ರಮಣ ನಡೆಸಲು ಬಂದನಾದರೂ :ಅವನ 
ಸಂಪೂರ್ಣ ಸೇನೆಯು ನಾಶವಾಯಿತು. ಇದನ್ನು ಆಸ್ಟಾಬುಲ್‌ ಫೀಲ್‌(ಆನೆಯವರು) ಎಂಬ ಹೆಸರಿನಲ್ಲಿ ಕುರ್‌ಆನ್‌ ಪ್ರಸ್ತಾಪಿಸಿದೆ. 
ಕಟ್ಟ ಕಡೆಗೆ ಯಮನ್‌ ಇರಾನಿನ ಸ್ವಾಧೀನವಾಯಿತು. ಕ್ರಿ.ಶ. 628ರಲ್ಲಿ ಇರಾನಿನ ಆಳರಸ ಬಾದಾನ್‌ ಇಸ್ಲಾಮ್‌ ಸ್ವೀಕರಿಸಿದಾಗ 
ಆ ಸಾಮ್ರಾಜ್ಯವೂ ಕೊನೆಗೊಂಡಿತು. 

ಸಬಾ ಜನಾಂಗವು ಕೃಷಿ ಮತ್ತು ವ್ಯಾಪಾರದ ಮೂಲಕ ಅಭಿವೃದ್ಧಿ ಸಾಧಿಸಿತು. ಕೃಷಿಯನ್ನು ಅವರು ಅತ್ಯುತ್ತಮ ನೀರಾವರಿ 
ವ್ಯವಸ್ಥೆಯ ಮೂಲಕ ಅಭಿವೃದ್ಧಿ ಪಡಿಸಿದರು. ಇದರ ಉದಾಹರಣೆಯು ಬೆಬಿಲೋನಿಯವನ್ನು ಬಿಟ್ಟರೆ ಪುರಾತನ ಕಾಲದಲ್ಲಿ 
ಬೇರೆಲ್ಲೂ ಕಾಣಸಿಗುವುದಿಲ್ಲ, ಅಲ್ಲಿ ಪ್ರಕೃತಿದತ್ತವಾದ ನದಿಗಳಿದ್ದುವು. ಮಳೆಗಾಲದಲ್ಲಿ ಬೆಟ್ಟಗುಡ್ಡಗಳಿಂದ ನೀರು ಧಾರಾಕಾರವಾಗಿ 
ಹರಿದು ಬರುತ್ತಿತ್ತು. ಅದೇ ನಾಲೆಗಳಿಗೆ ಅಲ್ಲಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿ ನಾಲೆಗಳ ಮೂಲಕ ಇಡೀ ದೇಶಕ್ಕೆ ನೀರು ಸರಬರಾಜು 
ಮಾಡುತ್ತಿದ್ದರು. ಕುರ್‌ಆನಿನ ಹೇಳಿಕೆಯಂತೆ ನಾಲ್ಕೂ ಸುತ್ತ ತೋಟಗಳೇ ಇದ್ದುವು. ಈ ನೀರಾವರಿ ವ್ಯವಸ್ಥೆಯ ಅತಿ ದೊಡ್ಡ ಜಲ 
ಶೇಖರಣೆಯು ಮಲರಿಬ್‌ ನಗರ ಸಮೀಪದ ಬಲ್ಕ್‌ ಪರ್ವತದ ಮಧ್ಯದ ಕಣಿವೆಯಲ್ಲಿ ಅಣೆಕಟ್ಟು ನಿರ್ಮಿಸಿ ಮಾಡಿದುದಾಗಿತ್ತು. 
ಆದರೆ ಅಲ್ಲಾಹನ ಕೃಪಾಕಟಾಕ್ಷ ಅವರಿಂದ ಸರಿದಾಗ ಐದನೇ ಶತಮಾನದ ಮಧ್ಯಾವಧಿಯಲ್ಲಿ ಆ ಬೃಹತ್‌ ಅಣೆಕಟ್ಟು ಒಡೆಯಿತು. 
ಅದರಿಂದ ಹೊರಟ ಪ್ರವಾಹದ ರಭಸಕ್ಕೆ ಉಳಿದ ಅಣೆಕಟ್ಟುಗಳೆಲ್ಲ ಒಡೆದು, ಕೊನೆಗೆ ಇಡೀ ದೇಶದ ನೀರಾವರಿ ವ್ಯವಸ್ಥೆಯೇ ನುಚ್ಚು 
ನೂರಾಯಿತು. ಅನಂತರ ಅದನ್ನು ಪುನರ್‌ ನಿರ್ಮಿಸಲು ಯಾರೂ ಹೋಗಲಿಲ್ಲ, 

ವ್ಯಾಪಾರಕ್ಕಾಗಿ ಅಲ್ಲಾಹನು ಆ ಜನಾಂಗಕ್ಕೆ ಅತ್ಯುತ್ತಮ ಭೌಗೋಳಿಕ ವ್ಯವಸ್ಥೆ ದಯಪಾಲಿಸಿದ್ದು ಅದರಿಂದ ಅವರು ಪೂರ್ಣ 
ಪ್ರಯೋಜನ ಪಡೆದರು. ಒಂದು ಸಾವಿರ ವರ್ಷಗಳ ತನಕ ಅದೇ ಜನಾಂಗವು ಪೂರ್ವ-ಪಶ್ಚಿಮಗಳ ವ್ಯಾಪಾರದ ಮಧ್ಯವರ್ಶಿಯಾಯಿತು. 
ಒಂದೆಡೆ, ಅದರ ತೀರಗಳಿಗೆ ಚೀನಾದ ರೇಶ್ಯ, ಇಂಡೋನೇಶ್ಯಾ ಮತ್ತು ಮಲಬಾರಿನ ಗರಂ ಮಸಾಲೆ, ಭಾರತದ ಬಟ್ಟೆ ಮತ್ತು ಖಡ್ಗಗಳು, 
ಪೂರ್ವ ಆಫ್ರಿಕಾದ ಕರಿಯ ಗುಲಾಮರು, ಕೋತಿಗಳು, ಉಪ್ಪ ಪಕ್ಷಿಗಳ ಗರಿಗಳು, ಆನೆ ದಂತಗಳು ಆಮದಾಗುತ್ತಿದ್ದುವು. ಇನ್ನೊಂದೆಡೆ 
ಈ ಸರಕುಗಳನ್ನು ಈಜಿಪ್ಟ್‌ ಸಿರಿಯಾಗಳ ಪೇಟೆಗಳಿಗೆ ತಲುಪಿಸುತ್ತಿದ್ದರು. ಅಲ್ಲಿಂದ ರೋಮ್‌ ಮತ್ತು ಗ್ರೀಸ್‌ಗಳವರೆಗೆ ಈ ಸರಕುಗಳು 
ರವಾನೆಯಾಗುತ್ತಿದ್ದುವು. ಇದಲ್ಲದೆ ಲೋಬಾನ, ಗಂಧ, ಅಂಬರ್‌, ಕಸ್ತೂರಿ ಮುಂತಾದ ಪರಿಮಳ ದ್ರವ್ಯಗಳು ಅಲ್ಲೇ ಸಮೃದ್ಧವಾಗಿ 
ಬೆಳೆಯುತ್ತಿದ್ದುವು. ಅವುಗಳನ್ನು ಈಜಿಪ್ಟ್‌ ರೋಮ್‌ ಮತ್ತು ಸಿರಿಯಾದ ಜನರು ಬಹಳವಾಗಿ ಖರೀದಿಸುತ್ತಿದ್ದರು. - 

ಈ ಬೃಹತ್‌ ವ್ಯಾಪಾರವು ನೆಲ-ಜಲ ಮಾರ್ಗಗಳ ಮೂಲಕ ನಡೆಯುತ್ತಿತ್ತು. ಜಲಮಾರ್ಗದ ವ್ಯಾಪಾರವು ಸಾವಿರ ವರ್ಷಗಳ 
ಕಾಲ ಇದೇ ಸಬಾದ ಸ್ಥಾಮ್ಯದಲ್ಲಿತ್ತು. ಏಕೆಂದರೆ ಕೆಂಪು ಸಮುದ್ರದ ಹವಾಮಾನ, ನೀರಿನಡಿ ಬಂಡೆಗಳು ಹಾಗೂ ಲಂಗರು ಹಾಕುವ 
ಸ್ಥಳಗಳ ರಹಸ್ಯ ಅವರಿಗೆ ಮಾತ್ರ ತಿಳಿದಿತ್ತು. ಬೇರಾವುದೇ ಜನಾಂಗಕ್ಕೆ ಈ ಅಪಾಯಕಾರಿ ಸಮುದ್ರದಲ್ಲಿ ಹಡಗು ಚಲಾಯಿಸುವ 
ಧೈರ್ಯವಿರಲಿಲ್ಲ, ಈ ಸಮುದ್ರ ಮಾರ್ಗದಿಂದ ಈ ಜನರು ಜಾರ್ಡನ್‌, ಈಜಿಪ್ಟ್‌ಗಳ ಬಂದರುಗಳಿಗೆ ತಮ್ಮ ಸರಕುಗಳನ್ನು 
ತಲುಪಿಸುತ್ತಿದ್ದರು. ನೆಲ ಮಾರ್ಗಗಳು ಏಡನ್‌ ಮತ್ತು ಹದರ್‌ಮೌತ್‌ನಿಂದ ಮಲರಿಬ್‌ಗೆ ತಲುಪುತ್ತಿತ್ತು. ಅಲ್ಲಿಂದ ಒಂದು ಹೆದ್ದಾರಿಯು 
ಮಕ್ಕಾ ಜಿದ್ದಾ ಯಸ್ರಿಬ್‌, ಅಲ್‌ಉಲಾ, ತಬೂಕ್‌ ಮತ್ತು ಐಲಾಗಳಿಂದ ಹಾದು ಪಿಟ್ರಾದ ವರೆಗೆ ತಲುಪುತ್ತಿತ್ತು. ಅಲ್ಲಿಂದ ಒಂದು ಮಾರ್ಗ 
ಈಜಿಪ್ಟ್‌ನ ಕಡೆಗೂ ಇನ್ನೊಂದು ಸಿರಿಯಾದ ಕಡೆಗೂ ಹೋಗುತ್ತಿತ್ತು. ಆ ನೆಲ ಮಾರ್ಗದಲ್ಲಿ ಕುರ್‌ಆನಿನಲ್ಲಿ ಪ್ರಸ್ತಾಪಿಸಿರುವಂತೆ, ಯಮನ್‌ 
ನಿಂದ ಸಿರಿಯಾದ ಗಡಿಗಳ ವರೆಗೆ ಸಬಾಯಿಯವರ ವಸಾಹತುಗಳ ಸಾಲುಗಳೇ ಇವೆ. ಅವರ ವ್ಯಾಪಾರಿ ತಂಡಗಳು ರಾತ್ರಿ-ಹಗಲು 
ಅಲ್ಲಿಂದ ಹಾದು ಹೋಗುತ್ತಿದ್ದುವು. ಇಂದಿಗೂ ಅವುಗಳ ಅನೇಕ ಕುರುಹುಗಳು ಅಲ್ಲಿವೆ. ಅಲ್ಲಿನ ಸಬಾಯಿ ಮತ್ತು ಹುಮೈರಿ ಭಾಷೆಗಳ 
ಶಿಲಾ ಲೇಖನಗಳು ಸಿಕ್ಕಿವೆ. 

ಒಂದನೇ ಶತಮಾನದ ಸುಮಾರಿಗೆ ಈ ವ್ಯಾಪಾರಗಳು ಪತನೋನ್ಯುಖವಾಯಿತು. ಮಧ್ಯ ಪೂರ್ವದಲ್ಲಿ ಬಲಿಷ್ಠ ಗ್ರೀಕ್‌ ಮತ್ತು 
ರೋಮನ್‌ ಸಾಮ್ರಾಜ್ಯಗಳು ಸ್ಥಾಪನೆಗೊಂಡಾಗ, ಅರಬ್‌ ವ್ಯಾಪಾರಿಗಳು ತಮ್ಮ ಪಾರುಪತ್ಯದಿಂದಾಗಿ ಪಶ್ಚಿಮದ ಸರಕುಗಳಿಗೆ ಬೇಕಾಬಿಟ್ಟಿ 
ಬೆಲೆ ವಿಧಿಸುವುದರಿಂದ ಈ ರಂಗದಲ್ಲಿ ಮುನ್ನುಗ್ಗಿ ಆ ವ್ಯಾಪಾರವನ್ನು ಸ್ವಾಧೀನ ಪಡಿಸುವ ಉದ್ದೇಶದಿಂದ ಪ್ರಪ್ರಥಮವಾಗಿ ಗ್ರೀಕ್‌ 
ಮೂಲದ ಬತ್ಸಿಮೂಸ್‌ನು 11ಕ್ರಿ.ಪೂ. 285-46) ಹದಿನೇಳು ಶತಮಾನಗಳ ಹಿಂದೆ ಸಿಸುಸ್ವೀಸ್‌ ಫಿರ್‌ಔನನು ನೈಲ್‌ ನದಿಯನ್ನು 
ಕೆಂಪು ಸಮುದ್ರದೊಂದಿಗೆ ಜೋಡಿಸಲಿಕ್ಕಾಗಿ ತೋಡಿಸಿದ್ದ ಕಾಲುವೆಯನ್ನು ಪುನಃ ತೆರೆದನು. ಆ ಕಾಲುವೆಯ ಮೂಲಕ ಈಜಿಪ್ಟ್‌ನ 
ನಾವಿಕ ಸೇನೆಯು ಪ್ರಥಮ ಬಾರಿ ಕೆಂಪು ಸಮುದ್ರವನ್ನು ಪ್ರವೇಶಿಸಿತು. ಆದರೆ ಸಬಯನರ ವಿರುದ್ಧ ಅವರ ಈ ಕಾರ್ಯಾಚರಣೆ 
ಯಶಸ್ವಿಯಾಗಲಿಲ್ಲ ತರುವಾಯ ಈಜಿಪ್ಟಿನ ಮೇಲೆ ರೋಮನ್ನರ ಸ್ಥಾಧೀನವಾದಾಗ ಅವರು ಹೆಚ್ಚು ಶಕ್ತಿಶಾಲಿ ವರ್ತಕ ತಂಡವನ್ನು 
ಕೆಂಪು ಸಮುದ್ರಕ್ಕೆ ತಂದರು. ಅದರ ಬೆನ್ನಲ್ಲೇ ಒಂದು ಯುದ್ಧಪಡೆಯನ್ನೂ ತಂದರು. ಇದನ್ನು ಎದುರಿಸುವ ಶಕ್ತಿ ಸಬಯನರಲ್ಲಿರಲಿಲ್ಲ 
ರೋಮನ್ನರು ಬಂದರದ ವಿವಿಧ ಕಡೆಗಳಲ್ಲಿ ತಮ್ಮ ವಾಣಿಜ್ಯ ವಸಾಹತುಗಳನ್ನು ಸ್ಥಾಪಿಸಿದರು. ಅಲ್ಲಿ ಹಡಗುಗಳ ಅಗತ್ಯಗಳನ್ನು 
ಪೂರೈಸುವ ವ್ಯವಸ್ಥೆ ಮಾಡಿದರು. ಅವಕಾಶ ಸಿಕ್ಕಿದಲ್ಲೆಲ್ಲ ತಮ್ಮ ಸೇನಾ ತುಕಡಿಗಳನ್ನು ನೇಮಿಸಿದರು. ಕೊನೆಗೆ ಏಡನ್‌ನ ಮೇಲೆ 
ರೋಮನ್ನರ ಸೈನಿಕ ಸ್ವಾಧೀನವಾಯಿತು. ಇದೇ ಹಿನ್ನೆಲೆಯಲ್ಲಿ ಸಬಯನರ ಏರುದ್ಧ ರೋಮನ್‌ ಮತ್ತು ಇಥಿಯೋಹಿಯನ್‌ 
ಸಾಮ್ರಾಜ್ಯಗಳು ಪರಸ್ಪರ ಮೈತ್ರಿ ಮಾಡಿಕೊಂಡವು. ಇದರಿಂದಾಗಿ ಆ ಜನಾಂಗದ ಸ್ವಾಶಂತ್ರ್ಯವೂ ಕೊನೆಗೊಂಡಿತು. 


ಕಾಂಡ - 22 


158 ತಪ್ಪೀಮುಲ್‌ ಕುರ್‌ಆನ್‌ 


YS GINS SS ಸಕ್ತಿ ಯರ 
೫ಬ ಲ ದೂ ಹ ೨ PoE ೨14 Dus (A 
GN Ys ಓಟು ೪514161 SNL 
(22-23) (ಪೈಗಂಬರರೇ,್‌ ಈ ಬಹುದೇವ ವಿಶ್ವಾಸಿಗಳೊಡನೆ) ಹೇಳಿರಿ, "ನೀವು ಅಲ್ಲಾಹನ ಹೊರತಾಗಿ 
ನಿಮ್ಮ ಆರಾಧ್ಯರೆಂದು ಭಾವಿಸಿಕೊಂಡಿರುವವುಗಳನ್ನು ಪ್ರಾರ್ಥಿಸಿ ನೋಡಿರಿ.” ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ 
ಅವರು ಅಣುಗಾತ್ರದ ವಸ್ತುವಿಗೂ ಒಡೆಯರಲ್ಲ ಅವರು ಭೂಮಿ ಆಕಾಶಗಳ ಸೊತ್ತಿನಲ್ಲಿ ಪಾಲುದಾರರೂ ಅಲ್ಲ 
ಅವರಲ್ಲಾರೂ ಅಲ್ಲಾಹನ ಸಹಾಯಕನೂ ಅಲ್ಲ ಅಲ್ಲಾಹನು ಶಿಫಾರಸು ಮಾಡಲು ಅನುಮತಿ ನೀಡಿದ ವ್ಯಕ್ತಿಯ 
ಹೊರತು ಅಲ್ಲಾಹನ ಸನ್ನಿಧಿಯಲ್ಲಿ ಯಾವ ಶಿಫಾರಸೂ ಯಾರ ಬಗೆಗೂ ಫಲಕಾರಿಯಾಗದು. ಎಷ್ಟರವರೆಗೆಂದರೆ 


ಜಲಮಾರ್ಗದವ್ಯಾಪಾರಕ್ಕೆತಪ್ಪಿಹೋದಬಳಿಕನೆಲಮಾರ್ಗದವ್ಯಾಪಾರಮಾತ್ರಸಬಯನರ ಬಳಿಯಲ್ಲಿಉಳಿಯಿತು. ಆದರೆ ಅದು 
ಕ್ರಮೇಣ ಕ್ಲೀಣಿಸಿತು. ಅದಕ್ಕೆ ಅನೇಕ ಕಾರಣಗಳೂ ಇದ್ದುವು. ಮೊದಲು ನಬತಿಗಳು ಪೇಟ್ರಾದಿಂದ ಅಲ್‌ ಉಲಾದವರೆಗಿನ ಹಿಜಾರು್‌ನ 
ಮೇಲಿನ ಪ್ರದೇಶಗಳು ಮತ್ತು ಜೋರ್ಡಾನ್‌ನ ಎಲ್ಲ ವಸಾಹತುಗಳಿಂದ ಸಬಯನರನ್ನು ಓಡಿಸಿದರು. ತರುವಾಯ ಕ್ರಿ.ಶ. 106ರಲ್ಲಿ 
ರೋಮನ್ನರು ನಬತಿ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದರು ಮತ್ತು ಹಿಜಾರುಖ್‌ನ ಗಡಿಗಳ ವರೆಗೆ ಸಿರಿಯಾ ಮತ್ತು ಜೋರ್ಡಾನ್‌ನ ಎಲ್ಲ 
ಪ್ರದೇಶಗಳು ಅವರ ಕೈ ಸೇರಿದುವು. ಅನಂತರ, ಸಬಯನರ ಒಳಜಗಳಗಳ ಲಾಭ ಪಡೆದು ಅವರ ವ್ಯಾಪಾರವನ್ನು ಸಂಪೂರ್ಣ ಅಳಿಸಿ 
ಹಾಕುವುದು ಇಥಿಯೋಪಿಯಾ ಮತ್ತು ರೋಮ್‌ನ ಪ್ರಯತ್ನವಾಗಿತ್ತು. ಆದ್ದರಿಂದಲೇ ಇಥಿಯೋಪಿಯನ್ನರು ಯಮನ್‌ನ ಮೇಲೆ ಪದೇ 
ಪದೇ ಹಸ್ತಕ್ಬೇಪ ನಡೆಸುತ್ತಾ, ಕೊನೆಗೂ ಇಡೀ ದೇಶವನ್ನು ವಶಪಡಿಸಿಕೊಂಡರು. 

ಈ ರೀತಿ ಅಲ್ಲಾಹನ ಕ್ರೋಧವು ಆ ಜನಾಂಗವನ್ನು ಉನ್ನತಿಯ ಶಿಖರದಿಂದ ಎಂದೆಂದಿಗೂ ಮೇಲೇಳಲಾರದಂತಹ ಪಾತಾಳಕ್ಕೆಸೆದು 
ಬಿಟ್ಟಿತು. ಅಲ್ಲಾಹನ ಕ್ರೋಧಕ್ಕೊಳಗಾದ ಎಲ್ಲಜನಾಂಗಗಳ ಸ್ಥಿತಿಯೂ ಅದುವೆ. ಒಂದೊಮ್ಮೆ ಅವರ ಸಂಪತ್ತಿನ ವೈಭವದ ಕತೆಗಳನ್ನು ಕೇಳಿ 
ಗ್ರೀಕರು ಮತ್ತು ರೋಮನ್ನರ ಬಾಯಲ್ಲಿ ನೀರೂರ ತೊಡಗಿತ್ತು. ಸ್ಟಾಬೋ ಹೀಗೆ ಬರೆಯುತ್ತಾನೆ- ಆ ಜನರು ಊಟಕ್ಕೆ ಚಿನ್ನ-ಬೆಳ್ಳಿಗಳ 
ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರು. ಅವರ ಮನೆಯ ಛಾವಣಿ, ಗೋಡೆ ಮತ್ತು ದ್ವಾರಗಳನ್ನು ಆನೆದಂತ, ಬೆಳ್ಳಿ-ಬಂಗಾರ ಮತ್ತು 
ಮುತ್ತಿನಿಂದ ನಿರ್ಮಿಸಲಾಗುತ್ತಿತ್ತು. ಪ್ರೇನಿ ಹೇಳುತ್ತಾನೆ- ರೋಮ್‌ ಮತ್ತು ಪರ್ಶಿಯಾದ ಸಂಪತ್ತು ಅವರ ಬಳಿಗೆ ಹರಿದು ಬರುತ್ತಿತ್ತು. 
ಇದು ಆ ಕಾಲದ ಜಗತ್ತಿನ ಅಶಿ ಸಂಪನ್ನ ಜನಾಂಗವಾಗಿತ್ತು. ಇಡೀ ದೇಶವು ಹಚ್ಚಹಸುರಾದ ಹೊಲಗದ್ದೆಗಳು, ತೋಟಗಳು ಹಾಗೂ 
ಜಾನುವಾರುಗಳಿಂದ ತುಂಬಿ ಹೋಗಿತ್ತು. ಆರ್‌.ಟಿ.ಮಾಡ್ರೂಸ್‌ ಬರೆಯುತ್ತಾನೆ- ಈ ಜನಾಂಗವು ಕಟ್ಟಿಗೆಯ ಬದಲು ದಾಲ್ಚೀನಿ, ಗಂಧ 
ಮತ್ತಿತರ ಸುಗಂಧ ಪದಾರ್ಥಗಳನ್ನುಉರುವಲಾಗಿ ಉಪಯೋಗಿಸುವಷ್ಟುಆಡಂಬರ ಜೀವಿಗಳಾಗಿದ್ದರು. ಇನ್ನಿತರ ಗ್ರೀಕ್‌ ಚರಿತ್ರೆಕಾರರೂ 
ಅವರ ಬಗ್ಗೆ ಈ ರೀತಿ ಬರೆಯುತ್ತಾರೆ- ಅವರ ಪ್ರದೇಶಗಳ ಕಡಲ ತೀರಗಳಲ್ಲಿಹಾದು ಹೋಗುವ ವಾಣಿಜ್ಯ ಹಡಗುಗಳ ವರೆಗೂ ಪರಿಮಳ 
ಸೂಸುತ್ತಿತ್ತು. ಅವರು ಚರಿತ್ರೆಯಲ್ಲೇ ಪ್ರಥಮ ಬಾರಿ ಸನ್‌ಆದ ಪರ್ವತದ ಮೇಲೆ ಒಂದು ಗಗನ ಚುಂಬಿ ಕಟ್ಟಡ (Sky Scrapper) 
ನಿರ್ಮಿಸಿದರು. ಶತಮಾನಗಳ ವರೆಗೆ ಅದು 'ಗುಮ್ಹಾನ್‌ ಅರಮನೆ'ಯೆಂಬ ಹೆಸರಲ್ಲಿ ಪ್ರಸಿದ್ಧಿ ಪಡೆಯಿತು. ಅರಬ್‌ ಇತಿಹಾಸಗಾರರ 
ಪ್ರಕಾರ, ಆ ಕಟ್ಟಡಕ್ಕೆ 20 ಅಂತಸ್ತುಗಳಿದ್ದುವು. ಪ್ರತಿಯೊಂದೂ 36 ಅಡಿ ಎತ್ತರವಿತ್ತು. ಅಲ್ಲಾಹನ ಕೃಪಾಕಟಾಕ್ಷವು ಅವರೊಂದಿಗಿರುವ ತನಕ 
ಇವೆಲ್ಲವೂ ಅವರ ಬಳಿಯಲ್ಲಿತ್ತು. ಆದರೆ ಅವರು ಕೃತಪತೆಯಲ್ಲಿ ಮಿತಿಮೀರಿದಾಗ ಆತನ ಅನುಗ್ರಹಗಳು ಅವರಿಂದ ಕಸಿಯಲ್ಪಟ್ಟಿತು. 
ಅವರು ಹೇಳ ಹೆಸರಿಲ್ಲದಂತೆ ಅಳಿದು ಹೋದರು. 

38. ಹಿಂದಿನ ಎರಡು ರುಕೂಗಳಲ್ಲಿಪರಲೋಕದ ಬಗ್ಗೆ ಮುಶ್ರಿಕರು ಇರಿಸಿಕೊಂಡಿದ್ದಮಿಥ್ಯ ಕಲ್ಪನೆಗಳನ್ನು ಪ್ರಸ್ತಾಪಿಸಲಾಗಿದೆ. ಈಗ 
ಉಪನ್ಯಾಸವು ಶಿರ್ಕ್‌ನ ಖಂಡನೆಯತ್ತ ತಿರುಗುತ್ತದೆ. 

`39. ಅರ್ಥಾತ್‌, ಹಾಗಂತ ಅಲ್ಲಾಹನು ವ್ಯಕ್ತಿಗಳು ಸಮುದಾಯಗಳ ಮತ್ತು ರಾಷ್ಟ್ರಗಳ ಅದೃಷ್ಟಗಳನ್ನು ನೀವು ಈಗಾಗಲೇ 
ದಾವೂದ್‌, ಸುಲ್ಫೆಮಾನ್‌(ಅ) ಮತ್ತು ಸಬಾ ಜನಾಂಗದ ಪ್ರಸ್ತಾವದಲ್ಲಿ ಕೇಳಿರುವಂತೆ, ಬೆಳಗಿಸುತ್ತಲೂ ಕೆಡಿಸುತ್ತಲೂ ಇರುತ್ತಾನೆ. ಇನ್ನು 
ನಿಮ್ಮ ಈ ಕೃತಕ ದೇವರುಗಳ ಪೈಕಿಯೂ ಯಾರಾದರೂ ಉತ್ಕಾನವನ್ನು ಪತನವಾಗಿ ಹಾಗೂ ಪತನವನ್ನು ಉತ್ಸಾನವಾಗಿ ಮಾಡುವ 
ಶಕ್ತಿಯನ್ನು ಹೊಂದಿದ್ದಾರೆಯೇ ಎಂದು ಅವರನ್ನುಕರೆದು ಪ್ರಾರ್ಥಿಸಿ ನೋಡಿ. 

40. ಯಾರಾದರೂ ತಾನೇ ಒಡೆಯನಾಗುವ, ಒಡೆತನದಲ್ಲಿ ಪಾಲುದಾರನಾಗುವ ಅಥವಾ ದೇವನ ಸಹಾಯಕನಾಗುವ 
ಮಾತಂತಿರಲಿ, ಯಾರದೇ ಪರವಾಗಿ ಶಿಫಾರಸು ಮಾಡತಕ್ಕಂತಹ ಒಂದು ಅಸ್ತಿತ್ವವೂ ಇಡೀ ಪ್ರಪಂಚದಲ್ಲಿಲ್ಲ ದೇವನಿಗೆ ಪ್ರಿಯರಾದವರು 
ಅಥವಾ ದೇವನನ್ನು ತಮ್ಮ ಬಲದಿಂದ ಮಣಿಸಿ ತಮ್ಮ ಶಿಫಾರಸ್ಸುಗಳನ್ನು ಸ್ವೀಕರಿಸುವಂತೆ ಮಾಡಬಲ್ಲವರು ಇದ್ದಾರೆಂಬ ತಪ್ಪುಕಲ್ಪನೆಯಲ್ಲಿ 
ನೀವು ಸಿಲುಕಿರುವಿರಿ. ವಸ್ತುತಃ ಅಲ್ಲಿಯಾರಿಗೂ ಅನುಮತಿಯಿಲ್ಲದೆ ಬಾಯಿ ತೆರೆಯಲಾಗದಂತಹ ಸ್ಥಿತಿಯಿರುವುದು. ಯಾರಿಗೆ ಯಾರ 
ಪರವಾಗಿ ಶಿಫಾರಸು ಮಾಡಲು ಅನುಮತಿ ಸಿಗುವುದೋ ಅವರ ಪರವಾಗಿ ಮಾತ್ರ ಅವರು ಶಿಫಾರಸು ಮಾಡಬಲ್ಲರು. 


ಕಾಂಡ - 22 


34. ಸಬಾ 159 


೫13) 5 HE ತಗ ನ papa TA ೨3 
SHEEP SRN BSG ic 
PA £2 ಸ ೨ UW  ] 4 ಸ್ಟ ಓವ? ಎಸಿ 

SESSA ಗಟ್ಟ ು ಪ 6 
ಜನರ ಹೃದಯದಿಂದ ಭೀತಿಯು ದೂರವಾದಾಗ ಅವರು (ಶಿಫಾ ಸ ಚಾಡಿ ನಿಮ್ಮ ಪ್ರಭು ಏನುತ್ತರ 
ಕೊಟ್ಟನೆಂದು ಕೇಳುವರು. ಸರಿಯಾದ ಉತ್ತರ ಸಿಕ್ಕಿದೆ ಮತ್ತು ಅವನು ಮಹೋನ್ನತನೂ ಮಹಾನನೂಲಗಿರುತ್ತಾನೆ" ಎಂದು 

ಅವರು ಹೇಳುವರು.* 

(24-27) (ಪೈಗಂಬರರೆಲ ನಿಮಗೆ ಭೂಮಿ ಆಕಾಶಗಳಿಂದ ಜೀವನಾಧಾರ ಕೊಡುವವನಾರೆಂದು ಇವರೊಡನೆ 


ಕೇಳಿರಿ. ಹೇಳಿರಿ "ಅಲ್ಲಾಹ್‌. ಈಗ ನಿಶ್ಚಯವಾಗಿಯೂ ನಮ್ಮ ಮತ್ತು ನಿಮ್ಮ ಪೈಕಿ ಕೇವಲ ಒಬ್ಬನೇ ಸನ್ಮಾರ್ಗದಲ್ಲಿದ್ದಾನೆ 
ಅಥವಾ ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿದ್ದಾನೆ. '3 ಇವರೊಡನೆ ಹೇಳಿರಿ, "ನಾವು ಮಾಡಿದ ಅಪರಾಧದ ಕುರಿತು 


ಮಸಕ ಭರ ಕುಸು ಗಹಿ ಸಿವಿವಿ ಸಚ ಜಸ SEEN: 
ಶಿಫಾರಸ್ಸಿನ ಇಸ್ಲಾಮೀ ಕಲ್ಪನೆ ಮತ್ತು ಬಹುದೇವತ್ವ ಕಲ್ಪನೆಯ ವ್ಯತ್ಯಾಸವನ್ನು ತಿಳಿಯಲು ಯೂನುಸ್‌: 5,24, ಹೂದ್‌: 
84,106, ಅನ್ನಹ್ಹ್‌ 64, ತಾಹಾ:85, ಅಲ್‌ ಅಂಬಿಯಾ: 27, ಅಲ್‌ ಹಜ್ಜನ 125ನೆಯ ಟಿಪ್ಪಣಿಗಳನ್ನು ಓದಿರಿ. 

41, ಇಲ್ಲಿ ನಿರ್ಣಾಯಕ ದಿನದಂದು ಒಬ್ಬನು ಇನ್ನೊಬ್ಬನ ಪರವಾಗಿ ಶಿಫಾರಸು ಮಾಡಲು ಅನುಮತಿ ಕೇಳುವ ಸನ್ನಿವೇಶವನ್ನು 
ಚಿತ್ರಿಸಲಾಗಿದೆ. ಅದರ ಸ್ವರೂಪಹೇಗೆ ಮೂಡುತ್ತದೆಂದರೆ ಅನುಮತಿ ಕೇಳಿದ ಬಳಿಕ ಶಿಫಾರಸುದಾರನೂ, ಶಿಫಾರಸು ಮಾಡಲ್ಪಡುವವನೂ' 
ಉತ್ತರದ ನಿರೀಕ್ಷೆಯಲ್ಲಿರುವರು. ಅಲ್ಲಿಂದ ಉತ್ತರ ದೊರೆತಾಗ ಶಿಫಾರಸುದಾರನ ಮುಖ ಚಹರೆಯನ್ನು ನೋಡಿಯೇ ಪ್ರಕರಣವು 
ಸಮಾಧಾನಕರವಾಗಿದೆಯೆಂದು ಅಂದಾಜಿಸಿದಾಗ ಶಿಫಾರಸು ಮಾಡಲ್ಲಡುವವನಿಗೆ ಜೀವ ಬಂದಂತಾಗುವುದು. ಅವನು 
ಅವಸರವಸರವಾಗಿ ಉತ್ತರ ಸಿಕ್ಕಿತಾ ಎಂದು ಕೇಳಿದಾಗ ಅವನು ಹೌದು, ಉತ್ತರ ಸಿಕ್ಕಿತು ಎನ್ನುವನು. ಇಲ್ಲಿ ಮನವರಿಕೆ ಮಾಡಿಸಲು 
ಉದ್ದೇಶಿಸಿರುವುದು- ತಿಳಿಗೇಡಿಗಳೇ! ಇಷ್ಟು ದೊಡ್ಡ ಸಾಮ್ರಾಟನ ಮುಂದೆ ಅಲ್ಲಿ "ನಿಮ್ಮ ಸ ಸಾಮರ್ಥ್ಯದಿಂದ ಕ್ಹಮಿಸಲ್ಪಡುವಿರೆಂಬ 
ಭ್ರಮೆಯಲ್ಲಿನೀವು ಸಿಲುಕಿರುವಿರಿ ಅಥವಾ ಅಲ್ಲಿಯಾರಾದರೂ ಧರಣಿ ಕೂತು ಅಲ್ಲಾಹನ ಬಳಿ, ನಾನು ಇವನ ಶಿಫಾರಸುದಾರ, ನೀನು 
ಅವನನ್ನು ಕ್ಷಮಿಸಲೇಬೇಕೆಂದು ಹೇಳುವ ಧೈರ್ಯ ಯಾರಿಗಾದರೂ ಇದೆಯೆ? 

My ಪ್ರಶ್ನ ಮತ್ತು ಉತ್ತರದ ನಡುವೆ ಒಂದು ಲಘುವಾದ ಶೂನ್ಯವಿದೆ. ಇಲ್ಲಿ ಗ್ಲಿಅಭಿಸಂಬೋಧಿತರು ಬಹುದೇವ ವಿಶ್ವಾಸಿಗಳಾಗಿದ್ದರು, 
ಅಲ್ಲಾಹನನ್ನು ನಿರಾಕರಿಸುವವರಾಗಿರಲಿಲ್ಲ ಜೀವನಾಧಾರದ ಕೀಲಿಕೈ ಆತನ ಹಸ್ತದಲ್ಲೇ ಇರುವುದೆಂದು ಅವರು ನಂಬಿದ್ದರು. ಆದರೂ 
ದೇವತ್ನದಲ್ಲಿ ಅವರು ಪರರನ್ನೂ ಸೇರಿಸಿಕೊಂಡಿದ್ದರು. ಅವರೊಂದಿಗೆ ನಿಮಗೆ ಭೂಮ್ಯಾ; ಕಾಶಗಳಿಂದ ಜೀವನಾಧಾರ ಒದಗಿಸುವವರು 
ಯಾರೆಂದು ಪ್ರಶ್ನಿಸಿದಾಗ ಅವರು ಇಕ್ಕಟ್ಟಿಗೆ ಸಿಲುಕಿದರು. ಅಲ್ಲಾಹನನ್ನು ಬಿಟ್ಟು ಇತರರ ಹೆಸರನ್ನೆತ್ತಿದ್ದರೆ ಸ್ವತಃ ತಮ್ಮ ಮತ್ತು ತಮ್ಮ 
ಜನಾಂಗದ ಮೂಲ ವಿಶ್ವಾಸಕ್ಕೆ ವಿರುದ್ಧವಾಗಿ ಹೇಳಿದಂತಾಗುವುದು, 'ಹಕಮಾರಿತನದಿಂದ ಹೇಳಿದರೂ ಅವರ ಜನಾಂಗ ಅವರ ಮಾತನ್ನು 
ತಿರಸ್ಕರಿಸೀತೆಂಬ ಭೀತಿಯೂ ಅವರನ್ನು ಕಾಡಿತು. ಇನ್ನು ಅಲ್ಲಾಹನೇ ಜೀವನಾಧಾರವೊದಗಿಸುವವನೆಂದು ಒಪ್ಪಿಕೊಂಡರೂ, ಈ 
ಮರಿದೇವರುಗಳೆಲ್ಲ ಯಾತಕ್ಕೆ ಎಂಬ ಇನ್ನೊಂದು ಪ್ರಶ್ನೆ ಎದುರಾಗುತ್ತದೆ. ಜೀವನಾಧಾರ ನೀಡುವುದು ಅಲ್ಲಾಹನು, ಪೂಜಿಸುವುದು 
ಇತರರನ್ನು; ಎಂದಾದರೆ ನಿಮ್ಮ ಬುದ್ದಿಗೆ ಮಂಕು ಬಡಿದಿದಯೇ9. ಅಷ್ಟೂಗ್ರಹಿಸುವುದಿಲ್ಲವೇ? ಈ ಉಭಯ ಸಂಕಟದಲ್ಲಿ ಬಿದ್ದುಅವರು 
ಒದ್ದಾಡುತ್ತಾರೆ. ಅಲ್ಲಾಹನು ಮಾತ್ರ ಜೀವನಾಧಾರ ನೀಡುವವನೆಂದು ಹೇಳುವುದಿಲ್ಲ ಇತರರೂ ನೀಡುತ್ತಾರೆಂದೂ ಹೇಳುವುದಿಲ್ಲ ಈ 
ಪ್ರಶ್ನೆಗೆ ಅವರು ಉತ್ತರಿಸದೆ ಮೌನ ವಹಿಸುವುದನ್ನು ಕಂಡಾಗ, ಪ್ರಶ್ನಾರ್ಥಿಯು ತನ್ನ ಪ್ರಶ್ನೆಗೆ ತಾನೇ "ಅಲ್ಲಾಹ್‌' ಎಂಡುತ್ತರಿಸುತ್ತಾನೆ. 

43. ಈ ವಾಕ್ಯದಲ್ಲಿ ಸಂದೇಶ ಪ್ರಚಾರದ ಯುಕ್ತಿಯ ಒಂದು ಪ್ರಮುಖ ಅಂಶ ಅಡಕವಾಗಿದೆ. ಅಲ್ಲಾಹನನ್ನು; 'ಮಾತ್ರ 
ಆರಾಧಿಸುವವರು ಸನ್ಮಾರ್ಗದಲ್ಲಿರುವುದು, ಅವನನ್ನು ಬಿಟ್ಟುಇಶರರನ್ನು ಪೂಜಿಸುವವರು ಪಥಭ್ರಷ್ಟರಾಗುವುದು ಮೇಲಿನ ಪ್ರಶ್ನೋತ್ತರದ 
ತಾರ್ಕಿಕೆ ಪರಿಣಾಮವಾಗಿತ್ತು. ಆದ್ದರಿಂದ ನಾವು ಸನ್ಮಾರ್ಗದಲ್ಲಿದ್ದೇವೆ, ನೀವು ಪಥಭ್ರಷ್ಟರಾಗಿದ್ದೀರಿ ಎಂದು ಹೇಳಬೇಕಾಗಿತ್ತು. ಆದರೆ 
ಈ ರೀತಿ ನಿಷ್ಠುರವಾಗಿ ಹೇಳುವುದು ಸತ್ಯದ ಪ್ರಕಟನೆಯ ದೃಷ್ಟಿಯಿಂದ ಎಷ್ಟೇ ಸರಿಯಾಗಿದ್ದರೂ ಸಂದೇಶ ತಲುಪಿಸುವ ದೃಷ್ಟಿಯಿಂದ 
ಅದು ಸರಿಯಾಗುತ್ತಿರಲಿಲ್ಲ ಏಕೆಂದರೆ ಒಬ್ಬನ ಮುಖ ನೋಡಿ, ನೀನು ಪಥಭ್ರಷ್ಟ ನಾನು ಸ ಸನ್ನಾರ್ಗಿಯೆಂದು ಹೇಳಿದರೆ 'ಅವನು 
ಹಠಮಾರಿಯಾಗುವನು. ಸತ್ಯ ವನ್ನು ಗ್ರಹಿಸದಷ್ಟು ಅವನ ಹೃದಯ ಕಠೋರವಾಗುವುದು. ಅಲ್ಲಾಹನು ಪ್ರವಾದಿಗಳನ್ನು ಕೇವಲ 
ಸತ್ಯದ ಘೋಷಣೆಗಾಗಿ ಕಳಿಸಿರುವುದಲ್ವ ಬದಲಾಗಿ ಕಟ್ಟು ಹೋದವರನ್ನು ಬಹಳ ಜಾಣ್ಮೆಯಿಂದ ಸಂಸ್ಕರಿಸುವುದೂ ಅವರ 
ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಈ ಪ್ರಶ್ನೋತ್ತರದ ಬಳಿಕ ಅಲ್ಲಾಹನು ಪ್ರವಾದಿಯವರೊಂದಿಗೆ, ನೀವೆಲ್ಲ ದಾರಿ ತಪ್ಪಿದ್ದೀರಿ, 
ನಾವು ಮಾತ್ರ ಸನ್ಮಾರ್ಗದಲ್ಲಿದ್ದೇವೆಂದು ಹೇಳಲು ಆದೇಶಿಸಲಿಲ್ಲ ಬದಲಾಗಿ, ಅವರಿಗೆ ಈ ರೀತಿ ಮನವರಿಕೆ ಮಾಡಿಕೊಡಿರಿ ಎಂದು 
ಹೇಳಿದನು- ನಮ್ಮನಿಮ್ಮನಡುವೆ ಇರುವ ವ್ಯತ್ಯಾಸ ಪ್ರತ್ಯಕ್ಷಗೊಂಡಿದೆ. ಜೀವನಾಧಾರ ನೀಡುವವನನ್ನು ನಾವು ಆರಾಧಿಸುತ್ತೇವೆ. ಅದನ್ನು 


ಕಾಂಡ - 22 


169 ತಪ್ಪೀಮುಲ್‌ ಕುರ್‌ಆನ್‌ 


02; ಢೇ SEES GE 
CAN ks ಇ: Cd ಸ 

72: MSHS NEE, LL ್ಚ  ್ಚ ಊಹ ಆ 
LOSES KE ಪತ್ರಿ SGM Moca 


ಹೀ ಲ [ಟೌ ೨೨1೨. ೫%( ಸರೀ PAN ಓಳ ರಳ ಳುದ್ದ, NP 
3 OHS ೮7210 8150510/16ಜ ೬೪] 85 ೭ 
ನಿಮ್ಮೊಡನೆ ಪ್ರಶ್ನಿಸಲಾಗದು ಮತ್ತು ನೀವು ಮಾಡುತ್ತಿರುವುದರ ಕುರಿತು ನಮ್ಮೊಡನೆ ಪ್ರಶ್ನಿಸಲಾಗದು.“ ಹೇಳಿರಿ. ನಮ್ಮ 
ಪ್ರಭು ನಮ್ಮನ್ನು ಒಟ್ಟುಗೂಡಿಸುವನು. ತರುವಾಯ ನಮ್ಮನಡುವೆ ಸರಿಯಾದ ತೀರ್ಮಾನ ಮಾಡುವನು. ಅವನು 
ಸರ್ವವನ್ನೂ ಅರಿತಿರುವಂತಹ ಪ್ರಬಲ ನ್ಯಾಯಾಧೀಶನಾಗಿರುತ್ತಾನೆ.“ ಇವರೊಡನೆ "ನೀವು ಅವನೊಂದಿಗೆ 
ಸಹಭಾಗಿಗಳಾಗಿ ಮಾಡಿಟ್ಟುಕೊಂಡಿರುವವರನ್ನು ನನಗೊಮ್ಮೆ ತೋರಿಸಿಕೊಡಿರಿ ನೋಡೋಣ" ಎಂದು ಹೇಳಿರಿ. 
ಎಷ್ಟು ಮಾತ್ರಕ್ಕೂ ಇಲ್ಲ ಅತ್ಯಂತ ಪ್ರಬಲನೂ ಧೀಮಂತನೂ ಆಗಿರುವಾತನು ಅಲ್ಲಾಹನು ಮಾತ್ರ. 

(28) (ಪೈಗಂಬರರೇ,) ನಾವು ನಿಮ್ಮನ್ನು ಸಕಲ ಮಾನವರಿಗೆ ಸುವಾರ್ತೆ ಕೊಡುವವರಾಗಿಯೂ ಎಚರಿಕೆ 


53 ಬ 


ನೀಡುವವರಾಗಿಯೂ ಮಾಡಿ ಕಳುಹಿಸಿರುತ್ತೇವೆ. ಆದರೆ ಹೆಚ್ಚಿನವರು ಅರಿಯುವುದಿಲ್ಲ*' 


ನೀಡದವರನ್ನುನೀವು ಪೂಜಿಸುತ್ತೀರಿ. ಆದ್ದರಿಂದ ನಾವೂ-ನೀವೂ ಏಕಕಾಲದಲ್ಲಿ; ಸನ್ಮಾರ್ಗದಲ್ಲಿರುವುದು ಸಾಧ್ಯವಿಲ್ಲ ಈ ಸ್ಪಷ್ಟವ್ಯತ್ಯಾಸದ 
ಕಾರಣ, ಒಂದು ಪಕ್ಷ ಮಾತ್ರ ಸನ್ಮಾರ್ಗದಲ್ಲೂ ಇನ್ನೊಂದು ದುರ್ಮಾರ್ಗದಲ್ಲೂ ಇರಲು ಸಾಧ್ಯ. ಇನ್ನು ಯಾರು ಸನ್ಯಾರ್ಗದಲ್ಲಿಬ್ಬಾರೆ, 
ಯಾರು ದುರ್ಮಾರ್ಗದಲ್ಲಿರುವುದು ಎಂಬುದು ಪುರಾವೆಗಳ ಆಧಾರದಲ್ಲಿನಿರ್ಣಯಿಸುವುದು ನಿಮ್ಮಕೆಲಸ. 

44. ಮೇಲಿನ ಮಾತು ಅಭಿಸಂಬೋಧಿತರನ್ನು ಮೊದಲೇ ಆಲೋಚಿಸುವಂತೆ ಮಾಡಿತ್ತು. ಅವರು ಇನ್ನಷ್ಟು ಚಿಂತನೆ ನಡೆಸಲಿಕ್ಕಾಗಿ 
ಇನ್ನೊಂದು ಮಾತನ್ನೂ ಹೇಳಲಾಯಿತು. ಸನ್ಸಾರ್ಗ ಮತ್ತು ದುರ್ಮಾರ್ಗದ ವಿಷಯದಲ್ಲಿನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನಮ್ಮಲ್ಲಿ 
ಪ್ರತಿಯೊಬ್ಬರ ಹಿಶ ಅಥವಾ ಅಹಿತ ಅಡಗಿದೆಯೆಂದು ಅವರಿಗೆ ತಿಳಿಸಲಾಗಿದೆ. ನಾವು ಪಥಭ್ರಷ್ಟರಾದರೆ ಅದರ ದುರ್ಗತಿಯನ್ನು 
ನಾವೇ ಅನುಭವಿಸಬೇಕು. ನಿಮ್ಮನ್ನು ಅದಕ್ಕಾಗಿ ಹಿಡಿಯಲಾಗದು. ಆದ್ದರಿಂದ ಯಾವುದೇ ವಿಶ್ವಾಸವನ್ನು ಸ್ವೀಕರಿಸುವುದಕ್ಕೆ ಮುಂಚೆ, 
ನಾವೆಲ್ಲಾದರೂ ತಪ್ಪು ದಾರಿಯಲ್ಲಿ ಸಾಗುತ್ತಿಲ್ಲವಷ್ಟೆ ಎಂದು ನೋಡುವುದು ನಮ್ಮ ಹಿತಚಿಂತನೆಯ ಬೇಡಿಕೆಯಾಗಿದೆ. ಅದೇ ರೀತಿ ನೀವು 
ನಿಮ್ಮದೇ ಹಿತದೃಷ್ಟಿಯಿಂದ ಒಂದು ಬದುಕಿನ ಸಿದ್ಧಾಂತಕ್ಕೆ ಅಂಟಿಕೊಳ್ಳುವುದಾದರೆ, ಅದಕ್ಕಿಂತ ಮುಂಚೆ ನೀವು ಯಾವುದೇ ಮಿಥ್ಯ 
ಸಿದ್ಧಾಂತಕ್ಕಾಗಿ ನಿಮ್ಮ ಸರ್ವಸ್ಥವನ್ನೂ ತೊಡಗಿಸಿ ಕೊಳ್ಳುತ್ತಿಲ್ಲವಲ್ಲ ಎಂಬುದನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಈ ವಿಷಯದಲ್ಲಿನೀವು 
ಎಡವಿ ಬಿದ್ದರೆ ನಿಮಗೇ ನಷ್ಟ ನಮಗೇನೂ ನಷ್ಟಮಾಡಲಾರಿರಿ. 

45. ಇದು ಈ ವಿಷಯದಲ್ಲಿ ಚಿಂತನೆ ನಡೆಸಲು ಅಭಿಸಂಬೋಧಿತರ ಗಮನ ಸೆಳೆಯಲಾಗಿರುವ ಅಂತಿಮ ಮತ್ತು ಅತಿದೊಡ್ಡ 
ಪ್ರೇರಣೆಯಾಗಿದೆ. ಈ ಜೀವನದಲ್ಲಿ ನಮ್ಮ ನಿಮ್ಮ ನಡುವೆ ಸತ್ಯ-ಅಸತ್ಯದ ವ್ಯತ್ಯಾಸಕ್ಕೆ ಮಾತ್ರ ಸೀಮಿತಗೊಳ್ಳುವುದಿಲ್ಲ ಉಭಯತ್ರರ 
ಪೈಕಿ ಒಂದು ವಿಭಾಗ ಮಾತ್ರ ಸತ್ಯದಲ್ಲಿದೆ. ನಾವೂ ನೀವೂ ನಮ್ಮ ಪ್ರಭುವಿನ ಮುಂದೆ ಹಾಜರಾಗಬೇಕಾಗಿದೆಯೆಂಬ ವಾಸ್ತವಿಕತೆಯೂ 
ಅದರಾಚೆಗಿದೆ. ವಾಸ್ತವಿಕತೆಯನ್ನು ಚೆನ್ನಾಗಿ ಬಲ್ಲ ಮತ್ತು ನಮ್ಮ ಉಭಯ ವರ್ಗಗಳ ಸ್ಥಿತಿ-ಗತಿಗಳನ್ನು ಪೂರ್ಣವಾಗಿ ತಿಳಿದಿರುವವನೇ 
ನಮ್ಮ ಪ್ರಭು. ಅಲ್ಲಿಹೋದಾಗ, ನಮ್ಮ ಪೈಕಿ ಯಾರು ಸತ್ಯದಲ್ಲಿದ್ದರು ಮತ್ತು ಯಾರು ಅಸತ್ಯದಲ್ಲಿದ್ದವರು ಎಂಬುದರ ತೀರ್ಮಾನ ಮಾತ್ರ 
ಆಗುವುದಲ್ಲ, ಬದಲಾಗಿ ಈ ಪ್ರಕರಣದಲ್ಲಿನಾವು ನಿಮಗೆ ಸತ್ಯವನ್ನು. ಮನವರಿಕೆ ಮಾಡಲು ಏನೆಲ್ಲಮಾಡಿದೆವು ಮತ್ತು ನೀವು ಮಿಥ್ಯವನ್ನೇ 
ನೆಚ್ಚಿಕೊಂಡು ಹಠವಾದಿಗಳಾಗಿ ನಮ್ಮನ್ನು ಯಾವ ರೀತಿಯಲ್ಲೆಲ್ಲವಿರೋಧಿಸಿದಿರಿ ಎಂಬ ಬಗ್ಗೆಯೂ ತೀರ್ಮಾನವಾಗಲಿದೆ. 

46. ಅರ್ಥಾತ್‌, ನೀವು ಈ ಆರಾಧ್ಯರುಗಳನ್ನು ನಂಜಿ ಇಷ್ಟು ದೊಡ್ಡ ಅಪಾಯವನ್ನು ಹೊತ್ತುಕೊಳ್ಳುವುದಕ್ಕಿಂತ ಮುಂಚೆ, 
ಅಲ್ಲಾಹನ ನ್ಯಾಯಾಲಯದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಮನ್ನು ಅವನ ಹಿಡಿತದಿಂದ ರಕ್ಷಿಸುವಷ್ಟು ರಟ್ಟೆ ಬಲವುಳ್ಳವರು ನಿಮ್ಮ ಪೈಕಿ 
ಯಾರಿದ್ದಾರೆಂದು ನನಗೆ ತಿಳಿಸಿರಿ. 

47. ಅರ್ಥಾತ್‌, ನೀವು ಕೇವಲ ಈ ನಗರ, ಈ ದೇಶ ಅಥವಾ ಈ ಕಾಲಕ್ಕೆ ಮಾತ್ರ ನೇಮಕಗೊಂಡವರಲ್ಲ ಬದಲಾಗಿ, ಇಡೀ ಜಗತ್ತಿನ 
ಮಾನವರಿಗೆ ಕೊನೆಗಾಲದ ವರೆಗೂ ಪ್ರವಾದಿಯಾಗಿ ಕಳಿಸಲ್ಪಟ್ಟಿರುಎರಿ. ಆದರೆ ನಿಮ್ಮ ಕಾಲದ ನಿಮ್ಮ ಜನರು ನಿಮ್ಮ ಸ್ಥಾನಮಾನವನ್ನು 
ಗುರುತಿಸುತ್ತಿಲ್ಲ ಅವರನ್ನು ಎಂತಹ ಮಹಾನ್‌ ವ್ಯಕ್ತಿಯ ನೇಮಕದಿಂದ ಪುನೀತಗೊಳಿಸಲಾಗಿದೆಯೆಂಬ ಪ್ರಜ್ಞೆಯೇ ಅವರಿಗಿಲ್ಲ 

ಪ್ರವಾದಿ(ಸ) ತಮ್ಮ ದೇಶದ ಅಥವಾ ತಮ್ಮ ಕಾಲದ ಜನರಿಗಾಗಿ ಮಾತ್ರ ಪ್ರವಾದಿಯಾಗಿರಲಿಲ್ಲ ಅವರನ್ನು ನಿರ್ಣಾಯಕ ದಿನದ 
ವರೆಗೂ ಇರುವ ಸಕಲ ಮಾನವರಿಗಾಗಿ ನೇಮಿಸಲಾಗಿದೆಯೆಂದು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ನಾಪಿಸಲಾಗಿದೆ. ಉದಾ: 


ಕಾಂಡ - 22 


34. ಸಬಾ 161 


ಗರಜ 2% 32 ಲವ Pe ೨೬ > A SS 
J EE ES ENS ಆ ಓಂ 
ಬ nv vA ಟ್‌ ELE ಸಿಳ ಗ್ಗ £೨೨ ಸಿಂ 
( ಬಿಜ MESS NESS ISL ಜ008,608,55 
(29-30) "ನೀವು ಸತ್ಯವಂತರಾಗಿದ್ದರೆ, ಆ (ಪ್ರ ಪ್ರಳಯ ಕಾಲದ) ವಾಗ್ದಾನ ಯಾವಾಗ ನೆರವೇರುವುದು?' 
ಎಂದು ಕೇಳುತ್ತಾರೆ. ಹೇಳಿರಿ "ನಿಮಗೆ ನಾವು ಒಂದು ಘಳಿಗೆಯೂ ತಡ ಮಾಡಿ ತರಲು ಸಾಧ್ಯವಾಗದ ಹಾಗೂ 
ಒಂದು ಘಳಿಗೆಯೂ ಮುಂದಾಗಿ ತರಲಿಕ್ಕಾಗದ ಒಂದು ನಿಶ್ಚಿತ ದಿನದ ವಾಗ್ದಾನವಿದೆ.'* 


MT ಜೊತೆ 
“ಹೂ ಕುರ್‌ಆನ್‌ ನಿಮಗೂ ಇನ್ನು ಇದು ಯಾರಿಗೆಲ್ಲ ತಲುಪುವುದೋ ಅವರೆಲ್ಲರಿಗೂ ಎಚ್ಚರಿಕೆ ನೀಡಲಿಕ್ಕಾಗಿ ನನ್ನ ಕಡೆಗೆ 
"ದಿವ್ಯವಾಣಿ' ಮೂಲಕ ಕಳುಹಿಸಲ್ಪಟ್ಟಿದೆ.'' (ಅಲ್‌ ಅನ್‌ಆಮ್‌: 19) 
SORE SN 
""ಓ ಮುಹಮ್ಮದರೇ, ಹೇಳಿರಿ: ಓ ಮಾನವರೇ, ನಾನು ನಿಮ್ಮೆಲ್ಲರ ಕಡೆಗೆ ಅಲ್ಲಾಹನ ಸಂದೇಶವಾಹಕನಾಗಿರುತ್ತೇನೆ. '' 
(ಅಲ್‌ ಅಆ್‌ರಾಫ್‌ 158) 


ಎತ ಳೈ 


sis 04.1, 
""ಪೈಗಂಬರರೇ, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ.'' (ಅಲ್‌ ಅಂಬಿಯಾ: 107) 


(ಟೈ ರಬ 6 64% IG ಫೆ ೩4 
""ಈ ಫುರ್ಕಾನನ್ನು ಸಮಸ್ತ ' ಜಗತ್ತಿನವರಿಗೆ ಎಚ್ಚರಿಕೆಯಾಗಲಿಕ್ಕಾಗಿ ತನ್ನ ದಾಸನ ಮೇಲೆ ಅವತೀರ್ಣಗೊಳಿಸಿದವನು ಪರಮ 
ಸುಮಂಗಲನು'' (ಅಲ್‌ "ಸ್ರರ್ಕಾನ್‌; 1) 
ಇದೇ ವಿಷಯವನ್ನು ಪ್ರವಾದೀಸ) ಕೂಡಾ ವಿವಿಧ ರೀತಿಯಲ್ಲಿಹೇಳಿದ್ದಾರೆ. ಉದಾ: 
(ಅಗ! gp HY, dard ಸೂ) ಪ...) ಆ! ಎ 
“"ನಾನು ಕರಿಯ-ಬಿಳಿಯರೆಲ್ಲರ ಕಡೆಗೂ ಕಳಿಸಲ್ಪಟ್ಟಿರುವೆನು.'' (ಮುಸ್ಸದ್‌ ಅಹ್ಮದ್‌: ಅಬೂ ಮೂಸಾ ಅಶ್‌ಅರಿ(ರು) 


ಬ್‌ kp Ely ps da dicey 4 3 gt eo i ಬ್ರ. 6 ಗಾ ಜು. 
(uot 1 37 
ನಾನು ಸಕಲ ಮಾನವರ ಕಡೆಗೆ ಕಳಿಸಲ್ಪಟ್ಟಿರುವೆನು. ನನಗಿಂತ ಮುಂಚೆ ಬಂದಿದ್ದವರು ಅವರ ಜನಾಂಗಗಳಿಗೆ ಮಾತ್ರ 
ಪ್ರವಾದಿಗಳಾಗಿದ್ದರು.'' (ಮುಸ್ನದ್‌ ಅಹ್ಮದ್‌; ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌) 
(ಉಂ. ಟಾ ವ್ವ ಭಾಗ) 5 5) ಹೂಟ Cin ಸಂಟ ಹೊಚ್ಚ ಬೆ! 05) 

“"ಈ ಹಿಂದಿನ ಪ್ರವಾದಿಗಳ ಪೈಕಿ ಪ್ರತಿಯೊಬ್ಬರೂ ತನ್ನ ಜನಾಂಗಕ್ಕೆ ನೇಮಿಸಲ್ಪಚ್ಟಿದ್ದರು. ನಾನಾದರೋ ಸಕಲ ಮಾನವರಿಗಾಗಿ 
ನೇಮಿಸಲ್ಪಟ್ಟಿರುವೆನು.'' (ಬುಖಾರಿ, ಮುಸ್ಲಿಮ್‌ ಜಾಬಿರ್‌ ಬಿನ್‌ ಅಬ್ದುಲ್ಲಾ 

ದಾಲ ತ್ತ ಬಲ 5 ಹೂ!) 01 ಆಟ "ನಾನು ಮತ್ತು ಕಿಯಾಮತ್‌ ಈ ರೀತಿ ಇರುವೆವೆಂದು ಪ್ರವಾದಿ(ಸ) ತಮ್ಮ ಎರಡು 
ಬೆರಳುಗಳನ್ನು ತೋರಿಸಿದರು.'' (ಬುಖಾರಿ, ಮುಸ್ಲಿಮ್‌) 

) ಎರಡು ಬೆರಳುಗಳ ನಡುವೆ ಮೂರನೆಯ ಬೆರಳು ಹೇಗೆ ಇಲ್ಲವೋ ಅದೇ ರೀತಿ ನನ್ನ ಮತ್ತು ಕಿಯಾಮತ್‌ನ ನಡುವೆ ಯಾವ 
ಪ್ರವಾದಿಯೂ ಇಲ್ಲ ನನ್ನ ನಂತರ ನಿರ್ಣಾಯಕ ದಿನವೇ ಬರಲಿಕ್ಕಿರುವುದು. ಕಿಯಾಮತ್‌ನ ವರೆಗೂ ನಾನೇ ಪ್ರವಾದಿಯಾಗಿರುವೆನು 
ಎಂದರ್ಥ. 

48. ಅಂದರೆ ನಮ್ಮ ಪ್ರಭು ನಮ್ಮನ್ನು ಒಂದುಗೂಡಿಸುವನು ಮತ್ತು ನಮ್ಮ ಮಧ್ಯೆ ಸರಿಯಾದ ತೀರ್ಮಾನ ಮಾಡುವನು ಎಂದು 
ನೀವು ಹೇಳುತ್ತಿರುವ ಆ ಸಮಯ ಬರುವುದು ಯಾವಾಗ? ನಮ್ಮ-ನಿಮ್ಮನಡುವೆ ಒಂದು ವಿವಾದ ಬಹಳ ಸಮಯದಿಂದ ನಡೆಯುತ್ತಾ 
ಇದೆ. ನಾವು ನಿಮ್ಮನ್ನು ಪದೇ ಪದೇ ಸುಳ್ಳಾಗಿಸಿದ್ದೇವೆ, ವಿರೋಧಿಸಿದ್ದೇವೆ. ಆದರೆ ಅದೇಕೆ ಅದರ ತೀರ್ಮಾನ ಮಾಡಿ ಬಿಡುವುದಿಲ್ಲ 

49. ಇನ್ನೊಂದು ಮಾತಿನಲ್ಲಿಈ ಉತ್ತರದ ತಾತ್ಪರ್ಯ- ಅಲ್ಲಾಹನ ತೀರ್ಮಾನವು ನಿಮ್ಮ ಇಚ್ಛೆಯನ್ನು ಅವಲಂಬಿಸಿಲ್ಲ ಯಾವುದೇ 
ಕಾರ್ಯವು ನೀವು ನಿರ್ಣಯಿಸಿದ ಸಮಯದಲ್ಲೇ ಆಗಬೇಕೆಂದರೆ ಅವನು ಅದಕ್ಕೆ ಬದ್ಗನಲ್ಪ ತನ್ನ ಕೆಲಸವನ್ನು. ಅವನು ತನಗೆ ಸರಿಕಂಡಂತೆ 


ಕಾಂಡ - 2೭ 


162 ತಪ್ಪೀಮುಲ್‌ ಕುರ್‌ಆನ್‌ 


ತಿಕ EPS vf NE 
ಆಗಮ ಸ್ರ ಗಂ ಸ್ರ ಗಹ. OPES ೫೫ 319 
_ ಟ್‌ ACE AUN Pn ಯಲ 4% 
೫ 623122 25 A SE AYN OSE 
2 A LNs PL ದಿ ಬಳ 
$e As SUH YP RIAD OBEN ಜಿ! ಜಭ MEE! 


1? NHL A TUG eT NE Dn 
140815 8 ಬು GEN ಜ೫ 50S 80 
(15-012 SS SS 5S Aa 3 ಹ, AEE 

(31-33) ಈ ಕುರ್‌ಆನನ್ನೂ ಇದಕ್ಕಿಂತ ಮುಂಚೆ ಬಂದಿರುವಂತಹ ಯಾವ ಗ್ರಂಥವನ್ನೂ ನಾವು ಎಷ್ಟು 

ಮಾತ್ರಕ್ಕೂ ಒಪ್ಪಲಾರೆವೆಂದು ಈ ಸತ್ಯನಿಷೇಧಿಗಳು ಹೇಳುತ್ತಾರೆ. ಅಕಟ! ಈ ಅಕ್ರಮಿಗಳು ತಮ್ಮಪ್ರಭುವಿನ ಮುಂದೆ 
ನಿಲ್ಲುವಾಗಿನ ಇವರ ಅವಸ್ಥೆಯನ್ನು ನೀವು ಕಾಣುತ್ತಿದ್ದರೆ! ಆಗ ಇವರು ಪರಸ್ಪರ ಆರೋಪ ಹೊರಿಸುವರು. ಈ 
ಲೋಕದಲ್ಲಿ ಮರ್ದಿತರಾಗಿದ್ದವರು ಅಹಂಕಾರಿಗಳೊಡನೆ, "ನೀವಿಲ್ಲದಿರುತ್ತಿದ್ದರೆ ನಾವು ಸತ್ಯವಿಶ್ವಾಸಿಗಳಾಗುತ್ತಿದ್ದೆವು" 
ಎನ್ನುವರು. ಆ ಅಹಂಕಾರಿಗಳು ಈ ಮರ್ದಿತರೊಡನೆ, "ನಾವು ನಿಮ್ಮ ಬಳಿಗೆ ಬಂದಿದ್ದಂತಹ ಸನ್ಮಾರ್ಗದಿಂದ 
ನಿಮ್ಮನ್ನು ತಡೆದಿದ್ದೆವೇ? ಇಲ್ಲ ವಾಸ್ತವದಲ್ಲಿ ಸ್ವತಃ ನೀವೇ ಅಪರಾಧಿಗಳಾಗಿದ್ದಿರಿ' ಎಂದು ಉತ್ತರಿಸುವರು.* ಆ 
ಮರ್ದಿತರು ಅಹಂಕಾರಿಗಳೊಡನೆ ಅಲ್ಲ, ವಾಸ್ತವದಲ್ಲಿ(ಅದು ನಿಮ್ಮದೇ) ಅಹೋ ರಾತ್ರಿಯ ಕುತಂತ್ರವಾಗಿತ್ತು. ನಾವು 
ಅಲ್ಲಾಹನನ್ನು ನಿಷೇಧಿಸಬೇಕೆಂದೂ ಇತರರನ್ನು ಅವನಿಗೆ ಸರಿಸಮಾನರಾಗಿ ಪರಿಗಣಿಸಬೇಕೆಂದೂ ನೀವು ನಮ್ಮೊಡನೆ 


ಮಾಡುತ್ತಾನೆ. ಮಾನವರಿಗೆ ಈ ಲೋಕದಲ್ಲಿ ಕೆಲಸ ಮಾಡಲು ಎಲ್ಲಿಯ ವರೆಗೆ ಅವಕಾಶ ನೀಡಬೇಕು. ಎಷ್ಟು ಮಂದಿಯನ್ನು ಎಷ್ಟು 
ಜನಾಂಗಗಳನ್ನು ಎಂತೆಂತಹ ಪರೀಕ್ಷೆಗೊಳಪಡಿಸಬೇಕು. ಅವರ ಲೆಕ್ಕ ಪತ್ರವನ್ನು ಮುಚ್ಚಲು ಸೂಕ್ತ ಸಮಯ ಯಾವುದು, ಹಿಂದಿನ 
ಮತ್ತು ಮುಂದಿನ ಎಲ್ಲರನ್ನೂ ವಿಚಾರಣೆಗಾಗಿ ಯಾವಾಗ ಕರೆಯಬೇಕು ಎಂಬುದೆಲ್ಲ ಅಲ್ಲಾಹನ ಯೋಜನೆಯಲ್ಲಿದೆಯೆಂಬುದು 
ನಿಮಗೇನು ಗೊತ್ತು? ಈ ಕಾರ್ಯಕ್ಕೆ ಆತನ ಯೋಜನೆಯಲ್ಲಿ ಯಾವ ಸಮಯವು ನಿರ್ಣಯಿಸಲ್ಪಟ್ಟಿದೆಯೋ ಅದೇ ಸಮಯದಲ್ಲಿ 
ಅದು ಆಗುವುದು. ನಿಮ್ಮ ಬೇಡಿಕೆಯಂತೆ, ಅದು ನಿಶ್ಚಿತ ಸಮಯಕ್ಕಿಂತ ಒಂದು ಕ್ಷಣ ಮುಂಚೆಯೂ, ನಿಮ್ಮ ಪ್ರಾರ್ಥನೆಯಂತೆ ಒಂದು 
ಕ್ಷಣ ವಿಳಂಬವೂ ಆಗಲಾರದು. 

50. ಯಾವುದೇ ದೈವಿಕ ಗ್ರಂಥಗಳನ್ನುನಂಬದ ಅರಬ್‌ ಸತ್ಯನಿಷೇಧಿಗಳು. 

51. ಅರ್ಥಾತ್‌ ಇಂದು ಲೋಕದಲ್ಲಿ ತಮ್ಮ ನಾಯಕರು, ಮುಖಂಡರು, ಪೀರ್‌ಗಳು ಮತ್ತು ಅಧಿಕಾರಿಗಳನ್ನು ಕಣ್ಣು ಮುಚ್ಚಿ 
ಅನುಸರಿಸುತ್ತಿದ್ದ ಮತ್ತು ಅವರ ವಿರುದ್ಧ ನೀಡಲಾಗುತ್ತಿದ್ದ ಯಾವುದೇ ಹಿತ ಚಿಂತಕನ ಉಪದೇಶಕ್ಕೆ ಕಿವಿಗೊಡದ ಜನಸಾಮಾನ್ಯರು, 
ಇಂದು ವಾಸ್ತವಿಕತೆಯೇನಾಗಿತ್ತು ತಮ್ಮ ನಾಯಕರು ತಮಗೆ ಏನು ಹೇಳಿಕೊಡುತ್ತಿದ್ದರು ಮತ್ತು ಅವರನ್ನು ಅನುಸರಿಸಿ ತಮಗ ಎಂತಹ 
ದುರ್ಗತಿ ಬಂದೊದಗಿದೆಯೆಂಬುದನ್ನು ಕಣ್ಣಾರೆ ಕಂಡಾಗ ಅವರು ಆ ನಾಯಕರ ವಿರುದ್ಧವೇ ತಿರುಗಿ ಬೀಳುವರು. ಅವರು ಗಂಟಲು 
ಬಿರಿದು ಹೀಗೆ ಚೀರಾಡುವರು- ನೀಚರೇ! ನೀವು ನಮ್ಮನ್ನು, ದಾರಿಗೆಡಿಸಿದಿರಿ. ನಮ್ಮೆಲ್ಲ ಸಂಕಷ್ಟಗಳಿಗೆ ನೀವೇ ಹೊಣೆಗಾರರು. ನೀವು ಹಾಗೆ 
ಮಾಡದಿರುತ್ತಿದ್ದರೆ ನಾವು ಅಲ್ಲಾಹನ ಸಂದೇಶವಾಹಕರ ಮಾತನ್ನು ಸ್ವೀಕರಿಸುತ್ತಿದ್ದೆವು. 

52. ಅರ್ಥಾತ್‌ ಅವರು ಹೇಳುವರು- ಕೋಟಿಗಟ್ಟಳಿ ಸಂಖ್ಯೆಯ ನಿಮ್ಮನ್ನು ನಾವು ಕೆಲವೇ ಮಂದಿ ಬಲವಂತವಾಗಿ ನಮ್ಮ 
ಅನುಯಾಯಿಗಳಾಗಿ ಮಾಡಲು ಸಾಧ್ಯವಿರಲಿಲ್ಲ ನೀವು ವಿಶ್ನಾಷವಿರಿಸಬಯಸಿದರೆ ನಮ್ಮನಾಯಕತ್ವ ಮುಖಂಡತ್ವ ಮತ್ತು ಆಡಳಿತವನ್ನು 
ಬುಡಮೇಲುಗೊಳಿಸಬಹುದಾಗಿತ್ತು. ನಮ್ಮ ಸೇನೆ ನೀವೇ ಆಗಿದ್ದಿರಷ್ಟೆ ನಮ್ಮ ಶಕ್ತಿ-ಸಂಪತ್ತುಗಳ ಸ್ರೋತವೆಲ್ಲ ನಿಮ್ಮ ಕೈಗಳಲ್ಲಿತ್ತು. ನೀವು 
ಕರ-ಕಾಣಿಕೆಗಳನ್ನು ನೀಡದಿದ್ದರೆ ನಾವು ದರಿದ್ರರಾಗುತ್ತಿದ್ದೆವು. ನೀವು ನಮ್ಮ ಕೈಯಲ್ಲಿ ಅನುಸರಣಾಕರಾರು ಮಾಡದಿರುತ್ತಿದ್ದರೆ ನಮ್ಮ 
ಪೌರೋಹಿತ್ಯ ಒಂದು ದಿನದ ಮಟ್ಟಿಗಾದರೂ ನಡೆಯುತ್ತಿರಲಿಲ್ಲ ನೀವು ನಮ್ಮ ಪರವಾಗಿ ರುಂದಾಬಾದ್‌ ಘೋಷಣೆ ಕೂಗದಿರುತ್ತಿದ್ದರೆ 
ನಮ್ಮನ್ನು ಕೇಳುವವರೇ ಇರುತ್ತಿರಲಿಲ್ಲ ನೀವು ನಮ್ಮ ಸೈನಿಕರಾಗಿ ಎಲ್ಲರೊಂದಿಗೂ ಹೋರಾಡದಿರುತ್ತಿದ್ದರೆ ನಮ್ಮದೇನೂ, ಯಾರ 
ಮೇಲೂ ನಡೆಯುತ್ತಿರಲಿಲ್ಲ ಪ್ರವಾದಿಗಳು ನಿಮ್ಮ ಮುಂದಿರಿಸಿದ ಮಾರ್ಗದಲ್ಲಿ ನಡೆಯಲು ನೀವೇ ಸಿದ್ಧರಿರಲಿಲ್ಲವೆಂದು ಈಗೇಕೆ 
ನೀವು ಒಪ್ಪಿಕೊಳ್ಳುತ್ತಿಲ್ಲ ನೀವು ನಿಮ್ಮ ಸ್ವಾರ್ಥ ಬಯಕೆಗಳ ದಾಸರಾಗಿದ್ದಿರಿ. ನಿಮ್ಮ ಬೇಡಿಕೆಗಳೆಲ್ಲ ಪ್ರವಾದಿಗಳು ತೋರಿದ ದೇವನಿಷ್ಠೆಯ 
ಮಾರ್ಗದ ಬದಲು ನಮ್ಮಲ್ಲಿ ಈಡೇರುತ್ತಿದ್ದುವು. ನೀವು ಹಲಾಲ್‌-ಹರಾಮ್‌ಗಳನ್ನು ನೋಡದೆ ಆಡಂಬರ ಜೀವನ ಬಯಸ್ತುತ್ತಿದ್ದಿರಿ. 


oR 
® 


ಕಾಂಡ - 22 


34. ಸಬಾ 163 


ಣು 


PONS OTN IN AS SEAN TOTS] 
ಗ 4 5 2 ಭನ ಸ್‌ 


(5:11511551%ರಿಜ 085೮ ಹಹ ಓಕ ೫೬ರ ಕಯ 


OSS OTSA SESE NIELS SBS 
ಹೇಳುತ್ತಿದ್ದಿರ” ಎಂದು ಹೇಳುವರು. ಕೊನೆಗೆ ಇವರು ಯಾತನೆಯನ್ನು ಕಾಣುವಾಗ ತಮ್ಮ ಮನಸಿನಲ್ಲಿ ಪ ಪಶ್ಚಾತ್ತಾಪ 
ಪಡುವರು ಮತ್ತು ನಾವು ಈ ಸತ್ಯನಿಷೇಧಿಗಳ ಕೊರಳುಗಳಿಗೆ ಸಂಕೋಲೆಗಳನ್ನು ಹಾಕಿ ಬಿಡುವೆವು. ಜನರಿಗೆ ಅವರ 
ಕರ್ಮಗಳಿಗೆ ತಕ್ಕುದಾದ ಫಲವನ್ನೇ ಹೊರತು ಬೇರೆ ಪ್ರತಿಫಲವನ್ನು ಕೊಡಲು ಸಾಧ್ಯವೇ? 

(34-38) ನಾವು ಯಾವುದಾದರೊಂದು ನಾಡಿಗೆ ಎಚ್ಚರಿಕೆ ನೀಡುವವನನ್ನು ಕಳುಹಿಸಿದಾಗಲೆಲ್ಲಾ ಆ ನಾಡಿನ 
ಸ್ಥಿಕಿವಂತರು "ನೀವು ತಂದಿರುವ ಸಂದೇಶವನ್ನು ನಾವು ಸ್ವೀಕರಿಸುವುದಿಲ್ಲ! ಎಂದು ಹೇಳದೆ ಇರಲಿಲ್ಲ -ನಾವು 
ನಿಮಗಿಂತ ಹೆಚ್ಚು ಸಂಪತ್ತನ್ನೂ ಸಂತತಿಯನ್ನೂ ಹೊಂದಿದ್ದೇವೆ. "ನಾವು ಎಂದಿಗೂ ಶಿಕ್ಷೆ ಹೊಂದುವವರಲ್ಲವೆಂದೇ ಅವರು 
ಪ್ರತಿ ಸಲವೂ ಹೇಳಿದ್ದರು. ಪ 'ಪೈಗಂಬರರೇ, ಇವರೊಡನೆ (ಹೀಗೆ) ಹೇಳಿರಿ "ನನ್ನ ಪ್ರಭು ತಾನಿಚ್ಛಿಸಿದವರಿಗೆ ಯಥೇಷ್ಟ 
ಜೀವನಾಧಾರವನ್ನು ನೀಡುತ್ತಾನೆ ಮತ್ತು ತಾನಿಚ್ಛೆಸಿದವರಿಗೆ ಪರಿಮಿತಗೊಳಸುತ್ತಾನೆ.' ಆದರೆ" ಹೆಚ್ಚಿನವರು ಇದರೆ 


ಅದು ನಮ್ಮ ಬಳಿ ನಿಮಗೆ ಕಾಣುತ್ತಿತ್ತು. ಎಲ್ಲತರದ ಪಾಪಗಳನ್ನು ಮಾಡಲು ನಿಮಗೆ ಮುಕ್ತ ಸ್ವಾತಂತ್ರ್ಯ ನೀಡುವ ಮತ್ತು ಏನಾದರೂ 
ಕಾಣಿಕೆ ಪಡೆದು ದೇವನಿಂದ ಕ್ಷಮೆ ಕೊಡಿಸುವ ಗುತ್ತಿಗೆಯನ್ನು ಸ್ವಯಂ ಪಡೆದಿರುವ ಪುರೋಹಿತರನ್ನು ನೀವು ಹುಡುಕುತ್ತಿದ್ದಿರಿ. 
ಶಿರ್ಕ್‌, ಬಿದ್‌ಅತ್‌ ಹಾಗೂ ನಿಮಗೆ ಚಿತ್ತಾಕರ್ಷಕವಾಗಿರುವ ವಸ್ತುಗಳನ್ನು ಸತ್ಯವೆಂದು ನಂಬಿಸಿ ತಮ್ಮ ಕಾರ್ಯ ಸಾಧಿಸುವ 
ಹಾಗೂ ನೀವು ಬಯಸುವ ಒಂದು ಹೊಸ ಧರ್ಮವನ್ನು ಕಂಡು ಹಿಡಿಯುವ ವಿದ್ವಾಂಸರನ್ನು ಮತ್ತು ಪುರೋಹಿತರನ್ನು ನೀವು 
ಹುಡುಕುತ್ತಿದ್ದಿರಿ. ನಿಮ್ಮ ಪರಲೋಕ ಹಾಳಾದರೆ ಹೋಗಲಿ, ಯಾವ ರೀತಿಯಲ್ಲಾದರೂ ನಿಮ್ಮ ಇಹಲೋಕವನ್ನು ಬೆಳಗಿಸುವ 
ನೇತಾರರು ನಿಮಗೆ ಬೇಕಾಗಿದ್ದರು. ತಮ್ಮ ಆಶ್ರಯದಲ್ಲಿ ಎಲ್ಲರೀತಿಯ ಪಾಪಕಾರ್ಯಗಳನ್ನೂ ದುರಾಚಾರಗಳನ್ನೂ ಮಾಡಲು 'ನಿಮಗೆ 
ಮುಕ್ತ ಸ್ವಾತಂತ್ರ್ಯ. ನೀಡಬಲ್ಲಂತಹ ದುರಾಚಾರಿಗಳೂ ವಂಚಕರೂ ಆದ ಆಡಳಿತಗಾರರ ಅಗತ್ಯ ನಿಮಗಿತ್ತು. ಈ ರೀತಿ 
ಸಮಾನವಾದ ಕೊಡುಕೊಳ್ಳುವಿಕೆಯ ವ್ಯವಹಾರ ನಮ್ಮ ನಿಮ್ಮ ನಡುವೆ ನಡೆದಿತ್ತು. ಈಗ ದೊಡ್ಡ ಅಮಾಯಕರಾಗಿ ನಾವು 
ನಿಮ್ಮನ್ನು ಕೆಡಿಸಿದ್ದೇವೆಂಬ ವಾದದೊಂದಿಗೆ ನೀವು ಬಂದಿದ್ದೀರಾ? 

53. ಇನ್ನೊಂದು ರೀತಿಯಲ್ಲಿ ಆ ಜನಸಾಮಾನ್ಯರ ಉತ್ತರ ಹೀಗಿರಬಹುದು- ಈ ಹೊಣೆಗಾರಿಕೆಯಲ್ಲಿ ನೀವು ನಮ್ಮನ್ನು 
ಸೇರಿಸುವುದೇಕೆ? ನೀವಂತೂ ನಿಮ್ಮಕುತಂತ್ರ, ಮೋಸ ಮತ್ತು ಸುಳ್ಳು ಪ್ರಚಾರದಿಂದ ಮೋಡಿ ಮಾಡಿ ಆಹೋರಾತ್ರಿ ಜನರನ್ನುಸಿಲುಕಿಸಲು 
ಎಂತೆಂತಹ ಉಪಾಯಗಳನ್ನು: ಮಾಡಿದಿರೆಂಬುದು ನೆನಪಿರಲಿ, ಅಷ್ಟೇ ಅಲ್ಲ ನೀವು ನಮಗೆ ಲೌಕಿಕ ಸುಖಾಡಂಬರ ತೋರಿಸಿದಿರಿ. ನಾವು 
ಅದರ ಮೋಹಕ್ಕೆ ಬಲಿಯಾದೆವು. ನೀವು ನಿಮ್ಮ ಕುತಂತ್ರಗಳಿಂದ ನಮ್ಮನ್ನು ಹಗಲೂ ರಾತ್ರಿ ಮೂರ್ಪರನ್ನಾಗಿ ಮಾಡುತ್ತಿದ್ದಿರಿ. ನಿಮ್ಮಲ್ಲಿ 
ಪ್ರತಿಯೊಬ್ಬ ಬೇಟೆಗಾರರೂ ಹೊಸ ಹೊಸ ಬಲೆಗಳನ್ನು ನಿರ್ಮಿಸಿ ತರತರದ ಉಪಾಯಗಳಿಂದ ಅಲ್ಲಾಹನ ದಾಸರನ್ನು ಅದರಲ್ಲಿ 
ಸಿಲುಕಿಸುತಿದ್ದನು ಎಂಬುದೂ ಸತ್ಯವಲ್ಲವೆ! 

ಕುರ್‌ಆನಿನಲ್ಲಿ ನಾಯಕರ ಮತ್ತು ಅನುಯಾಯಿಗಳ ಈ ಜಗಳವನ್ನು ಅನೇಕ ಕಡೆಗಳಲ್ಲಿವವಿಧ ರೀತಿಯಲ್ಲಿ ಪ್ರಸ್ತಾಪಿಸಲಾಗಿದೆ. 
ಏವರಣೆಗಾಗಿ ನೋಡಿರಿ: ಅಲ್‌ ಅಆ್‌ರಾಫ್‌ 38-39. ಇಬ್ರಾಹೀಮ್‌ 21, ಅಲ್‌ಕಸಸ್‌ 63, ಅಲ್‌ ಅಹ್‌ರುಾಬ್‌ 66-68, 
ಅಲ್‌ಮೂಮಿನ್‌ 47-48, ಹಾಮ್ಮೀಮ್‌ ಅಸಜ್‌ದಃ 29. 

54. ಪ್ರವಾದಿಗಳ ಕರೆಯನ್ನು ಸಿರಿ ಸಂಪತ್ತು ಮತ್ತು ಅಧಿಕಾರಗಳನ್ನು ಹೊಂದಿದ್ದ ಸಂಪನ್ನ ವರ್ಗವೇ ಪ್ರಪ್ರಥಮವಾಗಿ 
ವಿರೋಧಿಸಿತ್ತು ಎಂಡು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 

ಉದಾ: ನೋಡಿರಿ ಅಲ್‌ಅನ್‌ಆಮ್‌:123, ಅಲ್‌ ಚತ 60, 66, 75, 88, 90. ಹೂದ್‌: 27, ಬನೀ ಇಸ್ರಾಈಲ್‌ 16. 
ಅಲ್‌ ಮೂಮಿನೂನ್‌ 24, 33-38, 46, 47. ಆರ್ದುಖ್ರುಫ್‌: 

55. ಅಲ್ಲಾಹನಿಗೆ ನಾವು ನಿಮಗಿಂತ ಹೆಚ್ಚು ied "ಆದ್ದರಿಂದಲೇ ನಿಮಗಿಲ್ಲದ ಸಂಪತ್ತು ನಮಗೆ ನೀಡಿದ್ದಾನೆಂಬುದು 
ಅವರ ವಾದವಾಗಿತ್ತು. ಒಂದು ವೇಳೆ ಆತ ನಮ್ಮಿಂದ ಸ ಸಂತೃಪ್ಪನಾಗಿಲ್ಲದಿರುತ್ತದ್ದರೆ ಈ ಸಿರಿ-ಸಂಪತ್ತು, ವೈಭವವೆಲ್ಲ ನಮಗೇಕೆ 
ನೀಡುತ್ತಾನೆ. ಆತನು ನಮ್ಮ ಮೇಲೆ ಸಂಪತ್ತಿನ ಸುರಿಮಳೆಗೈಯುತ್ತಿರುವಾಗ ಪರಲೋಕದಲ್ಲಿ ಅದರಿಂದ ವಂಚಿತಗೊಳಿಸುವನೆಂದು 
ನಂಬುವುದು ಹೇಗೆ? ಇಲ್ಲಿಅವನ ಕೊಡುಗೆಗಳಿಂದ ಯಾರು ವಂಚಿತರಾಗಿದ್ದಾರೋ ಅವರಿಗೇ ಶಿಕ್ಷೆ ಸಿಗಬೇಕು. 


ಕಾಂಡ - 22 


164 ತಪ್ಪೀಮುಲ್‌ ಕುರ್‌ಆನ್‌ 


4 AUT AC aN Er ಕಿ ೨೬ ೨೨ PS 
EBLE HS HIG Ky PSH Sp ಗ, 
pd ೨. 1 2ಕಿ ಎ೨2 2 ಗ PA 
Jo) Sse ಉಗ್ರ ಚಯ © OF ಚಚ BSE GEA 
01 ಗ್ಗೆ ಕ್‌ ದ ೨ ಇಂ ೨೨೨, ಶ೨ಜ1 (ಓ| ಶಕ ಶಿ೨ಸ್ಟ ೨೨ Ke ೩ 
1-41 ೫35203 NOH Yh 11001೬೪ lla 3 
ವಾಸ್ತವಿಕತೆಯನ್ನು ತಿಳಿದಿರುವುದಿಲ್ಲ "ನಿಮ್ಮನ್ನು ನಮಗೆ ನಿಕಟಗೊಳಿಸುವ ಸಾಧನ ನಿಮ್ಮ ಸಂಪತ್ತಾಗಲೀ ನಿಮ್ಮ 
ಸಂತಾನವಾಗಲೀ ಅಲ್ವ ಯಾರುಸ; ಸತ್ಯವಿಶ್ವಾಸ ಸ್ವೀಕರಿಸಿ ಸತ್ಯರ್ಮವೆಸಗುವರೋ” ಅವರುಇದಕ್ಕೆಹೊರತಾಗಿರುವರು. 
ಅವರಿಗೆ ಅವರ ಕರ್ಮದ ಇಮ್ಮಡಿ ಪ್ರತಿಫಲವಿದೆ ಮತ್ತು ಅವರು ಅತ್ಯುನ್ನತ ಭವನಗಳಲ್ಲಿ ನಿಶ್ಚಿಂತರಾಗಿರುವರು.* 
ಇನ್ನುನಮ್ಮ ಸೂಕ್ತಗಳನ್ನು ಕೀಳಾಗಿಸಲಿಕ್ಕಾಗಿ ಶ್ರಮಿಸುವವರು! ಅವರು ಯಾತನೆಗೊಳಗಾಗುವರು. 
(39) ಪೈಗಂಬರರೇ ಇವರೊಡನೆ ಹೇಳಿರಿ, "ನನ್ನ ಪ್ರಭು ತನ್ನ ದಾಸರಲ್ಲಿ ತಾನಿಚ್ಛೆಸಿದವರಿಗೆ ಎಸ್ಸ: 
ಜೀವನಾಧಾರವನ್ನೀಯುತ್ತಾನೆ ಮತ್ತು ತಾವಿಚ್ಛಿಸಿದವರಿಗೆ ಪರಿಮಿತಗೊಳಿಸಿ ಕೊಡುತ್ತಾನೆ. 9 ನೀವು ಸಕದ 


"ಹೆರ್‌ ಆನಿನಲ್ಲಿ ಲೋಕಾರಾಧಕರ ಈ ತಪ್ಪು ಕಲ್ಪನೆಯನ್ನು ಅಲ್ಲಲ್ಲಿ ಪ್ರಸ್ತಾಪಿಸಿ ಅದನ್ನು ಖಂಡಿಸಲಾಗಿದೆ. ಉದಾ: ಅಲ್‌ ಬಕರಃ: 126, 
21-26. ಅತ್ರೌಬಃ: 55,69. ಹೂದ್‌:3,27. ಅರ್ರಆ್‌ದ್‌:26, ಅಲ್‌ಕಹ್ಟ್‌ 34-43, ಮರ್ಯಮ್‌:73-77. ತೌಹಾ: 131. ಅಲ್‌ಮೂಮಿ 
ನೂನ್‌: 55-61. ಅಶ್ಮುಅರಾ: 111. ಅಲ್‌ಕಸಸ್‌: 16- 83. ಅರ್ರೂಮ್‌: 9. ಅಲ್‌ ಮುದ್ದೊಿರ್‌: 11-26. ಅಲ್‌ ಫಜ್ರ್‌: 15-20. 

56. ಯಾವ ಯುಕ್ತಿಯ ಆಧಾರದಲ್ಲಿ ಇಲ್ಲಿ ಜೀವನಾಧಾರ ವಿತರಣೆಯಾಗುತ್ತದೋ ಅದನ್ನು ಈ ಮಂದಿ ಗ್ರಹಿಸುವುದಿಲ್ಲ 
ಅಲ್ಲಾಹನು ಯಾರಿಗೆ ಹೆಚ್ಚು ಜೀವನಾಧಾರ ನೀಡುತ್ತಾನೋ ಅವನು ಅಲ್ಲಾಹನಿಗೆ ಪ್ರಿಯನೆಂದೂ ಯಾರಿಗೆ ಕಡಿಮೆ ನೀಡುತ್ತಾನೋ 
ಅವರು ಅವನ ಕೋಪಕ್ಕೆ ಪಾತ್ರರಾದವರೆಂದೂ ಇವರು ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ಸ್ವಲ್ಪ ಕಣ್ತೆರೆದು ನೋಡಿದರೆ ಹೆಚ್ಚಿನ ವೇಳೆ 
ದುಷ್ಠರೂ ದುರಾಚಾರಿಗಳೂ ಆದವರು ಸಂಪನ್ನರಾಗಿರುತ್ತಾರೆ. ಅದಕ್ಕೆ ತದ್ದಿರುದ್ಧವಾಗಿ, ಜನರು ಗುಣಗಾನ ಮಾಡುವಂತಹ ಅನೇಕ 
ಉನ್ನತ ಚಾರಿತ್ಯವಂತರು ಬಡತನದಲ್ಲಿ ಸಿಲುಕರುತ್ತಾರೆ. ಹಾಗಿರುವಾಗ ಈ ಉನ್ನತ ಚಾರಿತ್ರ್ಯದವರು ಅಲ್ಲಾಹನಿಗೆ ಇಷ್ಟವಿಲ್ಲದವರೆಂದೂ 
ದುಷ್ಟರೂ ದುರಾಚಾರಿಗಳೂ ಅವನಿಗೆ ಪ್ರಿಯರೆಂದೂ ಯಾವ ಬುದ್ಧಿಯುಳ್ಳವನು ಹೇಳಿಯಾನು? 

57. ಇದಕ್ಕೆ ಎರಡು ಅರ್ಥಗಳಿರಬಹುದು. ಎರಡೂ ಸರಿಯಾಗಿವೆ 1) ಅಲ್ಲಾಹನಿಗೆ ನಿಕಟಗೊಳಿಸುವುದು ಸತ್ಯವಿಶ್ವಾಷ ಮತ್ತು 
ಸತ್ಯರ್ಮಗಳೇ ಹೊರತು ಸೊತ್ತು-ಸಂತಾನಗಳಲ್ಲ 2) ಅಲ್ಲಾಹನ ಮಾರ್ಗದಲ್ಲಿ ತನ್ನ ಸಂಪತ್ತನ್ನು ಖರ್ಚು ಮಾಡುವ ಹಾಗೂ ತನ್ನ 
ಸಂತಾನಕ್ಕೆ ಉತ್ತಮ ಶಿಕ್ಷಣ-ತರಬೇತಿ ನೀಡಿ ದೇವನನ್ನು ಗುರುತಿಸುವಂತೆ ಮಾಡುವ ಮತ್ತು ಅವರನ್ನು ಸಚ್ಚಾರಿತ್ರ್ಯವಂತರಾಗಿ ಬೆಳೆಸುವ. 
ಸತ್ಯ ವಿಶ್ವಾಸಿಗಳ ಸೊತ್ತು. ಸಂಶಾನಗಳು ಮಾತ್ರ ದೇವ ಸಾಮೂಪ್ಪ ಕೈದ ಉಪಾಧಿಯಾಗಬಲ್ಲವು. 

58, ಅವರ ಈ ಸುಖ ಸೌಭಾಗ್ಯಗಳೆಲ್ಲ ಅನಶ್ಚರವಾಗಿರುವುದು. ಈ ಅನುಗ್ರಹಗಳ ಶೃಂಖಲೆಯು ಎಂದೂ ಕೊನೆಗೊಳ್ಳದು ಎಂಬ 
ಸೂಚನೆ ಇದರಲ್ಲಿ ಅಡಗಿದೆ. ಏಕೆಂದರೆ ಈ ಸುಖ ಸೆ ಸೌಭಾಗ್ಯಗಳು ಎಂದಾದರೂ ಕೊನೆಗೊಳ್ಳಬಹುದಂಬ ಆಶಂಕೆಯಿದ್ದಾಗ ಮಾನವನು 
ಅದನ್ನು ಸಂತೃಪ್ತಿಯೊಂದಿಗೆ ಅನುಭವಿಸಲಾರ. ಇದೆಲ್ಲವೂ ತನ್ನಿಂದ ಕಸಿಯಲ್ಪಡಬಹುದೆಂಬ ಭೀತಿ ಅವನಲ್ಲಿಇದ್ದೇ ಇರುತ್ತದೆ. 

59. ಜೀವನಾಧಾರದಲ್ಲಿ ಹೆಚ್ಚು ಕಡಿಮೆಯಾಗುವುದು ಅಲ್ಲಾಹನ ಇಂಗಿತವನ್ನು ಅವಲಂಬಿಸಿದೆಯೇ ಹೊರತು ಅವನ 
ಸಂಪ್ರೀತಿಯನ್ನಲ್ಲವೆಂದು ಒತ್ತು ಕೊಟ್ಟು ಹೇಳುವ ಉದ್ದೇಶದಿಂದ ಅದನ್ನು ಪದೇ ಪದೇ ವಿವರಿಸಲಾಗಿದೆ. ವ್ಯಕ್ತಿ ಕೆಟ್ಟವನಾದರೂ 
ಒಳ್ಳೆಯವನಾದರೂ ಅಲ್ಲಾಹನ ಅನುಜ್ಞೆ ಪ್ರಕಾರವೇ ಅವನಿಗೆ ಜೀವನಾಧಾರ ಸಿಗುತ್ತದೆ. ಅದನ್ನು ಆಸ್ತಿಕರೂ 'ನಾಸ್ತಿಕರೂ ಒಂದೇ 
ರೀತಿಯಲ್ಲಿ. ಪಡೆಯುತ್ತಾರೆ. ಸಾರ್‌ ಹೆಚ್ಚಾಗುವುದು, ವ್ಯಕ್ತಿ ದೇವ ಸಂಪ್ರೀತಿಗೆ ಪ್‌ ಪಾತ್ರನಾಗಿರುವನೆಂಬುದಕ್ಕೆ ಆಧಾರವಲ್ಲ ಅದು 
ಪರಿಮಿತಗೊಂಡರೆ ಅವನು ದೇವನ ಕೋಪಕ್ಕೆ ಪಾತ್ರನಾಗಿರುವನೆಂಬುದಕ್ಕೂ ಆಧಾರವಲ್ಲ, ಒಬ್ಬಅಕ್ರಮಿ ಮತ್ತು ಅವಿಶ್ವಾಸಿಯು ದೇವನ 
ಅನುಜ್ಞೆಯಂತೆ ಅಭಿವೃದ್ಧಿ ಹೊಂದುತ್ತಾನೆ. ವಸ್ತುತಃ ಅಕ್ರಮ ಮತ್ತು ಅವಿಶ್ವಾಸವು ದೇವನಿಗೆ ಇಷ್ಟವಿಲ್ಲ, ತದ್ವಿರುದ್ಧವಾಗಿ ಒಬ್ಬ ಸತ್ಯಸಂಧ 
ಮತ್ತು ವಿಶ್ವಾಸಿಗೆ ದೇವನ ಅನುಜ್ಞೆ ಪ್ರಕಾರವೇ ಕಷ್ಟ-ನಷ್ಟಗಳು ಬರುತ್ತವೆ. ವಸ್ತುತಃ ಈ ಗುಣಗಳು ಅಲ್ಲಾಹನಿಗೆ ಬಹಳ ಪ್ರಿಯವಾಗಿವೆ. 
ಆದರೆ ಭೌತಿಕ ಲಾಭ-ನಷ್ಟಗಳು ಒಳಿತು-ಕೆಡುಕುಗಳ ಮಾನದಂಡವಾಗಿದೆಯೆಂದು ಹೇಳುವವನು ದೊಡ್ಡ ಪಥಭ್ರಷ್ಟನಾಗಿದ್ದಾನೆ. 
ಮೂಲವಿಷಯ ದೇವ ಸಂಪ್ರೀತಿಯಾಗಿದೆ. ಅದು ದೇವನಿಗೆ ಪ್ರಿಯವಾದ ನೈತಿಕ ಗುಣಗಳಿಂದ ಲಭಿಸುತ್ತದೆ. ಈ ಗುಣಗಳ ಜೊತೆಗೆ 
ಲೌಕಿಕ ಸಿರಿಸಂಪತ್ತೂ ಲಭಿಸಿದರೆ ಅದು ಅಲ್ಲಾಹನ ಅಪಾರ ಅನುಗ್ರಹವಾಗಿದೆ. ಆದಕ್ಕಾಗಿ ಅವನು ದೇವನಿಗೆ ಕೃತಜ್ಞನಾಗಿರಬೇಕು. ಆದರೆ 
ದೇವನ ಬಂಡುಕೋರ ದಾಸನಾದ ಒಬ್ಬವ್ಯಕ್ತಿಗೆ ಐಶ್ವರ್ಯ ಲಭಿಸಿದರೆ ಅವನು ತನ್ನನ್ನು ದೇವನ ಕಠಿಣ ವಿಚಾರಣೆ ಹಾಗೂ ಕಠಿಣ ಶಿಕ್ಷೆಗೆ 
ತನ್ನನ್ನು ಒಡ್ಡುತ್ತಾನೆಂದೇ ಅರ್ಥ. 


ಕಾಂಡ - 22 


34. ಸಬಾ 165 


PPE ಟ್‌ 2 09% EL 


Ci A ಡ್‌್‌ 423 9 ರ ಪಿ - 
ಜು 0 Pn "1೦೦323 ಸ ಜತಿ ರಿ ಲಖಿ 
ಬಕ ೮:೩೫ ಈ 65 505 ಭಕಂ 5/5/9660 ಹಟ 


SSE STE ಈ ಸು? ಸಿ 3 dX A So yp STS! 
% [ಸ 


41536 AAS ಲ್ಕ NNE 08/5 
ಮಾಡುವುದರ ಸ್ಥಾನದಲ್ಲಿ ಅವನೇ ನಿಮಗೆ ಇನ್ನಷ್ಟು ಕೊಡುತ್ತಾನೆ. ಅವನು ಜೀವನಾಧಾರ ನೀಡುವವರಲ್ಲಿ 
ಅತ್ಯು ತ್ರಮನಾಗಿರುತ್ತಾನೆ. 160 

(40-42) ಅವನು ಸಕಲ ಮಾನವರನ್ನು ಒಟ್ಟುಗೂಡಿಸುವ ದಿನ ದೇವಚರರೊಡನೆ "ಇವರು ನಿಮ್ಮ 
ಆರಾಧನೆಯನ್ನೇ ಮಾಡುತ್ತಿದ್ದರೇ?' ಎಂದು ಕೇಳುವನು. ಆಗ ಅವರು, "ನೀನು ಪರಮ ಪಾವನನು. ನಮ್ಮ 
ಸಂಬಂಧವು ನಿನ್ನೊಂದಿಗಿದ ಇವರೊಂದಿಗಲ್ಲ. 5 ವಾಸ್ತವದಲ್ಲಿ ಇವರು ಜಿನ್ಸ್‌ಗಳನ್ನು ಆರಾಧಿಸುತ್ತಿದ್ದರೇ ಹೊರತು 
ನಮ್ಮನ್ನಲ್ಲ ಇವರಲಿ ಲಿ ಹೆಚ್ಚಿನವರು ಅವರ ಮೇಲೆಯೇ ವಿಶ್ವಾಸವಿರಿಸಿದರು' ನಂದು “ಉತ್ತರ ಕೊಡುವರು. ಇ (ಆಗ 
ನಾವು "ಇಂದು ನಿಮ್ಮಲ್ಲಾರೂ ಯಾರಿಗೂ ಲಾಭವನ್ನಾಗಲಿ, ನಷ್ಟವನ್ನಾಗಲಿ ಉಂಟು ಮಾಡಲಾರನು' ಮತ್ತು 
ಅಕ್ರಮಿಗಳೊಡನೆ, "ನೀವು ಸುಳ್ಳಾಗಿಸುತ್ತಿದ್ದ ನರಕ ಯಾತನೆಯ ರುಚಿಯನ್ನು. ಈಗ ಸವಿಯಿರಿ' ಎಂದು ಹೇಳುವವ. 


60. ಅನ್ನದಾತ, ಶಿಲ್ಪಿ ಸ್ಥಾಪಕ, ನೀಡುವವ ಇತ್ಯಾದಿ ಅಲ್ಲಾಹನ ಗುಣಗಳೇ ಆಗಿದ್ವು ಸಾಂಕೇತಿಕವಾಗಿ ಮನುಷ್ಯರಿ 
ಅನ್ವಯವಾಗುತ್ತವೆ. ಉದಾ: ಬನ ಕುರಿತು ನಾವು, ಆತನು ಒಬ್ಬನಿಗೆ ಉದ್ಯೋಗದ ವ್ಯ ವಸಿ ಸ್ಸ ಮಾಡಿದ್ದಾನೆ, ಅವನಿಗೆ Ke 
ನೀಡಿದ್ದಾನೆ. ಅವನು ಒಂದು ವಸ್ತುವನ್ನು ಮಾಡಿದ್ದಾನೆ ಅಥವಾ ಸಂಶೋಧಿಸಿದ್ದಾನೆ ಎನ್ನುತ್ಟವೆ. ಆದ್ದರಿಂದಲೇ ಅಲ್ಲಾಹನು ತನಗಾಗಿ, 
ಅತ್ಯುತ್ತಮ ಜೀವನಾಧಾರ ನೀಡುವವನು ಎಂಬ ಪದಪ್ರಯೋಗಿಸಿದ್ದಾನೆ. ನೀವು ಜೀವನಾಧಾರ ನೀಡುವವರೆಂದು ಯಾರನ್ನೆಲ್ಲ 
ಭಾವಿಸಿದ್ದೀರೋ ಅವರೆಲ್ಲರಿಗಿಂತ ಅತ್ಯುತ್ತಮ ಜೀವನಾಧಾರ ನೀಡುವವನು ಅಲ್ಲಾಹನೆಂದರ್ಥ. 

61. ಪ್ರಾಚೀನ ಕಾಲದಿಂದಲೂ ಎಲ್ಲಕಾಲದ ಬಹುದೇವಾರಾಧಕರು ದೇವಚರರನ್ನುದೇವಿ- ದೇವತೆಗಳೆಂದು ಬಗೆದು ಅವುಗಳ 
ವಿಗ್ರಹಗಳನ್ನು ಮಾಡಿ ಪೂಜಿಸುತ್ತಾ ಬಂದಿದ್ದಾರೆ- ಮಳೆಯ ದೇವತೆ, ಸಿಡಿಲಿನ ದೇವತೆ, ವಾಯು ದೇವತೆ, ಐಶ್ವರ್ಯ ದೇವತೆ, ಜ್ಞಾನ 
ದೇವತೆ, ಮರಣ ದೇವತೆ- ಹೀಗೆ ವಿವಿಧ ಹೆಸರಿನ ದೇವತೆಗಳಿವೆ. ಆದ್ದರಿಂದಲೇ ನಿರ್ಣಾಯಕ ದಿನದಂದು ಆ ದೇವಚರರೊಂದಿಗೆ, 
ಇವರ ಆರಾಧ್ಯರಾಗಿ ಮೆರೆದಿದ್ದವರು ನೀವೇನಾ ಎಂದು ಕೇಳಲಾಗುವುದು. ಇದು ಕೇವಲ ವಸ್ತುಸ್ಥಿಕಿಯನ್ನರಿಯುವ ಪ್ರಶ್ನೆಯಲ್ಲ 
ನೀವು ಇವರ ಆರಾಧನೆಗಳಿಂದ ಸಂತೃಪ್ರರಾಗಿದ್ದೀರಾ ಎಂಬರ್ಥವೂ ಇದರಲ್ಲಿ ಅಡಗಿದೆ. ನಾವು ನಿಮ್ಮ ಆರಾಧ್ಯರಾಗಿದ್ದೇವೆ. 
ನೀವು ನಮ್ಮನ್ನು ಪೂಜಿಸಿರಿ ಎಂದು ನೀವು ಹೇಳಿದ್ದೀರಾ ಅಥವಾ ಇವರು ನಿಮ್ಮನ್ನು ಪೂಜಿಸಬೇಕೆಂದು ನೀವು ಬಯಸಿದ್ದೀರಾ ಎಂಬ 
ಪ್ರಶ್ನೆಯನ್ನು ಕೇವಲ ದೇವಚರರೊಂದಿಗೆ ಕೇಳಲಾಗುವುದಿಲ್ಲ ಬದಲಾಗಿ ಈ ಲೋಕದಲ್ಲಿ ಪೂಜಿಸಲ್ಪಡುವ ಎಲ್ಲರೊಂದಿಗೂ 
ಕೇಳಲಾಗುವುದು. ಅಲ್‌ ಫುರ್ಕಾನ್‌ ಅಧ್ಯಾಯದ 17ನೆಯ ವಚನದಲ್ಲಿ. ಹೀಗೆ ಹೇಳಲಾಗಿದೆ. 


ಕೊಟ! ys ಬ ಬ ್‌ ಬಬ Sd ರ್‌ (ಗಜ 

“(ನಿಮ್ಮ ಪ್ರಭು) ಇವರನ್ನೂ ಇಂದು ಇವರು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಇವರ ಆರಾಧ್ಯರನ್ನೂ ಸುತ್ತುಗಟ್ಟಿ ತರುವ 
ದಿನ ಅದೇ ಆಗಿರುವುದು. ತರುವಾಯ ಅವರೊಡನೆ, "ನಮ್ಮ ಈ ದಾಸ ಸರನ್ನು ಪಥಭ್ರಷ್ಟಗೊಳಿಸಿದವರು ನೀವೋ ಅಥವಾ ಇವರು ಸ್ತ ಸ್ವತಃ 

ಭ್ರಷ್ಟರಾಗಿದ್ದರೋ' ಎಂದು ಅವನು ಕೇಳುವನು.” 

62. ಅವರು ಹೀಗೆ ಉತ್ತರಿಸುವರು- ನಿನ್ನ ದೇವತ್ನದಲ್ಲಿ ಯಾರಾದರೂ ಭಾಗಿಯಾಗುವುದರಿಂದ ನೀನು ಅತೀತನಾಗಿರುವೆ. 
ನಮಗೂ ಈ ಜನರಿಗೂ ಯಾವುದೇ ಸಂಬಂಧವಿಲ್ಲ, ನಾವು. ಅವರಿಂದಲೂ ಅವರ ಕರ್ಮಗಳಿಂದಲೂ ಹೊಣೆ ಮುಕ್ತರಾಗಿದ್ದೇವೆ. 
ನಾವಂತೂ ನಿನ್ನದಾಸರು ಮಾತ್ರ ಆಗಿದ್ದೇವೆ. 

63. ಈ ವಾಕ್ಯದಲ್ಲಿ ಜಿನ್ನ್‌ ಎಂದರೆ ಶೈತಾನ ಜಿನ್ಸ್‌ಗಳಾಗಿವೆ. ದೇವಚರರ ಈ ಉತ್ತರದ ತಾಶ್ಟರ್ಯವೇನೆಂದರೆ ಬಾಹ್ಯ 
ನೋಟಕ್ಕೆ ಇವರು ನಮ್ಮ ಹೆಸರಿನಲ್ಲಿ ತಮ್ಮ ಕಲ್ಪನೆಯ ಎಗ್ಗೆ ಹಗಳನ್ನು ಮಾಡಿ ನಮ್ಮನ್ನು ಆರಾಧಿಸಿರುವರು. ಆದರೆ ವಾಸ್ತವದಲ್ಲಿ 
ಅವರು ಪೂಜಸುತ್ತಿದ್ದುದು. ಶೈತಾನರನ್ನೇ ಹೊರತು ನಮ್ಮನ್ನಲ್ಲ ಏಕೆಂದರೆ ದೇವನನ್ನು: ಬಿಟ್ಟುಇತರರನ್ನು' “"ಬೇಡಿಕೆಗಳನ್ನು ಈಡೇರಿಸುವವ'' 


ರೆಂದು ಭಾವಿಸಿ ಅವರಿಗೆ ಹರಕೆ ಕಾಣಿಕೆಗಳನ್ನು ಸಲ್ಫಿಸಿರೆಂದು ಈ ಶೈತಾನರೇ ಅವರಿಗೆ ಮಾರ್ಗದರ್ಶನ ಮಾಡಿದರು. 


ಕಾಂಡ -22 


166 ತಪ್ಪೀಮುಲ್‌ ಕುರ್‌ಆನ್‌ 


ಟಿ po Gr ENNIS LAG CL NN 
1 IEE 01/೬ iS OSH 
ಸಟ Gen IL NEE ಕಟ್ಟಿನ 
bs Gv ಡಿಜೆ ಹಿ 35/60/16, 


AR eS; ಶ್‌ 


ಹ Holy AES ಚಕ್ರಿ ES ಜು 
ಅಪಿ eS KES SE, RAS Ses 
(43-45) ಇವರಿಗೆ ನಮ್ಮ ಸುವ್ಯಕ್ತ ಸೂಕ್ತಗಳನ್ನು ಓದಿ ಹೇಳಿದಾಗ ಇವರು, "ನಿಮ್ಮ ಪೂರ್ವಜರು ಪೂಜಿಸುತ್ತಾ 
ಬಂದಿದ್ದಂತಹ ಆರಾಧ್ಯರಿಂದ ನಿಮ್ಮನ್ನು ತಿರುಗಿಸಿ ಬಿಡಬೇಕೆಂಬುದೇ ಇವನ ಇಚ್ಛೆ ಎನ್ನುತ್ತಾರೆ ಮತ್ತು "ಐದು (ಕುರ್‌ 
ಆನ್‌): ಕೇವಲ ಒಂದು. ಕಲ್ಪಿತ ಸುಳ್ಳು' ಎಂದು ಹೇಳುತ್ತಾರೆ. ಈ ಸತ್ಯನಿಷೇಧಿಗಳ ಮುಂದ ಸತ್ಯವು ಬಂದಾಗ ಇವರು, 
"ಇದು ಸ್ಪಷ್ಟವಾದ ಮಾಟವೇ ಹೊರತು ಇನ್ನೇನೂ ಅಲ್ಲ" ಎಂದು ಹೇಳಿ ಬಿಟ್ಟರು. ವಸ್ತುತಃ ನಾವು ಈ ಮುಂಚೆ 
ಇವರಿಗೆ 'ಓದತಕ್ಕೆ ಯಾವುದೇ ಗ್ರಂಥವನ್ನು ಕೊಡಲೂ ಇಲ್ಲ ಮತ್ತು ನಿಮಗಿಂತ ಮುಂಚೆ ಇವರ ಕಡೆಗೆ ಎಚ್ಚರಿಕೆ 
ಕೊಡುವಂತಹವನನ್ನು ಕಳುಹಿಸಿದ್ದೂ ಇಲ್ಲ ಷಿ ಇವರಿಗಿಂತ ಮುಂಚೆ ಗತಿಸಿದವರು ಸುಳ್ಳಾಗಿಸಿದ್ದರು. ನಾವು ಅವರಿಗೆ 
ನೀಡಿದುದರ ದಶಾಂಶವನ್ನೂ ಇವರು ತಲುಪಿಲ್ಲ, ಆದರೆ ಅವರು ನನ್ನ ಸಂದೇಶವಾಹಕರನ್ನು ಸುಳ್ಳಾಗಿಸಿದಾಗ ನನ್ನ ಶಿಕ್ಷೆ 
ಎಷ್ಟು ಕಠಿಣವಾಗಿತ್ತೆಂದು ನೋಡಿಕೊಳ್ಳಿರಿ. 65 
(46-50) ಪೈಗಂಬರರೇ, ಇವರೊಡನೆ ಹೇಳಿರಿ "ನಾನು ನಿಮಗೆ ಕೇವಲ ಒಂದು ವಿಷಯದ ಉಪದೇಶ 
ನೀಡುತ್ತೇನೆ. ನೀವು. ಅಲ್ಲಾಹನಿಗಾಗಿ ಒಬ್ಬೊಬ್ಬರಾಗಿಯೂ ಇಬ್ಬಿಬ್ಬರು ಸೇರಿಕೊಂಡೂ ಚಿಂತನೆ ನಡೆಸಿರಿ ಮತ್ತು ನಿಮ್ಮ 
ಸಂಗಾತಿಯಲ್ಲಿ ಉನ್ನಾದದಂತಹ ವಿಷಯ ಏನಿದೆಯೆಂದು ಯೋಚಿಸಿರಿ. 5 ಅವರಂತು ಒಂದು ಘೋರ ಯಾತನೆ 


kh 
Ky 
ed 
LE 
NN 
€ 
ಹ 
ಜು ಧ್‌ 
\ 
[ed AN 
pS ಕ 
& Ca Noy 
ಗಾಲ 


ಈ ವಚನವು ಜಿನ್ನ್‌ಗಳನ್ನು ಗಿರಿ ಜನರೆಂದೋ ಮರುಭೂಮಿ ವಾಸಿಗಳೆಂದೋ ಹೇಳುವವರನ್ನು ಖಂಡಿಸುತ್ತದೆ. ಜನರು 
ಗಿರಿಜನರನ್ನು ಅಥವಾ ಮರುಭೂಮಿ ವಾಸಿಗಳನ್ನೂ ಪೂಜಿಸುತ್ತಿದ್ದರು ಮತ್ತು ಅವರನ್ನು ನಂಬುತ್ತಿದ್ದರು ಎಂಬರ್ಥದಲ್ಲಿ ಯಾರಾದರೂ 
ಬುದ್ಧಿಯಿರುವವರಾರೂ ಹೇಳಬಲ್ಲದೆ? 

ಈ ವಚನದಲ್ಲಿ"ಇಬಾದತ್‌'ನ ಒಂದು ಅರ್ಥದ ಮೇಲೂ ಬೆಳಕು ಬೀಳುತ್ತದೆ. ಇಬಾದತ್‌ ಎಂದರೆ ಕೇವಲ ಪೂಜೆ-ಪುರಸ್ಕಾರವಲ್ಲ; 
ಒಬ್ಬನ ಕಾನೂನನ್ನು ನಿಶ್ಶರ್ಶವಾಗಿ ಅನುಸರಿಸುವುದೂ ಇಬಾದತ್‌ ಆಗಿದೆಯೆಂದು ಇದರಿಂದ ತಿಳಿದು ಬರುತ್ತದೆ. ಒಬ್ಬನು 
ಯಾರನ್ನಾದರೂ ಕೈತಾನನನ್ನೂ ಶಪಿಸುವಂತೆ) ಶಪಿಸುತ್ತಲೇ ಅವನ ವಿಧಾನವನ್ನು ಅನುಸರಿಸುತ್ತಾನೆಂದಾದರೆ ಅವನು ಅವನ ಇಬಾದತ್‌ 
ಮಾಡುತ್ತಾನೆ. ಹೆಚ್ಚಿನ ಉದಾಹರಣೆಗಳಿಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅನ್ನಿಸಾ ಟಿಪ್ಪಣಿ-14, ಅಲ್‌ ಮಾಇದ: 91 
ಸಂಪುಟ -2 ಅತ್ತೌಬ: ಟಿಪ್ಪಣಿ-31, ಸಂಪುಟ-3, ಮರ್ಯಮ್‌; ಟಿಪ್ಪಣಿ-27, ಅಲ್‌ ಕಸಸ್‌; ಟಿಪ್ಪಣಿ- 86. 

64. ಅಲ್ಲಾಹನ ಹೊರತು ಇತರರನ್ನು ಆರಾಧಿಸಬೇಕೆಂದು ಇವರಿಗೆ ಬೋಧಿಸುವ ದೈವಿಕ ಗ್ರಂಥವಾಗಲಿ, ಪ್ರವಾದಿಯಾಗಲಿ ಈ 
ಮುಂಚೆ ಬಂದಿಲ್ಲ, ಆದ್ದರಿಂದ ಕುರ್‌ಆನ್‌ ಮತ್ತು ಮುಹಮ್ಮದ್‌(ಸ) ಅವರ ಏಕದೇವತ್ವದ ಕರೆಯನ್ನು ಈ ಜನರು ಅಜ್ಞಾನದಿಂದಾಗಿ 
ನಿರಾಕರಿಸುತ್ತಾರೆಯೇ ವಿನಾ ಯಾವುದೇ ಜ್ಞಾನದ ಆಧಾರದಲ್ಲಲ್ಪ ಇದಕ್ಕೆ ಇವರ ಬಳಿ ಯಾವುದೇ ದಾಖಲೆಗಳೂ ಇಲ್ಲ 

65. ಅರ್ಥಾತ್‌ ಮಕ್ಕಾದ ಜನರು ಆ ಜನಾಂಗಗಳಿಗೆ ಲಭಿಸಿದಂತಹ ಶಕ್ತಿ ಮತ್ತು ಸಂಪತ್ತಿನ ಹತ್ತರಲ್ಲೊಂದಂಶಕ್ಕೂ ತಲುಪಿಲ್ಲ, 
ಆದರೆ ಪ್ರವಾದಿಗಳು ತಂದಿದ್ದಂತಹ ಸತ್ಯ ವನ್ನು ಸ್ವೀಕರಿಸಲು ಅವರು ನಿರಾಕರಿಸಿ, ಮಿಥ್ಯದ ಆಧಾರದಲ್ಲಿ ತಮ್ಮ ಜೀವನ ವ ್ವವಸ್ಥೆಯನ್ನು 
ಕಟ್ಟಿರುವುದರಿಂದ ಕಟ್ಟಕಡೆಗೆ "ಅವರು ಹೇಗೆ ನಾಶ ಹೊಂದಿದರು ಹಾಗೂ ಅವರ ಶಕ್ತಿ ಮತ್ತು ಸಂಪತ್ತು ಹೇಗೆ ಅವರ ಪ್ರಯೋಜನಕ್ಕೆ 
ಬರಲಿಲ್ಲವೆಂಬುದನ್ನು ನೀವೇ ನೋಡಿಕೊಳ್ಳಿ. 

66. ಅರ್ಥಾತ್‌ ಸ್ವಾರ್ಥ, ದುರಾಗ್ರಹ ಮತ್ತು ಪಕ್ಷಪಾತದಿಂದ ಮುಕ್ತನಾಗಿ ಅಲ್ಲಾಹನಿಗಾಗಿ ಮಾತ್ರ ಯೋಚಿಸಿ. ನಿಮ್ಮ ಮಧ್ಯೆ 
ಅತ್ಯಂತ ಬುದ್ದಿವಂತನೆಂದು ನಿನ್ನೆಯವರೆಗೆ ನೀವು ಭಾವಿಸಿಕೊಂಡಿದ್ದ ವ್ಯಕ್ತಿಯನ್ನು ಒಮ್ಮೆಲೇ ಇಂದು ಹುಚ್ಚನೆನ್ನಲು ಕಾರಣವೇನೆಂದು 


ಕಾಂಡ - 22 


34. ಸಬಾ 167 


ಬ್‌ ಟಟ ತ ಫ ಚಚ ಚ್ಚ್‌ ಕ್ಕ ಇಷ್ಟ ಇ iis: ಕಾ ಊಟ 118 
SSBF AMEN GH NIB AS J (ಈ 
HONG MSGS ಜಸಿ ಹರಿಃ 


ದಧ 
ಕ್ಮ 


ನಿತಂಬ ಚರಿ 4೦ ಹಟ ರಿಕಿ. ಚಃ 
ಬರುವುದಕ್ಕೆ ಮುಂಚೆ ನಿಮಗೆ ಎಚ್ಚರಿಕೆ ನೀಡುವವರಾಗಿದ್ದಾರೆ.'' ಇವರೊಡನೆ ಹೇಳಿರಿ "ನಾನು ನಿಮ್ಮಿಂದೇನಾದರೂ 
ಪ್ರತಿಫಲ ಕೇಳಿದ್ದರೆ ಅದು ನಿಮಗೇ ಇರಲಿ. ನನ್ನಪ್ರ ಪ್ರತಿಫಲ ಕೇವಲ ಅಲ್ಲಾಹನಲ್ಲಿದೆ ಮತ್ತು ಅವನು ಪ್ರ ಪ್ರತಿಯೊಂದಕ್ಕೆ 
ಸಾಕ್ಷಿಯಾಗಿರುತ್ತಾನೆ. ' ಇವರೊಡನೆ ಹೇಳಿರಿ “ನನ್ನಪ್ರಭು (ನನ್ನ ಮೇಲೆ) ಸತ್ಯವನ್ನು ಇಳಿಸುತ್ತಾನೆ” ಮತ್ತು ಅವನು 
ಸಕಲ ಪರೋಕ್ಷ ವಾಸ್ತವಿಕತೆಗಳನ್ನು ಬಲ್ಲವನು.' ಹೇಳಿರಿ "ಈಗ ಸತ್ಯವು ಬಂದು ಬಿಟ್ಟಿತು ಇನ್ನು ಮಿಥ್ಯದಿಂದ 
ಏನು ಮಾಡಲಿಕ್ಕೂ ಆಗದು.' ಹೇಳಿರಿ'ನಾನು ಪಥಭ್ರಷ್ಟನಾಗಿ ಹೋದರೆ ನನ್ನ ಪಥಭ್ರಷ್ಟತೆಯ ಪಾತಕ ನನ್ನ 
ಮೇಲಿರುವುದು ಮತ್ತು ನಾನು ಸನ್ನಾರ್ಗದಲ್ಲಿದ್ದರೆ, ನನ್ನಪ್ರಭು ನನ್ನಮೇಲೆ ಅವತೀರ್ಣಗೊಳಿಸುವ (ದಿವ್ಯ ವಾಣಿಯ 
ಆಧಾರದಲ್ಲಿರುತ್ತೇನೆ. ಅವನು ಸರ್ವಶ್ರುತನೂ ಅತ್ಯ ಕತ NE. ಆಗಿರುತ್ತಾನೆ.” 


ನೀವು ಒಬ್ಬೊಬ್ಬರಾಗಿ ಆಲೋಚಿಸಿರಿ ಮತ್ತು ಇಬ್ಬರು, ನಾಲ್ಲರು ಒಟ್ಟು ಸೇರಿ ಚರ್ಚಿಸಿ ನೋಡಿ. ಅವರು ಪ್ರವಾದಿಯಾಗುವುದಕ್ಕೆ 
ಸ್ವಲ್ಪವೇ ಮುಂಚೆ ಕಅಬಾ ನಿರ್ಮಾಣದ ಬಳಿಕ ಹಜರುಲ್‌ ಅಸ್ವದನ್ನು ಪ್ರತಿಷ್ಠಾಪಿಸುವ ಪ್ರಶ್ನೆ ಬಂದಾಗ ನೀವು ಕುರೈಶ್‌ ಗೋತ್ರಗಳೆಲ್ಲ 
ಜಗಳಕ್ಕಿಳಿದಿರಿ. ಆಗ ನೀವೇ ಮುಹಮ್ಮೃದ್‌ರನ್ನುಸ) ಸರ್ವಾನುಮತದಿಂದ ಶೀರ್ಪುಗಾರನಾಗಿ ನೇಮಿಸಿದಿರಿ. ಅವರು ಬಹಳ 
ಚಾಕಚಕ್ಕತೆಯಿಂದ ಆ ಸಮಸ್ಯೆಯನ್ನು ಬಗೆಹರಿಸಿದಾಗ ನೀವೆಲ್ಲರೂ ಸಂತೃಪ್ತರಾದಿರಿ. ಇಡೀ ಜನಾಂಗಕ್ಕೆ ಯಾರ ಬುದ್ಧಿವಂತಿಕೆಯ 
ಅನುಭವವಾಗಿತ್ತೋ ಈಗ ಅವರನ್ನೇ ಹುಚ್ಚನೆನ್ನುತ್ತೀರಾ? ಇದು ಹಠಮಾರಿತನವಲ್ಲದೆ ಇನ್ನೇನು? ಆದರೆ ನಿಜವಾಗಿ ನೀವು ನಾಲಗೆಯಿಂದ 
ಉಚ್ಚರಿಸುವಂತೆ ಮನಸ್ಸಿನಲ್ಲೂಹಾಗೆ ಭಾವಿಸಿದ್ದೀರಾ? 

67. (ಕೈಲೆ ಆ4ಟಿ ಅರ್ಥಾತ್‌, ನೀವು ಇದೇ ಅಪರಾಧಕ್ಕಾಗಿ ಅವರನ್ನು ಹುಚ್ಚನೆನ್ನುತ್ತೀರಾ? ನೀವು ವಿನಾಶದತ್ತ 
ಸಾಗುತ್ತಿರುವುದನ್ನು ಕಂಡು, ಭೇಷ್‌! ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿರುವಿರಿ ಎಂದು ಹೇಳುವವನು ನಿಮ್ಮ ದೃಷ್ಟಿಯಲ್ಲಿ ಬುದ್ಧಿವಂತನೂ 
ವಿನಾಶ ಬರುವುದಕ್ಕೆ ಮುಂಚೆ ನಿಮ್ಮನ್ನು ಎಚ್ಚರಿಸುವ ಮತ್ತು ಸುಧಾರಣೆಯ ಮಾರ್ಗವನ್ನು ತೋರಿಸುವವನು ಹುಚ್ಚನೂ ಆಗಿಬ್ದಾನೆಯೆ? 

68. ಇದರ ಇನ್ನೊಂದರ್ಥ ಹೀಗಿದೆ- ನಿಮ್ಮ ಒಳಿತಲ್ಲದೆ ನಾನು ಇನ್ನೇನೂ ಬಯಸುವುದಿಲ್ಲ; ನಿಮ್ಮ ಸುಧಾರಣೆಯೇ 
ಪ್ರತಿಫಲವಾಗಿದೆ. ಇನ್ನೊಂದೆಡೆ ಕುರ್‌ಆನ್‌ ಈ ರೀತಿ ಹೇಳಿದೆ. 

Ud di ್‌ೊ ಲೊ Fl pe Au 

“ಇವರೊಡನೆ, "ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲ ಕೇಳುವುದಿಲ್ಲ, ಇಷ್ಟವಿದ್ದವನು ತನ್ನ ಪ್ರಭುವಿನ 
ಮಾರ್ಗವನ್ನನುಸರಿಸುವುದೇ ನನ್ನ. ಪ್ರತಿಫಲ' ಎಂದು ಹೇಳಿರಿ.'' (ಅಲ್‌ಫುರ್ಯಾನ್‌ : 57) 

69. ಅಂದರೆ ಆರೋಪ ಹೊರಿಸುವವನು ಏನೇ ಹೇಳಲಿ, ಆದರೆ ಅಲ್ಲಾಹನು ಎಲ್ಲವನ್ನು ಬಲ್ಲವನಾಗಿದ್ದೇನೆ. ನಾನು 
ನಿಸ್ವಾರ್ಥಿಯಾಗಿದ್ದು ಈ ಕೆಲಸವನ್ನು ನಾನು ನನ್ನ ಲಾಭಕ್ಕಾಗಿ ಮಾಡುತ್ತಿಲ್ಲವೆಂಬುದು ಆತನಿಗೆ ಚೆನ್ನಾಗಿ ತಿಳಿದಿದೆ. 

70. ಮೂಲದಲ್ಲಿ dy bg “ನನ್ನ ಪ್ರಭು ಸತ್ಯವನ್ನು ಇಳಿಸುತ್ತಾನೆ' ಎಂದಿದೆ. ಇದರ ಒಂದರ್ಥ- “ವಹನ ಮೂಲಕ 
ದಿವ್ಯ ್ಯಜ್ಞಾನವನ್ನು ನನ್ನ ಮೇಲೆ ಇಳಿಸುತ್ತಾನೆ' ಎಂದಾದರೆ, ಇನ್ನೊಂದರ್ಥ- ಅವನು ಸತ್ಯ ವನ್ನು ಪ್ರಬಲಗೊಳಿಸುತ್ತಾನೆ, ಮಿಥ್ಯದ ಮೇಲೆ 
ಸತ್ಯದ ಹೊಡೆತ 'ಬೀಳಸುತ್ತಾನೆ ಎಂದಾಗಿದೆ. 

11. ಕೆಲವರು ಈ ಕಾಲದಲ್ಲಿ ವಚನಕ್ಕೆ ಈ ರೀತಿ ಅರ್ಥ ಕಲ್ಪಿಸಿದ್ದಾರೆ: ಪ್ರವಾದಿಯವರು ಪಥಭ್ರಷ್ಟ ಸ್ಥರಾಗುವ ಸಾಧ್ಯತೆಯಿತ್ತು. 
ಮಾತ್ರವಲ್ಲ ಆಗುತ್ತಲೂ ಇದ್ದರು. ಆದ್ದರಿಂದಲೇ ಅವರ ಬಾಯಿಂದ. ಅಲ್ಲಾಹನು ನಾನು ಪ ಪಥಭ್ರಷ್ಟನಾದರೆ _ಅದಕ್ಕೆ ನಾನೇ 
ಹೊಣೆಗಾರನಾಗಿದ್ದೇನೆ, ನನ್ನ ಪ್ರಭು ನನ್ನ ಮೇಲೆ ವಹ್ಯ್‌(ಕುರ್‌ಆನ್‌ ವಚನಗಳು) ಅವತೀರ್ಣಗೊಳಿಸಿದಾಗ ಮಾತ್ರ ನಾನು ನೇರ 
ಮಾರ್ಗದಲ್ಲಿರುತ್ತೇನೆ ಎಂದು ಹೇಳಿಸಿದ್ದಾನೆ. ಆದರೆ ಈ ತಪ್ಪು ಅರ್ಥ ಕಲ್ಪಿಸುವ ಮೂಲಕ ಈ ಅಕ್ರಮಿಗಳು, ಪ್ರವಾದಿಯವರ ಜೀವನವು 
ಸನ್ಮಾರ್ಗ- -ದುರ್ಮಾರ್ಗಗಳ ಸಂಗಮವಾಗಿದೆಯೆಂದು ಸಾಬೀತು ಪಡಿಸಲು ಪ್ರಯತ್ನಿಸಿದ್ದಾರೆ (ಅಲ್ಲಾಹನಿಗೆ ಶರಣು). ಅವರ 
ಅಭಿಪ್ರಾಯದಲ್ಲಿ ಪ್ರವಾದಿ(ಸ) ಎಲ್ಲಾದರೂ ಪರಿಪೂರ್ಣ ಸನ್ಮಾರ್ಗಿಯೆಂದು ಭಾವಿಸಿ, ಅವರ ಪೂರ್ಣ ಅನುಸರಣೆ ಮಾಡದಿರಲೆಂದು 
ಅಲ್ಲಾಹನು ಸಃ ಸತ್ಯನಿಷೇಧಿಗಳ ಮುಂದೆ ಅವರಿಂದ ಈ ಅಂಗೀಕಾರ ಮಾಡಿಸಿರುವುದಾಗಿದೆ. ವಸ್ತುತಃ ವಿಷಯ ಪರ ಂಪರೆಯನ್ನು 


ಗ್ರ 


ಕಾಂಡ - 22 


168 ತಪ್ಪೀಮುಲ್‌ ಕುರ್‌ಆನ್‌ 


ಕೀ ಡಿ | PR pe ಕಃ pS Fl HL 
451/1 65 1೫81ರ EE ತಾ ೫ ೬144 4 


೨242 kg ೨4 ಆ ಟ್‌ ನೆ ೨೪೨೧ (ಬೂ > ಲಿ 

ಸ Os Os ಹೈ 6೪9)85:06 ರ 84151 ಆ 

y ಸ ತೆ ಗೆ ಬ ೨ಟ 42 ಶಿಕ್ಷ PEP 

OSE ES SAL EELS 
(51-54) ಇವರು ಗಾಬರಿಗೊಂಡು ಅಲೆದಾಡುತ್ತಿರುವಾಗ ಹಾಗೂ ಎಲ್ಲೂ ತಪ್ಪಿಸಿಕೊಳ್ಳಲಾಗದಿರುವಾಗ 
ಮಾತ್ರವಲ್ಲ ಹತ್ತಿರದಿಂದಲೇ ಸೆರೆ ಹಿಡಿಯಲ್ಪಡುವಾಗ ನೀವು ಇವರನ್ನು ನೋಡುತ್ತಿದ್ದರೆ!” ಆಗ" ಇವರು ನಾವು 
ಅದರ ಮೇಲೆ ವಿಶ್ವಾಸವಿರಿಸಿದೆವು ಎನ್ನುವರು. 3 ವಸ್ತುತಃ ದೂರ ಹೋಗಿಬಿಟ್ಟ ವಸ್ತು ಈಗ ಕೈ ಸೇರುವುದು ಹೇಗೆ?” 
ಇದಕ್ಕೆ ಮುಂಚೆ ಇವರು ಇದನ್ನು ನಿರಾಕರಿಸಿದ್ದರು ಮತ್ತು (ಪರಾಮರ್ಶೆಯೇನೂ ನಡೆಸದೆ ಗಾಳಿಮಾತುಗಳನ್ನು 
ಆಡುತ್ತಿದ್ದರು. 7" ಇವರಂತೆ ಇದ್ದ ಇವರ ಪೂರ್ವಜರು ವಂಚಿಸಲ್ಪಟ್ಟಿರುವಂತೆಯೇ, ಇವರು ಕೂಡಾ ಯಾವುದನ್ನು 


ಆತಿಸುತ್ತಿರುವರೋ ಅದರಿಂದ. ವಂಚಿಸಲ್ಪಡುವರು. ಇವರೊಂದು ಭಾರೀ ದಾರಿಗೆಡಿಸುವ ಸ ಸಂಶಯದಲ್ಲ್‌' 
ಬಿದ್ದುಕೊಂಡಿದ್ದರು. 


ಗಮನಿಸಿದರೆ ಇಲ್ಲಿ'ಪಥಭ್ರ ಭ್ರಷ್ಟವಾಗುವೆನು' ಎಂಬ ಪದಗಳನ್ನು; ಪ್ರವಾದಿಯವರು ನಿಜವಾಗಿಯೂ ಪಥಭ್ರಷ್ಟರಾಗುತ್ತಿದ್ದರು ಎಂಬರ್ಥದಲ್ಲಿ 
ಪ್ರಯೋಗಿಸಲಾಗಿಲ್ಲವೆಂದು ಯಾರಿಗೂ ಅರ್ಥವಾಗದಿರದು. ಬದಲಾಗಿ ನೀವು ಆರೋಪಿಸುವಂತೆ "ನಾನು ಪಥಭ್ರಷ್ಟನಾದರೆ' ಮತ್ತು. 
ನೀವು ಭಾವಿಸಿರುವಂತೆ, ನನ್ನಪ್ರವಾದಿಶ್ವವಾದ ಹಾಗೂ ನನ್ನ ್ನಏಕದೇವಶ್ಚದ ಕರೆಯು ಇದೇ ಪಥಭ್ರಷ್ಟತೆಯ ಪರಿಣಾಮವೆಂದಾದರೆ ಅದರ 
ಹೊಣೆ ನಿಮ್ಮಮೇಲಿಲ್ಲ ನೀವು ಅದಕ್ಕಾಗಿ ಹಿಡಿಯಲ್ಲಡಲಾರಿರಿ, ಅದರ ದುಷ್ಪರಿಣಾಮವು ನನ್ನಮೇಲೆ ಬೀಳುವುದು ಎಂಬರ್ಥದಲ್ಲಿಇಡೀ 
ವಾಕ್ಯವನ್ನು ಹೇಳಲಾಗಿದೆ. ಆದರೆ ನಾನು ಒಂದು ವೇಳೆ ಸನ್ನಾರ್ಗದಲ್ಲಿದ್ದರೆ- ಖಂಡಿತ ಸನ್ಮಾರ್ಗದಲ್ಲಿದ್ದೇನೆ- ಅದಕ್ಕೆ ಕಾರಣ ನನ್ನ ಮೇಲೆ 
ನನ್ನ ಪ್ರಭುವಿನ ವತಿಯಿಂದ ವಹ್ಮ್‌ ಇ ಅವತೀರ್ಣಗೊಳ್ಳುತ್ತದೆ. ಅದರಿಂದಾಗಿ ನನಗೆ ದಿವ್ಯ ಜ್ಞಾನ ಲಭಿಸಿದೆ ಎಂದಾಗಿದೆ. ನನ್ನ ಪ್ರಭು ಬಹಳ 
ಹತ್ತಿರವೇ ಇದ್ದಾನೆ ಮತ್ತು ಎಲ್ಲವನ್ನೂ ಅಲಿಸುತ್ತಿದ್ದಾನೆ. ನಾನು ಪಥಭ್ರಷ್ಟನೋ ಅಥವಾ ಅವನ ವತಿಯಿಂದ ಸನ್ಮಾರ್ಗದಲ್ಲಿರುವೆನೋ 
ಎಂಬುದು ಅವನಿಗೆ ತಿಳಿದಿದೆ. 

72. ಅರ್ಥಾತ್‌, ಹಿಡಿಯುವವನು ಅತೀ ಸಮೀಪದಲ್ಲೆಲ್ಲೋ, ಅಡಗಿ ನಿಂತಿದ್ದು ಓಡಲು ಪ್ರಯತ್ನಿಸಿದವನನ್ನು ಕೂಡಲೇ ಸಿಗುವ 
ರೀತಿಯಲ್ಲಿ ಹಿಡಿಯುವಂತೆ ಪ್ರ ಪ್ರತಿಯೊಬ್ಬ ಅಪರಾಧಿಯನ್ನೂ ನಿರ್ಣಾಯಕ ದಿನದಂದು! ಹಿಡಿಯಲಾಗುವುದು. 

73. ಸಂದೇಶವಾಹಕರು ಲೋಕದ ಮುಂದಿಟ್ಟ. ಶಿಕ್ಷಣದ ಮೇಲೆ ವಿಶ್ವಾಸವಿರಿಸಿದರೆಂದರ್ಥ. 

14. ಅರ್ಥಾತ್‌, ವಿಶ್ವಾಸವಿರಿಸ: ಸಬೇಕಾಗಿದ್ದ ಸ್ಥಳ ಈ ಲೋಕವಾಗಿತ್ತು. ಅಲ್ಲಿಂದ ಈಗ ಬಹಳ ದೂರ ಬಂದು ಬಿಟ್ಟಿರುವಿರಿ. 
ಪರಲೋಕಕ್ಕೆ ತಲುಪಿದ ಬಳಿಕ ಇನ್ನು ತೌಬಾ ಮತ್ತು ಈಮಾನಿಗೆ ಅವಕಾಶವೆಲ್ಲಿದೆ?. 

75. ಅರ್ಥಾತ್‌, ಅವರು 4 ಪ್ರವಾದಿ(ಸ) ಮತ್ತವರ ಶಿಕ್ಷಣಗಳು ಹಾಗೂ ಸತ್ಯ ವಿಶ್ವಾಸಿಗಳ ಮೇಲೆ ತರತರದ ಆರೋಪ; ಗಳನ್ನು 
ಹೊರಿಸುತ್ತಿದ್ದರು, ತಮಾಷೆ ಮಾಡುತ್ತಿದ್ದರು, ಕಟಕಿಯಾಡುತ್ತಿದ್ದರು, ಒಮ್ಮೆ ps "ವ್ಯ ಕ್ತ ಮಂತ್ರವಾದಿಯೆಂದರೆ ಇನ್ನೊಮ್ಮೆ 
ಹುಚ್ಚನನುತಿದ್ದರು, ಮತ್ತೊಮ್ಮೆ ಏಕದೇವತ್ವವನ್ನು ಲೇವಡಿ ಮಾಡಿದರೆ: ಮಗದೊಮ್ಮೆ ಪರಲೋಕದ ಬಗ್ಗೆ ಸ ಸಂಶಯ ವ್ಯಕ್ತ ಪಡಿಸುತ್ತಿದ್ದರು. 
ಈ ಪ್ರವಾದಿಗೆ ಯಾರೋ ಕಲಿಸುತ್ತಾರೆ, ಅವರ ಅನುಯಾಯಿಗಳು ಅಜ್ಞಾನದಿಂಬಾಗಿ ಅವರನ್ನು. ಅನುಸ ರಸುತ್ತಿದ್ದಾರೆಂದೂ ಹೇಳುತ್ತಿದ್ದರು. 

76. ವಾಸ್ತವದಲ್ಲಿ ನಂಬಿಕೆಯ ಆಧಾರದಲ್ಲಿ ಯಾರೂ ಬಹುದೇವತ್ವ ನಾಸ್ತಿಕತೆ ಮತ್ತು ಪರಲೋಕ ನಿರಾಕರಣೆಯನ್ನು 
ಅಂಗೀಕರಿಸುವುದಿಲ್ಲ ಮಾಡುವುದು ಸಾಧ್ಯವೂ ಇಲ್ಲ ಏಕೆಂದರೆ ಜಯ ಜ್ಞಾನದಿಂದ ಹುಟ್ಟುತ್ತದೆ. ದೇವನೇ ಇಲ್ಲ 
ಅನೇಕ ದೇವರಿದ್ದಾರೆ, ದೇವತ್ನದ ಅಧಿಕಾರದಲ್ಲಿ ಅನೇಕರು ಭಾಗಿಯಾಗಿದ್ದಾರೆ ಅಥವಾ ಪರಲೋಕವೆಂಬುದು ಇರಬೇಕಾಗಿಲ್ಲ 
ಎಂಬುದರೆ ಜ್ಞಾನ ಯಾರಿಗೂ ಇಲ್ಲ ಈ ಲೋಕದಲ್ಲಿಯಾರೆಲ್ಲಈ ವಿಶ್ವಾಸಗಳನ್ನು ಹೊಂದಿರುತ್ತಾರೋ ಅವರ ಊಹೆಯ ಆಧಾರದಲ್ಲಿ 
ಗೋಪುರ ಕಟ್ಟಿದ್ದಾರೆ. ಅದಕ್ಕೆ ಸಂಶಯದ ಹೊರತು ಬೇರೆ ಆಧಾರವಿಲ್ಲ ಇರು ತೀವ್ರ ಪಥಭ್ರಷ್ಟತೆಯತ್ತ ಅವರನ್ನು ಸಾಗಿಸಿತು. ಅವರಿಗೆ 
ದೇವನ ಅಸ್ತಿತ್ವದ ₹ ಬಗ್ಗೆ ಏಕನೆಂಬ ಸತ್ಯದ ಬಗ್ಗೆ ಪರಲೋಕ ಬರಲಿದೆಯೆಂಬುದರ ಬಗ್ಗೆ ಸಂಶಯವುಂಟಾಯಿತು. ಈ ಸಂಶಯವನ್ನೇ 
ಅವರುದ್ದ ಸೃಢನಂಬಿಕೆಯಂತೆ ಹ ೃದಯದಲ್ಲಿಂ ಪ್ರವಾದಿಗಳ ಯಾವ ಮಾತನ್ನೂ: ಒಪ್ಪಲಿಲ್ಲ ತಮ್ಮಜೀವಿತದ ಪೂರ್ಣ ಕರ್ಮಾವಧಿಯನ್ನು 
ಅವರು ತಪ್ಪದಾರಿಯಲ್ಲಿ ವ್ಯ ಯಮಿಸಿದರು; 


ಈ N 
ee 


ಕಾಂಡ - 22 


35. ಫಾತಿರ್‌ | 


ಹೆಸರು | 
ಪ್ರಥಮ ವಚನದ ಫಾತಿರ್‌ ಎಂಬ ಪದವು ಈ ಅಧ್ಯಾಯದ ಹೆಸರಾಗಿದೆ. 'ಫಾತಿರ್‌' ಎಂಬ ಪದ ಬಂದ 
ಅಧ್ಯಾಯವೆಂದರ್ಥ. ಇದಕ್ಕೆ "ಮಲಾಇಕ' ಎಂಬ ಇನ್ನೊಂದು ಹೆಸರೂ ಇದೆ. ಈ ಪದವೂ ಪ್ರಥಮ ವಚನದಲ್ಲೇ ಇದೆ. 
ಅವತೀರ್ಣಕಾಲ 
ಈ ಅಧ್ಯಾಯದ ಅವತೀರ್ಣವು ಬಹುಶಃ ಮಕ್ಕಾದ ಮಧ್ಯಕಾಲದಲ್ಲಾಗಿರಬೇಕು. ಅದರಲ್ಲೂವಿರೋಧವು ತೀವ್ರವಾದ 
ಕಾಲವಾಗಿತ್ತು. ಪ್ರವಾದಿಯವರ ಕರೆಯನ್ನು ವಿಫಲಗೊಳಿಸಲುಎಲ್ಲರೀತಿಯಕುತಂತ್ರಗಳನ್ನುಆಗ ಪ್ರಯೋಗಿಸಲಾಗುತ್ತಿತ್ತೆಂದು 
ವಿಷಯ ಶೈಲಿಯ ಆಂತರಿಕ ಸಾಕ್ಟ್ಯದಿಂದ ವ್ಯಕ್ತವಾಗುತ್ತದೆ. | 
ಚರ್ಚಾವಿಷಯ | 
ಇದರಲ್ಲಿ ಮಾತಿನ ಉದ್ದೇಶವು ಆಗ ಪ್ರವಾದಿಯವರ ಏಕದೇವತ್ನದ ಕರೆಯ ಎರುದ್ಧ ಮಕ್ಕಾ ನಿವಾಸಿಗಳು ಮತ್ತು 
ಅವರ ಸರದಾರರು ಅನುಸರಿಸುತ್ತಿದ್ದ ವರ್ತನೆಗೆ ಉಪದೇಶದ ಶೈಲಿಯಲ್ಲಿ ಎಚ್ಚರಿಕೆ ನೀಡುವುದು ಮತ್ತು ಬೋದಧನಾಶ್ಮಕ 
ಉಪದೇಶ ನೀಡುವುದಾಗಿದೆ. ವಿಷಯದ ಸಾರಾಂಶ ಹೀಗಿದೆ- ತಿಳಿಗೇಡಿಗಳೇ। ಈ ಪ್ರವಾದಿಯವರು ಯಾವ ಮಾರ್ಗದತ್ತ 
ನಿಮ್ಮನ್ನು ಕರೆಯುತ್ತಿದ್ದಾರೋ ಅದರಲ್ಲಿ ನಿಮ್ಮದೇ ಒಳಿತಿದೆ. ಅದರ ಬಗ್ಗೆ ನಿಮ್ಮ ಕೋಪ, ನಿಮ್ಮ ಕುತಂತ್ರಗಳು ಮತ್ತು ಅದನ್ನು 
ವಿಫಲಗೊಳಿಸುವ ನಿಮ್ಮ ಷಡ್ಯಂತ್ರಗಳು ವಾಸ್ತವದಲ್ಲಿ ಅವರ ವಿರುದ್ಧವಾಗಿರದೆ' ನಿಮ್ಮದೇ ವಿರುದ್ಧವಾಗಿದೆ. ಅವರ ಮಾತನ್ನು 
ಕೇಳದಿದ್ದರೆ ನೀವು ನಿಮ್ಮನ್ನೇ ನಷ್ಟಕ್ಕೊಳಪಡಿಸುವಿರಿ. ಅವರಿಗೇನೂ ಮಾಡಲಾರಿರಿ. ಅವರ ಮಾತನ್ನು ಗಮನವಿಟ್ಟು ಕೇಳಿರಿ. 
ಅದರಲ್ಲಿ ಏನು ತಪ್ಪಿದೆ? ಅವರು ಬಹುದೇವತ್ನವನ್ನು ಖಂಡಿಸುತ್ತಾರೆ. ಬಹುಧೇವತ್ವಕ್ಕೆ ಯಾವುದೇ ಸೂಕ್ತ ಆಧಾರವಿದೆಯೇ 
ಎಂಬುದನ್ನು ಕಣ್ತೆರೆದು ನೋಡಿರಿ. ಅವರು ಏಕದೇವತ್ನದ ಕರೆ ಕೊಡುತ್ತಾರೆ. ಭೂಮ್ಯಾ ಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನ 
ಹೊರತು ಬೇರೆ ಯಾರಾದರೂ ದೇವಶ್ಚದ ಗುಣಗಳನ್ನೂ ಅಧಿಕಾರಗಳನ್ನೂ ಹೊಂದಿರುತ್ತಾರೆಯೇ ಎಂದು ಆಲೋಚಿಸಿ 
ನೋಡಿರಿ. ಅವರು ನಿಮ್ಮೊಂದಿಗೆ, ನೀವು ಈ ಲೋಕದಲ್ಲಿ ಹೊಣೆ ರಹಿತರಲ್ಲ; ನಿಮಗೆ ದೇವನ ಬಳಿ ನಿಮ್ಮ ಕರ್ಮಗಳ ಲೆಕ್ಕ 
ಸಮರ್ಪಿಸಲಿಕ್ಕಿದೆ; ಈ ಲೋಕದ ಬಳಿಕ ಇನ್ನೊಂದು ಲೋಕವಿದ್ದು ಅಲ್ಲಿ ಪ್ರತಿಯೊಬ್ಬನಿಗೂ ಅವನು ಮಾಡಿದ ಕರ್ಮಗಳ. 
ಪರಿಣಾಮ ಎದುರಿಸಲಿಕ್ಕಿದೆಯೆಂದು ಹೇಳುತ್ತಾರೆ, ನಿಮ್ಮ ಈ ಸಂಶಯ, ಅಚ್ಚರಿಗಳೆಲ್ಲ ಎಷ್ಟು ಆಧಾರ ರಹಿತವೆಂದು 
ನೀವೇ ಆಲೋಚಿಸಿರಿ. ರಾತ್ರಿ-ಹಗಲುಗಳಲ್ಲಿ ನೀವು ಸೃಷ್ಟಿಯ ಪುನರಾವರ್ತನೆಯನ್ನು ನೋಡುತ್ತಿಲ್ಲವೆ. ಹಾಗಿರುವಾಗ 
ಒಂದು ಬಿಂದು ವೀರ್ಯದಿಂದ ನಿಮ್ಮನ್ನು ಸೈಷಿದವನಿಗೆ ಇನ್ನೊಮ್ಮೆ ಸೃಷ್ಟಿಸು ಸ ಪಿಸುವುದು ಅಸಾಧ್ಯವೆ? ಒಳಿತು-ಕೆಡುಕುಗಳು 
ಸಮಾನವಾಗಲಾರದೆಂದು ನಿಮ್ಮ ಬುದ್ಧಿ ಸಾಕ್ಷಿ ನುಡಿಯುವುದಿಲ್ಲವೆ! ಹಾಗಾದರೆ ಬುದ್ಧಿಯ ಮಾತು ಯಾವುದು? 
ಒಳಿತು-ಕೆಡುಕುಗಳ ಪರಿಣಾಮ ಒಂದೇ ಆಗಿದೆಯೇ ಅರ್ಥಾತ್‌, ಮಣ್ಣಿನಲ್ಲಿ ಕರಗಿ ಹೋಗುವುದು? ಅಥವಾ ಒಳಿತಿಗೆ 
ಉತ್ತಮ ಮತ್ತು ಕೆಡುಕಿಗೆ ಕೆಟ್ಟಪ್ರತಿಫಲ ಸಿಗಬೇಕೇ ಎಂದು ನೀವೇ ಹೇಳಿ. ಇನ್ನು ಈ ಬುದ್ಧಿಪೂರ್ವಕ ಮಾತುಗಳನ್ನು ನೀವು 
ಒಪ್ಪವುದಿಲ್ಲ, ಮಿಥ್ಯ ದೇವರುಗಳ ಆರಾಧನೆಯನ್ನು ನೀವು ತೊರೆಯುವುದಿಲ್ಲಮತ್ತು ನೀವು ನಿಮ್ಮನ್ನು ಹೊಣೆ ರಹಿತರೆಂದು 
ಭಾವಿಸಿ ಈ ಲೋಕದಲ್ಲಿ ಸ್ವಚ್ಛಂದವಾಗಿ ಜೀವಿಸ ಬಯಸುತ್ತೀರಿ ಎಂದಾದಥೆ ಅದರಿಂದ ಪ್ರವಾದಿಯವರಿಗೇನು ನಷ್ಟ? 
ನೀವೇ ನಷ್ಟಕ್ಕೊಳಗಾಗುವಿರಿ. ಸತ್ಯವನ್ನು ಮನವರಿಕೆ ಮಾಡಿ ಕೊಡುವುದು ಮಾತ್ರ ಪ್ರವಾದಿಯ ಕರ್ತವ್ಯ, ಅದನ್ನು ಅವರು 
ಈಡೇರಿಸಿದ್ದಾರೆ. | 
| 
ಕಾಂಡ -22 | 


170 ತಪ್ಪೀಮುಲ್‌ ಕುರ್‌ಆನ್‌ 


ವಾಕ್ಷರಣಿಯಲ್ಲಿ ಪ್ರವಾದಿಯವರಿಗೆ, ನೀವು ಉಪದೇಶವನ್ನು ಪೂರ್ಣವಾಗಿ ಮಾಡಿರುತ್ತೀರಿ, ಆದರೆ ಪಥಭ್ರಷ್ಟತೆ 
ಯನ್ನೇ ನೆಚ್ಚಿಕೊಂಡಿರುವವರು ಸನ್ಮಾರ್ಗವನ್ನು ಸ್ವೀಕರಿಸದಿದ್ದರೆ ಅದರ ಹೊಣೆ ನಿಮ್ಮ ಮೇಲಿಲ್ಲವೆಂದು ಪದೇ ಪದೇ ಸಾಂತ್ಸನ 
ನೀಡಲಾಗಿದೆ. ಜೊತೆಗೇ, ಒಪ್ಪಿಕೊಳ್ಳದವರ ವರ್ತನೆಯಿಂದ ನೀವು ದುಃಖಿಸಬೇಡಿ, ಅವರನ್ನು ಸನ್ಮಾರ್ಗಕ್ಕೆ ತರುವ ಚಿಂತೆಯಲ್ಲಿ 
ನಿಮ್ಮನ್ನೇ ಕರಗಿಸಬೇಡಿ. ನೀವು ನಿಮ್ಮ ಮಾತನ್ನು ಕೇಳುವವರ ಕಡೆಗೆ ಮಾತ್ರ ನಿಮ್ಮ ಗಮನ ಹರಿಸಿರಿ ಎಂದು ಹೇಳಲಾಗಿದೆ. 

ಸತ್ಯವಿಶ್ವಾಸ ಸ್ವೀಕರಿಸುವವರ ಮನಸ್ಸು ಗಟ್ಟಿಯಾಗಲೆಂದು ಮತ್ತು ಅವರ ಪಾದಗಳು ಅಲ್ಲಾಹನ ವಾಗ್ದಾನಗಳ ಮೇಲಿನ 
ಭರವಸೆಯಲ್ಲಿ, ಸ್ಥಿರವಾಗಿರಲೆಂದು ಸತ್ಯವಿಶ್ಚಾಹಿಗಳಿಗೆ ಸುವಾರ್ತೆ ನೀಡಲಾಗಿದೆ. 


ಕಾಂಡ -22 


sg YSN 233 05 94 ಹಪ 
ಆಯ ಆಹಹಯ ಜಮ 


35. ಫಾತಿರ್‌ 


(ಅವತೀರ್ಣ ಮಕ್ಕಾದಲ್ಲಿ) 
ಸೂಕ್ತಗಳು-45 ತ್ತೆ ರುಕೂಆ್‌ಗಳು-5 
5 ಪರಮ ದಯಾಮಯನೂ ಕರುಣಾಳುವೂ ಆದ ಆಲ್ಲಾಹನ ನಾಮದಿಂದ 
(1-2) ಸರ್ವ ಪ್ರಶಂಸೆಗಳು ಅಲ್ಲಾಹನಿಗೆ ಮಾಸಲು. ಅವನು ಭೂಮಿ ಆಕಾಶಗಳ ಸ ೃಷ್ಟಿಕರ್ತನು. ಎರಡೆರಡು, 
ಮೂರು ಮೂರು ಹಾಗೂ ನಾಲ್ಕು ನಾಲ್ಕು ರೆಕ್ಕೆಗಳಿರುವ' ದೇವಚಥರನ್ನು ದೂತರನ್ನಾಗಿ : ನೇಮಿಸುವವನು.3 
ಅವನು ತನ್ನ ಸೃಷ್ಟಿಯ ರಚನೆಯಲ್ಲಿ ತಾನಿಚ್ಛೆಸುವಂತೆ ವೃದ್ಧಿಯನ್ನು ಮಾಡುತ್ತಾನೆ.' ನಿಶ್ಚಯವಾಗಿಯೂ ಅಲ್ಲಾಹನು 
ಪ್ರತಿಯೊಂದು ಕಾರ್ಯಕ್ಕೂ ಸಾಮರ್ಥ್ಯವುಳ್ಳವನು. ಅಲ್ಲಾಹನು ಜನರಿಗಾಗಿ ಯಾವ ಕೃಪಾದ್ಧಾರವನ್ನು ತೆರೆದರೂ 


1. ಇದರ ಅರ್ಥ- ಈ ದೇವಚರರು ಅಲ್ಲಾಹ್‌ ಮತ್ತು ಪ್ರವಾದಿಗಳ ನಡುವೆ ಸಂದೇಶ ರವಾನೆಯ ಕೆಲಸ ಮಾಡುತ್ತಾರೆಂದೂ 


ಆಗಬಹುದು. ಇಡೀ ಪ್ರಪಂಚದಲ್ಲಿ ಅಲ್ಲಾಹನ ಆದೇಶಗಳನ್ನು ಕೊಂಡು ಹೋಗಿ, ಅವುಗಳನ್ನು ಜಾರಿಗೊಳಿಸುವ ಕೆಲಸವೂ ಇದೇ 
ದೇವಚರರದ್ದಾಗಿರಬಹುದೆಂದೂ ಆಗಬಹುದು. ಬಹುದೇವಾರಾಧಕರು ದೇವಿ-ದೇವತೆಗಳಾಗಿ ಮಾಡಿಕೊಂಡಿರುವ ಈ ದೇವಚರರ 
ಸ್ಥಾನವು ಏಕ್ಕೆಕನಾದ, ಸಹಭಾಗಿಗಳಿಲ್ಲದ ಅಲ್ಲಾಹನ ವಿಧೇಯ -ಸೇವರರಿಗಿಂತ ಹೆಚ್ಚೇನೂ ಇಲ್ಲವೆಂಬುದು ಇದನ್ನು ಪ್ರಸ್ತಾಪಿಸಿರುವುದರ 
ಉದ್ದೇಶ. ಒಬ್ಬ ಅರಸನ ಸೇವಕರು ಅವನ ಆಜ್ಞೆಗಳನ್ನು ಪಾಲಿಸಲಿಕ್ಕಾಗಿ ಹೇಗೆ ಧಾವಿಸಿ ಹೋಗುತ್ತಾರೋ ಹಾಗೆಯೇ ಈ ದೇವಚರರು 
ನೈಜ ಜಗದೊಡೆಯನ ಸೇವೆಗಾಗಿ ಹಾರಾಡುತ್ತಿರುತ್ತಾರೆ. ಈ ಸೇವಕರ ಅಧಿಕಾರದಲ್ಲೀ ಏನೂ ಇಲ್ಲ ಅಧಿಕಾರವೆಲ್ಲವೂ ನೈಜ ಸಾಮ್ರಾಟನ 
ಕೈಯಲ್ಲಿದೆ. 
ಈ 2. ಈ ದೇವಚರರ ಬಾಹುಗಳ ಮತ್ತು ರೆಕ್ಕೆಗಳ ಸ್ವರೂಪವನ್ನರಿಯುವ ಯಾವುದೇ ಸಾಧನವು ನಮ್ಮ ಬಳಿಯಲ್ಲಿಲ್ಲ, ಆದರೆ ಅದರ 
ಸ್ವರೂಪವನ್ನು ವಿವರಿಸಲಿಕ್ಕೆ ಅಲ್ಲಾಹನು ಇತರ ಪದಗಳ. ಬದಲು. ಪಕ್ಷಿಗಳ ಬಾಹುಗಳಿಗೆ ಮಾನವ ಭಾಷೆಯಲ್ಲಿ ಬಳಸುವ ಪದವನ್ನೇ 
ಬಳಸಿರುವುದರಿಂದ, ಅದುವೇ ನೈಜ ಸ್ವರೂಪಕ್ಕೆ ನಿಕಟವಾಗಿರಬಹುದೆಂದು ಊಹಿಸಬಹುದು. ಎರಡೆರಡು, ಮೂರು ಮೂರು, ನಾಲ್ಕು 
ನಾಲ್ಕು ಬಾಹುಗಳನ್ನು ಪ್ರಸ್ತಾಪಿಸಿರುವುದರಿಂದ ಬೇರೆ ಬೇರೆ ದೇವಚರರಿಗೆ ಆಲ್ಲಾಹನು ವಿಭಿನ್ನ ಮಟ್ಟದ -ಶಕ್ತಿಯನ್ನು ದಯ 
ಪಾಲಿಸಿರುವನೆಂದೂ "ಯಾರಿಂದ ಎಂತಹ ಸೇವೆಯನ್ನು ಪಡೆಯಬೇಕೋ ಅದೇ ಮಟ್ಟದ ವೇಗ ಮತ್ತು ಶಕ್ತಿಯನ್ನು "ಅವರಿಗೆ 
ನೀಡಿದ್ದಾನೆಂದೂ ವ್ಯಕ್ತವಾಗುತ್ತದೆ. R 

3. ದೇವಚರರಿಗೆ ಗರಿಷ್ಠ ನಾಲ್ಕು ಬಾಹುಗಳಿರುವುದಲ್ಲ ಬದಲಾಗಿ ಕೆಲವು| ದೇವಚರರಿಗೆ ಅಲ್ಲಾಹನು ಅದಕ್ಕಿಂತಲೂ ಹೆಚ್ಚು 
ಬಾಹುಗಳನ್ನು ನೀಡಿದ್ದಾನೆಂದು ಈ ಪದಗಳಿಂದ ವ್ಯಕ್ತವಾಗುತ್ತದೆ. ಪ್ರವಾದಿಸು ಒಮ್ಮೆ ಜಿಬ್ರೀಲ್‌(ಅ)ರನ್ನು ಅದರ 'ನೈಜ ರೂಪದಲ್ಲಿ 
ಕಂಡಿದ್ದರು. ಅದಕ್ಕೆ 600: ಬಾಹುಗಳಿದ್ದುವೆಂದು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌(ರ) ವರದಿ ಮಾಡಿರುವ ಹದೀಸ್‌ನಲ್ಲಿದೆ. (ಬುಖಾರಿ, 
ಮುಸ್ಲಿಮ್‌, ತಿರ್ಮಿದಿ) ಆಯಿಶಾ(ರ) ಹೇಳುತ್ತಾರೆ- ಪ್ರವಾದಿಸು ಜಿಬ್ರೀಲ್‌ರನ್ನು. ಎರಡು ಬಾರಿ ಅದರ ನಿಜರೂಪದಲ್ಲಿಕಂಡರು. ಅದಕ್ಕೆ 
600 ರೆಕ್ಕೆಗಳಿದ್ದುವು. ಅವು ಇಡೀ ದಿಗಂತವನ್ನು ಆವರಿಸಿದ್ದುವು. (ತಿರ್ಮಿದಿ) 


ಕಾಂಡ - 22 


372 ತಫ್ಪೀಮುಲ್‌ ಕುರ್‌ಆನ್‌ 


(oI ತೆ B- ಬಿ ರಾಟಿ 4 ಗ 4 ಭ್‌ ಲ್‌ ಫ್‌ 0504 5 
BIS KN SRS EYE ರಯ ಯು ಕು ಲ್‌ & 
ಖಡಿ ಜು)! 20 35೬, 01೦೫5೪ ರವಿ ವನ 


IG ಓತ ೬೩54 SHS os 
ಅವನನ್ನುಯಾರೂ ತಡೆಯುವವನಿಲ್ಲ ಅವನು ಯಾವುದನ್ನು ್ಲಮುಚ್ಚಿಬಿಟ್ಟನೋ ಅವನ ಹೊರತು ಇನ್ನಾರೂ ಅದನ್ನು 
ತೆರೆಯುವವನಿಲ್ಲ" ಅವನು ಅತ್ಯಂತ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 

(3-4) ಜನರೇ, ನಿಮ್ಮ ಮೇಲಿರುವ ಅಲ್ಲಾಹನ ಅನುಗ್ರಹಗಳನ್ನು ಸ್ಥರಿಸಿರಿ." ಅಲ್ಲಾಹನ ಹೊರತು ಆಕಾಶ 
ಮತ್ತು ಭೂಮಿಯಿಂದ ನಿಮಗೆ ಆಹಾರ ನೀಡುವಂತಹ ಸೃಷ್ಟರ್ತನಾರಾದರೂ ಇರುವನೇ? ಅವನ ಹೊರತು 
ಇನ್ನಾವ ಆರಾಧ್ಯನೂ ಇಲ್ಲ ನೀವು ಮೋಸ ಹೋಗುತ್ತಿರುವುದಾದರೂ ಎಲ್ಲಿಂದ?” ಈಗ (ಪೈಗಂಬರರೇ,) ಇವರು 
ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ, (ಇದೇನೂ ಹೊಸತಲ್ಲ) ನಿಮಗಿಂತ ಮುಂಚೆಯೂ ಅನೇಕ ಸಂದೇಶವಾಹಕರು 
ಸುಳ್ಳಾಗಿಸಲ್ಪಟ್ಟಿದ್ದಾರೆ. ಸಕಲ ವ್ಯವಹಾರಗಳೂ ಅಂತಿಮವಾಗಿ ಅಲ್ಲಾಹನ ಕಡೆಗೇ ಮರಳಲಿವೆ.* 


4. ಅಲ್ಲಾಹನ ಹೊರತೂ ಅವರಿಗೆ ಜೀವನಾಧಾರ ಮತ್ತು ಸಂತಾನ ನೀಡುವವರು ಮತ್ತು ಅವರ ರೋಗಗಳಿಗೆ ಶಮನ 
ನೀಡುವವರಿದ್ದಾರೆಂಬ ಬಹುದೇವಾರಾಧಕರ ತಪ್ಪು ಕಲ್ಪನೆಯನ್ನು ನೀಗಿಸುವುದು ಇದರ ಉದ್ದೇಶವಾಗಿದೆ. ಶಿರ್ಕ್‌(ಬಹುದೇವತ್ಸುನ 
ಈ ಎಲ್ಲ ಕಲ್ಪನೆಗಳು ನಿರಾಧಾರವಾಗಿದೆ. ದಾಸರಿಗೆ ಯಾವುದೇ ಅನುಗ್ರಹವು ಅಲ್ಲಾಹನ ಮಹಿಮೆಯಿಂದ ಮಾತ್ರ ಲಭಿಸುತ್ತದೆಂಬುದೇ 
ವಾಸ್ತವ. ಇತರ ಯಾರೂ ಅದನ್ನು ನೀಡುವ ಸಾಮಥ್ಯ: ೯ವನ್ನಾಗಲಿ, ಅದನ್ನು ತಡೆಯುವ ಶಕ್ತಿಯನ್ನಾಗಲಿ ಪಡೆದಿಲ್ಲ ಮಾನವನು 
ಎಲ್ಲ ಬಾಗಿಲುಗಳ ಭಿಕ್ಸೆ ಬೇಡುವಂತಾಗಬಾರದು, ಎಲ್ಲೆಡೆ ಕೈಚಾಚುವಂತಾಗಬಾರದು, ಅವನ ವಿಧಿಯನ್ನು ನಿರ್ಣಯಿಸುವ ಮತ್ತು 
ಕೆಡಿಸುವ ಅಧಿಕಾರ ಒಬ್ಬಅಲ್ಲಾಹನ ಹೊರತು ಇನ್ನಾರಿಗೂ ಇಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ವಿಷಯವನ್ನು 
ಕುರ್‌ಆನ್‌ ಮತ್ತು ಹದೀಸ್‌ ಗಳಲ್ಲಿಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. 

5. ಅವನು ಮಹಾ ಪ್ರತಾಪಿ ಅರ್ಥಾತ್‌ "ಎಲ್ಲರ ಮೇಲೂ ಪೂರ್ಣ ಪ್ರಾಬಲ್ಯ ಪಡೆದವನಾಗಿದ್ದಾನೆ ಮತ್ತು ಪರಿಪೂರ್ಣ 
ಅಧಿಕಾರದ ಒಡೆಯನಾಗಿದ್ದಾನೆ. ಅವನ ತೀರ್ಮಾನಗಳನ್ನು ಜಾರಿಗೊಳಿಸುವುದನ್ನು ಯಾರೂ ತಡೆಯುವಂತಿಲ್ಲ ಅವನು 
ಯುಕ್ತಿಪೂರ್ಣನೂ ಆಗಿದ್ದಾನೆ. ಯಾವ ತೀರ್ಮಾನವನ್ನು ಮಾಡುವುದಿದ್ದರೂ ಯುಕ್ತಿಯಿಂದಲೇ ಮಾಡುತ್ತಾನೆ. ಯಾರಿಗಾದರೂ 
ನೀಡುವುದಿದ್ದರೆ ಅದರಲ್ಲಿ ಯುಕ್ತಿಯೇ ಅಡಗಿರುತ್ತದೆ. ಯಾರಿಗಾದರೂ ನೀಡದೇ ಇರುವುದಾದರೂ ಅದು ಅವನ ಯುಕ್ತಿಗೆ 
ವಿರುದ್ಧವಾಗಿರುವುದರಿಂದಲೇ ನೀಡುವುದಿಲ್ಲ 

6. ಅರ್ಥಾತ್‌, ಕೃತಘ್ನರಾಗಬೇಡಿ, ದ್ರೋಹ ಬಗೆಯ ಬೇಡಿ. ನಿಮಗೆ ಸಿಕ್ಕಿರುವುದೆಲ್ಲ ಅಲ್ಲಾಹನು ನೀಡಿದುದರಿಂದಲೇ 
ಸಿಕ್ಕಿದೆಯೆಂಬುದನ್ನು ಮರೆಯದಿರಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಯಾರೆಲ್ಲ ಅಲ್ಲಾಹನ ಹೊರತು ಇತರರನ್ನು 
ಆರಾಧಿಸುತ್ತಾರೋ. ಯಾವುದೇ ಅನುಗ್ರಹವನ್ನು ಅಲ್ಲಾಹನ ಹೊರತು ಇತರರನ್ನು ನೀಡಿದ್ದೆಂದು ಭಾವಿಸುತ್ತಾರೋ, ಯಾವುದೇ 
ಅನುಗ್ರಹಕ್ಕಾಗಿ ಅಲ್ಲಾಹನ ಹೊರತು ಇತರರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೋ ಅಥವಾ ಯಾವುದೇ ಅನುಗ್ರಹಕ್ಕಾಗಿ ಇತರರನ್ನು 
ಪ್ರಾರ್ಥಿಸು: ಸುತ್ತಾರೋ ಅವರು ಅತೀ ದೊಡ್ಡ ಕೃತಪ್ಪರೆಂದು ಈ ವಾಕ್ಯವು ಎಚ್ಚರಿಸುತ್ತದೆ. 

7. ಮೊದಲನೆಯ ವಾಕ್ಯ ಮತ್ತು ಎರಡನೆಯ ವಾಕ್ಯದ ನಡುವೆ ಒಂದು ಲಘುವಾದ ಶೂನ್ಯವಿದೆ. ಅದನ್ನು ಮಾತಿನ ಸನ್ನಿವೇಶವು 
ಸ್ವಯಂ ತುಂಬುತ್ತದೆ. ಇದನ್ನು ಗ್ರಹಿಸಬೇಕಾದರೆ ಈ ಉಪನ್ಯಾಸವನ್ನು, ಬಹುದೇವಾರಾಧಕರಿಗೆ ನೀಡಲಾಗುತ್ತದೆಂಬುದನ್ನು. ತಿಳಿದಿರಬೇಕು. 
ಉಪನ್ಯಾಸಕನು ಸಭಿಕರೊಂದಿಗೆ, ನಿಮ್ಮನ್ನು ಸೃಷ್ಟಿಸಿದವರು ಮತ್ತು ನಿಮಗೆ ಭೂಮ್ಯಾಕಾಶಗಳಿಂದ ಜೀವನಾಧಾರ ಒದಗಿಸುವವರು 
ಅಲ್ಲಾಹನ ಹೊರತು ಯಾರಾದರೂ ಇದ್ದಾರೆಯೇ. ಎಂದು ಕೇಳಿ ಸ್ವಲ್ಪಹೊತ್ತು ಉತ್ತರಕ್ಕಾಗಿ ಕಾಯುತ್ತಿರುತ್ತಾನೆ. ಆದರೆ ಸಭಿಕರಲ್ಲಿಮೌನ 
ಆವರಿಸಿದೆ. ಅಲ್ಲಾಹನ ಹೊರತು ಸೃಷ್ಟಿಕರ್ತರು ಮತ್ತು ಅನ್ನದಾತರು ಇದ್ದಾರೆಂದು ಯಾರೂ ಹೇಳುವುದಿಲ್ಲ ಆದ್ದರಿಂದ ಸಭಿಕರೂ ಸೃಷ್ಟಿ 
ಕರ್ತ ಮತ್ತು ಅನ್ನದಾತ ಅಲ್ಲಾಹನ ಹೊರತು ಯಾರೂ ಇಲ್ಲವೆಂಬುದನ್ನು ಒಪ್ಪುತ್ತಾರೆಂದು ಸ್ಹಯಂ ವ್ಯಕ್ತವಾಗುತ್ತದೆ. ಆಗ ಉಪನ್ಯಾಸಕನೇ, 
ಆರಾಧ್ಯನೂ ಅವನ ಹೊರತು ಯಾರೂ ಇಲ್ಲವೆಂದು ಹೇಳುತ್ತಾನೆ. ಸೃಷ್ಟಿಕರ್ತನೂ ಅನ್ನದಾತನೂ ಕೇವಲ ಒಬ್ಬ ಅಲ್ಲಾಹ್‌! ಆದರೆ 
ಆರಾಧ್ಯರು ಮಾತ್ರ ಆತನ ಹೊರತು ಇತರರೂ ಇದ್ದಾರೆಂಬ ಭ್ರಮೆಯಲ್ಲಿಹೇಗೆ ಸಿಲುಕಿದ್ದೀರೆಂದು ಪ್ರಶ್ನಿಸುತ್ತಾನೆ. 


ಕಾಂಡ - 22 


35. ಫಾತಿರ್‌ 173 


5 NES FASS ೦ AS ANIC 
04 PPP ೨ ನರಿ 4 

KLIS ES AMS YEE ಚ HOLS | 
(5-7) ಜನರೇ, ಅಲ್ಲಾಹನ ವಾಗ್ದಾನವು ನಿಶ್ಚಯವಾಗಿಯೂ ಪರಮ ಸತ್ಯವಾಗಿದೆ.” ಆದುದರಿಂದ 
ಲೌಕಿಕ ಜೀವನವು ನಿಮ್ಮನ್ನು ವಂಚಿಸದಿರಲಿ" ಮತ್ತು ಆ ಮಹಾ ವಂಚಕನು ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು 
ವಂಚಿಸದಿರಲಿ.' ವಾಸ್ತವದಲ್ಲಿ ಶೈತಾನನು ನಿಮ್ಮ ಶತ್ರುವಾಗಿದ್ದಾನೆ. ಆದುದರಿಂದ ನೀವೂ ಅವನನ್ನು ನಿಮ್ಮಶತ್ರುವೆಂದೇ 
ತಿಳಿಯಿರಿ. ಅವನು ತನ್ನ ಅನುಯಾಯಿಗಳನ್ನು ಅವರು ನರಕವಾಸಿಗಳಲ್ಲಾಗಲೆಂದೇ ತನ್ನ ಮಾರ್ಗದ ಕಡೆಗೆ 
ಕರೆಯುತ್ತಿದ್ದಾನೆ. ಯಾರು ಸತ್ಯವನ್ನು ನಿಷೇಧಿಸುವರೋ* ಅವರಿಗೆ ಘೋರ ಯಾತನೆ ಕಾದಿದೆ. ಸತ್ಯವಿಶ್ವಾಸವನ್ನು 
ಸ್ವೀಕರಿಸಿ ಸತ್ಯರ್ಮವೆಸಗುವವರಿಗಾಗಿ ಕ್ಷಮೆಯೂ ಮಹಾ ಸತ್ಸಲವೂ ಇದೆ." 
(8-9) ಯಾರ ಪಾಲಿಗೆ? ಅವನ ದುಷ್ಕರ್ಮವು ಮನೋಹರಗೊಳಸಲ್ಪಟ್ಟು ಅವನು ಅದನ್ನು 
ಉತ್ತಮವಾದುದೆಂದು ಗ್ರಹಿಸುತ್ತಾನೋ (ಅವನ ಪಥಭ್ರಷ್ಟತೆಗೆ ಮಿತಿ ಇದೆಯೇ?) ವಾಸ್ತವದಲ್ಲಿ ಅಲ್ಲಾಹ್‌ 


$. ಅಂದರೆ ಅಲ್ಲಾಹನ ಹೊರತು ಆರಾಧನೆಗೆ ಯಾರೂ ಅರ್ಹರಿಲ್ಲಎಂಬ ನಿಮ್ಮ ಮಾತನ್ನು ಒಪ್ಪುವುದಿಲ್ಲ ನೀವು ಪ್ರವಾದಿತ್ವದ 
ಸುಳ್ಳು ಘೋಷಣೆಯೊಂದಿಗೆ ರಂಗಕ್ಕಿಳಿದಿದ್ದೀರೆಂದು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ. 

9. ಜನರು ಸುಳ್ಳುಗಾರನೆಂದು ತೀರ್ಮಾನಿಸಿದ ವ್ಯಕ್ತಿ ಸುಳ್ಳುಗಾರನೇ ಆಗಿರಬೇಕೆಂದಿಲ್ವ ಅದರ ತೀರ್ಮಾನ ಅಲ್ಲಾಹನ 
ಕೈಯಲ್ಲಿದೆ. ಯಾರು ಸುಳ್ಳುಗಾರನಾಗಿದ್ದನೆಂಬುದನ್ನು ಅಲ್ಲಾಹನು ತೋರಿಸಿಕೊಡುವನು. ವಾಸ್ತವದಲ್ಲಿ ಸುಳ್ಳುಗಾರರಾದವರಿಗೆ ಅದರ 
ದುರ್ಗತಿಯನ್ನೂಕಾಣಿಸುವನು. 

10. ವಾಗ್ದಾನವೆಂದರೆ ಪರಲೋಕದ ವಾಗ್ದಾನ. ಎಲ್ಲ ವ್ಯವಹಾರಗಳೂ ಕಟ್ಟಕಡೆಗೆ ಅಲ್ಲಾಹನ ಮುಂದೆ ಸಮರ್ಪಿತವಾಗಲಿವೆ 
ಯೆಂದು ಈ ಕುರಿತು ಮೇಲಿನ ವಾಕ್ಯದಲ್ಲಿಸೂಚನೆ ನೀಡಲಾಗಿತ್ತು. 

11. ಅರ್ಥಾತ್‌, ಏನಿದ್ದರೂ ಈ ಲೋಕವೇ, ಇದರ ನಂತರ ಕರ್ಮಗಳ ವಿಚಾರಣೆ ನಡೆಯುವಂತಹ ಯಾವ ಪರಲೋಕವೂ 
ಇಲ್ಲಅಥವಾ ಇದ್ದರೂ ಐಶಾರಾಮದಲ್ಲಿದ್ದವರು ಅಲ್ಲೂಸುಖವಾಗಿರುವರು ಎಂಬ ಭ್ರಮೆ. 

12. "ಮಹಾ ಮೋಸಗಾರ” ಎಂದರೆ ಮುಂದಿನ ವಾಕ್ಯದಲ್ಲಿ ಸೂಚಿಸುವಂತೆ ಶೈೆತಾನನಾಗಿದ್ದಾನೆ. "ಅಲ್ಲಾಹನ ಕುರಿತು' ಮೋಸ 
ಮಾಡುವುದೆಂದರೆ ಕೆಲವರಿಗೆ ದೇವನೇ ಇಲ್ಲವೆಂಬ ನಂಬಿಕೆ ಹುಟ್ಟಿಸುವುದು. ಇನ್ನು ಕೆಲವರಿಗೆ, ದೇವನು ಒಮ್ಮೆ ಈ ಲೋಕಕ್ಕೆ ಚಾಲನೆ 
ಕೊಟ್ಟು ನಂತರ ವಿಶ್ರಾಂತಿ ಪಡೆಯುತ್ತಿದ್ದಾನೆ, ಈಗ ಅವನಿಗೆ ಪ್ರಪಂಚ ವ್ಯವಸ್ಥೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂಬ ತಪ್ಪಕಲ್ಪನೆ 
ಹುಟ್ಟಿಸುವುದು, ಮತ್ತೆ ಕೆಲವರಿಗೆ, -ದೇವನು ಈ ಪ್ರಪಂಚ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾನೇನೋ ನಿಜ. ಆದರೆ ಮಾನವರ 
ಮಾರ್ಗದರ್ಶನದ ಯಾವುದೇ ಹೊಣೆಯನ್ನು ಅವನು ವಹಿಸಿಲ್ಲ ಆದ್ದರಿಂದ ಈ ದಿವ್ಯವಾಣಿ, ಪ್ರವಾದಿತ್ತವೆಲ್ಲ ಕೇವಲ ಅಸಂಬದ್ಧ 
ವಿಷಯಗಳೆಂದು ಹೇಳಿ ಮೋಸಗೊಳಿಸುವುದು, ಅಲ್ಲಾಹನು ಮಹಾಕ್ಚಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ, ನೀವೆಷ್ಟು ಪಾಪ 
ಮಾಡಿದರೂ ಕ್ಷಮಿಸಿ ಬಿಡುತ್ತಾನೆ. ಅವನ ಕೆಲವರು ಆಪ್ಪರಿದ್ದಾರೆ. ಅವರನ್ನು ಭದ್ರವಾಗಿ ಹಿಡಿದರೆ ಮೋಕ್ಷ ಸಿಗುವುದು ಖಂಡಿತವೆಂಬ 
ಪೊಳ್ಳು ಭರವಸೆಯನ್ನು ಕೆಲವರಿಗೆ ನೀಡುವುದು. 

13. ದೇವಗ್ರಂಥ ಮತ್ತು ಅವನ ಪ್ರವಾದಿಯ ಈ ಕರೆಯನ್ನು ಒಪ್ಪದೆ ನಿರಾಕರಿಸುವುದು. 

14. ಅರ್ಥಾತ್‌, ಅಲ್ಲಾಹನು ಅವರ ತಪ್ಪುಗಳನ್ನು ಕಡೆಗಣಿಸುವನು. ಅವರು ಮಾಡಿದ ಸತ್ಕರ್ಮಗಳಿಗೆ ತಕ್ಕುದಾದ ಪ್ರತಿಫಲವನ್ನು 
ಮಾತ್ರ ಕೊಡದೆ ಬಹಳಷ್ಟು ಹೆಚ್ಚು ಸೇರಿಸಿ ಕೊಡುವನು. 

15. ಮೇಲಿನ ಪಾರಾದದಲ್ಲಿ ಜನಸಾಮಾನ್ಯರನ್ನುದ್ದೇಶಿಸಿ ಹೇಳಲಾಗಿದೆ. ಇಲ್ಲಿ ಈ ಪಾರಾದದಲ್ಲಿ ಪ್ರವಾದಿಯವರ(ಸ) 
ಸಂದೇಶವನ್ನು ಕೀಳಾಗಿಸಲು ಪ್ರಯತ್ನಿಸುತ್ತಿರುವ ಪಥಭ್ರಷ್ಟ ನಾಯಕರ ಪ್ರಸ್ತಾಪವಾಗುತ್ತಿದೆ. 

16. ಅರ್ಥಾತ್‌, ಕೆಟ್ಟಕೆಲಸ ಮಾಡುವವನು ತಾನು ಮಾಡುವುದು ತಪ್ಪೆಂದು ಭಾವಿಸುತ್ತಾನೆಂದಾದರೆ ಅಂತಹವನಿಗೆ ಮನವರಿಕೆ 
ಮಾಡಿಕೊಟ್ಟರೆ ಅವನು ಸರಿಯಾಗಬಹುದು. ಅವನ ಆಶ್ಮಸಾಕ್ಷಿಯು ಅವನ ಮನಸ್ಸನ್ನು ಚುಚ್ಚಿ ಅವನನ್ನು ಸರಿದಾರಿಗೆ ತರಬಲ್ಲದು. 
ಏಕೆಂದರೆ ಅವನ ಅಭ್ಯಾಸ ಮಾತ್ರ ಕೆಟ್ಟಿರುತ್ತದೆ. ಅವನ ಮನಸ್ಸು ಕೆಟ್ಟಿರುವುದಿಲ್ಲ ಆದರೆ ಇನ್ನೊಬ್ಬ ವ್ಯಕ್ತಿಯ ಮನಸ್ಸು ಕೆಟ್ಟಿರುತ್ತದೆ. 
ಅವನಲ್ಲಿ ಒಳಿತು-ಕೆಡುಕುಗಳ ಭೇದಭಾವ ಉಳಿದಿರುವುದಿಲ್ಲ ಅವನಿಗೆ ಪಾಪದ ಬದುಕು ಪ್ರಿಯವೂ ಉಜ್ಜಲವೂ ಆಗಿರುತ್ತದೆ. 


ಕಾಂಡ - 22 


174 ತಪ್ಪೀಮುಲ್‌ ಕುರ್‌ಆನ್‌ 


ಆತ ೨3 ಬಜ ಲೇ ಟೈ PN POSE 
ಲಕ WEP E ೭% ಡಹ 


ತಾನಿಚ್ಛಿಸಿದವರನ್ನು ಪಥಭ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಸನ್ಮಾರ್ಗ ತೋರಿಸುತ್ತಾನೆ. ಆದುದರಿಂದ 
(ಪೈಗಂಬರರೆ) ನಿಮ್ಮ ಜೀವನವು ಇವರಿಗಾಗಿ ಖೇದ ಹಾಗೂ 'ಕಳವಳಗಳಲ್ಲಿ ಕೊರಗದಿರಲ್ಲಿ.'' ನಿಶ್ಚಯವಾಗಿಯೂ 
ಆ ಮಾಡುತ್ತಿರುವುದನ್ನು ಅಲ್ಲಾಹನು ಚೆನ್ನಾಗಿ ಅರಿಯುತ್ತಾನೆ.'! ಅಲ್ಲಾಹನೇ ಮಾರುತಗಳನ್ನು ಕಳುಹಿಸುತ್ತಾನೆ, 


ಅವನು ಒಳಿತನ್ನು: ದ್ವೇಷಿಸುತ್ತಾನೆ, ಕೆಡುಕನ್ನು; ನಾಗರಿಕತೆಯೆಂದು ಭಾವಿಸುತ್ತಾನೆ. ಸತ್ಯರ್ಮಿಯಾಗುವುದು, ದೇವಭಯ ಹೊಂದುವುದು 
ಹಳೆಯ ಕಾಲದ ಸಂಪ್ರದಾಯವಂದೂ. ಪಾಪಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದು ಪ್ರಗತಿ ಪರತೆಯೆಂದೂ ಅವನು 
ಭಾವಿಸುತ್ತಾನೆ. ಅವನ ದೃಷ್ಟಿಗೆ ಸ ಸನ್ಮಾರ್ಗ ದುರ್ಮಾರ್ಗವಾಗಿಯೂ 1 ದುರ್ಮಾರ್ಗವು ಸನ್ಮಾರ್ಗವಾಗಿಯೂ ಕಾಣುತ್ತದೆ. ಇಂತಹ ವ್ಯಕ್ತಿಗೆ 
ಎಂತಹ ಉಪದೇಶವೂ ನಾಟುವುದಿಲ್ಲ ತನ್ನ ಮೂರ್ಪತನದಿಂದ ಅವನಾಗಿ ಎಚ್ಚರಗೊಳ್ಳುವುದೂ ಇಲ್ಲ ಇತರರ ಉಪ ಪದೇಶವನ್ನು 
ಕೇಳುವುದೂ ಇಲ್ಲ ಇಂತಹ ವ್ಯಕ್ತಿಯ ಬೆನ್ನು. ಹತ್ತುವುದು ವ್ಯರ್ಥ, ಅವನಿಗೆ ಸ ಸನ್ಮಾರ್ಗ ತೋರಿಸುವ ಚಿಂತೆಯಲ್ಲಿ ತನ್ನ ಜೀವವನ್ನು 
ಕರಗಿಸುವ ಬದಲು ಆತ್ಮಸಾಕ್ಷಿ ಇನ್ನೂ ಸತ್ತಿಲ್ದದ ಮತ್ತು ಸತ್ಯದ ಕರೆ ಕೇಳಲು ತನ್ನ ಹೃದಯದ ಬಾಗಿಲುಗಳನ್ನು ಮುಚ್ಚಿಲ್ಲದವರ' 
ಕಡೆಗೆ ಸತ್ತಾ ಹ್ನಾನ ನೀಡುವವರು ಗಮನ ಹರಿಸಬೇಕು. 

17. ಮೊದಲ ವಾಕ್ಯ ಮತ್ತು ಈ ವಾಕ್ಯದ ಮಧ್ಯೆಯಿರುವ “ಅಲ್ಲಾಹನು ತಾನಿಚ್ಛಿಸಿದವರನ್ನು ದುರ್ಮಾರ್ಗದಲ್ಲಿ ಹಾಕುತ್ತಾನೆ, 
ತಾನಿಚ್ಛಿಸಿದವರಿಗೆ ಸನ್ಮಾರ್ಗ "ತೋರಿಸುತ್ತಾನೆ ಎಂಬ ಮಾತಿನ ಸ್ನ ಸ್ಟ ಅರ್ಥ-ತನ್ನ ನ್ನ ಮನಸ್ಸನ್ನು ಈ ಹಂತದ ವರೆಗೂ ಕೆಡಿಸಿಕೊಂಡವನನ್ನು 
ಅಲ್ಲಾಹನು ಸನ್ಮಾರ್ಗದ ಸೌಭಾಗ್ಯದಿಂದ ವಂಚಿತಗೊಳಿಸಿ ಬಿಡುತ್ತಾನೆ ಮತ್ತು ಅಲೆದಾಟವನು 2 ನೆಚ್ಚಿಕೊಂಡಿರುವವನನ್ನು ಅಲೆದಾಡಲು. 
ಬಿಡುತ್ತಾನೆ ಎಂದಾಗಿದೆ. ಈ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿದ ಬಳಿಕ ಅಲ್ಲಾಹನು ಪ್ರವಾದಿಯವರಿಗೆ, ಇಂತಹ ವ್ಯಕ್ತಿಗಳನ್ನು 
ಸನ್ಮಾರ್ಗಕ್ಕೆ ತರಲು ನಿಮ್ಮಿಂದ ಸಾಧ್ಯವಿಲ್ಲ ಆದ್ದರಿಂದ ಅವರ ವಿಷಯದಲ್ಲಿ ಸಹನೆ ವಹಿಸಿರಿ. ಯಾವ ರೀತಿ ಅಲ್ಲಾಹನಿಗೆ ಅವರ ಬಗ್ಗೆ 
ಚಿಂತೆಯಿಲ್ಲವೋ ನೀವೂ ಅವರ ವಿಷಯದಲ್ಲಿ ಕಳವಳ ಪಡುವುದನ್ನು ಬಿಟ್ಟು ಬಿಡಿರಿ ಎಂದು ಉಪದೇಶಿಸುತ್ತಾನೆ. 

ಇಲ್ಲಿ ಎರಡು ವಿಷಯಗಳನ್ನು ಚೆನ್ನಾಗಿ ತಿಳಿದಿರಬೇಕು. "ಒಂದನೆಯದಾಗಿ ಇಲ್ಲಿ ಪ್ರವಾದಿಯವರ ಸತ್ಯದ ಕರೆಯನ್ನು 
ವಿಫಲಗೊಳಿಸಲಿಕ್ಕಾಗಿ ಸುಳ್ಳು ಮೋಸ, ವಂಚನೆ ಇತ್ಯಾದಿ ಅಸ್ಪಗಳನ್ನು ಪ್ರಯೋಗಿಸುತ್ತಿದ್ದ ಮಕ್ಕಾದ ಸರದಾರರ ಕುರಿತು. 
ಪ್ರಸ್ತಾಪಿಸಲಾಗಿದೆಯೇ ಹೊರತು ಜನ ಸಾಮಾನ್ಯರ ಕುರಿತಲ್ವ ಈ ಮಂದಿ ನಿಜವಾಗಿಯೂ ಪ್ರವಾದಿಯವರ ಕುರಿತು ಯಾವುದೇ ತಪ್ಪು 
ತಿಳುವಳಿಕೆಯಲ್ಲಿದಲಿಲ್ವ ಅವರು ಯಾವುದರ ಕಡಗೆ ಕೆರೆಯುತ್ತಿದ್ದರೆ, ಅದರ ವಿರುದ ಸ್ಭತಾವು ಎಂತಹ ಅಜ್ಞಾನ ಮತ್ತು ದುರಾಚಾರಗಳಲ್ಲಿ 
ಮುಳುಗಿದ್ದೇವೆಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇದೆಲ್ಲವನ್ನೂ ಅರಿತ ಬಳಿಕವೂ ಪ್ರ ಪ್ರವಾದಿಯವರ ಮಾತನ್ನು ನಡೆಯಗೊಡಬಾರದು 
ಎಂಬುದು “ಅವರ ತೀರ್ಮಾನವಾಗಿತ್ತು. ಈ ಉದ್ದೇಶಕ್ಕಾಗಿ ಎಂತಹ ನೀಚ ಅಸ್ವವನ್ನು ಬಳಸು: ವುದಕ್ಕೂ ಅವರಿಗೆ ಸಂಕೋಚವಿರಲಿಲ್ಲ. 
ಇನ್ನು ಒಬ್ಬ ವ್ಯಕ್ತಿಯ ವಿರುದ್ಧ ಪರಸ್ಪರ ಸಮಾಲೋಚನೆಯೊಂದಿಗೆ ದಿನಕ್ಕೊಂದು ಸ್ಥ ಸೃಷ್ಟಿ ಪ್ರಚಾರ "ಮಾಡಿದರೆ ಅವರು ಲೋಕಕ್ಕೆ 
ಮೋಸ ಮಾಡಬಲ್ಲರು. ಆದರೆ ಸ್ವ ಸ್ವಯಂ ಅವರಿಗೆ ತಾವು ಸುಳ್ಳುಗಾರರೆಂದು ತಿಳಿದಿರುತ್ತದೆ. “ ಆರೋಪ ಹೊರಿಸಲ್ಪಡುವ ವ್ಯಕ್ತಿ ಅದರಿಂದ 
ಮುಕ್ತರೆಂಬುದು ಅವರಿಗೆ ತಿಳಿಯದೆ ಇರುವುದಿಲ್ಲ ಇನ್ನು ಈ ಎಲ್ಲ ಸುಳ್ಳು ಅಸ್ಪಗಳನ್ನು ಪ್ರ ಪ್ರಯೋಗಿಸಲಾಗುತ್ತಿದ್ದರೂ ಆ ವ್ಯಕ್ತಿ 
ಎಂದೂ ಸತ್ಯಸ। ಂಧತೆ, ಪ್ರಾಮಾಣಿಕತೆಯ ವಿರುದ್ಧ ಒಂದು ಮಾತನ್ನೂ ಆಡದಿರುವಾಗ ಆ ವ್ಯಕ್ತಿ ಎಂತಹ ಸತ್ಯ ಸಂಧ ಮತ್ತು ಅಪ್ಪಟ 
ಚಾರಿತ್ರ ವಂತನೆಂಬ ಸತ್ಯ ಅವರಿಂದ ಮರೆಯಾಗಿರಲು ಸಾಧ್ಯವಿಲ್ಲ "ಆದರೂ ತಮ್ಮ ಕೃತ್ಯಗಳಿಂದ ಸ್ವಲ್ಪವೂ ಲಜ್ಜಿತರಾಗದೆ ಸತ್ಯವನ್ನು 
ನಿರಂತರ ಸುಳ್ಳಿನಿಂದಲೇ ಎದುರಿಸುತ್ತಿರುವಾಗ ಅವರ ಮೇಲೆ ಅಲ್ಲಾಹನ ಶಾಪ ಬಿದ್ದಿದೆ, ಅವರಲ್ಲಿ ಒಳಿತು- ಕೆಡುಕಿನ ಸ ಸ್ವಲ್ಪ ವ್ಯತ್ಯಾಸವೂ. 
ಉಳಿದಿಲ್ಲವೆಂದು ಅವರ ಈ ನೀತಿಯೇ ಸ್ಪಷ್ಟಪಡಿಸುತ್ತದೆ. 

ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವೂ ಗಮನಾರ್ಹವಾಗಿದೆ. ಅವರ ಷಡ್ಯಂತ್ರಗಳ ವಾಸ್ತವಿಕತೆಯನ್ನು ಅಲ್ಲಾಹನು 
ಪ್ರವಾದಿಯವರಿಗೆ ತಿಳಿಸಲೇ ಬೇಕೆಂದಿದ್ದರೆ ಆತನು ಅದನ್ನು ಗುಪ್ತವಾಗಿ ಅವರಿಗೆ ತಿಳಿಸುತ್ತಿದ್ದನು. ದಿವ್ಯವಾಣಿಯ ಮೂಲಕ ಅದನ್ನು 
ಬಹಿರಂಗ ಪಡಿಸುವ ಅಗತ್ಯವಿರಲಿಲ್ಲ ಕುರ್‌ಆನಿನಲ್ಲಿ ಅದನ್ನುಪ ಪ್ರಸ್ತಾಪಿಸಿ ಲೋಕಕ್ಕೆ ತಿಳಿಸುವುದರ ಉದ್ದೇಶವು, ಜನಸಾಮಾನ್ಯರು ಯಾವ. 
ನಾಯಕರನ್ನು ಮತ್ತು ಮುಂದಾಳುಗಳನ್ನು ನ ಕಣ್ಣುಮುಚ್ಚಿ ಅನುಸರಿಸುತ್ತಿದ್ದಾರೋ ಅವರು ಕುಲಗೆಟ್ಟ ಜನರಾಗಿದ್ದಾರೆ ಮತ್ತು ಅವರ 
ಅತಿರೇಕಗಳು. ಅವರ ಮೇಲೆ ಅಲ್ಲಾಹನ, ಶಾಪ ಬಿದ್ದಿದೆಯೆಂಬುದನ್ನು ಸಾರಿಸಾರಿ ಹೇಳುತ್ತದೆಂದು ಎಚ್ಚೆರಿಸುವುದಾಗಿತ್ತು. 

18. ಈ ವಾಕ್ಯದಲ್ಲಿ ಒಂದು ದಿನ ಬರಲಿದ್ದು ಅಂದು ಅಲ್ಲಾಹನು ಅವರಿಗೆ ಅವರ ಕಾರಸ್ಥಾನಗಳ ಶಿಕ್ಷೆ ನೀಡಿಯೇ ತೀರುವನು 
ಎಂಬ ಬೆದರಿಕೆಯ ತನ್ನಿಂತಾನೇ ಅಡಗಿದೆ. ಒಬ್ಬ ಅಪರಾಧಿಯ ಕುರಿತು ಅಧಿಕಾರಿಯೊಬ್ಬನು, ಅನನ ಎಲ್ಲ ಕೃತ್ಯಗಳನ್ನು 
ಚೆನ್ನಾಗಿ ಬಲ್ಲೆನೆಂದು ಹೇಳಿದರೆ, ತನಗೆ ಎಲ್ಲ ತಿಳಿದಿದೆಯೆಂದಷ್ಟೇ ಅಲ್ಲ ಬದಲಾಗಿ ನಾವು ಅವನನ್ನು ನೋಡಿಕೊಳ್ಳುವೆವು ಎಂಬ 
ಎಚ್ಚರಿಕೆಯೂ ಅದರಲ್ಲಿದೆ. 


ಕಾಂಡ - 22 


ತ ್‌ OE ಬ ಯು 


% 


ಯಜ ಹಳಿ SKE 5 ABI SG 5S 


ಜ್‌ ಟ್‌ ೨೨91 9 


ಅನಂತರ ಅವುಗಳು ಮೋಡವನ್ನೆಬ್ಬಿಸುತ್ತವೆ, ತರುವಾಯ ನಾವು ಅದನ್ನು ಒಂದು ಬಂಜರು ಪ್ರದೇಶದ ಕಡೆಗೆ 
ಒಯ್ಯುತ್ತೇವೆ ಮತ್ತು ಅದರ ಮೂಲಕ ಸತ್ತು ಬಿದ್ದಿದ್ದ ಅದೇ ಭೂಮಿಯನ್ನು ಜೀವಂತ ಗೊಳಿಸುತ್ತೇವೆ. ಸತ್ತವರ 
ಪುನರುಜ್ವೀವನವೂ ಹೀಗೆಯೇ ಆಗುವುದು.” 

(10) ಗೌರವವನ್ನು ಇಚ್ಛಿಸುವವನು ಗೌರವವು ಸರ್ವ ಸಂಪೂರ್ಣವಾಗಿ ಅಲ್ಲಾಹನದೆಂಬುದನ್ನು 
ತಿಳಿದಿರಬೇಕು." ಅವನಲ್ಲಿಗೆ ಮೇಲೇರುವಂತಹ ವಸ್ತು ಪರಿಶುದ್ಧ [ವಚನ ಮಾತ್ರ. ಸತ್ಯರ್ಮವು ಅದನ್ನು 
ಮೇಲಕ್ಕೇರಿಸುತ್ತದೆ. 3! ಇನ್ನು ದುಷ್ಟ ಕುತಂತ್ರ ಗಳನ್ನೆಸಗುವವರ ವಿಷಯ. ಸ ಅವರಿಗಾಗಿ ಕಠಿಣ ಯಾತನೆ ಇದೆ. ಅವರ 
ಕುತಂತ್ರವು ಸ ಸ್ವತಃ ನಾಶವಾಗಲಿದೆ. 


ಾಾಾ 

19. ಅರ್ಥಾತ್‌, ಈ ತಿಳಿಗೇಡಿಗಳು ಪರಲೋಕದ ಸಾಧ್ಯತೆಯನ್ನು ಅಲ್ಲಗಳೆಯುತ್ತಾರೆ. ಆದ್ದರಿಂದಲೇ ಇಲ್ಲಿ ಏನೇ ಮಾಡಿದರೂ 
ದೇವನ ಮುಂದೆ ವಿಚಾರಣೆಗಾಗಿ ನಿಲ್ಲಬೇಕಾದ ಸಮಯ ಬರಲಾರದೆಂಬ ಭ್ರಮೆಯಲ್ಲಿರುತ್ತಾರೆ. ಆದರೆ ನಿರ್ಣಾಯಕ ದಿನದಂದು 
ಅಲ್ಲಾಹನ ಒಂದು ಸೂಚನೆಯಿಂದ, ಮಳೆಯಾದಾಗ ಸತ್ತಿರುವ ಭೂಮಿಯು ಒಮ್ಮೆಲೆ ಕಂಗೊಳಿಸುವ ಹಾಗೂ ಸತ್ತ ಬೇರುಗಳೂ 
ಭೂತಳದಿಂದ ಹಸಿರಾಗಿ ತಲೆಯೆತ್ತುವ ರೀತಿಯಲ್ಲಿಹಿಂದಿನ ಮತ್ತು ಮುಂದಿನ ಸತ್ತವರೆಲ್ಲರೂ ಜೀವಂತ ಎದ್ದುನಿಲ್ಲುವರು. 

20. ಕುರೈಶ್‌ ಸರದಾರರು ಪ್ರವಾದಿವರ್ಯರ(ಸ) ವಿರುದ್ಧಮಾಡುವುದೆಲ್ಲವೂ ತಮ್ಮಮಾನ, ಮರ್ಯಾದೆ ಮತ್ತು ಪ್ರತಿಷ್ಠೆಯನ್ನು 
ಉಳಿಸಿಕೊಳ್ಳುವುದಕ್ಕಾಗಿತ್ತು. ಪ್ರವಾದಿಯವರ(ಸ) ಮಾತು ನಡೆದರೆ ನಮ್ಮ ಪ್ರಾಬಲ್ಯ ಕೊನೆಗೊಂಡೀತು, ನಮ್ಮ ಪ್ರಭಾವ ಅಳಿದು 
ಹೋದೀತು. ಇಡೀ ಅರೇಬಿಯದಲ್ಲಿ ಉಂಟಾಗಿರುವ ನಮ್ಮ ಪ್ರತಿಷ್ಠೆ ಮಣ್ಣು ಮುಕ್ಕೀತು ಎಂದು ಅವರು ಭಾವಿಸಿದರು. ಅದಕ್ಕಾಗಿ 
ಬ ಹಲ ದೇವನ ವಿರುದ್ಧ ಬಂಡಾಯ ಹೂಡಿ, ಅವನಿಗೆ ಕೃತಫತೆ ತೋರಿ ನೀವು ಗಳಿಸಿರುವ ಪ್ರತಿಷ್ಠೆಯು 

ಪ್ರತಿಷ್ಠೆಯಾಗಿದೆ. ಅದು ಮಣ್ಣು , ಮುಕ್ಕಲೇ ಬೇಕಾಗಿದೆ. ಈ ಲೋಕದಿಂದ" ಪರಲೋಕದ ವರೆಗೆ ಅಪಮಾನವೇ ಇಲ್ಲದ 
Fy iN ಶಾಶ್ವತ ಪ್ರತಿಷ್ಠೆಯು ದೇವಸಾಮಿಪ್ಯ ಕ್ವದಿಂದ ಮಾತ್ರ ಲಭಿಸುವುದು. ನೀವು ನಿಮ್ಮನ್ನು ಅವನಿಗೆ ಸಮರ್ಪಿಸಿದರೆ ಅದು 
ನಿಮಗೆ ಸಿಗುವುದು, ಅವನಿಂದ ವಿಮುಖರಾದರೆ ನೀವು ಅವಮಾನಿತರಾಗುವಿರಿ. 

21. ಪ್ರತಿಷ್ಠೆ ಗಳಿಸುವ ನೈಜ ಮಾರ್ಗವಿದು. ಸುಳ್ಳು ಬೈಗುಳ, ಹೊಲಸು ಮಾತುಗಳಿಂದ ಅಲ್ಲಾಹನ ಬಳಿ ಶ್ರೇಷ್ಠತೆ 
ಪ್ರಾಪ್ತವಾಗುವುದಿಲ್ಲ ನಿಸ್ಪೃಹ ವಿಶ್ವಾಸ ಮತ್ತು ಸರಿಯಾದ ಮನೋಭಾವದಿಂದ ಕೂಡಿದ ಸತ್ಯ, ಪವಿತ್ರ ಮತ್ತು ವಾಸ್ತವಿಕ ಮಾತುಗಳು 
ಮಾತ್ರ ಆತನ ಬಳಿ ಶ್ರೇಷ್ಠ ತ ಗಳಿಸುತ್ತದೆ. ಮಾತಿಗನುಸಾರವಾದ ಕೃತಿಯು ಉತ್ತಮ ಮಾತನ್ನು ಶ್ರೇಷ್ಠತೆಗೆ ಕೊಂಡೊಯ್ಯುತ್ತದೆ. ಮಾತು 
ಉತ್ತಮವಾಗಿದ್ದು ಕೃ: ಕೃತಿಯು ಅದಕ್ಕೆ ವಿರುದ್ಧವಾಗಿದ್ದರೆ ಮಾತಿನ ಪಾವಿತ್ರ್ಯ ಕೆಡುತ್ತದೆ. ಕೇವಲ. ಬಾಯಿಂದ ಬಡಾಯಿಕೊಚ್ಚೆ ಕೊಂಡರೆ 
ಮಾತು ಶ್ರೇಷ್ಠತೆ ಪಡೆಯುವುದಿಲ್ಲ ಸತ್ಯರ್ಮದ ಬೆಂಬಲವಿದ್ದರೆ ಮಾತ್ರ ಮಾತಿಗೆ ಶ್ರೇಷ್ಠತೆ ಪ ಪ್ರಾಪ್ತವಾಗುತ್ತದೆ. 

ಇಲ್ಲಿ ಕುರ್‌ಆನ್‌ ಉತ್ತಮ ಮಾತು ಮತ್ತು ಸತ್ಯರ್ಮವನ್ನು ಪರಸ್ಫರ ಪೂರಕವಾಗಿ ಮುಂದಿಡುತ್ತದೆ. ಯಾವುದೇ ಕರ್ಮದ 
ಹಿಂದೆ ಉತ್ತಮ ವಿಶ್ವಾಸವಿಲ್ಲದಿದ್ದದೆ ಕೇವಲ ಬಾಹ್ಯವಾಗಿ ಉತ್ತಮವಾಗಿರುವುದಿಲ್ಲ ಕರ್ಮವು ವಿಶ್ವಾಸವನ್ನು ಸಮರ್ಥಿಸದಿದ್ದರೆ ಅದು 
ಉತ್ತಮ ವಿಶ್ವಾಸ ಸವನಿಸುವುದು. ಒಬ್ಬನು ತಾನು ಏಕದೇವನನ್ನು ಆರಾಧ್ಯನೆಂದು ನಂಬುತ್ತೇನೆಂದು ಹೇಳುತ್ತಾ ದೇವೇತರರ ಆರಾಧನೆ 
ಮಾಡುತ್ತಾನೆಂದಾದರೆ ಅವನ ಈ ಕೃತ್ಯವು ಅವನ ಮಾಶನ್ನು ಸ ಅಲ್ಲಗಳೆಯುತ್ತದೆ. ಮದ್ಯ ಹರಾಮ್‌ ಆಗಿದೆಯೆಂದು ಹೇಳುತ್ತಾ, ಒಬ್ಬನು 
ಅದನ್ನು ಕುಡಿಯುತ್ತಲಿದ್ದರೆ ಅವನ ಈ ಮಾತನ್ನು ಜನರು ಅಂಗೀಕರಿಸುವುದಿಲ್ಲ, ದೇವನೂ ಅದನ್ನು ಸ್ವೀಕರಿಸಲಾರನು. 

22. ಅರ್ಥಾತ್‌, ಅಸತ್ಯ ಮತ್ತು ಕೆಟ್ಟ ಮಾತುಗಳನ್ನು ಎತ್ತಿ ನಡೆಯುತ್ತಾರೆ. ತಮ್ಮ ಚಾಣಾಕ್ಚತನ, ಮೋಸ ಮತ್ತು ಸಮರ್ಥನೆ 
ಗಳಿಂದ ಅವುಗಳನ್ನು ಹರಡಲು ಪ್ರಯತ್ನಿಸುತ್ತಾರೆ ಮತ್ತು ಸತ್ಯ ವಚನವನ್ನು ಕೀಳಾಗಿಸಲಿಕ್ಕಾಗಿ ಅತ್ಯಂತ ನೀಚ ತಂತ್ರಗಳನ್ನು 
ಅನುಸರಿಸಲೂ ಹೇಸುವುದಿಲ್ಲ | 


ಕಾಂಡ - 22 


176 ತಪ್ಪೀಮುಲ್‌ ಕುರ್‌ಆನ್‌ 


SAS ES Is ELLIS 
ಆ$ 659% ಹಿ 0% 6B NE ys LI 


PP ಕೃತ ೨ಂಾ್ಬ ABE ಣ್ಣ ಸ್ಥಿ ಹ 

ಬ ost Boasts AU 88 65 

os Ss NSS A lo [1 

(1-14) ಅಲ್ಲಾಹನು* ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದನು. ತರುವಾಯ ವೀರ್ಯದಿಂದ” 
ಅನಂತರ ನಿಮ್ಮನ್ನು (ಗಂಡು ಹೆಣ್ಣೆಂಬ) ಜೊತೆಗಳಾಗಿ ಮಾಡಿದನು. ಅಲ್ಲಾಹನಿಗೆ ಅರಿಎಲ್ಲದೆ ಯಾವ 
ಸ್ತ್ರೀಯೂ ಗರ್ಭವತಿಯಾಗುವುದೂ ಇಲ್ಲ ಪ್ರಸವಿಸುವುದೂ ಇಲ್ಲ ಯಾವುದೇ ವೃದ್ಧನು ದೀರ್ಫಾಯುಸ್ಸನ್ನು 
ಪಡೆಯುವುದಾಗಲಿ, ಯಾರದಾದರೂ ಆಯುಷ್ಯದಲ್ಲಿ ತುಸು ಕಡಿತವಾಗುವುದಾಗಲೀ ಇವೆಲ್ಲವೂ . ಒಂದು 
ಗ್ರಂಥದಲ್ಲಿಲಿಖಿತವಾಗಿರದೆ ಸಂಭವಿಸುವುದಿಲ್ಲ, ಇದು ಅಲ್ಲಾಹನಿಗೆ ಅತಿ ಸುಲಭವಾದ ಕೆಲಸ.* ನೀರಿನ ಎರಡು 
ಸಂಗ್ರಹಗಳು ಸಮವಾಗಿಲ್ವ” ಒಂದು ಸಿಹಿಯಾಗಿದ್ದು ಬಾಯಾರಿಕೆಯನ್ನು ನೀಗಿಸುವಂತಹದ್ದೂ ಕುಡಿಯಲು 
ರುಚಿಕರವೂ ಆಗಿದೆ, ಇನ್ನೊಂದು ಗಂಟಲು ಸುಲಿದು ಹೋಗುವಷ್ಟು ಉಪ್ಪಾಗಿದೆ. ಆದರೆ ನೀವು ಇವೆರಡರಿಂದಲೂ 
ತಾಜಾ ಮಾಂಸವನ್ನು ಪಡೆಯುತ್ತೀರಿ.* ಧರಿಸಲು ಅಲಂಕಾರ ಸಾಧನಗಳನ್ನು ಹೊರ ತೆಗೆಯುತ್ತೀರಿ” ಮತ್ತು ಅದೇ 
ನೀರಿನಲ್ಲಿ ನಾವೆಗಳು ಅದರ ಎದೆಯನ್ನು ಸೀಳುತ್ತಾ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಇವೆಲ್ಲ ನೀವು 


23. ಇಲ್ಲಿಂದ ಅಭಿಸಂಬೋಧನೆಯು ಜನಸಾಮಾನ್ಯರ ಕಡೆಗೆ ತಿರುಗುತ್ತದೆ. 

24. ಅರ್ಥಾತ್‌, ಪ್ರಪ್ರಥಮ ಮಾನವನನ್ನು ನೇರವಾಗಿ ಮಣ್ಣಿನಿಂದ ಸೃಷ್ಟಿಸಲಾಯಿತು. ತರುವಾಯ ವೀರ್ಯದಿಂದ ಅದರ 
ಸಂತತಿಯನ್ನುಮುಂದುವರಿಸಲಾಯಿತು.- 

25. ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನ ಕುರಿತೂ ಅವನು ಈ ಲೋಕದಲ್ಲಿ ಎಷ್ಟು ವರ್ಷ ಬದುಕ 
ಬೇಕಾಗಿದೆಯೆಂಬುದನ್ನು ಮೊದಲೇ ಬರೆದಿಡಲಾಗುತ್ತದೆ. ಒಬ್ಬನ ಆಯುಷ್ಯ ದೀರ್ಥವಾಗುವುದೂ ಕಡಿಮೆಯಾಗುವುದೂ ಅಲ್ಲಾಹನ 
ತೀರ್ಮಾನದಿಂದಲೇ ಆಗಿರುತ್ತದೆ. ಕೆಲವು ಅವಿವೇಕಿಗಳು ಇದಕ್ಕೆ ಉತ್ತರವಾಗಿ ಈ ರೀತಿಯ ಸಮರ್ಥನೆಯನ್ನುನೀಡುತ್ತಾರೆ- ಹಿಂದೆ ಶಿಶು 
ಮರಣ ಹೆಚ್ಚಾಗುತ್ತಿತ್ತು. ಆದರೆ ಇಂದು ವೈದ್ಯ ವಿಜ್ಞಾನದ ಪ್ರಗತಿಯಿಂದಾಗಿ ಅಂತಹ ಮರಣವನ್ನು ತಡೆಗಟ್ಟಲಾಗುತ್ತದೆ. ಹಿಂದೆ ಜನರು 
ಸಣ್ಣಪ್ರಾಯದಲ್ಲಿಸಾಯುತ್ತಿದ್ದರು. ಆದರೆ ಈಗ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗಿರುವುದರಿಂದ ಜನರ ಆಯುಷ್ಯ ದೀರ್ಥವಾಗುತ್ತದೆ. 
ಆದರೆ ಈ ಸಮರ್ಥನೆಯು ಕುರ್‌ಆನಿನ ಹೇಳಿಕೆಯನ್ನು ರದ್ದು ಪಡಿಸಬೇಕಾದರೆ, ನಮಗೆ ಒಬ್ಬನ ಪ್ರಾಯವನ್ನು ಎರಡು ವರ್ಷವೆಂದು 
ನಿಶ್ಚಯಿಸಿದ್ದು ವೈದ್ಯಕೀಯ ಸೌಲಭ್ಯಗಳಿಂದಾಗಿ ಅದು ಒಂದು ದಿನ ಹೆಚ್ಚಾಗಿದೆಯೆಂದು ಯಾವುದೇ ಮೂಲಗಳಿಂದ ತಿಳಿದಿರಬೇಕು. 
ಈ ರೀತಿಯ ಜ್ಞಾನ ಮೂಲ ಯಾರ ಬಳಿಯಲ್ಲೂ ಇಲ್ಲದಿರುವಾಗ ಕುರ್‌ಆನಿನ ಈ ಹೇಳಿಕೆಯನ್ನು ಆಕ್ಷೇಪಿಸಲು ಸಾಧ್ಯವಿಲ್ಲ; 
ಕೇವಲ ಅಂಕಿ-ಅಂಶಗಳ ಪ್ರಕಾರ, ಈಗ ಶಿಶು ಮರಣದ ಅನುಪಾತ ಕಡಿಮೆಯಾಗಿದೆಯೆಂಬುದೂ ಈಗ ಜನರು ಹಿಂದಿಗಿಂತ 
ಹೆಚ್ಚು ಆಯುಷ್ಯ ಪಡೆಯುತ್ತಾರೆಂಬುದೂ ಮನುಷ್ಯ ಈಗ ಅಲ್ಲಾಹನ ತೀರ್ಮಾನಗಳನ್ನು ಬದಲಾಯಿಸುವ ತೀರ್ಮಾನ 
ಹೊಂದಿದ್ದಾನೆಂಬುದಕ್ಕೆ ಆಧಾರವಲ್ಲ ಒಟ್ಟಿನಲ್ಲಿ ವಿವಿಧ ಕಾಲಗಳಲ್ಲಿ ಹುಟ್ಟುವ ಮಾನವರ ಪ್ರಾಯಗಳನ್ನು ಬೇರೆ ಬೇರೆಯಾಗಿ 
ನಿಶ್ಚಯಿಸಿರುವುದು, ಒಂದು ಕಾಲದ ಜನರು ಕೆಲವು ರೋಗಗಳ ಚಿಕಿತ್ಸೆಯ ಸಾಮರ್ಥ್ಯ ಹೊಂದಿರುವುದು, ಇನ್ನೊಂದು ಕಾಲದ 
ಜನರಿಗೆ ಬದುಕು ದೀರ್ಫವಾಗುವಂತಹ ಉಪಾಯಗಳನ್ನು ನೀಡಲಾಗಿರುವುದೆಲ್ಲ ಅಲ್ಲಾಹನ ತೀರ್ಮಾನಗಳ ಪ್ರಕಾರವಾಗಿದೆಯೆಂದರೆ 
ಅದು ಬುದ್ಧಿಗೆ ನಿಲುಕದಿರುವುದಾದರೂ ಹೇಗೆ? 

26. ಅರ್ಥಾತ್‌, ಈ ಅಸಂಖ್ಯಾತ ಸೃಷ್ಟಿಗಳ ಬಗ್ಗೆ ಇಷ್ಟೊಂದು ನಿಖರವಾದ ಜ್ಞಾನ ಹಾಗೂ ಒಬ್ಬೊಬ್ಬವ್ಯಕ್ತಿಯ ಬಗ್ಗೆ; ಸ್ಪಷ್ಟವಾದ ವಿಧಿ 
ನಿರ್ಣಯ ಮಾಡುವುದು ಅಲ್ಲಾಹನಿಗೆ ಕಷ್ಟದ ಕೆಲಸವೇನಲ್ಲ 

27. ಅಂದರೆ ಒಂದು, ಸಮುದ್ರದಲ್ಲಿರುವ ಭಂಡಾರವಾದರೆ, ಇನ್ನೊಂದು ನದಿ, ನಾಲೆ ಮತ್ತು ರುರಿಗಳಲ್ಲಿರುವ ಭಂಡಾರ. 

28. ಅರ್ಥಾತ್‌, ಜಲ ಜೀವಿಗಳ ಮಾಂಸ. 

29. ಅರ್ಥಾತ್‌, ಮುತ್ತು-ರತ್ನಗಳು ಹಾಗೂ ಕೆಲವು ನದಿಗಳಿಂದ ಚಿನ್ನಮತ್ತು ಹರಳು. 


ಕಾಂಡ - 22 


35. -ಫಾತಿರ್‌ 177 


ALO ELS MID SORES EIS a 


14 MLN py ಕ್ಸ 
MO SPS ರ್ಯ ಯಹ 
ಎ ಆ ಟ್‌ ಲ ಲ್ಲ 2 5224 ೧೨ 
SALES HOSE Os CNEL AHO ೨೫೬ ೭೫% 
ತೆ ಹಿ ೧೩೨ ಆ - ೨೨ | ಡಿ 
೨. 09) 3s py MENS Is ಜ್‌ 
A | ೫೫೦11 ೨೭೩೫4 HEEL ಇಗೊ? ತ್ರ 
ಡ್ರಿಚ 2ಬ ಚ್‌! DE STE Hye | 
ಅಲ್ಲಾಹನ ಅನುಗ್ರಹವನ್ನರಸಲಿಕ್ಕಾಗಿಯೂ ಅವನಿಗೆ ಕೃತಜ್ಞರಾಗಲಿಕ್ಕಾಗಿಯೂ ಆಗಿದೆ. ಅವನು ಹಗಲಿನೊಳಗೆ 
ರಾತ್ರಿಯನ್ನೂ ರಾತ್ರಿಯೊಳಗೆ ಹಗಲನ್ನೂ ಪೋಣಿಸುತ್ತ ತರುತ್ತಾನೆ” ಸೂರ್ಯ ಚಂದ್ರರನ್ನು ಅವನು 
ನಿಯಂತಿಸಿಟ್ಟಿದ್ದಾನೆ.” ಇದೆಲ್ಲವೂ ಒಂದು ನಿಶ್ಚಿತ ಸಮಯದ ವರೆಗೆ | ನಡೆಯುತ್ತ ಸಾಗುತ್ತಿದೆ. (ಇವೆಲ್ಲವನ್ನೂ 
ಮಾಡುತ್ತಿರುವ) ಅಲ್ಲಾಹನೇ ನಿಮ್ಮ ಪ್ರಭು. ಸಾರ್ವಭೌಮತೆ ಅವನದೇ ಆಗಿರುತ್ತದೆ. ಅವನನ್ನು ಬಿಟ್ಟು ನೀವು ಇತರ 
ಯಾರನ್ನೆಲ್ಲ ಪ್ರಾರ್ಥಿಸುತ್ತೀರೋ ಅವರು ಒಂದು ಹುಲು ಕಡ್ಡಿಯ” ಒಡೆಯರೂ ಅಲ್ಪ ನೀವು ಅವರನ್ನು ಪ್ರಾರ್ಥಿಸಿದರೆ 
ಅವರು ನಿಮ ಪ್ರಾರ್ಥನೆಗಳನ್ನು ಕೇಳಲಾರರು ಮತ್ತು ಕೇಳಿದರೂ ಅವುಗಳ ಉತ್ತರವನ್ನು ನಿಮಗೆ ಕೊಡಲಾರರು. 
ಪುನರುತ್ಥಾನ ದಿನ ಅವರು ನೀಜೆಸಗಿದ ದೇವಸಹಭಾಗಿತ್ವವನ್ನು ನಿರಾಕರಿಸಿ ಬಿಡುವರು. 4 ವಸ್ತುಸ್ಥಿತಿಯ ಇಂತಹ 


ಸರಿಯಾದ ಏವರವನ್ನು ನಿಮಗೆ ಓರ್ವ ವವರಪೂರ್ಣನಲ್ಲದೆ' ಇನ್ನಾರೂ ಕೊಢಲಾರನು. 35 
(15-18) ಜನರೇ, ನೀವೇ ಅಲ್ಲಾಹನ ಅವಲಂಬಿತರಾಗಿದ್ದೀರಿ' ಮತ್ತು ಅಲ್ಲಾಹ್‌ ನಿರಪೇಕ್ಷನೂ 


30. ಅಂದರೆ ಹಗಲಿನ ಬೆಳಕು `ಮೆಲ್ಲ ಮೆಲ್ಲನೆ ಕಡಿಮೆಯಾಗ ತೊಡಗುತ್ತದೆ ಮತ್ತು ರಾತ್ರಿಯ ಅಂಧಕಾರ ಹೆಚ್ಚುತ್ತಾ ಕೊನೆಗೆ 
ಸಂಪೂರ್ಣ ಕತ್ತಲಾವರಿಸಿ ಬಿಡುತ್ತದೆ. ಅದೇ ರೀತಿ ರಾತ್ರಿಯ ಅಂತಿಮ ಜಾವದಲ್ಲಿಮೊದಲು ದಿಗಂತದಲ್ಲಿ ಸೂಕ್ಷ್ಮ: ಬೆಳಕು ಮೂಡುತ್ತದೆ. 
ತರುವಾಯ ಮೆಲ್ಲಮೆಲ್ಲನೆ ಹಗಲುಂಟಾಗುತ್ತದೆ. 

31. ಒಂದು ನಿಯಮಕ್ಕೆ ್ಕ ಅಧೀನಗೊಳಿಸಿದ್ದಾನೆ. 

32. ಮೂಲದಲ್ಲಿ ಗ್ಗ "ಿತ್ರೀರ್‌' ಎಂಬ ಪದೆ ಬಳಕೆಯಾಗಿದೆ. ಅದು. ಖರ್ಜೂರದ ಬೀಜದಲ್ಲಿರುವ ತೆಳ್ಳಗಿನ ಪೊರೆಯಾಗಿದೆ. ಆದರೆ 
ಮುಶ್ರಿಕರ ಆರಾಧ್ಯರು ನಿಕೃಷ್ಟ ವಸ್ತುವಿನ ಒಡೆಯರೂ ಅಲ್ಲವೆಂದು ತೋರಿಸುವುದು ಇದರ ಉದ್ದೇಶವಾಗಿದೆ. -ಆದ್ದ೦ರಿಂದ ಅದರ 
ಪದಾನುವಾದದ ಬದಲು ಉದ್ದೇಶಿತ ಅರ್ಥವನ್ನು ತೆಗೆದುಕೊಂಡಿದ್ದೇವೆ. 

33. ಅವರು ನಿಮ್ಮ ಪ್ರಾರ್ಥನೆ ಸ್ವೀಕೃತವಾಗಿದೆಯೋ ಇಲ್ಲವೋ ಎಂದು ಕೂಗಿ ಹೇಳುವುದಿಲ್ಲವೆಂದು ಇದರ ಅರ್ಥವಲ್ಲ ಬದಲಾಗಿ 
ಅವರು ನಿಮ್ಮ ವಿನಂತಿಯ ಕುರಿತು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲವೆಂದಾಗಿದೆ. |ಒಬ್ಬನು ತನ್ನ ಅರ್ಜಿಯನ್ನು ಅಧಿಕಾರಿಯಲ್ಲದ 
ಓರ್ವನ ಬಳಿಗೆ ಕಳಿಸಿದರೆ ಅದು ವ್ಯರ್ಥವಾದೀತು. ಏಕೆಂದರೆ ಅವನಿಗೆ ಅದನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಎರಡೂ 
ಅಧಿಕಾರವಿರುವುದಿಲ್ಲ ಇನ್ನು ಅರ್ಜಿಯನ್ನು ನೈಜ ಅಧಿಕಾರಿಯ ಬಳಿಗೆ ಕೊಂಡೊಯ್ದರೆ ಆತನು ಒಂದೋ ಅದನ್ನು ಸ್ವೀಕರಿಸಬಹುದು 
ಅಥವಾ ತಿರಸ್ನ 'ರಿಸಲೂ ಬಹುದು. ಆ ಅಧಿಕಾರವಿರುವುದು ಅವನಿಗೆ ಮಾತ್ರ. 

34, ಅರ್ಥಾತ್‌, ನಾವೆಂದೂ ಅವರೊಂದಿಗೆ, ನಾವು ದೇವನ ಸಹಭಾಗಿಗಳಾಗಿದ್ದೇವೆ, ನೀವು ನಮ್ಮನ್ನೂ ಪೂಜಿಸಿರಿ ಎಂದು 
ಹೇಳಿಯೇ ಇಲ್ಲ ಇವರು ನಮ್ಮನ್ನು ದೇವನ ಸಹಭಾಗಿಗಳಾಗಿ ನಮ್ಮನ್ನು ಪ್ರಾರ್ಥಿಸುತ್ತಾರೆಂದೂ ನಮಗೆ ತಿಳಿದಿರಲಿಲ್ಲ ಅವರ ಯಾವ 
ಪ್ರಾರ್ಥನೆಯೂ ಹರಕೆಯೂ ನಮಗೆ ತಲುಪಿಲ್ಲವೆಂದು ಅವರು ಹೇಳುವರು. ಎ 

35. ಅರಿವುಳ್ಳವನು ಎಂದರೆ ಅಲ್ಲಾಹ್‌. ಇತರರು ಹೆಚ್ಚೆಂದರೆ ಬೌದ್ಧಿಕ ಪುರಾವೆಗಳ ಸಹಿತ ಶಿರ್ಕನ್ನು ಖಂಡಿಸಬಹುದು ಮತ್ತು 
ಮುಶ್ರಿಕರ ಆರಾಧ್ಯರ' ವಿವಶಾವಸ್ಥೆಯನ್ನು ಹೇಳಬಹುದು. ಆದರೆ ನಾವು ವಾಸ್ತವವನ್ನು ಅರಿತಿದ್ದೇವೆ. ನೀವು ಯಾರನ್ನೆಲ್ಲ ದೇವತ್ನದಲ್ಲಿ 
ಪಾಲುದಾರರಾಗಿ 'ಮಾಡಿದ್ದೀರೋ. ಅವರೆಲ್ಲ ಅಸಹಾಯಕರೆಂದು ನಾವು ಜ್ಞಾನದ ಆಧಾರದಲ್ಲಿ ಹೇಳುತ್ತೇವೆ. ಅವರ ಬಳಿ ಏನಾದರೂ. 
ಮಾಡುವ ಅಥವಾ ಕೆಡಿಸುವ ಯಾವ ಶಕ್ಷಿಯೂ ಇಲ್ಲ ನಿರ್ಣಾಯಕ ದಿನದಂದು ಅವಧ ಧೇವಶ್ಚವನ್ನು ಅವರೇ ನಿರಾಕರಿಸುವರು. 

36. ದೇವನು ನಿಮ್ಮನ್ನು: ಅವಲಂಬಿಸಿದ್ದಾನೆಂಬ ಭ್ರಮೆಯಲ್ಲಿರಬೇಡಿ. ನೀವು ಅವನನ್ನು ಒಪ್ಪದಿದ್ದರೆ, ಅವನ ದೇವತ್ವ 
ನಡೆಯಲಾರದೆಂದೋ ಅವನನ್ನು ಆರಾಧಿಸದಿದ್ದರೆ ಅವನಿಗೇನಾದರೂ ನಷ್ಟಪಾದೀತೆಂದೋ " ಭಾವಿಸಬೇಡಿ. ಹಾಗೇನಿಲ್ಲ 


pe 
A 


ಲ 


ಕಾಂಡ - 22 


178 ತಪ್ಪೀಮುಲ್‌ ಕುರ್‌ಆನ್‌ 


LLANE ul [te ೨ 1 
ಸಸ. ಆಶಿ ETI ಹಸ್ತಿ 
೨೨ DE A 4 2 ಸಿ೨೭ _ ೪ ೩ನ ಲ? 
LES Ue NS YEH 
BL BT ತ್‌ ಅಪ ಘಘ 2 FORA TT 
0511 ಎಟ ES ONS SSS 
FS 2 Hes ke 2 NG 

GS IDSs ESL LEG 15 IES 
ಸ್ವಯಂಸ್ತುತ್ಯನೂ ಆಗಿರುತ್ತಾನೆ.'' ಅವನಿಚ್ಛಿಸಿದರೆ ನಿಮ್ಮನ್ನು ಸರಿಸಿ ಯಾವುದಾದರೊಂದು ಹೊಸ ಸೃಷ್ಟಿಯನ್ನುನಿಮ್ಮ 
ಸ್ಥಾನಕ್ಕೆ ತರಬಲ್ಲನು. ಹೀಗೆ ಮಾಡುವುದು ಅಲ್ಲಾಹನಿಗೆ ಏನೂ ಕಷ್ಟಸಾಧ್ಯವಲ್ಲ* ಯಾವ ಹೊರೆ ಹೊರುವವನೂ 
ಇನ್ನೊಬ್ಬನ ಹೊರೆಯನ್ನು ಹೊರಲಾರನು.* ಹೊರೆ ಹೊತ್ತ ವ್ಯಕ್ತಿಯು ತನ್ನ ಹೊರೆಯನ್ನು ಹೊರಲು ಕೂಗುವಾಗ, 
ಅವನ ನಿಕಟ ಬಂಧುವೇ ಆಗಿದ್ದರೂ ಅವನ ಹೊರೆಯ ಅಲ್ಟಾಂಶವನ್ನು ಕೂಡಾ ಹಂಚಿಕೊಳ್ಳಲು ಬರಲಾರನು.* 
(ಪೈಗಂಬರರೇ,) ಪರೋಕ್ಷವಾಗಿ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ಮತ್ತು ನಮಾರುಖ್‌ ಸಂಸ್ಥಾಪಿಸುವವರಿಗೆ 
ಮಾತ್ರ ನೀವು ಎಚ್ಚರಿಕೆ ಕೊಡಬಲ್ಲಿದಿ.* ಆತ್ಮಸಂಸ್ಕರಣೆ ಮಾಡಿಕೊಳ್ಳುವವನು ತನ್ನ ಹಿತಕ್ಕಾಗಿಯೇ ಮಾಡಿಕೊಳ್ಳುತ್ತಾನೆ. 
ಎಲ್ಲರಿಗೂ ಅಲ್ಲಾಹನ ಕಡೆಗೇ ಮರಳಲಿಕ್ಕಿದೆ. 


ಅವನು ನಿಮ್ಮನ್ನು ಜೀವಂತವಿರಿಸದಿದ್ದರೆ ಮತ್ತು ನಿಮಗೆ ಜೀವಿಸಲು ಮತ್ತು ಕೆಲಸ ಮಾಡಲು ಬೇಕಾದ ಸಾಧನಾನುಕೂಲತೆಗಳನ್ನು 
ಒದಗಿಸದಿದ್ದರೆ ನಿಮ್ಮ ಜೀವನ ಒಂದು ಕ್ಷಣದ ಮಟ್ಟಿಗೂ ಉಳಿಯಲಾರದು. ನೀವು ಅವನ ದಾಸ್ಯ ಆರಾಧನೆ ಮಾಡಬೇಕೆಂದು 
ನಿಮಗೆ ಆದೇಶಿಸಿರುವುದು ಅವನಿಗೆ ಅದರ ಅಗತ್ಯವಿದೆಯೆಂಬ ಕಾರಣಕ್ಕಾಗಿ ಅಲ್ಲ, ಬದಲಾಗಿ, ನಿಮ್ಮ ಇಹ-ಪರಲೋಕಗಳ ವಿಜಯವು 
ಅದನ್ನೇ ಅವಲಂಬಿಸಿದೆಯೆಂಬುದಕ್ಕಾಗಿದೆ. ನೀವು ಹಾಗೆ ಮಾಡದಿದ್ದರೆ ಅವನಿಗೇನೂ ನಷ್ಟವಿಲ್ಲ ನೀವೇ ನಷ್ಟಕ್ಕೊಳಗಾಗುವಿರಿ. 

37. "ಗನೀ' ಎಂದರೆ ಅವನು ಎಲ್ಲ ವಸ್ತುಗಳ ಒಡೆಯನು. ಎಲ್ಲರಿಂದಲೂ ನಿರಪೇಕ್ದನು. ಯಾರದೇ ಸಹಾಯದ 
ಅಪೇಕ್ಷೆಯಿಲ್ಲದವನು. "ಹಮೀದ್‌' ಎಂದರೆ ಸ್ವಯಂ ಸ್ತುತ್ಯರ್ಹನು. ಯಾರಾದರೂ ಅವನನ್ನು ಪ್ರಶಂಸಿದರೂ ಇಲ್ಲದಿದ್ದರೂ “ಹಮ್ಮ್‌? 
(ಕೃತಜ್ಞತೆ ಮತ್ತು ಪ್ರಶಂಸೆ) ಅವನಿಗೇ ಸಲ್ಲುತ್ತದೆ. ಈ ಎರಡು ಗುಣಗಳನ್ನು ಒಟ್ಟಿಗೆ ಇರಿಸಲು ಕಾರಣ ಗನೀ ತನ್ನಐಶ್ನರ್ಯದಿಂದ ಯಾರಿಗೂ 
ಪ್ರಯೋಜನ ಮಾಡದೆ ಇರಬಹುದು. ಆಗ ಅವನು ಗನೀ ಆಗಿರಬಹುದು. ಹಮೀದ್‌ ಆಗಲಾರನು. ಹಮೀದ್‌ ಆಗಿರುವವನು 
ತನ್ನ ಐಶ್ವರ್ಯದಿಂದ ತಾನೇನೂ ಪ್ರಯೋಜನ ಪಡೆಯದಿದ್ದರೂ ಇತರರಿಗೆ ಮನಬಿಚ್ಚಿ ನೀಡುವನು. ಅಲ್ಲಾಹನು ಈ ಎರಡೂ 
ಗುಣಗಳಲ್ಲಿಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಕೇವಲ ಗನೀ ಎಂದು ಹೇಳದೆ ಎಲ್ಲಪ್ರಶಂಸೆ, ಕೃತಜ್ಞತೆಗಳಿಗೆ ಅರ್ಹನಾಗಿರುವ ಗನೀ 
ಆಗಿರುವನೆಂದು ಹೇಳಲಾಗಿದೆ. ಏಕೆಂದರೆ ಅವನು ನಿಮ್ಮ ಮತ್ತು ಅಖಿಲ ಪ್ರಪಂಚದ ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವವನಾಗಿದ್ದಾನೆ. 

38. ಅರ್ಥಾತ್‌, ನೀವು ನಿಮ್ಮ ಶಕ್ತಿಯಿಂದ ಭೂಮಿಯಲ್ಲಿ ಮೆರೆಯುತ್ತಿಲ್ಲ ತನ್ನ ಕೇವಲ ಒಂದು ಸೂಚನೆಯಿಂದ ನಿಮ್ಮನ್ನು 
ಇಲ್ಲಿಂದ ಎತ್ತಂಗಡಿ ಮಾಡಿ ಬೇರೆ ಜನಾಂಗವನ್ನು ನಿಮ್ಮ ಜನಾಂಗದಲ್ಲಿ ಎಬಿಸಿ ನಿಲ್ಲಿಸಲು ಅವನು ಶಕ್ತನಾಗಿದ್ದಾನೆ. ಆದ್ದರಿಂದ ನಿಮಗೆ 
ನೀಡಲಾದ ಕಾಲಾವಧಿಯನ್ನು ಗುರುತಿಸಿರಿ. ಜನಾಂಗಗಳು ನಾಶಗೊಳ್ಳುವಂತಹ ನೀತಿಯನ್ನು ಅನುಸರಿಸಬೇಡಿ, ದೇವನ ಕಡೆಯಿಂದ 
ಯಾರಿಗಾದರೂ ದುರ್ಗತಿ ಬಂತೆಂದರೆ, ಅವನನ್ನುಅದರಿಂದ ತಡೆಯುವ ಮತ್ತು ಅವನ ತೀರ್ಮಾನವನ್ನುಜಾರಿಗೊಳಿಸದಂತೆ ಮಾಡುವ 
ಯಾವ ಶಕ್ತಿಯೂ ಇಡೀ ಪ್ರಪಂಚದಲ್ಲಿಲ್ಲ 

39. ಭಾರವೆಂದರೆ ಕರ್ಮಗಳ ಹೊಣೆಗಾರಿಕೆಯ ಭಾರವಾಗಿದೆ. ಅಲ್ಲಾಹನ ಬಳಿ ಪ್ರತಿಯೊಬ್ಬನೂ ತನ್ನ ಕರ್ಮಗಳಿಗೆ ಮಾತ್ರ 
ಜವಾಬ್ದಾರನು ಎಂದರ್ಥ. ಅಲ್ಲಾಹನು ಒಬ್ಬನ ಹೊಣೆಗಾರಿಕೆಯನ್ನು ಇನ್ನೊಬ್ಬನ ಮೇಲೆ ಹಾಕುವ ಪ್ರಶ್ನೆಯೇ ಇಲ್ಲ ಒಬ್ಬನನ್ನು ಅವನ 
ಅಪರಾಧದಿಂದ ರಕ್ಷಿಸಲಿಕ್ಕಾಗಿ ಇನ್ನೊಬ್ಬನು ತನ್ನನ್ನು ಶಿಕ್ಸೆಗೆ ಒಡ್ಡುವುದೂ ಸಾಧ್ಯವಿಲ್ಲ, ಇಲ್ಲಿ ಇದನ್ನು ಹೇಳಲು ಕಾರಣ ಮಕ್ಕಾದಲ್ಲಿ ಇಸ್ಲಾಮ್‌ 
ಸ್ವೀಕರಿಸಿದದರ ಬಹುದೇವಾರಾಧಕ ಸಂಬಂಧಿಕರು, ಈ ಹೊಸ ಧರ್ಮವನ್ನು ತೊರೆಯಿರಿ, ನಮ್ಮ ಮಾತನ್ನು ಕೇಳಿದರೆ ನಿಮ್ಮ ಪಾಪ 
ಪುಣ್ಯಗಳ ಭಾರವನ್ನು ನಾವು ಹೊತ್ತುಕೊಳ್ಳುವೆವು ಎನ್ನುತ್ತಿದ್ದರು. 

40. ಮೇಲಿನ ವಾಕ್ಯದಲ್ಲಿ ಅಲ್ಲಾಹನ ನ್ಯಾಯದ ಕಾನೂನಿನ ಕುರಿತು ಹೇಳಲಾಗಿದೆ. ಒಬ್ಬನ ಪಾಪಗಳಿಗೆ ಇನ್ನೊಬ್ಬನನ್ನು 
ಹಿಡಿಯಲಾಗದು. ಪ್ರತಿಯೊಬ್ಬನೂ ತಾನು ಮಾಡಿದ ಪಾಪಕ್ಕೆ ತಾನೇ ಹೊಣೆಗಾರನಾಗಿರುವನು. ಇಲ್ಲಿತಿಳಿಯ ಪಡಿಸುವುದೇನೆಂದರೆ, 
ಇಂದು ನಿಮ್ಮ ಪಾಪದ ಹೊರೆಯನ್ನು ನಿರ್ಣಾಯಕ ದಿನದಂದು ನಾವು ಹೊರುವೆವು ಎಂದು ಹೇಳುವವರು ಒಂದು ಪೊಳ್ಳು 


uw 


ಕಾಂಡ - 22 


35. ಥಾತಿರ್‌ 179 


ಖುತಿತಗ ಬಹಿ ತ ; ಜಟ ass 


ಆಶ್‌ £5 3೫5 ೨23 ೨ರ EM es CHAU 


Bg SATS) “2153 5 


>> 407. ಟಚ್‌ ಚಟ್‌, ಗು 3೨ 65 “೨2 

CTSNET YEU (J ಡಿಯ 
(19-26) ಕುರುಡನೂ ಕಣ್ಣುಳ್ಳವನೂ ಸಮಾನರಲ್ಲ iis ಪ್ರಕಾಶವೂ ಸಮಾನವಲ್ಲ ತಂಪಾದ 
ನೆರಳೂ ಬಿಸಿಲ ತಾಪವೂ ಸರಿಸಮಾನವಲ್ಪ ಜೀವಂತರೂ ಮೃತರೂ ಸಮಾನರಲ್ಲ ಅಲ್ಲಾಹ್‌ ತಾವಿಚ್ಛಿಸಿದವರಿಗೆ 
ಕೇಳಿಸುತ್ತಾನೆ. ಆದರೆ (ಪೈಗಂಬರರೇ,) ಸಮಾಧಿಗಳಲ್ಲಿ ದಘನರಾಗಿರುವವರಿಗೆ ನೀವು ಕೇಳಿಸಲಾರಿರಿ.? ನೀವು ಕೇವಲ 
ಓರ್ವ ಎಚ್ಚರಿಕೆ ಕೊಡುವವರಾಗಿರುತ್ತೀರಿ." ನಾವು ನಿಮ್ಮನ್ನುಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವರಾಗಿ ಸತ್ಯಸಹಿತ 


ಭರವಸೆಯನ್ನು ನೀಡುತ್ತಿದ್ದಾರೆ. ಆದರೆ ನಿರ್ಣಾಯಕ ದಿನ ಬಂದಾಗ, ಜನರಿಗೆ ತಮ್ಮ ದುಷ್ಕೃತ್ಯ ಗಳಿಂದಾಗಿ ತಮಗೆ ಯಾವ ದುರ್ಗತಿ 
ಬರಲಿದೆಯೆಂಬ ಚಿಂತೆಯಲ್ಲಿರುವರು. ಸಹೋದರನು ಸಹೋದರನಿಂದ, ತಂದೆಯು ಮಕ್ಕಳಿಂದ ಮುಖ ತಿರುಗಿಸುವರು. ಯಾರೂ 
ಯಾರ ಭಾರವನ್ನೂ: ಸ್ವಲ್ಪವೂ ಹೊರಲಾರರು. | 

41. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಹಠಮಾರಿಗಳು ಮತ್ತು ಕಠಿಣ ಹೃದಯಿಗಳಿಗೆ ನಿಮ್ಮ ಎಚ್ಚರಿಕೆಗಳು ಫಲ 
ನೀಡಲಾರವು. ದೇವಭಯವುಳ್ಳವರು ಮತ್ತು ನೈಜ ಪ್ರಭುವಿನ ಮುಂದೆ ಬಾಗಲು ಸಿದ್ಧರಿರುವವರು ಮಾತ್ರ ನಿಮ್ಮ ಉಪದೇಶಗಳಿಂದ 


ನೇರ ಮಾರ್ಗಕ್ಕೆ ಬರಬಲ್ಲರು. | 
42. ಈ ಉದಾಹರಣೆಗಳಲ್ಲಿ ಸತ್ಯವಿಶ್ಚಾಸಿ ಮತ್ತು ಸತ್ಯನಿಷೇಧಿಗಳೆ ವರ್ತಮಾನ ಮತ್ತು ಭವಿಷ್ಯದ ಸ್ಥಿತಿಗತಿಗಳ ವ್ಯತ್ಯಾಸವನ್ನು 
ತಿಳಿಸಲಾಗಿದೆ. ವಾಸ್ತವಿಕತೆಗಳಿಂದ ಕಣ್ಣು ಮುಚ್ಚಿಕೊಂಡವನೊಬ್ಬನಿದ್ದಾನೆ. ಪ್ರಪಂಚದ ಸಕಲ ವ್ಯವಸ್ಥೆಗಳು ಮತ್ತು ಅವನ ಸ್ವಂತ ಅಸ್ತಿತ್ವವೂ. 
ಸತ್ಯದ ಕಡೆಗೆ ಸೂಚನೆ ನೀಡುತ್ತದೆಂಬುದನ್ನು ಅವನು ನೋಡುವುದಿಲ್ಲ ಇನ್ನೊಬ್ಬನಿದ್ದಾನೆ, ಅವನು ತೆರೆದ ಕಣ್ಣುಗಳಿಂದ "ಅವನೊಳೆಗಿನ 
ಮತ್ತು ಹೊರ ಪ್ರಪಂಚದ ಸಕಲ ವಸ್ತುಗಳೂ ದವನ ಅಸ್ತಿತ್ವ ಮತ್ತು ಅವನ ಮುಂದೆ ಮನುಷ್ಯ ನ ಉತ್ತರದಾಯಿತ್ವ ಸಾಕ್ಟ್ಯ ನೀಡುತ್ತವೆ. 
ಒಬ್ಬನು ಅಜ್ಞಾನ ಜನ್ಯ ಮೂಢನಂಬಿಕೆಗಳು ಮತ್ತು ಊಹೆ-ಅಂದಾಜುಗಳ ಅಂಧಕಾರದಲ್ಲಿ ತೊಳಲಾಡುತ್ತಿರುತ್ತಾನೆ. ಪ್ರವಾದಿಯವರು 
ಬೆಳಗಿಸಿದ ಜ್ಯೋತಿಯ ಹತ್ತಿರವೂ ಸುಳಿಯಲು ಅವನು ತಯಾರಿರುವುದಿಲ್ಲ ಇನ್ನೊಬ್ಬನು ಕಣ್ತೆರೆದು ಆ ಜ್ಯೋತಿಯನ್ನು ಕಂಡ 
ಕೂಡಲೇ ಬಹುದೇವಾರಾಧಕರು, ಸತ್ಯನಿಷೇಧಿಗಳು ಮತ್ತು ನಾಸ್ತಿಕರು ಸಾಗುತ್ತಿರುವ ದಾರಿಯು ವಿನಾಶದೆಡೆಗೆ ಜೋಗುತ್ತದೆಂದೂ 
ಯಶಸ್ಸಿನ ಮಾರ್ಗವು ಪ್ರವಾದಿಗಳು ತೋರಿಸಿದ್ದೆಂದೂ ಸ್ಪಷ್ಟವಾಗಿ ತಿಳಿಯುತ್ತಾನೆ. ಹಾಗಿರುವಾಗ ಈ ಲೋಕದಲ್ಲಿ ಅವರಿಬ್ಬರ ಧೋರಣೆ 
ಒಂದೇ ಆಗಿರುವುದು ಮತ್ತು ಇಬ್ಬರೂ ಒಂದೇ ಮಾರ್ಗದಲ್ಲಿ ಸಾಗುವುದು ಹೇಗೆ ಸಾಧ್ಯ? 9 ಅದೇ ರೀತಿ ಇಬ್ಬರ ಅಂತಿಮ ಪರಿಣಾಮ 
ಒಂದೇ ಆಗಿರುವುದು, ಇಬ್ಬರು ಸತ್ತು ಮಣ್ಣಲ್ಲಿ ಸೇರುವುದು, ಒಬ್ಬನಿಗೆ ದುರ್ಮಾರ್ಗದ ಶಿಕ್ಷೆಯಾಗಲಿ, ಇನ್ನೊಬ್ಬನಿಗೆ ಸನ್ಮಾರ್ಗದ 
ಪುರಸ್ಕಾರವಾಗಲಿ ಸಿಗದೆ ಇರುವುದೂ ಹೇಗೆ ಸಾಧ್ಯ? "ನೆರಳು ಮತ್ತು ಬಿಸಿಲು ಸಮಾನವಾಗಿರುವುದಿಲ್ಲ' ಎಂಬ ಸೂಚನೆಯು ಅಲ್ಲಾಹನ 
ನೆರಳಲ್ಲಿ ಸ್ನ ಸ್ಥಳ ಪಡೆಯುವವನ ಮತ್ತು ನರಕಾಗ್ನಿಯಲ್ಲಿ ಉರಿಯುವವನ ಅದೇ ಅಂತಿಮ ಪ ಪರಿಣಾಮದ ಕಡೆಗಿದೆ. ಕಟ್ಟಕಡೆಗೆ ಇಬ್ಬರೂ 
ಒಂದೇ ಪರಿಣಾಮವನ್ನು ಕಾಣುವರು ಎನ್ನಲು ನೀವು ಯಾವ ಭ್ರಮೆಯಲ್ಲಿ, ಸಿಲುಕಿದ್ದೀರಿ? ಕೊನೆಯಲ್ಲಿ ಸತ್ಯವಿಶ್ವಾಸಿಯನ್ನು ಜೀವಂತ 
ಮನುಷ್ಯನಿಗೂ ಹಠಮಾರಿ ಸತ್ಯನಿಷೇಧಿಯನ್ನು ಮೃತನಿಗೂ ಹೋಲಿಸಲಾಗಿದೆ. ಅಂದರೆ ವಿಶ್ವಾಸಿಯು ಪ್ರಜ್ಞೆ ಮತ್ತು ಗ್ರಹಿಕೆಯನ್ನು 
ಹೊಂದಿರುತ್ತಾನೆ. ಅವನ ಆತ್ಮಸಾಕ್ಟಿಯು ಸದಾ ಅವನಿಗೆ ಒಳಿತು-ಕೆಡುಕುಗಳ ವ್ಯತ್ಯಾಸ ಸವನ್ನು ತೋರಿಸುತ್ತದೆ. ಅದಕ್ಕೆ ವ್ಯತಿರಿಕ್ತವಾಗಿ 
ಸತ್ಯನಿಷೇಧದ ಪಕ್ಷಪಾತದಲ್ಲಿ 'ಸಲುಕಿರುವವನ ಸ್ಥಿಶಿಯು ಅಂಧಕಾರದಲ್ಲಿ ತೊಳಲುಡುವ ಕುರುಡನಿಗಿಂತ ಕಡೆಯಾಗಿದೆ. ಅವನು 
ಜೀವವಿಲ್ಲದ ಶವದಂತಿರುತ್ತಾನೆ. 
43. ಅಲ್ಲಾಹನ ಅನುಜ್ಞೆಯೇ ಬೇರೆ. ಅವನು ಬಯಸಿದರೆ ಕಲ್ಲುಗಳಿಗೂ ಕೇಳಿಸುವಂತೆ ಮಾಡಬಲ್ಲನು. ಆದರೆ ಆತ್ಮಸಾಕ್ಸಿಸತ್ತು 
ಹೋಗಿರುವವರ ಹೃದಯಕ್ಕೆ ಮಾತನ್ನು ಇಳಿಸುವುದು ಮತ್ತು ಆಲಿಸಲಿಕ್ಕೇ ತಯಾರಿಲ್ಲದ ಕಿವುಡರಿಗೆ ಸತ್ಯದ ವಾಣಿಯನ್ನು ಕೇಳಿಸುವುದು 
ಪ್ರವಾದಿಯವರಿಗೆ ಸ ಸಾಧ್ಯವಿಲ್ಲದ ಮಾತು. ಅವರು ಅರ್ಥಪೂರ್ಣ ಮಾತಿಗೆ ಕಿವಿಗೊಡಲು ಸಿದ್ಧ೦ರುವವರಿಗೆ ಮಾತ್ರ ಕೇಳಿಸಬಲ್ಲರು. 
44. ಅಂದರೆ ನಿಮಗೆ ಜನರನ್ನು ಎಚ್ಚರಿಸುವುದಕ್ಕಿಂತ ಹೆಚ್ಚಿನ ಕೆಲಸವಿಲ್ಲ | ಅನಂತರ ಯಾರಾದರೂ ಎಚ್ಚರಗೊಳ್ಳದೆ ತನ್ನ 
ಪಥಭ್ರಷ್ಟತೆಯಲ್ಲೇ ಅಲೆದಾಡುತ್ತಿದ್ದರೆ ಅದರ ಹೊಣೆಯು ನಿಮ್ಮ ಮೇಲಿಲ್ಲ ಕುರುಡರಿಗೆ ತೋರಿಸುವ ಮತ್ತು ಕಿವುಡರಿಗೆ ಕೇಳಿಸುವ 
ಲಸವನ್ನು ನಿಮಗೆ ವಹಿಸಿ ಕೊಡಲಾಗಿಲ್ಲ 


' 


ಜತ 


೯ 


ಕಾಂಡ - 22 


180 | ತಪ್ಪೀಮುಲ್‌ ಕುರ್‌ಆನ್‌ 


MEAS Os 01518 416 2149153445, ಸ 
ಮಟ 1 ಪಿಟೊ?! ಖಿ ಟು) 


೨. ನಳ 


[a 
ಡ್‌್‌ ಸ್ತಿ $f ಧಾ > (4 
oS EEL NT 65 ಟ್‌ ಡಿ 
69೨2 ೨೨ (4 43 3 4 4 Bes pd ಆ ಗೋಳ” ಖ್‌! 
OK CEs CESS ಮ NCR HET 
AA ಣ್ಣ? ಓ2 ತತ 3೨ ಕ್‌ು CNV ಗ ತ್‌್‌ 
MEE ಟಿ! LBs ಭು 65 
ಪ್ಲ ಆ ಿಸ್ಥೆಳ್ದಲ್ಳಿತ, ಟ್‌ 2 ೨೪ 
SMES LM SS AELE 4 OPT ಫಟ್‌ 
ಿ ಟೈ ಲಿ ಇಬ್ಬ ಫಿ BL ಎ1 
5 ಹಬೆ [ಇ ೪% ESA NN AMA INTE 
ಜ್‌ ಎಚ್ಚರಿಕೆ ಕೊಡುವವರಾರೂ ಬಂದಿರದಂತಹ ಸಮುದಾಯವೊಂದು ಗತಿಸಿಲ್ವ ಇದೀಗ ಇವರು 
ನಿಮ್ಮನ್ನು ಸುಕ್ಯಾಸತ್ತಾರಾದರೆ ಇವರಿಗಿಂತ ಮುಂಚೆ ಗತಿಸಿದವರೂ ಸುಳ್ಳಾಗಿಸಿದ್ದರು. ಅವರ ; ಸಂದೇಶವಾಹಕರು 
ಅವರ ಬಳಿಗೆ ಸುಸ್ಪಷ್ಟ ಆಧಾರಗಳನ್ನು" ಕಿರುಗ್ರಂಥಗಳನ್ನು ಮತ್ತು ಸ್ಪಷ್ಟ ಮಾರ್ಗದರ್ಶನಗಳನ್ನೀಯುವ ಗ್ರಂಥವನ್ನು? 
ತಂದಿದ್ದರು. ಅನಂತರ ನಿರಾಕರಿಸಿದವರನ್ನು ನಾನು ಹಿಡಿದು ಬಿಟ್ಟೆನು. ನನ್ನ ಶಿಕ್ಷೆ ಎಷ್ಟು ಕಠಿಣವಾಗಿತ್ತೆಂದು 
ನೋಡಿಕೊಳ್ಳಿರಿ. 

(27- 2೪ ಅಲ್ಲಾಹನು ಆಕಾಶದಿಂದ ನೀರನ್ನು ಸುರಿಸುವುದನ್ನೂ ಆ ಬಳಿಕ ಅದರ ಮೂಲಕ ನಾವು ನಾನಾ 
ಬಣ್ಣಗಳಿರುವ ತರತರದ ಫಲಗಳನ್ನು ಹೊರ ತರುವುದನ್ನೂ ನೀವು ನೋಡುವುದಿಲ್ಲವೇ? ಪರ್ವತಗಳಲ್ಲೂ ಬಿಳಿ, 
ಕೆಂಪು, ಕಡುಕಪ್ಪು ಹಾಗೂ ವಿವಿಧ ಬಣ್ಣಗಳ ಬರೆಗಳಿರುತ್ತವೆ ಮತ್ತು ಇದೇ ರೀತಿಯಲ್ಲಿಮನುಷ್ಯರ, ಪ್ರಾಣಿಗಳ ಮತ್ತು 
ಜಾನುವಾರುಗಳ ಬಣ್ಣಗಳೂ ವಿಭಿನ್ನವಾಗಿವೆ. “ ವಾಸ್ತವದಲ್ಲಿ ಅಲ್ಲಾಹನ ದಾಸರಲ್ಲಿ ಜ್ಞಾನವುಳ್ಳವರು ಮಾತ್ರ ಅವನನ್ನು 
ಭಯಪಡುತ್ತಾರೆ.* ನಿಶ್ಚಯವಾಗಿಯೂ ಅಲ್ಲಾಹನು ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ.” 

(29-30) ಅಲ್ಲಾಹನ ಗ್ರಂಥವನ್ನು ಪಠಿಸುವವರೂ ನಮಾರುನ್ನು ಸಂಸ್ಥಾಪಿಸುವವರೂ ನಾವು ಅವರಿಗೆ 
ಕೊಟ್ಟಿರುವ ಜೀವನಾಧಾರದಿಂದ ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಖರ್ಚು ಮಾಡುವವರೂ ನಿಶ್ಚಯ 


45. ಅಲ್ಲಾಹನು ಮಾರ್ಗದರ್ಶನಕ್ಕಾಗಿ ಪ್ರವಾದಿಗಳನ್ನು ಕಳಿಸದ ಯಾವ ಜನಾಂಗವೂ ಗತಿಸಿ ಹೋಗಿಲ್ಲವೆಂದು ಕುರ್‌ಆನಿನ 
ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. 
ವ್ಯಕ್ತಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಯಾವುದಾದರೊಂದು ನಿದರ್ಶನವೇಕೆ ಇಳಿದಿಲ್ಲಾ'' ಎಂದು ಕೇಳುತ್ತಾರೆ. 
4 My "ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಮಾರ್ಗದರ್ಶಕನಿದ್ಯಾನೆ.'” 
(ಪವಿತ್ರ ಕುರ್‌ಆನ್‌, 13:7) 
eA LSE; “4, ಪೈಗಂಬರರೇ, ನಾವು ನಿಮಗಿಂತೆ ಮುಂಚೆ ಗತಿಸಿಹೋದ ಅನೇಕ ಜನಾಂಗಗಳಲ್ಲಿ 
ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ.'' (ಪವಿತ್ರ ಕುರ್‌ಆನ್‌, 15: 10) 
11] ಗ sis “ನಾವು ಪ್ರತಿಯೊಂದು ಸಮುದಾಯದಲ್ಲಿ ಓರ್ವ ಸಂದೇಶವಾಪಕನನ್ನ 2 ಕಳುಹಿಸಿದೆವು'' 
(ಪವಿತ್ರ ಕುರ್‌ಆನ್‌, 16: 36) 
DEY ELIS ' (ನೋಡಿರಿ) ನಾವು ಎಂದೂ ಯಾವ ನಾಡನ್ನೂಅದಕ್ಕೆ ಎಚ್ಚರಿಕೆ ಕೊಡುವ ಉಜ್ಯೋಧಕರಿಲ್ಲದೆ 
ನಾಶಗೊಳಿಸಲಿಲ್ಪ'' (ಪವಿತ್ರ ಕುರ್‌ಆನ್‌, 26: 208) 


ಕಾಂಡ-22 


35. ಫಾತಿರ್‌ 183 


ಇಲ್ಲಿತಪ್ಪು ಗ್ರಹಿಕೆಯುಂಟಾಗದಿರಲು ಎರಡು ವಿಷಯಗಳನ್ನು ಗಮನಿಸಬೇಕು. ಒಂದನೆಯದಾಗಿ, ಒಬ್ಬ ಪ್ರವಾದಿಯ ಪ್ರಚಾರ 
ಕಾರ್ಯವು ಎಲ್ಲಿಯ ವರೆಗೆ ತಲುಪುತ್ತದೋ ಅಲ್ಲಿಯ ವರೆಗೆ ಅದೇ. ಪ್ರವಾದಿ ಸ ಸಾಕಾಗುತ್ತಾರೆ. ಎಲ್ಲ ಊರುಗಳಿಗೂ ಜನಾಂಗಗಳಿಗೂ 
ಪ್ರವಾದಿಗಳನ್ನು; ಕಳಿಸಲೇ ಬೇಕೆಂದಿಲ್ಲ ಎರಡನೆಯದಾಗಿ, ಒಬ್ಬಪ್ರವಾದಿಯ ಸಂದೇಶ ಮತ್ತು ಮಾರ್ಗದರ್ಶನದ ಕುರುಹುಗಳು ಮತ್ತು 
ಅವರ ಜೀವನದ ಹೆಜ್ಜೆ ಗುರುತುಗಳು ಸುರಕ್ಷಿತವಾಗಿರುವ ತನಕ ಹೊಸ ಪ್ರವಾದಿಯ ಅಗತ್ಯವಿರುವುದಿಲ್ಲ ಪ್ರತಿಯೊಂದು ಪೀಳಿಗೆಗೆ 
ಪ್ರತ್ಯೇಕ ಪ್ರವಾದಿಯನ್ನು ಕಳಿಸುವುದು ಕಡ್ಡಾಯವೇನಲ್ಲ. 

46, ಅಂದರೆ ಅವರು ಅಲ್ಲಾಹನ ಪ್ರ ಪ್ರವಾದಿಯೆಂಬುದಕ್ಕೆ ಸ್ಪಷ್ಟ ಸ್ಟಸಾಕ್ಷ ಕ್ಲ್ಯವೊದಗಿಸುವ ಪುರಾವೆಗಳು. 

47. ಸಹೀಫಾ (ಕಿರು ಪುಸ್ತಕ) ಮತ್ತು ಕಿತಾಬ್‌(ಗ್ರಂಥುನ Hi ಇರುವ ವ್ಯತ್ಯಾಸವೇನೆಂದರೆ ಸಹೀಫಾ ಹೆಚ್ಚಾಗಿ ಉಪದೇಶ ಮತ್ತು 
ನೈತಿಕ ಬೋಧನೆಗಳನ್ನೊಳಗೊಂಡಿರುತ್ತದೆ. ಗ್ರಂಥವು ಒಂದು ಇಡೀ ಧರ್ಮ ಶಾಸ್ತ್ರಶರೀಅತ್‌)ವನ್ನು ಹೊತ್ತುಕೊಂಡು ಬರುತ್ತದೆ. 

48. ಅಲ್ಲಾಹನು ಸೃಷ್ಟಿಸಿದ ಈ ಪ್ರಪಂಚದಲ್ಲೆಲ್ಲೂ ಏಕರೂಪತೆ ಮತ್ತು ಏಕವರ್ಣವಿಲ್ಲವೆಂದು ತಿಳಿಸುವುದೇ ಇದರ ಉದ್ದೇಶ. 
ಎಲ್ಲೆಲ್ಲೂ ವೈವಿಧ್ಯತೆಯಿದೆ. ಒಂದೇ ಭೂಮಿ ಮತ್ತು ಒಂದೇ ನೀರಿನಿಂದ ತರತರದ ವೃಕ್ಷಗಳು ಹುಟ್ಟುತ್ತವೆ. ಒಂದೇ ಮರದ ಎರಡು 
ಫಲಗಳು ವರ್ಣ, ಗಾತ್ರ ಮತ್ತು ರುಚಿಯಲ್ಲಿ ಒಂದೇ ರೀತಿಯಿರುವುದಿಲ್ಲ ಒಂದು ಬೆಟ್ಟವನ್ನು ನೋಡಿದರೆ ಅದರಲ್ಲಿ ಅನೇಕ 
ವರ್ಣಗಳನ್ನು ಕಾಣಬಹುದು. ಆದರೆ ಅದರ ವಿವಿಧ ಭಾಗಗಳ ರಚನೆಯು ವಿಭಿನ್ನವಾಗಿರುತ್ತವೆ. ಮಾನವರ ಮತ್ತು ಪ್ರಾಣಿಗಳ 
ಇಬ್ಬರು ಮಕ್ಕಳು ಕೂಡಾ ಸಮಾನವಾಗಿರುವುದಿಲ್ಲ, ಈ ಪ್ರಪಂಚದಲ್ಲಿ ಸ್ವಭಾವ, ಅಭ್ಯಾಸ ಮತ್ತು ವಿಚಾರಗಳಲ್ಲಿ ಏಕರೂಪತೆಯನ್ನು 
ಹುಡುಕ ಹೋಗಿ, ಅಲ್ಲಿವೈವಿಧ್ಯ! ತೆಯನ್ನು ಕಂಡು ಬೆರಗಾದರೆ ಅದು, ಪ್ರಸ್ತುತ । 19ರಿಂದ 22ರ ವರೆಗಿನ ವಚನಗಳಲ್ಲಿ; ಸೂಚಿಸಲಾಗಿರುವಂತೆ, 
ಅವನ ತಿಳುವಳಿಕೆಯ ಕೊರತೆಯಾಗಿದೆ. ಈ ವೈವಿಧ್ಯತೆ ಮತ್ತು ವ್ಯತ್ಯಾಸವು, ಈ ಪ್ರಪಂಚವನ್ನು ಓರ್ವ ಮಹಾ ಯುಕ್ತಿವಂತನು ಬಹಳ 
ಜಾಣ್ಮೆಯೊಂದಿಗೆ ಸೃಷ್ಟಿಸಿರುವುದನ್ನು ಸೂಚಿಸುತ್ತದೆ. ಅದನ್ನು ನಿರ್ಮಿಸಿರುವವನು ಮಹಾ ಧೀಮಂತನೂ ಅದ್ಭುತ ಶಿಲ್ಪಿಯೂ ಆಗಿದ್ದಾನೆ. 
ಅವನು ಯಾವುದೇ ವಸ್ತುವಿನ ಒಂದೇ ವಿನ್ಯಾಸ ಸವನ್ನು ಹೊತ್ತು ಕುಳಿತಿಲ್ಲ ಅವನಲ್ಲಿ ಪ್ರತಿಯೊಂದು ವಸ್ತುವಿಗೂ ಹೊಸ ಹೊಸ ವಿನ್ಯಾಸಗಳಿವೆ. 

ಇನ್ನು, ವಿಶೇಷವಾಗಿ ಮಾನವನ ಬುದ್ದಿ ಮತ್ತು ಸ್ವಭಾವದ 'ಕುರಿತು ಯಾರಾದರೂ ಚಿಂತನೆ ನಡೆಸಿದರೆ ಇದೇನೂ ಅಕಸ್ಮಾತ್‌ 
ಘಟನೆಯಲ್ಲ ಬದಲಾಗಿ ಸೃಷ್ಟಿ ಮಹಿಮೆಯ ಮಹತ್ತಾಧನೆಯೆಂದು ಅವನಿಗೆ ಮನವರಿಕೆಯಾಗಬಹುದು. ಎಲ್ಲ ಮನುಷ್ಯರೂ 
ಹುಟ್ಟಿನಿಂದಲೇ ಸ್ವಭಾವ, ಆಗ್ರಹ, ಒಲವು ಮತ್ತು ವಿಚಾರ ಶೈಲಿಯಲ್ಲಿ ಒಂದೇ ರೀತಿಯಾಗಿದ್ದು ಯಾವುದೇ ವ್ಯತ್ಯಾಸಕ್ಕೆ 
ಅವಕಾಶವಿಲ್ಲದಿರುತ್ತಿದ್ದರೆ ಈ ಲೋಕದಲ್ಲಿ ಮಾನವನೆಂಬ ಹೊಸ ಸೃಷ್ಟಿಯ ಅಗತ್ಯವೇ ಇರುತ್ತಿರಲಿಲ್ಲ ಸೃಷಿಕರ್ತನು ಈ ಭೂಮಿಯಲ್ಲಿ 
ಒಂದು ಹೊಣೆಗಾರ ಮತ್ತು ಅಧಿಕಾರವುಳ್ಳ ಸೃಷ್ಟಿಯನ್ನು ತರುವ ತೀರ್ಮಾನ ಮಾಡಿದಾಗ, ಅದರ ಸ್ವರೂಪದಲ್ಲಿ ವೈವಿಧ್ಯತೆ 
ಯನ್ನಿರಿಸಿರುವುದು ಆ ತೀರ್ಮಾನದ ಅನಿವಾರ್ಯ ಬೇಡಿಕೆಯಾಗಿತ್ತು. ಇದು, ಮಾನವನ ಸೃಷ್ಟಿಯು ಓರ್ವ ಮಹಾನ್‌ ಯುಕ್ತಿವಂತನ 
ಯೋಜನೆಯ ಫಲವಾಗಿತ್ತೇ ವಿನಾ ಅಕಸ್ಮಾತ್‌ ಘಟನೆಯಿಂದ ಆಗಿಲ್ಲವೆಂಬುದಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಇಂತಹ ಯುಕ್ತಿಪೂರ್ಣ 
ಯೋಜನೆಯ ಹಿಂದೆ ಯುಕ್ತಿವಂತನೋರ್ವನ ಕೈವಾಡ ಖಂಡಿತ ಇರುತ್ತದೆಂಬುದು ವ್ಯಕ್ತ. ಯುಕ್ತಿವಂತನಿಲ್ಲದೆ ಯುಕ್ತಿಯನ್ನು ಓರ್ವ 
ಮೂರ್ಹ ಮಾತ್ರ ಊಹಿಸಬಲ್ಲನು. ` 

49. ಅರ್ಥಾತ್‌, ಅಲ್ಲಾಹನ ಗುಣಗಳಿಂದ ಒಬ್ಬನು ಎಷ್ಟರ ಮಟ್ಟಿಗೆ ಅಜ್ಜನಾಗಿರುವನೋ ಅಷ್ಟೇ ಅವನು ಅವನಿಂದ 

ನಿರ್ಭೀತನಾಗಿರುವನು. ತದ್ವಿರುದ್ಧವಾಗಿ ಒಬ್ಬನು ಅಲ್ಲಾಹನ ಮಹಿಮೆ, ಅವನ ಯುಕ್ತಿ ಹಾಗೂ ಅವನ ಶಕ್ತಿ-ಪ್ರತಾಪಗಳೇ ಮುಂತಾದ 
ಇನ್ನಿತರ ಗುಣಗಳನ್ನು ಎಷ್ಟು ಅರಿಯುವನೋ ಅಷ್ಟೇ ಅವನು ಅವನ ಅವಿಧೇಯತೆಯಿಂದ ಹೆದರುವನು. ಈ ವಚನದಲ್ಲಿ ಗ್ಲಿಜ್ಞಾನವೆಂದರೆ 
ತತ್ಮಶಾಸ್ತ್ರ ಮತ್ತು ವಿಜ್ಞಾನ, ಇತಿಹಾಸ ಮತ್ತು ಗಣಿತಶಾಸ್ತ್ರವೇ ಮುಂತಾದ ಪಠ್ಯ ವಿಷಯಗಳಲ್ಲ ಬದಲಾಗಿ ಅಲ್ಲಾಹನ ಗುಣಗಳ 
ಜ್ಞಾನವಾಗಿದೆ. ವ್ಯಕ್ತಿ ಶಿಕ್ಷಿಫನೋ ಅಶಿಕ್ಸಿತನೋ ಎಂಬುದು ಮುಖ್ಯವಲ್ಲ ದೇವನ 'ಭಯವಿಲ್ಲದ ವ್ಯಕ್ತಿ ಕಾಲದ ವಿದ್ದಾಂಸನಾಗಿದ್ದರೂ ಈ 
ಜ್ಞಾನದ ಮಟ್ಟಿಗೆ ಅಪ್ಪಟ  ಅಜ್ಞಾನಿಯಾಗಿದ್ದಾನೆ. ದೇವನ ಗುಣಗಳನ್ನರಿತು ಹೃದಯದಲ್ಲಿ ಅವನ ಭಯಿವಿರಿಸಿದವನು ನಿರಕ್ಷರಿಯಾಗಿದ್ದರೂ 
ಅವನು ಜ್ಞಾನಿಯೆ. ಈ ವಚನದಲ್ಲಿ "ಉಲಮಾ' ಎಂದರೆ ಕುರ್‌ಆನ್‌, ಹದೀಸ್‌, ಕರ್ಮಶಾಸ್ತ್ರ ಇತ್ಯಾದಿ ವಿದ್ಯೆ; ಗಳಿಂದ : ವಿದ್ವಾಂಸರೆನಿಸಿ 
ಕೊಂಡವರಲ್ಲ ಅವರಲ್ಲಿ ದೇವಭಕ್ತಿಯಿದ್ದರೆ ಮಾತ್ರ ಅವರು ಈ ವಚನದ ಆಧಾರದಲ್ಲಿ ಅದಕ್ಕೆ 'ಎರ್ಹರಾಗಿದ್ದಾರೆಂದು ತಿಳಿದಿರಬೇಕು. 
ಅಬ್ದುಲ್ಲಾಬಿನ್‌ ಅಬ್ಬಾಸ್‌(ರ) ಅದನ್ನೇ ಈ ರೀತಿ ಹೇಳಿದ್ದಾರೆ, 

AMS cS a ಖಿ) da ge wd 
"ಜ್ಞಾನವು ಹದೀಸ್‌ಗಳ ಹೆಚ್ಚಳದಿಂದಾಗಿ ಬರುವುದಲ್ಲ ಬದಲಾಗಿ ದೇವ ಭಯವು ಹೆಚ್ಚುವುದರಿಂದ ಬರುತ್ತದೆ.' 
ಹಸನ್‌ ಬಸರೀ ಕೂಡಾ ಅದನ್ನೇ ಹೇಳಿದ್ದಾರೆ, 
ಹ sen tad A839 ah ಲ aU eS lls cep! 

"ಅಲ್ಲಾಹನನ್ನು ನೋಡದೆಯೇ ಭಯಪಡುವ, ಅವನಿಗೆ ಇಷ್ಟವಾದವುಗಳನ್ನು ಇಷ್ಟಪಡುವ ಮತ್ತು ಅವನಿಗೆ ಕೋಪ 
ಬರಿಸುವವುಗಳನ್ನು. ಇಷ್ಟಪಡದವನೇ ಜ್ಞಾನಿ.' 

50, ಅವನು 'ಕ್ಕಾರಿಗಳನ್ನು ಯಾವ ಫಳಿಗೆಯಲ್ಲೂ ಹಿಡಿಯುವಷ್ಟು ಶಕ್ತಿ-ಸಾಮರ್ಥ್ಯವುಳ್ಳವನು. ಅವನ ಹಿಡಿತದಿಂದ 


ಪಾರಾಗಲು ಯಾರಿಂದಲೂ ಸ "ಸಾಧ್ಯವಿಲ್ಲ ಆದರೆ ಅಕ್ರಮಿಗಳಿಗೆ ಕಾಲಾವಕಾಶ ಸಿಗುತ್ತೆಲಿರುವುದು ಅವನ ಕ್ಷಮಾಗುಣದಿಂದಾಗಿದೆ. 


ಕಾಂಡ - 22 


182 ತಫ್ಪೀಮುಲ್‌ ಕುರ್‌ಆನ್‌ 


2 BLK ur ್ಕ್ಷ್ಮ್ಲ್ಹ್ಮತ್ತ ತೃ. ಬಡವಿ 


5150560845 ೬ UE 32) ಬಿಜ 
ಯೂ ad ONG ER Gas BG ೬೫10 Uh) 


kK 


2 11 ರ 6s Ci ಚೂ ಟ್ರಿ 


Hasso 1] 2 24 ಸ ಇಷ 
LOL LING Sih ek We ಚಾ 


pa ಕ್‌ 


5/9 4121 ೨ ಚಿಂ ಸೆ 24 22 3 
ODES RSH SAS ರಿ 164 32೩೪ J 
ವಾಗಿಯೂ ನಷ್ಟವುಂಟಾಗದಂತಹ ಒಂದು ವ್ಯಾಪಾರವನ್ನು uta pd ಅವರ 
ಸತ್ಸಲವನ್ನು ಸರ್ವಸಂಪೂರ್ಣವಾಗಿ ಅವರಿಗೆ ಕೊಡಲೆಂದು ಮತ್ತು ಅವನ ಅನುಗ್ರಹದಿಂದ ಅವರಿಗೆ ಇನ್ನಷ್ಟು 
ದಯಪಾಲಿಸ ಲೆಂದು (ಅವರು ಈ ವ್ಯಾಪಾರದಲ್ಲಿ ತಮ್ಮ ಸರ್ವಸ್ವವನ್ನು ತೊಡಗಿಸಿದ್ದಾರೆ." ನಿಶ್ಚಯವಾಗಿಯೂ' 

ಅಲ್ಲಾಹ್‌ ಮಹಾಕ್ಷಮಾಶೀಲನೂ ಗಾ ಬೂ! ಆಗಿರುತ್ತಾನೆ. ಜು 

(31-35) (ಪೈಗಂಬರರೇ), ನಾವು ನಿಮ್ಮಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಿದ ಗ್ರಂಥವೇ ಸತ್ಯವಾಗಿದ್ದು 
ಈ ಮುಂಚೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸಲು ಜೆ! 33 ನಿಶ್ಚಯವಾಗಿಯೂ ಅಲ್ಲಾಹ್‌ ತನ್ನ ದಾಸರ 
ಗ್ಗೆ ವಿವರಪೂರ್ಣನೂ ಪ್ರತಿಯೊಂದರ. ಮೇಲೆ ನಿಗಾ ಇರಿಸುವವನೂ ಆಗಿರುತ್ತಾನೆ." ಅನಂತರ ನಾವು ನಮ್ಮ 

ದಾಸರಲ್ಲಿಆಯ್ದುಕ್ಕೊಂಡವರನ್ನು ಈ ಗ್ರಂಥದ ಉತ್ತರಾಧಿಕಾರಿಗಳಾಗಿ ಮಾಡಿದೆವು. ಇದೀಗ ಅವರಲ್ಲಿತನ್ನ ಮೇಲೆ 
ತಾನೇ ಅಕ್ರಮವೆಸಗಿಕೊಳ್ಳುವವನೂ ಇದ್ದಾನೆ. ಮಧ್ಯಮ ತರದವನೂ ಇದ್ದಾನೆ. ಅಲ್ಲಾಹನ ಅಪ್ಪಣೆಯಂತೆ ಪುಣ್ಯ 
ಕಾರ್ಯಗಳಲ್ಲಿ ಮುಂದಾಗುವವನೂ ಇದ್ದಾನೆ. ಮಹಾ ಅನುಗ್ರಹವು ಇದುವೇ ಆಗಿದೆ.5 ಇವರು ಶಾಶ್ವತವಾದ 
1 ನಗಳಲ್ಲಿ ಪ್ರವೇಶಿಸುವರು.' ಅಲ್ಲಿ ಇವರನ್ನು ಬಂಗಾರದ ಕಂಕಣಗಳಿಂದಲೂ ಮುತ್ತುಗಳಿಂದಲೂ 


ಸತ್ಯವಿಶ್ವಾಸಿಗಳ ಈ ಕರ್ಮವನ್ನು ವ್ಯಾಪಾರಕ್ಕೆ ಹೋಲಿಸಲು ಕಾರಣ, ಮನುಷ್ಯ ವ್ಯಾಪಾರದಲ್ಲಿತನ್ನ ಹಣ, ಪರಿಶ್ರಮ ಮತ್ತು 
ಪ್ರತಿಭ ತೊಡಗಿಸುವುದು ತನಗೆ ಮೂಲ ಬಂಡವಾಳದ ಜೊತೆಗೆ ಲಾಭವೂ Fe ನಿರೀಕ್ಷೆಯಿಂದಾಗಿರುತ್ತದೆ. ಅದೇ 
ರೀತಿ ಓರ್ವ $ ವಿಶ್ವಾಸಿಯು ದೇವನಿಗೆ ವಿಧೇಯವಾಗಿದ್ದು ಅವನ ದಾಸ್ಯ ಸ್ಯ -ಆರಾಧನೆಯಲ್ಲಿ ai ಧರ್ಮಕ್ಕಾಗಿ ಪರಿಶ್ರಮಿಸುವುದರಲ್ಲಿ 
ತನ್ನ ಸಮಯ, ಹಣ ಮತ್ತುಪ್ರ ಪ್ರತಿಭೆಗಳನ್ನು. ತೊಡಗಿಸುವುದೂ ಅಲ್ಲಾಹನು ಅದರ ಪೂರ್ಣ ಪ್ರತಿಫಲ ಮಾತ್ರವಲ್ಲ ತನ್ನ ಅನುಗ್ರಹದಿಂದ 
ಇನ್ನಷ್ಟು ಕೊಡುವನೆಂಬ ನಿರೀಕ್ಷೆಯೊಂದಿಗಾಗಿರುತ್ತದೆ. ಆದರೆ ಲೌಕಿಕ ವ್ಯಾಪಾರದಲ್ಲಿ ಸ ಮಾತ್ರವಲ್ಲ ನಷ್ಟವೂ ಸಂಭವಿಸುವ 
ಸಾಧ್ಯತೆಯಿದೆ. ಮಾತ್ರವಲ್ಲ ಅದರಲ್ಲಿ ದಿವಾಳಿಯೂ ಆಗಬಹುದು. ಆದರೆ ಓರ್ವ ನಿಷ್ಠ ದಾಸನಿಗೆ ಅಲ್ಲಾಹನೊಂದಿಗೆ ಮಾಡುವ 
ವ್ಯವಹಾರದಲ್ಲಿ ಗ್ಗ ಯಾವುದೇ ॥ ನಷ್ಟದ ಭಯವಿರುವುದಿಲ್ಲ 

52. ಒಬ್ಬಸಂಕುಚಿತ ಮನಸ್ಸಿನ ಯಜಮಾನನು ಮಾತುಮಾತಿಗೆ ಸೇವಕನನ್ನು ಜರೆಯುವ ಮತ್ತು ಒಂದಿಷ್ಟುತಪ್ಪುಮಾಡಿದರೂ 
ಅವನ ಎಲ್ಲ ಸೇವೆ ಮತ್ತು ನಿಷ್ಠೆಗಳ ಮೇಲೆ ನೀರೆರೆಯುವಂತಹ ಧೋರಣೆಯನ್ನು ಅಲ್ಲಾಹನು ಸತ್ಯವಿಶ್ವಾಸಿಗಳ ವಿಷಯದಲ್ಲಿ 
ಕ್ಸಿ ಕೈಗೊಳ್ಳುವುದಿಲ್ಲ. ಅವನು ಬಹಳ ಉದಾರಿಯಾದ ಯಜಮಾನನಾಗಿದ್ದಾನೆ. ಅವನು ತನ್ನ ನಿಷ್ಠಾವಂತ "ದಾಸರ ತಪ್ಪು ಪುಗಳನ್ನು 
ಕಡೆಗಣಿಸುತ್ತಾನೆ. ಅವನು ಸಲ್ಲಿಸಿದ ಸೇವೆಯನ್ನು ಗೌರವಿಸುತ್ತಾನೆ. 

53. ಹಿಂದಿನೆ ಪ್ರವಾದಿಗಳು ತಂದಿದ್ದ ಶಿಕ್ಷಣಗಳಿಗೆ ವಿರುದ್ಧವಾದ ಯಾವುದನ್ನೂ ಅದು ನಿಮ್ಮ ಮುಂದಿಡುವುದಿಲ್ಲ ಎಲ್ಲ 
ಪ್ರವಾದಿಗಳು ಎಲ್ಲಕಾಲಗಳಲ್ಲೂ: ಮುಂದಿಡುತ್ತಾ ಬಂದಿದ್ದ ಅದೇ ಸನಾತನ ಮತ್ತು ಶಾಶ್ವತ ಸತ್ಯಃ ವನ್ನು ಅದು ಮುಂದಿಡುತ್ತದೆ. 

54. ಅಲ್ಲಾಹನ ಗುಣಗಳನ್ನು ಇಲ್ಲಿ ವಿವರಿಸಿರುವುದು, ತನ್ನ ದಾಸರಿಗೆ ಯಾವುದರಲ್ಲಿ ಒಳಿತಿದೆ. ಅವರ ಮಾರ್ಗದರ್ಶನಕ್ಕಾಗಿ 
ಯಾವ ತತ್ವಗಳು ಸೂಕ್ತವಾಗಿವೆ ಮತ್ತು ಯಾವ ನಿಯಮಗಳು ಅವರಿಗೆ ಉಚಿತವಾಗಿವೆ ಎಂಬುದನ್ನು. ತಿಳಿಸುವ ಉದ್ದೇಶದಿಂದಾಗಿದೆ. ಈ 
ವಿಷಯಗಳನ್ನು ಅಲ್ಲಾಹನ ಹೊರತು ಇನ್ನಾರೂ ಬಲ್ಲವರಿಲ್ಲ, ಏಕೆಂದರೆ ದಾಸರ ಪ್ರಕೃತಿ ಮತ್ತದರ ಬೇಡಿಕೆಗಳನ್ನು ಅವನು ಮಾತ್ರ ಬಲ್ಲನು. 
ಅವುಗಳ ನೈಜ ಪ್ರಯೋಜನವು ಅವನ ದೃಷ್ಟಿಯಲ್ಲಿ ಗ್ಲಿಮಾತ್ರ ಇ ಇದೆ. ಅವನಿಗೆ ತಿಳಿದಿರುವಷ್ಟು ಅವನ ದಾಸರಿಗೆ ತಿಳಿದಿರುವುದಿಲ್ಲ ಆದ್ಧರಿಂದ 
ಅದುವೇ ಸತ್ಯ ವಾಗಿದೆ. ದಿವ್ಯವಾಣಿಯ ಮೂಲಕ ಅವನು ತಿಳಿಸಿದ್ದುಮಾತ್ರ ಸತ್ಯ ವಾಗಬಲ್ಲುದು. 


ಕಾಂಡ - 22 


35. ಫಾತಿರ್‌ 183 


55. ಅಲ್ಲಾಹನ ಗ್ರಂಥದ ಉತ್ತರಾಧಿಕಾರಿಗಳು ಹಾಗೂ ಪ್ರವಾದಿ ಮುಹಮ್ಮದ್‌ರ(ಸು ಬಳಿಕ ಅದನ್ನು ಹೊತ್ತು ನಡೆಯುವವರು 
ಇಡೀ ಮಾನವ ಕುಲದಿಂದ ಆಯ್ದಾತೆಗೆದುಕೊಂಡ ಮುಸ್ಲಿಮರಾಗಿದ್ದಾರೆಂದು ಇದರ ತಾತ್ಪರ್ಯ. ಗ್ರಂಥವನ್ನು ಸಕಲ ಮಾನವರಿಗಾಗಿ 
ನೀಡಲಾಗಿದ್ದರೂ ಕುರ್‌ಆನಿನ ನಂತರ ಶ್ರೇಷ್ಠ ಗ್ರಂಥದ ಉತ್ತರಾಧಿಕಾರಿಗಳು ಮತ್ತು ಮುಹಮ್ಮದ್‌(ಸುರಂತಹ ಮಹಾನ್‌ ಪ್ರವಾದಿಯ ' 
ಶಿಕ್ಷಣ ಬೋಧನೆಗಳ ರಕ್ಷಕರಾಗಿ ಅದನ್ನು ಬಂದು ಸ್ವೀಕರಿಸಿದವರನ್ನು ಮಾತ್ರ ಆರಿಸಿ ಗೌರವ ನೀಡಲಾಗಿದೆ. 

56. ಮುಸ್ಲಿಮರೆಲ್ಲರೂ ಒಂದೇ ತರದವರಲ್ಲ ಅವರು ಮೂರು ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ. 

1) ತಮ್ಮ ಮೇಲೆ ತಾವೇ ಅಕ್ರಮ ವೆಸಗಿದವರು- ಇವರು ಕುರ್‌ಆನನ್ನು ಅಲ್ಲಾಹನ ಗಂಥವಂದೂ ಪ್ರ ವಾದಿ ಮುಹಮ್ಮದ್‌ 
(ಸುರನ್ನು ಅಲ್ಲಾಹನ ಸಂದೇಶವಾಪಕರೆಂದೂ ಪ್ರಾಮಾಣಿಕವಾಗಿ ಒಪ್ಪುತ್ತಾರೆ. 'ಆದರೆ ಅವೆರಡರ ಅನುಸರಣೆಯನ್ನು ಸರಿಯಾಗಿ 
ಮಾಡುವುದಿಲ್ಲ ಅವರು. ವಿಶ್ವಾಹಿಗಳಾಗಿದ್ದಾರೆ. ಆದರೆ ಪಾಪಿಗಳು! ಅಪರಾಧಿಗಳಾಗಿದ್ದಾರೆ. ಆದರೆ ಧಕ್ಕಾರಿಗಳಲ್ಲ. ದುರ್ಬಲ 
ವಿಶ್ವಾಸಿಗಳು. ಆದರೆ ಕಪಟಿಗಳೆಲ್ಲ. ಅವರು ಮನಮಸ್ತಿಷ್ಠಗಳಿಂದ ನಿಷೇಧಿಗಳಲ್ಲ ಆದ್ದರಿಂದಲೇ ತಮ್ಮಮೇಲೆ ತಾವೇ ಅಕ್ರಮವೆಸಗಿದ್ದರೂ 
ಗ್ರಂಥದ ಉತ್ತರಾಧಿಕಾರಿಗಳಾಗಿ ಅಲ್ಲಾಹನ ಆಯ್ದ ದಾಸರಲ್ಲಿ ಸೇರಿಸಲ್ಪಡುತ್ತಾರೆ. ಅನ್ನ ಕಥಾ ಧಿಕ್ಕಾರಿಗಳು, ಕಪಟವಿಶ್ಚಾಸಿಗಳು ಹಾಗೂ 
ಮನ-ಮಸ್ಸಿಷ್ಠಗಳಿಂದ ನಿಷೇಧಿಗಳಾದವರಿಗೆ ಈ ಗುಣಗಳು ಅನ್ನೆಯವಾಗುವುದಿಲ್ಲ ವಿಶ್ವಸಿಗಳ ಮೂರು ವರ್ಗಗಳಲ್ಲಿ: ಈ ವರ್ಗದವರೇ 
ಹೆಚ್ಚಾಗಿರುವುದರಿಂದ ಇವರನ್ನು. ಮೊದಲು ಪ್ರಸ್ತಾಪಿಸಲಾಗಿದೆ. 

2) ಮಧ್ಯಮ ತರದವರು- ಈ ಮಂದಿ ಈ ಉತ್ತರಾಧಿಕಾರವನ್ನು ಸಂಪೂರ್ಣವಾಗಿ ನಿಭಾಯಿಸುತ್ತಿಲ್ಲವಾದರೂ ಹೆಚ್ಚಿನ ಮಟ್ಟಿಗೆ 
ಈಡೇರಿಸುತ್ತಾರೆ. ಇವರು ವಿಧೇಯರಾಗಿದ್ದರೂ ಪಾಪಿಗಳೂ ಆಗಿದ್ದಾರೆ. ಇವರು ತಮ್ಮನ್ನು ಸಂಪೂರ್ಣ ಸ್ವಚ್ಛಂದತೆಗೆ ಬಿಟ್ಟವರಲ್ಲ 
ದೇವನಿಗೆ ವಿಧೇಯರಾಗಿ ನಡೆಯಲು ಗರಿಷ್ಠ ಪ್ರಯತ್ನಿಸುತ್ತಾರೆ. ಆದರೆ ಕೆಲವೊಮ್ಮೆ ತಮ್ಮ ಕಡಿವಾಣವನ್ನು ಸಡಿಲ. ಬಿಟ್ಟು ಬ ಪಾಪಗಳಲ್ಲೂ 
ಸಿಲುಕಿ ಬಿಡುತ್ತಾರೆ. ಈ ರೀತಿ ಅವರ ಜೀವನವು ಪುಣ್ಯ-ಹಾಪಗಳ ಮಿಶ್ರಣವಾಗಿ ಬಡುತ್ತದೆ. ಇವರು ಮೊದಲನೇ ವರ್ಗದವರಿಗಿಂತ 
ಕಡಿಮೆ ಹಾಗೂ ಮೂರನೇ ವರ್ಗದವರಿಗಿಂತ ಹೆಚ್ಚಿರುವುದರಿಂದ ಇವರನ್ನು ಎರಡನೇ ಸ ಸ್ಥಾನದಲ್ಲಿರಿಸಲಾಗಿದೆ. 

3) ಪುಣ್ಯ ಕಾರ್ಯಗಳಲ್ಲಿ ಸ್ಫರ್ಧಿಸುವವರು- ಇವರು ಗ್ರಂಥದ ಉತ್ತರಾಧಿಕಾರಿಗಳ ಪೈಕಿ ಪ್ರಥಮ ಶ್ರೇಣಿಯವರಾಗಿರುತ್ತಾರೆ. 
ಈ ಉತ್ತರಾಧಿಕಾರವನ್ನು ಸರಿಯಾಗಿ ವಹಿಸುವವರು ಇವರೇ ಆಗಿರುತ್ತಾರೆ. ಇವರು ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಚರ್ಯೆಯ 
ಅನುಸರಣೆಯಲ್ಲಿ; ಮುಂಚೂಣಿಯಲ್ಲಿರುತ್ತಾರೆ. ಅಲ್ಲಾಹನ ಸಂದೇಶವನ್ನು ಅವನ ದಾಸರಿಗೆ ತಲುಪಿಸುವುದರಲ್ಲೂಸತ್ಯ [ಧರ್ಮಕ್ಕಾಗಿ ಎಲ್ಲ 
ರೀತಿಯ ತ್ಯಾಗಗಳನ್ನು ಮಾಡುವುದರಲ್ಲೂ ಎಲ್ಲಪುಣ್ಯ ಕಾರ್ಯಗಳಲ್ಲೂ ಮುಂದಿರುತ್ತಾರೆ. ಇವರು ಉದ್ದೇಶ ಪೂರ್ವಕವಾಗಿ ಪಾಪ 
ಮಾಡುವವರಲ್ಲ- ಎಂದಾದರೂ ಅವರಿಂದ ಅರಿವಿಲ್ಲದೆ ಪಾಪ ಸಂಭವಿಸಿ ಬಿಟ್ಟರೆ, ಎಚ್ಚರಗೊಂಡ ಕೂಡಲೇ ಲಜ್ಜಿತರಾಗಿ ಪಶ್ಚಾತ್ತಾಪ 
ಪಟ್ಟುಕೊಳ್ಳುತ್ತಾರೆ. ಇವರ ಸಂಖ್ಯೆಯು ಪ್ರಸ್ತುತ ಎರಡು ವರ್ಗಗಳಿಗಿಂತ ಕಡಿಮೆಯಾಗಿದೆ. ಆದ್ದರಿಂದ ಉತ್ತರಾಧಿಕಾರ ಹಕ್ಕನ್ನು; ಸರಿಯಾಗಿ 
ಈಡೇರಿಸುವ ಇವರಿಗೆ ಪ್ರಥಮ ಸ್‌ ಸ್ಥಾನವಿದ್ದರೂ ಕೊನೆಯಲ್ಲಿ ಪ್ರಸ್ತಾಪಿಸಲಾಗಿದೆ. 

“ಇದೇ ರೀತಿ ಅತಿ ದೊಡ್ಡ ಅನುಗ್ರಹ' ಎಂಬುದರ ಸ ಸಂಬಂಧವು ಹತ್ತಿರದ ವಾಕ್ಯ: ದೊಂದಿಗೆ ಇದೆಯೆಂದು ಒಪ್ಪಿದರೆ, ಅದರರ್ಥ- 
ಪುಣ್ಯಕಾರ್ಯದಲ್ಲಿ ಸ್ಫರ್ಧಿಸುವುದೇ ಒಂದು ಅನುಗ್ರಹವಾಗಿದ್ದು ಇಂತಹವರು ಸಮುದಾಯದಲ್ಲಿ ಅತಿ ಶ್ರೇಷ್ಠರೆ! ಂದಾಗುತ್ತದೆ. ಇನ್ನು 
ಇದರ ಸಂಬಂಧವು ಮೊದಲ ವಾಕ್ಯದೊಂದಿಗಿದೆಯೆಂದು ಕಲ್ಪಿಸಿದರೆ ಅದರರ್ಥ- ಗ್ರಂಥದ ಉತ್ತರಾಧಿಕಾರಿಗಳಾಗುವುದೂ; ಅದಕ್ಕಾಗಿ 
ಆರಿಸಲ್ಪಡುವುದೂ ಅತಿದೊಡ್ಡಅನುಗ್ರಹವೆಂದಾಗುತ್ತದೆ. ದೇವನ ದಾಸರ ಪೈಕಿ, ಕುರ್‌ಆನ್‌ ಮತ್ತು ಪ್ರವಾದಿ ಮುಹಮ್ಮದ್‌ರಸ) ಮೇಲೆ 
ವಿಶ್ವಾಸವಿರಿಸುವ ಮೂಲಕ ಈ ಆಯ್ಕೆಯಲ್ಲಿ ಉತ್ತೀರ್ಣರಾದವರೇ ಅತಿ ಶ್ರೇಷ್ಠರಾಗಿದ್ದಾರೆ. 

57. ಈ ವಾಕ್ಯದ ಸಂಬಂಧವು ಹತ್ತಿರದ ಎರಡು ವಾಕ್ತ [ಗಳೊಂದಿಗಿದೆಯೆಂದು ಕೆಲವು ವ್ಯಾಖ್ಯಾನಗಾರರಲ್ಲಿ ಅಭಿಪ್ರಾಯವಿದೆ. 
ಅಂದರೆ ಪುಣ್ಯ ಕಾರ್ಯದಲ್ಲಿ ಸ್ಪರ್ಧಿಸುವವರೇ ಶ್ರೇಷ್ಠರು. ಈ ಸ್ಪರ್ಗಗಳಲ್ಲಿ ಇವರೇ ಪ್ರವೇಶಿಸುವರು. ಮೊದಲೆರಡು ವರ್ಗಗಳು ತಮ್ಮ 
ಅಂತಿಮ ಗತಿಯ ಕುರಿತು ಚಿಂತನೆ ನಡೆಸಿ ತಮ್ಮಪರಿಸ್ಥಿತಿಯನ್ನುಸ: ಸುಧಾರಿಸಿ ಮುಂದುವರಿಯಲಿ ಎಂದು ಅವರ ಬಗ್ಗೆ ಮೌನ ತಾಳಲಾಗಿದೆ. 
ಇದು ಅಲ್ಲಾಮಾ ರುಮಖ್ಯರಿಯವರ ಪ್ರಬಲ ಅಭಿಪ್ರಾಯವಾಗಿದೆ. ಇಮಾಮ್‌-ರಾಯೀಯವರು ಇದನ್ನು ಸಮರ್ಥಿಸಿದ್ದಾರೆ. 

ಆದರೆ ವ್ಯಾಖ್ಯಾನಗಾರರ ಬಹುದೊಡ್ಡ ವರ್ಗವು ಇದರ ಸಂಬಂಧವು ಮೇಲಿನ ಇಡೀ ವಾಕ್ಯ ದೊಂದಿಗಿದೆಯೆಂದು ಹೇಳುತ್ತಾರೆ. 
ಸಮುದಾಯದ ಈ ಮೂರೂ ವರ್ಗಗಳು ಕಟ್ಟಕಡೆಗೆ ಸ್ವರ್ಗಕ್ಕೆ ಹೋಗುವರೆಂದು ಇದರ ಅರ್ಥ. ಅದು ಏಚಾರಣೆ ಇಲ್ಲದೆಯೂ ಅಥವಾ 
ವಿಜಾರಣೆಯ ನಂತರವೂ ಆಗಿರಬಹುದು. ಅಲ್ಲಾಹನ ಹಿಡಿತದಿಂದ ಪಾರಾಗಿಯೂ ಅಥವಾ ಶಿಕ್ಷೆ ಪಡೆದ ನಂತರವೂ ಆಗಿರಬಹುದು. 
ಕುರ್‌ಆನಿನ ಹಿನ್ನೆಲೆಯು ಈ ವ್ಯಾಖ್ಯಾನವನ್ನು ಸಮರ್ಥಿಸುತ್ತದೆ. ಏಕೆಂದರೆ ಮುಂದೆ ೦ಂಥದ ಉತರಾಧಿಕಾರಿಗಳಿಗೆ ವಿರುದ್ಧವಾಗಿ ಇತರ 
ವರ್ಗಗಳ ಕುರಿತು ಹೀಗೆ ಹೇಳಲಾಗಿದೆ, ಯಾರು ಸತ್ಯ ನಿಷೇಧ ಕೈಗೊಂಡರೋ ಆವರಿಗೆ ನರಕಾಗ್ನಿಯಿದೆ. ಇದರಿಂದ, "ಯಾರು ಈ 
ಗ್ರಂಥವನ್ನು ಅಂಗೀಕರಿಸಿದ್ದಾರೋ ಅವರಿಗೆ ಸ್ವ ಸ್ಪರ್ಗವಿದೆ, ಯಾರು ನಿರಾಕರಿಸಿದ್ದಾರೋ ಅವರಿಗೆ ನರಕವಿದೆಯೆಂದು ತಿಳಿದು ಬರುತ್ತದೆ. 
ಅಬೂದರ್ದಾ ವರದಿ ಮಾಡಿದ ಮತ್ತು ಇಮಾಮ್‌ ಅಹ್ಮದ್‌, ಇಬ್ನುಜರೀರ್‌, ಇಬ್ನುಅಬೀ ಹಾತಿಮ್‌, ತಬ್ರಾನಿ, ಬೈಹಕಿ ಮತ್ತಿತರ ಕೆಲವು 
ಹದೀಸ್‌ ಪಂಡಿತರು ಉಲ್ಲೇಖಿಸಿರುವ ಈ ಕೆಳಗಿನ ಪ್ರವಾದಿ ವಚನವು ಇದನ್ನೇ ಸಮರ್ಥಿಸುತ್ತದೆ. 

ಪ್ರವಾದಿ(ಸ) ಹೇಳಿದರು, 

oy ಫ್‌ ಪ gash pM aly, ಲ್‌ ಬ್ಹ್ಪಬಂಬಬಬಬ ಸಪಬಅಒಬಬಭಬ್ದ ತ ಟ್ಟು 


ಕಾಂಡ - 22 


184 ತಪ್ಲೀಮುಲ್‌ ಕುರ್‌ಆನ್‌ 


ಇ ಥೈ ಯ ಊಂ ೫] 


ತ್ರ ೬ 93 ಇಷ (೧೮೪ ೮ ಹ ಹ್‌ ಲ ಫಟಿ ಹ್ಹಿ 43೨; (ಸವ 
WS sR dE Op NEE ೩೪ GN MLA NIE 
MPN EL 4 2%» “ಧನ್ಯ ಧ್ಯ 
Oi SEES ds KEI NS ಲೈ 
ಅಲಂಕರಿಸಲಾಗುವುದು. ಅಲ್ಲಿಅವರ ಉಡುಪು ರೇಶ್ಶೆಯದ್ದಾಗಿರುವುದು ಮತ್ತು ಅವರು, "ನಮ್ಮಿಂದ ದುಃಖವನ್ನು 
ದೂರೀಕರಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಖಂಡಿತವಾಗಿಯೂ ನಮ್ಮ ಪ್ರಭು ಮಹಾ ಕ್ಷಮಾದಾನಿಯೂ 
ಗುಣಗ್ರಾಹಿಯೂ ಆಗಿರುತ್ತಾನೆ.” ಅವನು ತನ್ನ ಅನುಗ್ರಹದಿಂದ ನಮ್ಮನ್ನು ಶಾಶ್ವತ ನಿವಾಸದಲ್ಲಿ ತಂದಿರಿಸಿದನು.5 


ಇನ್ನು ಇಲ್ಲಿ ನಮಗೆ ಯಾವುದೇ ಸಂಕಷ್ಟವೂ ಇಲ್ಲ ಆಯಾಸವೂ ಉಂಟಾಗುವುದಿಲ್ಲ ಎನ್ನುವರು. 


ದ 


ವಿ ಟೆ tar 4 Alb patil yl erent ್‌ re SI pt pl! Lol 38 og Uns 
ರಬೆ! ಟೂ nisl ಲ| gy ಫಿ 
""ಸತ್ಯರ್ಮದಲ್ಲಿ ಎಲ್ಲರನ್ನೂ ಮೀರಿದವರು ಯಾವುದೇ ವಿಚಾರಣೆಯಿಲ್ಲದೆ ಸ್ವರ್ಗಕ್ಕೆ ಪ್ರವೇಶಿಸುವರು. ಮಧ್ಯಮ ತರದವರ 
ವಿಚಾರಣೆಯಂತೂ ನಡೆಯುವುದು. ಆದರೆ ಸರಳ ವಿಚಾರಣೆಯಾಗಿರುವುದು ಇನ್ನು, ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದವರು 
ಮಹ್‌ಶರದ ಮೈದಾನದ ಸುದೀರ್ಪ ಅವಧಿಯಲ್ಲಿ ತಡೆದಿರಿಸಲ್ಲಡುವರು. ತರುವಾಯ ಅಲ್ಲಾಹನು ಅವರನ್ನು ತನ್ನ ಕರುಣೆಯೊಳಗೆ 
ಸೇರಿಸುವನು. ಇವರೇ, ನಮ್ಮಿಂದ ದುಃಖವನ್ನು ದೂರಗೊಳಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಎನ್ನುವರು.'” 

ಪ್ರಸ್ತುತ ವಚನದ ವ್ಯಾಖ್ಯಾನವನ್ನು ಪ್ರವಾದಿ(ಸ) ಈ ಹದೀಸ್‌ನಲ್ಲಿ ಪೂರ್ಣವಾಗಿ ಮಾಡಿದ್ದಾರೆ. ಎಶ್ವಾಸಿಗಳ ಮೂರು ವರ್ಗಗಳ 
ಅಂತಿಮ ಪರಿಣಾಮವನ್ನು ಬೇರೆ ಬೇರೆಯಾಗಿ ವಿವರಿಸಿದ್ದಾರೆ, ಮಧ್ವಮತರದವರಿಂದ "ಲಘು ವಿಚಾರಣೆ' ನಡೆಯುವುದೆಂದರೆ, 
ಸತ್ಯನಿಷೇಧಿಗಳಿಗಾದರೆ ಅವರ ಒಂದೊಂದು ಅಪರಾಧಕ್ಕೆ ಪ್ರತ್ಯೇಕ ಶಿಕ್ಷೆ ನೀಡಲಾಗುವುದು. ತದ್ವಿರುದ್ಧವಾಗಿ ಸತ್ಯವಿಶ್ವಾಸಿಗಳ ಪೈಕ 
ಸತ್ಕರ್ಮ -ದುಷ್ಠರ್ಮಗಳೊಂದಿಗೆ ಹಾಜರಾಗುವವರ ಪಾಪ-ಪುಣ್ಯಗಳ ಒಟ್ಟುವಿಚಾರಣೆ ನಡೆಯುವುದೆಂದರ್ಥ. ಅವರಿಗೆ ಸತ್ಯರ್ಮದ 
ಪ್ರತ್ಯೇಕ ಪುರಸ್ಕಾರ ಮತ್ತು ದುಷ್ಕರ್ಮದ ಪ್ರತ್ಯೇಕ ಶಿಕ್ಷನೀಡಲಾಗದು. 

ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದ ಸತ್ಯವಿಶ್ಚಾಸಿಗಳನ್ನು ನಿರ್ಣಾಯಕ ದಿನದ ಮೈದಾನದಲ್ಲೀಮಹ್‌ಶರ) ತಡೆದಿರಿಸಲಾಗುವು 
ದೆಂದರೆ ನ್ಯಾಯಾಲಯದ ಕಾರ್ಯಕಲಾಪಗಳು ಮುಗಿಯುವ ವರೆಗೆ ತಡೆದಿರಿಸಲಾಗುವುದು (ಇದು ಎಷ್ಟು ಶತಮಾನಗಳಷ್ಟು 
ದೀರ್ಪವಾಗಿರುವುದೆಂದು ಹೇಳಲಾಗದು) ಅವರನ್ನು ನರಕಕ್ಕೆ ಹಾಕಲಾಗದು. ಅವರು ಆ ದಿನದ ಪೂರ್ಣ ಅವಧಿಯನ್ನು ಸಂಕಷ್ಟದಲ್ಲೇ 
ಕಳೆಯುವರು ಎಂದಾಗಿದೆ. ಕೊನೆಗೆ ಅಲ್ಲಾಹನು ಅವರ ಮೇಲೆ ಕರುಣೆ ತೋರಿ, ನ್ಯಾಯಾಲಯ ಬರ್ಬಾಸ್ತುಗೊಳ್ಳುವಾಗ, ಅವರನ್ನು 
ಸ್ಪರ್ಗಕ್ಕೆ ಕಳಿಸುವಂತೆ ಆಜ್ಞಾಫಿಸುವನು. ಈ ವಿಷಯದಲ್ಲಿಸಹಾಬಿಗಳಾದ ಉಮರ್‌, ಉಸ್ಮಾನ್‌, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಇಬ್ನು 
ಅಬ್ಬಾಸ್‌, ಆಯಿಶಾ, ಅಬೂ ಸಠದ್‌ ಖದ್ರೀ, ಬರಾಆ್‌ ಬಿನ್‌ ಆಮುಬ್‌(ರ) ಮುಂತಾದವರ ಅನೇಕ ಹೇಳಿಕೆಗಳನ್ನು ಹದೀಸ್‌ ಪಂಡಿತರು 
ಉಲ್ಲೇಖಿಸಿದ್ದಾರೆ. ಪ್ರವಾದಿವರ್ಯರಿಂದ ಆಲಿಸದೆ ಇಂತಹ ವಿಷಯಗಳನ್ನು ಸಹಾಬಿಗಳು ಏನನ್ನೂ ಹೇಳುತ್ತಿರಲಿಲ್ಲ 

ಮುಸ್ಲಿಮರ ಪೈಕಿ "ಕಮ್ಮ ಮೇಲೆ ತಾವೇ ಅಕ್ರಮವೆಸಗಿದವರನ್ನು' ನ್ಯಾಯಾಲಯದ ಕಾರ್ಯ ಕಲಾಪ ಮುಗಿಯುವ ವರೆಗೆ 
ಮಾತ್ರ ಶಿಕ್ಷಿಸಲಾಗುವುದು, ಅವರನ್ನು ನರಕಕ್ಕೆ ಕಳಿಸಲಾಗದು ಎಂದು ಇದನ್ನು ಯಾರೂ ಅರ್ಥೈಸಿಕೊಳ್ಳಬಾರದು. ಕುರ್‌ಆನ್‌ 
-ಹದೀಸ್‌ಗಳಲ್ಲಿ ಅನೇಕ ಅಪರಾಧಗಳ ಪ್ರಸ್ತಾಪವಿದೆ. ಅವುಗಳನ್ನೆಸಗುವವರನ್ನು ಅವರ ಈಮಾನ್‌ ಕೂಡಾ ರಕ್ಷಿಸದು. ಉದಾ: ಒಬ್ಬ 
ವಿಶ್ವಾಸಿಯು ಇನ್ನೊಬ್ಬ ವಿಶ್ವಾಸಿಯನ್ನು ವಧಿಸಿದರೆ, ಅವನಿಗೆ ನರಕ ಶಿಕ್ಷೆಯಿದೆ ಯೆಂದು ಅಲ್ಲಾಹನೇ ಸಾರಿದ್ದಾನೆ. ಅದೇ ರೀತಿ ವಾರೀಸು 
ಸೊತ್ತು ವಿತರಣೆಯ ದೈವಿಕ ಕಾನೂನನ್ನು ಉಲ್ಲಂಘಿಸುವವರಿಗೂ ಕುರ್‌ಆನ್‌ ನರಕ ಶಿಕ್ಷೆಯ ಎಚ್ಚರಿಕೆ ನೀಡಿದೆ. ಬಡ್ಡಿ ನಿಷೇಧದ ಆಜ್ಞೆ, 
ಬಂದನಂತರವೂ ಬಡ್ಡಿ ತಿನ್ನುವವರು ನರಕವಾಸಿಗಳೆಂದು ಸಾರಲಾಗಿದೆ. ಇವುಗಳ ಹೊರತಾಗಿಯೂ ಕೆಲವು ದೊಡ್ಡ ಪಾಪಿಗಳು ನರಕಕ್ಕೆ 
ಹೋಗುವರೆಂದು ಹದೀಸ್‌ಗಳಲ್ಲಿಸ್ಪಷ್ಟಪಡಿಸಲಾಗಿದೆ. 

58. ಎಲ್ಲ ರೀತಿಯ ಚಿಂತೆ; ಭೂಲೋಕದಲ್ಲಿ ಯಾವೆಲ್ಲ ಚಿಂತೆಗಳಲ್ಲಿ ನಾವು ಸಿಲುಕಿದ್ದೇವೋ ಅವೆಲ್ಲವುಗಳಿಂದ ಮುಕ್ತಿ 
ದೊರೆಯಿತು. ಸಮ್ಮ ಅಂತಿಮ ಗತಿಯ ಕುರಿತು ನಮಗಿದ್ದ ಚಿಂತೆ ಕೊನೆಗೊಂಡಿತು, ಇನ್ನು; ನೆಮ್ಮದಿಯೇ ನೆಮ್ಮದಿ. ಇನ್ನುಚಿಂತೆ, ಕಳವಳದ 
ಪ್ರಶ್ನೆಯೇ ಇಲ್ಲ 
59. ನಮ್ಮ ತಪ್ಪುಗಳನ್ನು ಅವನು ಕ್ಷಮಿಸಿಬಿಟ್ಟನು. ಕರ್ಮಗಳ ಸಣ್ಣ ಬುತ್ತಿಯೊಂದಿಗೆ ನಾವು ಬಂದಿದ್ದೆವು. ಅದಕ್ಕೆ ಸ್ಪರ್ಗದಂತಹ 
ಮಹಾ ಅನುಗ್ರಹವನ್ನು ದಯಪಾಲಿಸಿ ನಮ್ಮನ್ನು ಗೌರವಿಸಿದನು. 

60. ಭೂಲೋಕವು ನಮ್ಮ ಪ್ರಯಾಣದ ಒಂದು ಹಂತವಾಗಿತ್ತು. ನಾವದನ್ನು ಹಾದು ಬಂದಿದ್ದೇವೆ. ಮಹ್‌ಶರ ಕೂಡಾ 
ಅದರ ಇನ್ನೊಂದು ಹಂತವಾಗಿದೆ. ಅದನ್ನೂ ನಾವು ದಾಟಿ, ಇನ್ನೆಲ್ಲಿಗೂ ಮರಳಿ ಹೋಗದಂತಹ ಸ್ಥಳಕ್ಕೆ ಬಂದು ಮುಟ್ಟಿದ್ದೇವೆ. 

61. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಮ್ಮ ಎಲ್ಲ ಶ್ರಮ-ಸಂಕಟಗಳಿಗೆ ವಿರಾಮ ಸಿಕ್ಕಿದೆ. ಇಲ್ಲಿ ನಮಗೆ ಶ್ರಮ 
ಪಡಬೇಕಾದ ಮತ್ತು ದಣಿವಾಗಬಲ್ಲಂತಹ ಯಾವುದೇ ಕಾರ್ಯ ಮಾಡಬೇಕಾದ ಅಗತ್ಯವಿಲ್ಲ 


ಕಾಂಡ - 22 


35. ಫಾತಿರ್‌ 185 


ಪಿತ ೨೨2೭ 2% ES ಚಿ pe I «06:04 ಆ 0 
US AG ಟ್ರಿ 6೪ ತಗಳ ಗಿ 

೨ ಯ್ಯ LN re 24 ದ ಸರ್ಗ Bu PA NE ದ ಕ್ನೌ 
BALSA TEN AIS 4 ರತ 


d 


Ed) ೫೫ ೫2 ಮಖ ಕಿಟ ಕೀಯ 813 4 


pad 


ದ 4 ್‌ ೬೪ೌಿ್‌ೆಗ್ಯ ಇಳೆ. ೨ ಣ್‌ ಶ್ರ 
ಚ SHIN ಯತ 8 ಅಯ್ಕೆ 
ಶ್ಶ್ಯ 13 2 ಜ್‌ ME) 2473, A 
SSG EES 1 bs SGN 15 

(36-87 ಸತನಿಷೇಧಿಗಂಗಾಗ" ನರಕಾಗ್ನಿ ಇದೆ. ಅವರಿಗೆ ಗೆ ಮರಣ ಕೊಟ್ಟು ಅವರನ್ನು ಮುಗಿಸಿ 
ಬಿಡಲಾಗುವುದೂ ಇಲ್ಲಮತ್ತು ಅವರ ನರಕ ಯಾತನೆಯಲ್ಲಿಕಡಿತ ಮಾಡಲಾಗುವುದೂ ಇಲ್ಲ ನಾವು ಪ್ರತಿಯೊಬ್ಬ 
ಸತ್ಯನಿಷೇಧಿಗೂ ಇದೇ ರೀತಿ ಪ್ರತಿಫಲ ಕೊಡುತ್ತೇವೆ. ಅಲ್ಲಿ ಅವರು ಚೀರಾಡುತ್ತಾ "ನಮ್ಮ ಪ್ರಭೂ, ನಾವು ಹಿಂದೆ 
ಮಾಡುತ್ತಿದ್ದಂತಹ ಕರ್ಮಗಳಿಗಿಂತ ಭಿನ್ನವಾದ ಸತ್ಯರ್ಮವನ್ನು ಮಾಡಲಿಕ್ಕಾಗಿ ನಮ್ಮನ್ನುಇಲ್ಲಿಂದ ಹೊರ ತೆಗೆದುಬಿಡು' 
ಎನ್ನುವರು. “(ಆಗ ಅವರಿಗೆ “ಉಪದೇಶ ಪಡೆಯುವ ಇಚ್ಛೆ ಇರುತ್ತಿದ್ದರೆ, ಉಪದೇಶ ಪಡೆಯಲು ಸಾಕಾಗುವಷ್ಟು 
ಆಯುಷ್ಯವನ್ನು ನಾವು ನಿಮಗೆ ಕೊಟ್ಟಿದಲಿಲ್ಲವೇ? ನಿಮ್ಮ. ಬಳಿಗೆ ಎಚ್ಚರಿಕೆ ಕೊಡುವವನೂ ಬಂದಿದ್ದನು. ಈಗೆ 
ಸವಿಯಿರಿ, ಅಕ್ರಮಿಗಳಿಗೆ ಇಲ್ಲಿ ಯಾರೂ ಸಹಾಯಕನಿಲ್ಲ' (ಎಂದು ಉತ್ತರಿಸಲಾಗುವುದು. 

(38-39) ನಿಶ್ಚಯವಾಗಿಯೂ ಅಲ್ಲಾಹ್‌ ಭೂಮಿ ಆಕಾಶಗಳ ಪ್ರತಿಯೊಂದು ರಹಸ್ಯವನ್ನೂ ಅರಿತಿರುತ್ತಾನೆ. 
ಅವನು ಹೃದಯಗಳೊಳಗೆ ಅವಿತಿರುವ ರಹಸ್ಯವನ್ನೂ ಅರಿಯುತ್ತಾನೆ. ನಿಮ್ಮನ್ನು ಭೂಮಿಯಲ್ಲಿ. ಪ್ರತಿನಿಧಿಗಳಾಗಿ 
ಮಾಡಿದವನು ಅವನೇ ತಾನೆ.” ಇನ್ನು ಯಾರಾದರೂ. ಸತ್ಯವನ್ನು ನಿಷೇಧಿಸಿದರೆ ಅವನ ನಿಷೇಧದ ಪಾತಕ ಅವನ 
ಮೇಲೆಯೇ ಇದೆ. ಸತ್ಯ ಧಿಷೇಧಿಗಳಿಗ ಅವರ ನಿರಾಕರಣೆಯಿಂದ ಅವರ ಪ್ರಭುವಿನ ಪ್ರಕೋಪವಲ್ಲದೆ ಇನ್ನೇನೂ 
ವೃದ್ಧಿಸುವುದಿಲ್ಲ ಸತ್ಯನಿಷೇಧಿಗಳಿಗೆ ಅವರ ನಿರಾಕರಣೆಯಿಂದ ಹಾನಿಯಲ್ಲೇ ಹೊರತು. ಬೇರಾವುದರಲ್ಲೂ ವೃದ್ಧಿ 
ಉಂಟಾಗುವುದಿಲ್ಲ 


62. ಅರ್ಥಾತ್‌, ಅಲ್ಲಾಹನು ಪ್ರವಾದಿಯವರ ಮೇಲೆ ಅವತೀರ್ಣಗೊಳಿಸಿದ ತ ಗಂಥವನ್ನು ಒಪ್ಪಲು ನಿರಾಕರಿಸಿದರು. 

63. ಮಾನವನು ಒಳಿತು-ಕೆಡುಕು ಹಾಗೂ ಸತ್ಯ-ಅಸತ್ಯದ ವ್ಯತ್ಯಾಸವನ್ನು ಗುರುತಿಸಬಲ್ಲಂತಹ ಮತ್ತು ದುರ್ಮಾರ್ಗವನ್ನು ಬಿಟ್ಟು 
ಸನ್ಮಾರ್ಗಕ್ಕೆ ಬರಬಯಸಿದರೆ ಬರಬಲ್ಲಂತಹ ಎಲ್ಲಪ್ರಾಯವೆಂದು ಇದರರ್ಥ. ಈ ವಚನದ ಪ್ರಕಾರ, ಈ ಪ್ರಾಯಕ್ಕೆ ತಲುಪುವುದಕ್ಕಿಂತ ಮುಂಚೆ 
ಮರಣ ಹೊಂದಿದರೆ ಅವನಿಗೆ ವಿಜಾರಣೆಯಿರಲಾರದು. ಆದರೆ ಈ ಪ್ರಾಯಕ್ಕೆ ತಲುಪಿದವನು ತನ್ನ ಕರ್ಮಕ್ಕೆ ತಾನು ಜವಾಬ್ದಾರ 
ನಾಗಿರುವನು. ಇನ್ನು, ಆ ಪ್ರಾಯಕ್ಕೆ ಬಂದ ನಂತರ ಒಬ್ಬನು ಎಷ್ಟು ಕಾಲದವರೆಗೆ ಅವನು ಬದುಕಿರುತ್ತಾನೋ ಸನ್ಮಾರ್ಗದಲ್ಲಿ ನಡೆಯ 
ಬಲ್ಲಂತಹ ಎಷ್ಟು ಅವಕಾಶಗಳು ಅವನಿಗೆ ಸಿಗುತ್ತದೋ, ಅವನ ಹೊಣಗಾರಿಕೆಯೂ ಅಷ್ಟೇ ಹೆಚ್ಚುವುದು. ಅವನು ವೃದ್ಧಾಪ್ಯ ಕ್ಕೆ ತಲುಪಿಯೂ 
ಸುಢಾರಿಸದಿದ್ದರೆ ಅವನಿಗೆ ನೆವನ ಹೂಡಲು ಅವಕಾಶವಿರುವುದಿಲ್ಲ, ಇದೇ ವಿ: ಷಯವನ್ನು ಅಬೂಹುರೈರಾ ಮತ್ತು ಸೆಲ್ಸ್‌ ಬಿನ್‌ಸಅದ್‌ 
ಸಾಇದೀ ಪ್ರವಾದಿವರ್ಯರಿಂದ ಹೀಗೆ ಉಲ್ಲೇಖಿಸಿದ್ದಾರೆ- ಕಡಿಮೆ ಪ್ರಾಯ ದೊರೆತವನಿಗೆ ನೆವನಕ್ಕೆ ಅವಕಾಶವಿದೆ. ಆದರೆ 60 ಮತ್ತು 
ಅದಕ್ಕಿಂತ ಹಚ್ಚು ಆಯುಷ್ಯ ಪಡೆದವನಿಗೆ ಯಾವುದೇ ನೆಪನವಲ್ಲ. (ಬುಖಾರಿ, ಅಹ್ಮದ್‌, ನ ನಸಾಈ, ಇಬ್ನುಜರೀರ್‌, ಇಬ್ನುಅಬೀ ಹಾತಿಮ್‌) 

64. ಇದಕ್ಕೆ ಎರಡರ್ಥಗಳರಲು ಸಾಧ್ಯವಿದೆ- 1) ಹಿಂದಿನ ತಲೆಮಾರು ಮತ್ತು ಜನಾಂಗಗಳು 7 ಗತಿಸಿದ ನಂತರ. ಅವರ ಸ್ಥಾನದಲ್ಲಿ 
ನಿಮ್ಮನ್ನು ಈ ಭೂಮುಖದಲ್ಲಿ ನೆಲೆಗೊಳಿಸಿದನು. 2) ನೀವು ಭೂಮಿಯ ಒಡೆಯರೆಂಬ ನೆಲೆಯಲ್ಲಿ ಅವನು ನಿಮಗೆ ಅಧಿಕಾರಗಳನ್ನು 
ನೀಡಿದ್ದಲ್ಲ, ಬದಲಾಗಿ ಅದರ ನೈಜ ಒಡೆಯನ ಪ್ರತಿನಿಧಿಗಳೆಂಬ ನೆಲೆಯಲ್ಲಿ, ನೀಡಿದ್ದಾನೆ. 

65. ಪ್ರಥಮ ವಾಕ್ಯ; ವನ್ನು ನಿಮ್ಮನ್ನು ಗತ ಜನಾಂಗಗಳ ಉತ್ತರಾಧಿಕಾರಿಗಳನ್ನಾಗ ಮಾಡಲಾಗಿದೆಯೆಂದು ಅರ್ಥೈಸಿದರೆ, ಹಿಂದಿನ 
ಜನಾಂಗಗಳ ದುರ್ಗತಿಯಿದ ಪಾಕ ಕಲಿಯದವರು, ಅವರು ನಾಶವಾಗಲು ಕಾರಣವಾದಂತಹ ಅದೇ ನೀತಿಯನ್ನು ಕೈಗೊಂಡರೆ, ತಮ್ಮ 


ಮೂರ್ಪಿಶನದ ಪರಿಣಾಮವನ್ನು ಕಂಡೇ ತೀರುವರು. ಇನ್ನು ಈ ವಾಕ್ಯವನ್ನು ಅಲ್ಲಾಹನು ನಿಮ್ಮನ್ನು ತನ್ನ ಪ್ರತಿನಿಧಿಗಳಿಂಬ ನೆಲೆಯಲ್ಲಿ 


ಕಾಂಡ -22 


186 ತಪ್ಲೀಮುಲ್‌ ಕುರ್‌ಆನ್‌ 


5 ೨3೨ 


OES 51/1 ೬/01 bs OBS AES 618 
SNS YB 0 he 358 ರ 1 ೬% 


(4 
(3-6 


ಯ ಯು ರ TTS SS ಭ್‌ 


KE ಇ 


Est 350154 ಟ್ರಿ 66%) ಸಸ ಚತತ OG 
(40-41) (ಪೈಗಂಬರರೆಲ, ಇವರೊಡನೆ ಹೇಳಿರಿ "ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವ ನಿಮ್ಮ 
ಸಹಭಾಗಿಗಳನ್ನು್‌ ಎಂದಾದರೂ ಕಂಡಿದ್ದೀರಾ? ಅವರು ಭೂಮಿಯಲ್ಲಿ; ಏನನ್ನುಸ್ಥ ೃಷ್ಟಿಸದ್ದಾರೆ? ಅಥವಾ ಆಕಾಶಗಳಲ್ಲಿ 
ಅವರ ಪಾಲು ಏನಿದೆಯೆಂಬುದನ್ನು ನನಗೆ ತೋರಿಸಿರಿ" (ಇದನ್ನು ಇವರು: ತೋರಿಸಲಾರರೆಂದಾದರೆ ಇವರೊಡನೆ 
ಕೇಳಿರಿ). ನಾವು ಅವರಿಗೆ ಯಾವುದೇ ದಾಖಲೆಯನ್ನು ಬರೆದು ಕೊಟ್ಟಿದ್ದು ಅದರ ಆಧಾರದಲ್ಲಿ ಅವರು (ತಮ್ಮ 
ಬಹುದೇವ ವಾದಕ್ಕೆ ಸುಸ್ಪಷ್ಟ ತ್ಚಪುರಾವೆಯನ್ನು ಹೊಂದಿದ್ದಾರೆಯೇ?” ಇಲ್ಲ ವಾಸ್ತವದಲ್ಲಿ ಈ ಅಕ್ರಮಿಗಳು ಪರಸ್ಪರ 
ಸದ ಭರವಸೆಗಳನ್ನು ಮಾತ್ರ ನೀಡುತ್ತಿದ್ದಾರೆ. 68 ವಾಸ್ತವದಲ್ಲಿ ಭೂಮಿ ಆಕಾಶಗಳು ಸರಿದು ಹೋಗದಂತೆ 
ವ ಅಲ್ಲಾಹನೇ. ಅವು ಸರಿದು ಹೋದರೆ, ಅಲ್ಲಾಹನ ಹೊರತು ಅವುಗಳನ್ನಾಧರಿಸುವವನು 
ಬೇರಾರೂ ಇಲ್ಲ“ ನಿಶ್ಚಯವಾಗಿಯೂ ಅಲ್ಲಾಹ್‌ ಅತ್ಯಂತ ಸಹನಶೀಲನೂ ಕ್ಷಮಾಶೀಲನೂ ಆಗಿರುತ್ತಾನೆ. 70 


ಭೂಮಿಯಲ್ಲಿ ಬ್ಲ ಅಧಿಕಾರ ನೀಡಿರುವನು ಎಂದು ಅರ್ಥೈಸಿದರೆ, ಆ ಸ ಸ್ಥಾನವನ್ನು ಮರೆತು ಸ್ನೇಚ್ಛಾಚಾರಿಯಾಗಿ ಮಾರ್ಪಟ್ಟವನು ಅಥವಾ ನೈಜ 
-ಹಿಡೆಯನನ್ನು! ಬಿಟು ಇತರ ಯಾರದೋ ದಾಸ್ಯ ಕೈಗೊಂಡವನು ತನ್ನ ಅಧಿಕಾರ ನೀತಿಯ ದುಷ್ಪರಿಣಾಮವನ್ನು ಕಾಣುವನು ಎಂದಾಗುವುದು. 

66. 'ಮುಶ್ರಿಕರು ಅವರನ್ನು ತಾವಾಗಿಯೇ ದೇವನ ಸಹಭಾಗಿಗಳಾಗಿ ಮಾಡಿರುವುದರಿಂದ ತನ್ನ ಸಹಭಾಗಿ' ಎಂಬ ಪದವನ್ನು 
ಅಲ್ಲಾಹನು ಬಳಸಿದ್ದಾನೆ. ಅನ್ಯ ಕಥಾ 'ಅವರು ನಿಜವಾಗಿ ದೇವನ ಸಹಭಾಗಿಗಳಲ್ಲ 

67. ಇಂತಿಂತಹವರಿಗೆ ನಾವು ರೋಗ ನಿವಾರಣೆಯ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವ, ಅಪೇಕ್ಷಿಫರ ಬೇಡಿಕೆಗಳನ್ನು 
ಈಡೇರಿಸುವ ಅಧಿಕಾರ ನೀಡಿದ್ದೇವೆಂದೋ ಇಂತಿಂತಹವರನ್ನು ಇಂತಿಂತಹ ಪ್ರದೇಶದ ಓಡೆಯರಾಗಿ ಮಾಡಿ, ಅಲ್ಲಿನವರ ಎಧಿ 
ನಿರ್ಣಯಿಸುವ ಅಥವಾ ಕೆಡಿಸುವ ಅಧಿಕಾರ ನೀಡಿ ನಮ್ಮ ದಾಸರು ಅವರನ್ನೇ ಪ್ರಾರ್ಥಿಸಬೇಕು, ಹರಕೆ-ಕಾಣಿಕೆಗಳನ್ನು ಅವರಿಗೇ 
ಸಲ್ಲಿಸಬೇಕು, ನಿಮಗೆ ಲಭಿಸಿರುವ ಅನುಗ್ರಹಗಳಿಗೆಲ್ಲ ಈ ಸಣ್ಣ ದೇವರುಗಳಿಗೇ ಕೃತಜ್ಞತೆ ಸಲ್ಲಿಸಬೇಕು ಎಂದೋ ಬರೆದಿರುವ 
ಪರವಾನಿಗೆಯೇನಾದರೂ ಅವರ ಬಳಿ ಇದೆಯೇ, ಇದ್ದರೆ ತೋರಿಸಿ ಎಂದು ಹೇಳಲಾಗಿದೆ. ಇಲ್ಲ ಅಂತಹದ್ದೇನೂ ಇಲ್ಲವೆಂದಾದರೆ, 
ಈ ಬಹುದೇವತ್ವದ ಸಿದ್ಧಾಂತ ಹಾಗೂ ಅದರ ಆಧಾರದಲ್ಲಿರುವ ಕರ್ಮಗಳನ್ನು ಹೇಗೆ ಕಂಡು ಓಡಿದಿರೆಂದು ನೀವೇ ಆಲೋಚಿಸಿ. 
ಭೂಮ್ಯಾಕಾಶಗಳಲ್ಲಿ ಲ್ಲಿ ಎಲ್ಲಾದರೂ ಈ ಕೃತಕ ದೇವರುಗಳು ಅಲ್ಲಾಹನ ಸಹಭಾಗಿಗಳಾಗಿದ್ದಾರೆಂಬುದರ ಸೂಚನೆ ಕಂಡು ಬರುತ್ತಿದೆಯೇ 
ಎಂದು ಕೇಳಿದರೆ ನೀವು ಯಾವುದೇ ಸಂಕೇತವನ್ನು ಶೋರಿಸಲಾರಿರಿ. ದೇವನು ತನ್ನ ಯಾವುದಾದರೂ ಗ್ರಂಥದಲ್ಲಿಇದನ್ನು ಹೇಳಿದ್ದಾನೆ, 

ನಿಮ್ಮ ಬಳಿ ಅಥವಾ ನಿಮ್ಮ ಕೃತಕ ದೇವರುಗಳ ಬಳಿ ನೀವು ಆರೋಪಿಸುವಂತಹ. ಅಧಿಕಾರಗಳನ್ನು ಅಲ್ಲಾಹನೇ ನೀಡಿದ್ದಾನೆಂಬುದಕ್ಕೆ 
ಸಾಕ್ಷಿಯಾಗಿರುವ ಯಾವುದಾದರೂ ಪರವಾನಿಗೆ ನಿಮ್ಮ ಬಳಿಯಲ್ಲಿದೆಯೇ ಎಂದು ಕೇಳಿದರೆ ನೀವು ಖಂಡಿತ ಅದನ್ನು ತೋರಿಸಲಾರಿರಿ. 
ಒಟ್ಟಿನಲ್ಲಿ ನೀವು ಯಾವ ಆಧಾರದ ಮೇಲೆ ಈ ನಂಬಿಕೆಗಳನ್ನು ಸೃಷ್ಟಿಸಿರುವಿರಿ. ಅಲ್ಲಾಹನ ಅಧಿಕಾರಗಳನ್ನು ನಮಗೆ ಬೇಕಾದವರಿಗೆ 
ಹಂಚಲು ನೀವು ದೇವತ್ನದ ಒಡೆಯರಾಗಿರುವಿರಾ? . 

68. ಅರ್ಥಾತ್‌, ಈನಾಯಕರು, ಪೀರ್‌ಗಳು, ಪಂಡಿತರು, ಪುರೋಹಿತರು, ಈ ಜ್ಯೋತಿಷಿಗಳು, ಪ್ರವಚನಕಾರರು, ಮುಜಾವರ್‌ಗಳು 
ಹಾಗೂ ಅವರ. ಏಜಂಟರುಗಳು ತಮ್ಮ ವ್ಯಾಪಾರವನ್ನು ಬೆಳಗಿಸಲಿಕ್ಕಾಗಿ ತರತರದ ಕತೆಗಳನ್ನು ಕಟ್ಟಿ ಜನರನ್ನು ಮರುಳುಗೊಳಸುತ್ತಾರೆ. 
ಅಲ್ಲಾಹನನ್ನು ಬಿಟ್ಟು ಇಂತಿಂತಹವರನ್ನು ಓಡಿದರೆ ಈ ಲೋಕದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಸಿದ್ಧಿಸುವುದು ಹಾಗೂ ಇಲ್ಲಿನೀವು ಎಷ್ಟೇ ಪಾಪ 
ಮಾಡಿದರೂ" ಪರಲೋಕದಲ್ಲಿ, ಅವರು ಸಮಗೆ ಅಲ್ಲಾಹನಿಂದ ಕ್ಷಮೆ ಕೊಡಿಸುವರು ಎಂಬ ಪೊಳ್ಳು ಭರವಸೆಗಳನ್ನು ನೀಡುತ್ತಾರೆ. 

69. ಅರ್ಥಾತ್‌, ಈ ಅಗಾಧ ಪ್ರಪಂಚವು ಅಲ್ಲಾಹನು ಆಧರಿಸಿದುದರಿಂದ ನೆಲೆ ನಿಂತಿದೆ. ಯಾವುದೇ. ದೇವಚರ, ಜಿನ್ನ್‌ 
ಪ್ರವಾದಿ ಅಥವಾ ಔಲಿಯಾಗಳು ಇದನ್ನು ಆಧರಿಸಿಲ್ಲ ಪ್ರಪಂಚವನ್ನು ಬಿಡಿ, ತಮ್ಮನ್ನೇ ಆಧರಿಸುವಷ್ಟು ಸಾಮರ್ಥ್ಯ ಅವರಿಗಿಲ್ಲ 
ಪ್ರತಿಯೊಬ್ಬನೂ ತನ್ನ ಹುಟ್ಟು ಮತ್ತು ಉಳಿವಿಗೆ ಅಲ್ಲಾಹನನ್ನೇ ಆಶ್ರಯಿಸಿದ್ದಾನೆ. ದೇವನ ಗುಣಗಳು ಮತ್ತು ಅಧಿಕಾರದಲ್ಲಿ 
ಯಾರಿಗಾದರೂ ಪಾಳಿದೆಯೆಂದು ಭಾವಿಸುವುದು ಮೂರ್ಯತನ ಮತ್ತು ಮೋಸಗಾರಿಕೆಯಾಗಿದೆಯೆಂಬುದರಲ್ಲಿಸಂಶಯವಿಲ್ವ 


ಕಾಂಡ -22 


42 


GSS Ae 2೫9 sD SI EIS pee ; 
EES ೫9 ಕ್ರ 10 OHSS 


2 
ತ್‌ 
ಟ್‌ ಲ 1 ಜಾ ೨ಗ್ಗದ್ದ ಕೃ ಕ್ಸ್‌ 


ಬ ಗ ಮಡ ಎ. ಟು 
SKI 204 INL os, He 


ted 


ತಲು ತಿ ಹಿ ಲಖಿ 665 ಈ 1 ೪6 ಒಡೆ 
ASCSM LE SoS KS 56 ೪ 


239 ಆಯಿ Ww» 


68 AE ಭಾ SY ೪3000, 4 Os GE 
& ಥ್ರ 1 SL ಖಿ 


(42-45) ಓರ್ವ ಎಚ್ಚರಿಕೆ ಕೊಡುವವನು ಇವರ ಬಳಿಗೆ ಟು ಬಿಡುತ್ತಿದ್ದರೆ ಇವರು ಜಗತ್ತಿನ ಇತರೆಲ್ಲ 
ಜನಾಂಗಗಳಿಗಿಂತ ಹೆಚ್ಚು ಸನ್ಯಾರ್ಗಗಾಮಿಗಳಾಗುತ್ತಿದ್ದರೆಂದು ಇವರು ದೃಢವಾಗಿ. ಅಲ್ಲಾಹನ ಆಣೆ ಹಾಕುತ್ತಾ 
ಹೇಳುತ್ತಿದ್ದರು.” ಆದರೆ, "ಎಚ್ಚರಿಕ ಕೊಡುವವನು ಇವರ ಬಳಿಗೆ ಬಂದಾಗ ಅವನ ಆಗಮನವು ಇವರಲ್ಲಿಸತ್ಯದ ಬಗ್ಗೆ 
ದ್ವೇಷದ ಹೊರತು ಇನ್ನಾವುದನ್ನೂ ವೃದ್ಧಿಸಲಿಲ್ಲ ಇವರು ಭೂಮಿಯಲ್ಲಿ ಇನ್ನಷ್ಟು ಹೆಚ್ಚು ಅತಿಕ್ರಮವಸಗತೊಡಗಿದರು 
ಮತ್ತು ಕುತಂತ್ರಗಳನ್ನು 'ಹೂಡತೊಡಗಿದರು. ವಸ್ತುತಃ ಕುತಂತ್ರಗಳು ಅವುಗಳನ್ನು ಹೊಡುವವರನ್ನೇ ಅಧೋಗತಿಗೆ 
ಇಳಿಸಿ ಬಿಡುತ್ತವೆ. ಇನ್ನು ಗತ ಜನಾಂಗಗಳೊಂದಿಗೆ ಅಲ್ಲಾಹನು ತೋರಿದ " ಕಾರ್ಯನೀತಿ 'ಅವರೊಂದಿಗೂ 
ತೋರಬೇಕೆಂದು ಇವರು. ನಿರೀಕ್ಷಿಸುತ್ತಿರುವರೇ?” ಹಾಗಿದ್ದರೆ ನೀವು ಅಲ್ಲಾಹನ ಕಾರ್ಯನೀತಿಯಲ್ಲಿ ಯಾವುದೇ 
ಬದಲಾವಣೆಯನ್ನು ಕಾಣಲಾರಿರಿ ಮತ್ತು ಯಾವುದೇ ಶಕ್ತಿಯು ಅಲ್ಲಾಹನ ಕಾರ್ಯನೀತಿಯನ್ನು ಅದರ ನಿಶ್ಚಿತ 
ಪಥದಿಂದ ಬದಲಾಯಿಸಬಲ್ಲುದೆಂಬುದನ್ನು ನೀವು ಕಾಣಲಾರಿರಿ. ಇವರಿಗಿಂತ ಮುಂಚೆ ಗತಿಸಿದವರ ಪರಿಣಾಮ 
ಏನಾಯಿತೆಂದು ಕಂಡುಕೊಳ್ಳಲು ಇವರು ಭೂಮಿಯ ಮೇಲೆಂದೂ ಸಂಚರಿಸಲಿಲ್ಲವೇ? ಅವರು ಇವರಿಗಿಂತ 
ಅಧಿಕ ಬಲಶಾಲಿಗಳಾಗಿದ್ದರು. ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಲ್ಲಾಹನನ್ನು ಸೋಲಿಸಬಲ್ಲ ಯಾವ 
ಶಕ್ತಿಯೂ ಇಲ್ಲ ಅವನು “ಸರ್ವವನ್ನೂ ಬಲ್ಲವನು ಮತ್ತು ಸರ್ವಶಕ್ತನು. ಅವನು ಜನರನ್ನು ಅವರು. ಮಾಡಿದ 
ದುಷ್ಕರ್ಮಗಳಿಗಾಗಿ ಹಿಡಿಯುತ್ತಿದ್ದರೆ, ಭೂಮಿಯ ಮೇಲೆ ಒಂದು ಜೀವಿಯನ್ನೂ ಜೀವಂತ ಬಿಡುತ್ತಿರಲಿಲ್ಲ ಆದರೆ, 
ಅವನು ಅವರಿಗೆ ಒಂದು ನಿಶ್ಚಿತ “ಸಮಯದವರೆಗೆ ಕಾಲಾವಕಾಶ ಕೊಡುತ್ತಿದ್ದಾನೆ. ಅನಂತರ ಅವರ ನಿಶಿತ ಕಾಲ 
ಬಂದಾಗ ಅಲ್ಲಾಹ್‌ ತನ್ನ ದಾಸರನ್ನು ನೋಡಿಕೊಳ್ಳುವನು. | 


70. ಅಂದರೆ ಇಷ್ಟು ದೊಡ್ಡ ಉದ್ದಟತನ ತೋರಿದರೂ ಅವರಿಗೆ ಶಿಕ್ಷೆ ಕೊಡುವಲ್ಲಿ ಅವಸರ ಪಡದಿರುವುದು ಅಲ್ಲಾಹನ ಅಪಾರ 
ಸಹಶೀಲತೆ ಮತ್ತು ಕ್ಷಮಾ ಗುಣದಿಂದಾಗಿದೆ. 

11. ಪ್ರವಾದಿಯವರ ನೇಮಕಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಅರಬರೂ ವಿಶೇಷವಾಗಿ ಕುರೈಶರೂ ಯಹೂದಿಯರ ಮತ್ತು ಕೈಸ್ತರ 
ಕೆಟ್ಟು ಹೋದ ನೈತಿಕ ಸ್ಥಿತಿಯನ್ನು ಕಂಡು ಈ ಮಾತನ್ನು ಹೇಳುತ್ತಿದ್ದರು. ಅವರ ಈ ಮಾತಿನ ಪ್ರಸ್ತಾಪವು ಈ ಹಿಂದೆ ಅಲ್‌ ಅನ್‌ಆಮ್‌ 
ಅಧ್ಯಾಯದ 156-157ನೇ ವಚನಗಳಲ್ಲಿ ಬಂದಿದೆ. ಮುಂದೆ ಅಸ್ಪಾಫ್ಟಾತ್‌ ಅಧ್ಯಾಯದ 167-169ನೇ ವಚನಗಳಲ್ಲಿ ಬರಲಿದೆ. 

72. ಅರ್ಥಾತ್‌, ಅಲ್ಲಾಹನ ಪ್ರವಾದಿಯನ್ನು ನಿರಾಕರಿಸುವ ಜನಾಂಗವನ್ನು ನಾಶ ಪಡಿಸಲಾಗುತ್ತದೆಂಬ ಅಲ್ಲಾಹನ 
ಕಾನೂನು ಇವರ ಮೇಲೂ ಜಾರಿಗೊಳ್ಳಲೆಂದು ಕಾಯುತ್ತಿದ್ದಾರೆಯೇ?. | ' 


| 


ಲ್ಲ 


ಕಾಂಡ -22 


36. ಯಾಸೀನ್‌ 
ಹೆಸರು 


ಆರಂಭದ ಎರಡು ಅಕ್ಷರಗಳನ್ನೇ ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 


ಅವತೀರ್ಣ ಕಾಲ 

ವಿವರಣಾ ಶೈಲಿಯನ್ನು ಗಮನಿಸುವಾಗ ಈ ಅಧ್ಯಾಯವು ಪ್ರವಾದಿ(ಸ) ಅವರ ಮಕ್ಕಾ ಜೀವನದ ಮಧ್ಯಕಾಲದ ಕೊನೆಯಲ್ಲಿ 
ಅಥವಾ ಮಕ್ಕಾ ಜೀವನದ ಅಂತ್ಯ ಕಾಲಾವಧಿಯಲ್ಲಿ ಅವತೀರ್ಣವಾಯಿತೆಂದು ತಿಳಿಯುತ್ತದೆ. 
ಮುಖ್ಯ ವಿಷಯ 

ಕುರೈೆಶರು. ಹ.ಮುಹಮ್ಮದ್‌ರಸು ಪ್ರವಾದಿತ್ಯವನ್ನು ಸ್ವೀಕರಿಸದೆ ಅದನ್ನು ಅಕ್ರಮ ಹಾಗೂ ಅಪಹಾಸ್ಯದೊಂದಿಗೆ 
ಪ್ರತಿಭಟಿಸುತ್ತಿದ್ದುದರಿಂದ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಕೆ ನೀಡುವುದೇ ಈ ಉಪನ್ಯಾಸದ ಮುಖ್ಯ ಉದ್ದೇಶ. 
ಇದರಲ್ಲಿ ಎಚ್ಚರಿಕೆಯ ಅಂಶವು ಅಧಿಕವೂ ಸುಸ್ನಷ್ಠವೂ ಆಗಿದೆ. ಆದರೆ ಆಗಾಗ ಎಚ್ಚರಿಕೆಯೊಂದಿಗೆ ಆಧಾರ ಪ್ರಮಾಣಗಳ ಸಹಿತ 
ಜೋಧನೆಯನ್ನೂ ನೀಡಲಾಗಿದೆ. 
ಇದರಲ್ಲಿ ಕೊಟ್ಟಿರುವ ಆಧಾರ ಪ್ರಮಾಣಗಳು: 

* ವಿಶ್ವ ಸಂಕೇತಗಳ ಮತ್ತು ಸಹಜ ಬುದ್ಧಿಯ ಮೂಲಕ ತೌಹೀದ್‌ಗೆ (ಏಕದೇವ ವಿಶ್ವಾಸಕ್ಕಿ. 

6 ವಿಶ್ವ ಸಂಕೇತಗಳ, ಸಹಜ ಬುದ್ಧಿಯ ಹಾಗೂ ಮಾನವನ ಸ್ವಂತ ಅಸ್ತಿತ್ವದ ಮೂಲಕ ಪರಲೋಕ ವಿಶ್ನಾಹಕ್ಕೆ 

9 ಹ ಮುಹಮೃದ್‌ರವರು(ಸ) ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ, ಕೇವಲ ನಿಸ್ವಾರ್ಥವಾಗಿ ' ಇಷ್ಟೆಲ್ಲಾ ಕಷ್ಟ 
ಕಾರ್ಪಣ್ಯಗಳನ್ನು ಈ ಸಂದೇಶದ ಪ್ರಚಾರ ಕಾರ್ಯದಲ್ಲಿ ಸಹಿಸುತ್ತಿದ್ದರು. ಅವರು ಕರೆ ನೀಡುತ್ತಿರುವ ವಿಷಯಗಳು ನ್ಯಾಯೋಚಿತ. 
ವಾಗಿದ್ದುವು. ಅವುಗಳನ್ನು ಸ್ವೀಕರಿಸಿಕೊಳ್ಳುವುದು ಜನರಿಗೇ ಹಿತಕರವಾಗಿತ್ತು. ಇವುಗಳ ಮೂಲಕ ಅವರ ಸಂದೇಶ ವಾಹಕತ್ಚಕ್ತೆ. 

ಈ ಆಧಾರ ಪ್ರಮಾಣಗಳ ಬಲದಿಂದ ಅವರ ಹೃದಯಗಳ ಬೀಗ ಮುದ್ರೆ ಒಡೆಯುವಂತೆ ಹಾಗೂ ಸತ್ಯ ಸ್ಥಾನದ 
ಕಿಂಚಿತ್ತಾದರೂ ಅರ್ಹತೆಯಿದ್ದವರು ಪ್ರಭಾವಿತರಾಗುವಂತೆ, ಗದರಿಕೆ ಹಾಗೂ ಎಚ್ಚರಿಕೆ ನೀಡುವಂತಹ ಎಷಯಗಳು. ಪದೇಪದೆ! 
ಶಕ್ತಿಯುತವಾಗಿ ಅವತೀರ್ಣಗೊಂಡಿವೆ. 

ಯಾಸೀನ್‌ ಅಧ್ಯಾಯವನ್ನು "ಕುರ್‌ಆನಿನ ಹೃದಯ' ಎಂದು ಪ್ರವಾದಿವರ್ಯರು(ಸ) ಹೇಳಿರುವುದಾಗಿ ಹ.ಇಮಾಮ್‌ 
ಅಹ್ಮದ್‌, ಅಬೂದಾವೂದ್‌, ನಸಾಈ, ಇಬ್ದುಮಾಜಃ ತಬ್ರಾನಿ ಮುಂತಾದವರು "ಮಲಕಿಲ್‌ ಬಿನ್‌ ಯಸಾರ್‌'ರಿಂದ ವರದಿ 
ಮಾಡಿರುತ್ತಾರೆ. ಇದು "ಫಾತಿಹಃ' ಅಧ್ಯಾಯವು "ಉಮ್ಮುಲ್‌ ಕುರ್‌ಆನ್‌' (ಕುರ್‌ಆನಿನ ಮಾತೆ) ಆಗಿದೆ ಎಂದು ಹೇಳಿದಂತಹ 
ಉಪಮೆಯಾಗಿದೆ. "ಫಾತಿಹಃ'ವನ್ನು "ಉಮ್ಮುಲ್‌ ಕುರ್‌ಆನ್‌' ಎನ್ನಲು ಕಾರಣವೇನೆಂದರೆ, ಅದರಲ್ಲಿ ಪವಿಶ್ರ ಕುರ್‌ಆನಿನ 
ಸಂಪೂರ್ಣ ಶಿಕ್ಷಣದ ಸಾರಾಂಶ ಅಡಗಿದೆ. ಯಾಸೀನನ್ನು "ಕುರ್‌ಆನಿನ ಮಿಡಿಯುತ್ತಿರುವ ಹೃದಯ'ವೆನ್ನಲು ಕಾರಣವೇನೆಂದರೆ 
ಅದು ಕುರ್‌ಆನಿನ ಆಹ್ವಾನವನ್ನು ಶಕ್ತಿಯುತವಾದ ರೀತಿಯಲ್ಲಿ ಮುಂದಿಡುತ್ತದೆ. ಇದರಿಂದ ನಿಷ್ಕ್ರಿಯತೆ ದೂರವಾಗಿ ಅತ್ಮವು 
ಕ್ರಿಯಾಶೀಲವಾಗುತ್ತದೆ. ನ 

ಜೂ ರಿತಿ 33 “ನಿಮ್ಮ ಪೈಕಿ ಮರಣ ಹೊಂದುವವರ ಬಳಿ "ಯಾಸೀನ್‌' ಅಧ್ಯಾಯವನ್ನು ಓದಿರಿ'' 
ಎಂದು ಹ.ಮಲಕಿಲ್‌ ಬಿನ್‌ ಯಸಾರ್‌ರಿಂದಲೇ ಹ.ಇಮಾಮ್‌ ಅಹ್ನದ್‌, ಅಬೂದಾವೂದ್‌ ಮತ್ತು ಇಬ್ಬುಮಾಜಃರವರು 
ವರದಿ ಮಾಡಿದ್ದಾರೆ. ಮರಣ ಹೊಂದುತ್ತಿರುವಾಗ ಓರ್ವ ಮುಸ್ಲಿಮನ ಮನಮಸ್ತಿಷ್ಠಗಳಲ್ಲಿ ಇಸ್ಲಾಮಿನ ವಿಶ್ವಾಸಗಳು 
ನವೀಕರಿಸಲ್ಪಡಬೇಕು. ಮಾತ್ರವಲ್ಲ ಮುಖ್ಯವಾಗಿ ಪರಲೋಕದ ಸಂಪೂರ್ಣ ಚಿತ್ರವೂ ಅವನ ಮುಂದೆ ಬಂದು ಬಿಡಬೇಕು. 
ಇಹಲೋಕದ ಈ ಫಟ್ಟವನ್ನು ದಾಟಿ, ಮುಂದೆ ಯಾವಯಾವ ಘಟ್ಟಗಳು ಎದುರಾಗಲಿಕ್ಕಿವೆ ಎಂದು ತಿಳಿಸುವುದೇ ಇದರ ಔಚಿತ್ಯ. 
ಇದಕ್ಕಾಗಿ ಅರಬಿ ಬಾರದವನ ಮುಂದೆ ಯಾಸೀನ್‌ ಅಧ್ಯಾಯವನ್ನು ಓದುವುದರ ಜತೆಗೆ ಅದರ ಅನುವಾದವನ್ನೂ ಓದಿದರೆ, 
ನೆನಪಿಸಿ ಕೊಡುವಂಥ ಕಾರ್ಯವೂ ಪೂರ್ತಿಗೊಂಡಂತಾಗುವುದು. ` 


ಕಾಂಡ - 22 


hls 


> Cie LA EN PE TTA 1 ೨ಗ್ರ, ಟಟ 
ಬಜ ಪೀ? ಲಾ. 
OBES Aa OME DoT SIE ಹಿ 


> 


NL AT NSO 3 JED 1೫ WEASEL 


~~ 


36. ಯಾಸೀನ್‌ 


(ಅವತೀರ್ಣ ಮಕ್ಕಾದಲ್ಲಿ ) 
ಸೂಕ್ತಗಳು-83 | ರುಕೂಆ್‌ಗಳು-5 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 

(1-6) ಯಾಸೀನ್‌." ಯುಕ್ತಿಪೂರ್ಣವಾದ ಕುರ್‌ಆನಿನಾಣೆ ನಿಶ್ಚಯವಾಗಿಯೂ ನೀವು ಅಲ್ಲಾಹನ 
ಸಂದೇಶವಾಹಕರಲ್ಲಾಗಿರುತ್ತೀರಿ.? 'ನೇರ ಮಾರ್ಗದಲ್ಲಿದ್ದೀರಿ. (ಈ ಕುರ್‌ಆನ್‌) ಅತ್ಯಂತ ಪ್ರಬಲನೂ ಕರುಣಾಳುವೂ 
ಆದವನಿಂದ ಅವತೀರ್ಣಗೊಂಡುದಾಗಿದೆ.3 (ಇದು) ಪೂರ್ವಿಕರು ಎಚ್ಚರಿಸಲ್ಪಟ್ಟಿರದ ಕಾರಣದಿಂದ ಬೋಧ 
ಶೂನ್ಯರಾಗಿ ಬಿಟ್ಟಿರುವಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ಕೊಡುವಂತಾಗಲು.* 

(1-11) ಇವರಲ್ಲಿ ಹೆಚ್ಚಿನವರು (ಯಾತನೆಯ) ತೀರ್ಪಿಗೆ ಅರ್ಹರಾಗಿ ಬಿಟ್ಟಿದ್ದಾರೆ. ಆದುದರಿಂದಲೇ 
ಅವರು ವಶ್ವಾಸವಿರಿಸುವುದಿಲ್ಲ* ನಾವು ಅವರ ಕೊರಳುಗಳಿಗೆ ಕಂಠ ಕಡಗಗಳನ್ನು ಹಾಕಿರುತ್ತೇವೆ. ಅವುಗಳಿಂದಾಗಿ 
ಅವರು ಗಲ್ಲದ ವರೆಗೆ ಬಿಗಿಯಲ್ಲಟ್ಟಿದ್ದಾರೆ. ಆದುದರಿಂದಲೇ ಅವರು ತಲೆಯನ್ನೆತ್ತಿಕೊಂಡು ನಿಂತಿದ್ದಾರೆ." ನಾವು 
ಒಂದು ಗೋಡೆಯನ್ನು ಅವರ ಮುಂದೆಯೂ ಒಂದು ಗೋಡೆಯನ್ನು ಅವರ ಹಿಂದೆಯೂ ನಿಲ್ಲಿಸಿದ್ದೇವೆ. ಹೀಗೆ 


1. ಇದರ ಅರ್ಥ "ಓ ಮಾನವಾ' ಅಥವಾ “ಓ ವ್ಯಕ್ತಿಯೇ,' ಎಂದಾಗಿರುತ್ತದೆಂದು ಇಬ್ನ್‌ ಅಬ್ಬಾಸ್‌, ಇಕ್‌ರಿಮಃ, ದಹ್ವಾಕ್‌, ಹಸನ್‌ 
ಬಸರೀ ಮತ್ತು ಸುಫಿಯಾನ್‌ ಬಿನ್‌ ಉಯ್ಯೆನಾರು ಹೇಳುತ್ತಾರೆ. ಬೇರೆ ಕೆಲವು ವ್ಯಾಖ್ಯಾನಕಾರರು ಇದು ಸಮಾ ಟ “ಓ ಸರದಾರರೇ,' 
ಎಂಬುದರ ಸಂಕ್ಷಿಪ್ತ ರೂಪವೆಂದೂ ಹೇಳಿದ್ದಾರೆ. ಈ ವ್ಯಾಖ್ಯೆಯ ಪ್ರಕಾರ ಇದರ ಸಂಬೋಧಿತರು ಪ್ರವಾದಿ ಮುಹಮ್ಮದ್‌(ಸ) ಆಗಿರುತ್ತಾರೆ. 

2. ಮಾತನ್ನು ಈ ರೀತಿ ಆರಂಭಿಸಲಿಕ್ಕೆ ಪ್ರವಾದಿವರ್ಯರಿಗೇಸು ತನ್ನ ಪ್ರವಾ ಕದ ಬಗ್ಗೆ ಸಂಶಯವಿತ್ತೆಂಬುದು ಕಾರಣವಲ್ಲ 
ಅವರಿಗೆ ಅದರ ಮೇಲೆ ವಿಶ್ವಾಸವುಂಟು ಮಾಡಲಿಕ್ಕಾಗಿ ಅಲ್ಲಾಹನು ಹೀಗೆ ಹೇಳಬೇಕಾಗಿ ಬಂತೆಂದೂ ಅರ್ಥವಲ್ಲ ಆಗ: ಕುರೈಶ್‌ 
ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ಪ್ರವಾದಿತ್ತವನ್ನು ಅತ್ಯುಗ್ರವಾಗಿ ನಿರಾಕರಿಸುತ್ತಿದ್ದರು. ಆದುದರಿಂದ ಅಲ್ಲಾಹನು ಯಾವ 
ಪೀಠಿಕೆಯೂ ಇಲ್ಲದೆ, "ನೀವು ಖಂಡಿತವಾಗಿಯೂ ಸಂದೇಶವಾಹಕರಲ್ಲಾಗಿರುತ್ತೀರಿ! ಎಂದೇ ಮಾತನ್ನು ಆರಂಭಿಸಿದನು. ಎಂದರೆ 
ನಿಮ್ಮ ಪ್ರವಾದಿತ್ವವನ್ನು ನಿರಾಕರಿಸುವವರು ಮಹಾ ಅಪರಾಧಿಗಳು ಎಂದರ್ಥ. ಈ ವಿಷಯದ ಬಗ್ಗೆ ಕುರ್‌ಆನಿನ ಆಣೆ ಹಾಕಲಾಗಿದೆ. 
ಕುರ್‌ಆನಿನ ವರ್ಣನೆಗಾಗಿ "ಹಕೀಮ್‌' (ಯುಕ್ತಿಪೂರ್ಣ) ಎಂಬ ಪದವನ್ನು ಉಪಯೋಗಿಸಲಾಗಿದೆ. "ನೀವು ನಿಜಕ್ಕೂ ಪ್ರವಾದಿಯೇ' 
ಎಂಬ ಬಗ್ಗೆ ಯುಕ್ತಿಯ ಆಗರವಾದ ಈ ಕುರ್‌ಆನೇ ಆಧಾರವಾಗಿದೆ ಎಂದು ಇದರ: ಅರ್ಥ. ಇಷ್ಟು ಯುಕ್ತಿಪೂರ್ಣವಾದ 
ವಾಣಿಯನ್ನುಯಾರು ಮುಂದಿರಿಸುತ್ತಿದ್ದಾನೋ ಅವನು ಖಂಡಿತವಾಗಿಯೂ ಅಲ್ಲಾಹ! ನ ಸಂದೇಶವಾಹಕನೆಂದು ಆ ವಾಣಿಯು ಸ್ವಯಂ 
ಸಾಕ್ಷ್ಯ ನುಡಿಯುತ್ತದೆ. ಇಂತಹ. ಒಂದು ವಾಣಿಯನ್ನು ರಚಿಸಲಿಕ್ಕೆ ಯಾವ ಮಾನವನಿಗೂ ಸಾಧ್ಯವಿಲ್ಲ ಹ.ಮುಹಮ್ಮದ್‌(ಸು ಅವರು 
ಈ ವಾಣಿಯನ್ನು ತಾನೇ ರಚಿಸಿಕೊಂಡು ತರುತ್ತಿದ್ದಾರೆ ಅಥವಾ ಬೇರೆಯವರಿಂದ ಕಲಿತುಕೊಂಡು ಬಂದು ಹೇಳುತ್ತಾರೆಂದು ಅವರನ್ನು 


ಕಾಂಡ-22 


190 ತಪ್ಪೀಮುಲ್‌ ಕುರ್‌ಆನ್‌ 


ಚೆನ್ನಾಗಿ ಬಲ್ಲವರಾರೂ ಹೇಳಲಾರರು. (ವಿವರಣೆಗಾಗಿ ನೋಡಿರಿ: 10:ಟಿ, 20-22, 44- 45; 17:4. 104-105; 24:ಪೀಡಿಕೆ; 
17: 104- 105; 26:ಟಿ.1; 27:ಟಿ.93; 28:62-24, 102-109; 29:88-91; 30:ಐತಿಹಾಸಿಕ ಹಿನ್ನೆಲೆ ಟಿ. 1-3) 

3. ಇಲ್ಲಿ ಕುರ್‌ಆನನ್ನು ಅವತೀರ್ಣಗೊಳಿಸುವವನ ಎರಡು ಗುಣವಿಶೇಷಗಳನ್ನು ಪ್ರ ಪ್ರಸ್ತಾಪಿಸಲಾಗಿದೆ. ಒಂದು "ಅದಿಖೀರುಖ್‌' 
(ಅತ್ಯಂತ ಪ್ರಬಲ) ಇನ್ನೊಂದು "ರಹೀಮ್‌ (ಕರುಣಾಳು). ಒಂದನೆಯ ಗುಣವಿಶೇಷ ಷವನ್ನು ಹೇಳಲು ಕಾರಣವೇನೆಂದರೆ ಈ 
ಕುರ್‌ಆನನ್ನು ನಿರಾಕರಿಸಿದರೆ ನಿಮಗೇನೂ ಆಗದೆಂದು ನೀವು ಕಡೆಗಣಿಸಿಬಿಡಬೇಕಾದರೆ ಇದೇನೂ ಕೇವಲ ಅಸಮರ್ಥನಾದ 
ಓರ್ವ ಉಸದೇಶಕನ ಉಪದೇಶವಲ್ಲ ಸರ್ವವನ್ನೂ ಅತಿಜಯಿಸಬಲ್ಲ ಅತ್ಯಂತ ಪ್ರಬಲನಾದ ಜಗದೊಡೆಯನ ವಾಣಿಯಿದು. 
ಅವನ ತೀರ್ಪು ಕಾರ್ಯಗತಗೊಳ್ಳುವುದನ್ನು ತಡೆಯುವ ಸಾಮರ್ಥ್ಯ "ಯಾರಿಗೂ ಇಲ್ಲ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲಿಕ್ಕೂ 
ಯಾರಿಂದಲೂ ಸಾಧ್ಯವಾಗದು ಎಂದಾಗಿರುತೆದೆ. ಎರಡನೆಯ ಗುಣವಿಶೇಷವನ್ನು ಹೇಳುವ ಉದ್ದೇಶವು ನೀವು ಪಥಭ್ರಷ್ಠಕೆಯಿಂದ 
ಪಾರಾಗಿ ನೇರ ಮಾರ್ಗದಲ್ಲಿ ನಡೆಯುವಂತೆ ತನ್ಮೂಲಕ ನಿಮಗೆ ಇಹಪರಗಳೆರಡರಲ್ಲೂ ವಿಜಯ ಪ್ರಾಪ್ತಿಯಾಗುವಂತೆ ಮಾಡಲಿಕ್ಕೆ 
ನಿಮ್ಮ ಸನ್ಮಾರ್ಗದರ್ಶನಕ್ಕಾಗಿ. ತನ್ನ ಸಂದೇಶ ವಾಹಕರನ್ನು ಕಳುಹಿಸಿ ಈ ಉದ್ದಂಥವನ್ನು ಅವತೀರ್ಣಗೊಳಿಸಿದುದು ಅವನ 
ಅಪಾರ ಕರುಣೆಯ ದ್ಯೊ ಆತಕವಾಗಿದೆ ಎಂದು ತಿಳಿಸ! ಲಿಕ್ಕಾಗಿರುತ್ತದೆ. 

4. ವಚನಕ್ಕೆ ಎರಡರ್ಥಗಳಿರಬಹುದು- ಒಂದು ಮೇಲೆ ಕೊಟ್ಟದ್ದು ಇನ್ನೊಂದು- "ನೀವು ಒಂದು ಜನಾಂಗದ ಜನರಿಗೆ 
ಅವರ ಪೂರ್ವಿಕರು ಎಚ್ಚರಿಕ ನೀಡಲ್ಪಟ್ಟಿದ್ದ ವಿಷಯದ ಬಗೆಗೇ ಎಚ್ಚರಿಕೆ ನೀಡಿರಿ. “ಎಕೆಂದರೆ ಅವರು ಅಲಕ್ಷ್ಮ್ಯದಲ್ಲಿ. ಬಿದ್ದಿದ್ದಾರೆ' ಎಂದೂ 
ಈ ಸೂಕ್ತವನ್ನು. ಅನುವಾದಿಸಬಹುದು. "ಇದರ ಅರ್ಥವನ್ನು] ಮೇಲೆ ಕೊಟ್ಟಿರುವ ಅನುವಾದ ಪ್ರಕಾರ ತೆಗೆದುಕೊಂಡಾಗ ಪೂರ್ವಿಕರೆಂದರೆ 
ಅತಿ ಸಮೂಪ ಲದ ಪೂರ್ವಿಕರೆಂದರ್ಥವಾಗುತ್ತದೆ. ಏಕೆಂದರೆ ಬಹಳ. ಹಿಂದಿನ ಕಾಲದಲ್ಲಿ ಅರಬ್‌ ದೇಶದಲ್ಲಿ ಅನೇಕ ಪ್ರವಾದಿಗಳು 
ಬಂದಿದ್ದರು. ಎರಡನೇ ಅರ್ಥದಲ್ಲಿ ಅನುವಾದಿಸಿದಾಗ, ಬಹಳ ಹಿಂದಿನ ಕಾಲದಲ್ಲಿ ಈ ಜನಾಂಗದ ಪೂರ್ವಿಕರಿಗೆ ಯಾವ ಸಂದೇಶ 
ಬಂದಿತ್ತೋ ಅದನ್ನು ಪುನಃ ನವೀಕರಿಸಿರಿ, ಏಕೆಂದರೆ ಇವರು ಅದನ್ನು ಮರತುಬಿಟ್ಟಿದ್ದಾರೆ ಎಂದಾಗುತ್ತದೆ. ಈ ರೀತಿಯಲ್ಲಿ ಎರಡೂ 
ಅನುವಾದಗಳಲ್ಲಿ ವೈರುಧ್ಯ: ವೇನೂ ಇಲ್ಲ ತಾಶ್ಪರ್ಯದ ದೃಷ್ಟಿಯಿಂದ ಎರಡೂ ಸರಿಯಾಗಿಯೇ ಇವೆ. 

ಇಲ್ಲಿ ಒಂದು ಸಂಶಯಕ್ಕೆ ಆಸ್ಪ ಸ್ಪದವಿದೆ. ಅದೇನೆಂದರೆ ಆ ಜನಾಂಗದ ಪೂರ್ವಿಕರ ಬಳಿ ಯಾವುದೇ ಎಚ್ಚರಿಕೆ ನೀಡುವವನು 
ಬಾರದ ಒಂದು ದೀರ್ಪ ಕಾಲವು ಕಳೆದು ಹೋಗಿತ್ತು. ಹಾಗಿರುವಾಗ ಆ ಕಾಲದಲ್ಲಿ ಅವರು ತಮ್ಮ ಪ ಪಥಭ್ರಷ್ಟತೆಗೆ ತಾವೇ 
ಹೊಣೆಗಾರರಾಗುವುದು ಹೇಗೆ? ಈ ಪ್ರ ಪ್ರಶ್ನೆಗೆ ಉತ್ತರ ಹೀಗಿದೆ ಅಲ್ಲಾಹನು ಈ ಭೂಮಿಗೆ ಪ್ರವಾದಿಯನ್ನು ಕಳುಹಿಸಿದಾಗ ಅವರ ಶಿಕ್ಷಣ 
ಹಾಗೂ ಮಾರ್ಗದರ್ಶನಗಳು ದೂರದೂರದ ಪ್ರದೇಶಗಳಿಗೂ ಹಬ್ಬಿ ಅನೇಕ ತಲೆಮಾರುಗಳವರೆಗೆ ಮುಂದುವರಿಯುತ್ತವೆ. ಇದರ 
ಪ್ರಭಾವ ಉಳಿದಿರುವವರೆಗೂ ಪ್ರವಾದಿಯ ಅನುಯಾಯಿಗಳಲ್ಲಿ. ಸನ್ಮಾರ್ಗದರ್ಶನದ ಜ್ಯೋತಿಯನ್ನು ಬೆಳಗುತ್ತಿರುವಂಥವರು 
ಉದ್ಭನಿಸುತ್ತಿರುವವರೆಗೂ ಈ ಜಗತ್ತನ್ನು ದಿವ್ಯ ಮಾರ್ಗದರ್ಶನ ಎರಹಿತ ವಾಗಿತ್ತೆನ್ನಲಾಗುವುದಿಲ್ಲ ಆ ಪ್ರವಾದಿಯ ಶಿಕ್ಷಣದ ಚಿಹ್ನೆಗಳು 
ಸಂಪೂರ್ಣ ಅಳಿದು ಹೋದಾಗ ಅಥವಾ ಅದರಲ್ಲಿ ಮಾರ್ಪಾಟುಗಳುಂಟಾದಾಗ ಇನ್ನೊಬ್ಬ: ಪ್ರವಾದಿಯ ಆಗಮನವು ಅನಿವಾರ್ಯವಾಗಿ 
ಬಿಡುತ್ತದೆ. ಹ. ಮುಹಮ್ಮದ್‌(ಸ) ಅವರ ಪ್ರವಾದಿ ಮುಂಚೆ ಅರಬ್‌ ದೇಶದಲ್ಲಿ ಹ. ಇಬ್‌ರಾಹೀಮ್‌, ಹ.ಇಸ್ಟಾಈಲ್‌, ಹ.ಶುಐಬ್‌, 
ಹ.ಮೂಸಾ ಮತ್ತು ಹ.ಈಸಾ(ಅ) ಅವರ ಬೋಧನೆಗಳ ಪ್ರಭಾವವು ಸುತ್ತಮುತ್ತಲೂ ಹರಡಿಕೊಂಡಿತ್ತು. ಈ ಪ್ರಭಾವವನ್ನು ಇನ್ನಷ್ಟು 
ಹೆಚ್ಚಿಸಲಿಕ್ಕಾಗಿ ಆಗಾಗ ಆ ಜನಾಂಗದಲ್ಲೇ ಜನರು ಏಳುತ್ತಿದ್ದರು ಅಥವಾ ಹೊರನಾಡುಗಳಿಂದ ಬರುತ್ತಿದ್ದರು. ಈ ಪ್ರಭಾವವು ಅಳಿದು" 
ಹೋಗುವ" ಕಾಲವುಸ! ಸನ್ನಿಹಿತವಾದಾಗ ಹಾಗೂ ಮೂಲ ಶಿಕ್ಷಣದಲ್ಲಿ] ಮಾರ್ಪಾಟುಂಟಾದಾಗ ಅಲ್ಲಾಹನು ಹ. ಮುಹಮ್ಮದ್‌ರನ್ನುಸ) ರವಾನಿಸಿ 
ಅವರ ಸ; ಸನ್ಫಾರ್ಗದರ್ಶನದ ಕುರುಹುಗಳು ಅಳಿದು ಹೋಗದಂತಹ ಹಾಗೂ ಮಾರ್ಪಾಟಾಗದಂತಹ ವ್ಯವಸ್ಥೆಯನ್ನುಮಾಡಿಬಿಟ್ಟನು. 

5, ಪ್ರವಾದಿ ಹ.ಮುಹಮ್ಮದ್‌(ಸು ಅವರ ಧರ್ಮಾಹ್ಹಾನಕ್ಕೆ ವಿರುದ್ಧ ಛಲ, ಹಟಮಾರಿತನಗಳೊಂದಿಗೆ. ವರ್ತಿಸುತ್ತಿದ್ದು ಎಷ್ಟು 
ಮಾತ್ರಕ್ಕೂ ಅವರ ಮಾತು ಕೇಳಲಾರವೆಂದು ದೃಢ ನಿರ್ಧಾರ ಮಾಡಿಕೊಂಡಿದ್ದವರ ಪ್ರಸ್ತಾಪವಿದು. ಅವರನ್ನು ಕುರಿತು “ಇವರಲ್ಲಿ ಹೆಚ್ಚಿನವರು” 
(ಯಾತನೆಯ) ತೀರ್ಪಿಗೆ ಅರ್ಹರಾಗಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ಅವರು ವಿಶ್ವಾಸವಿರಿಸುವುದಿಲ್ಲ: ಎನ್ನಲಾಯಿತು. ತಾಶ್ಚರ್ಯವೇನೆಂದರೆ 
ಯಾರು ಉಪ! ಪದೇಶಕ್ಕೆ ಕಿವಿ ಕೊಡುವುದಿಲ್ಲವೋ ಪ್ರವಾದಿಗಳ ಮೂಲಕ ಸತ್ಯವನ್ನು ಮುಟ್ಟಿಸುವ ಹೊಣೆ ಪೂರ್ಣಗೊಳಿಸಿದ ಬಳಿಕವೂ 
ಸತ್ಯನಿಷೇಧ ನೀತಿಯನ್ನೇ ಅನುಸರಿಸುತ್ತಿರುತ್ತಾರೋ ಅವರ ಮೇಲೆ ಅವರ ಸ್ವಂತ ಕರ್ಮಗಳ ದುಷ್ಟ ಸ್ವರಿಣಾಮಗಳನ್ನು ಎರಗಿಸಿ ಬಿಡಲಾಗುತ್ತದೆ. 
ತರುವಾಯ ಅವರಿಗೆ 'ಈಮಾನಿನ (ಸತ್ಯವಿಶ್ವಾಸದ) ಅನುಗ್ರಹವೊದಗುವುದಿಲ್ಲ ಇದೇ ವಿಷಯವನ್ನು ಮುಂದೆ. "ನೀವು ಉಪ! ಪದೇಶವನ್ನು 
ಅನುಸರಿಸುವವನಿಗೆ ಮತ್ತು ದಯಾಮಯನಾದ ದೇವನನ್ನು ಪ್ರತ್ಯಕ್ಷ ನೋಡದೆಯೇ ಭಯಪಡುವವನಿಗೆ ಮಾತ್ರ ಎಚ್ಚರಿಕೆ ನೀಡ ಬಲ್ಲಿರಿ” 
ಎಂಬ ಮಾತಿನಲ್ಲಿ ವಿವರಿಸಲಾಗಿದೆ. 

6. ಈ ಸೂಕ್ತದಲ್ಲಿ 'ಕಂಠಕಡಗ'ವೆಂದರೆ ಅವರನ್ನು ಸತ್ಯಸ್ಟೀಕಾರದಿಂದ ತಡೆಯುತ್ತಿದ್ದ ಅವರ ಹಟಮಾರಿತನ. ಗಲ್ಲದ ವರೆಗೂ 
ಬಿಗಿಯಲ್ಲಡುವುದು, ತಲೆಯೆತ್ತಿ ನಿಂತಿರುವುದೆಂದರೆ ದುರಹಂಕಾರ ಮತ್ತು ಗರ್ವದಿಂದಾಗಿ : ಕುತ್ತಿಗೆಯ ಸೆಟೆಯುವಿಕೆ. “ನಾವು ಅವರ 
ಛಲ ಮತ್ತು ಹಟಮಾರಿತನವನ್ನು ಅವರ ಕಂಠಕಡಗವನ್ನಾಗಿ ಮಾಡಿಬಿಟ್ಟಿದ್ದೇವೆ ಮತ್ತು ಅವರು ಹೊಂದಿರುವ ದುರಹಂಕಾರ ಹಾಗೂ 
ಗರ್ವಗಳ ನಿಮಿತ್ತ ಅವರ ಕೊರಳುಗಳು ಎಷ್ಟರ ಮಟ್ಟಿಗೆ ಸೆಟೆದು ಹೋಗಿರುತ್ತವೆಂದರೆ ಎಷ್ಟು ಸುವ್ಯಕ್ತ ಪರಮಾರ್ಥವು ಅವರ ಮುಂದೆ 
ಬಂದರೂ ಅವರು ಆ ಕಡೆಗೆ ಗಮನವನ್ನೇ ಕೊಡಲಾರರು' ಎಂದು ಅಲ್ಲಾಹ್‌ ಇಲ್ಲಿ ಹೇಳುತ್ತಿದ್ದಾನೆ. 


ಕಾಂಡ - 22 


36. ಯಾಸೀನ್‌ ' 191 


Ned ತ 


೬೫11೭೪೫: ೬% ೨೩... 41ಸಿ ರಾ$ 
ಒಟ 155೬ ಯಂಕ ಈಟಿ ಹರ್‌ #5 


ತ್ರಿ ೨, 34 ರ 332 ಸ ಓಜ pa ಕಿ) >2 56 
ತಲಿ ಏನ ಹ TE SHEEN | 
63 4% BG 2 ೨ ಗಳಿ ೨5 ಫಿ pS ತೂ ೫ PUP 

೫445 ಬಡಿ 0 ೭0 ಸಿಆಸು ಇಹ 1 
ಅವರನ್ನು ಮುಚ್ಚಿ ಬಿಟ್ಟಿದ್ದೇವೆ. ಅವರಿಗೆ ಈಗ ಏನೂ ತೋಚುವುದಿಲ್ಲ? ಅವರಿಗೆ ನೀವು ಎಚ್ಚರಿಕೆ ಕೊಟ್ಟರೂ 
ಕೊಡದಿದ್ದರೂ ಸ ಸಿರಿಯೇ ಅವರು ವಿಶ್ವಾಸ ಸ್ವೀಕರಿಸುವವರಲ್ಲ! ಉಪದೇಶವನ್ನು ಅನುಸರಿಸುವವನಿಗೆ ಮೆತ್ತು 
ದಯಾಮಯನಾದ ದೇವನನ್ನುಪ ಪ್ರತ್ಯಕ್ಷ ನೋಡದೆಯೇ ಭೆಯಪಡುವವನಿಗೆ ಮಾತ್ರ ನೀವು ಎಚ್ಚರಿಕೆ ನೀಡಬಲ್ಲಿದಿ. 
ಅವನಿಗೆ ಕ್ಷಮೆ ಮತ್ತು ಸನ್ಮಾನ್ಯ ಪ್ರ. ಪ್ರ ಪ್ರತಿಫಲದ ಶುಭವಾರ್ತೆ ನೀಡಿರಿ. 

(12) ನಿಶ್ಚಯವಾಗಿಯೂ. ನಾವು ಒಂದು ದಿನ ಮೃತರನ್ನು ಜೀವಂತಗೊಳಿಸಲಿರುವೆವು. ಅವರು ಮಾಡಿದ 
ಕರ್ಮಗಳನ್ನೂ 'ಬಟ್ಟು ಹೋಗಿರುವ ಕುರುಹುಗಳನ್ನೂ ನಾವು ಬರೆಯುತ್ತಿದ್ದೇವೆ: * ನಾವು ಎಲ್ಲಾ ವಿಷಯಗಳನ್ನು 
ಒಂದು ತೆರೆದ? ಗ್ರಂಥದಲ್ಲಿ ಲಿಖತಗೊಳಿಸಿ ಬಿಟ್ಟಿದ್ದೇವೆ. 

(13-14) ಇವರಿಗೆ ದ್ವ ಷ್ಟಾಂತಕ್ಕಾಗಿ ಸಂದೇಶವಾಹಕರು ಬಂದಿದ್ದ ಆ ಹ ವೃತ್ತಾಂತವನ್ನು ತಿಳಿಸಿರಿ. 

ನಾವು ಅವರ ಕಡೆಗೆ ಇಬ್ಬರು ಸಂದೇಶವಾಹಕರನ್ನು ರವಾನಿಸಿದೆವು. ಅವರು ಇಬ್ಬರನ್ನೂ: ಸುಳ್ಳಾಗಿಸಿಬಟ್ಟರು. ಅನಂತರ 


7. ಅದೇ ಹಟಮಾರಿತನ ಮತ್ತು ಅಹಂಭಾವದ ಪರಿಣಾಮವಾಗಿ ಅವರು ಗತ ಇತಿಹಾಸದಿಂದ ಪಾಠ ಕಲಿಯುವುದಿಲ್ಲ 
ಮತ್ತು ಭವಿಷ್ಯದಲ್ಲುಂಟಾಗಲಿರುವ ಪರಿಣಾಮಗಳ ಬಗ್ಗೆ ವಿವೇಚಿಸುವುದೂ ಇಲ್ಲ ಅವರ ಪಕ್ಷಪಾತಿ ವರ್ತನೆಯು ಅವರನ್ನು ಎಲ್ಲ 
ಕಡೆಗಳಿಂದಲೂ ಆವರಿಸಿ ಬಿಟ್ಟಿದೆ. ಅವರ ತಪ್ಪು ಗ್ರಹಿಕೆಗಳು ಅವರ ಕಣ್ಣ ಮುಂದೆ ತೆರೆಗಳನ್ನು ಇಳಿಸಿಬಿಟ್ಟಿದ್ದು ಓರ್ವ ಶಾಂತ ಸ್ನಭಾವಿ 
ಹಾಗೂ ನಿಷ್ಠಕ್ಷಪಾತಿಗೆ ಕಂಡು ಬರುವಂತಹ ಸುಸ್ಪಷ್ಟ ಪರಮಾರ್ಥಗಳು ಅವರಿಗೆ ತೋರದಂತಾಗಿದೆ. ಒಂದು ಗೋಡೆಯನ್ನು 
ಮುಂದೆಯೂ ಇನ್ನೊಂದು ಗೋಡೆಯನ್ನು ಹಿಂದೆಯೂ, ನಿಲ್ಲಿಸಿ ಬಿಡುವುದರ ತಾತ್ಪರ್ಯ ಇದುವೇ ಆಗಿದೆ. 

8. ಇಂತಹ ಸಂದರ್ಭದಲ್ಲಿ ಧರ್ಮಾಹ್ವಾನ ಕಾರ್ಯವನ್ನು ಮಾಡುವುದು; ವ್ಯರ್ಥವೆಂದು ಇದರ ಅರ್ಥವಲ್ಲ ನಿಮ್ಮ 
ಸಾರ್ವತ್ರಿಕ ಕರೆಯು ಎಲ್ಲಾವಿಧದ ಜನರ ವರೆಗೂ ತಲಪುತ್ತದೆ. ಅವರಲ್ಲಿ ಕೆಲವರು ಮೇಲೆ ಕಾಣಿಸಿದಂಥವರು. ಇನ್ನು ಕೆಲವು ವಿಧದ 
ಜನರ ಕುರಿತು ಮುಂದಿನ ಸೂಕ್ತದಲ್ಲಿ ಬರಲಿದೆ. ಮೊದಲನೆಯ ವಿಧದ. ಜನರೊಡನೆ ವ್ಯವಹರಿಸುವ ಪ್ರಸಂಗ ಬಂದಾಗ, ಅವರು 
ನಿರಾಕರಣೆ, ಅಹಂಭಾವ, ದ್ವೇಷ ಮತ್ತು ಪ್ರತಿರೋಧಗಳಲ್ಲಿ ಸ್ಥಿರವಾಗಿರುವುದನ್ನು ಕಂಡರೆ ಅಂಥವರನ್ನು ಬಿಟ್ಟುಬಿಡಿ. ಆದರೆ ಅವರ 
ಈ ವರ್ತನೆಯಿಂದ ನೀವು ಬೇಸರಗೊಳ್ಳಬೇಡಿರಿ. ನಿರಾಶರಾಗಿ ನಿಮ್ಮ ಕಾರ್ಯವನ್ನು ಬಿಟ್ಟುಬಿಡಲೂಬೇಡಿರಿ. “ಎಕೆಂದರೆ ಇದೇ ಜನ 
ಸಮೂಹದೂಳಗೆ ಸದುಪದೇಶವನ್ನು ಸ್ವೀಕರಿಸಿಕೊಳ್ಳುವವರೂ ಅಲ್ಲಾಹನನ್ನು ಭಯಪಟ್ಟು ಸನ್ಮಾರ್ಗಕ್ಕೆ ಬರುವವರೂ ಎಲ್ಲಿದ್ದಾರೆಂಬುದು 
ನಿಮಗೆ ತಿಳಿದಿಲ್ಲ, ನಿಮ್ಮ ಧರ್ಮಾಹ್ಹಾನ ಕಾರ್ಯದ ಉದ್ದೇಶವೇ ಈ ಎರಡನೆಯ ವಿಧಧ ಪಕ ಹುಡುಕುವುದು ಮತ್ತು ಅವರನ್ನು 
ಪ್ರತ್ಯೇಕಿಸಿ ತೆಗೆಯುವುದಾಗಿದೆ. ಹಟಮಾರಿಗಳನ್ನು' ಬಿಟ್ಟುಬಿಡುತ್ತಲೂ ಈ ಬೆಲೆಬಾಳುವ ಸಂಪತ್ತನ್ನು ಸಂಗ್ರಹಿಸುತ್ತಲೂ ಹೋಗಿರಿ. 

9. ಮಾನವನಕರ್ಮಪತ್ರವುಮೂರುವಿಧದದಾಖಲೆಗಳಿಂದಕೂಡಿರುತ್ತದೆಂದು ಇದರಿಂದ ತಿಳಿದು ಬರುತ್ತದೆ. 1. ಪ್ರತಿಯೊಬ್ಬನು 
ಸ್ವತಃ ಮಾಡುವ ಪಾಪ ಅಥವಾ ಪುಣ್ಯ ಕಾರ್ಯಗಳು ಅಲ್ಲಾಹನ ಪುಸ್ತಕದಲ್ಲಿ ಲಿಖತಗೊಳ್ಳುತ್ತವೆ. 2. ಮಾನವನು ತನ್ನ ಸುತ್ತಮುತ್ತಲಿನ 
ವಸ್ತುಗಳಲ್ಲೂಸ್ಪತಃ ತನ್ನ: ದೇಹದ ಅಂಗಾಂಗಗಳಲ್ಲೂ _್ಲಬಿಡುವಂಥ ಅಚ್ಚು ್ವಗ37058100ಗಳಲ್ಲವೂ ಒತ್ತಲ್ಪಟ್ಟಿರುತ್ತವೆ. ಈ ಮುದ್ರೆಗಳೆಲ್ಲಾ 
ಒಮ್ಮೆ ಮೇಲೆದ್ದು. ಬರಲಿವೆ. ಆಗ ಅವನ ಸ್ವಂತ ಸ್ವರವು ಕೇಳಿಸುವುದು. ಆವನ ಯೋಚನೆ, ಕಲ್ಪನೆ ಮತ್ತು ಇರಾದೆಗಳ ಸಂಪೂರ್ಣ ಕಥೆಯು 
ಅವನ ಬುದ್ಧಿ ಫಲಕದಲ್ಲಿ ಬರೆದಿರುವುದೂ ಕಂಡುಬರುವುದು. ಅವನ ಪ್ರತಿಯೊಂದು ಸತ್ಯರ್ಮ, ದುಷ್ಕರ್ಮ, ಚಲನೆ ಚಟುವಟಿಕೆಗಳ 
ಚಿತ್ರಗಳು ಮುಂದೆ ಬರುವುವು. 3. ತನ್ನಮರಣಾನಂತರ ಮುಂದಿನ ಸಂತತಿಯ, ಸಮಾಜದ ಮತ್ತು ಸಕಲ ಮಾನವಕೋಟಿಯ ಮೇಲೆ 
ಬಿಟ್ಟುಹೋಗಿದ್ದತನ್ನ. ಸತ್ಕರ್ಮ ಹಾಗೂ. ದುಷ್ಕರ್ಮಗಳ ಚಿಹ್ನೆಗಳು ಯಾವ ಕಾಲದ ವರೆಗೆ ಎಲ್ಲಿಯ ತನಕ ಕಾರ್ಯವೆಸಗುತ್ತಿರುವುವೋ 
ಅವುಗಳೆಲ್ಲವೂ ಇವನ ಖಾತೆಯಲ್ಲಿ ಬರೆಯಲ್ಪಡುತ್ತಿರುವುವು. ತನ್ನ ಮಕ್ಕಳಿಗೆ ನೀಡಿದ್ದ ಯಾವತ್ತು ಒಳ್ಳೆಯ ಅಥವಾ ಕೆಟ್ಟ ತರಬೇತಿಯ, 

ತನ್ನ ಸಮಾಜದಲ್ಲಿ ಅವನು ಪ್ರಚುರ ಪಡಿಸಿದ್ದ ಯಾವತ್ತು ಒಳಿತು. ಅಥವಾ ಕೆಡುಕುಗಳ, ಮಾನವತೆಗಾಗಿ ಬಿತ್ತಿದ ಯಾವತ್ತು ಹೊವು 
ಅಥವಾ ಮುಳ್ಳುಗಳ ಸ ಸಂಪೂರ್ಣ ದಾಖಲೆ ಪತ್ರಗಳು ಅವನು ಬಿತ್ತಿದ ಬೆಳೆಯು ಫಲಕೊಡುತ್ತಿರುವವರೆಗೂ ಸಿದ್ಧಗೊಳ್ಳುತ್ತಲೇ ಇರುವುವು. 

10. ಆ ನಾಡು ಸಿರಿಯಾದ 'ಅಂತಾಕಿಯಾ' ಎಂಬ ನಗರವೆಂದೂ ಇಲ್ಲಿ ಪ್ರಸ್ತಾಪಿಸಿರುವ ಸಂದೇಶವಾಹಕರನ್ನು ಹ.ಈಸಾ(ಅ) 
ಅವರು ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ್ದರೆಂದೂ ಪ್ರಾಚೀನ ವ್ಯಾಖ್ಯಾನಕಾರರು ಸಾ ಸಾಮಾನ್ಯ ವಾಗಿ ತಿಳಿದುಕೊಂಡಿದ್ದಾರೆ. ಈ ಕುರಿತು 


ಕಾಂಡ -22 


192 ತಪ್ಪೀಮುಲ್‌ ಕುರ್‌ಆನ್‌ 


>% 1೪2೭೧ 3 ವ ಬಟ್‌ [OAC TE AL RY 
pO ISG SY ICSE OLS 4 
22M TTC a9 Gl fr PT ೨೬% 
೨೪೨೩/65 ಓಟೂಂಚಕ | Soy HES 
ನಾವುಸ; ಸಹಾಯಕ್ಕಾಗಿ ಮೂರನೆಯವನನ್ನು ಕಳುಹಿಸಿದೆವು. ಅವರೆಲ್ಲರೂ "ನಾವು ನಿಮ್ಮಕಡೆಗೆ ಸಂದೇಶವಾಹಕರಾಗಿ 
ಕಳುಹಿಸಲ್ಪಟ್ಟಿದ್ದೇವ' ಎಂದರು. 


(15) "ನಾಡಿನವರು "ನೀವು ನಮ್ಮಂತಹ ಮನುಷ್ವರಲ್ಲದೆ"' ಇನ್ನೇನೂ ಅಲ್ಲ ದಯಾಮಯನಾದ ದೇವನು 
ಏನನ್ನೂ ಇಳಿಸಿಲ್ಲ'' ನೀವು ಬರೇ ಸುಳ್ಳಾಡುತ್ತಿರುವಿರಿ' ಎಂದರು. 


ಹೇಳಲಾಗಿರುವ ಕಥೆಗಳಲ್ಲಿಆ ಭೂಭಾಗದ ಆಗಿನ ರಾಜನು "ಅಂಶ್ವೀಕಸ್‌' ಆಗಿದ್ದನೆಂದೂ ಇದೆ. ಆದರೆ ಈ ಸಂಪೂರ್ಣ ಕಥೆಯನ್ನು" ಇಬ್ನ್‌ 

ಸ್‌, ಕತಾದಃ, ಇಕ್‌ರಿಮಃ, ಕಬ್‌ ಅಹ್‌ಬಾರ್‌ ಮತ್ತು ವಹಬ್‌ಜಿನ್‌ ಮುನಬ್ಬಿಹ್‌ ಮೊದಲಾದ ಮಹಾತ್ಮರು ಕೈಸ್ತರ ಅನಧಿಕೃತ 
ದ ಆಯ್ದುಕ್ಕೊಂಡಿರುತ್ತಾರೆ ಮತ್ತು ಇವು ಐತಿಹಾಸಿಕ ದೃ ೃಷ್ಟಿಯಿಂದ ನಿರಾಧಾರವಾಗಿದೆ. ಅಂತಾಕಿಯಾದಲ್ಲಿಸಲೂಕೀ ಮನೆತನದ 
(Seleucid dynasty) 13 ರಾಜರು 'ಏಂಟ್ಯುಕಸ್‌' (Antiochus) ಎಂಬ ಹೆಸರಿಂದ ಗತಿಸಿದ್ದಾರೆ. ಈ ಹೆಸರಿನ ಕೊನೆಯ 
ರಾಜನ ರಾಜ್ಯಭಾರ ಮಾತ್ರವಲ್ಲ ಆ ಇಡೀ ಮನೆತನದ ರಾಜ್ಯಭಾರವು ಕ್ರಿ.ಪೂ. 65ರಲ್ಲಿ ಕೊನೆಗೊಂಡಿತ್ತು. ಹ.ಈಸಾರ(ಅ) ಕಾಲದಲ್ಲಿ 
ಅಂತಾಕಿಯಃ ಸಹಿತ ಸಿರಿಯಾ ಮತ್ತು ಫೆಲೆಸ್ತೀನ್‌ ಭೂಭಾಗಗಳೆಲ್ಲಾ ರೋಮನರ ಅಧೀನವಿತ್ತು. ಹ.ಈಸಾ(ಅ) ಅವರು ತಮ್ಮ 
ಶಿಷ್ಯರ'ಪೈಕಿ ಯಾರನ್ನಾದರೂ ಧರ್ಮ ಪ್ರಚಾರಕ್ಕಾಗಿ ಅಂತಾಕಿಯಳ್ಳೆ ಕಳುಹಿಸಿದ್ದರೆಂಬ ಬಗ್ಗೆ ಆಧಾರವು ಕೈಸ್ತರ ಅಧಿಕೃತ ವರದಿಗಳಲ್ಲೆಲ್ಲೂ 
ಕಂಡುಬರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ, ಕೈಸ್ತ ಮಿಶನರಿಗಳು ಶಿಲುಬೆಯ ಫಟನೆಯ ಅನೇಕ ವರ್ಷಗಳ ಬಳಿಕ ಪ್ರಥಮ ಬಾರಿ 
ಅಲ್ಲಿಗೆ ಹೋದರೆಂದು ಬೈಬಲಿನ ಕರ್ಮಕಾಂಡ ಗ್ರಂಥದಿಂದ ತಿಳಿದುಬರುತ್ತದೆ. ಅಲ್ಲಾಹನು ಪ್ರವಾದಿಯನ್ನಾಗಿ ಮಾಡಿ ಕಳುಹಿಸದಿದ್ದವರು 
ಅಥವಾ ಅಲ್ಲಾಹನ ಪ್ರವಾದಿಗಳು ಈ ಕಾರ್ಯವನ್ನೆಸಗಲು ಅಪ್ಪಣೆ ಕೊಟ್ಟು ಕಳುಹಿಸಿದ್ದು. ತಾವಾಗಿಯೇ ಯಾರಾದರೂ ಹೋಗಿದ್ದರೆ 
ಅಂಥವರು ಎಂದಿಗೂ ಅಲ್ಲಾಹನ ಸಂದೇಶವಾಹಕರೆನಿಸಲಾರರು. ಇಷ್ಟೇ ಅಲ್ಲ ಬ್ಲ ಬೈಬಲಿನ ವಿವರಣೆ ಪ್ರಕಾರ ಇಸ್‌ರಾ ಈ ಲೇತರರು ಅತ್ಯಧಿಕ 
ಸಂಖ್ಯೆಯಲ್ಲಿ ಕೈಸ್ತ ಧರ್ಮವನ್ನು ಸ್ವೀಕರಿಸಿದ ಹಾಗೂ ಕೈಸ್ತ ಇಗರ್ಜಿಗೆ ಅಭೂತಪೂರ್ವ ವಿಜಯ ಪ್ರಾಪ್ತವಾಗಿದ್ದ ಪ್ರಥಮ ಸ್ಥಾನವು 
ಅಂತಾಕಿಯಃ ಆಗಿತ್ತು. ವಸ್ತುತಃ ಇಲ್ಲಿ ಕುರ್‌ಆನ್‌ ಯಾವ ನಾಡಿನ ಕುರಿತಾಗಿ ಪ್ರಸ್ತಾಪಿಸುತ್ತದೋ ಅದು ಸಂದೇಶವಾಹಕರ 
ಧರ್ಮಾಹ್ಹಾನವನ್ನು ನಿರಾಕರಿಸಿದವರ ನಾಡಾಗಿದ್ದು ಕಟ್ಟಕಡೆಗೆ ಅದು ದೇವ ಯಾತನೆಗೊಳಗಾಗಿತ್ತು. ಸಂದೇಶವಾಹಕರನ್ನು 
ನಿರಾಕರಿಸಿದ್ದಕ್ಕಾಗ ಅಂತಾಕಿಯಾದ ಮೇಲೆ ಯಾತನೆ ಎರಗಿತ್ತೆನ್ನಬೇಕಾದರೆ, ಅಲ್ಲಿಎಂದಾದರೂ ಅಂತಹ ದುರ್ಫಟನೆ ಸಂಭವಿಸಿತೆಂಬುದಕ್ಕೆ. 
ಐತಿಹಾಸಿಕ ಆಧಾರವೇನಾದರೂ ಬೇಕು. ಆದರೆ ಅದೇನೂ ಇಲ್ಲ 

ಈ ಕಾರಣದಿಂದ ಆ ನಾಡು ಅಂತಾಕಿಯಃ ಆಗಿತ್ತೆಂದು ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ. ಆ ನಾಡು ಯಾವುದಾಗಿತ್ತೆಂದು ಕುರ್‌ 
ಆನ್‌ ಹೇಳಿಲ್ಲ ಯಾವುದಾದರೂ ನಂಬಲರ್ಹ ಹದೀಸಿನಲ್ಲೂ ಇಲ್ಲ ಈ ಸಂದೇಶವಾಹಕರು ಯಾರು ಮತ್ತು ಯಾವ ಕಾಲದಲ್ಲಿ 
ಕಳುಹಿಸಲ್ಪಟ್ಟಿದ್ದರು ಎಂದೂ 'ಯಾವತ್ತೂ ನಂಬಲರ್ಹ ಮೂಲಗಳಿಂದ ತಿಳಿದುಬರುವುದಿಲ್ಲ ಯಾವ ಉದ್ದೇಶಕ್ಕಾಗಿ ಕುರ್‌ಆನ್‌ 
ಈ ವೃತ್ತಾಂತವನ್ನು ವಿವರಿಸಿರುವುದೋ ಅದನ್ನು ತಿಳಿದುಕೊಳ್ಳಲಿಕ್ಕಾಗಿ ನಾಡಿನ ಹೆಸರನ್ನಾಗಲೀ ಸಂದೇಶವಾಹಕರ. ಹೆಸರನ್ನಾಗಲಿ 
ತಿಳಿದುಕೊಳ್ಳಬೇಕಾದ ಅಗತ್ಯವೇನೂ ಇಲ್ಲ "ಓ ಕುಠೈಷರೇ, ಆ ನಾಡಿನವರು ಯಾವ ಸತ್ತ ನಿಷೇಧ ನೀತಿಯನ್ನನುಸ ರಿಸಿದ್ದರೋ ಅದನ್ನೇ 
ನೀವು ಅನುಸರಿಸುತ್ತಿರುವಿರಿ. ಅವರು ಯಾವ ಪರಿಣಾಮವನ್ನು ಕಂಡರೋ ಅದರಲ್ಲೇ ನೀವೂ ಸಿಲುಕಿ ಬೀಳುವ ಸಿದ್ಧತೆ ಮಾಡುತ್ತಿರುವಿರಿ' 
ಎಂದು ಕುರೈಷರಿಗೆ ಹೇಳುವುದೇ ಆ ಕಥೆಯನ್ನು ಇಲ್ಲಿ ೧ ಹೇಳುವುದರ ಉದ್ದೇಶ. 

11, ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನೀವೊಬ್ಬ ಮನುಷ್ಯ . ಆದುದರಿಂದ ನೀವು ದೇವಸಂದೇಶವಾಹಕರಾಗಿರಲು 
ಸಾಧ್ಯವಿಲ್ಲ. ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಮಕ್ಕಾದ ಸತ್ಯರಸೇಧಿಗಳ ಅಭಿಪ್ರಾಯವೂ ಇದೇ ಆಗಿತ್ತು. ಅವರೂಮುಹಮ್ಮದ್‌(ಸ) 
ಸೆಂದೇಶವಾಹಕರಲ್ಪ ಏಕೆಂದರೆ ಅವರು ಮಾನವರಾಗಿದ್ದಾರೆಂದು ಹೇಳುತ್ತಿದ್ದರು. ಉದಾ: 

3:4 3 85 ಸಯ JEL 5S 5; 
"ಆಹಾರ ಸೇವಿಸುವ ಮತ್ತು ಪೇಟೆಗಳಲ್ಲಿ ಸಂಚರಿಸುವ ಈ ವ್ಯಕ್ತಿ ಅದೆಂತಹ ಪ್ರವಾದಿ?'' (ಅಲ್‌ ಫುರ್ಕಾನ್‌: 7) 
ASSAM 105145 ಗುರ ಜಟ ALESIS 

'" ಈ ವ್ಯಕ್ತಿ [ಅರ್ಥಾತ್‌ ಹ.ಮುಹಮೃದ್‌(ಸ) ನಿಮ್ಮಂತೆಯೇ ಓರ್ವ ಮನುಷ್ಯನೇ ಹೊರತು ಇನ್ನೇನು? ಹೀಗಿರುತ್ತ ನೀವು 
ಕಣ್ಣಾರೆ ಕಂಡು ಈ ಮಾಟಕ್ಕೆ ಬಲಿಯಾಗುವಿರಾ? ಎಂದು ಈ ಅಕ್ರಮಿಗಳು ಪರಸ್ಪರ ಗುಪ್ತ ಮಾತುಗಳನ್ನಾಡುತ್ತಾರೆ.'' 

(ಅಲ್‌ ಅಂಬಿಯಾ: 3) 


ಕಾಂಡ - 22 


36. ಯಾಸೀನ್‌ - 193 


ಕುರ್‌ಆನ್‌ ಮಕ್ಕಾದ ಸತ್ಯನಿಷೇಧಿಗಳ ಈ ಅಜ್ಞಾನಜನ್ಯ ವಿಚಾರಗಳನ್ನು ಖಂಡಿಸುತ್ತ "ಇದೇನೂ ಇವರಿಗೆ ಪ್ರಥಮ ಬಾರಿಗೆ ತೋರಿ 
ಬಂದ ಹೊಸ ಅಜ್ಞಾನವಲ್ಲ ಅತಿ ಪ್ರಾಚೀನ ಕಾಲದ ಅಜ್ಞಾನಿಗಳೂ ಮಾನವನಾಗಿರುವವನು ಸಂದೇಶವಾಹಕನಾಗಿರಲು ಸಾಧ್ಯವಿಲ್ಲಮತ್ತು 
ಸಂದೇಶವಾಹಕನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎಂಬ ಇದೇ ತಪ್ಪಕಲ್ಪನೆಗೆ ಸಿಕ್ಕಿ ಬಿದ್ದಿದ್ದರು' ಎಂದು ಹೇಳುತ್ತದೆ. ಹ.ನೂಹ್‌ರ(ಅ) 
ಜನಾಂಗದ ಸರದಾರರು ಹ.ನೂಹ್‌ರ(ಅ ಸಂದೇಶ ವಾಹಕತ್ವವನ್ನು ನಿರಾಕರಿಸುತ್ತ ಹೀಗೆ ಹೇಳಿದ್ದರು. 
ಯಿ EB ಸಟ 64505 ಬ ೫9205 08೫5 ಬ್ರಹ ೬8) AL 
""ಈ ವ್ಯಕ್ತಿ ನಮ್ಮ ಹಾಗೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಬೇರೇನೂ! ಅಲ್ಪ ಅವನು ನಿಮ್ಮ ಮೇಲೆ ತನ್ನ ಶ್ರೇಷ್ಠತೆ 
ಪ್ರದರ್ಶಿಸಲಿಚ್ಛಿಸುತ್ತಾನೆ. ವಸ್ತುತಃ ಅಲ್ಲಾಹನು ಇಚ್ಛಿಸುತ್ತಿದ್ದರೆ ದೇವಚರರನ್ನು ಇಳಿಸುತ್ತಿದ್ದ (ಮನುಷ್ಯನು ಸಂದೇಶವಾಹಕನಾಗಿ 
ಬರುತ್ತಾನೆಂದು) ನಾವೆಂದೂ ನಮ್ಮ ಪೂರ್ವಿಕರಿಂದ ಕೇಳಿದ್ದಿಲ್ಲ'' (ಅಲ್‌ ಮೂಮಿನೂನ್‌: 24) 
ಆದ್‌ ಜನಾಂಗವು ಹ.ಹೂದ್‌ರ(ಅ) ಬಗ್ಗೆ ಹೀಗೆ ಹೇಳಿದ್ದರು, PN 
6/01/6553 158 SL Le NE ೬೭೫ NEG 
“"ಈ ವ್ಯಕ್ತಿ ನಿಮ್ಮ ಹಾಗಿರುವ ಓರ್ವ ಮನುಷ್ಯನಲ್ಲದೆ ಇನ್ನೇನೂ ಅಲ್ಲ ನೀವು ಏನನ್ನು ಉಣ್ಣುತ್ತೀರೋ ಅದನ್ನೇ ಅವನೂ 
ಉಣ್ಣುತ್ತಾನೆ. ನೀವೇನನ್ನು ಕುಡಿಯುತ್ತೀರೋ ಅದನ್ನೇ ಕುಡಿಯುತ್ತಾನೆ. ಇನ್ನು ನೀವು ನಿಮ್ಮ ಹಾಗೆಯೇ ಇರುವ ಓರ್ವ ಮನುಷ್ಯನ 
ಅನುಸರಣೆ ಮಾಡಿದರೆ ನೀವು ಮಹಾ ನಷ್ಟಕ್ಕೊಳಗಾಗುವಿರಿ..' (ಅಲ್‌ ಮೂಮಿನೂನ್‌: 33,34) 
ಸಮೂದ್‌ ಜನಾಂಗವು ಹ.ಸಾಲಿಹ್‌ರ(ಅ) ಬಗ್ಗೆಯೂ ಹೀಗೆಯೇ ಹೇಳಿತ್ತು, ೩/35 8 "ನಾವೇನು ನಮ್ಮಲ್ಲೋರ್ವ 
ಮನುಷ್ಯನ ಅನುಸರಣೆಯನ್ನು ಸ್ವೀಕರಿಸಿ ಕೊಳ್ಳಬೇಕೆ?'' (ಅಲ್‌ ಕಮರ್‌: 24) 
ಸಾಮಾನ್ಯ ಎಲ್ಲ ಪ್ರವಾದಿಗಳ ವಿಷಯದಲ್ಲೂ ಹೀಗೆಯೇ ಸಂಭವಿಸಿತು. ಸತ್ಯನಿಷೇಧಿಗಳು "ನೀವು ನಮ್ಮಂತೆಯೇ ಇರುವ 
ಮನುಷ್ಯರಾಗಿರುತ್ತೀರಲ್ಲದೆ ಬೇರೇನೂ ಅಲ್ಲ; ಎಂದಿದ್ದರು. ಪ್ರವಾದಿಗಳು ಅವರಿಗೆ ` 
eb ಪಿಇ ಹ ಹಸತ) ರಿಡೆತ್ರ 
“ನಿಜಕ್ಕೂ ನಾವು ನಿಮ್ಮ ಹಾಗೆಯೇ ಮನುಷ್ವರಲ್ಲದೆ ಇನ್ನೇನೂ ಅಲ್ಲ ಆದರೆ ಅಲ್ಲಾಹನು ತನ್ನ ದಾಸರಲ್ಲಿ ತನಗಿಷ್ಠಬಂದವರ 
ಮೇಲೆ ಅನುಗ್ರಹ ನೀಡುತ್ತಾನೆ ಎಂದು ಉತ್ತರಿಸಿದರು.'' (ಇಬ್ರಾಹೀಮ್‌, 10, 11) 
ಅನಂತರ ಎಲ್ಲಾಕಾಲಗಳಲ್ಲೂಇಂತಹ ಅಜ್ಞಾನಜನ್ಯ ವಿಚಾರಗಳೇ ಜನರನ್ನು ಸನ್ನಾರ್ಗ ಸ್ಟೀಕಾರದಿಂದ ತಡೆಯುತ್ತಲಿದ್ದವು ಮತ್ತು 
ಈ ಕಾರಣದಿಂದಲೇ ಜನಾಂಗಗಳ ಮೇಲೆ ಯಾತನೆ ಎರಗಿತು ಎಂದು ಪವಿತ್ರ ಕುರ್‌ಆನ್‌ ಹೇಳುತ್ತದೆ. ಉದಾ; 
ಸತ ಚೂ ಟೈ Yo 05/05/3005 ಚಿ. 0164 ಆ 18 
SSE 1/1 ಭಯ sig 
""ಅವರಿಗೆ ಅವರ ವೃತ್ತಾಂತ ತಲಪಲಿಲ್ಲವೇ? ಅವರು ಇದಕ್ಕಿಂತ ಮುಂಚೆ ಕುಫ್ರ್‌ (ಸತ್ಯನಿಷೇಧ) ಕೈಗೊಂಡರು. ತರುವಾಯ 
ತಮ್ಮ ಕೃತ್ಯದ ಸವಿಯನ್ನುಂಡರು. ಮುಂದೆ ಅವರಿಗೆ ವೇದನಾಯುಕ್ತ ಯಾತನೆ ಇದೆ. ಇವೆಲ್ಲನಡೆದುದೇಕೆಂದರೆ ಅವರ ಬಳಿಗೆ ಅವರ 
ಸಂದೇಶವಾಹಕರು ಸುಸ್ಪಷ್ಟ ಆಧಾರ ಪ್ರಮಾಣಗಳನ್ನು ತರುತ್ತಿದ್ದರು. ಆದರೆ, ಅವರು "ಇನ್ನು ಮನುಷ್ಯರು ನಮಗೆ ಮಾರ್ಗದರ್ಶನ 
ನೀಡುವರೇ' ಎಂದರು. ಈ ಆಧಾರದಲ್ಲೇ ಅವರು ನಿರಾಕರಿಸಿದರು ಮತ್ತು ವಿಮುಖರಾದರು.'' (ಅತ್ತಗಾಬುನ್‌: 6) 
SS 165೮3 ಖಡಿ ಓಟ SE ELS 
""ಜನರ ಬಳಿಗೆ ಸನ್ನಾರ್ಗದರ್ಶನ ಬಂದಾಗ, “ಅಲ್ಲಾಹನು ಮನುಷ್ಯನನ್ನು ಸಂದೇಶವಾಹಕರನ್ನಾಗಿ ಮಾಡಿ ಕಳುಹಿಸಿಬಿಟ್ಟನೇ?' 
ಎಂಬ ಹೊರತು ಇನ್ನಾವ ವಿಷಯವೂ ಅವರನ್ನು ಸತ್ಯವಿಶ್ವಾಸ ಸ್ವೀಕಾರದಿಂದ ತಡೆಯುವಂತಹದ್ದಿರಲಿಲ್ಲ'' (ಬನೀಇಸ್ರಾಈಲ್‌: 94) 
ಮುಂದೆ, ಅಲ್ಲಾಹನು ಎಲ್ಲಾ ಕಾಲಗಳಲ್ಲೂ ಮಾನವರನ್ನೇ ಸಂದೇಶವಾಹಕರನ್ನಾಗಿ ಕಳುಹಿಸಿದ್ದಾನೆಂದೂ ಮಾನವರ 
ಸನ್ಮಾರ್ಗ ದರ್ಶನಕ್ಕೆ ಮಾನವರೇ ಸಂದೇಶವಾಹಕರಾಗಬಲ್ಲರೆಂದೂ ದೇವಚರರಾಗಲಿ ಅಥವಾ ಅತಿ ಮಾನವತೆಯನ್ನು ಹೊಂದಿದ 
ಇನ್ನಾವುದೇ ಆಗಿರಲಿ ಅದಕ್ಕೆ ಅರ್ಹತೆ ಹೊಂದಿರುವುದಿಲ್ಲವೆಂದೂ ಕುರ್‌ಆನ್‌ ಸ್ಪಷ್ಟವಾಗಿ ಹೇಳುತ್ತದೆ. ಉದಾ: 
SESE USA ORL IS ELS SSS BY HONE ಚ) 58 55 45 ೭.೫೬ 
""ನಾವು ನಿಮಗಿಂತ ಮುಂಚೆ ಮಾನವರನ್ನೇ ಸಂದೇಶವಾಹಕರನ್ನಾಗಿ ಮಾಡಿ ಕಳುಹಿಸಿದ್ದೇವೆ. ಅವರ ಮೇಲೆ ನಾವು ವಹೀ ಮಾಡುತ್ತಿದ್ದೆವು. 
ನಿಮಗೆ ತಿಳಿಯದಿದ್ದರೆ ಬಲ್ಲವರೊಡನೆ ಕೇಳಿಕೊಳ್ಳಿರಿ. ನಾವು ಅವರಿಗೆ ಆಹಾರ ಸೇವಿಸದಂಥ ಶರೀರವನ್ನು ಕೊಟ್ಟಿರಲಿಲ್ಲ ಅವರು 
ಚಿರಂಜೀವಿಗಳೂ ಆಗಿರಲಿಲ್ಲ'' (ಅಲ್‌ಅಂಬಿಯಾ: 7,8) ' 


I SSS A SAE I (363 ಟ.165 
| 


ಕಾಂಡ -22 


194 ' ತಪ್ಪೀಮುಲ್‌-ಕುರ್‌ಆನ್‌ 


BESO AE GEG. ಜನಿ (ಸಡಕ 6 
ಶೆ! ಅ (ಡಾಟ 


ಗ ಇತ್‌] 4೨8% ಎಸ್ಟು 2% ೨ 
IEE, ಚ ಟ್‌ ಜತಿ ಶಿಕ Kes 

(16- 17 ವ ಖಂಡಿತವಾಗಿಯೂ ನಿಮ್ಮ ಕಡೆಗೆ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದೇವಂಬುದನ್ನು 
ನಮ್ಮ ಪ್ರಭು 'ಅರಿತಿರುತ್ತಾನೆ. ಸುಸ್ಪಷ್ಟಸಂದೇಶವನ್ನು ತಲುಪಿಸುವ ಹೊರತು ಇನ್ನಾವ ಹೊಣೆಯೂ 'ನಮ್ಮಮೇಲಿಲ್ಲ” 
ಎಂದು. ಸಂದೇಶವಾಹಕರು ಹೇಳಿದರು. R 

18) ನಾಡಿನವರು ಹೇಳತೊಡಗಿದರು. "ನಾವಂತು ನಿಮ್ಮನ್ನು ನಮ್ಮ ಪಾಲಿಗೆ ಅಪಶಕುನವೆಂದು 
ತಿಳಿಯುತ್ತೇವೆ." ನೀವು ಈ ಕಾರ್ಯವನ್ನು ಕೈ ಬಿಡದಿದ್ದರೆ, ನಾವು ನಿಮ್ಮನ್ನು ಕಲ್ಲೆಸೆದು ಕೊಲ್ಲುವೆವು ಮತ್ತು ನೀವು 
ನಮ್ಮಿಂದ ವೇದನಾಯುಕ್ತ ಶಿಕ್ಷೆ ಪಡೆಯುವಿರಿ.' 

:(19)(ಅದಕ್ಕಿ ಸಂದೇಶವಾಹಕರು "ನಿಮ್ಮ ಅಪಶಕುನವಂತು ನಿಮ್ಮಲ್ಲೇ ಇದೆ. ನಿಮಗೆಉಪದೇಶ ಮಾಡಿದುದಕ್ಕಾಗಿ 
ನೀವು ಹೀಗೆ ಹೇಳುತ್ತಿರುವಿರಾ? ವಾಸ್ತವದಲ್ಲಿನೀವು ಹದವೂರಿದವರಾಗಿರುತ್ತೀರಿ''* ಎಂದು ಉತ್ತರ ಕೊಟ್ಟರು. 


“ನಾವು ನಿಮಗಿಂತ ಮುಂಚೆ ಕಳುಹಿಸಿದ ಸಂದೇಶವಾಹಕರೆಲ್ಲರೂ ಊಟ ಮಾಡುತ್ತಿದ್ದರು ಮತ್ತು ಪೇಟೆಗಳಲ್ಲಿಸಂಚರಿಸುತ್ತಿದ್ದರು.'' 


ies ಬ ಬ GS Ses SG SEI CS (ಅಲ್‌ಪರ್ಕಾನ: 20) 

“ಇ ಪ್ರವಾದಿಯವರೇ, ಅವರೊಡನೆ ಹೇಳಿರಿ, ಭೂಮಿಯಲ್ಲಿ ದೇವಚರರು ಸ ಸಂಚರಿಸುತ್ತಿದ್ದರೆ ನಾವು ಅವರ ಮೇಲೆ 
ದೇವಚರರನ್ನೇ ಸಂದೇಶವಾಹಕರನ್ನಾಗಿ ಮಾಡಿ ಕಳುಹಿಸುತ್ತಿದ್ದೆವು.'' (ಬನೀಇಸ್ರಾಈಲ್‌: 95) 

12. ಇದು ಇನ್ನೊಂದು ಅಜ್ಞಾನವಾಗಿದ್ದು ಇದರಲ್ಲಿ ಮಕ್ಕಾದ ಸತ್ಯ ಸತ್ಯನಿಷೇಧಿಗಳೂ ಸಿಲುಕಿದ್ದರು. ಇಂದಿನ ತಥಾಕಥಿತ ವಿಚಾರ 
ವಾದಿಗಳೂ ಸಿಲುಕಿದ್ದಾರೆ. "ಪ್ರಾಚೀನ ಕಾಲದಿಂದ ಹಿಡಿದು 'ಎಲ್ಲಾಕಾಲದ ವಹೀ ಮತ್ತು ಸಂದೇಶವಾಹಕತ್ವದ ವಿರೋಧಿಗಳೂ ಇದರಲ್ಲಿ 
ಸಿಲುಕಿದ್ದಾರೆ. ಅಲ್ಲಾಹನು ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ವಹೀ ಅವತೀರ್ಣಗೊಳಿಸುವುದೇ ಇಲ್ಲವೆಂದೂ ಅವನಿಗೆ ಬಾನಲೋಕದ 
ವ್ಯವಹಾರಗಳಲ್ಲಿಮಾತ್ರ ಆಸಕ್ತಿ ಇದ್ದು ಮಾನವರ ವ್ಯವಹಾರಗಳನ್ನು ಮಾನವರ ವಶಕ್ಕೆ ಬಿಟ್ಟುಕೊಟ್ಟಿರುವನೆಂದೂ ಅವರ ಅಭಿಪ್ರಾಯ. 

13. ಅರ್ಥಾತ್‌, ಸರ್ವಲೋಕಪಾಲಕನು ನಿಮಗೆ ತಲಪಿಸಲಿಕ್ಕಾಗಿ ನಮ್ಮ ವಶಕ್ಕೆ ಕೊಟ್ಟಿರುವ ಸಂದೇಶವನ್ನು ನಿಮಗೆ 
ತಲಪಿಸಿಬಿಡುವುದಕ್ಕಿಂತ ಹೆಚ್ಚಿನ ಕೆಲಸ ನಮಗಿಲ್ಲ ಅನಂತರ ಅದನ್ನು  ಸ್ವೀಕರಿಸುವುದೂ ನಿರಾಕರಿಸುವುದೂ ನಿಮಗೆ ಬಿಟ್ಟದ್ದು. ನಿಮ್ಮನ್ನು 
ಬಲಾತ್ಕಾರವಾಗಿ ಒಪ್ಪುವ ಹಾಗೆ ಮಾಡಿಯೇ ಬಿಡುವ ಹೊಣೆಗಾರಿಕೆಯನ್ನು ನಮ್ಮ ಮೇಲೆ ಹಾಕಿಲ್ಲ ನೀವು ಸ್ವೀಕರಿಸದಿದ್ದರೆ, ನಿಮ್ಮ 
ನಿರಾಕರಣೆಗಾಗಿ ನಮ್ಮನ್ನು ಹಿಡಿಯಲಾಗದು. ನಿಮ್ಮ ಅಪರಾಧಕ್ಕೆ ನೀವೇ ಉತ್ತರ ಕೊಡಬೇಕಾಗುವುದು. 

14. ನೀವು ನಮ್ಮಮಟ್ಟಿಗೆ ಅಪಶಕುನವಾಗಿದ್ದೀರಿ. ನೀವು ಬಂದು ನಮ್ಮ ಆರಾಧ್ಯರ ವಿರುದ್ಧಆಡತೊಡಗಿರುವ ಮಾತುಗಳಿಂದಾಗಿ 
ನಮ್ಮ ದೇವತೆಗಳು ನಮ್ಮಲ್ಲಿ ಕೋಪಗೊಂಡಿದ್ದಾರೆ. ಈಗ ನಮ್ಮ ಮೇಲೆರಗುವ ಎಲ್ಲಾ ವಿಪತ್ತುಗಳೂ ನಿಮ್ಮಿಂದಾಗಿ ಆಗಿರುತ್ತವೆ 
ಎಂದುಹೇಳುವುದು ಅವರ ಉದ್ದೇಶವಾಗಿತ್ತು. ಇದೇ ಮಾತನ್ನು ಅರಬ್‌ ಸತ್ಯನಿಷೇಧಿಗಳೂ ಕಪಟವಿಶ್ವಾಸಿಗಳೂ ಹ.ಮುಹಮ್ಮದ್‌ 
ರವರ(ಸು ಬಗ್ಗೆ ಹೇಳುತ್ತಿದ್ದರು. ಉಸಿರ ಸಜ ಬ್ಯ ; ''ಅವರಿಗೇನಾದರೂ ತೊಂದರೆಯುಂಟಾದರೆ ಇದು 
ನಿಮ್ಮ ಕಾರಣದಿಂದಾಗಿರುತ್ತದೆ ಎಂದು ಹೇಳುತ್ತಾರೆ.'' (ಅನ್ನಿಸಾ: 77) ಆದುದರಿಂದಲೇ ಇಂತಹ ತಿಳಿಗೇಡಿತನದ ಮಾತುಗಳನ್ನು 
ಪ್ರಾಚೀನ ಕಾಲದ ಜನರೂ ತಮ್ಮ ಪ್ರವಾದಿಗಳ ಕುರಿತಾಗಿ ಹೇಳುತ್ತಿದ್ದರೆಂದು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅವರಿಗೆ ತೋರಿಸಿ 
ಕೊಡಲಾಗಿದೆ. ಸಮೂದ್‌ ಜನಾಂಗವು ತನ್ನ ಪ್ರವಾದಿಯನ್ನುದ್ದೇಶಿಸಿ, ಬ ಹೊ ಹೈ BIE “ನಾವು ನಿಮ್ಮನ್ನೂನಿಮ್ಮ 
ಸಂಗಾತಿಗಳನ್ನೂ ಅಪಶಕುನವೆಂದು ಕಂಡಿದ್ದೇವೆ'' (ಅನ್ನಮ್ಸ್‌; 47) ಎಂದು ಹೇಳುತ್ತಿತ್ತು. ಫಿರ್‌ಔನ್‌ನ ಜನಾಂಗದವರ ನೀತಿಯೂ 
ಇದೇ ಆಗಿತ್ತು, ೬೬14 ೫5೫ Ei RIE iE ಹ ಅಸ,6॥ "ಅವರಿಗೆ ಸುಖಾವಸ್ಥೆಯೊದಗುತ್ತಿದ್ದರೆ 
ಇದು ನಮ್ಮ ಸೌಭಾಗ್ಯವೆನ್ನುತ್ತಿದ್ದರು ಮತ್ತು ಅವರಿಗೆ ಕಷ್ಟ ಬರುತ್ತಿದ್ದರೆ ಅದನ್ನು ಮೂಸಾ ಮತ್ತು ಅವರ ಸಂಗಾತಿಗಳ ಅಪಶಕುನವೆಂದು 
ಹೇಳುತ್ತಿದ್ದರು.' (ಅಲ್‌ಅಆ್‌ರಾಫ್‌; 130) 

. 15. ಯಾರೂ ಯಾರಿಗೂ ಅಪಶಕುನವಾಗಿರುವುದಿಲ್ಲ ಪ್ರತಿಯೊಬ್ಬನ ವಿಧಿ ಪಟ್ಟಿಯು ಅವನವನ ಕ3ರಳಲ್ಲ ಕೂಗಾಡಿಕೊಂಢಿದೆ; 
ಕೆಡುಕನ್ನು ಕಂಡರೆ ಅದು ತನ್ನ ಅದೃಷ್ಠದ್ದೇ ಒಳಿತನ್ನು ಕಂಡರೆ ಅದೂ ತನ್ನ  ಅದ್ಯಷ್ಟದ್ಧೇ ಆಗಿರುತ್ತದೆ. »,ಸಓಕ್ರಿ ಭು ೫5% 
"ಪ್ರತಿಯೊಬ್ಬನ ಒಳಿತು ಕೆಡುಕುಗಳ ವಿಧಿಯನ್ನು ನಾವು `'ಅವನವನ ಕೊರಳಿಗೇ ತೊಗಾಡಿಸಿ ಬಿಟ್ಟಿದ್ದೇವೆ.'' (ಬನೀ ಇಸ್ರಾಈಲ್‌: Fr 

16. ಅರ್ಥಾತ್‌ ವಾಸ್ತವದಲ್ಲಿನೀವು ಒಳಿತುಗಳನ್ನು ಬಿಟ್ಟುಓಡಿ ಹೋಗಲಿಚ್ಚಿಸುತ್ತೀರಿ. ಸನ್ಮಾರ್ಗಕ್ಕಿಂತ ಪಥಭ್ರಷ್ಟತೆಯೇ ನಿಮಗೆ 
ಇಷ್ಟ ಆಡುದರಿಂದ ಸತ್ಯಾಸತ್ಯಗಳ ತೀರ್ಮಾನವನ್ನು ಆಧಾರ ಪ್ರ ಪ್ರಮಾಣಗಳ ಮೂಲಕ ಮಾಡುವುದನ್ನು ಬಿಟ್ಟು ಭ್ರಾಮಕ ಅಸಂಬದ್ಧ 
ಮಾತುಗಳ ಆಧಾರಗಳಲ್ಲಿ. pi ನೆಪಗಳನ್ನೊಡ್ಡುತ್ತೀರಿ. 


ಕಾಂಡ - 22 


36. ಯಾಸೀನ್‌ 195 


(ತ ETE FEATS TES ETE) 
ಚ್‌ ಚ ಟ್ಟ BE 


6 65 INAV 


io Js ಗ್ರ Yes 1 
ಜೂ; ಯತಿ ಯಜ ತಿ ಯ ಕಬ 0 ಕ್ರ 


(20-25) ಅಷ್ಟ ಪಟ್ಟಣದ ದೂರದ ಸ ಟ್ಟು ಓಡುತ್ತಾ KR yl EN ನನ್ನ 
ಜನಾಂಗದವರೇ, Pos ಅನುಸರಿಸಿರಿ. ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಬಯಸದ ಹಾಗೂ 
ಸ್ವತಃ ನೇರ ಮಾರ್ಗದಲ್ಲಿ ಇರುವ ಇವರನ್ನು ಅನುಸರಿಸಿರಿ.” *ಯಾರು ನನ್ನನ್ನು  ಸೃಷ್ಟಿಸಿರುವನೋ ಮತ್ತು ಯಾರ 
ಕಡೆಗೆ ನೀವೆಲ್ಲರೂ ಮರಳಿ ಹೋಗಲಿಕ್ಕಿದೆಯೋ ಅವನ ದಾಸ್ಯ ಆರಾಧನೆಯನ್ನು ನಾನೇಕೆ ಮಾಡಬಾರದು?" 
ನಾನು ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಕೆ? ವಸ್ತುತಃ "ಜಯಾಮಯನಾದ ದೇವನು 
ನನಗೇನಾದರೂ ಹಾನಿಯನ್ನುಂಟು. ಮಾಡಲಿಚ್ಛಿಸಿದರೆ ಅವರ ಶಿಫಾರಸು ನನಗೇನೂ ಫಲಕಾರಿಯಾಗದು 
ಮತ್ತು ಅವರು ನನ್ನನ್ನು ಬಿಡುಗಡೆಗೊಳಿಸಲಾರರು. ೫ ಹಾಗೆ ಮಾಡಿದರೆ? ನಾನು ಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಸಿಲುಕಿ 
ಬಿಡುವೆನು. ನಾನಂತು ನಿಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದೆನು.?' ನೀವೂ ನನ್ನ ಮಾತನ್ನು ಒಪ್ಪಿಕೊಳ್ಳಿ. ಕ 

(26-27) (ಕೊನೆಗೆ ಅವರು ಅವನನ್ನು ವಧಿಸಿ ಬಿಟ್ಟರು) "ಸ್ಪರ್ಗದಲ್ಲಿ ಪ್ರವೇಶಿಸು' ಪು ಆ ವ್ಯಕ್ತಿಯೊಡನೆ 


17. ಆ ಮಹಾನುಭಾವನು ಇದೊಂದೇ ಮಾತಿನಲ್ಲಿ ಪ್ರವಾದಿತ್ವದ ಸಕಲ ಆಧಾರ ಪ್ರಮಾಣಗಳನ್ನು ಸಂಯೋಜಿಸಿಬಿಟ್ಟನು. 
ಓರ್ವ ಪ್ರವಾದಿಯ ಸತ್ಯತೆಯನ್ನು ಎರಡೇ ವಿಷಯಗಳ ಮೂಲಕ ಅಳೆಯಲಾಗುತ್ತದೆ 1. ಅವನ ಮಾತು ಮತ್ತು ಕೃತಿ. 2. ಅವನ 
ನಿಸ್ವಾರ್ಥತೆ. ಆ ವ್ಯಕ್ತಿಯು ಕೊಟ್ಟ. ಆಧಾರ ಪ್ರಮಾಣಗಳ ತಾತ್ಸರ್ಯವೇನೆಂದರೆ 1. ಪ್ರವಾದಿ ಸಹಜ ಮಾತನ್ನೇ ಆಡುತ್ತಾರೆ ಮತ್ತು 
ಅವರ ಚರ್ಯೆಯು ನಿಷ್ಕಳಂಕವಾಗಿರುತ್ತದೆ. 2. ಅವರು ಧರ್ಮಾಹ್ಹಾನ ಕಾರ್ಯವನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಾರೆಂದು 
ಯಾರೂ ಹೇಳಲಾರರು. ಹೀಗಿದ್ದೂ ಅವರ ಮಾತನ್ನೇಕೆ ಒಪ್ಪಿಕೊಳ್ಳಬಾರದು? ಎಂದಾಗಿತ್ತು. ಕುರ್‌ಆನ್‌ ಆ ವ್ಯಕ್ತಿಯು ಕೊಟ್ಟ 
ಆಧಾರವನ್ನು ಮುಂದಿಟ್ಟು ಪ್ರವಾದಿಯನ್ನು ಪರೀಕ್ಷಿಸಬೇಕಾದರೆ ಈ ಒರೆಗಲ್ಲಿನಲ್ಲಿಪರೀಕ್ಷಿಸಿರ ಎಂದು ಹೇಳಿದೆ. ಮುಹಮ್ಮದ್‌ರವರುಗೆ. 
ನೇರಮಾರ್ಗದಲ್ಲಿದ್ದಾರೆಂದು ಅವರ ಆಚಾರವಿಚಾರಗಳೇ ತೋರಿಸುತ್ತವೆ. ಮಾತ್ರವಲ್ಲಅವರ ಚಟುವಟಿಕೆಗಳ ಹಿಂದೆ ಸ್ವಾರ್ಥದ ಕಿಂಚಿತ್‌ 
ಛಾಯೆಯೂ ಇಲ್ಲ ಹೀಗಿರುತ್ತ ವಿವೇಕಿಯಾದವನು ಅವರ ಮಾತನ್ನು ರದ್ದುಗೊಳಿಸುವುದಾದರೂ ಯಾವ ಆಧಾರದಲ್ಲಿ 

18. ಈ ವಾಕ್ಯದ ಎರಡು ಭಾಗಗಳಿವೆ. ಒಂದನೆಯದರಲ್ಲಿ ಆಧಾರ ಪ್ರಮಾಣವಿದೆ. ಎರಡನೆಯದರಲ್ಲಿ ಧರ್ಮಾಹ್ನಾನದ 
ಯುಕ್ತಿಯ ಪರಿಪೂರ್ಣತೆಯನ್ನು ತೋರಿಸಿದೆ. ಒಂದನೆಯ ಬಾಗದಲ್ಲಿ “ಸೃಷ್ಟಿಕರ್ತನ ದಾಸ್ಯ ಆರಾಧನೆ ಮಾಡುವುದು ಸಹಜ ಬುದ್ಧಿ 
ಹಾಗೂ ಪ್ರಕೃತಿ ಗನುಸಾರವಾದುದು. ಯಾರು ಮಾನವನನ್ನು: ಸೃಷ್ಟಿಸಲಿಲ್ಲವೋ ಅವನ ಅಥವಾ ಅದರ ದಾಸ್ಯ ಆರಾಧನೆ ಮಾಡುವುದು 
ಅವಿವೇಕತನ. ತನ್ನನ್ನು ಸೃಷ್ಟಿಸಿದಾತನ ದಾಸ್ಯ ಆರಾಧನೆ ಮಾಡುವುದು ಅವಿವೇಕತನವಲ್ಲ ಎಂದು ಅವನು ಹೇಳುತ್ತಾನೆ. ಎರಡನೆಯ 
ಭಾಗದಲ್ಲಿ ತನ್ನ ಜನಾಂಗದವರೊಡನೆ "ನಿಮಗೂ ಸಾಯಲಿಕ್ಕಿದೆ. ಆ ಬಳಿಕ ನಿಮಗೆ ಯಾರ ದಾಸ್ಯ ಆರಾಧನೆ ಮಾಡುವುದರ ಬಗ್ಗೆ 
ಆಕ್ಷೇಪವಿದೆಯೋ ಅವನ ಬಳಿಗೇ ನಿಮಗೆ ಹೋಗಬೇಕಾಗಿದೆ. "ಅವನಿಂದ ಸಿಮಹರಾಗಿ ನೀವು ಯಾವ ಒಳಿತನ್ನು  ನಿರೀಕ್ಷಿಸುತ್ತೀರೆಂದು 
ನೀವೇ ಯೋಚಿಸಿರಿ' ಎನ್ನುತ್ತಾನೆ. 

19. ನಾನು ಅಪರಾಧವಸಗಿದರೂ ಕೇವಲ ಅವರ ಶಿಫಾರಸಿನಿಂದ ನನ್ನನ್ನು 'ಕ್ಷಮಿಸಿ ಬಿಡಬೇಕಾದರೆ ಅವರೇನೂ ಅಷ್ಟ 
ಮಟ್ಟಿಗೆ ಅಲ್ಲಾಹನ ಪ್ರೀತಿಗೆ ಪಾತ್ರರಾದವರಲ್ಲ ಅಲ್ಲಾಹನು ನನ್ನನ್ನು ಸ ಸರಚ್ಛ,ದಾಗ ತಮ್ಮ ಸಾಮರ್ಥ್ಯದಿಂದ ಬಿಡಿಸಿ pls 
ಶಕ್ಷರೂ ಅವರಲ್ಲ 

20. ಅರ್ಥಾತ್‌ ಇದನ್ನುತಿಳಿದೂ ನಾನು ಅವರನ್ನು ಆರಾಧ್ಯರನ್ನಾಗಿ ಮಾಡಿಕೊಂಡರೆ. 

21. ಈ ಮಾತಿನಲ್ಲಿ ೧ ಧರ್ಮಾಹ್ನಾನದ ಯುಕ್ತಿಯ ಇನ್ನೊಂದು ಸೂಕ್ಷ್ಮ ವಾದ ಮರ್ಮ ಅಡಗಿದೆ. ಆ ವ್ಯಕ್ತಿಯು, ನಾನು ಯಾರಮೇಲೆ 
ವಿಶ್ವಾಸವಿಟ್ಟಿರುತ್ತೇನೋ ಅವನು ನನ್ನ ಪ್ರಭು ಮಾತ್ರವಲ್ಲ ನಿಮ್ಮ ಪ್ರಭುವೂ ಆಗಿರುತ್ತಾನೆಂದೂ, ಅವನ ಮೇಲೆ ವಿಶ್ವಾಪವಿಟ್ಟು ನಾನೇನೂ 
ತಪ್ಪು. ಮಾಡಿಲ್ಲ ಅವನ ಮೇಲೆ ವಿಶ್ವಾಸ ತಾರದೆ ನೀವು ತಪ್ಪು ಮಾಡಿದಿರಿ ಎಂದೂ ಅವರಿಗೆ ಮನವರಿಕೆಯಾಗುವಂತೆ ಮಾಡಿದನು. 


ಇಲ್ಲಿಂದ 23ನೇ ಕಾಂಡ ಆರಂಭ : 


196 ತಪ್ಪೀಮುಲ್‌ ಕುರ್‌ಆನ್‌ 


NS Wy rw 292 ಶ್ಯ ಶಿ ಹಗ ಜಕಲಛ್ಸ್ಸ 5 
ಅಟಿ; EN ತತಾ ys 99805010 ಬಹು) 
29% 22 lr ಗ (ಭಯ್ಯ ಸಿಕೆ ಶತ ಗಗ ಹೇ ELE 2 
ಪೂ Mm Ll SELDOM (ಹಿ 113 55 ಚಕ್ಕಿ 
BELT BBL PAE ಸಸ ಜಂ ಯ್ಯ (ಇ ೨೨, ಇರರ ೨ ದೆ 
MME gD ಸತ 515 OOS ಕತಿ) 
ಹೇಳೆಲೌಯಿತು." ಅವನು, "ಅಯ್ಯೋ! ನನ್ನ ಪ್ರಭು ಯಾವುದಕ್ಕಾಗಿ ನನ್ನನ್ನು ಕ್ಷಮಿಸಿದನು ಮತ್ತು ನನ್ನನ್ನು ಸನ್ಮಾನ್ಯ 
ಜನರಲ್ಲಿಸೇರಿಸಿದನೆಂಬುದು ನನ್ನ ಜನಾಂಗಕ್ಕೆ ತಿಳಿದಿರುತ್ತಿದ್ದರೆ!' ಎಂದನು.” 

(28-32) ಅನಂತರ ನಾವು ಅವನ ಜನಾಂಗದ ಮೇಲೆ ಆಕಾಶದಿಂದ ಸೈನ್ಯವನ್ನೇನೂ ಇಳಿಸಲಿಲ್ಲ ನಮಗೆ 
ಸೇನೆಯನ್ನುಕಳುಹಿಸುವ ಅಗತ್ಯವೂ ಇರಲಿಲ್ಲ, ಕೇವಲ ಒಂದು ಘನಸ್ಫೋಟವಾಯಿತು ಮತ್ತು ಅವರೆಲ್ಲರೂ ಹಠಾತ್ತನೆ 
ನಂದಿ ಹೋದರು.* ಅಯ್ಯೋ; ದಾಸರ ಅವಸ್ಥೆಯೇ। ಅವರ ಬಳಿಗೆ ಯಾವ ಸಂದೇಶವಾಹಕನು ಬಂದರೂ ಅವರು 
ಅವನ ಪರಿಹಾಸ್ಯವನ್ನೇ ಮಾಡುತ್ತಿದ್ದರು. ನಾವು ಅವರಿಗಿಂತ ಮುಂಚೆ ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದನ್ನೂ 


22, ಅರ್ಥಾತ್‌ ಹುತಾತ್ಮನಾದ ಕೂಡಲೇ ಆ ವ್ಯಕ್ತಿಗೆ ಸರ್ಗದ ಸುವಾರ್ತೆ ನೀಡಲಾಯಿತು. ಮರಣ ದ್ಹಾರವನ್ನು ದಾಟಿ 
ಇನ್ನೊಂದು ಲೋಕಕ್ಕೆ ಮುಟ್ಟಿದ ತಕ್ಷಣ ದೇವಚರರು ಅವನನ್ನು ಸ್ವಾಗತಿಸಲು ಸಿದ್ಧರಾಗಿದ್ದರು. ಅವರು ಅತ್ಯುನ್ನತ "ಫಿರ್‌ದೌಸ್‌' ಸರವು 
ಅವನ ದಾರಿ ನೋಡುತ್ತಿದೆ ಎಂಬ ಸುವಾರ್ತೆ ಕೊಟ್ಟರು. ಈ ಮಾತಿನ ತಾತ್ಪರ್ಯದ ಬಗ್ಗೆ ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. 

`"ಅಲ್ಲಾಹನು ಅವನಿಗೆ ಆಗಲೇ ಸ್ಪರ್ಗಕ್ಕೆ ಪ್ರವೇಶ ಕೊಟ್ಟುಬಿಟ್ಟನು ಮತ್ತು ಅವನು ಅಲ್ಲಿ ಜೀವಂತನಾಗಿದ್ದು ಜೀವನಾಧಾರಗಳನ್ನು 
ಹೊಂದುತ್ತಿದ್ದಾನೆ' ಎಂದು ಕತಾದಃ ಹೇಳುತ್ತಾರೆ. ಈ ಮಾತುಗಳನ್ನು ದೇವಚರರು ಕೇವಲ ಸುವಾರ್ತೆಯ ರೂಪದಲ್ಲಿ 
ಅವನೊಡನೆ ಹೇಳಿದುದೆಂದೂ ನಿರ್ಣಾಯಕ ದಿನದ ಬಳಿಕ ಎಲ್ಲ ಸತ್ಯವಿಶ್ವಾಹಿಗಳು ಸ್ವರ್ಗ ಪ್ರವೇಶಿಸುವಾಗ ಅವರೊಂದಿಗೆ ಅವನೂ 
ಪ್ರವೇಶಿಸುವನೆಂದೂ ಮುಜಾಹಿದ್‌ ಹೇಳುತ್ತಾರೆ. 

23. ಇದು ಆ ಸತ್ಯವಿಶ್ಚಾಸಿ ವ್ಯಕ್ತಿಯ ಚಾರಿತ್ಯದ ಉನ್ನತಿಯ ದ್ಯೋತಕ. ಅವನನ್ನು ಜನರು ಈಗಾಗಲೇ ಕೊಂದು ಹಾಕಿದ್ದರೂ 
ಅವರನ್ನು ಶಪಿಸುವಂಥ ಯಾವತ್ತು ಕ್ರೋಧ ಹಾಗೂ ಪ್ರತೀಕಾರ ಭಾವನೆ ಅವನಲ್ಲಿರಲಿಲ್ಲ ಅದರ ಬದಲಿಗೆ ಅವನು ಈಗಲೂ ಅವರ 
ಹಿತಚಿಂತಕನಾಗಿದ್ದಾನೆ. ಮರಣಾನಂತರ ಅವನಲ್ಲುಂಟಾದ ಒಂದೇ ಒಂದು ಆಶೆಯೆಂದರೆ ಅಕಟಾ। ನನ್ನ ಜನಾಂಗದವರು ನನ್ನ ಈ 
ಸತ್ನರಿಣಾಮವನ್ನು ಅರಿತುಕೊಳ್ಳುವಂತಾಗುತ್ತಿದ್ದರೆ! ನನ್ನ ಜೀವನದಿಂದಲ್ಲದಿದ್ದರೆ ನನ್ನ ಮರಣದಿಂದಾದರೂ ಅವರು ಪಾಠ ಕಲಿತು 
ಸನ್ಮಾರ್ಗವನ್ನು ಸ್ವೀಕರಿಸುತ್ತಿದ್ದರೆ! ಎಂದಾಗಿತ್ತು. ಆ ಸಜ್ಜನನು ತನ್ನ ಕೊಲೆ ಪಾತಕಿಗಳಿಗೂ ನರಕ ಸಿಗಬೇಕೆಂದು ಬಯಸುತ್ತಿರಲಿಲ್ಲ. ಅವರು 
ಸತ್ಯವಿಶ್ವಾಸವನ್ನುಸ್ಟೀಕರಿಸಿ ಸ್ವ್ಪರ್ಗವಾಸಿಗಳಾಗಬೇಕೆಂದೇ ಅವನು ಇಚ್ಛಿಸುತ್ತಿದ್ದನು. ಇದನ್ನೇ ಪ್ರಶಂಸಿಸುತ್ತ ಹದೀಸ್‌ನಲ್ಲಿ ೬೨) ಉಚೆ ಗಾಲ 
“ಆ ವ್ಯಕ್ತಿಯು ಬದುಕಿರುವಾಗಲೂ ಸತ್ತ ಮೇಲೂ ತನ್ನ ಜನಾಂಗದ ಹಿಶಚಿಂತನೆಯನ್ನಿರಿಸಿದ್ದನು' ಎಂದು ಬಂದಿದೆ. 

ಈ ಘಟನೆಯನ್ನು ವರಿಸಿ, ಅಲ್ಲಾಹನು ಮಕ್ಕಾದ ಸತ್ಯನಿಷೇಧಿಗಳೊಡನೆ, ಪ್ರವಾದಿ ಮುಹಮ್ಮದ್‌ರವರೂ(ಸ) ಅವರ 
ಸಂಗಾತಿಗಳಾದ ಸತ್ಯವಿಶ್ವಾಸಿಗಳೂ ಆ ಸತ್ಯವಿಶ್ನಾಸಿ ತರುಣನ ಹಾಗೆಯೇ ನಿಮ್ಮ ನಿಜವಾದ ಹಿಶಚಿಂತಕರಾಗಿದ್ದಾರೆ. ಇವರಿಗೆ ನೀವು 
ಅಸಹನೀಯ ಕಿರುಕುಳಗಳನ್ನು ಕೊಡುತ್ತಲಿದ್ದರೂ ಇವರು ನಿಮ್ಮ ಎರುದ್ದ ವೈಯಕ್ತಿಕ ದ್ವೇಷ ಹಾಗೂ ಪ್ರತೀಕಾರ ಭಾವನೆಯನ್ನಿರಿಸಿ 
ರುವುದಿಲ್ಲ, ಇವರಿಗೆ ದ್ವೇಷವಿರುವುದು ನಿಮ್ಮ ಮೇಲಲ್ಲ; ನಿಮ್ಮ ಪಥಭ್ರಷ್ಟತೆಯ ಮೇಲೆ. ನೀವು ಸರಿದಾರಿಗೆ ಬರಬೇಕೆಂಬ ಉದ್ದೇಶವನ್ನು 
ಮಾತ್ರ ಇಟ್ಟು ಕೊಂಡು ಅವರು ನಿಮ್ಮೊಂದಿಗೆ ಹೋರಾಟಕ್ಕಿಳಿದಿದ್ದಾರೆ. ಇದಲ್ಲದೆ ಇವರಿಗೆ ಬೇರಾವ ಉದ್ದೇಶವೂ ಇಲ್ಲ ಎಂದು 
ಪರೋಕ್ಷವಾಗಿ ಹೇಳುತ್ತಿದ್ದಾನೆ. 

ಈ ಸೂಕ್ತ "ಬರ್ಯುಖ್‌' ಜೀವನ(ಇಹಲೋಕ ಜೀವನ ಮತ್ತು ಪರಲೋಕ ಜೀವನದ ನಡುವೆ ಇರುವ ಮಧ್ಯಕಾಲಾವಧಿಯ 
ಜೀವನಕ್ಕೆ ಆಧಾರ ನೀಡುವಂಥ ಸೂಕ್ತಗಳಲ್ಲೊಂದಾಗಿರುತ್ತದೆ. ಕೆಲವರು ಊಹಿಸಿಕೊಂಡಂತೆ ಮರಣದ ನಂತರ ನಿರ್ಣಾಯಕ 
ದಿನದವರೆಗಿನ ಕಾಲವು ಕೇವಲ ಶೂನ್ಯ ಕಾಲವಲ್ಲವೆಂದೂ ಆ ಕಾಲದಲ್ಲಿ ಆತ್ಮವು ಶರೀರ ರಹಿತವಾಗಿ ಜೀವಂತವಾಗಿರುತ್ತದೆ. ಮಾತಾಡುತ್ತದೆ, 
ಮಾತನ್ನಾಲಿಸುತ್ತದೆ, ತರತರದ ಭಾವನೆಗಳನ್ನಿರಿಸುತ್ತದೆ. ಸಂತೋಷ ಮತ್ತು ದುಃಖಗಳನ್ನು ಅನುಭವಿಸುತ್ತದೆ ಮತ್ತು ಲೋಕವಾಸಿಗಳ 
ವಿಷಯದಲ್ಲಿ ಅದಕ್ಕೆ ಆಸಕ್ತಿ ಉಳಿದಿರುತ್ತದೆಂದು ತಿಳಿದುಬರುತ್ತದೆ. ಹಾಗಲ್ಲದಿರುತ್ತಿದ್ದರೆ ಮರಣಾನಂತರ ಆ ಸತ್ಯ ವಿಶ್ವಾಸಿ ಯುವಕನಿಗೆ 
ಸ್ಪರ್ಗದ ಸುವಾರ್ತೆ ನೀಡುವುದೂ ಅವನಲ್ಲಿತನ್ನ ಜನಾಂಗದ ಬಗ್ಗೆ, ಅಕಟಾ। ಅವರು ಈ ಸತ್ವರಿಣಾಮವನ್ನು ತಿಳಿಯುವಂತಾಗುತ್ತಿದ್ದರೆ! 
ಎಂಬ ಅಭಿಲಾಷೆಯುಂಟಾಗುವುದೂ ಹೇಗೆ? 

24. ಈ ಮಾತುಗಳಲ್ಲಿ ಒಂದು ಸೂಕ್ಷ್ಮ ವ್ಯಂಗ್ಯವಿದೆ. ತಮ್ಮ ಶಕ್ತಿ ಸಾಮರ್ಥ್ಯಗಳ ಅಹಂಭಾವ ಮತ್ತು ಸತ್ಯಧರ್ಮದ ವಿರುದ್ಧ 
ಅವರಿಗಿದ್ದ ದ್ವೇಷವು ಒಂದು ಧಗಧಗಿಸುವ ಜ್ವಾಲೆಯೇ ಎಂಬಂತಿದ್ದು ಅದರ ಮೂಲಕ ಈ ಮೂವರು ಪ್ರವಾದಿಗಳನ್ನೂ ಅವರ ಮೇಲೆ 


ಕಾಂಡ-23 


36. ಯಾಸೀನ್‌ 197 


ಇ 


£ ಡರು; ಬಿ ರಡ SKS 


SM SOLS EL ಭ್ರ; 
LoL EES sil Sal 


RAE ಇಷು ಎಂದೂ ಮರಳಿ ಅವರ ಕಡೆಗೆ ಬಾರದಿದ್ದುದನ್ನೂ ಅವರು ಕಂಡಿಲ್ಲವೇ9* ಇನರೆಲನ್ನ ಒಂದು 
ದಿನ ನಮ್ಮ ಮುಂದೆ ಹಾಜರುಪಡಿಸಲಿಕ್ಕಿದೆ. 

(33-36) ನಿರ್ಜೀವ್‌ ಭೂಮಿಯು ಇವರಿಗೊಂದು ನಿದರ್ಶನವಾಗಿದೆ.?' ನಾವು ಅದಕ್ಕೆ ಜೀವದಾನ 
ಮಾಡಿದೆವು ಮತ್ತು ಅದರಿಂದ ಧಾನ್ಯ [ಗಳನ್ನು ಹೊರತಂದೆವು, ಅದನ್ನು ಇವರು ಉಣ್ಣುತ್ತಾರೆ. ನಾವು ಅದರಲ್ಲಿ 
ಖರ್ಜೂರ ಮತ್ತು ದ್ರಾಕ್ಷಿಗಳ ತೋಟಗಳನ್ನುಂಟು ಮಾಡಿದೆವು ಮತ್ತು ಅದರೊಳಗಿಂದ ಚಿಲುಮೆಗಳನ್ನು ಹೊಮ್ಮಿಸಿದೆವು. 
(ಇದು) ಇವರು ಅದರ ಫಲವನ್ನುಣ್ಣಲಿಕ್ಕಾಗಿ. ಇವೆಲ್ಲ ಇವರ ಸ್ವಂತ ಕೈಗಳಿಂದ ನಿರ್ಮಿತವಾದುದಲ್ಲ ೫ ಹಾಗಿದ್ದೂ 
ಇವರು ಕೃತಜ್ಞರಾಗುವುದಿಲ್ಲವೇ?* ಎಲ್ಲ ತರದ ಜೋಡಿಗಳನ್ನು. ಅವುಗಳು ಭೂಮಿಯ ವನಸ ತಿಗಳಲ್ಲಿರಲಿ, ಸ್ವತಃ 


ವಿಶ್ವಾಷವಿಟ್ಟವರನ್ನೂ ಸುಟ್ಟು ಭಸ್ಮ ಮಾಡಿಬಿಡಬಲ್ಲೆವೆಂದು ಅವರು ತಮ್ಮಲ್ಲಿ ತಾವೇ ಭಾವಿಸಿಕೊಂಡಿದ್ದರು. ಆದರೆ, ಈ ಜ್ವಾಲೆಯು 
ಅಲ್ಲಾಹನ ಯಾತನೆಯ ಒಂದೇ ಪೆಟ್ಟಿನಲ್ಲಿತಣ್ಣಗಾಗಿ ಬಿಡುವಷ್ಟು ಕ್ಷೀಣವಾಗಿತ್ತು. i 

25. ಅರ್ಥಾತ್‌ ಹೇಗೆ ಅಳಿದು ಹೋದರೆಂದರೆ ಅವರ ಹೆಸರೂ ಉಳಿದಿಲ್ಲ ಬಿದ್ದವನು ಪುನಃ ಏಳಲಿಲ್ಲ ಇಂದು ಜಗತ್ತಿನಲ್ಲಿಅವರ 
ಹೆಸರೆತ್ತುವವರೂ ಇಲ್ಲ ಅವರ ನಾಗರಿಕತೆಯೂ ಅವರ ಸಂಸ್ಕೃತಿಯೂ ಮಾತ್ರವಲ್ಲಅವರ ಸಂತತಿಯೂ ಅಳಿದುಹೋಯಿತು. 

26. ಹಿಂದಿನ ಎರಡು ರುಕೂಆ್‌ಗಳಲ್ಲಿ ಮಕ್ಕಾದ ಕ ೈನಿಷೇಧಿಗಳು ಪ್ರವಾದಿವರ್ಯರಃಸು ವಿರುದ್ಧವಿರಿಸಿಕೊಂಡಿದ್ದ ನಿರಾಕರಣೆ 
ಹಾಗೂ ಪ್ರತಿರೋಧ ನೀತಿಯ ಬಗ್ಗೆ ಆಕ್ಷೇಪಿಸಲಾಗಿತ್ತು. ಈಗ ಉಪನ್ಯಾಸವು ಅವರ ಮತ್ತು ಪ್ರವಾದಿವರ್ಯರ(ಸ) ನಡುವೆ ಇದ್ದ 
ಹೋರಾಟದ ಮುಖ್ಯ ಕಾರಣವಾಗಿರುವ ಜಗಳದ ಮೂಲದ ಕಡೆಗೆ ತಿರುಗುತ್ತದೆ. ಅರ್ಥಾತ್‌, ಪ್ರವಾದಿವರ್ಯರು(ಸು ಮುಂದಿರಿಸುತ್ತಿದ್ದ 
ತೌಹೀದ್‌ (ಏಕದೇವ ವಿಶ್ವಾಸಿ ಮತ್ತು ಅಖಿರತ್‌(ಪರಲೋಕ ವಿಶ್ವಾಸಗಳನ್ನು ಸತ್ಯನಿಷೇಧಿಗಳು ಸ್ವೀಕರಿಸಿಕೊಳ್ಳಲು ಸಿದ್ಧರಿರಲಿಲ್ಲ ಈ 
ನಿಟ್ಟಿನಲ್ಲಿನಿರಂತರವಾಗಿ ಕೆಲವು ಆಧಾರ ಪ್ರಮಾಣಗಳನ್ನು ಕೊಟ್ಟುನಿಮ್ಮ ಕಣ್ಣಮುಂದೆಯೇ ಇರುವಂತಹ ವಿಶ್ವದ ಈ ಕುರುಹುಗಳು ಈ 
ಪ್ರವಾದಿಯು ನಿಮ್ಮ ಮುಂದಿರಿಸುತ್ತಿರುವ ಪರಮಾರ್ಥಗಳ ಕಡೆಗೆ ಸೂಚನೆ ಕೊಡುತ್ತಿಲ್ಲವೇ? ಎಂದು ಜನರು ತಾವೇ ವಿವೇಚಿಸುವಂತೆ 
ಕರೆ ನೀಡಲಾಗಿದೆ. 

27. ಅರ್ಥಾತ್‌ ತೌಹೀದ್‌ (ಏಕದೇವವಿಶ್ನಾಸು ಮಾತ್ರ ಸತ್ಯ ಮತ್ತು ಶಿರ್ಕ್‌ (ಬಹುದೇವ ವಿಶ್ವಾಸ) ನಿರಾಧಾರ ಎಂಬ ಬಗ್ಗೆ ನಿದರ್ಶನ. 

28. ಇದರ ಇನ್ನೊಂದು ಅನುವಾದವು 'ಇದರ ಫಲಗಳನ್ನೂ ಇವರ ಸ್ವಂತ ಕೈಗಳು ಮಾಡುವ ವಸ್ತುಗಳನ್ನೂ ಇವರು ತಿನ್ನಲಿಕ್ಕಾಗಿ' 
ಎಂದೂ ಆಗಬಹುದು. ಅರ್ಥಾತ್‌ ನೈಸರ್ಗಿಕವಾದ ಬೆಳೆಯಿಂದ ಇವರು ಸ್ವತಃ ತಯಾರಿಸಿಕೊಳ್ಳುವಂತಹ ಆಹಾರ ಪದಾರ್ಥಗಳು. 
ಉದಾ: ರೊಟ್ಟಿ ಪದಾರ್ಥ, ಜಾಮ್‌, ಉಪ್ಪಿನಕಾಯಿ, ಚಟ್ನಿಗಳು ಇನ್ನಿತರ ಅನೇಕ ವಸ್ತುಗಳು. 

29. ಈ ಸಂಕ್ಷಿಪ್ತ ನುಡಿಗಳಲ್ಲಿ ಭೂಮಿಯಲ್ಲಿ ಸಸ್ಯಗಳ ಮೊಳೆಯುವಿಕೆಯನ್ನು ಆಧಾರ ಪ್ರಮಾಣವಾಗಿ ಮುಂದಿರಿಸಲಾಗಿದೆ. 
ಮಾನವನು ಹಗಲೂ ರಾತ್ರಿಯೂ ಈ ಭೂಮಿಯಲ್ಲಿ ಬೆಳೆದ ಬೆಳೆಯನ್ನು ಉಣ್ಣುತ್ತಿದ್ದಾನೆ. ಇದನ್ನು ಅವನು ಒಂದು ಸಾಮಾನ್ಯ 
ವಿಷಯವೆಂದು ತಿಳಿದುಕೊಂಡಿದ್ದಾನೆ. ಆದರೆ ಅವನು ಅಲಕ್ಷ (ವನ್ನು ಬಿಟ್ಟು ಚೆನ್ನಾಗಿ ಆಲೋಚಿಸಿ ನೋಡಿದರೆ ಈ ಭೂಮಿಯಿಂದ 
ತೊನೆದಾಡುವ ಬೆಳೆಯೂ ನಳನಳಿಸುವ ತೋಟಗಳೂ ಬೆಳೆಯುತ್ತಿರುವುದು ಮತ್ತು ಅವುಗಳಲ್ಲಿ ಚಿಲುಮೆ ಮತ್ತು ನಾಲೆಗಳು 
ಹರಿಯುತ್ತಿರುವುದು ಇವೆಲ್ಲ ತನ್ನಷ್ಟಕ್ಕೆ ಆಗುತ್ತಿರುವುದು ಕೇವಲ ಆಟವಲ್ಲವೆಂದು : ತಿಳಿದುಬರುವುದು. ಇವುಗಳ ಹಿನ್ನೆಲೆಯಲ್ಲಿ 
ಒಂದು ಮಹಾ ಯುಕ್ತಿ ಹಾಗೂ "ಪಾಲಕತ್ವವು ಕಾರ್ಯವೆಸಗುತ್ತಿದೆ. ಪೃಥ್ವಿಯ ವಾಸ್ಕವಿಕತೆಯ- ಬಗ್ಗೆ ಕೊಂಚ ವಿವೇಚಿಸಿ. ಇದು 
ಯಾವ ಭೌತಿಕ ಪದಾರ್ಥಗಳ ಪರಸ್ಪರ ಸೇರುವಿಕೆಯಿಂದ ಉಂಟಾಗಿದೆಯೋ ಅವುಗಳಲ್ಲಿ ಸ್ವೆಯಂ ಬೆಳವಣಿಗೆಯ ಶಕ್ತಿ ಇಲ್ಲ 
ಇವೆಲ್ಲ ಬೇರೆ ಬೇರೆಯಾಗಿಯೂಮಿಶ್ರ ಮತ್ತು ಸಂಯುಕ್ತ ವಸ್ತುಗಳಾದ ಅವುಗಳೊಳಗೆ ಜೀವಕಳೆಯೇ ಇರುವುದಿಲ್ಲ ಹೀಗಿರುವಾಗ 
ಈ ನಿರ್ಜೀವ ಭೂಮಿಯೊಳಗಿಂದ ವನಸ್ಪತೀ ಜೀವನವು ಪ್ರತ್ಯಕ್ಷವಾಗಲು ಹೇಗೆ ಸಾಧ್ಯವಾಯಿತು? ಇದನ್ನು ನೀವು ಸಂಶೋಧಿಸಿದಾಗ 
ಕೆಲವು ಮುಖ್ಯ ಹೇತುಗಳಿವೆಯೆಂದೂ ಆವುಗಳನ್ನು ಮೊದಲೇ ಒದಗಿಸದಿರುತ್ತಿದ್ದರೆ ಈ ಜನವು ಅಸ್ತಿತ್ವಕ್ಕೆ ಬರಲು ಸ ಸಾಧ್ಯವಿರಲಿಲ್ಲವೆಂದೂ 
ತಿಳಿದು ಬರುವುದು. 

1) ಭೂಮಿಯ ನಿರ್ದಿಷ್ಟ ಭಾಗಗಳಲ್ಲಿ ಅದರ ಮೇಲುಪದರದಲ್ಲಿ ಸಸ್ಯಗಳ ಆಹಾರಕ್ಕೆ ಯೋಗ್ಯವಾಗಿರತಕ್ಕಂಥ ಕೆಲವು 
ಪದಾರ್ಥಗಳ ಪದರುಗಳನ್ನರಿಸಿದ್ದುಸ ಸಸ್ಯಗಳ ಬೇರುಗಳು ಅದರೊಳಗೆ ಹಬ್ಬಿ ಆಹಾರವನ್ನು ಹೀರಿಕೊಳ್ಳುವಂತೆ ಮಾಡಲಾಗಿದೆ. 


ಕಾಂಡ -23 


198 ತಪ್ಪೀಮುಲ್‌ ಕುರ್‌ಆನ್‌ 


2 Pa pa) | ಟೆ TG 


ಸರಿ SoS iss 9 ೬೫6% SNE 
NE} aS ತಿ ಲು ಜಯ ಟಿ 8 ಪಿ ES 


ಇವರ. (ಮನುಷ್ಯರು ವರ್ಗದಲ್ಲಿರಲಿ ಅಥವಾ ಇವರಿಗೆ ತಿಳಿದೇ ಈ ವಸ್ತುಗಳಲ್ಲಿರಲಿ* ಸೃಷ್ಟಿಸಿದವನು 
ಪರಮ fae ಹ 

(37-40) ಇವರಿಗೆ ರಾತ್ರಿಯು ಇನ್ನೊಂದು ನಿದರ್ಶನವಾಗಿದೆ. ನಾವು ಅದರ ಮೇಲಿಂದ ಹಗಲನ್ನು ಸರಿಸಿ 
ಬಿಡುತ್ತೇವೆ. ಆಗ ಇವರ ಮೇಲೆ ಕತ್ತಲೆ ಕವಿಯುತ್ತದೆ” ಮತ್ತು ಸೂರ್ಯನು ತನ್ನ ಸ್ಥಾನದ ಕಡೆಗೆ ಚಲಿಸುತ್ತಿದ್ದಾನೆ.* 


2) ಭೂಮಿಯ ಮೇಲೆ ಅನೇಕ ವಿಧಗಳಿಂದ ನೀರನ್ನೊದಗಿಸಿಕೊಳ್ಳುವ ವ್ಯವಸ್ಥೆಯನ್ನುಂಟು ಮಾಡಿ, ಪೋಷಕಾಂಶಗಳು 
ಅದರಲ್ಲಿಕರಗಿ ಸಸ್ಯಗಳ ಬೇರುಗಳು ಹೀರಿಕೊಳ್ಳುವಂತೆ ಮಾಡಲಾಗಿದೆ. 

3) ವಾತಾವರಣದಲ್ಲಿ ವಾಯುವನ್ನು ಸೃ ಸೃಷ್ಟಿಸಲಾಗಿದೆ. ಅದು ಮೇಲ್ಭಾಗದಿಂದ ಎರಗುವ ವಿಪತ್ತುಗಳಿಂದ ರಕ್ಷಿಸುತ್ತದೆ. ಮಳೆ 
ತರಲು ಸಹಕರಿಸುತ್ತದೆ. ಅದು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗುವ ಅನೇಕ ಅನಿಲಗಳನ್ನು. ಹೊಂದಿರುತ್ತದೆ. 

4) ಸಸ್ಯಗಳಿಗೆ ಬೇಕಾದಷ್ಟೆ ಉಷ್ಣತೆಯೂ ಯೋಗ್ಯ ಹವಾಗುಣವೂ ಒದಗುವಂತಾಗಲು. ಸೂರ್ಯ ಮತ್ತು ಭೂಮಿಯ 
ಸಂಬಂಧವನ್ನು ಸ! ಸರಿಯಾಗಿರಿಸಲಾಗಿದೆ. 

.ಇವು ನಾಲ್ಕು ಮುಖ್ಯ ಹೇತುಗಳು (ಅನೇಕ ಉಪಹೇತುಗಳ ಸಂಯೋಗಗಳೂ ಆಗಿವೆ) ಸೃಷ್ಟಿಯಾದಾಗ ಸಸ್ಯಗಳು ಅಸ್ತಿತಕ್ಕೆ 
ಬರಲು ಸಾಧ್ಯ ವಾಯಿತು. ಳೆ ಅನುಕೂಲ ಪರಿಸ್ಥಿತಿಗಳನ್ನುಂಟು ಮಾಡಿದ ಬಳಿಕ ಸಸ್ಯ ಸಸ್ಯಗಳನ್ನು. ಸೃಷ್ಟಿಸಲಾಯಿತು. ಅವುಗಳಲ್ಲಿ 
ಪ್ರತಿಯೊಂದರ ಬೀಜಕ್ಕೆ ಕ ಯೋಗ್ಯವಾದ ಮಣ್ಣು ನೀರು, ವಾಯು ಮತ್ತು ಉಷ್ಣತೆ ಒದಗಿದಾಗ ಅದರೊಳಗೆ. ಸಸ್ಯಜೀವನದ ಚಟುವಟಿಕೆ 
ಆರಂಭವಾಗುವಂತೆ ಮಾಡಲಾಯಿತು. ಅಷ್ಟೇ. ಅಲ್ಲದೆ ಅದೇ ಬೀಜದಿಂದ ಅದೇ ವರ್ಗದ ಸಸಿಯು ತನ್ನ ಜಾತಿ ಹಾಗೂ ಪರಂಪರೆಯ 
ಗುಣಗಳೊಂದಿಗೆ ಹುಟ್ಟುವಂತೆ ವ್ಯವಸ್ಥೆ ಮಾಡಲಾಯಿತು. ಇದಕ್ಕಿಂತಲೂ ಹೆಚ್ಚಾಗಿ ಸಸ್ಯಗಳ ಹತ್ತಿಪ್ಪತ್ತು ಅಥವಾ ನೂರಾರು ಜಾತಿಗಳಲ್ಲಿ 
ಅಸಂಖ್ಯಾತ ವರ್ಗಗಳನ್ನೂ ಸೃಷ್ಟಿಸಲಾಯಿತು. ಅವುಗಳ ಸೃಷ್ಟಿಯಾದ ಬಳಿಕ ಈ ಭೂಮಿಯಲ್ಲಿ ಅಸ್ತಿತ್ವಕ್ಕೆ ತರಲಾಗಿದ್ದ ಇನ್ನಿತರ ಅಸಂಖ್ಯಾತ 
ಜಾತಿಯ ಪ್ರಾಣಿಗಳಿಗೂ ಮನುಷ್ಯರಿಗೂ ಆಹಾರ, ಔಷಧಿ, ಉಡುಪು ಮತ್ತಿತರ ಅನೇಕ ಅವಶ್ಯಕತೆಗಳನ್ನು ಪೂರೈಸಿಕೊಡುವಂತೆ 
ಅವುಗಳನ್ನು ಮಾಡಲಾಯಿತು. 

ಈ "ಅದ್ಭುತ ವ್ಯ ಸ್ಯವಸ್ಥೆಯ ಬಗ್ಗೆ ಆಲೋಚಿಸುವವನು ಹಟಮಾರಿಯೂ ಪಕ್ಷ ಪಾತಿಯೂ ಆಗಿಲ್ಲದಿದ್ದರೆ ಇವೆಲ್ಲ ತನ್ನಿಂದತಾನೇ 
ಉಂಟಾಗಲು ಸಾಧ್ಯವಿಲ್ಲವೆಂದೂ ಇದರೊಳಗೆ ವಿಶಿಷ್ಟವಾದ ಒಂದು ಯುಕ್ತಿಪೂರ್ಣ ಯೋಜನೆಯು ಕಾರ್ಯವೆಸಃ ಗುತ್ತಿದ್ದು ಅದರ 
ಅಧೀನದಲ್ಲಿ ಭೂಮಿ, ನೀರು, ವಾಯು, ಯತುಭೇದಗಳೆ ಸಂಬಂಧವು ಸಸ್ಯವರ್ಗಗಳೊಂದಿಗೆ ಮತ್ತು ಸಸ್ಯವರ್ಗಗಳ ಸಂಬಂಧವು 
ಪ್ರಾಣಿ ವರ್ಗಗಳ ಹಾಗೂ ಮನುಷ್ಯರ ಅವಶ್ಯಕತೆಗಳೊಂದಿಗೆ ಅವುಗಳ ಜಟಿಲತೆ ಮತ್ತು ಸೂಕ್ಷ್ಮತೆಗಳನ್ನು ಗಮನಿಸಿ 
ನೆಲೆಗೊಳಿಸಲ್ಪಟ್ಟಿರುತ್ತದೆ. ಇಂತಹ ವಿಚಿತ್ರ ಹಾಗೂ "ಬಹುಮುಖ ಸಂಬಂಧಗಳು ಕೇವಲ ಆಕಸ್ಥಿಕವಾಗಿ ನೆಲೆಗೊಂಡಿರುತ್ತವೆಂದು 
ಬುದ್ಧಿಸ್ತಿಮಿತ ದಲ್ಲಿರುವವನಾರೂ ಊಹಿಸಲಾರನು. ಇದು ಹಲವಾರು ದೇವರುಗಳ ಕೆಲಸವಲ್ಲವೆಂಬುದಕ್ಕೂ ಇದೇ ವ್ಯವಸ್ಥೆ ಆಧಾರ 
ಕೊಡುತ್ತದೆ. ಇದು ಭೂಮಿ, ವಾಯು, ನೀರು, ಸೂರ್ಯ, ಸಸ್ಯಗಳು, ಪ್ರಾಣಿಗಳು, ಮನುಷ್ಯವರ್ಗ ಇವೆಲ್ಲವುಗಳ ಸೃಷ್ಟಿಕರ್ತನೂ 
ಪಾಲಕ ಪ್ರಭುವೂ ಆಗಿರುವ ಏಕಮಾತ್ರ ದೇವನ ವ್ಯವಸ್ಥೆಯಾಗಿರುತ್ತದೆ ಮತ್ತು ಆಗಲು ಸಾಧ್ಯವಿದೆ. ಇವುಗಳಲ್ಲಿ ಪ್ರತಿಯೊಂದಕ್ಕೆ ಬೇರೆ 
ಬೇರೆ ದೇವರುಗಳಿರುತ್ತಿದ್ದರೆ ಇಷ್ಟುಸಮಗ್ರವೂ ಸರ್ವತೋಮುಖವೂ ಅಗಾಧವೂ ಯುಕ್ತಿಪೂರ್ಣವೂ ಆಗಿರುವ ಹೊಂದಾಣಿಕೆಯಿರುವ 
ಯೋಜನೆಯು ಲಕ್ಷಾವಧಿ ಕೋಟ್ಯಾವಧಿ ವರ್ಷಗಳಿಂದ ಇಷ್ಟು ಸುವ್ಯವಸ್ಥಿತವಾಗಿ ನಡೆಯುತ್ತಿರಲು ಸಾಧ್ಯವೇ ಇರಲಿಲ್ಲ 

ತೌಹೀದ್‌(ಏಕದೇವವಿಶ್ವಾಸುನ ಪರವಾಗಿ ಈ ಆಧಾರ ಪ್ರಮಾಣವನ್ನು ಮುಂದಿರಿಸಿದ ಬಳಿಕ, 40458 ಅರ್ಥಾತ್‌ ದೇವನು 
ಇಷ್ಟೆಲ್ಲಾ ಸವಲತ್ತುಗಳನ್ನು ಅವರ ಜೀವನಕ್ಕಾಗಿ ಒದಗಿಸಿದ್ದೂ ಅವರು ಉಪಕಾರಸ್ಥರಣೆ ಮಾಡದಿರಬೇಕಾದರೆ ಅವನ ಅನುಗ್ರಹ ಗಳನ್ನು 
ತಿಂದುಂಡು ಇತರರಿಗೆ ಕೃತಜ್ಞತೆ ಸಲ್ಲಿಸಬೇಕಾದರೆ ಅವನ ಮುಂದೆ ಬಾಗುವುದರ ಬದಲಿಗೆ ಒಂದು ಹುಲ್ಲುಕಡ್ಡಿಯನ್ನೂ ಉಂಟು 
ಮಾಡಿರದ ಮಿಥ್ಯ ಆರಾಧ್ಯರ ಮುಂದೆ ಸಾಷ್ಟಾಂಗವೆರಗ ಬೇಕಾದರೆ, ಇವರೇನು ಅಷ್ಟು ಿಕೃತಪ್ನರೇ? ಎಂದು ಅಲ್ಲಾಹನು ಕೇಳುತ್ತಾನೆ. 

30. ಇದು ತೌಹೀದಿನ ಪರವಾಗಿ ಇನ್ನೊಂದು ಆಧಾರ ಪ್ರಮಾಣ. ಇಲ್ಲಿ “ಪುನಃ “ಕೆಲವು ವಿಷಯಗಳನ್ನೆಕ್ಟಿಕೊಂಡು ನೀವು 
ಹಗಲಿರುಳು ಯಾವ ವಸ್ತುಗಳನ್ನು! ಕಂಡು ಅವುಗಳ ಕುರಿತು ಏನೊಂದೂ ಚಿಂತನೆ ನಡೆಸದೆ ಮುಂದೆ ಸಾಗಿ ಬಿಡುತ್ತೀರೋ ಅವುಗಳೊಳಗೇ 
ವಸ್ತುಸ್ಥಿತಿಯ ಸುಳಿವನ್ನು ನೀಡುವಂಥ ಚಿಹ್ನೆಗಳಿವೆ ಎಂದು ಹೇಳಲಾಗುತ್ತಿದೆ. ಸ್ಟ್ರೀ ಪುರುಷರ ಜೋಡಿಯಂತು ಸ್ವಯಂ ಮಾನವರ 
ಸೃಷ್ಟಿಗೆ ಹೇತುವಾಗಿದೆ. "ಪ್ರಾಣಿಗಳ ತಳಿಗಳೂ ಗಂಡು ಹೆಣ್ಣುಗಳ ಜೋಡಿಯಿಂದಲೇ ವೃದ್ಧಿಯಾಗುತ್ತವೆ. ಸಸ್ಯ ಗಳಲ್ಲೂ ಜೋಡಿಯ 
ನಿಯಮವು ಕಾರ್ಯವೆಸಗುತ್ತಿದೆಯೆಂದು ಮಾನವನು ಬಲ್ಲನು. ಹೆಚ್ಚೇಕೆ, ನಿರ್ಜೀವ ಪದಾರ್ಥಗಳಲ್ಲೂ ಸಪ ವಸ್ತುಗಳು ಇನ್ನಿತರ 


ಕಾಂಡ-23 


36, ಯಾಸೀನ್‌ 199 


ವಸ್ತುಗಳೊಂದಿಗೆ ಸೇರಿದಾಗೆ ಅವುಗಳಿಂದ ಅನೇಕ ತರದ ಸಂಯುಕ್ತ ವಸ್ತುಗಳು ಅಸ್ತಿತ್ವಕ್ಕೆ ಬರುತ್ತದೆ. ಪದಾರ್ಥಗಳ ಧನ ಮತ್ತು 
ಯಣಗಳು ವಿದ್ಯುಚ್ಛಕ್ತಿಯ ಸಂಪರ್ಕದಿಂದಾಗಿವೆ. ಯಾವ ಜೋಡಿಯ ಮೂಲಕ ಈ ವಿಶ್ವವು ಅಸ್ತಿಶ್ವಕ್ಕೆ ಬಂದಿದೆಯೋ ಅದು ಯುಕ್ತಿ 
ಹಾಗೂ ಕಾರ್ಯ ಕುಶಲತೆಗಳ ಎಂಥ ಅತಿ ಸೂಕ್ಷ್ಮ ವಾದ ಜಟಿಲತೆಗಳನ್ನು ಹೊಂದಿವೆ ಮತ್ತು ' ಪ್ರತಿಯೊಂದು ಜೋಡಿಯ ಮಧ್ಯೆ ಯಾವ 
ತರದ ಹೊಂದಾಣಿಕೆಗಳಿವೆಯಿಂದರೆ ಇದನ್ನು ಗಮನಿಸುವ ವಿವೇಕಿಯು ಇದೆಲ್ಲಾ ಒಂದು ಕಾಕತಾಳೀಯ ಘಟನೆಯೆಂದು ಎಷ್ಟು 
ಮಾತ್ರಕ್ಕೂ ಹೇಳಲಾರ. ನಾನಾ ದೇವರುಗಳು. ಈ ಅಸಂಖ್ಯಾತ ಜೋಡಿಗಳನ್ನು ಸೃಷ್ಟಿ, ಅವುಗಳ ನಡುವೆ ಇಷ್ಟೊಂದು ಯಚ್ಛುರ್ಣ 
ಸಂಪರ್ಕವಿರಿಸಿರಬಹುದೆಂಬುದನ್ನು ಒಪ್ಪಿಕೊಳ್ಳಲಾರ. ಜೋಡಿಗಳ ಪರಸ್ಪರ ಸಂಪರ್ಕ ಮತ್ತು ಅವುಗಳಿಂದ ಹೊಸ ವಸ್ತುಗಳ ಸೃ; 

ಸ್ವಯಂ ಏಕದೇವ ವಿಶ್ವಾಪಕ್ಕೆ ಆಧಾರ ಪ್ರಮಾಣವಾಗಿದೆ. 

31. ಅರ್ಥಾತ್‌, ಸಕಲ ವಿಧದ ಕುಂದುಕೊರತೆ, ದೋಷಗಳಿಂದ ಎರಹಿತನು. ಎಲ್ಲಾ ತರದ ತಪ್ಪು ದೌರ್ಬಲ್ಯ ಗಳಿಂದ 
ಅತೀತನು. ಯಾವತ್ತು ಸಹಭಾಗಿಗಳಿಲ್ಲದವನು. ಪವಿತ್ರ ಕುರ್‌ಆನಿನಲ್ಲಿ ಮುಶ್ರಿಕರ (ಬಹುದೇವವಿಶ್ವಾಸಿಗಳ) ವಿಶ್ವಾಸವನ್ನು] 'ಖಂಡಿಸುತ್ತ 
ಸಾಮಾನ್ಯವಾಗಿ ಈ ಪದಗಳನ್ನುಪ್ರಯೋಗಿಸುವ ಉದ್ದೇಶವೇನೆಂದರೆ ಶಿರ್ಕ್‌ನ ಎಲ್ಲ; ತರದ ವಿಶ್ವಾಸಗಳು ಅಲ್ಲಾಹನ ಮೇಲೆ ಒಂದಲ್ಲೊಂದು 
ನ್ಯೂನತೆ, ಕೊರತೆ, ದೌರ್ಬಲ್ಯ ಸಸ ದೋಷಗಳ ಆರೋಪಗಳನ್ನು ತಮ್ಮಲ್ಲರಿಸಿಕೊಂಡಿರುತ್ತವೆ. ಅಲ್ಲಾಹನಿಗೆ ಸಹಭಾಗಿಯನ್ನು 
ನಿಶ್ಚಯಿಸಿಕೊಳ್ಳುವುದೆಂದರೆ pe ಒಬ್ಬನೇ ತನ್ನ ದೇವತ್ವವನ್ನು ನಡೆಸಲು ಅಸಮರ್ಥನಾಗಿದ್ದಾನೆ ಅಥವಾ ತನ್ನ ದೇವತ್ವದಲ್ಲಿ 
ಇತರರನ್ನು ಭಾಗೀದಾರರಾಗಿರಿಸಿಕೊಳ್ಳುವ ಅನಿವಾರ್ಯತೆ ಅವನಿಗಿದೆ ಅಥವಾ ಇತರ ಅಸ್ತಿತ್ವಗಳು ದೇವನ ದವತ್ವದಲ್ಲಿ ಹಸ್ತಕ್ಷೇಪ' 
ನಡೆಸುವಷ್ಟು ಬಲಶಾಲಿಯಾಗಿವೆ ಮತ್ತು ದೇವನು ಅದನ್ನು ಸಹಿಸಿಕೊಳ್ಳುತ್ತಿದ್ದಾನೆ ಅಥವಾ ಅವನು ಮಾನವ ಅರಸರಲ್ಲಿರುವಂತಹ 
ದೌರ್ಬಲ್ಯ ಗಳನ್ನು ಹೊಂದಿದ್ದುಅವನನ್ನುಮಂತ್ರಿಗಳ, ಆಸ್ಥಾನದವರ, ಸ ಸಲಹೆಗಾರರ, ಪ್ರೀತಿಯ ರಾಜಕುಮಾರರ, ರಾಜ ಕುಮಾರಿಯರ 
ಒಂದು ಸೇನೆಯೇ ಸುತ್ತುವರಿದುಕೊಂಡಿದೆ ಮತ್ತು ದೇವಶ್ಚದ ಅನೇಕ ಅಧಿಕಾರಗಳು ಅವರೊಳಗೆ ಹಂಚಿಹೋಗಿದೆ (ಶಾಂತಂ 
ಪಾಪಂ) ಎಂಬಿತ್ಯಾದಿ ಭಾವನೆಗಳನ್ನಿರಿಸಿಕೊಂಡಂತೆಯೇ ಸರಿ. ಅಲ್ಲಾಹನ ಬಗ್ಗೆ ಇಂತಹ ಅಜ್ಞಾನಜನ್ಯ ಭಾವನೆಗಳು ಮನಮಸ್ಸಿಷ್ಠಗಳಲ್ಲಿ 
ರದಿದ್ಧರೆ ಶರ್ಕ್‌ನ ಯೋಚನೆಯೇ ಉಂಟಾಗುತ್ತಿರಲಿಲ್ಲ ಆದ್ದರಿಂದಲೇ ಪವಿತ್ರ ಕುರ್‌ಆನಿನಲ್ಲಿ. ಅಲ್ಲಲ್ಲಿ ಮುಶ್ರಿಕರು ಅಲ್ಲಾಹನಿಗೆ 
ಸಂಬಂಧಿಸಿ ಹೇಳುವ ಈ ಎಲ್ಲಾತರದ ದೋಷ ದೌರ್ಬಲ್ಯಗಳಿಂದ ಅವನು ವಿರಹಿತನಾಗಿದ್ದಾನೆಂದು ಸಾರಿ ಹೇಳಿದೆ. 

32. ಹಗಲಿರುಳುಗಳ ಆಗಮನ ನಿರ್ಗಮನಗಳೂ ಹಾಗೆಯೇ. ಇದೂ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಸಂಭವಿಸುತ್ತ 
ಹೋಗುತ್ತಿರುವುದರಿಂದ ಜನರು ಇದರ ಕಡೆಗೆ ಹೆಚ್ಚಿನ ಗಮನ ಕೊಡುವುದಿಲ್ಲ ಹಗಲು ಹೇಗೆ ಕಳೆಯುತ್ತದೆ ಮತ್ತು ರಾತ್ರೆ ಹೇಗೆ 
ಬರುತ್ತದೆ. ಹಗಲಿನ ನಿರ್ಗಮನದಲ್ಲೂರಾತ್ರೆಯ ಆಗಮನದಲ್ಲೂಯಾವ ಯುಕ್ತಿಗಳು ಕಾರ್ಯವೆಸಗುತ್ತಿವೆಯೆಂದು ಆಲೋಚಿಸಿದಾಗ 
ಇದು ಸರ್ವಶಕ್ತನೂ ಯುಕ್ತಿಪೂರ್ಣನೂ ಆದ ಏಕ್ಕೆಕೆ ಪ್ರಭುವಿನ ಅಸ್ತಿತ್ವ ಹಾಗೂ ಅವನ ಏಕತೆಗೆ ಸುಸ್ಪಷ್ಟ ಆಧಾರ ಪ್ರಮಾಣವೆಂದು 
ಮನವರಿಕೆಯಾಗದಿರದು. ಭೂಮಿಯ ಎದುರಿಂದ ಸೂರ್ಯನು ಸರಿಯುವ ಹೊರತು ಎಷ್ಟು ಮಾತ್ರಕ್ಕೂ ಹಗಲು ಹೋಗಲಾರದು 
ಮತ್ತು ರಾತ್ರೆ ಬರಲಾರದು. ಹಗಲು ಸರಿದುಹೋಗುವುದರಲ್ಲೂಇರುಳು ಬರುವುದರಲ್ಲೂ ಕಂಡು ಬರುವ ಇಷ್ಟೊಂದು ಸುವ್ಯವಸ್ಥೆಯು 
ಸೂರ್ಯನನ್ನೂ ಭೂಮಿಯನ್ನೂ ಒಂದೇ ನಿಶ್ಚಿತ ನಿಯಮದೊಳಗೆ ಬಿಗಿದಿರಿಸದೆ ಸಾಧ್ಯವೇ ಇಲ್ಲ ಭೂಮಿಯಲ್ಲಿ ವಾಸಿಸುತ್ತಿರುವ. ಸೃಷ್ಟಿ 
ಗಳು ಮತ್ತು ಈ ಇರುಳು ಹಗಲುಗಳ ಅಗಮನ ನಿರ್ಗಮನಗಳ ನಡುವೆ ಗಾಢವಾದ ಸಂಬಂಧವ ರುವುದು ಕಂಡು ಬರುತ್ತದೆ. ಇದನ್ನು 
ಗಮನಿಸುವಾಗ ಈ ವ್ಯವಸ್ಥೆಯನ್ನು ಅತಿ ಚಾಣಾಕ್ಷತೆಯಿಂದ ಮಾತ್ರವಲ್ಲಉದ್ದೇಶಪೂರ್ವಕವಾಗಿ ಯಾರೋ ನೆಲೆ ನಿಲಿಸಿುತ್ತಾನೆಂಬುದಕ್ಕೆ 
ಈ ಸಂಬಂಧವೇ ಆಧಾರ ಕೊಡುತ್ತದೆ. ಭೂಮಿಯಲ್ಲಿ ಮನುಷ್ಯರ, ಪ್ರಾಣಿಗಳ ಮತ್ತು ಸಸ್ಯಗಳ ಅಸ್ತಿತ್ವ ಮಾತ್ರವಲ್ಲ ಇಲ್ಲಿಧುವ ನೀರು, 
ಗಾಳಿ ಮತ್ತು ಹಲವಾರು ತರದ ಖನಿಜ ವಸ್ತುಗಳ ಅಸ್ತಿತ್ವವೂ ಭೂಮಿಯನ್ನು ಸೂರ್ಯನಿಂದ ಒಂದು ನಿಶ್ಚಿತ ದೂರದಲ್ಲಿರಿಸಿರುವುದರ 
ಪರಿಣಾಮವಾಗಿರುತ್ತದೆ. ಭೂಮಿಯ ಬೇರೆ ಬೇರೆ ಭಾಗಗಳು ನಿರಂತರವಾಗಿ ನಿಶ್ಚಿತ ಬಿಡುವಿನ ಬಳಿಕ ಸೂರ್ಯನ ಮುಂದೆ ಬರುತ್ತಲೂ 
ಅವನ ಮುಂದಿನಿಂದ ಸರಿಯುತ್ತಲೂ ಇರಬೇಕೆಂಬ ವ್ಯವಸ್ಥೆ ಮಾಡಲಾಗಿದೆ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವು ಬಹಳ 
ಕಡಿಮೆ ಅಥವಾ ಅತಿ ಹೆಚ್ಚಾಗುತ್ತಿದ್ದರೆ, ಅದರ ಒಂದು ಭಾಗಕ್ಕೆ ಯಾವಾಗಲೂ ರಾತ್ರೆಯೇ ಇದ್ದು: ಇನ್ನೊಂದು ಭಾಗಕ್ಕೆಸ! ಸದಾ ಹಗಲೇ ಇದ್ದು 
ಬಿಡುತ್ತಿದ್ದರೆ, ರಾತ್ರೆ ಹಗಲುಗಳ ಈ ಉರುಳಾಟವು ಅತಿ ವೇಗವಾಗಿ ಇಲ್ಲವೆ ಬಹಳ ನಿಧಾನವಾಗಿರುತ್ತಿದ್ದರೆ ಅಥವಾ ಯಾವ ನಿಯಮವೂ. 
ಇಲ್ಲದೆ ಫಕ್ಕನೆ ಹಗಲಾಗಿ ಹೋಗಿ ಹಠಾತ್ತನೆ ರಾತ್ರೆಯೂ ಆವರಿಸುತ್ತಿದ್ದರೆ, ಈ ಗೋಲದ ಮೇಲೆ ಜೀವನ ಅಸಾಧ್ಯವಾಗುತ್ತಿತ್ತು. ನಿರ್ಜೀವ 
ಪದಾರ್ಥಗಳ ಸ್ವರೂಪವೂ ಈಗಿರುವುದಕ್ಕಿಂತ ತೀರಾ ಭಿನ್ನವಾಗಿರುತ್ತತ್ತು. ಅಂತರ್‌ ದೃಷ್ಟಿಯು ಕುರುಡಾಗದೆ ಹೋಗಿದ್ದರೆ, ಮಾನವನು 
ಈ ವ್ಯವಸ್ಥೆಯ ಒಳಗೆ ಈ ಭೂಮಿಯಲ್ಲಿ ಒಂದು ವಶಿಷ್ಟ. ರೀತಿಯ ಸೃಷ್ಟಿಯನ್ನು ಅಸ್ತಿತ್ವಕ್ಕೆ ತರುವ ಇರಾದೆಯನ್ನಿರಿಸಿದ್ದ ಓರ್ವ ದೇವನ 
ಮಹಿಮೆಯನ್ನು ಸ್ಪಷ್ಟವಾಗಿ ಕಾಣಬಲ್ಲನು ಆ ಸೃಷ್ಟಿಯ "ಅವಶ್ಯ ಕತೆಗಳಿಗೆ ಅನುಸಾರವಾಗಿಯೇ ಅವನು ಭೂಮಿ ಮತ್ತು ಸೂರ್ಯನ 
ನಡುವೆ ಈ ಸಂಬಂಧಗಳನ್ನಿರಿಸಿದನು. ದೇವನ ಅಸ್ತಿತ್ವ ಮತ್ತು. ಅವನ ಏಕತೆ ಬುದ್ಧಿಗೆ ಎಟಕದ ವಿಷಯವೆಂದಾದರೆ ಅವನು ಸ್ವತಃ 
ಯೋಚಿಸಿ, ಈ ಕಾರ್ಯ ಕುಶಲತೆಯನ್ನು ಹಲವಾರು ದೇವರುಗಳಿಗೆ ಸಂಬಂಧಿಸುವುದು ಅಥವಾ ಯಾವುದೋ ಕುರುಡು ಪ್ರಕೃ ತಿಯ 
ನಿಯಮದಂತೆ ಇವೆಲ್ಲ ತನ್ನಿಂತಾನೇ ಉಂಟಾಗಿ ಹೋದುವೆಂದು ತಿಳಿಯುವುದು ಸಹಜ ಬುದ್ದಿಗೆ ನಿಲುಕದ ವಿಚಾರವಾಗಿದೆ. ಯಾವ 
ಪುರಾವೆಯೂ ಇಲ್ಲದೆ ಕೇವಲ ಊಹಾಪೋಹೆಗಳ ಆಧಾರದಲ್ಲಿ ಶುದ್ಧ ಅವಿವೇಕತನದ ಈ ವಾದವನ್ನು ಒಪ್ಪಿಕೊಳ್ಳುವವನು. ವಿಶ್ವದಲ್ಲಿ 

| 
ಕಾಂಡ -23 ಕ 


290 ತಪ್ಪೀಮುಲ್‌ ಕುರ್‌ಆನ್‌ 


ಟ್ರಾ 


EEN IOC AES SS EEE 5550 
೨೨೩ ೨] * ಕಳಳ. ಸ್ನ ಟಟ ಟಟ ಲ್ಲ pe ಛೆ 
ತ್ರಿ ಜಟ 1 SoS 3 ALU EL J 35 
ಪ್ರಬಲನೂ ಸರ್ವಜ್ಞನೂ ಆದವನ ನಿರ್ಣಯವಿದು ಮತ್ತು ಚಂದ್ರ ಅದಕ್ಕೆ ನಾವು ಘಟ್ಟಗಳನ್ನು ನಿಶ್ಚಯಿಸಿಕೊಟ್ಟಿದ್ದು 
ಅವುಗಳನ್ನು ಹಾದು ಹೋಗುತ್ತಾ ಕೊನೆಗೆ ಅದು ಖರ್ಜೂರದ ಒಣಗೆಲ್ಲಿನಂತಾಗಿ ಬಿಡುತ್ತದೆ. ಹ ಚಂದ್ರನನ್ನು 
ಹಿಡಿಯಲು ಸೂರ್ಯನಿಂದಾಗದು* ಮತ್ತು' ರಾತ್ರಿಯು ಹಗಲನ್ನು ಮೂರಿ ಹೋಗಲಾರದು. ಎಲ್ಲವೂ" 
ಒಂದೊಂದು ಕಕ್ಷೆಯಲ್ಲಿತೇಲುತ್ತಿವೆ.?' 


ಶಿಸ್ತು, ಯುಕ್ತಿ, ಧ್ಯೇಯೋದ್ದೇಶಗಳು ಕಂಡುಬರುತ್ತಿರುವುದೆಲ್ಲಾ ದೇವನ ಅಸ್ತಿತ್ಯಕ್ಕೆ ಬೇಕಾದ ಆಧಾರವಲ್ಲವೆಂದು ಹೇಳುವಾಗ ನಿಜಕ್ಕೂ 
ಅಂಥಾ ವ್ಯಕ್ತಿಯು ಒಂದು ವಿಜಾರ ಅಥವಾ ವಿಶ್ವಾಸ: ಸವನ್ನು ಸ್ವೀಕರಿಸಲಿಕ್ಕೆ ಬುದ್ಧಿಗೆ ಎಟಕುವಂತಹ ಆಧಾರ ಪ್ರಮಾಣದ ಅವಶ್ಯಕತೆ ಇದ 
ಎಂಬುದನ್ನು ್ನಿಮನಗಾಣುತ್ತಾನೋ ಇಲ್ಲವೋ ಎಂದು ತಿಳಿಯುವುದೂ ನಮ್ಮಮಟ್ಟಿಗೆ ಕಷ್ಟ ಕಷ್ಟವಾಗಿದೆ. 

33. eS 'ಸ್ಥಾನ' ಎಂದರೆ ಸೂರ್ಯನು ಕಟ್ಟಕಡೆಗೆ ಹೋಗಿ ನಿಲ್ಲಬೇಕಾಗಿರುವ ಸ್ಥಳವೂ ಆಗಬಹುದು; ಅದು ನಿಂತು 
ಬಿಡುವ ಸಮಯವೂ ಆಗಬಹುದು. ಈ ಸೂಕ್ತದ ಸರಿಯಾದ ಅರ್ಥವನ್ನು ಮಾನವನಿಗೆ ವದ ಸಕಲ ಪರಮಾರ್ಥಗಳ ಕೂಲಂಕಷ 
ಜ್ಞಾನ ಪ್ರಾಪ್ತವಾದಾಗ ಮಾತ್ರ ಗ್ರಹಿಸಬಹುದು. ಆದರೆ ಮಾನವನ ತಿಳುವಳಿಕೆಯು ಕಾಲ ಬದಲಾದಂತೆ ಬದಲಾಗುತ್ತಲೇ ಇರುತ್ತದೆ. 
ಈಗ ಅವನಿಗೆ ಪ್ರತ್ಯಕ್ಷ ವಾಗಿ ಏನು ತಿಳಿದಿರುವುದೋ ಅದು ಯಾವ ಕಾಲಕ್ಕೂ ಬದಲಾಗಲು ಸಾಧ್ಯವಿದೆ. ಪ್ರಾಚೀನ ಕಾಲದ ಜನರು 
ಬಾಹ್ಯನೋಟಕ್ಕೆ ಕಾಣುವಂತೆ ಸೂರ್ಯನು ಭೂಮಿಗೆ ಸುತ್ತು ಬರುತ್ತಿದ್ದಾನೆಂದು ಹೇಳುತ್ತಿದ್ದರು. ಅನಂತರದ ಶೋಧನೆ ಮತ್ತು 
ನಿರೀಕ್ಷಣೆಗಳ ಬಳಿಕ ಸೂರ್ಯನು ತನ್ನ ಸ್ಥಾನದಲ್ಲಿ ಸ್ಥಿರವಾಗಿದ್ದಾನೆಂದೂ ಸೌರವ್ಯೂಹದ ಗ್ರಹಗಳು ಅದರ ಸುತ್ತುಬರುತ್ತಿವೆಯೆಂದೂ 
ಒಪ್ಪಿಕೊಳ್ಳಲಾಯಿತು. ಆದರೆ ಈ ಸಿದ್ಧಾಂತವೂ ಸ್ಥಾಯಿಯಾಗಿ ಉಳಿಯಲಿಲ್ಲ ಅನಂತರ ನಡೆಸಲಾದ ವೀಕ್ಷಣೆಗಳಿಂದ ಸೂರ್ಯನು 
ಮಾತ್ರವಲ್ಲ ಯಾವ ನಕ್ಷತ್ರಗಳನ್ನೆಲ್ಲಾ ಸ್ಥಿರ ನಕ್ಷತ್ರ81%06 $tar5)ಗಳೆಂದು ಕರೆಯಲಾಗುತ್ತವೋ ಅವುಗಳು ಒಂದು ಕಡೆಗೆ ಸಾಗುತ್ತಿವೆ 
ಎಂದು ತಿಳಿಯಿತು. ಸ್ಥಿರ ನಕ್ಷತ್ರಗಳ ವೇಗವು ಸೆಕೆಂಡಿಗೆ ಸುಮಾರು 10 ರಿಂದ 100 ಮೈಲುಗಳೆಂದು ಅಂದಾಜಿಸಲಾಗಿದೆ. ಆಧುನಿಕ 
ಖಗೋಳಶಾಸ್ತ್ರಜ್ಞರು ಸೂರ್ಯನು ತನ್ನ ಸಂಪೂರ್ಣ ವ್ಯೂಹದೊಂದಿಗೆ ಸೆಕೆಂಡಿಗೆ ಸುಮಾರು 20 ಕಿ.ಮೂ. (12 ಮೈಲುಗಳ) ವೇಗದಲ್ಲಿ 
ಚಲಿಸುತ್ತಾನೆನ್ನುತ್ತಾರೆ. (ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ 'ಸ್ಟಾರ್‌' ಮತ್ತು "ಸನ್‌' ಪದಗಳನ್ನು ನೋಡಿರಿ.) 

34. ಅರ್ಥಾತ್‌ ತಿಂಗಳಲ್ಲಿ ಚಂದ್ರನ ತಿರುಗುವಿಕೆಯು. ದಿನಂಪ್ರತಿ ಬದಲಾಗುತ್ತಿರುತ್ತದೆ. ಒಮ್ಮೆ ಅವನು ಬಾಲಚಂದ್ರನಾಗಿ 
ಉದಯಿಸುತ್ತಾನೆ. ತರುವಾಯ ದಿನಕಳೆದಂತೆ ವೃದ್ಧಿ ಯಾಗುತ್ತ ಹುಣ್ಣಿಮೆಯ ರಾತ್ರೆ ಪೂರ್ಣ ಚಂದ್ರನಾಗುತ್ತಾನೆ. ಆ ಬಳಿಕ ದಿನೇದಿನೇ 
ಕ್ಷಯಿಸುತ್ತಾ ಪುನಃ ಬಾಲ ಚಂದ್ರನಾಗಿ ಬಿಡುತ್ತಾನೆ. ಈ ಪ್ರಕ್ರಿಯೆಯು ಲಕ್ಷಾಂತರ ವರ್ಷಗಳಿಂದಲೂ ಸಂಪೂರ್ಣ ನಿಯಮಬದ್ಧವಾಗಿ 
ನಡೆಯುತ್ತ ಬಂದಿದೆ. ಚಂದ್ರನ ಈ ಪ್ರಯಾಣ ಘಟ್ಟಗಳಲ್ಲಿ ಎಂದೂ ಮಾರ್ಪಾಟುಂಟಾಗುವುದಿಲ್ಲ. ಆದುದರಿಂದಲೇ ಮಾನವನು 
ಯಾವ ದಿನ ಯಾವ ಸ್ಥಾನದಲ್ಲಿ ಚಂದ್ರನಿರುವನೆಂದು ಲೆಕ್ಕ ಮಾಡಿ ಯಾವಾಗಲೂ ತಿಳಿದುಕೊಳ್ಳಬಲ್ಲ ಅದರ ಈ ಪರಿಭ್ರಮಣವು 
ನಿಯಮಬದ್ಧವಾಗಿಲ್ಲದಿರುತ್ತಿದ್ದರೆ ಈ ಗಣನೆ ಸಾಧ್ಯವಾಗುತ್ತಿರಲಿಲ್ಲ 

35. ಈ ವಾಕ್ಯದಿಂದ ಎರಡು ವಿಧದ ಅರ್ಥಗಳನ್ನು ಗ್ರಹಿಸಬಹುದು. ಅವೆರಡೂ ಸರಿಯಾಗಿಯೇ ಇವೆ 1. ಚಂದ್ರನನ್ನು 
ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುವ ಶಕ್ತಿ ಸೂರ್ಯನಿಗಿಲ್ಲ ಅಥವಾ ಅದರ ಕಕ್ಷೆಯೊಳಗೆ ನುಗ್ಗಿ ಅದಕ್ಕೆ ಢಿಕ್ಕಿ ಹೊಡೆಯಲಿಕ್ಕೂ ಆಗದು. 
2. ಚಂದ್ರೋದಯ ಹಾಗೂ ಅವನು ಕಾಣಿಸಿಕೊಳ್ಳಲಿಕ್ಕಾಗಿ ಯಾವ ಸಮಯಗಳು ನಶ್ಚಿತವಾಗಿವೆಯೋ ಅವುಗಳಲ್ಲಿ ಸೂರ್ಯನು 
ಬರುವುದಿಲ್ಲ ರಾತ್ರೆ ಚಂದ್ರನು ಬೆಳಗುತ್ತಿರುವಾಗ ಹಠಾತ್ತನೆ ದಿಗಂತದಲ್ಲಿ ಸೂರ್ಯನು ಉದಯಿಸಿ ಬಂದು ಬಿಡುವುದೂ ಸಾಧ್ಯವಿಲ್ಲ 

36. ಅರ್ಥಾತ್‌ ಹಗಲಿನ ನಿಶ್ಚಿತ ಕಾಲಾವಧಿ ಮುಗಿಯುವುದಕ್ಕೆ ಮುಂಚೆ ರಾತ್ರೆ ಬಂದು ಬಿಡುವುದೂ ಇಲ್ಲ ಹಗಲಿನ ಬೆಳಕಿಗೆ 
ನಿಶ್ಚಯವಾಗಿರುವ ಸಮಯಗಳಲ್ಲಿರಾತ್ರೆಯು ತನ್ನ ಅಂಧಕಾರಗಳನ್ನೆತ್ತಿಕೊಂಡು ಬಂದುಬಿಡುವುದೂ ಇಲ್ಲ 

37. ಅರಬೀ ಭಾಷೆಯಲ್ಲಿ $4 "ಫಲಕ್‌' ಎಂಬ ಪದವು ಗ್ರಹಗಳ ಕಕ್ಷೆಗೆ (Orbit) ಉಪಯೋಗವಾಗುತ್ತದೆ. ಇದು 
"ಸಮಾ' (ಆಕಾಶ) ಎಂಬುದಕ್ಕಿಂತ ಭಿನ್ನವಾಗಿದೆ. "ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿತೇಲುತ್ತಿವೆ' ಎಂಬ ಮಾತು ನಾಲ್ಕು  ವಸ್ತುಸ್ಥಿತಿಗಳನ್ನು 
ಸೂಚಿಸುತ್ತವೆ 1. ಸೂರ್ಯ ಚಂದ್ರರು ಮಾತ್ರವಲ್ಲ ಎಲ್ಲಾ ನಕ್ಷತ್ರಗಳೂ ಗ್ರಹಗಳೂ ಆಕಾಶಕಾಯಗಳೂ ಚಲನೆಯಲ್ಲಿದೆ. 2. ಅವುಗಳ 
ಪೈಕಿ ಪ್ರತಿಯೊಂದರ ಕಕ್ಷೆ ಬೇರೆ ಬೇರೆಯಾಗಿದೆ. 3. ಕಕ್ಷೆಗಳು ನಕ್ಷತ್ರಗಳನ್ನೆತ್ತಿಕೊಂಡು ತಿರುಗುವುದಿಲ್ಲ ನಕ್ಷತ್ರಗಳು ಕಕ್ಷೆಗಳಲ್ಲಿತಿರುಗುತ್ತಿವೆ. 
4. ಕಕ್ಷೆಗಳಲ್ಲಿ ನಕ್ಷತ್ರಗಳ ಚಲನೆಯು ದ್ರವ ಪದಾರ್ಥದಲ್ಲಿ ವಸ್ತುಗಳು ತೇಲಾಡುವಂತೆ ಇರುತ್ತದೆ. 

ಈ. ಸೂಕ್ತಗಳ ಮುಖ್ಯ ಉದ್ದೇಶವು ಖಗೋಳ ಶಾಸ್ತ್ರ ಸ್ಪದ ಪಾಠವನ್ನು ವಿವರಿಸುವುದಲ್ಲ ಮಾನವನು ಕಣ್ತೆರೆದು ನೋಡಿದರೆ, ಬುದ್ಧಿ 
ಶಕ್ಷಿಯನ್ನುಪಯೋಗಿಸಿದರೆ ನಜ ನಭದವರೆಗೂ ಎತ್ತ ಕಣ್ಣೆತ್ತಿದರೂ ಅವನ ಮುಂದೆ ದೇವನ ಅಸ್ತಿತ್ವ ಮತ್ತು ಅವನ ಏಕತೆಯ 


ಕಾಂಡ - 23 


201 


ಹ ies (0219054 ೬೫ Ed i il 
KA EBS IEE © ಜಾತಿ! ಆಆ ಓಸಿ ನಿಶಿತ ಹಿನ 
(41-44) ನಾವ ತುಂಬಿದ ನಾವೆಯಲ್ಲಿ ಇವರ ಸಂತತಿಯನ್ನು ಸವಾರಿ ಮಾಡಿಸಿದುದೂ ಇವರಿಗೊಂದು 
ನಿದರ್ಶನವಾಗಿದೆ, ಅನಂತರ ಇವರಿಗಾಗಿ ಅದೇ ತರದ ನಾವಗಳನ್ನು ಮತ್ತೂ ಸೃಷ್ಟಿಸಿದೆವು. ಅವುಗಳ ಮೇಲೆ 
ಇವರು ಸವಾರಿ ಮಾಡುತ್ತಾರೆ.* ನಾವಿಚ್ಛೆಸಿದರೆ, ಇವರನ್ನು ಮುಳುಗಿಸಿ ಬಿಡಬಲ್ಲಿವು, ಇವರ ಮೊರೆಯನ್ನು 
ಕೇಳುವವರಾರೂ ಇರಲಾರರು ಮತ್ತು ಯಾವ ರೀತಿಯಿಂದಲೂ ಇವರು ರಕ್ಷಿಸಲ್ಲಡಲಾರರು. ಕೇವಲ ನಮ್ಮ 


ಬಗ್ಗೆ ಅಸಂಖ್ಯಾತ ಆಧಾರ ಪ್ರಮಾಣಗಳು ಬರುವುವು. ನಾಸ್ತಿಕತೆ ಮತ್ತು ಬಹುದೇವ, ವಿಶ್ವಾಸಗಳಿಗೆ ಪು ಪುರಾವೆಯಾಗಿ ಒಂದೇ ಒಂದು 
ಆಧಾರವೂ ಸಿಗಲಾರದು. ನಮ್ಮ ಭೂಮಿಯು ಯಾವ ಸೌರವ್ಯೂಹಕ್ಕೆ ಸೇರಿದೆಯೋ ಅದರ ಕೇಂದ್ರವಾಗಿರುವ ಸೂರ್ಯಗೋಳವು 
ಭೂಮಿಗಿಂತ ಮೂರು ಲಕ್ಷ ಪಟ್ಟುದೊಡ್ಡದಾಗಿದೆ. ಅತಿ ದೂರದಲ್ಲಿರುವ ಗ್ರಹವಾದ ನೆಫ್ಟೂನ್‌ನ ದೂರವು ಸೂರ್ಯನಿಂದ ಕನಿಷ್ಠಪಕ್ಷ 

279 ಕೋಟಿ 30 ಲಕ್ಷ ಮೈಲುಗಳು. ಫ್ಲೂಟೋವನ್ನು ಅತಿ ದೂರದ ಗ್ರಹವೆಂದು ಒಪ್ಪಿಕೊಂಡರೆ ಅದು ಸೂರ್ಯನಿಂದ 460 ಕೋಟಿ 
ಮೈಲುಗಳ ದೂರದಲ್ಲಿದೆ. ಇಷ್ಟು ಅಗಾಧವಾದ ಸೌರವ್ಯೂಹವೂ ಒಂದು ಅತಿದೊಡ್ಡ | ಆಕಾಶಗಂಗ(೧೩1ಬಲಗಿಯ ಅತಿ ಚಿಕ್ಕ ಭಾಗ. 
ನಮ್ಮ ಸೆ ಸೌರವ್ಯೂಹವು ಯಾವ ಆಕಾಶಗಂಗೆಯಲ್ಲಿ ಸೇರಿದೆಯೋ ಅದರಲ್ಲಿ ಸುಮಾರು|ಮೂರು ಸಾವಿರ ಮಿಲಿಯ ಸೂರ್ಯರಿದ್ದಾರೆ. 

ಅದರಲ್ಲಿರುವ ಅತಿ ಸಮೂಪದ ಸೂರ್ಯ ನಮ್ಮ ಭೂಮಿಗಿಂತ ಎಷ್ಟು ದೂರವಿದೆಯಿಂದರೆ, ಅದರ ಪ್ರಕಾಶವು ಇಲ್ಲಿಯ ವರೆಗೆ ತಲಪಲು 
4 ವರ್ಷ: ತಗಲುವುದು. ಈ ಆಕಾಶಗಂಗೆಯೂ ಸಂಪೂರ್ಣ ವಿಶ್ವವಲ್ಲ ಇಷ್ಟ ಷ್ಠರ ತನಕ ಮಾಡಿದ ಸಂಶೋಧನೆಗಳ ಪ್ರಕಾರ ಇದು ಸುಮಾರು 
20 ಲಕ್ಷ ತಾರಾಮಂಡಲಿ (Spiral Nebulae)ಗಳಲ್ಲಿ ಒಂದಾಗಿದೆ. “ಅವುಗಳ ಫೈಕಿ ಅತ್ಯಂತ ಸಮಿಪದ ತಾರಾಮಂಡಲಿಯು 
ನಮ್ಮಿಂದ ಎಷ್ಟು ದೂರವಿದೆಯೆಂದರೆ ಅದರ ಪ್ರಕಾಶವು 10 ಲಕ್ಷ ವರ್ಷಗಳಲ್ಲಿ ನಮ್ಮ. ಭೂಮಿಗೆ ತಲಪುವುದು. (ಬೆಳಕಿನ ವೇಗವು 1 
ಸೆಕುಂಡಿಗೆ 1, 86, 000 ಮೈಲುಗಳು) ಇನ್ನು ನಮ್ಮ ವಶದಲ್ಲಿ ಈಗಿರುವ ಉಪಕರಣಗಳ ಮೂಲಕ ಕಾಣಸಿಗುವ ಅನತಿ ದೂರದಲ್ಲಿರುವ 
ಆಕಾಶಕಾಯಗಳ ಪ್ರಕಾಶ ನಮ್ಮ ಭೂಮಿಗೆ ತಲಪಲು 10 ಕೋಟಿ ವರ್ಷಗಳು ತಗಲುವುವು. ಇಷ್ಟಾಗಿಯೂ ಮನುಷ್ಯನು ಇಡೀ ವಿಶ್ವವನ್ನು 
ಕಂಡು ಕೊಂಡನೆಂದು ಹೇಳಲು ಸಾಧ್ಯವಿಲ್ಲ ಮಾನವನ ದೃಷ್ಟಿಗೆ ಕಂಡಿರುವುದು ದೇವನ ಸ್ಪ ಸೃಷ್ಟಿಯ ಅತಿ ಚಿಕ್ಕಭಾಗ. ಮುಂದೆ: ಇನ್ನಷ್ಟು 
ಪರಿಶೀಲನಾ ಸಾಧನಗಳು ಒದಗಿದಾಗ ಮಾನವನಿಗೆ ಇನ್ನಷ್ಟು ವೈಶಾಲ್ಯವು ಪ್ರಕಟವಾಗುವುದೆಂದು ಹೇಳಲಾಗದು. 

ವಿಶ್ವದ ಕುರಿತು ಇಷ್ಟರ ತನಕ ಲಭ್ಯವಾದ ಎಲ್ಲಾ ಮಾಹಿತಿಗಳಿಂದ ತಿಳಿದುಬರುವುದೇನೆಂದರೆ ಈ ಇಡೀ ವಿಶ್ವವು, ನಮ್ಮ ಈ ಚಿಕ್ಕ 
ಭೂಮಿಯು ಯಾವ ಪದಾರ್ಥಗಳಿಂದುಂಟಾಗಿದೆಯೋ ಅವುಗಳಿಂದಲೇ ಸೃಷ್ಟಿಸಲ್ಪಟ್ಟಿದೆ. ಭೂಮಿಯಲ್ಲಿ ಯಾವ ನಿಯಮಗಳು 
ಕಾರ್ಯವೆಸಗುತ್ತವೋ ಅವೇ ಅಲ್ಲೂ ಕಾರ್ಯವೆಸಗುತ್ತವೆ. ಹಾಗಲ್ಲದಿರುತ್ತದ್ದರೆ "ನಾವ ಈ ಭೂಮಿಯ ಮೇಲೆ ಕುಳಿತುಕೊಂಡು 
ಅಷ್ಟು ದೂರದಲ್ಲಿರುವ ಲೋಕಗಳನ್ನು ವೀಕ್ಷಿಸಲಿಕ್ಕೂ ಅವುಗಳ ದೂರಗಳನ್ನು ಅಳೆಯಲಿಕ್ಕೂ ಅವುಗಳ ಚಲನೆಗಳ ಲೆಕ್ಕಮಾಡಲಿಕ್ಕೂ 
ಸಾಧ್ಯವಾಗುತ್ತಿರಲಿಲ್ಲ ಇದು ಈ ವಿಶ್ವವು ಒಬ್ಬನೇ ದೇವನ ಸೃಷ್ಟಿ ಮತ್ತು ಒಬ್ಬನೇ ಸಾರ್ವಭೌಮನ ಸಾಮ್ರಾಜ್ಯವೆಂಬುದಕ್ಕೆ ಸ್ಪಷ್ಟ 
ನಿದರ್ಶನವಲ್ಲವೇ? ಇಷ್ಟು ಮಾತ್ರವಲ್ಲ ಈ ಲಕ್ಷಾವಧಿ ಆಕಾಶಗಂಗೆಗಳಲ್ಲಿಯೂ ಅವುಗಳೊಳಗೆ ಪರಿಭ್ರಮಣಗೊಳ್ಳುತ್ತಿರುವ 
ಕೋಟಿಗಟ್ಟಲೆ ನಕ್ಷತ್ರಗಳಲ್ಲೂ ಗ್ರಹಗಳಲ್ಲೂ ಕಂಡು ಬರುತ್ತಿರುವ ಶಿಸ್ತು, ಯುಕ್ತಿ, ಕೌಶಲ್ಯ ಮತ್ತು ಅನುರೂಪಗಳನ್ನು ಕಂಡ ಬಳಿಕ 
ಇವೆಲ್ಲ ತನ್ನಿಂತಾನೇ ಉಂಟಾಗಿಬಿಟ್ಟವೆಂದೂ ಈ ಶಿಸ್ತಿನ ಹಿಂದೆ ಯಾವ ವ್ಯವಸ್ಥಾಪಕನೂ ಇಲ್ಲ ಈ ಯುಕ್ತಿಯ ಹಂದೆ - ಯಾವ 
ಧೀಮಂತನೂ ಇಲ್ಲ ಈ ಕಾರ್ಯಾಗಾರದ ಹಿಂದೆ ಯಾವ ಕರ್ತನೂ ಇಲ್ಲ ಈ ಅನುರೂಪಗಳ ಹಿಂದೆ ಯಾವ ಯೋಜಕನೂ ಇಲ್ಲ 
ಎಂದು ಬುದ್ಧಿಸ್ತಿಮಿತದಲ್ಲಿರುವವನು ಹೇಳುವುದಂತಿರಲಿ, ಊಹಿಸಲಿಕ್ಕಾದರೂ ಎಡೆ. ಇದೆಯೇ? 

38, ತುಂಬಿದ ನಾವೆಯೆಂದರೆ ಹ.ನೂಹ್‌(ಅ) ಅವರ ನಾವೆ, ಮಾನವ ಸಂತತಿಯನ್ನು ಅದರ ಮೇಲೆ ಸವಾರಿ ಮಾಡುವುದೆಂದರೆ 
ಆ ನಾವೆಯಲ್ಲಿ ಬಾಹ್ಯ ನೋಟಕ್ಕೆ ಹ. ನೂಹ್‌ರ(ಅ) ಕೆಲವು ಮಂದಿ ಸಂಗಾತಿಗಳು ಮಾ ಕುಳತಿದ್ದರೂ ವಾಸ್ತವದಲ್ಲಿಲೋಕಾಂತ್ಯ ಕಾಲದ 
ವರೆಗೆ ಜನಿಸಲಿಕ್ಕಿದ್ದ. ಸಕಲ ಮಾನವರು ಅದರಲ್ಲಿಸವಾರಿ ಮಾಡಿದ್ದರು. ಇದು ಹೇಗೆಂದರೆ ಹ. ನೂಹ್‌ರವರ(ಅ) ಕಾಲದ ಬಿರುಗಾಳಿಯಲ್ಲಿ 
ಇವರ ಹೊರತು "ಉಳಿದವರೆಲ್ಲರೂ ಮುಳುಗಿ ಹೋಗಿದ್ದರು. 'ಅನಂತರದ ಮಾನವ ಸಂಶತಿಯು ಆ ನಾವೆಯಲ್ಲಿದ್ದವರಿಂದ ಮಾತ್ರ. 
ಮುಂದುವರಿಯಿತು. 

39. ಇತಿಹಾಸದಲ್ಲಿ ಪ್ರಥಮ ನಾವೆ ಸಿದ್ಧವಾದುದು ಹ.ನೂಹ್‌(ಅ) ಅವರದ್ದಾಗಿತ್ತೆಂಬ ಸೂಚನೆ ಇದರಿಂದ ಸಿಗುತ್ತದೆ. ಅದಕ್ಕಿಂತ 
ಮುಂಚೆ ಜನರಿಗೆ ನದಿಗಳನ್ನೂ ಸಮುದ್ರಗಳನ್ನೂ ದಾಟುವುದು ಹೇಗೆಂದು ತಿಳಿದಿರಲಿಲ್ಲ ಅಲ್ಲಾಹನು ಈ ವಿಧಾನವನ್ನು ಮೊತ್ತ 
ಮೊದಲು ಹ.ನೂಹ್‌(ಅರಿಗೆ ಕಲಿಸಿ ಕೊಟ್ಟವು. ಅವರು ತಯಾರಿಸಿದ ನಾವೆಯಲ್ಲಿ ಕುಳಿತು ಅಲ್ಲಾಹನ ಕೆಲವು ದಾಸರು ಬಿರುಗಾಳಿಯಿಂದ 
ಪಾರಾದ ಬಳಿಕ ಮುಂದಿನ ಸಂತತಿಯು ಸಮುದ್ರಯಾನದ ಬಗ್ಗೆನಾವೆಗಳನ್ನು ತಯಾರಿಸಿಕೊಳ್ಳುವ ಪರಂಪರೆಯನ್ನು ಆರಂಭಿಸಿತು. 


ಕಾಂಡ - 23 


202 ತಪ್ಪೀಮುಲ್‌ ಕುರ್‌ಆನ್‌ 


೨.0 


ಮು 2 ಯ ಗ ಇ ಚ Kills 
ಆ ENSUE ಆ) IEEE 60/1036 


೨೫. 1 


TNL SSE G0 4 ತ್ರಿ ಕಿ ಗು 


ಮಾತ್ರ ಇವರನ್ನು ಪಾರುಗಾಣಿಸುತ್ತಿದೆ ಮತ್ತು ಒಂದು ನಿರ್ದಿಷ್ಟ ಸಮಯದವರೆಗೆ ಜೀವನದ 
ಸುಖೋಪಭೋಗಗಳನ್ನು ಅನುಭವಿಸುವ ಅವಕಾಶ ಕೊಡುತ್ತಿದೆ." 

(45-47) ನಿಮ್ಮ ಮುಂದೆ ಬರುತ್ತಿರುವ ಮತ್ತು ನಿಮ್ಮ ಹಿಂದೆ ಗತಿಸಿರುವ"' ದುರ್ಗತಿಯಿಂದ ತಪ್ಪಿಸಿಕೊಳ್ಳಿರಿ, 
"ನಿಮ್ಮಮೇಲೆ ಕರುಣೆ ತೋರಲ್ಪಡಲೂಬಹುದು" ಎಂದು ಇವರೊಡನೆ ಹೇಳಿದಾಗ, (ಇವರು ಕೇಳಿಯೂ ಕೇಳಿದಂತೆ 
ಮಾಡುತ್ತಾರೆ. ) ಇವರ ಮುಂದೆ: ಇವರ ಪ್ರಭುವಿನ ನಿದರ್ಶನಗಳ ಪೈಕಿ ಯಾವ ನಿದರ್ಶನ ಬಂದರೂ ಇವರು ಅದರ 
ಕಡೆಗೆ ಗಮನಹರಿಸುವುದಿಲ್ಲ ಅಲ್ಲಾಹನು ನಿಮಗೆ ನೀಡಿರುವ ಜೀವನಾಧಾರದಿಂದ ಒಂದಿಷ್ಠನ್ನು ಅಲ್ಲಾಹನ 
ಮಾರ್ಗದಲ್ಲೂ ಖರ್ಚು ಮಾಡಿರಿ ಎಂದು ಹೇಳಲಾದಾಗ, ಈ ಸತ್ಯನಿಷೇಧಿಗಳು ಸತ್ಯ ಶ್ಯವಿಶ್ವಾಸಿಗಳೊಡನೆ "ಅಲ್ಲಾಹ್‌ 
ಇಚ್ಛಿಸುತ್ತಿದ್ದರೆ ಸ್ವತಃ ತಾನೇ ಯಾರಿಗೆ ಉಣಿಸುತ್ತಿದ್ದನೋ ಅವರಿಗೆ ನಾವು ಉಣಿಸ ಬೇಕೇ ನೀವಂತೂಸ ೦ಪೂರ್ಣವಾಗಿ 
ದಾರಿಗೆಟ್ಟುಹೋಗಿದ್ದೀರಿ" ಎಂದು ಹೇಳುತ್ತಾರೆ." 


40. ಹಿಂದಿನ ನಿದರ್ಶನಗಳನ್ನುತೌಹೀದ್‌(ಏಕ ದೇವವಿಶ್ಚಾಸುಗೆ ಪುರಾವೆಗಳ ನೆಲೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಈ ನಿದರ್ಶನವನ್ನು 
ಮಾನವನಿಗೆ ಪ್ರಕೃತಿಯ ಶಕ್ತಿಗಳನ್ನು ಬಳಸಿಕೊಳ್ಳುವ ಅಧಿಕಾರಗಳೆಲ್ಲವೂ ದೇವದತ್ತವಾದವುಗಳೆಂದೂ ಅವನ ಸ್ವಾರ್ಜಿತವಲ್ಲವೆಂದೂ 
ತಿಳಿಸಲಿಕ್ಕಾಗಿ ಪ್ರಸ್ತಾಪಿಸಲಾಗಿದೆ. ಅವನು ಈ ಶಕ್ತಿಗಳನ್ನು ಬಳಸಿಕೊಳ್ಳಲು ಕಂಡು ಹಿಡಿದಿರುವ ಎಧಾನಗಳು ಸಹ ಅಲ್ಲಾಹನ 
ಮಾರ್ಗದರ್ಶನದಿಂದಲೇ ಅವನಿಗೆ ಆಗಿದೆ. ಅವನು ಸ್ವಯಂ ತಿಳಿದುದಲ್ಲ, ಮಾನವನು ತನ್ನ ಶಕ್ತಿ ಸಾಮರ್ಥ್ಯಗಳ ಮೂಲಕ ಈ ಮಹಾ 
ಶಕ್ತಿಗಳನ್ನು' ನಿಯಂತ್ರಿಸಿಕೊಳ್ಳಲಾರ. ಪ್ರಕೃತಿಯ ರಹಸ್ಯಗಳನ್ನು ಶೋಧಿಸುವ ಹಾಗೂ ಆ ಶಕ್ತಿಗಳನ್ನು ಬಳಸಿಕೊಳ್ಳುವ ವಿಧಾನಗಳನ್ನು 
ತಿಳಿಯುವ ದಕ್ಷತೆಯೂ ಅವನದಲ್ಲ ಅಷ್ಟೇ ಅಲ್ಪ ಅಲ್ಲಾಹನು ಅವನ ನಿಯಂತ್ರಣಕ್ಕೆ ಕೊಟ್ಟಿರುವ ಶಕ್ತಿಗಳ ಮೇಲೂ ಸಹ ಅವನ 
ಹತೋಟಿಯು ಅಲ್ಲಾಹನು ಇಚ್ಛಿಸುವಷ್ಟುಕಾಲದ ವರೆಗೆ ಮಾತ್ರವಿರುವುದು. ಅಲ್ಲಾಹನ ಇಚ್ಛೆಯು ಸರಿದೊಡನೆ ಮಾನವನ ಸೇವೆಯಲ್ಲಿ 
ನಿರತವಾಗಿದ್ದ ಆ ಶಕ್ತಿಗಳು ಹಠಾತ್ತನೆ ಅವನ ಮೇಲೆಯೇ ತಿರುಗಿ ಬೀಳುತ್ತವೆ. ಆಗ ಮನುಷ್ಯನು ಅವುಗಳ ಮುಂದೆ ಅಸಹಾಯಕನಾಗಿ 
ಬಿಡುತ್ತಾನೆ. ಈ ವಸ್ತುಸ್ಥಿತಿಯ ಬಗ್ಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಅಲ್ಲಾಹನು ಸಮುದ್ರಯಾನವನ್ನು ಕೇವಲ ಉದಾಹರಣಾರ್ಥವಾಗಿ 
ಮುಂದಿರಿಸಿದ್ದಾನೆ. ಅಲ್ಲಾಹನು ಹ.ನೂಹ್‌(ಅ) ಅವರಿಗೆ ನಾವೆಯನ್ನು ತಯಾರಿಸುವ ವಿಧಾನವನ್ನು ಕಲಿಸಿ ಕೊಡದಿರುತ್ತಿದ್ದರೆ 
ಹಾಗೂ ಸತ್ಯವಿಶ್ಚಾಸಿಗಳು ಅದರಲ್ಲಿ ಸವಾರಿ ಮಾಡದಿರುತ್ತಿದ್ದರೆ ಇಡೀ ಮಾನವ ಸಂತತಿಯೇ ಚಂಡಮಾರುತದಲ್ಲಿ ಸಂಪೂರ್ಣವಾಗಿ 
ನಾಶವಾಗಿ ಬಿಡುತ್ತಿತ್ತು. ನಾವೆಗಳನ್ನು ತಯಾರಿಸುವ ಕ್ರಮವನ್ನು ಅಲ್ಲಾಹನಿಂದ ಕಲಿತು ಜನರು ನದಿಗಳನ್ನೂ ಸಮುದ್ರಗಳನ್ನೂ 
ದಾಟಲು ಸಮರ್ಥರಾದುದರಿಂದಲೇ ಭೂಮಿಯ ಮೂಲೆಮೂಲೆಗಳಲ್ಲಿ ಚದರಿ ಹೋಗಲು ಅವರಿಂದ ಸಾಧ್ಯವಾಯಿತು. ಆದರೆ ಆ 
ಆರಂಭದಿಂದ ಹಿಡಿದು ಇಂದಿನ ಬೃಹದ್ಧಾತ್ರದ ಹಡಗುಗಳ ನಿರ್ಮಾಣದ ವರೆಗೆ ಮಾನವನು ಪ್ರ ಪ್ರಗತಿಯನ್ನೂ ಪ್ರಯಾಣದಲ್ಲಿ ಅವನು 
ಇಷ್ಟೊಂದು ಪ್ರವೀಣತೆಯನ್ನೂ ಸಾಧಿಸಿಕೊಂಡರೂ ನದಿಗಳೂ ಸಾಗರಗಳೂ ತನ್ನ ಸಂಪೂರ್ಣ ಹಡಿತದೊಳಗೆ 'ಎಂದುಬಿಟ್ಟಿನೆಯೆಂದೂ 
ಅವುಗಳ ಮೇಲೆ ಸಂಪೂರ್ಣ ಪ್ರಾಬಲ್ಯ ಕರಗತವಾಗಿ ಬಿಟ್ಟಿದೆಯೆಂದೂ ಹೇಳಲಾರ. ಇಂದಿಗೂ ಅಲ್ಲಾಹನ ನೀರು ಅಲ್ಲಾಹನ ಅಂಕೆಯಲ್ಲೇ 
ಇದೆ. ಅವನು ಇಚ್ಛಿಸಿದಾಗ ಮಾನವರನ್ನು ಅವರ ಹಡಗುಗಳ ಸಹಿತವೇ ಅದರಲ್ಲಿಮುಳುಗಿಸಿ ಬಿಡುತ್ತಾನೆ. 

41. ನಿಮಗಿಂತ ಮುಂಚಿನ ಜನಾಂಗಗಳು ಕಂಡಿದ್ದ 

42. ನಿದರ್ಶನಗಳೆಂದರೆ ಮಾನವರಿಗೆ ಉಪ! ಪದೇಶ ನೀಡಲಿಕ್ಕಾಗಿ ಉಪಯೋಗಿಸಲಾಗುವ ದೇವ ಗ್ರಂಥದ ಸೂಕ್ತಗಳು, ವಿಶ್ವದ 
ಸಂಕೇತಗಳು, ಸ್ವತಃ ಮಾನವನ ಅಸ್ತಿತ್ವ ಹಾಗೂ ಇತಿಹಾಸದಲ್ಲಿದ್ದು "ಮಾನವನು ಜಾಗೃತನಾಗಲು ಸಿದ್ಧನಾಗಿದ್ದರೆ ಅವನಿಗೆ ಎಚ್ಚರಿಕ 
ನೀಡಬಲ್ಲಂತಹ "ನಿದರ್ಶನಗಳು. 

43. ಸತ್ಯನಿಷೇಧ ನೀತಿಯು ಅವರ ಬುದ್ದಿಯನ್ನು ಕೆಡಿಸಿದ್ದು ಮಾತ್ರವಲ್ಲ ಅವರ ನೈತಿಕ ಪ್ರಜ್ಞೆಯನ್ನೂ ನಿರ್ಜೀವಗೊಳಿಸಿತ್ತು. 
ಅವರು ಅಲ್ಲಾಹನ ವಿಷಯದಲ್ಲೂ ಚಿಂತನೆ ನಡೆಸುವುದಿಲ್ಲ ಸೃಷ್ಟಿಯೊಂದಿಗೆ ಸರಿಯಾದ ವರ್ತನೆಯನ್ನಿರಿಸಿಕೊಳ್ಳುವುದೂ 
ಇಲ್ಲ ಪ್ರತಿಯೊಂದು ಹಿತನುಡಿಗೂ ಅವರಲ್ಲಿ ಅಡ್ಡ ಮಾತಿದೆ. ಪ್ರತಿಯೊಂದು ಪಥಭ್ಛಷ್ಟತೆ ಮತ್ತು ದುರ್ನಡತೆಯ ಬಗೆಗೂ ಅವರಲ್ಲಿ 
ಕುಂಟು ತತ್ವಶಾಸ್ತ್ರವಿದೆ. ಪ್ರತಿಯೊಂದು ಸತ್ಕಾರ್ಯದಿಂದಲೂ ತಪ್ಪಿಸಿಕೊಳ್ಳಲಿಕ್ಕಾಗಿ ನೆಪಗಳು ಸಿದ್ಧವಿದೆ. 


ಕಾಂಡ - 23 


36. ಯಾಸೀನ್‌ 203 


ಸಸ 


pW ೨6 ೯೨೨5 ವರಂ 3B Br HLT Le ಜಟ EL 

| ಹ EL BEE 2 ೩8/5 AAS) CHL 
3 ಗೈ 424i “ಟೌ EA pa RE ಶ್‌ ಶಿ 

40 SLL iy; 1%) Shh CH ps 158 5a ತಿ೫3೮೮೫೬ ಸ ್ಕ 

(48-53) (“ಪ್ರಳಯ ದಿನದ) ಈ ಬೆದರಿಕೆ ಈಡೇರುವುದಾದರೂ ಯಾವಾಗ? ನೀವು ಸತ್ಯ ವಂತರಾಗಿದ್ದರೆ 
ತಿಳಿಸಿರಿ" ಎಂದು ಇವರು ಹೇಳುತ್ತಾರೆ.* ವಾಸ್ತವದಲ್ಲಿ ಇವರು ಯಾವುದನ್ನು ಕಾಯುತ್ತಿರುವರೋ ಮಾಡು 
ಘನಸ್ಫೋಟವಾಗಿರುತ್ತದೆ. ಅದು ಇವರು (ತಮ್ಮ ಲೌಕಿಕ ವ್ಯವಹಾರಗಳಲ್ಲಿ. ಜಗಳಾಡುತ್ತಿರುವಾಗ ಹಠಾತ್ತನೆ 
ಬಂದರಗುವುದು. ಆಗ ಇವರಿಗೆ ವಸೀಯತ್‌ (ಉಯಿಲು) ಮಾಡಲಿಕ್ಕೂ ಸಾಧ್ಯವಾಗದು ಮತ್ತು ತಮ್ಮ 


ಮನೆಯವರೆಡೆಗೆ ಮರಳಲಿಕ್ಕೂ ಆಗದು." ಅನಂತರ ಒಂದು ಕಹಳೆಯನ್ನೂದಲಾಗುವುದು. ಆಗ ಇವರು 
ಒಮ್ಮೆಲೇ ತಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಾಗಿ ತಮ್ಮ ಸಮಾಧಿಗಳಿಂದ ಹೊರಟು ಬರುವರು.” ಅವರು 


44. ತೌಹೀದ್‌(ಏಕದೇವವಿಶ್ವಾಸುನ ಬಳಿಕ ಸತ್ಯನಿಷೇಧಿಗಳ ಮತ್ತು ಪ್ರವಾದಿವರ್ಯರ(ಸು ನಡುವೆ ಜಗಳಕ್ಕೆ ಕಾರಣವಾಗಿದ್ದ 
ಇನ್ನೊಂದು ವಿಷಯವು "ಆಖಿರತ್‌' (ಪರಲೋಕ ಜೀವನುನದಾಗಿತ್ತು. ಇದಕ್ಕೆ ಸಂಬಂಧಿಸಿದ ಬೌದ್ಧಿಕ ಆಧಾರ ಪ್ರಮಾಣಗಳು ಉಪ. 
ಸಂಹಾರದಲ್ಲಿ ವಾಣಿಯಲ್ಲಿ ನೀಡಲ್ಪಟ್ಟವ. ಆದರೆ ಆಧಾರ ಪ್ರಮಾಣಗಳನ್ನು ಕೊಡುವುದಕ್ಕೆ ಮುಂಚೆ ಈ ವಿಷಯವನ್ನೆತ್ತಿ ಕೊಂಡು 
ಪರಲೋಕದ. ಒಂದು ಭಯಾನಕ. ಚಿತ್ರವನ್ನು ಚಿತ್ರಿಸಲಾಗಿದೆ. ಯಾವುದನ್ನು ಅವರು ನಿರಾಕರಿಸುತ್ತಿರುವರೋ ಅದು ಅವರ 
ನಿರಾಕರಣೆಯಿಂದ ಸರಿದು ಹೋಗುವಂತಹದ್ದಲ್ಲವೆಂದೂ ಅವರಿಗೆ ಅದೊಂದು. ದಿನ ಖಂಡಿತವಾಗಿಯೂ ಪರಿಸ್ಥಿತಿಗಳನ್ನು ಎದುರಿಸ 
ಬೇಕಾಗಿಯೇ ತೀರುವುದೆಂದೂ ಹೇಳಿ ತಿಳಿಸುವುದೇ ಇದರ ಉದ್ದೇಶ. 

45. ಅವರು ಪುನರುತ್ಥಾನ ದಿನ ಬರಲಿರುವ ದಿನಾಂಕವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಪ್ರಶ್ನೆ ಕೇಳಿದ್ದಾಗಿರಲಿಲ್ಲ 
ಒಂದು ವೇಳೆ ಇಂತಹ ಸಂವತ್ಸರದ ಇಂತಹ ತಿಂಗಳ ಇಷ್ಟನೇ ದಿನಾಂಕದಂದು ಅದು ಸಂಭವಿಸಲಿರುವುದೆಂದು ಹೇಳುತ್ತಿದ್ದರೂ ಅವರ 
ಸಂಶಯವು ನಿವಾರಣೆಯಾಗಿ ಅವರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ವಾಸ್ತವದಲ್ಲಿ ಅವರು ಇಂಥಾ ಪ್ರಶ್ನೆಗಳನ್ನು ಕೇವಲ ಕುತರ್ಕ 
ಹಾಗೂ ಪಂಥಾಹ್ನಾನದ ರೂಪದಲ್ಲಿ ಕೇಳುತ್ತಿದ್ದರು. "ಪುನರುತ್ಥಾನವೇನೂ ಬರಲಿಕ್ಕಿಲ್ಲ ನೀವು ವೃಥಾ ನಮ್ಮನ್ನು ಹೆದರಿಸುತ್ತೀರಿ' ಎಂದೇ 
ಅವರ ಮಾತಿನ ಅರ್ಥವಾಗಿತ್ತು. ಆದ್ದರಿಂದ ಪುನರುತ್ಥಾನವು ಇಂತಹ ದಿನ ಸಂಭವಿಸುವುದೆಂದು ಹೇಳದೆ ಅದು ಬಂದೇ ತೀರುವುದು. 
ಅದು ಬರುವಾಗ ಈ ರೀತಿಯಲ್ಲಿಬರುವುದು ಎಂದು ಹೇಳಲಾಯಿತು. 

46. ಅರ್ಥಾತ್‌ ಪುನರುತ್ಥಾನ ದಿನವು. ನಿಧಾನವಾಗಿ ಬರುತ್ತಲೂ ಅದು ಮೆಲ್ಲಮೆಲ್ಲನೆ ಬರುತ್ತಿರುವುದನ್ನು ಜನರು 
ಕಾಣುತ್ತಿದ್ದಾರೆಂಬಂತಾಗಿಯೂ ಇರುವಂತಹದ್ದಲ್ಲ ಜನರು ನಿಶ್ಚಿಂತರಾಗಿ ತಮ್ಮ ಲೌಕಿಕ ವ್ಯವಹಾರಗಳಲ್ಲಿ ತಲ್ಲೀನರಾಗಿದ್ದಾಗ. ಜನರಿಗೆ 
ಅದರ ಪ್ರ ಪ್ರಜ್ಞೆಯೇ ಇಲ್ಲದಿರುವಂಥ ಸ್ಥಿಕಿಯಲ್ಲಿ 'ಲೋಕಾವಸಾನದ ಆ ಗಳಿಗೆಯು ಬಂದು ಬಿಡುವುದು. ಈ ಸ್ಥಿತಿಯಲ್ಲಿ ಒಂದು ಭೀಕರ 
a ಯಾರು ಎಲ್ಲರುವನೋ ಅಲ್ಲೇ ಉರುಳಿ ಬೀಳುವನು. 

“ಜನರು ದಾರಿಯಲ್ಲಿ ನಡೆಯುತ್ತಿರುವರು; ಪೇಟೆಗಳಲ್ಲಿ ಖರೀದಿಸುತ್ತಲೂ ಮಾರುತ್ತಲೂ ಇರುವರು, ತಮ್ಮ ಸಭೆ 
ಸಮಾರಂಭಗಳಲ್ಲಿ ಕುಳಿತು ಮಾತಾಡುತ್ತಿರುವರು: ಆಗ ಫಕ್ಕನೆ ಕಹಳೆ ಊದಲಾಗುವುದು, ಬಟ್ಟೆ ಖರೀದಿಸುತ್ತಿರುವವನು ಕೈಯಲ್ಲಿದ್ದ 
ಬಟ್ಟೆಯನ್ನು ಕೆಳಗಿಡಲು ಅವಕಾಶ ಸಿಗುವುದಕ್ಕೆ ಮುಂಚೆ ಮುಗಿದು ಹೋಗುವನು. ಒಬ್ಬನು ತನ್ನ ಪ್ರಾಣಿಗಳಿಗೆ ನೀರು ಕುಡಿಸಲಿಕಾಗಿ 
ತೊಟ್ಟಿಯನ್ನು ತುಂಬುವನು: ಆದರೆ ಅದನ್ನು ಕುಡಿಸುವುದಕ್ಕೆ ಮುಂಚೆಯೇ ಪ್ರಳಯವಾಗುವುದು. ಒಬ್ಬನು ಊಟ ಮಾಡಲು 
ಕೂತಿರುವನು, ತುತ್ತನ್ನೆತ್ತಿ ಬಾಯೊಳಗಿರಿಸ ಕ್ಕೂ ಅವನಿಗೆ ಅವಕಾಶ ಸಿಗಲಾರದು' ಎಂದು ಹ.ಅಬ್ದುಲ್ಲಾ ಬಿನ್‌ ಉಮರ್‌ ಮತ್ತು ಹ. 
ಅಬೂ ಹುರೈರಃರ) ಅವರು ವರದಿ ಮಾಡಿದ ಹದೀಸಿನಲ್ಲಿದೆ. 

47. ಪ್ರಥಮ ಕಹಳೆ ಮತ್ತು ಎರಡನೆಯ ಕಹಳೆಯ ನಡುವೆ ಎಷ್ಟು; ಕಾಲಾವಧಿ ಇದೆಯೆಂಬುದು ನಮಗೆ ತಿಳಿಯದು. ಈ ಅವಧಿಯು 
ನೂರಾರು, ಸಾವಿರಾರು ವರ್ಷಗಳಷ್ಟು ದೀರ್ಥವಾಗಿರಬಹುದು, "ಇಸ್‌ರಾಫೀಲ್‌'(ಅ) ಕಹಳೆಯನ್ನು ಬಾಯಿಯಲ್ಲಿಟ್ಟುಕೊಂಡು 
ಅರ್ಷ್‌(ವಿಶ್ವಸಿಂಹಾಸನ)ನ ಕಡೆಗೆ ನೋಡುತ್ತಿದ್ದಾರೆ ಮತ್ತು ಊದಲು ಯಾವಾಗ ಅಪ್ಪಣೆಯಾಗುವುದೆಂದು ನರೀಕ್ಷಸುತ್ತಿದ್ದಾರೆ. ಈ 
ಕಹಳೆಯನ್ನು ಮೂರು ಬಾರಿ ಊದಲಾಗುವುದು. ಪ್ರಥಮ ಬಾರಿ ಓಟ ಆಟ ಇದು ಭೂಮಿ ಆಕಾಶಗಳ ಸಕಲ ಸೃಷ್ಟಿಗಳನ್ನು 
ಭಯಭೀತಗೊಳಿಸಿಬಿಡುವುದು. ಎರಡನೆಯದು ಟ್ರಒಖೆ! ಡು "ನಫಖತುಸ್ಗಚ್‌ಕ್‌' ಇದನ್ನು ಕೇಳುತ್ತಲೇ ಎಲ್ಲರೂ ಸತ್ತು ಬೀಳುವರು. 
ತರುವಾಯ ಏಕನೂ ನಿರಪೇಕ್ಷನೂ ಆದ ಅಲ್ಲಾಹನ ಹೊರತು ಯಾರೂ ಉಳಿಯಲಾರರು. ಭೂಮಿಯನ್ನು ಬದಲಾಯಿಸಿ ಬೇರೇನನ್ನೋ 
ಸೃಷ್ಟಿಸಲಾಗುವುದು. ಅದನ್ನು ಜಮಖಾನೆಯಂತೆ ಸಮತಟ್ಟಾಗಿ ಮಾಡಿಬಿಡಲಾಗುವುದು ಮತ್ತು ಅದರಲ್ಲಿ ಯಾವತ್ತು ಏರುತಗ್ಗು 
ಗಾರು. ಅನಂತರ ಅಲ್ಲಾಹನು ತನ್ನಸ್ಪಷ್ಟಗೆ ಜಂಕಣೆಕೊಡುವನು. ಅದನ್ನುಕೇಳಿದೊಡನೆಪ್ರತಿಯೊಬ್ಬವ್ಯಕ್ತಿಯೂಬಲ್ಲಿಸತ್ತು ಬಿದ್ದಿದ್ದನೋ. 


| ಬು" 


ಅದೇ ಸ್ಥಳದಿಂದ ಬದಲಾವಣೆ ಹೊಂದಿದ "ಭೊಮಿಯ ಮೇಲೆ ಎದ್ದು ನಿಲ್ಲುವನು. ಇದೇ ಳೆ! ಸೆ ಹಸ! ಸಟ "ನಫಖತುಲ್‌ 


ಕಾಂಡ -23 


204 ತಪ್ಲೀಮುಲ್‌ ಕುರ್‌ಆನ್‌ 


pa 


ಪಲ S8k5 NAS LN TESS bs KF ರೂ 


JS SNE AN Hos Hb 5 GSI ಆ 
ಸಟ PEPE 9% ಡನ Bh ಗ 5 3 5೩ ೨೨ PES] (ಚಿತಿ ಗೆ Ki 


BNE og BS ರ 1/5 


ಥಿ ಹಪ ಗ Ep ಟ್ರೈ ಜ್‌ ಚ? ಹು ಡ್ಯ ಸಣ ಹ 


Bec "ನಮ್ಮನ್ನು ನಮ್ಮ " ಶಯನಗೃಹದಿಂದ- ಎಚ್ಬಿಸಿದವರಾರು?'* ಎಂದು ಕೇಳುವರು. "ಇದು 
ದಯಾಮಯನಾದ ದೇವನು ವಾಗ್ದಾನ ಮಾಡಿದುದೇ ಆಗಿದೆ ಮತ್ತು ಸಂದೇಶವಾಹಕರ ಮಾತು ಸತ್ಯವಾಗಿತ್ತು.” 
ಅದೊಂದು ಘನಸ್ಫೋಟವಾಗಿರುವುದು ಮತ್ತು ಎಲ್ಲರೂ ನಮ್ಮ ಮುಂದೆ ಹಾಜರುಗೊಳಿಸಲ್ಪಡುವರು.' 

(54-64) ಇಂದು" ಯಾರ ಮೇಲೂ ಸ್ವಲ್ಪವೂ ಅನ್ಯಾಯವಾಗದು. ನಿಮಗೆ ನೀವು ಮಾಡುತ್ತಿದ್ದ 
ಕರ್ಮಗಳಿಗನುಸಾರವಾದ ಪ್ರತಿಫಲವನ್ನೇ ಕೊಡಲಾಗುವುದು. ಸಿಂದು ಸ್ಪರ್ಗವಾಸಿಗಳು ಸುಖಿಸುವುದರಲ್ಲೇ 
- ತಲ್ಲೀನರಾಗಿದ್ದಾರೆ. ಅವರೂ ಅವರ ಪತ್ನಿಯರೂ ದಟ್ಟ ನೆರಳುಗಳಲ್ಲಿ ಪೀಠಗಳ ಮೇಲೆ ಒರಗಿ ಕೊಂಡಿರುವರು. 
ಉಣ್ಣಲು, ಕುಡಿಯಲು, ಎಲ್ಲತರದ ಸ್ಥಾಧಿಷ್ನ ತ್ವವಸ್ತುಗಳು 'ಅವರಿಗಲ್ಲಿ ಲಭ್ಯವಾಗಿವೆ. ಅವರು ಕೇಳಿದ್ದೆಲ್ಲವೂ ಅವರಿಗಾಗಿ 
ಸಿದ್ಧವಿದೆ. ಸಲಾಮ್‌ (ಶಾಂತಿ ಎಂದು 'ಕರುಣಾನಿಧಿಯಾದ ಪ್ರಭುವಿನ ಕಡೆಯಿಂದ ಅವರಿಗೆ ಹೇಳಲಾಗಿದೆ ಮತ್ತು 
ಅಪರಾಧಿಗಳೇ, ಇಂದು ನೀವು ಬೇರ್ಪದಡಿರಿ.” ಆದಮನ ಮಕ್ಕಳೇ, ನೀವು ಶೈತಾನನ ದಾಸ್ಯ ಆರಾಧನೆ ಮಾಡಬೇಡಿರಿ, 


ಕಿಯಾಮು ಲಿರ್ರಬ್ಬಲ್‌ ಆಲಮೂನ್‌' ಆಗಿರುತ್ತದೆ ಎಂದು ಪ್ರವಾದಿವರ್ಯರುಸು ಹೇಳಿರುವರೆಂದು ಹ.ಅಬೂಹುರೈರಃ(ರ) ಅವರು 
ವರದಿ ಮಾಡಿದ ಒಂದು ಹದೀಸಿನಲ್ಲಿದೆ. ಇದನ್ನು ಸಮರ್ಥಿಸುವ ಅನೇಕ ಸೂಚನೆಗಳು ಕುರ್‌ಆನ್‌ನಲ್ಲಿಯೂ ಇವೆ. 

48. ಅರ್ಥಾತ್‌ ಆಗ ಅವರಿಗೆ, ನಾವು ಸತ್ತು ಹೋಗಿದ್ದೆವು. ಈಗ ನಾವು ಒಂದು ದೀರ್ಪ ಕಾಲ ಕಳೆದ ನಂತರ ಪುನಃ 
ಜೀವಂತಗೊಳಿಸಿ ಎಬ್ಬಿಸಲ್ಪಟ್ಟಿದ್ದೇವೆ. ಎಂಬ ಪ್ರಜ್ಞೆಯೇ ಇರಲಾರದು. ಅವರು ತಾವು ಮಲಗಿ ನಿದ್ದೆಹೋಗಿದ್ದೆವೆಂದೂ ಈಗ 
ಯಾವುದೋ ಒಂದು ಭಯಾನಕ ಅಪಘಾತದಿಂದಾಗಿ ಎಚ್ಚರಗೊಂಡು ಓಡಿಹೋಗುತ್ತಿರುವೆವೆಂದೂ ಭಾವಿಸುವರು. 

49. ಇಲ್ಲಿ ಈ ಉತ್ತರ ಕೊಡುವವರು ಯಾರೆಂದು ಸ್ಪಷ್ಟವಾಗಿಲ್ಲ, ಸ್ವಲ್ಪ ಹೊತ್ತಿನ ಬಳಿಕ ಅವರಿಗೇ ವಸ್ತುಸ್ಥಿತಿಯ ಅರಿವಾಗಲೂ 
ಬಹುದು ಮತ್ತು ಅವರು ಸ್ವತಃ ತಮ್ಮ ಮನಸ್ಸಿನಲ್ಲೇ "ಅಯ್ಯೋ ನಮ್ಮದುರದೃಷ್ಟಂ ಷನೇ। ಇದಂತು ದೇವಸಂದೇಶವಾಹಕರು ನಮಗೆ ತಿಳಿಸುತ್ತಿದ್ದ 
ವಿಷಯವೇ ಆಗಿದೆ. ನಾವು ಅದನ್ನು ಸುಳ್ಳಾಗಿಸುತ್ತಿದ್ದೆವು' ಎಂದು ಹೇಳಲೂಬಹುದು, ಸತ್ಯವಿಶ್ವಾಸಿಗಳು ಅವರ ತಪ್ಪಕಲ್ಪನೆಯನ್ನು 
ದೂರೀಕರಿಸಿ, ಇದು ನಿದ್ದೆಯಿಂದದ್ದುದಲ್ಲ ಇದು ಮರಣಾ ನಂತರದ ಇನ್ನೊಂದು ಜೀವನವನ್ನಲೂ ಬಹುದು. ಈ ಉತ್ತರವನ್ನು ಪುನರುತ್ಥಾನ 
ದಿನದ ಸಂಪೂರ್ಣ ವಾತಾವರಣವೇ ಕೊಡುತ್ತಿರಲೂಬಹುದು ಅಥವಾ ದೇವಚರರು ವಸ್ತುಸ್ಥಿತಿಯನ್ನು ತಿಳಿಸುತ್ತಿರಲೂ ಬಹುದು. 

50. ಇದು ಅಲ್ಲಾಹನ ಮುಂದೆ ಸತ್ಯನಿಷೇಧಿಗಳೂ ಬಹುದೇವಾರಾಭಕರೂ ಧರ್ಮಭ್ರಷ್ಟರೂ ಅಪರಾಧಿಗಳೂ ಹಾಜರಾದಾಗ 
ಅವರನ್ನುದ್ದೇಶಿಸಿ ಅಲ್ಲಾಹನು ಹೇಳುವ ಮಾತು. 

51. ಈ ವಾಣಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂಚೆ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಸಜ್ಜನರಾದ 
ಸತ್ಯವಿಶ್ವಾಹಿಗಳು "ಹಷ್ರ್‌'ನ ಮೈದಾನದಲ್ಲಿತಡೆಹಿಡಿಯಲ್ಬಡಲಾರರು. ಅವರನ್ನು ಆರಂಭದಲ್ಲೇ ವಿಚಾರಣೆ ಇಲ್ಲದೆ ಅಥವಾ ಸುಲಭವಾದ 
ವಿಚಾರಣೆ ನಡೆಸಿ ಸ್ವರ್ಗಕ್ಕೆ ಕಳುಹಿಸಿ ಕೊಡಲಾಗುವುದು. ಏಕೆಂದರೆ ಅವರ ದಾಖಲೆ ಪತ್ರಗಳು ಕಳಂಕರಹಿತವಾಗಿರುವುವು. ಅವರಿಗೆ 
ದೇವ ನ್ಯಾಯಾಲಯದ ವಿಚಾರಣಾ ಕಾಲದಲ್ಲಿಕಾದು ನಿಲ್ಲುವಂಥ ತೊಂದರೆ ಕೊಡುವ ಅಗತ್ಯ ಬೀಳಲಾರದು. ಆದುದರಿಂದ ಹಷ್ರ್‌ ನ 
ಮೈದಾನದಲ್ಲಿ ವಿಚಾರಣೆಗೊಳಗಾದ ಅಪರಾಧಿಗಳಿಗೆ, "ನೋಡಿರಿ! ಯಾವ ಸಜ್ಜನ ದಾಸರನ್ನು ನೀವು ಭೂಲೋಕದಲ್ಲಿ ಮೂರ್ಯರೆಂದು 
ತಿಳಿದು ಅಪಹಾಸ್ಯ ಮಾಡುತ್ತಿದ್ದಿರೋ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಇಂದು ಸ್ವರ್ಗ ಸುಖವನ್ನನುಭವಿಸುತ್ತಿದ್ದಾರೆ. ಆದರೆ ಮಹಾ 
ಬುದ್ಧಿವಂತರೆಂದು ತಿಳಿದು ಕೊಂಡಿದ್ದವರಾದ ನೀವು ಈಗ ಇಲ್ಲಿನಿಂತು ವಿಚಾರಣೆಗೊಳಗಾಗಿದ್ದೀರಿ' ಎಂದು ಹೇಳಲಾಗುವುದು. 


ಕಾಂಡ -23 


36. ಯಾಸೀನ್‌ 205 


pK 3164, ik 4 eb Sy KS ರ ಜದ ಓಟ! ಟಿ ಬ್ರಹ ಈ 
೨೨3. ನಿರ ಗ್‌ ೨ 5 3 ೨ ೬೨2) ೨ pas ಅಸೆ 
ಅರಿಯ ಗ್‌ lesa) SES (CUTEST TT 
ಅವನು ನಿಮ್ಮ ಪ್ರತ್ಯಕ್ಷ ಶತ್ರು ದ ನನ್ನ ದಾಸ್ಯ ಆರಾಧನೆಯನ್ನೇ ಮಾಡಿರಿ. ಇದು ನೇರ ಮಾರ್ಗವಾಗಿರುತ್ತದೆ” 
ಎಂದು ನಾನು ನಿಮಗೆ ಆದೇಶಿಸ! ಲಿಲವೇ?" ಆದರೆ, ಇಷ್ಟಾಗಿಯೂ ಅವನು ನಿಮ್ಮಪೈಕಿ ಒಂದು ದೊಡ್ಡ ತ್ಹಸಮೂಹವನ್ನು 
ಪಥಭ್ರಷ್ಟ ಗೊಳಿಸಿಬಿಟ್ಟನು. ನೀವು " ವಿವೇಕವಂತರಾಗಿರಲಿಲ್ಲವೇ?* ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿದ್ದ ನರಕವು 
ಇದುವೇ. ಆಗಿದೆ. ನೀವು ಭೂಲೋಕದಲ್ಲಿ ಮಾಡುತ್ತಿದ್ದಸತ್ಯ ನಿಷೇಧದ ಫಲವಾಗಿ ಈಗ ಇದರ ಇಂಧನವಾಗಿರಿ. 


52. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ: 1) ಸಜ್ಜನ ಸತ್ಯವಿಶ್ವಾಹಿಗಳಿಂದ ಬೇರ್ಪಟ್ಟು ನಿಲ್ಲಿರಿ. ಏಕೆಂದರೆ ಭೂಲೋಕದಲ್ಲಿ 
ನೀವು ಅವರ ಜನಾಂಗ, ಅವರ ಮನೆತನದವರೇ ಆಗಿದ್ದಿರಬಹುದು. ಆದರೆ ಗ ನಿಮ್ಮ; ಮತ್ತು ಅವರ ನಡುವೆ ಯಾವ ನಂಟೂ ಇಲ್ಲ, 

2) ನೀವು ಪರಸ್ಪರ ಬೇರೆ ಬೇರೆಯಾಗಿರಿ. ಈಗ ನಿಮ್ಮಪಂಗಡಗಳು ನೆಲೆ ನಿಲ್ಲಲಾರವು. ನಿಮ್ಮಎಲ್ಲಾಪಕ್ಷ ಗಳನ್ನುಮುರಿಯಲಾಗಿದೆ. 
ನಿಮ್ಮಎಲ್ಲಾ; ಸಂಬಂಧಗಳು ಕಡಿಯಲ್ಲಟ್ಟಿವೆ. ಇನ್ನು ನಿಮ್ಮಲ್ಲಿ ಪ್ರತಿಯೊಬ್ಬನೂ ಒಬ್ಬಂಟಿಗನಾಗಿ ವೈಯಕ್ತಿಕ ನೆಲೆಯಲ್ಲಿ: ತನ್ನ ಕರ್ಮಗಳ ಬಗ್ಗೆ 
ಉತ್ತರ ಕೊಡಬೇಕಾಗಿ ಬರುವುದು. 

53. ಇಲ್ಲಿ ಅಲ್ಲಾಹನು ಪುನಃ ಅಹಃ ಇಬಾದತನ್ನುಆರಾಧನೆಯನ್ನು ಆಯಿ ಇತಾಅತ್‌ನ (ಅನುಸರಣೆ) ಅರ್ಥದಲ್ಲಿ 
ಉಪಯೋಗಿಸಿದ್ದಾನೆ. ನಾವು 'ತಪ್ಪೀಮುಲ್‌ ಕುರ್‌ಆನಿ'ನಲ್ಲಿ ಅನೇಕ ಕಡೆ ಇದನ್ನು ವಿವರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಈ ಸೂಕ್ತದ ವಿವರಣೆ 
ನೀಡುತ್ತ ಇಮಾಮ್‌ ರಾಯೀಯವರು(ರ) ತನ್ನ 'ತಪ್ಪೀರ್‌ ಕಬೀರ್‌” ನಲ್ಲಿ ಮಾಡಿರುವ ಚರ್ಚೆಯೂ ಗಮನಾರ್ಹವಾಗಿದೆ. ಅವರು 
ಹೀಗೆ ಬರೆದಿದ್ದಾರೆ. ಗ] “ಲಾತಅಬುದುಶೈತಾನ್‌ "ನ ಅರ್ಥ ಕಜ. "ಲಾತುತೀಉಹು', (ಅವನ ಅನುಸರಣೆ 
ಮಾಡಬೇಡಿರಿ) 'ಎಂದಾಗಿರುತ್ತದೆ. ಇದಕ್ಕೆ ಆಧಾರವೇನೆಂದರೆ ಅವನಿಗೆ ಸಾಷ್ಟಾಂಗವೆರಗುವುದು ಮಾತ್ರ ನಿಷಿದ್ದವಲ್ಲ. ಅವನ ಅನುಸರಣೆ 
ಮಾಡುವುದೂ ಅವನ ಆಜ್ಞಾಪಾಲನೆ ಮಾಡುವುದೂ ನಿಷಿದ್ದವೇ. ಆದುದರಿಂದ ಅನುಸರಣೆಯು ಆರಾಧನೆಯಾಗಿರುತ್ತೆ.. ಇದಾದ 
ಬಳಿಕ ಇಮಾಮ್‌ ರಾಮು. "ಇಬಾದತ್‌' ಎಂಬುದು 'ಇತಾಲತ್‌' ನ ಅರ್ಥದಲ್ಲಿದೆ ಎಂದಾದರೆ ಗು. 4359 ಟ್‌ ಲ i 
ಎಂಬಸೂಕ್ತದಲ್ಲಿಪ್ರವಾದಿ ಮತ್ತು ನಾಯಕರ ಆರಾಧನೆಯ ಆಜ್ಞೆ ನೀಡಲಾಗಿದೆಯೇ ಎಂದು ಅವರು ಪ್ರಶ್ನಿಸುತ್ತಾರೆ. ನಂತರ ಅದಕ್ಕೆ ಅವರೇ 
ಉತ್ತರ ಕೊಡುತ್ತಾ, "ಅವರ ಅನುಸರಣೆಯು ಅಲ್ಲಾಹನ ಅಪ್ಪ ಪೃಣಿಯ ಪ್ರಕಾರವಾದರೆ | ಅದು ಅಲ್ಲಾಹನ ಆರಾಧನೆ ಮತ್ತು ಅನುಸರಣೆ 
ಆಗುವುದು. ದೇವಚರರು ಅಲ್ಲಾಹನ ಅಪ್ಪಣೆಯಂತೆ ಆದಮ್‌ರಿಗೆ(ಆ) ಸಾಹ್ಟಾಂಗವೆರಗಿದರು. ಇದು ಅಲ್ಲಾಹನ ಹೊರತು ಇನ್ನಾರ 
ಆರಾಧನೆಯೂ ಆಗಿರಲಿಲ್ಲ ಅಲ್ಲಾಹನು ನಾಯಕರನ್ನು ಅನುಸರಿಸುವ ಅಪ್ಪಣೆ ಕೊಡದಿರುವಂತಹ ವಿಷಯಗಳಲ್ಲಿಅವರ ಅನುಸರಣೆ 
ಮಾಡಿದಾಗ ಮಾತ್ರ ಆ ಅನುಸರಣೆಯು ಅವರ ಆರಾಧನೆ ಎನಿಸುವುದು” ಎಂದು ಹೇಳುತ್ತಾರೆ. ಇನ್ನೂಮುಂದುವರಿದು, ಒಬ್ಬನು ನಿಮ್ಮ 
ಮುಂದೆ ಬಂದು ನಿಮಗೇನಾದರೂ ಅಪ್ಪಣೆ ಕೊಟ್ಟರೆ ಅವನ ಈ ಆಜ್ಞೆಯು ಅಲ್ಲಾಹನ ಆಜ್ಞೆಗೆ ಅನುಸಾರವಾಗಿದೆಯೋ ಇಲ್ಲವೋ ಎಂದು 
ನೋಡಿರಿ. ಅನುಸಾರವಿಲ್ಲವೆಂದಾದರೆ ಶೈತಾನನು ಅವನ ಜತೆಗಿದ್ದಾನೆ. ಈ ಸ್ಥಿತಿಯಲ್ಲಿ ೧ ನೀವು ಅವನನ್ನು ಅನುಸರಿಸಿದರೆ, ನೀವು ಅವನ 
ಮತ್ತು ಅವನ ಶೈತಾನನ ಇಬಾದತ್‌ ಮಾಡಿದಂತಾಗುವುದು. ಅದೇ ರೀತಿಯಲ್ಲಿ ಲ್ಲಿ ನಿಮ್ಮ “ನಫ್ಟ್‌!(ಚಿತ್ತಾಕಾಂಕ್ಷಿ ಯಾವುದಾದರೊಂದು 

ಲಸವನ್ನು ಮಾಡಲು ನಿಮ್ಮನ್ನು ಪ್ರೆ ಪ್ರೇರೇಪಿಸಿದರೆ, ಧರ್ಮಶಾಸ್ತ್ರದ ದೃಷ್ಟಿಯಿಂದ ಆ ಕೆಲಸ ಮಾಡಲು ಅನುಮತಿ ಇದೆಯೋ ಇಲ್ಲವೋ 
ಕಲಸ ನೋಡಿರಿ. ಅನುಮತಿ ಇಲ್ಲದಿದ್ದರೆ ನಿಮ್ಮ “ನಫ್ಟ್‌' (ಚಿತಿ ಸ್ವಯಂ ಶೈಶಾನ್‌ ಆಗಿದೆ ಅಥವಾ ಶೈತಾನ್‌ ಅದರ ಜತೆಗಿದೆ. ನೀವು 
ಅದನ್ನನು ಸರಿಸಿದರೆ, "ನೀವು ಅದರ ಆರಾಧನೆ ಮಾಡಿದಿರಿ' ಎನ್ನುತ್ತಾರೆ ಮತ್ತೂ ಮುಂದುವರಿಯುತ್ತ, "ಆದರೆ ಶೈತಾನನ ಇಬಾದತ್‌ಗೆ 
ವಿವಿಧ ದರ್ಜೆಗಳಿವೆ. ಕೆಲವೊಮ್ಮೆ ಮನುಷ್ಯನು ಒಂದು ಕೆಲಸ ಮಾಡುತ್ತಾನೆ. ಅವನ ಅಂಗಾಂಗಗಳೊಂದಿಗೆ ಅವನ ನಾಲಗೆಯೂ ಮನಸ್ಸೂ 
ಸಹಕರಿಸುತ್ತವೆ. ಇನ್ನು ಕೆಲವೊಮ್ಮೆ ಅಂಗಾಂಗಗಳಿಂದೇನೋ ಕೆಲಸ ಮಾಡುತ್ತಾನೆ. ಆದರೆ ನಾಲಗೆ ಮತ್ತು ಹೃದಯ ಆ ಕಾರ್ಯದಲ್ಲಿ 
ಸಹಭಾಗಿಗಳಾಗಿರುವುದಿಲ್ಲ ಕೆಲವರು ಒಲ್ಲದ ಮನಸ್ಸಿನಿಂದ ಪಾಪ ಕಾರ್ಯವೆಸಗುತ್ತಾರೆ ಮತ್ತು ನಾಲಗೆಯು ಅಲ್ಲಾಹನೊಡನೆ ಕ್ಷಮೆ 
ಯಾಚಿಸುತ್ತಿರುತ್ತದೆ. ನಾವು ಪಾಪ ಕಾರ್ಯ ಮಾಡುತ್ತಿದ್ದೇವೆಂದು ಅವರು ಒಪ್ಪಿಕೊಳ್ಳುತ್ತಾರೆ. ಇದು ಕೇವಲ ಅಂಗಾಂಗಗಳಿಂದಾಗುವ 
ಶೈತಾನನ ಆರಾಧನೆ. ಇನ್ನು ಕೆಲವರು ಮನಸಾರೆ ಅಪರಾಧ ಮಾಡುತ್ತಾರೆ ಮತ್ತು ನಾಲಗೆಯಿಂದಲೂ ಆ ಕಾರ್ಯದ ಬಗ್ಗೆ ಸಂತೋಷ 

ಮತ್ತು ತೃಪ್ತಿಯನ್ನು ಪ್ರಕಟಿಸುತ್ತಾರೆ... ಇವರು ಅಂತರಂಗ ಬಹಿರಂಗಗಳೆರಡರಲ್ಲೂಶೈತಾನನ ಆರಾಧಕರು' ಎಂದು ಹೇಳುತ್ತಾರೆ. 
(ತಫ್ಲೀರ್‌ ಕಬೀರ್‌ ಭಾಗ: 7, ಪುಟ: 103, 104) 

54. ಅರ್ಥಾತ್‌ ನೀವು ಬುದ್ಧಿ ಶಕ್ತಿಯಿಂದ ವಂಚಿತರಾಗಿರುತ್ತಿದ್ದರೆ ಅಂತಹ, ಸ್ಥಿತಿಯಲ್ಲಿ ನೀವು ನಿಮ್ಮ ಪ್ರಭುವನ್ನು ಬಿಟ್ಟು 
ನಿಮ್ಮ ಶತ್ರುವಿನ ದಾಸ್ಯ- -ಆರಾಧನೆ ಮಾಡುತ್ತಿದ್ದರೆ ನಿಮಗೆ ನೆಪವೊಡ್ಡಲು "ಅವಕಾಶವಿತ್ತು. “ಆದರೆ, ನಿಮ್ಮ ಬಳಿ ದೇವದತ್ತವಾದ ಬುದ್ದಿ 
ಶಕ್ತಿ ಇತ್ತು. ಅದರ ಮೂಲಕ ನೀವುನಿಮ್ಮಲೌಕಿಕ ಕಾರ್ಯ ಕಲಾಪಗಳನ್ನುನಡೆಸುತ್ತಿದ್ದಿರಿ. ನಿಮಗೆ ಅಲ್ಲಾಹನು ತನ್ನಸ ಸಂದೇಶವಾಹಕರ ಮೂಲಕ. 


ಕಾಂಡ - 23 


206 ತಪ್ಪೀಮುಲ್‌ ಕುರ್‌ಆನ್‌ 


ಅಂಜು ಕ ಎಲ್ಲ 4 SS ಜ್‌ CEs jy ಸ lf 


೨3 ಗ ಕ ಇ ೨ಸ್ಕ ೨09 ೨೨ 239 CANE ಜಸ; 
ANE Nios IE ಬು ಸ pe ಕ್ರ 


೨೨ ೨ 2 pa ಶಿ 
| ಪ್ರ ಬೆ ೫5ಶಿಂಜ್ಯ55 ಕಃ ಭಟ ವಿಭ ಿತ 
ಶಿಕ್ಷ 6 03, ಸ್‌ ಫ್‌ ಕಿ ೨ 2) ನಡಗ 
ಯಯ 85; ETE ಬ ಯ ಜಾ 
(65) ಇಂದು ನಾವು ಇವರ ಬಾಯಿಗಳಿಗೆ ಮುದ್ರೆಯನ್ನೊತ್ತಿ ಬಿಡುವೆವು. ಇವರು ಭೂಲೋಕದಲ್ಲಿ ಏನು 
ಸಂಪಾದಿಸುತ್ತಿದ್ದರೆಂದು ಇವರ ಕೈಗಳು ನಮ್ಮೊಡನೆ ಮಾತಾಡುವುವು ಮತ್ತು ಇವರ ಕಾಲುಗಳು ಸಾಕ್ಷ್ಯ ಹೇಳುವುವು.* 
(66- 68) ನಾವಿಚ್ಛಸಿದರೆ, ಇವರ ಕಣ್ಣುಗಳನ್ನು ಮುಚ್ಚಿ ಬಿಡಬಲ್ಲೆವು ಅನಂತರ ಇವರು ದಾರಿಯೆಡೆಗೆ ಧಾವಿಸಿ 
ನೋಡಲಿ, ಇವರಿಗೆ ದಾರಿ ತೋರುವುದೆಲ್ಲಿಂದ? ನಾವಚ್ಛಿಸಿದರೆ, ಇವರನ್ನು ಮುಂದೆ ನಡೆಯದಂತೆಯೂ ಹಿಂದಕ್ಕೆ 
ಮರಳದಂತೆಯೂ ಇವರ ಸ್‌ ಸ್ಥಾನದಲ್ಲೇ ವಿಕೃತಗೊಳಿಸಿ ಬಿಡುವೆವು. ೫ ನಾವು ಯಾರಿಗೆ ದೀರ್ಫಾಯುಷ್ವ ನೀಡುತ್ತೇವೋ 
ಅವನ ಸ್ವರೂಪವನ್ನು. ಪಲ್ಲಟಿಸಿಯೇ ಬಡುವೆವು. 57 (ಈ ಅವಸ್ಥೆಯನ್ನು ಕಂಡೂ) ಇವರಿಗೆ ಬುದಿ ನಿ ಬರುವುದಿಲ್ಲವೇ? 


ಎಚ್ಚರಿಕೆಯನ್ನು ನೀಡಿದ್ದನು. ಇಷ್ಟಾಗಿಯೂ ನೀವು ನಿಮ್ಮ ಶತ್ರುವಿನ ವಂಚನೆಗೊಳಗಾದರೆ ಹಾಗೂ ಅವನು ನಿಮ್ಮನ್ನು ಪಥಭ್ರಷ್ಟಗೊಳಿಸಿ 
ಬಿಡುವುದರಲ್ಲಿ ಸಫಲನಾದರೆ, ನೀವು ನಿಮ್ಮಮೂರ್ಯತನದ ಹೊಣೆಯಿಂದ ಯಾವ ರೀತಿಯಿಂದಲೂ ಪಾರಾಗಲಾರಿರಿ. 

55, ಈ ವಿಧಿಯನ್ನು ಉದ್ದಟ ಅಪರಾಧಿಗಳ ವಿಷಯದಲ್ಲಿ ಕೊಡಲಾಗುವುದು. ಅವರು ತಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಳಲು 
ನಿರಾಕರಿಸುವರು. ಸಾಕ್ಷಿಗಳನ್ನು ಸುಳ್ಳಾಗಿಸುವರು. ಕರ್ಮಪತ್ರವೂ ಸರಿಯಿಲ್ಲವೆನ್ನುವರು. ಆಗ ಅಲ್ಲಾಹನು, 


ಬ ಲ ವ 
' "ಸವರು ತಮ್ಮ ನಾಲಗೆಗಳೂ ಕೈಕಾಲುಗಳೂ ಅವರ ಕೃತ್ಯಗಳ ಸಾಕ್ಷ್ಯ ಹೇಳಲಿರುವ see ಮರೆಯದಿರಲಿ. '' (ಅನ್ನೂರ್‌:24) 
"'ಮುಚ್ಚುಬಾಯಿ! ನಿನ್ನ ಸಂತ ದೇಹಾಂಗಗಳು ನನ್ನ ದುಷ್ಕೃತ್ಯ ಗ ಸಮಾಚಾರ ಹೇಳುತ್ತಿರುವುದನ್ನು ಕೇಳು'' ಎಂದು. ಅಪ್ಪಣೆ 
ಕೊಡುವನು. ಇಲ್ಲಿ ಈ ನಿಟ್ಟನಲ್ಲಿ' "ಬರೇ ಕೈ ಕಾಲುಗಳ ಮತ್ತು ನಾಲಗೆಯ ಸಾಕ್ಷ್ಯದ ವಿಷಯವಿದೆ. ಆದರ ಬೇರೆ ಕಡೆಗಳಲ್ಲಿ ಅವರ 
ಕಣ್ಣುಗಳು, ಕಿವಿಗಳು, ದೇಹದ ಚರ್ಮ, ಅವುಗಳಿಂದ ಯಾವಯಾವ ಕಾರ್ಯಗಳನ್ನು: ಮಾಡಿಸಲಾಗಿತ್ತೆಂಬ ಸಂಪೂರ್ಣ ವೃತ್ತಾಂತವನ್ನು 
ಹೇಳಿ ಬಿಡುವುವು ಎಂದಿದೆ. 68:50 3155 0515 ಬಹ 8 HG “ಅವರೆಲ್ಲರೂ ಅಲ್ಲಿಗೆ 
ತಲುಪಿದಾಗ ಅವರ ಕಿವಿಗಳೂ, ಕಣ್ಣುಗಳೂ ಅವರ ದೇಹದ ಚರ್ಮಗಳೂ ಅವರು ಭೂಲೋಕದಲ್ಲಿ ಏನು ಮಾಡುತ್ತಿದ್ದರೆಂಬ ಕುರಿತು 
ಸಾಕ್ಷಿ ಹೇಳುವುವು.'' (ಹಾಮೂಮ್‌ ಅಸ್ನಜ್ಞ:20). ಇಲ್ಲಿ ಒಂದು ಕಡೆ, "ನಾವು ಅವರ ಬಾಯಿಗಳನ್ನು ಮುಚ್ಚಿ ಬಿಡುವೆವು' ಎಂದು 
ಅಲ್ಲಾಹನು ಹೇಳುತ್ತಾನೆ. ಇನ್ನೊಂದು ಕಡೆ ಅನ್ನೂರ್‌ ಅಧ್ಯಾಯದಲ್ಲಿ ಅವರ ನಾಲಗೆಗಳು ಸಾಕ್ಷಿ ಹೇಳುವುದು ಎಂದು ಹೇಳಿದೆ. 
ಹಾಗಿರುವಾಗ ಈ ಎರಡು ವಿ ಷಯಗಳಲ್ಲಿ ಹೋಲಿಕೆ ಹೇಗೆ? ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಇದರ ಉತ್ತರವೇನೆಂದರೆ, ಬಾಯಿ 
ಮುಚ್ಚಿಸುವುದೆಂದರೆ ಅವರ ವಾಕ್‌ಸ್ಥಾತಂತ್ರ್ಯ ವನ್ನು ಕಸಿದುಕೊಳ್ಳುವುದೆಂದರ್ಥ ಅನಂತರ ಅವರು ತಮ್ಮ ನಾಲಗೆಯಿಂದ ತಮಗಿಷ್ಟ 
ಬಂದಂತೆ ಮಾತಾಡಲಾರರು. ನಾಲಗೆಗಳ ಸಾಕ್ಷ್ಯ: ವೆಂದರೆ, ಅವರ ನಾಲಗೆಗಳು ಈ ಅಕ್ರಮಿಗಳು ನಮ್ಮಿಂದ ಏನೇನು ಕೆಲಸ ಮಾಡಿಸಿದ್ದರು, ' 
ಎಂತೆಂಥ ಮಾತುಗಳನ್ನಾಡಿಸಿದ್ದರು, ಏನೆಲ್ಲ; ಸುಳ್ಳು ಹೇಳಿಸಿದ್ದರು, ಏನೆಲ್ಲಾ ಪಿತೂರಿಗಳನ್ನು; ನಡೆಸಿದ್ದರು, ಯಾವ ಯಾವ ಸಂದರ್ಭಗಳಲ್ಲಿ 
ಅವರು ಏನೇನು ಮಾತುಗಳನ್ನೆಲ್ಲಾ ಆಡಿಸಿದ್ದರು ಎಂಬ ವೃತ್ತಾಂತಗಳನ್ನೂ ಸ್ಥ ಸತಃ ಹೇಳಲಾರಂಭಿಸುವುವು. 

56. ಕಿಯಾಮತ್‌(ನಿರ್ಣಾಯಕ ದಿವುನ ಚಿತ್ರವನ್ನು ಚಿತ್ರಿಸಿದ. ಬಳಿಕ ಈಗ ಅವರಿಗೆ ಹೇಳಿ ತಿಳಿಸುವುದೇನೆಂದರೆ ಈ 
ಕಿಯಾಮತ್‌ ನಿಮಗೇನೋ ಅಸಂಭವವೆಂದು ತೋರುತ್ತದೆ. ಆದರೆಸ್ಟಲ್ಪ ಜಾಗೃತರಾಗಿ, ನೀವು ಹೆಮ್ಮೆ ಪಡುತ್ತಿರುವ ಈ ಲೌಕಿಕ ಜೀವನದಲ್ಲಿ 
ಅಲ್ಲಾಹನ ಮಹಾ ಶಕ್ತಿಯ ಮುಂದೆ ನೀವೆಷ್ಟು ಅಸಹಾಯಕರಾಗಿದುತ್ತೀರೆಂದು ನೋಡಿರಿ. ನಿಮಗೆ ಲೌಕಿಕ ಕಾರ್ಯ ಕಲಾಪಗಳನ್ನು 
ಸುಸೂತ್ರವಾಗಿ ನೆರವೇರಿಸಲು ಸಹಾಯಕವಾಗಿರುವ ಕಣ್ಣುಗಳು ಅಲ್ಲಾಹನ ಒಂದೇ ಸೂಚನೆಯಿಂದ ಕುರುಡಾಗಿ ಹೋಗಬಲ್ಲವು. ನೀವು. 
ಓಡಾಡುತ್ತಿರುವ ಕಾಲುಗಳು ಅವನ ಒಂದೇ ಆಜ್ಞೆಯಿಂದ ಪಕ್ಷವಾತಕ್ಕೊಳಗಾಗಬಲ್ಲವು. ಅಲ್ಲಾಹನು ನಿಮಗೆ ದಯಪಾಲಿಸಿರುವಂಥ ಈ 
ಶಕ್ತಿಗಳು ಕಾರ್ಯವೆಸಗುತ್ತಿರುವವರೆಗೆ ನೀವು ಅಹಂಭಾವದಿಂದ ಉನ್ನತ್ತರಾಗಿರುತ್ತೀರಿ. ಆದರೆ ಅವುಗಳ ಪೈಕಿ ಯಾವುದಾದರೂ ಒಂದು 
ಶಕ್ತಿಯಾದರೂ ಕುಂದಿ ಹೋಗಿ ಬಿಟ್ಟಾಗ ನಿಮ್ಮ ಸಾಮರ್ಥ್ಯವೆಷ್ಟಿದೆಯೆಂದು ನಿಮಗೆ ತಿಳಿಯುತ್ತದೆ. 

57. ಸ್ವರೂಪ ಪಲ್ಲಟಿಸುವುದೆಂದರೆ ಅಲ್ಲಾಹನು ಮನುಷ್ಯನನ್ನು ಅವನ ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳಂತೆ ಮಾಡಿಬಿಡುವುದು. 


ತಾಂಡ -23 


| 
36. ಯಾಸೀನ್‌ “207 


ಲ್ಲ 


ಖೃ; EEE fo NEN ಹಿ1(:0 ಹ 
೨೮೫೪/೬4 ಜಗ 5 ಊಟ (ಯಟ್ಬ 
ಕಹಿ 32 Os BIOS SENT ಬ್ರ 1/05 


೨.01. 
EE 496೦14 ಚಚ LTTE TE 

(69-70) ನಾವು ಇವರಿಗೆ (ಈ ಪ್ರವಾದಿಗೆ) ಕಾವ್ಯವನ್ನು ಕಲಿಸಿ ಕೊಡಲಿಲ್ಲ ಕಾವ್ಯವು ಇವರಿಗೆ ಭೂಷಣವೂ 
ಅಲ್ಪ ಇದೊಂದು ಉಪದೇಶ ಮತ್ತು ಸ ಷ್ಠವಾಗಿ ಓದಲ್ಲಡುವ ಗ್ರಂಥವಾಗಿದೆ. ಇದು ಜೀವವುಳ್ಳ ಪ್ರ ಪ್ರತಿಯೊಬ್ಬನಿಗೆ್‌ 
ಎಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ನಿರಾಕರಿಸುವವರ ವಿರುದ್ಧವಾದ ಸಾಬೀತುಪಡಿಸಲಿಕ್ಕಾಗಿರುತ್ತದೆ. 

(11-76) ನಾವು ನಮ್ಮ ಕೈ ಕೈಗಳಿಂದಲೇ ಮಾಡಿರುವ ವಸ್ತುಗಳ ' ಪೈಕ್‌ ಇವರಿಗಾಗಿ ಜಾನುವಾರುಗಳನ್ನು 
ಸೃಷ್ಟಿಸಿರುವುದನ್ನೂ ಈಗ ಇವರು ಅವುಗಳ ಮಾಲಿಕರಾಗಿರುವುದನ್ನೂ ಇವರು ನೋಡುವುದಿಲ್ಲವೇ? ನಾವು ಈ ರೀತೆ' 
ಅವುಗಳನ್ನು ಇವರ ಹತೋಟಿಯಲ್ಲಿರಿಸಿದ್ದೇವೆ. ಅವುಗಳಲ್ಲಿ ಕೆಲವದರೆ ಮೇಲೆ ಇವರು ಸವಾರಿ ಮಾಡುತ್ತಾರೆ. ಇನ್ನು 
ಕೆಲವದರ ಸಾಂಸ ಇವರು ತಿನುತ್ತಾರೆ ಮತ್ತು ಅವುಗಳಲ್ಲಿ ಇವರಿಗಾಗಿ ತರತರದ ಪ್ರಯೋಜನಗಳೂ ಪೇಯಗಳೂ' 
ಇವೆ. ಆದರೂ ಇವರು ಕೃತಜ್ಞರಾಗುವುದಿಲ್ಲವೇ9% ಇಷ್ಟಾಗಿಯೂ ಇವರು ಅಲ್ಲಾಹನ ಹೊರತು ಇತರರನ್ನು 
ದೇವರುಗಳಾಗಿ ಮಾಡಿಕೊಂಡಿದ್ದು ತಮಗೆ ಸಹಾಯ ಮಾಡಲಾಗುವುದೆಂದು ನಿರೀಕ್ಷಿಸುತ್ತಾರೆ. ಅವರು. ಇವರಿಗೆ 
ಏನೂ ಸಹಾಯ ಮಾಡಲಾರರು. ವಾಸ್ತವದಲ್ಲಿ ಇವರೇ ಅವರ ಪಾಲಿಗೆ ಸದಾ ಸನ್ನದ್ಧ ಸೈನ್ಯವಾಗಿ ಬಿಟ್ಟಿದ್ದಾರೆ. ಸಿ 


ಆಗ ಅವನು ನಡೆದಾಡಲು ಅಸಮರ್ಥನಾಗುತ್ತಾನೆ. ಅವನನ್ನು ಎತ್ತಿ ಕೂರಿಸಬೇಕಾಗುತ್ತದೆ. ಆಧಾರ ಕೊಟ್ಟು ಸಹವಾಸದ 
ಇತರರು ತಿನ್ನಿಸಬೇಕಾಗುತ್ತದೆ, ಕುಡಿಸಬೇಕಾಗುತ್ತದೆ. ಶಿಶುಗಳಂತೆಯೇ ಅವನು, ಬಟ್ಟೆಗಳಲ್ಲೂ ಹಾಸಿಗೆಯಲ್ಲೂ ಮಲಮೂತ್ರ 
ವಿಸರ್ಜನೆ ಮಾಡಿಬಿಡುತ್ತಾನೆ. ಅಂತೆಯೇ ಬುದ್ಧಿ ಇಲ್ಲದ ಮಾತುಗಳನ್ನಾಡುತ್ತಾನೆ ಮತ್ತು ಅದನ್ನುಕೇಳಿ ಜನರು ನಗುತ್ತಾರೆ, ಹೀಗೆ ಅವನು 
ಯಾವ ರೀತಿಯ ದುರ್ಬಲಾವಸ್ಥೆಯೊಂದಿಗೆ ತನ್ನ ಜೀವನವನ್ನಾರಂಭಿಸಿದ್ದನೋ ಅದೇ ಅವಸ್ಥೆಗೆ (ಕೊನೆಗಾಲದಲ್ಲಿತಲಪಿಬಿಡುತ್ತಾನೆ. 

58. ಏಕದೇವ ವಿಶ್ವಾಸ, ಪರಲೋಕ, ಮರಣಾನಂತರ ಜೀವನ, ಸ್ವ ಸರ್ಗನರಕಗಳ ಬಗ್ಗೆ ಪ್ರವಾದಿವರ್ಯರು(ಸು ಹೇಳುತ್ತಿದ್ದುದನ್ನೆಲ್ಲಾ 
ಸತ್ಯನಿಷೇಧಿಗಳು ಬರೇ ಕಾವ್ಯವೆಂದು ಸಾರಿ ಅದಕ್ಕೇನೂ ಬೆಲೆ ಕೊಡುತ್ತಿರಲಿಲ್ಲ. ಅದಕ್ಕಾಗಿ ಕೊಟ್ಟ ಉತ್ತರವಿದು. (ಹೆಚ್ಚಿನ ವಿವರಗಳಿಗಾಗಿ 
ನೋಡಿರಿ: ಶಪ್ಪೀಮುಲ್‌ ಕುರ್‌ಆನ್‌ ಸಂಪುಟ 3 ಅಶ್ಯು ಆರಾ ಟಿ.42) 3 

59. ಜೀವವುಳ್ಳವನೆಂದರೆ ಚಿಂತನೆ ನಡೆಸುವ ಮತ್ತು ಗ್ರಹಿಸಿಕೊಳ್ಳತಕ್ಕಂಥ ಮನುಷ್ಯ. ನೀವು ಸತ್ಯ ಮತ್ತು ಅಸತ್ಯಗಳ ವ್ಯತ್ಯಾಸವನ್ನು 
ಎಷ್ಟೊಂದು ಬೋಧಪ್ರದವಾಗಿ ವಿವರಿಸಿ ಹೇಳಿದರೂ ಎಷ್ಟು ಹಿತಚಿಂತನೆಯೊಂದಿಗೆ ಉಪದೇಶ ನೀಡಿದರೂ ಎಳ್ಳಷ್ಟು ಕೇಳದ್ದೆ, ಕಿಂಚಿತ್ತು 
ಗ್ರಹಿಸಿಕೊಳ್ಳದೆ, ತನ್ನ ಸ್ಥಾನದಿಂದ ಕದಲದೆ ಕಲ್ಲಿನಂತೆ ಜಡವಾನಿರುವವರಲ್ಲ 

ಹು “ಕೈ' ಎಂಬ ಪದವನ್ನು ಅಲ್ಲಾಹನಿಗೆ ಕೇವಲ ಆಲಂಕಾರಿಕವಾಗಿ ಉಪಯೋಗಿಸಲಾಗಿದೆ. ಆ ಪರಮ ಪಾವನನಿಗೆ ದೇಹವಿದೆ. 

ಷ್ಯನಂತೆ' ಕೈಗಳಿಂದ ಕೆಲ; ಸಮಾಡುತ್ತಾನೆಂದು ಇದರ ಅರ್ಥವಲ್ಲ ಅವುಗಳನ್ನು ಅಲ್ಲಾಹನು ಸ್ನ ಸ್ವಯಂ ಸೃಷ್ಟಿಸಿದನೆಂದೂ ಅವುಗಳನ್ನು 
he: ಕಾರ್ಯದಲ್ಲಿ: ಇತರರ ಹಸ್ತಕ್ಷೇಪವು ಕಿಂಚಿತ್ತೂ ಇಲ್ಲವೆಂದೂ ತಿಳಿಸುವುದೇ "ಇದರ 5 ಉದ್ದೇಶ. 

61. ಅನುಗ್ರಹವನ್ನು ದಾನಿಯ ದಾನವೆಂದು ತಿಳಿಯುವುದರ ಹೊರತು ಅನ್ಯರ ದಾನವೆಂದು ತಿಳಿಯುವುದೂ ಅದಕ್ಕಾಗಿ 
ಅನ್ಯರಿಗೆ ಕೃತಜ್ಞತೆ ಸಲ್ಲಿಸುವುದೂ ದಾನಿಯ ಹೊರತು ಇನ್ನಿತರರಿಂದ ಅನುಗ್ರಹವನ್ನು. ನಿರೀಕ್ಷಿಸುವುದು ಅಥವಾ ಅಪೇಕ್ಷಿಸುವುದೂ 
ಕೃತಪ್ಥತೆಯಾಗಿದೆ. ಇದೇ ರೀತಿಯಲ್ಲಿದಾನಿಯು ನೀಡಿದಂಥ 'ದಾನವನ್ನು ಅವನ ಇಚ್ಛೆಗೆ ವಿರುದ್ಧ ದ್ವಉಪಯೋಗಿಸುವುದೂ ಕೃತಘ್ಲತೆಯೇ, 
ಆದುದರಿಂದ ಓರ್ವ ಬಹುದೇವವಿಶ್ವಾಸಿ, ಸತ್ಯನಿಷೇಧಿ, ಕಪಟವಿಶ್ವಾಸಿ ಮತ್ತು ಕರ್ಮಭ್ರಷ್ಟಃ ಷು ಕೇವಲ ಬಾಯಿಯಿಂದ ಕೃತಜ್ಞತಾ 
ವಾಕ್ಯಗಳನ್ನು ಉಸುರಿ ಬಿಟ್ಟ ಮಾತ್ರಕ್ಕೆ ಅವನು ಅಲ್ಲಾಹನ ಕೃತಜ್ಞ ದಾಸ; ಸನೆನಿಸಲಾರ. ಈ ಪ್ರಾಣಿಗಳನ್ನೆಲ್ಲ ಅಲ್ಲಾಹನು ಸ್ಪ ೃಷ್ಟಿಸಿದನೆಂಬುದನ್ನು 
ಮಕ್ಕಾದ ಸತ; ್ಯನಿಷೇಧಿಗಳು 'ರಾಕರಿಸುತ್ತಿರಲಿಲ್ಲ. ಅವುಗಳ ಸ್ಫ ಸೃಷ್ಟಿಯಲ್ಲಿ ಇತರ ದೇವರುಗಳ ಕೈವಾಡವಿದೆಯೆಂದೂ ಅವರು. ಹೇಳುತ್ತಿರಲಿಲ್ಲ. 
ಇಷ್ಟೆಲ್ಲ ನಂಬಿಕೊಂಡಿದ್ದರೂ ದೇವದತ್ತವಾದ ಗತ ಬಗ್ಗೆ ತಮ್ಮ ಆರಾಧ್ಯ ರುಗಳಿಗೆ ಕೃತಜ್ಞತಾರ್ಪಣೆಗೈಯುತ್ತ ಅವುಗಳಿಗೆ ತಮ್ಮ 
ಕಾಣಿಕೆಗಳನ್ನರ್ನಿಸುತ್ತಿದ್ದರು ಮತ್ತು ಇನ್ನಷ್ಟು ಅನುಗ್ರಹಗಳಿಗಾಗಿ ಅವುಗಳೊಂದಿಗೆ ಪ್ರಾ ಪ್ರಾರ್ಥಿಸುತ್ತಿದ್ದರು, ಅವುಗಳ ಮುಂದೆ ಬಾಗುತ್ತಿದ್ದರು, 
ಅವುಗಳಿಗೆ "ಬಲಿಯರ್ಪಿಸುತ್ತಿದ್ದರು. ಹೀಗಿರುವಾಗ ಅವರು ಅಲ್ಲಾಹನಿಗೆ ಸಲ್ಲಿಸುವ ಬಾಯಿಮಾತಿನ ಕೃತಜ್ಞತೆಗಳೆಲ್ಲ ಅರ್ಥಹೀನ 
ವಾಗುತ್ತವೆ. ಆದುದರಿಂದಲೇ ಅಲ್ಲಾಹನು ಅವರನ್ನು ಕೃತಪ್ಪರೆಂದು ಹೇಳಿರುತ್ತಾನೆ... | 


62. ಅರ್ಥಾತ್‌, ಮಿಥ್ಯ ಆರಾಧ್ಯ ವಸ್ತುಗಳು ತಪ್ಪು ಸ್ವಂತ ಅಸ್ತಿತ್ವ. ರಕ್ಷಣೆ ಮತ್ತು ಬೇಡಿಕೆಗಳಿಗೆ ತಮ್ಮ ಆರಾಧಕರನ್ನು 


ಕಾಂಡ - 23 


208, ತಪ್ಲೀಮುಲ್‌ ಕುರ್‌ಆನ್‌ 


SI RSET ETO 
Big HIS 848 SS ಕೂಡಿ ಸೂ 9452111; 
Kd eye 451/4 CET GLK ots 


lds Hoos ಟು IIS (ಬಚಚ 


Pa 


3 Fe ಈ | 4 (KT ರ pi ಸಿ ಕ ತ್ತ »ಓ ಣ್ಗ ಸ 
೫೫೦೫೮೪ ENNIS FAME SEAL 88 ಟಿ 
ತತ 4 


ತ್ತೆ ಇಲಲ 


4೨ 3 ಬ ಟಃ 
ಶಿಖೆ 18 0೫ ಬಹ ಆಚ 
ಸರಿ ಇವರ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ. ಇವರು ಅಡಗಿಸುವ ಪ ವ್ಯಕ್ತಪಡಿಸುವ ಎಲ್ಲ 

ವಿಷಯಗಳನ್ನು ನಾವು ಬಲ್ಲೆವು. 

(77- 83 ನಾವು್‌ ಮಾನವನನ್ನು ವೀರ್ಯಾಣುವಿನಿಂದ ಸೃಷ್ಟಿಸಿರುವುದನ್ನೂ ಅವನು ನೋಡುವುದಿಲ್ಲವೇ? 
ಮತ್ತೆ" ಅವನು ಸ್ಪಷ್ಟ ಜಗಳಗಂಟನಾಗಿ" ನಿಂತು ಬಿಟನು.* ಈಗ “ಅವನು ನಮಗೆ ಹೋಲಿಕೆ ಕೊಡುತ್ತಾನೆ" 
ಮತ್ತು: ತನ್ನ ಸೃಷ್ಟಿಯನ್ನು ಮರೆತು ಬಿಡುತ್ತಾನೆ. "ಈ ಎಲುಬುಗಳು ಶಿಥಿಲವಾಗಿ ಹೋದ ಬಳಿಕ ಇವುಗಳನ್ನು 
ಜೀವಂತಗೊಳಿಸುವವನಾರು9"'ಎಂದು ಕೇಳುತ್ತಾನೆ. ಇವರೊಡನೆ ಹೇಳಿರಿ, ಇವುಗಳನ್ನು ಪ್ರಥಮ ಬಾರಿ ಸೃಷ್ಟಿಸಿದವನೇ' 
ಪುನಃ ಜೀವಂತಗೊಳಿಸುವನು. ಅವನು ಸೃಷ್ಟಿಯ ಪ್ರತಿಯೊಂದು ಕಾರ್ಯವನ್ನೂ ಬಲ್ಲನು. ನಿಮಗಾಗಿ ಹಚ್ಚಹಸಿರಾದ 
ಮರದಂದ ಬೆಂಕಿಯನ್ನುಂಟು ಮಾಡಿದವನು ಅವನೇ. ನೀವು ಅದರಿಂದ ನಿಮ್ಮ ಒಲೆಗಳನ್ನು ಉರಿಸುತ್ತೀರಿ.* ಭೂಮಿ 
ಆಕಾಶಗಳನ್ನು ಸೃಷ್ಟಿಸಿದವನು ಇವರಂತಹವರನ್ನು ಸೃಷ್ಟಿಸಲು ' ಅಶಕ್ಷನೇ? ಯಾಕಿಲ್ಲ? ಅವನಂತೂ ಮಹಾ ನಿಪುಣ 
ಸೃಷಿಕರ್ತನಾಗಿದ್ದಾನೆ. ಅವನು ಯಾವುದಾದರೊಂದು ವಿಷಯದ ಸಂಕಲ್ಪ ಮಾಡಿದಾಗ ಅದಕ್ಕೆ "ಆಗಿ ಬಿಡು' ಎಂಬ 
ಅಪ್ಪಣೆ ಕೊಡುವುದೇ ತಡ, ಅದು ಆಗಿ ಬಿಡುತ್ತದೆ. ಸಕಲ ವಸ್ತುಗಳ ಮೇಲೆಸ ಸಂಪೂರ್ಣ ಅಧಿಕಾರವಿರುವವನು ಪರಮ 
ಪಾವನನು ಮತ್ತು ನೀವು ಅವನ ಕಡೆಗೇ ಮರಳಿಸಲ್ಪಡಲಿರುವಿರಿ. 


ಆಶ್ರಯಿಸಿಕೊಂಡಿವೆ. ಆರಾಧಕರ ದಂಡು ಇಲ್ಲದಿದ್ದರೆ ಅವರ ದೇವಶ್ಚವು ಒಂದು ದಿನವೂ ನಡೆಯದು, ಇವರು ಅವುಗಳ ನಿತ್ಯ ಸಂದರ್ಶಕ 
ದಾಸರಾಗಿರುತ್ತಾರೆ. ಇವರು ಅವುಗಳ ಗುಡಿಗಳನ್ನುಮಾಡಿ ಶೃಂಗರಿಸುತ್ತಾರೆ, ಅವುಗಳ ಪರವಾಗಿ ಪ್ರಚಾರ ಕಾರ್ಯ ನಡೆಸುತ್ತಾರೆ, ಜನರು 
ಅವುಗಳಿಗೆ`ಮಾರು ಹೋಗುವಂತೆ ಮಾಡುತ್ತಾರೆ. ಅವುಗಳ ಬಗ್ಗೆ ಜಗಳಾಡುತ್ತಾರೆ. ಹೀಗೆಲ್ಲಾ ಮಾಡಿದಾಗ ಮಾತ್ರ ಅವುಗಳ ದೇವತ್ವ 
ನಡೆಯುತ್ತದೆ. ಇಲ್ಲವಾದರೆ ಅವುಗಳನ್ನು ಕೇಳುವವರಾರು? ಯಾರಾದರೂ ನಂಬಿದರೂ ನಂಬದಿದ್ದರೂ ತಮ್ರಸ್ಥಂತ ಮಹಿಮೆಯಿಂದ. 
ಇಡೀ ವಿಶ್ವದ ಮೇಲೆ ಪ್ರಭುತ್ವ ನಡೆಸಬೇಕಾದರೆ ಅವುಗಳು ನಿಜವಾದ ದೇವರಾಗಿರಬೇಕಲ್ಲವೇ? 

63. ಇಲ್ಲಿಸಂಬೋಧಿಸಿರುವುದು Jes ರ ಅಡಗಿಸುವ ಮತ್ತು ವ್ಯಕ್ತಪಡಿಸುವ ಸೂಚನೆಯು ಪ್ರವಾದಿ 
ವರ್ಯರ(ಸುಎರುದ್ಧ ಬಿರುಗಾಳಿಯನ್ನೇ ಎಬ್ಬಿಸಿದ್ದ ಮಕ್ಕಾದ ಸತ್ಯನಿಷೇಧಿಗಳ ನಾಯಕರ ಕಡೆಗಿದೆ. ಪ್ರವಾದಿವರ್ಯರ ಮೇಲೆ 
ತಾವು ಹೊರಿಸುತ್ತಿರುವುದು ಆರೋಪ ಕೇವಲ al i ಅವರು ತಮ್ಮ ಮನಸ್ಸಿನೊಳಗೂ ತಮ್ಮ ಖಾಸಗಿ 
ಕೂಟಗಳಲ್ಲೂ ಒಪ್ಪಿಕೊಳ್ಳುತ್ತಿದ್ದರು. ಜನರಲ್ಲಿ ಅವರ ವಿರುದ್ಧ ಅಪನಂಬಿಕೆಯುಂಟಾಗುವಂತೆ ಮಾಡಲಿಕ್ಕಾಗಿ ಮಾತ್ರ ಅವರನ್ನು ಕವಿ, 
ಜೋತಿಷಿ, ಮಾಟಗಾರ, ಹುಚ್ಚ ಮತ್ತು ಇನ್ನೇನೋ ಹೇಳುತ್ತಿದ್ದರು. ಆದರೆ ಅವರ ಅಂತಣಿರಣವು ಇದನ್ನು ಒಪ್ಪುತ್ತಿರಲಿಲ್ಲ. ಇದೆಲ್ಲಾ 
ಸುಳ್ಳೆಂದೂ ಕೇವಲ ಅವರ ಧರ್ಮಾಹ್ಹಾನವನ್ನು ಹೀನೈಸಲಿಕ್ಕಾಗಿ ಇಂತಹ ಮಾತುಗಳನ್ನು ಸೃ ಸೃಷ್ಠಿಸುವುದೆಂದೂ ಅವರು ಪರಸ್ಪರ ಹೇಳಿ 
ಕೊಳ್ಳುತ್ತಲೂ ಇದ್ದರು. ಇದಕ್ಕಾಗಿ ಅಲ್ಲಾಹನು ತನ್ನ ಪ್ರವಾದಿಯೊಡನೆ, ಅವರ ಅಸಂಬದ್ಧ. ಮಾ ಖೇದಗೊಳ್ಳಬಾರದೆಂದೂ 
ಸತ್ಯವನ್ನು ಮಿಥ್ಯದ ಮೂಲಕ "ಎದುರಿಸುವವರು ಕೊನೆಗೆ ಈ ಲೋಕದಲ್ಲೂ ಪರಾಜಯ ಹೊಂದುತ್ತಾರೆ ಮತ್ತು ಪರಲೋಕದಲ್ಲೂ 
ಅದರ ದುಷ್ಪಂಣಾಮವನ್ನು ಕಂಡೇ ತೀರುವರು ಎನ್ನುತ್ತಾನೆ. 

64. 48ನೆ ಸೂಕ್ತದಲ್ಲಿ ಕೇಳಲಾಗಿರುವ ಸತ್ಯನಿಷೇಧಿಗಳ ಪ್ರಶ್ನೆಗೆ ಇದೀಗ ಉತ್ತರ ಕೊಡಲಾಗುತ್ತಿದೆ. ಕಿಯಾಮತ್‌ನ (ಪ್ರಳಯ 
ದಿನದ) ಬೆದರಿಕೆಯು ಪೂರ್ಣಗೊಳ್ಳುವುದು ಯಾವಾಗ ಎಂಬ ಅವರ ಪ್ರಶ್ನೆಯು ಅದು ಬರುವ ದಿನಾಂಕವನ್ನು ತಿಳಿದುಕೊಳ್ಳಲಿಕ್ಕಾಗಿ 


ಕಾಂಡ -23 


36. ಯಾಸೀನ್‌ 209 


ಕೇಳಿದ್ದಾಗಿರಲಿಲ್ಲ ಮರಣಾನಂತರ ಮಾನವರ ಪುನರ್ಭವವನ್ನು ಅಸಂಭವ ಮಾತ್ರವಲ್ಲ ಬುದ್ದಿಗೂ ಎಟಕದ ವಿಷಯವೆಂದು ಅವರು 
ತಿಳಿದುಕೊಂಡಿದ್ದರು. ಆದುದರಿಂದಲೇ ಅವರ ಪ್ರಶ್ನೆಗೆ ಉತ್ತರವಾಗಿ ಪುನರುತ್ಥಾನವು ಅಸಂಭವವಲ್ಲವೆಂಬುದಕ್ಕೆ ಆಧಾರ ಪ್ರಮಾಣಗಳು 
ನಿರ್ದೇಶಿಸಲ್ಲಟ್ಟಿವೆ. ' 

ಆ ಸಂದರ್ಭದಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ಸರದಾರರಲ್ಲೋರ್ವನುಸಮಾಧಿಸ್ಟೇ ಸ್ಥಳದಿಂದ ಮೃತನ ಹಳೆ ಎಲುಬೊಂದನ್ನುತಂದನು. 
ಅವನು ಪ್ರ: ವಾದಿವರ್ಯರ ಮುಂದೆ "ಅದನ್ನು ಮುರಿದು ಅದರ ಚೂರುಗಳನ್ನು ಗ್ಗ ಹಾರಿಸಿ, "ಓ ಮುಹಮ್ಮದ್‌ರೇ(ಸು, ಮೃತರು 
ಪುನಃ ಜೀವಂತಗೊಳಿಸಲ್ಪಡುವರೆಂದು ನೀವು ಹೇಳುತ್ತೀರಿ. ಈ ಕುಂಬಾದ ಎಲುಬುಗಳನ್ನು ಪುನಃ ಜೀವಂತಗೊಳಿಸುವವರಾರು?' 
ಎಂದು ಕೇಳಿದಾಗ, ಕೂಡಲೇ ಅದರ ಉತ್ತರವನ್ನು. ಈ ಸೂಕ್ತಗಳ ರೂಪದಲ್ಲಿ ಕೊಡಲ್ಫಯಿತೆಂದು ಹ. ಇಬ್ನ್‌ ಅಬ್ಬಾಸ್‌, ಕತಾದಃ ಮತ್ತು 
ಸಕದ್‌ ಬಿನ್‌ ಜುಬ್ಬೆರ್‌(ರ) ಅವರ ವರದಿಗಳಿಂದ ತಿಳಿದು ಬರುತ್ತದೆ. 

65. ಅರ್ಥಾತ್‌ ಆರಂಭದಲ್ಲಿ ಒಂದು ಸೂಕ್ಷ್ಮ ಜೀವಾಣುವಿನ ಹೊರತು 'ಇನ್ನೇನೂ ಆಗಿರದ ಆ ವೀರ್ಯವನ್ನು ನಾವು 
ವೃದ್ಧಿಗೊಳಿಸಿದಾಗ ಅವನು ಪ್ರಾಣಿಗಳಂತೆ ನಡೆದಾಡಲಿಕ್ಕೂ ತಿನ್ನಲಿಕ್ಕೂ ಕುಡಿಯಲಿಕ್ಕೂ ತೊಡಗಿದುದೇ ಮಾತ್ರವಲ್ಲ “ಮತ್ತೂ 
ಮುಂದುವರಿದು ಅವನಲ್ಲಿ ಇತರ ಯಾವ ಪ್ರಾಣಿಯಲ್ಲೂಇಲ್ಲದಂಥ ವಿವೇಕ, ಬುದ್ದಿಶಕ್ತಿ, ವಾಕ್ಚಾಮರ್ಥ್ಯ ಮೊದಲಾದ ವಿಶೇಷ ಶಕ್ತಿಗಳೂ 
ಉಂಟಾದವು. ಅಷ್ಟೇ ಅಲ್ಲ ಈಗ ಅವನು ತನ್ನನ್ನು ಸೃಷ್ಟಿಸಿದಾತನನ್ನು ಎದುರು ಹಾಕಿಕೊಳ್ಳಲು ಹೊರಟಿದ್ದಾನೆ. 

66. ಅರ್ಥಾತ್‌ ನಮ್ಮನ್ನು ಸ್ಯ ಸೃಷ್ಟಿಗಳಂತೆ ಅಸಮರ್ಥನೆಂದು ತಿಳಿಯುತ್ತಾನೆ. ಮೃತನನ್ನು ಜೀವಂತಗೊಳಿಸಲು ಮನುಷ್ಯನಿಂದ 
ಸಾಧ್ಯವಾಗದ ರೀತಿಯಲ್ಲೇ ನಮ್ಮಿಂದಲೂ ಸಾಧ್ಯವಿಲ್ಲವೆಂದು ಭಾವಿಸುತ್ತಾನೆ. | 

67, ಅರ್ಥಾತ್‌ “ನಾವು ನಿರ್ಜೀವ ಪದಾರ್ಥದಿಂದ ಅವನ ಉತ್ಪತ್ರಿಗೆ ಕಾರಣವಾಗಿರುವ ಆರಂಭದ ವೀರ್ಯಾಣುವನ್ನು 
ಸೃಷ್ಟಿಸಿದೆವು. ಅನಂತರ ಆ ಸೂಕ್ಟ್ಮಾಣುವನ್ನು ಪೋಷಿಸಿ, ಇಂದು ನಮ್ಮಮುಂದೆವ ವ್ಯ ್ವಂಗೃವಾಡುವಷ್ಠರವರೆಗೂ ಆತನನ್ನುವೃ ೃದ್ಧಿಗೊಳಿಸಿದೆವು.. 

68. ಅವನು ಹಸುರು ಹಸುರಾಗಿರುವ ವೃಕ್ಷಗಳಲ್ಲಿಬೆಂಕಿಯನ್ನು ಕೊಡತಕ್ಕ ಪದಾರ್ಥಗಳನ್ನಿರಿಸಿರುವ ಕಾರಣ ನೀವು ಕಟ್ಟಿಗೆಯನ್ನು 
ಉರಿಸುತ್ತೀರಿ ಎಂಬ ಅರ್ಥವಿರಬಹುದು ಅಥವಾ ಇದು "ಮರ್‌. ಮತ್ತು "ಅಫಾರ್‌' ಎಂದು ಕರೆಯಲ್ಪಡುವ ವೃಕ್ಷಗಳ ಕಡೆಗೆ 
ಸಂಕೇತವಾಗಿರಲೂ ಬಹುದು. ಅರಬರು ಈ ವೃಕ್ಷಗಳ ಹಸಿ ರೆಂಬೆಗಳನ್ನು ಹಿಡಿದು ಒಂದನ್ನು ಇನ್ನೊಂದಕ್ಕೆ ಹೊಡೆದಾಗ ಅದರಿಂದ ಬೆಂಕಿ 
ಏಳುತ್ತಿತ್ತು. ಪ್ರಾಚೀನ ಕಾಲದ ಅರಬ್‌ ದೇಶದ ಹಳ್ಳಿಗರು ಬೆಂಕಿ ಉರಿಸಲಿಕ್ಕಾಗಿ ಇದನ್ನೇ 'ಚಕಮಕಿಯಂತೆ ಉಪಯೋಗಿಸುತ್ತಿದ್ದರು. 
ಪ್ರಾಯಶಃ ಈಗಲೂ ಉಪಯೋಗಿಸುತ್ತಿರಬಹುದು. 


ಭಾರತಾ 


ಕಾಂಡ - 23 


37. ಅಸಾಫಾತ್‌ 
ಎ ಕ್‌ು 
ಹೆಸರು... 


ಪ್ರಥಮ ವಚನದಲ್ಲಿರುವ 85 35 "ಅಸ್ಸಾಘ್ಟಾತ್‌'ನಿಂದ ತೆಗೆಯಲಾಗಿದೆ. 
ಅವತೀರ್ಣಕಾಲ 

ವಿಷಯಗಳು ಮತ್ತು ವವರಣಾಶ್ಯೆಲಿಯಿಂದ ಈ ಅಧ್ಯಾಯವು ಮಕ್ಕಾ ಜೀವನ ಮಧ್ಯಕಾಲದ ಅವಸಾನದಲ್ಲಿ 
ಅವತೀರ್ಣಗೊಂಡಿತೆಂದು ತಿಳಿದು ಬರುತ್ತದೆ. ಆಗ ವಿರೋಧವು ಪರಾಕಾಷ್ಠೆಗೆ ತಲುಪಿದ್ದು ಪ್ರವಾದಿ(ಸ) ಮತ್ತು ಸಹಾಬಿಗಳು 
ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರೆಂದು ಏವರಣಾ ಶೈಲಿಯಿಂದ ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯ 

ಆ ಕಾಲದಲ್ಲಿ ಪ್ರವಾದೀಸು ನೀಡುತ್ತಿದ್ದ ಏಕದೇವತ್ವ ಮತ್ತು ಪರಲೋಕದ ಕಡೆಗಿನ ಕರೆಯನ್ನು ತಮಾಷೆ, 
ಅಪಹಾಸ್ಯಗಳಿಂದ ಯಾವ ರೀತಿಯಲ್ಲಿ ಆಕ್ಬೇಹಿಸಲಾಗುತ್ತಿತ್ತೋ ಅವರ ಪ್ರವಾದಿತ್ವವನ್ನು ಅಂಗೀಕರಿಸಲು ಎಷ್ಟು ತೀವ್ರವಾಗಿ 
ನಿರಾಕರಿಸಲಾಗುತ್ತಿತ್ತೋ ಅದಕ್ಕಾಗಿ ಮಕ್ಕಾದ ಸತ್ಯನಿಷೇಧಿಗಳನ್ನು ಕಟುವಾಗಿ ಎಚ್ಚರಿಸಲಾಗಿದೆ. ಕೊನೆಯಲ್ಲಿ ನೀವು ತಮಾಷೆ 
ಮಾಡುತ್ತಿರುವ ಇದೇ ಪ್ರವಾದಿಯು ನೋಡ ನೋಡುತ್ತಿದ್ದಂತೆಯೇ ಪ್ರಾಬಲ್ಯ ಪಡೆಯಲಿದ್ದಾರೆ, ಅಲ್ಲಾಹನ ಸೈನ್ಯವು ನಿಮ್ಮ 
ಅಂಗಳಕ್ಕಿಳಿಯುವುದನ್ನು ನೀವು ಕಾಣುವಿರಿ ಎಂದು ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. (171-179 ವಚನಗಳಲ್ಲಿ ಪ್ರವಾದಿಯವರ 
ಯಶಸ್ಸಿನ ಚಿನ್ನೆಗಳು ದೂರ ದೂರದವರೆಗೂ ಗೋಚರಿಸದಿದ್ದ ಹಾಗೂ ಈ ವಚನದಲ್ಲಿ (ಅಲ್ಲಾಹನ ಸೈನ್ಯವೆಂದು 
ಕರೆಯಲಾಗುವ ಮುಸ್ಲಿಮರು ಹಿಂಸೆ ದೌರ್ಜನ್ಯಗಳಿಗೆ ಗುರಿಯಾಗುತ್ತಿದ್ದಂತಹ ಕಾಲದಲ್ಲಿ ಈ ಎಚ್ಚರಿಕೆ ನೀಡಲಾಗಿದೆ. 
ಅವರಲ್ಲಿ ಮುಕ್ಕಾಲಂಶ ಜನರು ಮಕ್ಕಾ ಬಿಟ್ಟುವಲಸೆ ಹೋಗಿದ್ದರು. ಪ್ರವಾದಿಯವರೊಂದಿಗೆ ಕೇವಲ 40-50 ಸಹಾಬಿಗಳು 
ಉಳಿದಿದ್ದರು. ಅವರೂ ಚೆನ್ನಾಗಿ ಪೀಡಿಸಲ್ಪಡುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಬಾಹ್ಯ ನೋಟಕ್ಕೆ, ಪ್ರವಾದಿೀಸು ಮತ್ತವರ 
ಬೆರಳೆಣಿಕೆಯ ಕೂಟಕ್ಕೆ ವಿಜಯ ಪ್ರಾಪ್ತಿ ಆದೀತೆಂದು ಊಹಿಸಲು ಸಾಧ್ಯವಿರಲಿಲ್ಲ ನೋಡುವವರು ಈ ಆಂದೋಲನವು 
ಮಕ್ಕಾದ ಕಣಿವೆಯಲ್ಲೇ ದಫನವಾದೀತೆಂದು ಭಾವಿಸುತ್ತಿದ್ದರು. ಆದರೆ 15-16 ವರ್ಷಗಳಲ್ಲಿ ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ 
ಕೊಡಲಾಗಿದ್ದ ಈ ವಿಷಯಗಳೆಲ್ಲವೂ ಮಕ್ಕಾ ವಿಜಯದ ವೇಳೆ ಸಾಕ್ಟಾಶ್ಮಾರಗೊಂಡಿತು. 

ಎಚ್ಚರಿಕೆಗಳ ಜೊತೆಗೇ ಅಲ್ಲಾಹನು ಬೋಧನೆ, ಪ್ರೇರಣೆಗಳನ್ನೂ ಸಂತುಲಿತವಾಗಿ ನೀಡುತ್ತಿದ್ದರು. ಏಕದೇವತ್ವ 
ಮತ್ತು ಪರಲೋಕ ವಿಶ್ವಾಸದ ಸತ್ಯತೆಗೆ ಮನಮುಟ್ಟುವ ಪುರಾವೆಗಳನ್ನು ಒದಗಿಸಲಾಗಿದೆ. ಬಹುದೇವಾರಾಧಕರ ನಂಬಿಕೆಗಳನ್ನು 
ಟೀಕಿಸುತ್ತಾ, ಇದೆಂತಹ ಅಸಂಬದ್ಧ ನಂಬಿಕೆಗಳೆಂದು ಹೇಳಿ, ಆ ಪಥಭ್ರಷ್ಟತೆಗಳ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲಾಗಿದೆ. 
ಸತ್ಯವಿಶ್ವಾಸಮತ್ತು ಸತ್ಯರ್ಮಗಳ ಪರಿಣಾಮವು ಎಷ್ಟು] ಶೋಭಾಯಮಾನವಾಗಿರುವುದೆಂದು ತಿಳಿಸಲಾಗಿದೆ. ಇದಕ್ಕೆ ಸಂಬಂಧಿಸಿ 
ಇತಿಹಾಸದಿಂದ ಹಲವು ಉದಾಹರಣೆಗಳನ್ನು ಕೊಡಲಾಗಿದೆ. ಅದರಿಂದ, ಅಲ್ಲಾಹನು ತನ್ನ ಪ್ರವಾದಿಗಳ ಹಾಗೂ ಅವರ 
ಜನಾಂಗಗಳ ಜೊತೆ ಹೇಗೆ ವರ್ತಿಸುತ್ತಾನೆ ಮತ್ತು ತನ್ನ ವಿಧೇಯ ದಾಸರಿಗೆ ಏನೆಲ್ಲ ಅನುಗ್ರಹಗಳನ್ನು ದಯಪಾಲಿಸುತ್ತಾನೆ 
ಹಾಗೂ ಅವರನ್ನು ನಿರಾಕರಿಸುವವರನ್ನು ಹೇಗೆ ಶಿಕ್ಷಿಸುತ್ತಾನೆಂದು ತಿಳಿದು ಬರುತ್ತದೆ. 

ಈ ಅಧ್ಯಾಯದಲ್ಲಿ ವಿವರಿಸಿದ ಐತಿಹಾಸಿಕ ಘಟನೆಗಳ ಪೈಕಿ ಇಬ್ರಾಹೀಮ್‌ರವರು(ಅ) ಅಲ್ಲಾಹನ ಸೂಚನೆ ಸಿಕ್ಕಿದ 
ಕೂಡಲೇ ತಮ್ಮ ಏಕೈಕ ಪುತ್ರನನ್ನು ಬಲಿಕೊಡಲು ಸಿದ್ಧರಾದ ಘಟನೆಯು ಪಾಠ ಬೋಧಕವಾಗಿದೆ. ಅದರಲ್ಲಿಪಾಠವಿರುವುದು 
ಇಬ್ರಾಹೀಮ್‌(ಅ)ರೊಂದಿಗೆ ವಂಶಾವಳಿಯ ಸಂಬಂಧದಿಂದ ಬೀಗುತ್ತಿದ್ದ ಕುರೈಶ್‌ ಸತ್ಯನಿಷೇಧಿಗಳಿಗೆ ಮಾತ್ರವಲ್ಲ, ಅಲ್ಲಾಹ್‌ 
ಮತ್ತು ಪ್ರವಾದಿಯವರ(ಸ) ಮೇಲೆ ವಿಶ್ವಾಸವಿರಿಸಿದ್ದ ಮುಸ್ಲಿಮರಿಗೂ ಪಾಠವಿತ್ತು. ಈ ಘಟನೆಯನ್ನು ವಿವರಿಸಿ ಇಸ್ಲಾಮಿನ 
ವಾಸ್ತವಿಕತೆ ಮತ್ತು ತಿರುಳೇನೆಂದೂ ಅದನ್ನು ಧರ್ಮವೆಂದು ಅಂಗೀಕರಿಸಿದ ಬಳಿಕ ಒಬ್ಬ ನಿಷ್ಠಾವಂತ ಮುಸ್ಲಿಮನು 
ಅಲ್ಲಾಹನಿಗಾಗಿ ಸರ್ವಸ್ವವನ್ನೂ ಅರ್ಪಿಸಲು ಸಿದ್ಧನಾಗಬೇಕೆಂದೂ ತಿಳಿಸಲಾಗಿದೆ. 


ಕಾಂಡ - 23 


37. ಅಸ್ಪಾಫ್ಫಾತ್‌ 211 


ಅಧ್ಯಾಯದ ಕೊನೆಯ ವಚನಗಳು ಸತ್ಯನಿಷೇಧಿಗಳಿಗೆ ಎಚ್ಚರೆಯಾಗಿರುವುದರ ಜೊತೆಗೆ ಪ್ರವಾದಿವರ್ಯರ(ಸು 
ಬೆಂಬಲದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದ ಸತ್ಯ. ವಶ್ವಾಸಿಗಳಿಗ' ಶುಭವಾರ್ತೆಯೂ ಆಗಿತ್ತು. ಅವರಿಗೆ ಈ 
ವಚನಗಳನ್ನು ಕೇಳಿಸುತ್ತಾ, ಆರಂಭದಲ್ಲಿ ೧ ನಿಮಗೆದುರಾಗುವ ತೀಡನೆಗಳಿಂದ ಗಾಬರಿಗೊಳ್ಳೆಬೇಕಾಗಿಲ್ಲ ಕಟ್ಟಕಡೆಗೆ ವಿಜಯವು 
ನಿಮಗೆ ಆಗಿರುವುದು, ಈಗ ಪ್ರಬಲರಾಗಿರುವವರೆಂದು ತೋರುವವರು ನಿಮ್ಮಿಂದಲೇ ಸೋತು ಹೋಗುವರು ಎಂಬ 
ಸಂತೋಷವಾರ್ಶೆಯನ್ನು ನೀಡಲಾಗಿದೆ. ಇದು ಕೇವಲ ಬಾಯಿ ಮಾತಿನ ಉಪಚಾರವಾಗಿರಲಿಲ್ಲ. ಕೆಲವೇ ವರ್ಷಗಳ 
ಬಳಿಕ ಸಾಕ್ಷಾತ್ಕಾರಗೊಳ್ಳಲರುವ ಒಂದು ಘಟನೆಯನ್ನು ವಿವರಿಸಿ ಅವರ ಮನಸ್ಸನ್ನು ಬಲಗಡಳಿಸಲಾಗಿತ್ತಂದು. ವಿದ್ಯ 


ಮಾನಗಳಿಂದ. ತಿಳಿದು ಬರುತ್ತದೆ. | 


ಕಾಂಡ-23 | 


POR AN 
hes 


2 ಹಿ II OR Sus 24 $e AE ಲ ಲ 
ನಗಲಿ SS KOS EOE HOLS gL 


|] 
ಹಿ $i mB ಲ AEA wT ರ್‌ 
ಓತ ಆ (1 ॥ಿತ್ರ ಪ Bs 
pe lS ಈ 60158950 SES LIES 


Moc pe 36 4 bE OL (| Ws 
37. ಅಸಾಫಾತ್‌ 
[eS 
(ಅವತೀರ್ಣ ಮಕ್ಕಾದಲ್ಲಿ 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(1-5) ಕ್ರಮಬದ್ಧವಾಗಿ ಸಾಲು ಕಟ್ಟುವವರಾಣೆ, ಗದರಿಸುವವರಾಣೆ ಮತ್ತು ಉಪದೇಶ ವಾಣಿಯನ್ನು 
' ಕೇಳಿಸುವವರಾಣೆ.' ನಿಮ್ಮ ಯಥಾರ್ಥ ಆರಾಧ್ಯನು ಏಕೈಕನಾಗಿರುವನು.” ಅವನು ಭೂಮಿ ಆಕಾಶಗಳ ಹಾಗೂ. 
ಅವುಗಳಲ್ಲಿರುವ ಸಕಲ ವಸ್ತುಗಳ ಮಾಲಕನು ಮತ್ತು ಸಕಲ ಪೂರ್ವಗಳ್‌ ಒಡೆಯನು. 

(6-10) ನಾವು ಜಗದಾಕಾಶವನ್ನು' ನಕ್ಷತ್ರಗಳ ಚೆಲುವಿನಿಂದ ಅಲಂಕೃತಗೊಳಿಸಿರುವೆವು. " ಮತ್ತು ಅದನ್ನು 
ಪ್ರತಿಯೊಬ್ಬ ಉದ್ಧಟ ಶೈತಾನನಿಂದ ರಕ್ಷಿಸಟ್ಟರುವವು. ಈ ಶೈತಾನರು “ಮಲಉಲ್‌ ಅಆ್‌ಲಾ'ದ್‌"ಅ ಮಾತನ್ನು 
ಆಲಿಸಲಾರರು, ಎಲ್ಲ ದಿಕ್ಕುಗಳಿಂದಲೂ ಹೊಡೆದು ಅಟ್ಟಲ್ಲಡುತ್ತರೆ ಮತ್ತು ಅವರಿಗಾಗಿ ನಿರಂತರ ಯಾತನೆ ಇದೆ. 
ಆದರೂ ಅವರ ಪೈಕಿ ; ಯಾರಾದರೂ ಕದ್ದಾಲಿಸಿದರೆ ಒಂದು. ತೀಕ್ಷ್ಮಜ್ಞಾಲೆಯು ಅವರನ್ನು ಬೆನ್ನಟ್ಟುತ್ತದೆ. 2 


ಸೂಕ್ತಗಳು-182 ರುಕೂಆ್‌ಗಳು-5 


' 1. ಈ ಮೂರೂ ವರ್ಗಗಳು ದೇವಚರರದ್ದಂದು ಹೆಚ್ಚಿನ ವ್ಯಾಖ್ಯಾನಗಾರರ ಅಭಿಪ್ರಾಯವಾಗಿದೆ. ಈ ವ್ಯಾಖ್ಯಾನ-ಅಬ್ಬುಲ್ಲಾ 
ಬಿನ್‌ ಮಸ್‌ವೂದ್‌, ಇಬ್ನು ಅಬ್ಬಾಸ್‌, ಕತಾದ:, ಮಸ್ರೂಕ್‌, ಸಈದ್‌ ಬಿನ್‌ ಜುಬೈರ್‌, ಇಕ್ರಿಮಾ, ಮುಜಾಹಿದ್‌, ಸುದ್ದೀ, ಇಬ್ದುರುದ್‌ 
ಮತ್ತು ರುದ್‌ ಬಿನ್‌ ಅನಸ್‌(ರುರಿಂದ ವರದಿಯಾಗಿದೆ. ಕೆಲವರು ಇದರ ಬೇರೆ ವ್ಯಾಖ್ಯಾನವನ್ನೂಮಾಡಿದ್ದಾರೆ. ಆದರೆ ಸ್ಥಿತಿ-ಗತಿಗಳನ್ನು 
ನೋಡಿದರೆ ಇದೇ ವ್ಯಾಖ್ಯಾನ ಸರಿಯೆಂದು ಕಾಣುತ್ತದೆ. 

ಇಲ್ಲಿ "ಸಾಲು ಸಾಲಾಗಿ ನಿಂತು' ಎಂಬುದು ಎಲ್ಲ ದೇವಚರರೂ ಪ್ರಪಂಚದ ವ್ಯವಸ್ಥೆಯನ್ನು ನೋಡಿಕೊಳ್ಳುವವರು, ಅವನ 
ದಾಸರು, ಅವನ ದಾಸ್ಯಾನುಸರಣೆಯಲ್ಲಿ ಸಾಲುಗಟ್ಟಿ ನಿಂತು, ಅವನ ಆಜ್ಞೆಗಳನ್ನು ಪಾಲಿಸಲು ಸದಾ ಕಟಿಬದ್ಧರಾಗಿರುತ್ತಾರೆಂಬ ಕಡೆಗೆ 
ಸೂಚನೆಯಾಗಿದೆ; ಇದನ್ನೇ ಮುಂದೆ 165ನೇ ವಚನದಲ್ಲಿ ಪುನರಾವರ್ತಿಸಲಾಗಿದೆ. ಅದರಲ್ಲಿ ದೇವಚರರು ತಮ್ಮ ಕುರಿತೇ ಹೀಗೆ 
ಹೇಳುತ್ತಾರೆ, ೮' i ಟ 5) “ನಾವು ಪಂಕ್ಷಿಬದ್ಧ ಸೇವಕರಾಗಿದ್ದೇವೆ.'” 

“ಗದರಿಸುವ' ಎಂಬುದು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯದಲ್ಲಿ ಮೋಡಗಳನ್ನು ಚಲಾಯಿಸುವ ಮತ್ತು ಮಳಿಗೆರೆಸುವ 
ಕೆಲವು ದೇವಚರರಿದ್ದಾರೆ. ಈ ಅರ್ಥ ತಪ್ಪಲ್ಲದಿದ್ದರೂ ಮುಂದಿನ ವಿಷಯಕ್ಕೆ ಸಂಬಂಧಿಸಿ ಅದು ಹೆಚ್ಚು ಸೂಕ್ತವಾಗಿದೆ. ಅಂದರೆ ಇದೇ 
ದೇವಚರರಲ್ಲಿ ಅವಿಧೇಯರು ಮತ್ತು ಅಪರಾಧಿಗಳನ್ನು ಗದರಿಸುವ ಒಂದು ವರ್ಗವೂ ಇದೆ. ಇದು ಕೇವಲ ಬಾಯಿ ಮಾತಿನಿಂದಲ್ಲ 
ಬದಲಾಗಿ ಮಾನವರ ಮೇಲೆ ಅದು ಪ್ರಾಕೃತಿಕ ದುರ್ಥಟನೆ ಹಾಗೂ ಚಾರಿತ್ರಿಕ ವಿಪತ್ತಿನ ರೂಪದಲ್ಲೂಎರಗುತ್ತವೆ. 


ಕಾಂಡ - 23 


37. ಅಸಾಫಾತ್‌ 213 
ಇ 


“ಉಪದೇಶವನ್ನುಕೇಳಿಸುವವರು'ಎಂದರೆಇದೇ ದೇವಚರರಲ್ಲಿಸತ್ಯವನ್ನುಮನವರಿಕೆ ಮಾಡಲಿಕ್ಕಾಗಿ ಉಪದೇಶ ಮಾಡುವವರಿದ್ದಾರೆ. 
ಪಾಠ ಕಲಿಯುವವರು. ಪಾಠ ಪಡೆಯುವಂತೆ ದುರ್ಥಟನೆಗಳ ರೂಪದಲ್ಲೂ ಇರುತ್ತಾರೆ. ಪ್ರವಾದಿಗಳಿಗೆ ಅವಶೀರ್ಣಗೊಳ್ಳುವ 
ಬೋಧನೆಗಳ ರೂಪದಲ್ಲೂಇರುತ್ತಾರೆ. ಸಜ್ಜನರಿಗೆ ಅವರ ಮೂಲಕ ಬರುವ ದಿವ್ಯ: ಸೂಚನೆಯ ( eh) ರೂಪದಲ್ಲೂಣಇರುತ್ತಾರೆ. 

2. ಇದು ಪ್ರಸ್ತುತ ಗುಣಗಳುಳ್ಳ ದೇವಚರರ ಆಣೆ ಹಾಕಿರುವುದರ ವಾಸ್ತವಿಕತೆಯಾಗಿದೆ. ಇನ್ನೊಂದು ರೀತಿಯಲ್ಲಿ ಹೀಗೂ 
ಹೇಳಲಾಗುತ್ತಿದೆ- ಕೆ ಸಂಪೂರ್ಣ ವ್ಯವಸ್ಥೆಯು ಅಲ್ಲಾಹನ ದಾಸ್ಯಾನುಸರಣೆಯಲ್ಲಿ ನಡೆಯುತ್ತದೆ. ಅವನ ದಾಸ್ಯಾನುಸರಣೆಯಿಂದ 
ವಿಮುಖವಾಗುವುದರ ದುಷ್ಟ ಪ್ವಂಣಾಮವನ್ನು ಅವರು ಮಾನವರ ಮ್‌ ತರುತ್ತಾರೆ. ಈ ಪ್ರಪಂಚದಲ್ಲಿ ಈ ವ್ಯವಸ್ಥೆಯು ಮಾನವನ 
ಆರಂಭದಿಂದಲೂ ಒಂದೇ ಸತ್ಯಃ ವನ್ನು ನಿರಂತರ ವಿವಿಧ ರೀತಿಯಲ್ಲಿಮೂಡಿಸುತ್ತದೆ. ಇವೆಲ್ಲವೂ ಮಾನವರ "ಅರಾಧ್ಯ? ಕೇವಲ ಒಬ್ಬನೇ 
ಎಂಬುದಕ್ಕೆ ಸಾಕ್ಷಿಯಾಗಿದೆ. 

*ಇಲಾಹ್‌' ಎಂಬ ಪದವು ಎರಡರ್ಥಗಳನ್ನು ಕೊಡುತ್ತದೆ. ಒಂದನೆಯದು, ಕಾರ್ಯರೂಪದಲ್ಲಿ ಆರಾಧಿಸಲ್ಪಡುವ 
"ದೇವರುಗಳು', ಎರಡನೆಯದು, ಆರಾಧನೆ ಮತ್ತು ಅನುಸರಣೆಗೆ ಅರ್ಹನಾದ ನೈಜ ಆರಾಧ್ಯ- ಇಲ್ಲಿ ಈ ಪದವನ್ನು ಎರಡನೇ 
ಅರ್ಥದಲ್ಲಿ ಬಳಸಲಾಗಿದೆ. ಏಕೆಂದರೆ ಒಂದನೇ ಅರ್ಥದಲ್ಲಿ ಮಾನವರು ಅನೇಕ ಆರಾಧ್ಯ ರುಗಳನ್ನು ಮಾಡಿಕೊಂಡಿದ್ದಾರೆ: ಆದ್ದರಿಂದ 
ನಾವಿಲ್ಲಿ 'ನೈಜ ಆರಾಧ್ಯ'ನೆಂಬ ಅರ್ಥ ಕೊಟ್ಟಿದ್ದೇವೆ. 

3. ಫು ವಚನಗಳಲ್ಲಿ ಜಗದೊಡೆಯ "ಮತ್ತು ಸಾಮ್ರಾಟನೇ ಮಾನವರ ನೈಜ ಆರಾಧ್ಯನೂ ಆಗಿದ್ದಾನೆ ಎಂಬ ಸತ್ಯವನ್ನು ಮನವರಿಕೆ 
ಮಾಡಿಕೊಡಲಾಗಿದೆ. ವಾಸ್ತವದಲ್ಲೂ ಅವನೇ ಆರಾಧ್ಯನಾಗಿರಬಲ್ಲನು, ಆಗಿರಲೂಬೇಕು. ರದ್ಮ್‌ಒಡೆಯ, ಸ ಸಾಮ್ರಾಟ, ಮೇಲ್ವಿಚಾರಕ ಮತ್ತು 
ಪ್ರಭು) ಒಬ್ಬನಾಗಿರುವುದು ಮತ್ತು ಇಲಾಹ್‌(ಆರಾಧ್ಯ) ಇನ್ನೊಬ್ಬನಾಗಿರುವುದು ಬುದ್ಧಿಗೆ ನಿಲುಕದ ವಿಷಯವಾಗಿದೆ. ಮಾನವನ ಲಾಭ- -ನಷ್ಟ 
ಅವನ ಅಪೇಕ್ಟೆ ಮತ್ತು ಬೇಡಿಕೆಗಳ ಈಡೇರಿಕೆ ಜಾಗ ಅವನ ವಿಧಿಯನ್ನು ನಿರ್ಣಯಿಸುವುದು ಮತ್ತು ಕೆಡಿಸುವುದು ಮಾತ್ರವಲ್ಲ ಅವನ. 
ಅಸ್ತಿತ್ವವೇ ಯಾರ ಅಧಿಕಾರದಲ್ಲಿರುವುದೋ ಅವನ ಮಹಾನತೆಯನ್ನು ಒಪ್ಪಿಕೊಳ್ಳುವುದು ! ಮತ್ತು ಅವನ ಮುಂದೆ ಬಾಗುವುದು ಮನುಷ್ಯನ 
ಪ್ರಕೃತಿ ಸಹಜ ಬೇಡಿಕೆಯಾಗಿದೆ. ಇಬಾದತ್‌ನ ಮೂಲ ಉದ್ದೇಶವೂ ಇದೇ ಆಗಿದೆ.! ಈ ಉದ್ದೇಶವನ್ನು ಅರಿತುಕೊಂಡರೆ, ಅಧಿಕಾರ 
ಹೊಂದಿದವನನ್ನುಆರಾಧಿಸದಿರುವುದುಮತ್ತು ಅಧಿಕಾರ ಹೀನರನ್ನು ಆರಾಧಿಸುವುದು ಎರಡೂ ಬುದ್ಧಿಮತ್ತು ಪ್ರಕೃ ತಿವಿರುದ್ಧವಾಗಿದೆಯೆಂದು 
ಮಾನವನಿಗೆ ಅರ್ಥವಾಗಬಹುದು. ಇಬಾದತ್‌ನ ಅರ್ಹತೆಯು ಕೇವಲ ಅಧಿಕಾರ ಹೊಂದಿದವನಿಗೆ ಮಾತ್ರವಿರುವುದು. ಅಧಿಕಾರ 
ಹೀನರನ್ನು ಆರಾಧಿಸಲು ಅವರು ಅರ್ಹರೇ ಅಲ್ಲ ಅವರನ್ನು ಆರಾಧಿಸಿ ಮತ್ತು ಅವರಲ್ಲಿ ಪ್ರಾರ್ಥಿಸಿ ಏನೂ ಪ್ರಯೋಜನವಿಲ್ಲ, ಏಕೆಂದರೆ 
ನಮ್ಮಯಾವುದೇ ವಿನಂತಿಯ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರ ಶಕ್ತಿ ಅವರಲ್ಲಿಇಲ್ಲವೇ ಇಲ್ಲ, ಅವರ ಮುಂದೆ ವಿನಯದಿಂದ ಬಾಗುವುದು, 
ಅವರಲ್ಲಿ ಪ್ರಾರ್ಥಿಸುವುದು ಎಂತಹ ಮೂರ್ಬತನವೆಂದರೆ ಒಬ್ಬನು ಒಂದು ಜರ್ಜೇಯನ್ನು ಒಬ್ಬ ಅಧಿಕಾರಿಯ ಬಳಿಗೆ ಒಯ್ದು ಅಲ್ಲಿ 
ತನ್ನಂತೆಯೇ ಅರ್ಜಿಗಳನ್ನು ಹಿಡಿದು ಕುಳಿತಿರುವವರಲ್ಲಿಕ್ಳೆ ಜೋಡಿಸಿ ಪ್ರಾರ್ಥಿಸುವಂತಿದೆ.! 

4, ಸೂರ್ಯನು ಯಾವಾಗಲೂ ದಿಗಂತದ ಒಂದೇ ಕಡೆಯಿಂದ ಉದಯಿಸುವುದಿಲ್ಲ ಪ್ರತಿದಿನವೂ ಒಂದೊಂದು ಕಡೆಯಿಂದ 
ಉದಯಿಸುತ್ತಾನೆ. ಅದೇ ರೀತಿ ಅವನು ಇಡೀ ಭೂಮಿಯಲ್ಲಿ ಒಂದೇ ಬಾರಿಗೆ ಉದಯಿಸುವುದಿಲ್ಲ ವಿವಿಧ ಸಮಯಗಳಲ್ಲಿ 
ಉದಯಿಸುತ್ತಾನೆ. ಈ ಕಾರಣದಿಂದಾಗಿಯೇ "ಪೂರ್ವ' ಎನ್ನುವುದರ ಬದಲು "ಪೂರ್ವಗಳು' ಎನ್ನಲಾಗಿದೆ. ಇಲ್ಲಿ 'ಪಶ್ಚಿಮಗಳು' 
ಎಂಬುದನ್ನು ಬಳಸಲಾಗಿಲ್ಲ ಏಕೆಂದರೆ "ಪೂರ್ವಗಳು' ಎಂಬ ಪದವೇ "ಪಶ್ಚಿಮಗಳು' ಎಂಬುದನ್ನು ಸೂಚಿಸುತ್ತದೆ. ಆದರೂ ಒಂದು 
ಕಡೆ ಅ 80ಎ ೪5 'ಪೂರ್ವಗಳ ಮತ್ತು ಪಶ್ಚಿಮಗಳ ಪ್ರಭು' ಎಂದೂ ಬಂದಿದೆ.(ಅಲ್‌ ಮಆರಿಜ್‌: 40) 

5, ಛಿ 6 ಆಕಾಶ ಲೋಕವೆಂದರೆ ನಾವು ಬರಿಗಣ್ಣಿನಿಂದ ನೋಡಬಹುದಾದ ಹತ್ತಿರದ ಆಕಾಶವಾಗಿದೆ. ದೂರ ದರ್ಶನದ 
ಮೂಲಕ ಹಾಗೂ ನಮಗೆ ತಲುಪಲು ಸಾಧ್ಯವಿಲ್ಲದಂತಹ ಆಕಾಶಗಳು ದೂರದ ಆಕಾಶಗಳಾಗಿವೆ. (೩-೨) 'ಸಮಾಚ್‌' (ಆಕಾಶ) 
ಎಂಬುದು ಒಂದು ನಿರ್ದಿಷ್ಟವಸ್ತುವಿನ ಹೆಸರಲ್ಲ ಪ್ರಾಚೀನ ಕಾಲದಿಂದಲೂ ಮಾನವನು ಮೇಲೆ ಕಾಣುವ ಲೋಕಕ್ಕೆ ಈ ಪದ ಅಥವಾ 
ಇದಕ್ಕೆ ಸಮಾನವಾದ ಪದವನ್ನು ಬಳಸುತ್ತಾ ಬಂದಿದ್ದಾನೆಂಬುದು ಇಲ್ಲಿ ಗಮನಾರ್ಹವಾಗಿದೆ. k 

6. ಮೇಲಿನ ಲೋಕವೆಂದರೆ ಯಾರು ಬೇಕಾದರೂ ಏರಿ ಹೋಗಬಲ್ಲಂತಹ ಕೇವಲ ಶೂನ್ಯವಲ್ಲ ಅದಕ್ಕೆ ಪ್ರಬಲ ತಡೆಗೋಡೆಗಳಿವೆ. 
ಅದರ ವಿವಿಧ ಭಾಗಗಳನ್ನು ಬಲವಾದ ಗಡಿಗಳಿಂದ ಪ್ರತ್ಯೇಕಿಸಲಾಗಿದೆ. ಅವುಗಳನ್ನು ಧಾಟಿ ಹೋಗಲು ಯಾವ ಉದ್ಧಟ ಶೈ; ಶೆತಾನನಿಗೂ 
ಸಾಧ್ಯವಿಲ್ಲ, ಪ್ರತಿಯೊಂದು ಗ್ರಹ-ನಕ್ಫತ್ರಗಳಿಗೆ ಅವುಗಳದ್ದೇ ಆದ ಒಂದು ಕಕ್ಷೆ (Sphere) ಇದೆ. ಅದರಿಂದ ಹೊರ ಬರುವುದಾಗಿ, 
ಹೊರಗಿನಿಂದ ಅದರೊಳಗೆ ಹೋಗುವುದಾಗಲಿ ಸಾಧ್ಯವಿಲ್ಲ ಬಾಹ್ಯ ದೃಷ್ಟಿಗೆ ಮೇಲೆ ಶೂನ್ಯವಲ್ಲದೆ ಬೇರೇನೂ ಕಾಣಿಸದು. ಆದರೆ 
ವಾಸ್ತವದಲ್ಲಿ ಅಲ್ಲಿ ಅಸಂಖ್ಯಾತ ಪ್ರದೇಶಗಳು ಪ್ರಬಲ ಗಡಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಅದು ಈ ಲೋಕದ ಗೋಡೆಗಳಿಗಿಂತಲೂ 
ಗಟ್ಟಿಯಾಗಿದೆ. ಭೂಮಿಯಲ್ಲಿರುವ We ತನ್ನ ಹತ್ತಿರದ ಚಂದ್ರಲೋಕಕ್ಕೆ ತಲುಪುವಾಗ ಎದುರಿಸುವ ಕಷ್ಟಗಳಿಂದ ಇದನ್ನು 
ಅಂದಾಜಿಸಬಹುದು. ಇಂತಹುದೇ ಕಷ್ಟಜಿನ್ನ್‌ಗಳಿಗೂ ಮೇಲಿನ ಲೋಕಕ್ಕೆ ಹೋಗುವಾಗ ಎದುರಾಗುವ ಅಡ್ಡಿಗಳಾಗಿರುತ್ತದೆ. 

6(ಅ). ಇದರ ಅರ್ಥ ಬಾನಲೋಕದವರು ಅಂದರೆ ದೇವಚರರು. ಸ 

7. ಈ ವಿಷಯವನ್ನು ಗ್ರಹಿಸಬೇಕಾದರೆ, ಆ ಕಾಲದಲ್ಲಿ ಅರೇಬಿಯಾದಲ್ಲಿ. ಜ್ಯೋತಿಷ್ಯವು ಬಹಳ ವ್ಯಾಪಕವಾಗಿತ್ತೆಂಬುದು 
ಗಮನದಲ್ಲಿರಬೇಕು. ಜ್ಯೋತಿಷಿಗಳು ಅಲ್ಲಲ್ಲಿ ಕುಳಿತು ಭವಿಷ್ಯ ನುಡಿಯತ್ತಿದ್ದರು. ಪರೋಕ್ಷದ ಸುದ್ದಿಗಳನ್ನು ಕೇಳಸುತ್ತಿದ್ದರು. ಕಳೆದು 


ಕಾಂಚ -23 


234 ತಪ್ಪೀಮುಲ್‌ ಕುರ್‌ಆನ್‌ 


PHOS ESTE NTE ET EE la | 


“ಪಿ ಯ ಛೂ ಬಂ ೨, BR [2 | p> 
AS 26561511956 40 
(11-18) ಇನ್ನು ಇವರ ಸೃಷ್ಟಿಯು ಹೆಚ್ಚು ಪ್ರ ಯಾಸಕರವೋ ಅಥವಾ ನಾವು ಸೃಷ್ಟಿಸಿಟ್ಟಿರುವ ಆ ವಸ್ತುಗಳ 
ಸೃಷ್ಟಿಯೋ? ಎಂದು ಸ ಪಕ ಕೇಳಿರಿ.3 ತ್ತ ನಾವು ಅಂಟಾದ ಗಾರೆಯಿಂದ ಸ್ಥ ಸೃಷ್ಟಿಸಿರುತ್ತೇವೆ. 
ನೀವು (ಅಲ್ಲಾಹನ ಮಹಿಮಾ ಕಾರ್ಯಗಳ ಕುರಿತು). ಅಚ್ಚರಿಪಡುತ್ತೀರಿ ಮತ್ತು ಇವರು ಅದನ್ನು ಅಪಹಾಸ್ಯ 
ಮಾಡುತ್ತಾರೆ. ತಿಳಿಯ ಹೇಳಿದರೆ ಗ್ರಹಿಸುವುದಿಲ್ಲ ನಿದರ್ಶನವನ್ನೇನಾದರೂ ಕಂಡಾಗ ಅಪಹಾಸ್ಸ ಕ ಮಾಡಿ ಬಿಡುತ್ತಾರೆ 
ಮತ್ತು ಹೀಗೆನ್ನುತ್ತಾರೆ "ಇದು ಸ್ಪಷ್ಟವಾದ ಜಾದು.” ನಾವು ಸ ಸತ್ತುಮಣ್ಣಾಗಿ ಅಸ್ಸಿಪಂಜರವಾಗಿ ಬಿಟ್ಟ ಬಳಿಕ ಪುನಃ 


ಹೋದ ವಸ್ತುಗಳನ್ನುತೋರಿಸಿ ಕೊಡುತ್ತಿದ್ದರು. ಜನರು ತಮ್ಮ ಭೂತ-ಭವಿಷ್ಯದ ಸುದ್ದಿಗಳನ್ನರಿಯಲು ಅವರ ಬಳಿಗೆ ಹೋಗುತ್ತಿದ್ದರು. ಈ 
ಜ್ಯೋತಿಷಿಗಳು, ಜಿನ್ನ್‌ ಮತ್ತು ಶೈತಾನರು ತಮ್ಮ ಅಧೀನದಲ್ಲಿರುವುದಾಗಿ, ಎಲ್ಲರೀತಿಯ ಸುದ್ದಿಗಳನ್ನು ತಮಗೆ ತಂದು ಮುಟ್ಟಿಸುವುದಾಗಿ 
ಹೇಳಿಕೊಳ್ಳುತ್ತಿದ್ದರು. ಸ ಪರಿಸ್ಥಿತಿಯಲ್ಲಿ ಪ್ರವಾದಿ ಮುಹಮ್ಮದ್‌(ಸ) ಅವರ ನೇಮಕವಾಯಿತು. ಅವರು ಕುರ್‌ಆನಿನ ವಚನಗಳನ್ನು 
ಓದಿ ಕೇಳಿಸುತ್ತಿದ್ದರು. ಅದರಲ್ಲಿ ಭೂತಕಾಲದ ಮತ್ತು ಭವಿಷ್ಯದ ಸ್ಥಿತಿ-ಗತಿಗಳ ವೃತ್ತಾಂತಗಳಿರುತ್ತಿದ್ದುವು. ತಮಗೆ ಈ ವಚನಗಳನ್ನು 
ಓರ್ವ ದೇವಚರ ತಂದು ಮುಟ್ಟಿಸುತ್ತಿದ್ದಾರೆಂದು ಹೇಳಿಕೊಂಡಾಗ ಅವರ ವಿರೋಧಿಗಳು ಕೂಡಲೇ" ಅವರನ್ನು ಜ್ಯೋತಿಷಿಯೆಂದು. 
ಆರೋಪಿಸಿದರು. ಇತರ ಜ್ಯೋತಿಷಿಗಳಂತೆಯೇ ಇವರೂ ಕೂಡಾ ಶೈತಾನನ ಮೂಲಕ ಮೇಲಿನಿಂದ ಕೇಳಿ ತಿಳಿದ ವ ಷಯಗಳನ್ನು ತಂದು 
ಮುಟ್ಟಿಸುವುದನ್ನು ದೇವವಚನವೆಂದು ಹೇಳಿ ಮುಂದಿಡುತ್ತಿದ್ದಾರೆಂದು ಹೇಳತೊಡಗಿದರು. ಇದಕ್ಕೆ ಉತ್ತರವಾಗಿ ಅಲ್ಲಾಹನು, ಶೈತಾನರಿಗೆ 
ಆಕಾಶವನ್ನೇರಲು ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದಾನೆ. ದೇವಚರರ ಮಾತನ್ನು ಆಲಿಸಿ ಅದನ್ನು ಯಾರಿಗಾದರೂ ತಳಸಲಿಕ್ಕೂ, ಅವರಿಗೆ 
ಸಾಧ್ಯವಿಲ್ಲ. ಒಂದು ವೇಳೆ ಅಕಸ್ಮಾತ್ತಾಗಿ ಯಾವುದಾದರೂ ವಿಷಯ, ಅವರ ಕಿವಿಗೆ ಬಿದ್ದು ಅದನ್ನು ಹೊತ್ತು ಕೆಳಗಿಳಿಯುವಂತೆಯೇ 
ಉಲ್ಕೆಯೊಂದು ಅವರನ್ನು ಬೆನ್ನಟ್ಟುತ್ತದೆ. ಇದರ ಇನ್ನೊಂದು ಅರ್ಥ ಹೀಗಿದೆ- ದೇವಚರರಿಂದಾಗಿ. ಪ್ರಪಂಚ ವ್ಯವಸ್ಥೆಯು ಶೈತಾನರ 
ಹಸ್ತಕ್ಷೇಪದಿಂದ ಸಂಪೂರ್ಣ ಸುರಕ್ಷಿತವಾಗಿದೆ. ಅದರಲ್ಲಿ ಹಸ್ತಕ್ಷೇಪ ನಡೆಸುವುದಂತಿರಲಿ. ಅವುಗಳ ಮಾಹಿತಿ ಪಡೆಯಲಿಕ್ಕೂ ಅವರಿಂದ 
ಸಾಧ್ಯವಿಲ್ಲ, (ಹೆಚ್ಚಿನ ವಿವರಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-2, ಅಲ್‌ಹಿಜ್ರ್‌ 4-12 ವಚನಗಳು) 

8. ಇದು ಪರಲೋಕದ ಬಗ್ಗೆ ಮಕ್ಕಾದ ಸತ್ಯನಿಷೇಧಿಗಳು ಮುಂದಿಡುತ್ತಿದ್ದ ಸಂದೇಹಕ್ಕೆ ಉತ್ತರವಾಗಿದೆ. ಪರಲೋಕವೆಂಬುದೇ 
ಇಲ್ಲ, ಏಕೆಂದರೆ ಸತ್ತು ಹೋದವರು ಪುನಃ ಜೀವಂತವಾಗುವುದು ಅಸಂಭವವೆಂಬುದು ಅವರ ಭಾವನೆಯಾಗಿತ್ತು. ಅದಕ್ಕೆ ಪರಲೋಕದ 
ಬಗ್ಗೆ ಪುರಾವೆಗಳನ್ನು ನೀಡುತ್ತಾ ಅಲ್ಲಾಹನು ಸತ್ತವರನ್ನು ಜೀವಂತಗೊಳಿಸುವುದು ನಿಮ್ಮ ದೃಷ್ಟಿಯಲ್ಲಿ ನಮಗೆ ಸ್‌ ಸಾಧ್ಯವಿಲ್ಲದಂತಹ ದೊಡ್ಡ 
ಕೆಲಸವಾಗಿದ್ದರೆ ಈ ಭೂಮ್ಯಾಕಾಶಗಳನ್ನೂ ಅದರಲ್ಲಿರುವ ಸಕಲ ವಸ್ತುಗಳನ್ನೂ ಸೃಷ್ಟಿಸುವುದು ಸುಲಭದ ಕಾರ್ಯವೇ? ಈ ಮಹಾ 
ಪ್ರಪಂಚವನ್ನು ಸೃಷ್ಟಿಸುವುದು "ಅಲ್ಲಾಹನಿಗೆ ಕಷ್ಟವಾಗಿಲ್ಲದಿರುವಾಗ ಮತ್ತು ನಿಮ್ಮನ್ನು ಒಮ್ಮೆ ಸೃಷ್ಟಿಯೂ ಇರುವಾಗ, ಇನ್ನೊಮ್ಮೆ ಆತನು 
ನಿಮ್ಮನ್ನು ಸೃಚ್ಛಸರಾರನು ಎಂದು ಆತನ ಬಗ್ಗೆ 'ಭಾವಿಸುತ್ತೀರಾ ಎಂದು ಪ್ರಶ್ನಿಸುತ್ತಾನೆ. 

9, ಅರ್ಥಾತ್‌, ಈ ಮಾನವ ದೊಡ್ಡ ವಸ್ತುವೇನೂ ಅಲ್ಲ ಮಣ್ಣಿನಿಂದ ಮಾಡಲ್ಪಟ್ಟವನು ಮತ್ತು ಅದೇ ಮಣ್ಣಿನಿಂದ 
'ಇನ್ನೊಮ್ಮೆಯೂ ಸೈ: ಸೃಷ್ಟಿಸಲು ಸಾಧ್ಯವಿದೆ. ನಾದಿದ ಮಣ್ಣಿನಿಂದ ಮಾನವನನ್ನುಸ್ಥ ಸೃಷ್ಟಿಸಲಾಯಿತೆಂದರೆ ಪ್ರಪ್ರ ಥಮ ಮಾನವನನ್ನುಮಣ್ಣಿನಿಂದ 
ಸೃಷ್ಟಿಸಲಾಯಿತು. ತರುವಾಯ ವೀರ್ಯದಿಂದ ಅವನ ಪೀಂಗೆಯನ್ನು ಮುಂದುವರಿಸಲಾಯಿತು. ಪ್ರತಿಯೊಬ್ಬ ಮಾನವನೂ 
ಮಣ್ಣಿನಿಂದಲೇ ಮಾಡಲ್ಪಟ್ಟಿದ್ದಾನೆಂದೂ ಅರ್ಥೈಸಬಹುದು. ಏಕೆಂದರೆ ಮಾನವನಲ್ಲಿರುವ ಮೂಲ ಪದಾರ್ಥಗಳು ಮಣ್ಣಿನಿಂದಲೇ 
ಸಿಗುತ್ತದೆ. ಅವನು ಹುಟ್ಟಿದ ವೀರ್ಯವು ಆಹಾರದಿಂದ ಉಂಟಾಗುತ್ತದೆ. ಗರ್ಭಧರಿಸಿದ ಸಮಯದಿಂದ ಅವನ ಮರಣದ ವರೆಗೂ 

. ಅವನ ಶರೀರವು ಯಾವ ಪದಾರ್ಥಗಳಿಂದ ಬೆಳೆಯುತ್ತದೋ ಅವೆಲ್ಲವೂ ಅದೇ ಆಹಾರದಿಂದ ಉಂಟಾಗುತ್ತದೆ. ಈ ಸಸ್ಯಾಹಾರ ಮತ್ತು 
ಮಾಂಸಾಹಾರಗಳ ಮೂಲವು ಮಣ್ಣಾಗಿದೆ. ಅದು ನೀರಿನೊಂದಿಗೆ ಸೇರಿ ಆಹಾರ ಪದಾರ್ಥಗಳು, ಹಣ್ಣು ತರಕಾರಿಗಳು ಹಾಗೂ 
ಮಾನವನು ಸೇವಿಸುವ ಹಾಲು ಮತ್ತು ಮಾಂಸ ನೀಡುವ ಜಾನುವಾರುಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ಪಡೆಯುತ್ತದೆ. 

ಈ ಮಣ್ಣಿಗೆ ಜೀವ ಪಡೆಯುವ ಯೋಗ್ಯತೆಯಿಲ್ಲದಿರುತ್ತಿದ್ದರೆ ನೀವು ಈಗ seid ಅಸ್ತಿತ್ಯವಾಗಿರುವುದು ಹೇಗೆಂಬುದು ಇದಕ್ಕೆ 
ಸಾಕ್ಷಿಯಾಗಿದೆ. ಅದಕ್ಕೆ ಜೀವನ ನೀಡುವ ಸಾಧ್ಯತೆ ಇಂದು ಇದ್ದರೆ, ನಾಳೆ ಪುನಃ ನಿ ಸೃಷ್ಟಿಸುವುದು ಅಸಾಧ್ಯವಾಗುವುದು ಹೇಗೆ? 
ಸ್ವಯಂ ನಿಮ್ಮ ಅಸ್ತಿತ್ವವೇ ಇದಕ್ಕೆ ಸಾಕ್ಟಿಯಾಗಿದೆ. 

"10, ಅಂದರೆ ಇದೆಲ್ಲ. ಭ್ರಮಾಲೋಕದ ಮಾತುಗಳಾಗಿವೆ. ಈ ವ್ಯಕ್ತಿ ಯಾವುದೋ ಮಾಯಾಲೋಕದ ಮಾಡಾಡುತ್ತಿದ್ದಾನೆ. 
ಮೃತರು ಜೀವಂತವಾಗುವುದು, ನ್ಯಾಯ ತೀರ್ಮಾನವಾಗುವುದು, ಸ್ಪರ್ಗದಲ್ಲಿ ಸುಖವಿರುವುದು, ನರಕದಲ್ಲಿ ಶಿಕ್ಷೆಯಾಗುವುದೆಲ್ಲ 


ಕಾಂಡ -23 


215 
37. ಅಸ್ಲಾಹ್ಞಾತ್‌ 4 


ಥಂ ಡೆ 5A 35) 35h ye ಲ ಜಾ (ಟ್ರ 
RA > ಣಿ pe $1 Ws ೨/೭ ANS ೫. 
PCO OATS TINS ELA NSS 


ಜ್‌ ಡಿ | 


oi ಕಿರಿಯ ೫645 ಶ್‌] | [TIEN 


& 


ಊ೨೮0೩64%54ಹಿ ಉಳದ HE AAO pod ಡಿ ಚಿಟು। 
ಜೀವಂತಗೊಳಿಸಿ ಎಬ್ಬಿಸಲ್ಪಡಲಿದ್ದೇವೆಯೇ? ಗತಕಾಲದ ನಮ್ಮ ಪೂರ್ವಜರೂ ಎಬ್ಬಿಸಲ್ಲಡುವರೇ?' "ಹೌದು! ನೀವು 
(ಅಲ್ಲಾಹನೆದುರು) ಅಸಹಾಯಕರಾಗಿರುತ್ತೀರಿ' ಎಂದು ಇವರೊಡನೆ ಹೇಳಿರಿ." 

(19-32) ಅದು ಕೇವಲ ಒಂದು ಘರ್ಜನೆಯಾಗಿರುವುದು ಮತ್ತು ಹಠಾತ್ತನೆ ಇವರು (ಇವರಿಗೀಗ 
ತಿಳಿಸಲಾಗುತ್ತಿರುವ ಎಲ್ಲವನ್ನೂ ಕಣ್ಣಾರೆ ಕಾಣುತ್ತಿರುವರು.” ಆಗ ಇವರು, "ಅಯ್ಯೋ ನಮ್ಮ ದೌರ್ಭಾಗ್ಯವೇ! 
ಇದು ಪ್ರತಿಫಲದ ದಿನವೇ ಆಗಿದೆ' ಎನ್ನುವರು. ಇದು ನೀವು ಸುಳ್ಳಾಗಿಸುತ್ತಿದ್ದ ಆ ಗಳ ದಿನವೇ ಆಗಿದೆ." 
(ಆಗ ಹೀಗೆ ಅಪ್ಪಣೆಯಾಗುವುದು) "ಎಲ್ಲಾ ಆಕ್ರಮಿಗಳನ್ನೂ" ಅವರ 'ಜೊತೆಗಾರರನ್ನೂ" ಅವರು ಅಲ್ಲಾಹನನ್ನು 
ಬಿಟ್ಟು ಆರಾಧಿಸುತ್ತಿದ್ದ ಆರಾಧ್ಯರನ್ನೂ ಸುತ್ತುವರಿದು ತನ್ನಿರಿ. ls ಅನಂತರ ಅವರೆಲ್ಲರಿಗೂ ನರಕದ ದಾರಿಯನ್ನು. 
ತೋರಿಸಿರಿ. ಇವರನ್ನು ಸ್ಥ ಸ್ವಲ್ಪ ತಡೆಯಿರಿ, ಇವರನ್ನು ಪ್ರಶಿಸಲಿಕದೆ. ನಿಮಗೇನಾಗಿದೆ? ಈಗ ಪರಸ್ಫರ ಸಹಾಯ. 


ಏನು? ಅಥವಾ ಇದರ ಅರ್ಥ- ಈ ವ್ಯಕ್ತಿ ಮತಿಭ್ರಾಂತನಂತೆ ಮಾತಾಡುತ್ತಿದ್ದಾನೆ. ಅವನ ಮಾತುಗಳೇ ಅವನಿಗೆ ಯಾರೋ ಮಾಟ 
ಮಾಡಿದ್ದಾರೆ, ಅದರಿಂದಾಗಿಯೇ ಸ್ವಸ್ಪನಾಗಿದ್ದ ವ್ಯಕ್ತಿ ಈ ರೀತಿ ಮಾತಾಡುತ್ತಿದ್ದಾನೆ ಎಂದೂ ಆಗಿರಬಹುದು. 

11. ಅಂದರೆ ಅಲ್ಲಾಹನು ಏನು ಮಾಡ ಬಯಸುತ್ತಾನೋ ಅದನ್ನು ಮಾಡಬಲ್ಲನು. ಅವನು ಬಯಸಿದಾಗ ಅವನ ಒಂದು 
ಸೂಚನೆಯಿಂದ ನೀವು ಅಸ್ತಿತ್ವಕ್ಕೆ ಬಂದಿರಿ, ಅವನು ಬಯಸಿದಾಗ, ಇನ್ನೊಂದು ಸೂಚನೆಯಿಂದ ನೀವು ಸಾಯುವಿರಿ. ಮುಂದೆ ಅವನು 
ಬಯಸಿದಾಗ ಅವನು ಒಂದು ಸೂಚನೆಯಿಂದ ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುವನು. | 

12. ಅಂದರೆ ಇದು ಸಂಭವಿಸುವ ಸಮಯ ಬಂದಾಗ ಲೋಕವನ್ನು ಇನ್ನೊಮ್ಮೆ ಉಂಟುಮಾಡುವುದೇನೂ ದೊಡ್ಡ ಕೆಲಸವಲ್ಲ, 
ಕೇವಲ ಒಂದು "ಗದರಿಕೆ'ಯು ಮಲಗಿದವರನ್ನು ಎಬ್ಬಿಸಲು ಸಾಕು. “ಗದರಿಕೆ' ಪದವು ಅರ್ಥಗರ್ಭಿತವಾಗಿದೆ. ಇದರಿಂದ 
ಲೋಕಾರಂಭದಿಂದ ಅಂತ್ಯದಿನದ ವರೆಗೆ ಸತ್ತು ಹೋಗಿರುವವನ್ನು “ಎದ್ದೇಳಿರಿ' ಎಂದು ಒಮ್ಮೆಲೇ ಗದರಿಸುವಾಗ ಕ್ಷಣಮಾತ್ರದಲ್ಲಿ 
ಅವರೆಲ್ಲ ನಿದ್ರೆಯಿಂದ ಎದ್ದು ನಿಂತಂತೆ ಬಳಿಕದ ಚಿತ್ರಣವು ಕಣ್ಣಮುಂದೆ ಸುಳಿಯುತ್ತದೆ. 

13. ಇದು ವಿಶ್ವಾಸಿಗಳ ಮಾತಾಗಿರಬಹುದು. ದೇವಚರರ ಮಾತೂ ಆಗಿರಬಹುದು ಇಲ್ಲವೆ ಹಶ್ರ್‌ನ (ವಿಚಾರಣೆಯ) 
ಮೈದಾನದ ಪೂರ್ಣ ವಾತಾವರಣವೇ ಅದನ್ನು ಸಾರುತ್ತಿರಬಹುದು. ಸ್ವಯಂ ಅವರದೇ ಇನ್ನೊಂದು ಪ್ರ ಪ್ರತಿಕ್ರಿಯೆಯೂ ಆಗಿರಬಹುದು. 
ಅಂದರೆ ಯಾವ ನ್ಯಾಯ ದಿನವೊಂದು ಬರಲಿಕ್ಕಿಲ್ಲವೆಂದು ನೀವು ಭೂಲೋಕದ ಜೀವನದಲ್ಲಿಡೀ ಭಾವಿಸಿದ್ದಿರೋ, ಇನ್ನ ಆ ದಿನ 
ಬಂದು ಬಟ್ಟಿದೆಯೆಂದು ಅವರು ತಮ್ಮಷ್ಟಕ್ಕೇ ಹೇಳುತ್ತಿರಬಹುದು. 

14. "ಇತರರ ಮೇಲೆ ಅಕ್ರಮವೆಸಗಿದವರು ಮಾತ್ರ ಅಕ್ರಮಿಗಳಲ್ಲ ಕುರ್‌ಆನಿನ ಪಾರಿಭಾಷಿಕದಲ್ಲಿ ಅಲ್ಲಾಹನ ಬಸುರು 
ಉದ್ದಟತನ ಮತ್ತು ನಿರಾಕರಣೆಯ ಮಾರ್ಗವನ್ನವಲಂಬಿಸಿದವರೆಲ್ಲರೂ ಸ ಅಕ್ರಮಿಗಳಾಗಿದ್ದಾರೆ. 

15. ಮೂಲದಲ್ಲಿ "ಅರುಖ್‌ವಾಜ್‌' ಎಂಬ ಪದ ಬಳಕೆಯಾಗಿದೆ. ಇದು ಈ ಬಂಡಾಯದಲ್ಲಿ ಅವರ ಸಹಕಾರಿಗಳಾಗಿದ್ದ ಅವರ 
ಪತ್ನಿಯರಾಗಿರಬಹುದು ಅಥವಾ ಅವರಂತೆಯೇ ಬಂಡುಕೋರ, ಉದ್ಧಟ ಮತ್ತು ನಿರಾಕರಿಸುವ ಎಲ್ಲರೂ ಆಗಿರಬಹುದು. ಇದಲ್ಲದೆ, 
ಒಂದೊಂದು ರೀತಿಯ ಅಪರಾಧಿಗಳು ವಿವಿಧ ಗುಂಪುಗಳಾಗಿ ಸೇರಿಸಲ್ಲಡುವರು ಎಂದೂ ಆಗಬಹುದು. 

16. ಇಲ್ಲಿಎರಡು ತರದ ಆರಾಧ್ಯರಿದ್ದಾದೆ. ಒಂದನೆಯದು, ಜನರು ದೇವನನ್ನು ಬಿಟ್ಟು ತಮ್ಮನ್ನು! ಪೂಜಿಸಬೇಕೆಂದು ಬಯಸುತ್ತಿದ್ದ 
ಮತ್ತು ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದ ಮಾನವ ಮತ್ತು ಜಿನ್ನ್‌ ಶೈತಾನರು. ಎರಡನೆಯದು, ಲೋಕದಲ್ಲಿ ಆರಾಧಿಸಲ್ಪಡುತ್ತಿದ್ದ ವಿಗ್ರಹಗಳು, 
ಕಲ್ಲು ಮತ್ತು ಮುರಗಳಾದಿಗಳು. ಇವರಲ್ಲಿ ಮೊದಲಿನವರು ಸ್ನೆಯಂ ಅಪರಾಧಿಗಳಾಗಿದ್ದು ಅವರಿಗೆ ಶಿಕ್ಷೆಯ ರೂಪದಲ್ಲಿ ನರಕವನ್ನು 
ತೋರಿಸಲಾಗುವುದು. ಎರಡನೆಯ ತರದವರನ್ನು ತಮ್ಮ ಪೂಜಕರೊಂದಿಗೆ ನರಕಕ್ಕೆ ಹಾಕುವುದು. ಇದು 'ಅವರು ಅವುಗಳನ್ನು ನೋಡಿ 
ಲಜ್ಜಿತರಾಗಬೇಕು ಮತ್ತು ತಮ್ಮ ಮೂರ್ಹತನವನ್ನು ತಾವೇ ಹಳಿಯಬೇಕು ಎಂಬ 'ಕಾರಣಕ್ಕಾಗಿದೆ. ಇನ್ನು ಮೂರನೆಯ ತರದ ಒಂದು 
ಆರಾಧ್ಯರನ್ನೂ ಲೋಕದಲ್ಲಿ ಪೊಜಿಸಲಾಗುತ್ತಿತ್ತು. ಆದರೆ ತಮ್ಮನ್ನು ಯಾರಾದರೂ ಪೂಜಿಸಬೇಕೆಂದು ಅವರೆಂದೂ ಬಯಸಿದವರಲ್ಲ, 


ಕಾಂಡ -23 


216: ತಪ್ಪೀಮುಲ್‌ ಕುರ್‌ಆನ್‌ 


ಲ ಯ 05 ೮; ಸ 1 WE isos pe ಬು 
PK; Wok | ಡೆ Ie ICES 6M ಹ 4 ಚ ಹ 


` ಕ್ರಿಯ Sh ELE Eb o HN ESOS iE Koka 


A 


BUTT SSE ST NCE COTY nial 
ಮಾಡುವುದಿಲ್ಲವೇಕೆ? ಇದೇನು, ಇವರಿಂದು ಸ್ವತಃ ಶರಣಾಗುತ್ತಿದ್ದಾರಲ್ಲ!”'' ಆ: ಬಳಿಕ ಇವರು ಪರಸ್ಪರರ ಕಡೆ 
ತಿರುಗಿಕೊಂಡು ಪ್ರಶ್ನಿಸಕೊಡಗುವರು. (ಅನುಯಾಯಿಗಳು ತಮ್ಮ ನಾಯಕರೊಡನೆ "ನೀವು ನಮ್ಮ ಬಳಿಗೆ 
ಬಲಬದಿಯಿಂದ ಬರುತ್ತಿರಿ" ಎನ್ನುವರು.'* ಆಗ ಅವರು ಹೇಳುವರು, "ಅಲ್ಲ ನಿಜವಾಗಿ ಸ್ವತಃ ನೀವೇ ಸತ್ಯ ವಿಶ್ವಾಸ 
ಸ್ವೀಕರಿಸುವವರಾಗಿರಲಿಲ್ಲ, "ನಿಮ್ಮ ಮೇಲೆ ನಮ್ಮ ಪ್ರಭುತ್ವವೇನೂ ಇರಲಿಲ್ಲ ಸ್ವತಃ ನೀವೇ 'ವಿದ್ರೋಹಿಗಳಾಗಿದ್ದಿರ. 
ಕೊನೆಗೆ ನಾವು ಯಾತನೆಯ ಸವಿಯನು ್ನ ಉಣ್ಣಲಿದ್ದೇವೆಂಬ ನಿಮ್ಮ ಪ್ರಭುವಿನ ಮಾತಿಗೆ ಅರ್ಹರಾಗಿ ಬಿಟ್ಟೆವು. ಹೀಗೆ 
ನಾವು ನಿಮ್ಮನ್ನು ದಾರಿಗೆಡಿಸಿದೆವು, ನಾವು: ಸ್ಥತಃ-ದಾರಿಗೆಟ್ಟಿದ್ದೆವು.'” K 

(33-39) ಹೀಗೆ, ಅಂದು ಅವರೆಲ್ಲರೂ ಯಾತನೆಯಲ್ಲಿ ಸಮಭಾಗಿಗಳಾಗಿರುವರು.2 ನಾವು ಅಪರಾಧಿ 
ಗಳೊಂದಿಗೆ ಹೀಗೆಯೇ ವರ್ತಿಸುತ್ತೇವೆ. ಇವರೊಡನೆ, "ಅಲ್ಲಾಹನ ಹೊರತು ಇನ್ನಾವ' ನೈಜ ಆರಾಧ್ಯನೂ ಇಲ್ಲ" 


ಅವರು 'ಜನರನ್ನು ದೇವೇತರರ ಆರಾಧನೆಯಿಂದ ಯಾವಾಗಲೂ ತಡೆಯುತ್ತಿದ್ದರು. ಉದಾ: ದೇವಚರರು, ಪ್ರವಾದಿಗಳು ಮತ್ತು 
ಔಲಿಯಾಗಳು, ಈ ರೀತಿಯ ಆರಾಧ್ಯರುಗಳು ತಮ್ಮ ಪೂಜಕರೊಂದಿಗೆ ನರಕಕ್ಕೆ ಹಾಕಲ್ಲಡುವವರಲ್ಲಿಸೇರಿರಲಾರರು. 

17.. ಮೊದಲಿನ ವಾಕ್ಯವನ್ನು ಬಹುದೇವಾರಾಧಕರೊಂದಿಗೆ ಹೇಳಲಾಗಿದೆ. ಎರಡನೆಯ ವಾಕ್ಯವನ್ನು ಅಪರಾಧಿಗಳು ನರಕಕ್ಕೆ 
ಹೋಗುವ ದೃಶ್ಯವನ್ನು ನೋಡುತ್ತಿರುವ ಎಲ್ಲ ಜನರನ್ನುದ್ದೇಶಿಸಿ ಹೇಳಲಾಗಿದೆ. ಆಗಿನ ಪರಿಸ್ಥಿತಿ ಹೇಗಿರಬಹುದೆಂದು ಈ ವಾಕ್ಯಗಳೇ ವ್ಯಕ್ತ 
ಪಡಿಸುತ್ತದೆ. ದೊಡ್ಡ ದೊಡ್ಡ ಅಪರಾಧಿಗಳು ಅಸಹಾಯಕರಾಗಿರಬಹುದು. ಯಾವುದೇ ಪ್ರತಿರೋಧವಿಲ್ಲದೆ ಅವರು ನರಕದ ಕಡೆಗೆ 
ಹೋಗುವರು. ಒಂದೆಡೆ Hs Majesty ಒದೆ ತಿನ್ನುಕ್ತಿರಬಹುದು. ಅವರನ್ನು ರಕ್ಷಿಸಲು ಯಾರೂ ಮುಂದೆ ಬರಲಾರರು. ಇನ್ನೊಂದೆಡೆ 
ಚಕ್ರವತಿಗಗಳಾಗಿದ್ದವರು, ಮತ್ತೊಂದೆಡೆ ಸರ್ವಾಧಿಕಾರಿಗಳಾಗಿದ್ದವರು ಅತ್ಯಂತ ಅಪಮಾನದೊಂದಿಗೆ ಹೋಗುತ್ತಿರಬಹುದು. ಮತ್ತೆ 
ಕೆಲವೆಡೆ, ನರಕಕ್ಕೆ ಹೋಗುತ್ತಿರುವ ತಮ್ಮಗುರುಗಳಿಗೆ ಆಪಮಾನವಾಗುವುದರ. ಚಿಂತೆ ಶಿಷ್ಯರಿಗೆ ಇರಲಾರದು. ಒಬ್ಬನಾಯಕನ ಪ್ರತಾಪದ 
ಧ್ವಜವನ್ನೆತ್ತಿ ನಡೆಯುತ್ತಿದ್ದ ಅದೇ ಜನರು ಆತ ದುರವಸ್ಥೆಯೊಂದಿಗೆ ನರಕದ ಕಡೆಗೆ ಸಾಗುತ್ತಿರುವಾಗ ಆತನಿಂದ ವಿಮುಖರಾಗುವರು. 
ತನ್ನ ಪ್ರೇಯಸಿಗಾಗಿ ಜೀವ ತೊರೆಯುತ್ತಿದ್ದ ಪ್ರಮುಖರು ಅಲ್ಲಿ ಆಕೆಯ ದುರವಸ್ಥೆಯನ್ನು ನಿರ್ಲಕ್ಷಿಸುವರು. ಲೋಕದಲ್ಲಿ ಅಲ್ಲಾಹನ 
ಬಂಡಾಯದ ಆಧಾರದಲ್ಲಿ ಮಾನವ- ಮಾನವರ ಮಧ್ಯೆ ಇದ್ದ ಸಂಬಂಧವು ಅಲ್ಲಿ ಹೇಗೆ ಕಡಿದು ಬೀಳುವುದು ಮತ್ತು ತಮಗಿಂತ 
ಪ್ರಬಲರು ಯಾರೂ ಇಲ್ಲವೆಂದು ಬೀಗುತ್ತಿದ್ದವರ ಗರ್ವ ಅಲ್ಲಿ ಹೇಗೆ ಮಣ್ಣು ಮುಕ್ಕುವುದು ಎಂಬುದನ್ನು ಮನವರಿಕೆ ಮಾಡಲಿಕ್ಕಾಗಿ 
ಅಲ್ಲಾಹನು ಈ ಸ್ಥಿತಿಯ ಚಿತ್ರವನ್ನು ಬಿಡಿಸಿದ. 

18. ಘೆ pF "ನೀವು ನಮ್ಮ ಬಳಿಗೆ ಯಮೀನ್‌ (ಬಲ) ಭಾಗದಿಂದ ಬರುತ್ತದ್ದರ' ಎಂಬುದು ಮೂಲ 
ಪದಗಳಾಗವೆ. ಯಮೀನ್‌ ಎಂಬ ಪದವು ಅರಬಿ ಭಾಷೆಯಲ್ಲಿ ವಿವಿಧ ಅರ್ಥಗಳಲ್ಲಿ ಬಳಸಲ್ಪಡುತ್ತದೆ. ಅದನ್ನು ಶಕ್ತಿ ಎಂದು ತೆಗೆದರೆ 
ಅದರರ್ಥ, ನಾವು ದುರ್ಬಲರಾಗಿದ್ದೆವು. ನೀವು ಬಲಿಷ್ಠರಾಗಿದ್ದಿರಿ. ಆದ್ಧರಿಂದ ನೀವು ನಮ್ಮನ್ನು ಬಲ ಪ್ರಯೋಗದಿಂದ ಪಥಭ್ರಷ್ಠತೆಗೆ 
ತಳ್ಳಿದ್ದೀರಿ ಎಂದಾಗುತ್ತದೆ. ಅದನ್ನುಒಳಿತುಮತ್ತು ಪುಣ್ಯವೆಂದುತೆಗೆದರೆ ಅದರರ್ಥ, ನೀವು ಹಿತಚಿಂತಕರಾಗಿ ನಮ್ಮನ್ನುಮೋಸಗೊಳಿಸಿದಿರಿ. 
ನೀವು ನಡೆಯುತ್ತಿರುವುದು ಸತ್ಯ ಮತ್ತು ಒಳಿತಿನ 'ಮಾರ್ಗವಂದು ನಮ್ಮನ್ನು ನಂಬಿಸಿದಿರಿ. ನಾವು ಅದರಿಂದ ಮೋಸ ಹೋದೆವು 
ಎಂದಾಗುತ್ತದೆ. ಇದನ್ನು ಆಣೆಯಂದು ತೆಗೆದರೆ ಅದರರ್ಥ, ನೀವು ಮುಂದಿಡುತ್ತಿರುವುದೇ ಸತ್ಯವೆಂದು ನೀವು ಆಣೆ ಹಾಕುತ್ತಾ ನಮ್ಮನ್ನು 
ಸಮಾಧಾನ ಪಡಿಸುತ್ತಿದ್ದ ಎಂದಾಗುವುದು. 

19. ವಿವರಣೆ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-4, ಸಬಾ ಟಿಪ್ಪಣಿ: 51-53 ನೋಡಿರಿ. 

20::ಅಂದರೆ ಅನುಯಾಯಿಗಳೂಮುಖಂಡರೂ, ದಾರಿಗೆಡಿಸುವವರೂದಾರಿಗೆಡುವವರೂ ಒಂದೇಶಿಕ್ಷೆಯಲ್ಲಿಜೊತೆಗಿರುವರು. 
ನಾವು ಪಥಚ್ರಷ್ಟರಾಗಿರಲಿಲ್ಲ ನಮ್ಮನ್ನು ಪಥಭ್ರಷ್ಟಗೊಳಿಸಲಾಯಿತೆಂಬ ನೆವನವನ್ನು ಅನುಯಾಯಿಗಳಿಂದ ಒಪ್ಪಲಾಗದು. ಅದೇ ರೀತಿ, 
ಪಥಭ್ರಷ್ಟರಾಗುವವರೇ ಸನ್ಮಾರ್ಗವನ್ನು ಬಯಸುತ್ತಿರಲಿಲ್ಲವೆಂಬ ಮುಖಂಡರ ಮಾತನ್ನೂ  ಸ್ಟೀಕರಿಸಲಾಗದು. 


ಕಾಂಡ - 23 


37. ಅಸಾಫಾತ್‌ 217 
ಅಜಲು 


ಈ és ಗೆ 
MEWS SE AS SAT ENE ISA ns: 5) 
ಟ್ರಿ ಡಬ 6 ಹಸತ ಆಜ ಸ 


ಟಿಸಿ ೫೫.) ಭುತಿ nl ೨ SS 
ಎಂದು ಹೇಳಿದಾಗ ಇವರು ದರ್ಪ ತೋರುತ್ತಿದ್ದರು ಮತ್ತು "ನಾವು ಒಬ್ಬಮತಿಭ್ರಾಂತ ಕವಿಗಾಗಿ ನಮ್ಮ ಆರಾಧ್ಯರನ್ನು 
ಬಿಟ್ಟು ಬಿಡಬೇಕೇ?' ಎನ್ನುತ್ತಿದ್ದರು. ವಾಸ್ತವದಲ್ಲಿಆ ವ್ಯಕ್ತಿ ಸತ್ಯವನ್ನು ತಂದಿದ್ದನು ಮತ್ತು (ಗತ) ಸಂದೇಶವಾಹಕರನ್ನು 
ದೃಢೀಕರಿಸಿದ್ದನು.* (ಆಗ ಅವರೊಡನೆ ಹೇಳಲಾಗುವುದು) ರ ಖಂಡಿತವಾಗಿಯೂ ವೇದನಾತ್ಮಕ ಶಿಕ್ಷೆಯ ರುಚಿ 
ಸವಿಯಲಿರುವಿರಿ ಮತ್ತು ನೀವು ಮಾಡುತ್ತಿದ್ದಕರ್ಮ'ಗಳ ಪ್ರತಿಫಲವನ್ನೇ ನಿಮಗೆ ಕೊಡಲಾಗುತ್ತಿದೆ. 

(40- 49) ಆದರೆ ಅಲ್ಲಾಹನ ಆಯ್ದ ie (ಈ ದುಷ್ಪರಿಣಾಮದಿಂದ) ಸುರಕ್ಷಿತರಾಗಿರುವರು. ಅವರಿಗಾಗಿ 
ಚಿರಪರಿಚಿತ ಆಹಾರ,” ಎಲ್ಲ ವಿಧದ ರುಚಿಕರ ವಸ್ತುಗಳು” ಮತ್ತು! ಅನುಗ್ರಹಭರಿತ ಸ್ವರ್ಗೊೋದ್ಯಾನಗಳಿದ್ದು 
ಅವುಗಳಲ್ಲಿ ಅವರು ಗೌರವದೊಂದಿಗೆ ಇರಿಸಲ್ಪಡುವರು. ಪೀಠಗಳಲ್ಲಿ ಎದುರು ಬದುರಾಗಿ ಕುಳಿತುಕೊಳ್ಳುವರು. 
ಮದಿರೆಯ" ಚಿಲುಮೆಗಳಿಂದ್‌ ಪಾನಪಾತ್ರೆ ತುಂಬಿ ಅವರ ಸುತ್ತಲೂ ತರಲಾಗುವುದು.* ಹೊಳೆಯುವ 


21. ಪ್ರವಾದಿಗಳನ್ನು ಸಮರ್ಥಿಸುವುದರ ಮೂರು ಅರ್ಥಗಳಿವೆ. ಮೂರನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. ಒಂದನೆಯದಾಗಿ, 
ಈ ಪ್ರವಾದಿಯನ್ನು ನಂಬುವವರಿಗೆ ಅವರ ವಿರುದ್ಧ ಪಕ್ಷಪಾತಕ್ಕೆ ಸೂಕ್ತ ಕಾರಣವಿರಲು ಅವರು ಹಿಂದಿನ ಯಾವ ಪ್ರವಾದಿಯನ್ನೂ 
ವಿರೋಧಿಸಿರಲಿಲ್ಲ ಅವರಂತೂ ಹಿಂದಿನ ಎಲ್ಲ ಪ್ರವಾದಿಗಳನ್ನೂ ದೃಢೀಕರಿಸಿದ್ದರು. ಎರಡನೆಯದಾಗಿ, ಅವರೇನೂ ಯಾವುದೇ ಹೊಸ 
ವಿಷಯ ಮತ್ತು ಅಪೂರ್ವವಾದುದನ್ನು ತಂದಿರಲಿಲ್ಲ ಲೋಕಾರಂಭದಿಂದ ಅಲ್ಲಾಹನ ಎಲ್ಲ ಪ್ರವಾದಿಗಳು ಮುಂದಿಡುತ್ತಾ ಬಂದಿದ್ದ 
ವಿಷಯಗಳನ್ನೇ ಅವರು ಮುಂದಿಡುತ್ತಿದ್ದರು. ಹಿಂದಿನ ಪ್ರವಾದಿಗಳು ಇವರ ಬಗ್ಗೆ ನೀಡುತ್ತಿದ್ದ ಮಾಹಿತಿಗಳಿಗನುಸಾರವಾಗೆಯೇ 
ಇವರಿದ್ದರು. | 

22. ಅಂದರೆ ಎಲ್ಲ; ಗುಣಗಳನ್ನೂ ತಿಳಿಸಲಾಗಿರುವ ಆಹಾರ. ಅದು ಸದಾ ಸಿಗುತ್ತಲಿರುವುದೆಂಬ ದೃಢ ವಿಶ್ವಾಸ ಅವರಿಗಿರುವುದು. 
ಅದು ಸಿಗುವುದೋ ಇಲ್ಲವೋ ಎಂಬ ಆಶಂಕೆ ಅವರಿಗೆ ಇರಲಾರದು. ಕ 

ಸ್ವರ್ಗದ ಆಹಾರ ಹೊಟ್ಟೆ ತುಂಬಿಸಲಿಕ್ಕಾಗಿರದೆ ರುಚಿಗಾಗಿರುವುದೆಂಬ ಸೂಚನೆ ಇದರಲ್ಲಿದೆ. ಅಲ್ಲಿನ ಆಹಾರವು ಸವೆದು 
ಹೋದ ದೇಹಭಾಗಗಳನ್ನು ತುಂಬಿಸಲಿಕ್ಕಾಗಿರಲಾರದು. ಏಕೆಂದರೆ ಆ ಶಾಶ್ವತ ಜೀವನದಲ್ಲಿ ದೇಹದ ಭಾಗಗಳು ಸವೆಯುವುದೇ ಇಲ್ಲ 
ಈ ಲೋಕದಲ್ಲಿ ಕರಗುವುದರಿಂದ ಉಂಟಾಗುವ ಹಸಿವಾಗಲಿ, ಶರೀರಕ್ಕೆ ತನ್ನನ್ನು ಜೀವಂತ ಉಳಿಸಲು ಆಹಾರದ ಬಯಕೆಯಾಗಲಿ 
ಅಲ್ಲಿರಲಾರದು. ಆದ್ದರಿಂದ ಸ್ವರ್ಗದ ಆಹಾರಕ್ಕೆ 'ಫವಾಕಿಹಃ" ಎಂಬ ಪದ ಬಳಸಲಾಗಿದೆ. ಇದರ ಅರ್ಥದಲ್ಲಿ ಆಹಾರದ ಬದಲು 
ರುಚಿಯ ಅಂಶವು ಸ್ಪಷ್ಟವಾಗುತ್ತದೆ. 

24. ನಿಜವಾಗಿ ಇಲ್ಲಿಮದ್ಯದ ವಿವರಣೆಯಲ್ಲ ಕೇವಲ ಟೆ 'ಕಲ್‌ಸ್‌' ಎಂಬ ಪದ ಬಳಸಲಾಗಿದೆ. ಆದರೆ ಅರಬಿ ಭಾಷೆಯಲ್ಲಿ 
"ಕಲ್‌ಸ್‌' (ಮದ್ಯದ ಲೋಟ) 'ಎಂದರೆ ಮದ್ಯವೆಂದೇ ಭಾವಿಸಲಾಗುತ್ತದೆ. ಮದ್ಯದ ಬದಲು ಹಾಲು, ನೀರು ಅಥವಾ ಖಾಲಿ 
ಲೋಟಕ್ಕೆ 'ಕ್‌ಸ್‌' ಎಂದು ಹೇಳಲಾಗುವುದಿಲ್ಲ. ಅದರಲ್ಲಿಮದಿರೆ ಇದ್ದರೆ ಮಾತ್ರ ಅದನ್ನು, ಕಆ್‌ಸ್‌ ಎನ್ನಲಾಗುತ್ತದೆ. 

25. ಅಂದರೆ ಅದು ಈ ಲೋಕದಲ್ಲಿ ಹಣ್ಣು ಧಾನ್ಯ ಇತ್ಯಾದಿಗಳನ್ನು ಕೊಳೆಯಿಸಿ ತಯಾರಿಸಿದ ಮದಿರೆಯಂತಿರಲಾರದು. 
ಅದು ಪ್ರಕೃತಿದತ್ತವಾದ ಚಿಲುಮೆಯಿಂದ ಪುಟದು ನಗ ಪರಯವದ. ಇದೇ ವಿ ಷಯವನ್ನು "ಮುಹಮ್ಮದ್‌' ಎಂಬ 
ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ, ಪ್ರ ೨ 5 3615 "ಕುಡಿಯುವವರಿಗೆ ರುಚಿಕರವಾದ ಮದಿರೆಯ ನಾಲೆಗಳು' 

26. ಈ ಮದಿರಾ ಪಾತ್ರೆಗಳನ್ನು ಹಿಡಿದುಕೊಂಡು ಸ್ಪರ್ಗವಾಸಿಗಳ ನಡುವೆ ಯಾರು ಸುತ್ತಾಡುವರು ಎಂದು ಹೇಳಲಾಗಿಲ್ಲ ಅದರ 
ವಿವರಗಳು ಬೇರೆ ಕಡೆಗಳಲ್ಲಿದೆ. SEY AE Ale Bll 55 35/5 "ಅವರಿಗಾಗಿಯೇ (ಅವರ ಸೇವೆಗಾಗಿಯೆಲ ಮೀಸಲಿರುವ 
ಬಾಲಕರು ಅವರ ಸೇವೆಗಾಗಿ ಧಾವಿಸುತ್ತಿರುವರು. ಅವರು ಬಚ್ಚಿಟ್ಟ: ಮುತ್ತಿನಂತೆ ಸುಂದರವಾಗಿರುವರು.'' (ಪವಿತ್ರ ಕುರ್‌ಆನ್‌, 52:24) 


pal sls ಭಳ ಸಹಾ ಹ A SNES 4 ಶ್ರ ಹಟ ್ಚ್ಸ ಟ್ರೈ | ನ 


(ಯಯ ತೆ 


EN CLOSES 60 ಓಟ GOSS 


9 % 


ಕಾಂಡ -23 


218 ತಪ್ಲೀಮುಲ್‌ ಕುರ್‌ಆನ್‌ 


ಕಶ ಗೆ 


೨155554 ೬ ಬತ 1968%/ ೬೩14ರ 
ಊಕಥ3ಕ್ರರ ರ್ರ ಗ ೯ ತಳ ಬ 
೫೫04396 LIS ಟಿ ಕಗ; 1% 


ka ಪ 
ಸಗ ಇ 


೨% ಹ್ಮ. ೨ 3. 9 ಸೀ ೨ wh 1.1 (ಸ್ತಿ 
HoT NSS) ME Io 5858 ೪14 ನ est 
ಮದಿರೆಯು ಕುಡಿಯುವವರಿಗೆ ಅತ್ಯಂತ ರುಚಿಕರಬಾಗಿರುವುದು. ಅದರಿಂದ ಅವರ ದೇಹಕ್ಕೆ ಹಾನಿಯಾಗದು 
ಮತ್ತು ಅದರಿಂದ ಅವರ ಬುದ್ಧಿಯೂ ಪ್ರಭಾವಿತವಾಗದು.'' ಅವರ ಬಳಿಯಲ್ಲಿ ಡ್ಲಿ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ” 

ಸುಂದರ ನಯನಗಳುಳ್ಳ ಸ್ಟ್ರೀಯರಿರುವರು, 3೫ ಮೊಟ್ಟೆಯ ಒಳಪದರದಂತೆ ಕೋಮಲವಾಗಿರುವರು.3? 

(50-59) ಅನಂತರ: ಅವರು ಪರಸ್ಪರರೆಡೆಗೆ ಗಮನಹರಿಸಿ ಸ್ಥಿತಿಗತಿಗಳನ್ನು ವಿಚಾರಿಸುವರು. ಅವರಲ್ಲೊಬ್ಬನು 
ಹೀಗೆನ್ನುವನು, “ಭೂಲೋಕದಲ್ಲಿ ನನ್ನಸ ಸಂಗಾತಿಯೊಬ್ಬನಿದ್ದವು ನೀನೂ ಸಮರ್ಥಿಸುವವರ ಪೈಕಿ ಆಗಿರುವೆಯಾ9* 
ನಿಜಕ್ಕೂ `ನಾವು ಸತ್ತು ಮಣ್ಣಾಗಿ, 'ಅಸ್ಥಿಪಂಜರವಾಗಿ ಬಿಟ್ಟಬಳಿಕ ನಮಗೆ ಸ ಸತ್ಸಲ ದುಷ್ಕಲಗಳನ್ನು ನೀಡಲಾಗುವುದೇ? 
ಎಂದು" ನನ್ನೊಡನೆ ಕೇಳುತ್ತಿದ್ದನು.' ಆ ವ್ಯಕ್ತಿ ಈಗ ಎಲ್ಲಿರುವನೆಂದು ನೀವು ನೋಡಲಿಚ್ಛಿಸುತ್ತೀರಾ? ಹೀಗೆ ಹೇಳಿ ಬಗ್ಗಿ 


'"ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ ಇರುವಂತಹ ಬಾಲಕರು ಓಡಾಡುತ್ತಿರುವರು. ನೀವು ಅವರನ್ನು ಕಂಡರೆ 
ಹರಡಿರುವಂತಹ ಮುತ್ತುಗಳೆಂದೇ ಭಾವಿಸುವಿರಿ.'' (ಪವಿತ್ರ ಕುರ್‌ಆನ್‌, 76:19) 

ಇದರ ಇನ್ನಷ್ಟು ವಿವರಗಳು ಅನಸ್‌ ಮತ್ತು ಸೆಮ್ರಬಿನ್‌ ಜುಂದುಬ್‌ರವರು ಉಲ್ಲೇಖಿಸಿದ ಪ್ರವಾದಿವಚನದಿಂದಲೂ ಸಿಗುತ್ತದೆ. 
ಅದರಲ್ಲಿ ಬಹುದೇವ ವಿಶ್ವಾಸಿಗಳ ಮಕ್ಕಳು ಸ್ಪರ್ಗವಾಸಿಗಳ ಸೇವಕರಾಗಿರುವರೆಂದು ಹೇಳಲಾಗಿದೆ. (ಅಬೂದಾವೂದ್‌ ತಯಾಲಿಸೀ, 
ತಬ್ರಾನಿ, ಬರ್ಗಾಧ್‌) ಇವು ಪರಂಪರೆಯ ದೃಷ್ಟಿಯಿಂದ ದುರ್ಬಲವಾಗಿದ್ದರೂ ಇತರ ಅನೇಕ ಹದೀಸ್‌ಗಳಿಂದ ತಿಳಿದು ಬರುವಂತೆ ಪ್ರಾಪ್ತ 
ವಯಸ್ಸಿಗೆ ತಲುಪದ ಮಕ್ಕಳು ಸ್ಪರ್ಗಕ್ಕೆ ಹೋಗುವರು. ಅದೇ ರೀತಿ ಸ್ಪರ್ಗವಾಸಿಗಳಾದ ತಂದೆತಾಯಿಯರ ಮಕ್ಕಳು ಅವರ ಕಣ್ರಣಿಸುವ 
ಸಲುವಾಗಿ ಅವರೊಂದಿಗೇ: ಇರುವರು. ಇನ್ನುಸ್ಪರ್ಗವಾಸಿಗಳಲ್ಲದತಂದೆತಾಯಿಯರಮಕ್ಕಳು ಸ್ವರ್ಗವಾಸಿಗಳಸೇವಕರಾಗಿರುವರಂಬುದು 
ಬುದ್ಧಿಗೆಟಕದ ವಿಷಯವೇನಲ್ಲ (ಈ ಕುರಿತು ವಿವರವಾದ ಚರ್ಚೆಗೆ, ಫತ್ಚುಲ್‌ ಬಾರಿ, 'ಉಮ್ಮತುಲ್‌ಕಾರೀ, ಕಿತಾಬುಲ್‌ ಜನಾಇರುಖ್‌ 
-ಬಾಬು ಮಾಕೀಲ ಔಲಾದಲ್‌ ಮುಶ್ರಿಕೀನ್‌, ರಸಾಇಲ್‌ ವ ಮಸಾಇಲ್‌ ಭಾಗ-3, ಪುಟ 177-187 ನೋಡಿರಿ.) 

27. ಇಲ್ಲಿನ ಶರಾಬಿನಲ್ಲಿರುವ ಎರಡೂ ಕೇಡುಗಳಿಂದ ಸ್ಪರ್ಗದ ಶರಾಬು ಮುಕ್ತವಾಗಿರುವುದು. ಇಲ್ಲಿನ ಶರಾಬಿನ ಹತ್ತಿರ 
ಹೋದ ಕೂಡಲೇ ಅದರ ದುರ್ಗಂಧ ಮತ್ತು ಹುಳಿ ಮೂಗಿಗೆ ಬಡಿಯುತ್ತದೆ. ಅದು ಮನುಷ್ಯರ ಬಾಯಿ ರುಚಿಯನ್ನು 
ಕಹಿಯಾಗಿಸುತ್ತದೆ. ಅದನ್ನು ಗಂಟಲಿಗಿಳಿಸಿದಂತೆಯೇ ಹೊಟ್ಟೆಯಲ್ಲಿ ತಳಮಳವುಂಟಾಗುತ್ತದೆ. ಆಮು ಮೆದುಳಿಗೇರಿ ತಲೆ 
ತಿರುಗಲಾರಂಭಿಸುತ್ತದೆ. ಅನಂತರ ಅದು ಹೃದಯದಮೇಲೂ ದುಷ್ಪರಿಣಾಮ ಮಾಡುತ್ತದೆ. ಅದು ಮನುಷ್ಯನ ಆರೋಗ್ಯವನ್ನುಕೆಡಿಸುತ್ತದೆ. 
ಅದರ ನಶೆ ಇಳಿದಾಗ ಮನುಷ್ಯ ಅಮಲಿನಲ್ಲಿರುತ್ತಾನೆ. ಇದೆಲ್ಲ 'ಶಾರೀರಿಕ ಹಾನಿಗಳಾಗಿವೆ. ಅದರ ಇನ್ನೊಂದು ಹಾನಿಯೇನೆಂದರೆ, 
ಅದನ್ನು ಕುಡಿದಾಗ ಮಾಸನಸ | ಭ್ರಾಂತನಾಗುತ್ತಾನೆ. ಬಾಯಿಂದ ಏನೆಲ್ಲ ಒದರುತ್ತಾನೆ, ಏನೆಲ್ಲ ಬೊಗಳುತ್ತಾನೆ. ಇದು ಶರಾಬಿನ ಬೌದ್ದಿಕ 
ಹಾನಿಯಾಗಿವೆ. ಮಾನವನು ಇಲ್ಲಿಕೇವಲ ಮನರಂಜನೆಗಾಗಿ ಈ ಎಲ್ಲನಷ್ಟಗಳನ್ನು ಸಹಿಸಿಕೊಳ್ಳುತ್ತಾನೆ. ಅಲ್ಲಾಹನು ಹೇಳುತ್ತಾನೆ, 5/01! 
ಸ್ವರ್ಗದ ಶರಾಬು ಪೂರ್ಣ ರುಚಿಕರವಾಗಿರುವುದು. ಆದರೆ ಅದು ಈ ಎರಡೂ ಕೇಡುಗಳಿಂದ ಮುಕ್ತವಾಗಿರುವುದು. 

28. ಅಂದರೆ ತನ್ನಪತಿಯ ಹೊರತು ಬೇರಾರನ್ನೂನೋಡದವಳು. 

29. ಅವರು ಸ್ಪರ್ಗವಾಸಿಗಳಲ್ಲದ ತಂದೆ ತಾಯಿಯರ ಅಪ್ರಾಪ್ತ ವಯಸ್ಸಿನಲ್ಲಿ ತೀರಿಕೊಂಡ ಬಾಲಕಿಯರಾಗಿರುವರು. ಯಾವ ರೀತಿ 
ಇಂತಹ ಬಾಲಕರು ಸ್ನ ಸ್ಪವಾನಗ ಸೇವೆಗೆ ನಿಯುಕ್ತರಾಗಿದ್ದುಸದಾ ಯುವಕರಾಗಿರುವರೋ ಅದೇ ರೀತಿ ಈ ಬಾಲಕಿಯರೂ ಸ್ಪರ್ಗವಾಸಿಗಳ 
ಪಾಲಿಗೆ ಅಪ್ಲರೆಯರಾಗಿದ್ದು ಸದಾ ಯುವತಿಯರಾಗಿಯೇ ಇ ಇರುವರು ಎಂದು ಹೇಳಬಹುದು. ವಯ ls Al (ಅಲ್ಲಾಹನೇ ಬಲ್ಲ 

30. ಪ್ರಿ ಯಿ fe ಮೂಲ ಪದಗಳಾಗಿವೆ. ಅವರು ಅಡಗಿಸಿಡಲ್ಲಟ್ಟ ಅಥವಾ ಸುರಕ್ಷಿತವಾಗಿರಿಸಲ್ಲಟ್ಟ ಮೊಟ್ಟೆಗಳೋ 
ಎಂಬಂತಿರುವರು. ವ್ಯಾಖ್ಯಾನಗಾರರು ಇದಕ್ಕೆ ವಿವಿಧ ವಿವರಣೆಗಳನ್ನು ನೀಡಿದ್ದಾರೆ. ಆದರೆ ಸರಿಯಾದ ವಿವರಣೆಯು ಪ್ರವಾದಿ 
ವರ್ಯರಿಂದ ಉಮ್ಮುಸಲಮ ಉದ್ದರಿಸದ್ದಾಗಿದೆ- ಅವರು ಹೇಳುತ್ತಾರ- ನಾನು ಈ ವಚನದ ಅರ್ಥವನ್ನು ಪ್ರವಾದಿವರ್ಯರಲ್ಲಿ 
ಕೇಳಿದಾಗ ಅವರು ಹೇಳಿದರು- ಅದು ಮೊಟ್ಟೆಯ ನಾಜೂಕು ಸಿಪ್ಪೆಮತ್ತು ಅದರ ಕೆಂಪುಗಳ ಮಧ್ಯೆ ಇರುವಂತಿರುವುದು. (ಇಬ್ನುಜರೀರ್‌) 

31. ಅಂದರೆ ನೀವು ಕೂಡಾ ಮರಣಾನಂತರ ಜೀವನದಂತೆ ಬುದ್ದಿಗೆಟುಕದ ಮಾತನ್ನು ನಂಬಿ ಬಿಡುವಷ್ಟು 'ದುರ್ಬಲ 
ವಿಶ್ವಾಸಿಗಳಾಗಿ ಬಿಟ್ಟಿರಾ? 


ಕಾಂಡ -23 


21 
37. ಅಸ್ಲಾಫ್ಟಾತ್‌ 9 


BL NL Lr ಖ್ಯ ಶ್ದೋ ಶ್ಚ ್ಹ್‌ 2G ಪಿ ಫ್‌ 
Sls SEES Ho BOS ರುಡಿ) ಒು 


oS YE hs ಹೈವೆ! SD 111% Hoi 
ಯಂ 


ಛತ್ರಿ ಕಚ ಊಟ 02600/೬453): 


( PNET ಚಿ ೨ ಠ ೨ ಬ್‌? 1 0 
Ws CBLS ಓಬಯ್ಯ SS ML WALA 
228 > OKI ಹಚಬಚ್ಚೋಾ DULL CL ಚೃ, 
ಸಹಿತ MS AAP SOLE 3 ಭಜ OSE 
ನೋಡಿದಾಗನರಕದ ಆಳದಲ್ಲಿ ಅವನನ್ನು ಕಾಣುವನು ಮತ್ತು ಅವನನ್ನುಉದ್ದೇಶಿಸಿ ಹೀಗೆನ್ನುವನು, "ಅಲ್ಲಾಹನಾಣೆ, 
ನೀನಂತು ನನ್ನನ್ನು ನಾಶಗೊಳಿಸಿಯೇ ಬಿಡುತ್ತಿದ್ದೆ ನನ್ನ ಪ್ರಭುವಿನ ಅನುಗ್ರಹ ಇಲ್ಲದಿರುತ್ತಿದ್ದರೆ ಇಂದು ನಾನು 
ಕೂಡಾ, ಸೆರೆ ಹಿಡಿಯಲ್ಪಟ್ಟವರಲ್ಲಾಗಿರುತ್ತಿದ್ದೆ* ಸರಿ, ನಮಗಿನ್ನು ಸಾಯಲಿಕ್ಕಿಲ್ಲವಲ್ಲವೇ? ನಮಗೆ ಬರಬೇಕಾಗಿದ್ದ 
ಮೃತ್ಯು ಮೊದಲೇ ಬಂದು ಬಿಟ್ಟಿತು. ಇನ್ನುನಮಗೆ ಯಾತನೆ ಸಿಗಲಾರದು.” 

(60-74) ನಿಶ್ಚಯವಾಗಿಯೂ ಇದುವೇ ಭವ್ಯ ವಿಜಯವಾಗಿದೆ. ಕರ್ಮವೆಸಗುವವರು ಇಂತಹದೇ 
ಯಶಸ್ಸಿಗಾಗಿ ಕರ್ಮವೆಸಗಬೇಕು. ಹೇಳಿರಿ, ಈ ಆತಿಥ್ಯ, ಉತ್ತಮವೋ "ರುಕ್ಕೂಮ್‌' ವೃಕ್ಷ ಉತ್ತಮವೋ?" 
ನಾವು ಆ ವೃಕ್ಷವನ್ನು ಅಕ್ರಮಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿರುವೆವು.* ಅದು ನರಕದ ತಳಭಾಗದಿಂದ 
ಹೊರಡುವ ಒಂದು ವೃಕ್ಷವಾಗಿದೆ ಅದರ ತೆನೆಗಳು ಶೈತಾನರ ತಲೆಗಳೋ ಎಂಬಂತಿವೆ.** ನರಕವಾಸಿಗಳು ಅದನ್ನು 
ತಿನ್ನುವರು ಮತ್ತು ಅದರಿಂದಲೇ ಹೊಟ್ಟೆ ತುಂಬುವರು. ಅದರ ಮೇಲೆ ಅವರಿಗೆ ಕುಡಿಯಲು ಕುದಿಯುತ್ತಿರುವ 


32. ಪರಲೋಕದಲ್ಲಿ ಮನುಷ್ಯನಿಗೆ ಕೇಳುವ, ನೋಡುವ ಮತ್ತು ಮಾತಾಡುವ ಶಕ್ತಿ ಯಾವ ಪ್ರಮಾಣದಲ್ಲಿರುವುದೆಂದು 
ಇದರಿಂದ ಅಂದಾಜಿಸಬಹುದು. ಸ್ಪರ್ಗದಲ್ಲಿರುವವನೊಬ್ಬನು ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ, ಸಾವಿರಾರು ಮೈಲು 
ದೂರದಲ್ಲಿನರಕದಲ್ಲಿ ಶಿಕ್ಚಿಸಲ್ಪಡುವ ವ್ಯಕ್ತಿಯನ್ನು ಬಗ್ಗಿ ನೋಡಬಲ್ಲನು. ಅಷ್ಟೇ ಅಲ್ಲ, ಅವರ ನಡುವೆ ಯಾವುದೇ ದೂರವಾಣಿ ಅಥವಾ 
ರೇಡಿಯೋ ಇಲ್ಲದೆ ಮಾತುಕತೆ ನಡೆಯುವುದು. ಅಷ್ಟುದೂರದಿಂದ ಅವರು ಮಾತಾಡುತ್ತಾರೆ, ಪರಸ್ಪರರ ಮಾತನ್ನು ಆಲಿಸುತ್ತಾರೆ. 

33. ತನ್ನ ನರಕವಾಸಿ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದಂತೆಯೇ ಈ ಸ್ಪರ್ಗವಾಸಿಯು ಹಠಾತ್ತನೆ ತನ್ನೊಂದಿಗೇ ಮಾತಾಡ 
ತೊಡಗುತ್ತಾನೆಂದು ಮಾತಿನ ಶೈಲಿಯಿಂದ ತಿಳಿದು ಬರುತ್ತದೆ. ಒಬ್ಬನು ತಾನು ನಿರೀಕ್ಷೆಗೂ ಮೀರಿ ಸುಸ್ಥಿತಿಯಲ್ಲಿರುವುದನ್ನು ಕಂಡು 
ಅತ್ಯಾಶ್ಚರ್ಯ ಮತ್ತು ಸಂತೋಷದಿಂದ ತನ್ನನ್ನೇ ಉದ್ದೇಶಿಸಿ ಹೇಳುವಂತೆ ಈ ಮೂರು ವಾಕ್ಯಗಳು ಅವನ ಬಾಯಿಂದ ಹೊರಡುತ್ತವೆ. 
ಇಂತಹ ಮಾತು ಯಾವುದೇ ವಿಶಿಷ್ಟ ವ್ಯಕ್ತಿಯನ್ನು ಉದ್ದೇಶಿಸಿ ಆಗಿರುವುದಿಲ್ಲ. ಯಾರಿಂದಲೋ ಏನನ್ನೋ ವಿಚಾರಿಸುವುದೂ 
ಆಗಿರುವುದಿಲ್ಲ ಇದರಲ್ಲಿ ತನ್ನದೇ ಭಾವನೆಗಳು ವ್ಯಕ್ತಿಯ ಬಾಯಿಂದ ಪ್ರಕಟವಾಗುತ್ತದೆ. ಆ ಸ್ಪರ್ಗವಾಸಿಯು ನರಕವಾಸಿಯೊಂದಿಗೆ 
ಮಾತಾಡುತ್ತಿರುವಂತಯೇ ಹಠಾತ್ತನೆ, ನನ್ನ ಸೌಭಾಗ್ಯವು ನನ್ನನ್ನು ಎಲ್ಲಿಗೆ ತಂದು ಮುಟ್ಟಿಸಿತು, ಇನ್ನು ಶಿಕ್ಷೆಯೂ ಇಲ್ಲ ಮರಣವೂ ಇಲ್ಲ 
ಎಲ್ಲ ಸಂಕಷ್ಟಗಳೂ ಕೊನೆಗೊಂಡಿವೆ, ನನಗೆ ಶಾಶ್ಚತ ಬದುಕು ಸಿಕ್ಕಿಬಿಟ್ಟಿತು ಎಂದು ಭಾವಿಸುತ್ತಾನೆ. ಇದೇ ಭಾವನೆಯೊಂದಿಗೆ ಅವನು 
ತನಗರಿವಿಲ್ಲದಂತೆಯೇ ಹೇಳಿ ಬಿಡುತ್ತಾನೆ. ಈ ಸ್ಥಾನಕ್ಕೆ ನಾವಿಂದು ತಲುಪಿದ್ದೇವೆಯೇ? 

34. 'ರುಕ್ಕೂಮ್‌' ಎಂಬುದು ತಿಹಾಮ ಎಂಬ ಪ್ರದೇಶದಲ್ಲಿ ಬೆಳೆಯುವ ಒಂದು ಮರವಾಗಿದೆ. ಅತ್ಯಂತ ಕಹಿ ಮತ್ತು 
ದುರ್ಗಂಧಮಯವಾದ ಆ ಮರವನ್ನು ಕಿತ್ತರೆ ಅದರಿಂದ ತೊನೆ ಹೊರಡುತ್ತದೆ. ಅದು ಮೈಗೆ ತಾಗಿದರೆ ತುರಿಕೆಯುಂಟಾಗುತ್ತದೆ. 
ಬಹುಶಃ ನಮ್ಮಲ್ಲಿ "ಪಾರ್ಥೇನಿಯಂ' ಎಂದು ಇದನ್ನೇ ಕರೆಯುತ್ತಾರೆ. 

35. ಅಂದರೆ ಈ ಮಾತನ್ನುಕೇಳಿ ಕುರ್‌ಆನನ್ನುಅಪಹಾಸ್ಯ ಮಾಡಲು ಮತ್ತು ಪ್ರವಾದಿ(ಸ) ಅವರನ್ನು ನಿಂದಿಸಲು ಸತ್ಯನಿಷೇಧಿಗಳಿಗೆ 
ಒಂದು ಹೊಸ ಅವಕಾಶ ಸಿಕ್ಕಿತು. ಅವರು ಗೊಳ್ಳೆಂದು ನಗುತ್ತಾ, "ಕೇಳಿದಿರಾ! ಒಂದು ಹೊಸ ಸುದ್ಧಿ ನರಕದ ಹೊತ್ತಿ ಉರಿಯುತ್ತಿರುವ 
ಬೆಂಕಿಯಲ್ಲಿಮರ ಬೆಳೆಯುತ್ತದಂತೆ!' ಎಂದು ಹೇಳ ತೊಡಗಿದರು. | ದ 

36. ರುಕ್ಕೂಮ್‌ನ ಮೊಗ್ಗುಗಳನ್ನು ಶೈತಾನನ ತಲೆಗೆ ಹೋಲಿಸಬೇಕಾದರೆ ಶೈತಾನನ ತಲೆಯನ್ನು ಯಾರು ನೋಡಿದ್ದಾರೆಂದು ತಪ್ಪು 
ತಿಳಿದುಕೊಳ್ಳಬಾರದು. ಅದೊಂದು ಕಾಲ್ಪನಿಕ ಉದಾಹರಣೆಯಾಗಿದೆ. ಇಂತಹ ಪದ ಪ್ರಯೋಗಗಳು ಸಾಮಾನ್ಯ ಎಲ್ಲ ಭಾಷೆಗಳಲ್ಲೂ 
ಇವೆ. ಉದಾ: ಅತ್ಯಂತ ಸುಂದರಿಯೊಬ್ಬಳನ್ನು ವರ್ಣಿಸುವಾಗ “ಅಪ್ಪರೆ'ಯೆಂದು ಹೇಳುತ್ತೇವೆ. ಅತ್ಯಂತ ಕುರೂಪಿಯ ಬಗ್ಗೆ ಪಿಶಾಚಿ 


ಕಾಂಡ -23 


220 ತಪ್ಪೀಮುಲ್‌ ಕುರ್‌ಆನ್‌ 


¥ CSU 2 A ೨೪೩೨5 > CETTE STAN 
OMNIS ALS ISIS OSE pop 36/4 ಸಟ 

Lp ¥ ನ ಟಿ ಆ ಫ್‌ ೨ ಫೇ. ಬ ಬ ಅಉೀಾ್‌ 
MGM SESE 0 ಮಿ ಒಸಿ ಬು 25; 


ಜ್‌ ಟಿ 


2 ಗ Eh AEC ANG 29 BR NAc 2 Ag 
Opi 16/0/15೪1 sri; BEA Ole) 


PN 7204 ಜ0ಲಲಬಟಲಟಳರಗಫ್‌ ್‌ ್‌ಔ “Ur SLSR ಲ ಚ] 

ASSO BE COPS AE ರಸ ಟ್ರ4 

೨ _ಗ್ಚ ೨ 4? ಸಿ24 39 ಹ ೨ p 

೮೯೫೨೬ 5೬ Bosh bs ibe ಯ್ಲಸೂಃ 
ನೀರು ಸಿಗುವುದು. ಆ ಬಳಿಕ ಅವರ ಮರಳುವಿಕೆಯು ಅದೇ ನರಕಾಗ್ನಿಯ ಕಡೆಗಾಗಿರುವುದು.' ಇವರು ತಮ್ಮ 
ಪೂರ್ವಿಕರನ್ನು ಪಥಭ್ರಷ್ಟರಾಗಿ ಕಂಡರು ಮತ್ತು `ಅವರನ್ನೇ ಹಿಂಬಾಲಿಸಿದರು. ವಸ್ತುತಃ ಅವರಿಗಿಂತ ಮುಂಚೆ 
ಅನೇಕರು ಪಥಭ್ರಷ್ಟರಾಗಿದ್ದರು ಮತ್ತು ನಾವು ಅವರ ಮಧ್ಯೆ ಎಚ್ಚರಿಕೆ ನೀಡುವ ಸಂದೇಶ ವಾಹಕರನ್ನು ಕಳುಹಿಸಿದ್ದೆವು. 
ಎಚ್ಚರಿಕೆ ನೀಡಲ್ಪಟ್ಟಿದ್ದ ಆ ಜನರ ಗತಿಯೇನಾಯಿತು ಎಂಬುದನ್ನು ಈಗ ನೋಡಿ ಕೊಳ್ಳಿರಿ. ಅಲ್ಲಾಹನು ತನಗಾಗಿ 
ಕಾದಿರಿಸಿಕೊಂಡ ದಾಸರು ಮಾತ್ರ ಈ ದುರ್ಗತಿಯಿಂದ ಪಾರಾಗಿದ್ದಾರೆ. p 

"(15-82 (ಇದಕ್ಕಿಂತ ಮುಂಚೆ ನೂಹರು ನಮ್ಮನ್ನು ಕೂಗಿ ಕರೆದಿದ್ದರು.” ನಾವು ಎಷ್ಟು ಉತ್ತಮ 
“ಓ'ಗೊಡುವವರಾಗಿದ್ದೇವೆಂದು ನೋಡಿರಿ. ನಾವು ಅವರನ್ನೂ ಅವರ ಮನೆಯವರನ್ನೂ ಮಹಾ ದುರಂತದಿಂದ 
ರಕ್ಷಿಸಿದೆವು* ಮತ್ತು ಅವರ ಸಂತತಿಯನ್ನು ಮಾತ್ರ ಉಳಿಸಿದೆವು.” ಅನಂತರದ ಫೀಳಿಗೆಗಳಲ್ಲಿ ಅವರ ಪ್ರಶಂಸೆಯನ್ನು 
ಉಳಿಸಿಬಿಟ್ಟೆವು. ಸಕಲ ಲೋಕವಾಸಿಗಳಲ್ಲಿ ನೂಹರಿಗೆ ಸಲಾಮ್‌(ಶುಭಾಶಯ) ಇದೆ. ನಾವು ಪುಣ್ಯ 
ಕಾರ್ಯವೆಸಗುವವರಿಗೆ ಇಂತಹ ಸತ್ಯಲವನ್ನೇ ನೀಡುತ್ತೇವೆ. ವಾಸ್ತವದಲ್ಲಿ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು 
ಮತ್ತು ಇನ್ನೊಂದು ಪಂಗಡವನ್ನು ನಾವು ಮುಳುಗಿಸಿಬಿಟ್ಟೆವು. 
ಅಥವಾ ರಾಕ್ಷಸಿ ಎಂಬ ಪದ ಪ್ರಯೋಗಿಸುತ್ತೇವೆ. ಒಬ್ಬನ ಕಾಂತಿಯುತ ಮುಖವನ್ನು ವಿವರಿಸುವಾಗ "ದೇವಚರನಂತೆ' ಎಂದು 
ಹೇಳುತ್ತೇವೆ- ಒಬ್ಬನು ಭೀಕರ ರೂಪ ತಾಳಿಕೊಂಡು ಬರುವಾಗ, 'ಶೈತಾನನಂತೆ ಬರುತ್ತಿದ್ದಾನೆ' ಎನ್ನುತ್ತೇವೆ. 

37. ನರಕವಾಸಿಗಳು ಹಸಿವು-ಬಾಯಾರಿಕೆಗಳಿಂದ ಕಂಗಾಲಾದಾಗ ಅವರನ್ನು ರುಕ್ಕೂಮ್‌ ವೃಕ್ಷ ಮತ್ತು ಕುದಿಯುವ ನೀರಿನ 
ಬಳಿಗೆ ಅಟ್ಟಿಕೊಂಡು ಹೋಗಲಾಗುವುದು. ಅವರು ತಿಂದು ಕುಡಿದು ಮಲಗಿದಾಗ ಪುನಃ ಅವರನ್ನು. ನರಕದ ಕಡೆಗೆ ತರಲಾಗುವುದು. 

38. ಅಂದರೆ ಅವರು ತಂದೆ ತಾಯಿಗಳಿಂದ ಬಂದ ಸಂಪ್ರದಾಯಗಳು ಸರಿಯೋ ತಪ್ಪೋ ಎಂದು ಆಲೋಚಿಸದೆ ಇತರರು 
ನಡೆಯುವುದನ್ನು ಕಂಡು ಕಣ್ಣುಮುಚ್ಚಿ ಅದನ್ನೇ ಅನುಸರಿಸಿದರು. | 

39. ಈ ವಿಷಯದ ಸಂಬಂಧವು ಹಿಂದಿನ ರುಕೂವಿನ ಕೊನೆಯ ವಚನದೊಂದಿಗಿದೆ. ಅದನ್ನುನೋಡುವಾಗ ಈ ಕತೆಗಳನ್ನುಇಲ್ಲಿ 
ಏಕೆ ಹೇಳಲಾಗುತ್ತದೆಂದು ಅರ್ಥವಾಗುತ್ತದೆ. 

40. ಇದು ನೂಹ್‌(ಆಅ) ತಮ್ಮ ಜನಾಂಗಕ್ಕೆ ಒಂದು ದೀರ್ಥಕಾಲದ ವರೆಗೆ ಸತ್ಯಧರ್ಮದ ಕರೆ ಕೊಡುತ್ತಾ ಕೊನೆಗೆ ಬೇಸತ್ತು 
ಅಲ್ಲಾಹನ ಮುಂದಿಟ್ಟ ಅಳಲಾಗಿದೆ. ಅಲ್‌ ಕಮರ್‌ ಅಧ್ಯಾಯದಲ್ಲಿ ಅದು ಈ ರೀತಿ ಬಂದಿದೆ. 

ಕೊನೆಗೆ ಅವರು, ಖಕ ಪಿಟ ನಟ “ನಾನು ಸೋತೆ. ಇನ್ನು ನೀನು ಇವರ ಮೇಲೆ ಪ್ರತೀಕಾರ ತೀರಿಸು'' ಎಂದು 
ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದರು. (ಪವಿಶ್ರ ಕುರ್‌ಆನ್‌, 54:10) 

41. ಒಂದು ದುರಾಚಾರಿ ಮತ್ತು ಅಕ್ರಮಿ ಜನಾಂಗದಿಂದ ನಿರಂತರ ಎದುರಿಸುತ್ತಿದ್ದ ಅತಿರೇಕ, ಕಿರುಕುಳಗಳಿಂದ 
ನೂಹ್‌(ಅ)ರನ್ನೂಅಪರ ಸಂಗಾತಿಗಳನ್ನೂ ರಕ್ಷಿಸಿದಂತೆ, ಆ ಮಹಾ ವಿಪತ್ತಿನಿಂದ ಮುಹಮ್ಮದ್‌(ಸ) ಮತ್ತವರ ಸಂಗಾತಿಗಳನ್ನೂ ಅಲ್ಲಾಹನು 
ರಕ್ಷಿಸುವನು ಎಂಬ ಒಂದು ಸೂಚನೆಯೂ ಇದರಲ್ಲಿದೆ. 

42, ಇದಕ್ಕೆ ಎರಡರ್ಥಗಳಿರಬಹುದು. ಒಂದನೆಯದು, ನೂಹ್‌(ಅ)ರನ್ನು. ವಿರೋಧಿಸುತ್ತಿದ್ದವರ ಸಂತಾನವನ್ನು: ಈ ಲೋಕದಿಂದ 
ಅಳಿಸಿ ಬಿಡಲಾಯಿತು. ಕೇವಲ ನೂಹ್‌ರ ಸಂತತಿ ಉಳಿಯಿತು. ಎರಡನೆಯದಾಗಿ, ಎಲ್ಲಮಾನವ ಪೀಳಿಗೆಗಳನ್ನು ಅಳಿಸಿ ಹಾಕಲಾಯಿತು. 
ನೂಹ್‌ರ(ಅ) ಸಂತತಿ ಮಾಶ್ರ ಲೋಕದಲ್ಲಿ ಉಳಿಯಿತು. ವ್ಯಾಖ್ಯಾನಗಾರರು ಸಾಮಾನ್ಯವಾಗಿ ಈ ಎರಡನೇ ಅರ್ಥವನ್ನು ತೆಗೆದಿದ್ದಾರೆ. 
ಆದರೆ ಕುರ್‌ಆನಿನ ಪದಗಳು ಅಂತಹ ಅರ್ಥ ಕೊಡುವುದಿಲ್ಲ ವಾಸ್ತವವನ್ನು ಅಲ್ಲಾಹನೇ ಬಲ್ಲ 


ಕಾಂಡ - 23 


37. ಅಸ್ಪಾಹ್ಲಾತ್‌ 221 


ಜ್ಞ “ie 2 Alyce A pA NE 
IMSL 455 HIE NO i 5k JOY Wu 


(A ೪ + ” 
Yh ಚಫ ಲಲ ಬಟ wl ENE A 22 bp 2 NL 
ರಜಕ್ರಿಕ ಚೂಲು SH KEES SP 40 O33 ೩k! 


pe ಹ 


KLOET IG 0 ES ಅಪ್ರ AE ISO RSYIE 
(83-87) ನೂಹರ ಮಾರ್ಗದಲ್ಲೇ ನಡೆಯುವವರು ಇಬ್ರಾಹೀಮ್‌ರಾಗಿದ್ದರು. ಅವರು ತಮ್ಮ ಪ್ರಭುವಿನ ಸನ್ನಿಧಿಗೆ 
ನಿರ್ಮಲ ಮನಸ್ಸಿನೊಂದಿಗೆ ಬಂದಾಗ,“ ಅವರು ತಮ್ಮ ತಂದೆ ಹಾಗೂ ಜನಾಂಗದೊಡನೆ,* "ನೀವು ಇದೆಂತಹ 
ವಸ್ತುಗಳನ್ನು ಪೂಜಿಸುತ್ತಿರುವಿರಿ? ಅಲ್ಲಾಹನನ್ನು ಬಿಟ್ಟು ಮಿಥ್ಯ ಆರಾಧ್ಯರನ್ನು ಬಯಸುತ್ತೀರಾ) ಸರ್ವಲೋಕಗಳ 
ಪಾಲಕ ಪ್ರಭುವಿನ ಕುರಿತು ನಿಮ್ಮ ಕಲ್ಪನೆಯೇನು?' ಎಂದು ಕೇಳಿದರು." 
(88-98) ತರುವಾಯ“ ಅವರು ನಕ್ಷತ್ರಗಳ ಕಡೆಗೆ ದೃಷ್ಟಿ ಬೀರಿದರು” ಮತ್ತು ನನ್ನ ಆರೋಗ್ಯ 
ಕೆಟ್ಟದೆಯೆಂದರು.* ಆ ಪ್ರಕಾರ, ಆ ಜನರು ಅವರನ್ನು ಬಿಟ್ಟು ಹೋದರು.” ಅವರ ಅನುಪಸ್ಥಿತಿಯಲ್ಲಿ ಇವರು 


43. ಅಂದರೆ ನೂಹರನ್ನು ಕೆಟ್ಟದಾಗಿ ಸ್ಫರಿಸುವವರು ಇಂದು ಯಾರೂ ಇಲ್ಲ ಮಹಾಪ್ರಳಯದ ಬಳಕ ಸಾವಿರಾರು ವರ್ಷಗಳಿಂದ 
ಇಂದಿಗೂ ಜನರು ಅವರ ಗುಣಗಾನವನ್ನೇ ಮಾಡುತ್ತಿದ್ದಾರೆ. 
44. ಪ್ರಭುವಿನ ಸನ್ನಿಧಿಗೆ ಮುಖ ಮಾಡುವುದೆಂದರೆ ಅವನತ್ತ ಮರಳುವುದು. ಎಲ್ಲ ಕಡೆಯಿಂದಲೂ ಮುಖ ತಿರುಗಿಸಿ 
ಅವನತ್ತ ಮುಖ ಮಾಡುವುದು. “ಕಲ್ಗುನ್‌ ಸಲೀಮ್‌' ಎಂದರೆ ಸನ್ನನಸ್ಸು ಅಂದರೆ] ವಿಶ್ವಾಸ ಮತ್ತು ನೈತಿಕ ಕೆಡುಕಿನಿಂದ ಮುಕ್ತವಾದ, 
ಕುಫ್ರ್‌ ಶಿರ್ಕ್‌ ಮತ್ತು ಸಂದೇಹಗಳ ಕಿಂಚಿತ್‌ ಛಾಯೆಯೂ ಇಲ್ಲದ, ಅವಿಧೇಯತೆ ಮತ್ತು ಉದ್ಧಟತನದ ಭಾವನೆಗಳಿಲ್ಲದ, ಯಾವುದೇ 
ಕೊಂಕು ಮತ್ತು ಸಂಕೀರ್ಣತೆಯಿಲ್ಲದ, ಎಲ್ಲ ರೀತಿಯ ಮಾಲಿನ್ಯ ಮತ್ತು ದುರಾಗ್ರಹಗಳಿಂದ ಮುಕ್ತವಾದ, ಯಾವುದೇ ದ್ವೇಷ, 
ಅಸೂಯೆ ಮತ್ತು ದುರ್ಭಾವನೆಗಳನ್ನು' ಹೊಂದಿಲ್ಲದ ಹಾಗೂ ಯಾವುದೇ ದುರುದ್ದೇಶವನ್ನು ಹೊಂದಿಲ್ಲದ ಮನಸ್ಸು 
45. ಇಬ್ರಾಹೀಮ್‌(ಅ) ಅವರ ಈ ಕತೆಯ ಇನ್ನಷ್ಟು ವಿವರಣೆಗಳಿಗೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-1, 
ಅನ್‌ಆಮ್‌: ಟಿ 50-55, ಸಂಪುಟ-3, ಮರ್ಯಮ್‌ ಟಿಪ್ಪಣೆ: 26-27, ಅಲ್‌ ಅಂಬಿಯಾ: 51:66, ಅಶ್ಶುರಾ: ಟಿಪ್ಪಣಿ: 50-64, 
ಅಂಕಬೂತ್‌: ಟಿಪ್ಪಣಿ: 25:48. 
46. ಅಂದರೆ ಅಲ್ಲಾಹನನ್ನು ನೀವು ಏನೆಂದು ಭಾವಿಸಿರುವಿರಿ. ಈ ಕಲ್ಲು ಮರಗಳ ದೇವರುಗಳು ಅವನಿಗೆ ಸಮಾನವಾಗ 
ಬಲ್ಲರೆ ಅಥವಾ ಅವನ ಗುಣಗಳು ಮತ್ತು ಅಧಿಕಾರಗಳಲ್ಲಿಪಾಲುದಾರರಾಗಬಲ್ಲರೆ? ಅವನೊಂದಿಗೆ ಇಷ್ಟು ದೊಡ್ಡ ಉದ್ದಟತನ ತೋರಿ 
ಅವನ ಶಿಕ್ಚೆಯಿಂದ ಪಾರಾಗಬಲ್ಲಿರೆಂಬ ತಪ್ಪು ಗ್ರಹಿಕೆಗೆ ಸಿಲುಕಿರುವಿರಾ? 
47. ಇಲ್ಲಿ ಒಂದು ವಿಶೇಷ ಘಟನೆಯನ್ನು ಪ್ರಸ್ತಾಪಿಸಲಾಗುತ್ತಿದೆ. ಅದರ ವಿವರಣೆಯು ಅಂಬಿಯಾ: 51-73, ಅಂಕಬೂತ್‌: 
16-23ರಲ್ಲಿ ಬಂದಿದೆ. 
48. ಒಬ್ಬನು ಯೋಚಿಸಿದನು ಅಥವಾ ಚಿಂತನೆ ನಡೆಸಿದನು ಎಂಬುದನ್ನು ಅರಬರು, ಅವರು 8 ೫ ತಿ ಸಖ "ನಕ್ಷತ್ರಗಳ 
ಕಡೆಗೆ ದೃಷ್ಟಿ ಹಾಯಿಸಿದನು' ಎಂದು ನಾಣ್ಣುಡಿಯ ರೂಪದಲ್ಲಿ ಹೇಳುತ್ತಾರೆಂದು ಪ್ರಸಿದ್ಧ ತಾಬಈ ವ್ಯಾಖ್ಯಾನಗಾರ ಕತಾದರ 
ಮಾತನ್ನು ಇಬ್ನು ಅಬೀ ಹಾತಿಮ್‌ ಉದ್ದರಿಸಿದ್ದಾರೆ. ಅಲ್ಲಾಮಾ ಇಬ್ನು ಕಸೀರ್‌ ಇದನ್ನೇ ಎತ್ತಿ ಹಿಡಿದಿದ್ದಾರೆ. ಸಾಮಾನ್ಯವಾಗಿ ಒಬ್ಬನಿಗೆ 
ಆಲೋಚಿಸ ತಕ್ಕ ಏನಾದರೂ ವಿಷಯವಿದ್ದರೆ ಅವನು ಆಕಾಶವನ್ನು ಅಥವಾ ಸ್ವಲ್ಪ ಹೊತ್ತು ಮೇಲೆ ನೋಡಿ ಆಲೋಚಿಸಿದ ನಂತರವೇ 
ಉತ್ತರಿಸುತ್ತಾನೆಂಬುದು ಸಾಮಾನ್ಯ ಅನುಭವವಾಗಿದೆ. 
49. ಇದು ಇಬ್ರಾಹೀಮ್‌(ಅ) ತಮ್ಮಜೀವಮಾನದಲ್ಲಿಮೂರು ಬಾರಿ ಸುಳ್ಳುಹೇಳಿದ್ದರೆಂದು ನಂಬಲಾಗುವ ಮೂರು ವಿಷಯಗಳ 
ಪೈಕಿ ಒಂಬಾಗಿದೆ. ಇದನ್ನು ಸುಳ್ಳು ಅಥವಾ ಅವಾಸ್ತವ ವಿಷಯವೆಂದು ಹೇಳುವುದಕ್ಕೆ ಮುಂಚೆ ಆಗ ಇಬ್ರಾಹೀಮರಿಗೆ ನಿಜವಾಗಿಯೂ 
ಯಾವುದೇ ತೊಂದರೆಯಿರಲಿಲ್ಲ ಅವರು ಕೇವಲ ನೆವನಕ್ಕಾಗಿ ಹಾಗೆ ಹೇಳಿದ್ದಾರೆಂದು ಯಾವುದೇ ಮೂಲದಿಂದ ತಿಳಿದಿರಬೇಕು. 
ಅಂತಹ ಯಾವುದೇ ಪುರಾವೆಯಿಲ್ಲದಿರುವಾಗ ಅದನ್ನು ವೃಥಾ ಸುಳ್ಳೆಂದು ಹೇಗೆ ಹೇಳುವುದು? ಈ ಕುರಿತು ವಿವರವಾದ ಚರ್ಚೆಯನ್ನು 
ನಾವು ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ಅಂಬಿಯಾ: ಟಿಪ್ಪಣಿ 60ರಲ್ಲೂರಸಾಇಲ್‌ ವ ಮಸಾಇಲ್‌ ಸಂಪುಟ-2ರ 35-39 
ಪುಟಗಳಲ್ಲೂಮಾಡಿದ್ದೇವೆ. " 
50. ನಿಜಸ್ಥಿತಿಯೇನೆಂದು ಈ ವಾಕ್ಯವೇ ವ್ಯಕ್ತಪಡಿಸುತ್ತದೆ. ಆ ಜನಾಂಗದವರು ಜಾತ್ರೆಗೆ ಹೋಗುವಾಗತಮ್ಮಜೊತೆಇಬ್ರಾಹೀಮರನ್ನೂ 
ಕರೆದಿರಬಹುದು. ಅವರು, ನಾನು ಬರುವುದಿಲ್ಲ ನನ್ನ ಆರೋಗ್ಯ ಸರಿಯಿಲ್ಲವೆಂದಿರಬಹುದು. ಇದು ಸತ್ಯವಲ್ಲದಿರುತ್ತಿದ್ದರೆ ಅವರ 
ಕುಟುಂಬದವರು, ನೀನು ಇಷ್ಟು ಚೆನ್ನಾಗಿರುವ, ಸುಮ್ಮನೆ ನೆವನ ಹೂಡುತ್ತಿರುವೆಯಾ ಎಂದು ಕೇಳದಿರುತ್ತಿರಲಿಲ್ಲ ಅವರು ಮರು 


ಕಾಂಡ - 23 


222 ತಪ್ಪೀಮುಲ್‌ ಕುರ್‌ಆನ್‌ 


¥ 2 251; 239% 1% ಹೊ ಳ್ಳಿ 2G 2 4 ೨2 24 
OFS IIIS Quy Bbc Gs ade 4೨ 


೯ ಜೋರಿನ 


14 1514 ಇಹ SHE ECL IEG ಚ bs FEES 
ಖೆ iM ss 


MESS OHMS I BLS de 

ಮೆಲ್ಲನೆ ಅವರ ಆರಾಧ್ಯರ ಮಂದಿರದೊಳಗೆ ನುಗ್ಗಿದರು ಮತ್ತು "ನೀವು ತಿನ್ನುವುದಿಲ್ಲವೇಕೆ9*' ನಿಮಗೇನಾಗಿದೆ? 
ನೀವು ಮಾತನಾಡುವುದೂ ಇಲ್ಲವಲ್ಲ. ಎಂದರು. "ಅನಂತರ ಅವರು ಅವುಗಳ ಮೇಲೆ ಮುಗಿಬಿದ್ದರು ಮತ್ತು 
ಬಲಗೈಯಿಂದ ಚೆನ್ನಾಗಿ ಹೊಡೆದರು. ಅವರು (ಮರಳಿ) ಇವರ ಬಳಿಗೆ ಓಡೋಡಿ ಬಂದರು.* ಆಗ ಇವರು, "ನೀವೇ 
ಕೆತ್ತಿದ ವಸ್ತುಗಳನ್ನು ನೀವು ಪು ಪೂಜಿಸುತ್ತೀರಾ? ವಸ್ತುತಃ ನಿಮ್ಮನ್ನೂ ನೀವು ನಿರ್ಮಿಸುವ ಈ ವಸ್ತುಗಳನ್ನೂ. ಸೃಷ್ಟಿಸಿದವನು. 
ಅಲ್ಲಾಹನೇ' ಎಂದರು. ಅವರು ಪರಸ್ಪರ ಹೀಗೆಂದರು "ಇವನಿಗಾಗಿ ಒಂದು ಅಗ್ನಿ ಕುಂಡವನ್ನು. ತಯಾರಿಸಿರಿ, 
ಇವನನ್ನು ಧಗಧಗಿಸುವ ಬೆಂಕಿಯ ರಾಶಿಗೆ ಎಸೆದು ಬಿಡಿರಿ.' ಅವರು ಇವರ ಏರುದ್ಧ ಒಂದು ಕಾರ್ಯಾಚರಣೆ 
ನಡೆಸಲು" ಬಯಸಿದ್ದರು. ಆದರೆ, ನಾವು ಅವರನ್ನೇ ಕೀಳಾಗಿಸಿಬಿಟ್ಟೆವು.* 

(99-113) “'ಇಬ್ರಾಹೀಮರು ಹೇಳಿದರು* “ನಾನು” ನನ್ನ ಪ್ರಭುವಿನ ಕಡೆಗೆ ಹೋಗುತ್ತೇನೆ. 


ಮಾತಾಡದೆ ಇಬ್ರಾಹೀಮರನ್ನು ಬಿಟ್ಟು ಹೋಗಿರುವುದರಿಂದ, ಅವರಿಗೆ ನಿಜವಾಗಿಯೂ ಶೀತ, ನೆಗಡಿ, ಕೆಮ್ಮು ಅಥವಾ ಇನ್ನಾವುದೇ 
ತೊಂದರೆಯಾಗಿರಬಹುದಂದು. ವ್ಯ ಕ್ಷವಾಗುತ್ತದೆ. 

51. ಮಂದಿರದೊಳಗೆ ಮೂರ್ತಿಗಳ ಮುಂದೆ ವಿವಿಧ ಭಕ್ಷ್ಯ ಪದಾರ್ಥಗಳನ್ನಿಟ್ಟಿರಬಹುದೆಂದು ಇದರಿಂದ ಸ್ಪಷ್ಟವಾಗಿ ತಿಳಿದು 
ಬರುತ್ತದೆ. 

52. ಇಲ್ಲಿ ಘಟನೆಯನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಲಾಗಿದೆ. ಅಲ್‌ ಅಂಬಿಯಾ ಅಧ್ಯಾಯದಲ್ಲಿ ನೀಡಲಾಗಿರುವ ವಿವರಣೆ 
ಹೀಗಿದೆ- ಜನರು ಮಂದಿರದೊಳಗೆ ಬಂದಾಗ ಮೂರ್ತಿಗಳೆಲ್ಲ ಒಡೆದು ಬಿದ್ದಿರುವುದನ್ನು ಕಂಡು ತನಿಖೆ ಆರಂಭಿಸಿದರು. ಆಗ 
ಒಬ್ಬರು, ಇಬ್ರಾಹೀಮ್‌ ಎಂಬ ಹೆಸರಿನ ಯುವಕ ಮೂರ್ತಿ ಪೂಜೆಯ ವಿರುದ್ಧ ಮಾತಾಡುತ್ತಾನೆ ಎಂದು ಹೇಳುತ್ತಾರೆ, ಆಗ ಅಲ್ಲಿ 
ನೆರೆದವರು, ಹಾಗಾದರೆ ಅವನನ್ನು ಕರೆ ತನ್ನಿ ಎಂದು ಹೇಳುತ್ತಾರೆ. ಕೆಲವು ಮಂದಿ ಕೊಡಲೇ ಧಾವಿಸಿ ಹೋಗಿ ಅವರನ್ನು ಜನರ ಮುಂದೆ 
ತಂದು ನಿಲ್ಲಿಸಿದರು. 

53. ಅಲ್‌ ಅಂಬಿಯಾ ಅಧ್ಯಾಯದ 69ನೇ ವಚನ ಹೀಗಿದೆ: ನಾವು ಹೇಳಿದೆವು: 15 (1. ಟ್ರ. ಟ್‌ 10 
""ಓ ಅಗ್ನಿಯೇ, ತಣ್ಣಗಾಗಿ ಬಿಡು ಮತ್ತು ಇಬ್ರಾಹೀಮ್‌ರ ಪಾಲಿಗೆ ಸುರಕ್ಷೆಯಾಗು, ಸ 

ಅಲ್‌ ಅಂಕಬೂತ್‌ ಅಧ್ಯಾಯದ 24ನೇ ವಚನ ಹೀಗಿದೆ: ಟಿ ಪ್ರಗಟ “ಕೊನೆಗೆ ಅಲ್ಲಾಹನು ಅವರನ್ನು ಅಗ್ನಿಯಿಂದ 
ರಕ್ಷಿಸಿದನು.'' ಇದರಿಂದ, ಆ ಜನರು ಇಬ್ರಾಹೀಮರನ್ನು ಬೆಂಕಿಗೆಸೆದಿದ್ದರು ಮತ್ತು ಅಲ್ಲಾಹನು ಅವರನ್ನು ಸಕ್ಷೇಮ ಪಾರುಗೊಳಿಸಿದನು 
ಎಂದು ಸಾಬೀತಾಗುತ್ತದೆ. ವಚನದಲ್ಲಿರುವ "ಅವರು ಇವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸಲು ಬಯಸಿದ್ದರು. ಆದರೆ, 
ನಾವು ಅವರನ್ನೇ ಕೀಳಾಗಿಸಿದೆವು' ಎಂಬ ಪದಗಳಿಂದ "ಅವರು ಇಬ್ರಾಹೀಮರನ್ನು ಬೆಂಕಿಗೆಸೆಯ ಬಯಸಿದ್ದರು ಆದರೆ ಅವರಿಂದ 
ಎಸೆಯಲಾಗಲಿಲ್ಲ ಎಂಬ ಅರ್ಥ ಪಡೆಯಲು ಸಾಧ್ಯವಿಲ್ಲ ಆದರೆ ಪ್ರಸ್ತುತ ವಚನಗಳೊಂದಿಗೆ ಈ ವಚನವನ್ನು ಸೇರಿಸಿ ಓದಿದಾಗ ಅವರು 
ಇಬ್ರಾಹೀಮರನ್ನು ಬೆಂಕಿಗೆಸೆದು ನಾಶ ಪಡಿಸ ಬಯಸಿದ್ದರು. ಆದರೆ ಅದು ಅವರಿಂದ ಸಾಧ್ಯವಾಗಲಿಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 
ಇಬ್ರಾಹೀಮರು ಪವಾಡ ಸದೃಶವಾಗಿ ಪಾರಾದುದರಿಂದ ಅವರ ಪ್ರತಿಷ್ಠೆ ಸಾಬೀತುಗೊಂಡಿತು. ಬಹುದೇವಾರಾಧಕರನ್ನು ಅಲ್ಲಾಹನು 
ಅಪಮಾನಿಸಿದನು. ಈ ಘಟನೆಯನ್ನು ವಿವರಿಸಿರುವುದರ ಉದ್ದೇಶವು, ನೀವು ಹೆಮ್ಮೆ ಪಡುತ್ತಿರುವ ಇಬ್ರಾಹೀಮರ ಮಾರ್ಗವು ನೀವು 
ಅನುಸರಿಸುತ್ತಿರುವ ಮಾರ್ಗವಾಗಿರಲಿಲ್ಲ ಬದಲಾಗಿ ಇಂದು ಮುಹಮ್ಮದ್‌(ಸ) ಅವರು ನಿಮ್ಮ ಮುಂದಿಡುತ್ತಿರುವ ವಿಷಯವಾಗಿದೆ. 
ಇನ್ನು ನೀವು ಮುಹಮ್ಮದ್‌(ಸ) ಅವರನ್ನು ಕೀಳಾಗಿಸಲಿಕ್ಕಾಗಿ ಇಬ್ರಾಹೀಮರ ಜನಾಂಗದಂತಹ ಕುತಂತ್ರ ನಡೆಸಿದರೆ ಕೊನೆಗೆ ನೀವೇ 
ಅವಮಾನಿತರಾಗುವಿರಿ. ಅವರಿಗೇನೂ ಹಾನಿಯುಂಟಾಗದು ಎಂದು ಎಚ್ಚಧಿಸುವುದಾಗಿತ್ತು. 

54. ಅಂದರೆ ಬೆಂಕಿಯಿಂದ ಸಕ್ಷೇಮ ಪಾರಾದ ಬಳಿಕ ಇಬ್ರಾಹೀಮರು ಊರು ಬಿಟ್ಟುತೆರಳಲು ತೀರ್ಮಾನಿಸಿ ಹೋಗುವಾಗ ಈ 
ಮಾತನ್ನು ಹೇಳಿದರು. 

55. ನಾನು ಅಲ್ಲಾಹನಿಗೆ ಅರ್ಪಿತನಾಗಿದ್ದುದರಿಂದ ನನ್ನ ಜನಾಂಗ ನನ್ನ ಶತ್ರುವಾಯಿತು. ಆದ್ದರಿಂದ ನಾನು ಅಲ್ಲಾಹನಿಗಾಗಿ 
ಹೊರಡುತ್ತಿದ್ದೇನೆ. ಅನ್ಯಥಾ ನಾನು ಊರು ಬಿಟ್ಟು ಹೋಗಲು ಕಾರಣವಾಗುವಂತಹ ಯಾವುದೇ ಜಗಳ ನನ್ನ ಮತ್ತು ಅವರ ನಡುವೆ 


ಕಾಂಡ - 23 


37. ಅಸಾಫಾತ್‌ 223 
ತಯ 


4 
EN 
೧ 
Ca 

ಕ 

A 

ತ 

[48 

ನ 
AS 

A 
೧ 
ವಿ 
eC 
ನ 
PN 


ಅ್ಟಿಟಹಸಿ ರ 


Bk ab 08.4 540) ಚ ಹೂ 
pe ಸಿ% ಇಓ ಸ್ನ ೨೨ ೨ Bp ಟ್‌ 
His GONE OH SES BASS CG by 
ಅವನೇ ನನಗೆ ಮಾರ್ಗದರ್ಶನ ಮಾಡುವನು. ಪ್ರಭೂ। ನನಗೆ ಸ ಸೆಜ್ಜನನಾದ (ಸಜ್ಜನರ ಸಾಲಿಗೆ ಸೇರುವು 
ಒಬ್ಬ ಮಗನನ್ನು ದಯಪಾಲಿಸು, (ಈ ಪ್ರಾರ್ಥನೆಗೆ ಉತ್ತರವಾಗಿ) ನಾವು ಅವರಿಗೆ ಒಬ್ಬ ಸಹನಶೀಲ ಪುತ್ರನ 
ಸುವಾರ್ಶೆ ನೀಡಿದೆವು. 7 ಆ ಬಾಲಕನು ಅವರ ಜೊತೆ ದುಡಿಯುವ | ಪ್ರಾಯಕ್ಕೆ ತಲಪಿದಾಗ (ಒಂದು ದಿನ) 
ಇಬ್ರಾಹೀಮರು ಅವನೊಡನೆ, "ಮಗೂ, ನಾನು (ಬಲಿಯರ್ಪಿಸಲಿಕ್ಕಾಗಿ) ನಿನ್ನ ಕೊರಳು ಕೊಯ್ದು ತ್ತಿರುವುದನ್ನು 
ಕನಸಿನಲ್ಲಿ ಕಂಡೆನು.” ಈಗ ನಿನ್ನ ಅಭಿಪ್ರಾಯವೇನೆಂದು ಹೇಳು' ಎಂದರು. 5 ಆಗೆ ಅವನು, "ಅಪ್ಪಾ ತಮಗೆ 
ಆಜ್ಞಾಪಿಸಲಾಗಿರುವುದನ್ನು" ಮಾಡಿಬಿಡಿರಿ, ಅಲ್ಲಾಹನಿಚ್ಛಿಸಿದರೆ ತಾವು ನನ್ನನ್ನು ಸಹನೆಯುಳ್ಳವನಾಗಿ ಕಣುನಿರ' 


ನಡೆದಿರಲಿಲ್ಲ ಅಲ್ಲಾಹನ ಮೇಲಿನ ದೃಢ ನಂಬಿಕೆಯಿಂದ ಮಾತ್ರ ನಾನು ಹೋಗುತ್ತೇನೆ. ಅವನು ನನ್ನನ್ನು ಎತ್ತ ಕೊಂಡೊಯ್ಯ 
ಬಯಸುತ್ತಾನೋ ಅಲ್ಲಿಗೆ ಹೋಗುವೆನು. 
56, ಇಬ್ರಾಹೀಮ್‌(ಅ) ಆಗ ಸಂತತಿಹೀನರಾಗಿದ್ದರೆಂದು ಈ ಪ್ರಾರ್ಥನೆಯಿಂದ ವ್ಯಕ್ತವಾಗುತ್ತದೆ. ಕುರ್‌ಆನಿನ ಇತರ 
ಕಡೆಗಳಲ್ಲಿ ವಿವರಿಸಿರುವಂತೆ, ಅವರು ಕೇವಲ ಓರ್ವ ಪತ್ನಿ ಮತ್ತು ಭ್ರಾತೃಜ(ಲೂತ್‌)ರೊಂದಿಗೆ ಊರು ಬಿಟ್ಟಿದ್ದರು. ಆ ಸಂದರ್ಭದಲ್ಲಿ 
ಅವರು, ತಮ್ಮ ಈ ದೇಶಾಂತರ ವಾಸದಲ್ಲಿತನ್ನ ಬೇಸರವನ್ನು ಹೋಗಲಾಡಿಸಲು ಅಲ್ಲಾಹನು ಒಂದು ಸಂತಾನವನ್ನು ದಯಪಾಲಿಸಿದ್ದರೆ 
ಚೆನ್ನಾಗಿತ್ತೆಂದು ಸ್ವಾಭಾವಿಕವಾಗಿಯೇ ಆಗ್ರಹಿಸಿದರು. 
57. ಪ್ರಾರ್ಥಿಸಿದ ಕೂಡಲೇ ಈ ಸುವಾರ್ತೆ ನೀಡಲಾಯಿತೆಂದು ಭಾವಿಸಬಾರದು. ಕುರ್‌ಆನಿನ ಇನ್ನೊಂದು ಕಡೆಯಲ್ಲಿ ಪ್ರವಾದಿ 
ಇಬ್ರಾಹೀಮರ ಮಾತನ್ನು ಹೀಗೆ ಉಲ್ಲೇಖಿಸಲಾಗಿದೆ : ""ಈ ವೃದ್ಧಾಪ್ಯದಲ್ಲಿ ನನಗೆ ಇಸ್ಮಾಈಲ್‌ ಮತ್ತು ಇಸ್ಟಾಕ್‌ರಂತಹ ಪುತ್ರರನ್ನು 
ದಯಪಾಲಿಸಿದ ಅಲ್ಲಾಹನಿಗೆ ಕೃತಜ್ಞತೆ. ನಿಶ್ಚಯವಾಗಿಯೂ ನನ್ನ ಪ್ರಭು ಪ್ರಾರ್ಥನೆಯನ್ನು ಆಲಿಸುತ್ತಾನೆ.'' (ಇಬ್ರಾಹೀಮ್‌ 39) 
ಇಬ್ರಾಹೀಮರ ಪ್ರಾರ್ಥನೆ ಮತ್ತು ಈ ಸುವಾರ್ತೆಯ ಮಧ್ಯ ಅನೇಕ ವಷ ಗಳೆ 'ಅಂತರವಿತ್ತೆಂದು ಇದರಿಂದ ಸಾಬೀತಾಗುತ್ತದೆ. 
ಇಸ್ಮಾಈಲ್‌(ಅ)ರ ಜನನದ ವೇಳೆ ಇಬ್ರಾಹೀಮರಿಗೆ 86ವರ್ಷ ವಯಸ್ಸಾಗಿತ್ತು, ಇಸ ಹುಟ್ಟುವಾಗ 100ವರ್ಷವಾಗಿತ್ತೆಂದು ಬೈಬಲ್‌ 
ಹೇಳುತ್ತದೆ. (ವಿಮೋಚನಾಕಾಂಡ 16:16) 
58. ಇಬ್ರಾಹೀಮರು ಪುತ್ರನನ್ನು ಬಲಿಕೊಟ್ಟದ್ದಾಗಿ ಕನಸು ತ ಅವರು ಅವರನ್ನು ದಿಬಹ್‌(ಕ್ಯೊಯುವ) 
ಮಾಡುತ್ತಿರುವುದಾಗಿ ಕಂಡಿದ್ದರೆಂಬುದು ಗಮನದಲ್ಲಿರಬೇಕು. ಅದರಿಂದ ಅವರು ಪುತ್ರನನ್ನು ಬಲಿಕೊಡಬೇಕೆಂದೇ ಭಾವಿಸಿದ್ದರು. 
ಆದ್ದರಿಂದಲೇ ಅವರು ಪುತ್ರನ ಬಲಿಗೆ ಶಾಂತ ಚಿತ್ತದಿಂದ ತಯಾರಾದರು. ಕನಸು ಕಾಣಿಸಿರುವುದರಲ್ಲಿ ಅಲ್ಲಾಹನು ಇರಿಸಿದ್ದ ಸೂಕ್ಷ್ಮ 
ಬಂದನ ಇ ಮುಂದೆ 105ನೇ ವಚನದಲ್ಲಿಅನಾವರಣ ಗೊಳಿಸಿದನು. | 
ಪುತ್ರನೊಂದಿಗೆ ಕೇಳುವುದು, ನೀನು ಒಪ್ಪಿದರೆ ದೇವನ ಆದೇಶವನ್ನು ಪಾಲಿಸುತ್ತೇನೆ, ಅನ್ಯಥಾ ಇಲ್ಲವೆಂಬ 
ಚತ್ರ ಬದಲಾಗಿ, ಯಾವ ಸಾತ್ವಿಕ ಸಂತಾನಕ್ಕಾಗಿ ಅವರು ಪ್ರಾರ್ಥಿಸಿದ್ದರೋ ಅವನು ನಿಜವಾಗಿಯೂ ಸಾತ್ವಿಕನೋ 
ಅಲ್ಲವೋ ಎಂದವರು ನೋಡ ಬಯಸಿದ್ದರು. ಇಸ್ಮಾಈಲರನ್ನು ದೇವ ಸಂಪ್ರೀತಿಗಾಗಿ ಸ್ವ ಸ್ವಯಂ ಬಲಿಯರ್ಪಿಸಲು ತಯಾರಿದ್ದಾರಂದಾದರೆ 
ಅವರ ಪ್ರಾರ್ಥನೆಯು ಸಂಪೂರ್ಣ ಸ್ವೀಕೃತವಾಗಿದೆ. ಅವರು ಕೇವಲ ಭೌತಿಕ ಸಂತಾನ ಮಾತ್ರವಲ್ಲ ನೈತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ 
ಅವರ ಸುಪುತ್ರರಾಗಿದ್ದಾರೆಂದು ಇದರರ್ಥ. 
60. ಪ್ರವಾದಿ ತಂದೆಯ ಕನಸನ್ನು ಮಗನು ಕೇವಲ ಕನಸೆಂದು ಭಾಷಿಸಲಿಲ್ಲ. ಅದನ್ನು ದೇವನ ಅಪ್ಪಣೆಯೆಂದು 
ಭಾವಿಸಿದರು. ವಾಸ್ತವದಲ್ಲಿ ಅದು ಅಜ್ಞೆಯಲದಿರುತ್ತಿ್ದರ ಅಲ್ಲಾಹನು ಸೂಚ್ಯವಾಗಿಯಾದರೂ ಮಗನು ಕನಸನ್ನು ಆಜ್ಞೆಯಂದು 
ತಪ್ಪಾಗಿ ಭಾವಿಸಿದ್ದಾನೆಂದು ತಿಳಿಸುತ್ತಿದ್ದವು. ಆದರೆ ಪೂರ್ಣ ಹಿನ್ನೆಲೆಯಲ್ಲಿ ಅಂತಕ ಯಾವುದೇ ಸೂಚನೆ ಗೋಚರಿಸುವುದಿಲ್ಲ 
ಆದ್ದರಿಂದ ಪ್ರವಾದಿಗಳ ಕನಸು ದಿವ್ಯ ಸೂಚನೆಯ ಒಂದು ಪ್ರಕಾರವಂಬುದು ಇಸ್ಲಾಮಿನ ನಂಬಿಕೆಯಾಗಿದೆ. ದೇವನ ಶರೀಅತ್‌ 
ನಲ್ಲಿ ಸೇರಿಕೊಂಡಿರುವ ಇಷ್ಟು ದೊಡ್ಡ ನಿಯಮವು ವಾಸ್ತವವಾಗಿರದೆ, ಕೇವಲ ಒಂದು ತಪ್ಪಕಲ್ಪನೆಯಾಗಿರುತ್ತಿದ್ದರೆ, ಅಲ್ಲಾಹನು 
ಅದನ್ನು ತಿರಸ್ಕರಿಸದಿರುವುದು ಸಾಧ್ಯವಿರಲಿಲ್ಲ ಕುರ್‌ಆನನ್ನು ದೇವವಾಣಿಯೆಂದು |ನಂಬುವವರಿಗೆ ಅಲ್ಲಾಹನಿಂದ ಇಂತಹ ತಪ್ಪು 
ಸಂಭವಿಸಬಹುದೆಂದು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ 


ಕಾಂಡ - 23 


224 ತಪ್ಪೀಮುಲ್‌ ಕುರ್‌ಆನ್‌ 


BAG 


oA 22 HEA Se $$ ರೂಂ] ್ತ 
SETH AB OASIS Ho he ASG 
2ನ px ಶತಿ ಹ ಟ್‌್‌ಘಘಚಚ] ೨1 ಚ ಲ 
HOA 62% ತುಜೊ IL ONG AE ES 


PES LE So SES EY Gosh 
ಎಂದನು. ಕೊನೆಗೆ ಇಬ್ಬರೂ ವಿಧೇಯತೆಯೊಂದಿಗೆ ಶಿರಬಾಗಿದರು ಮತ್ತು ಇಬ್ರಾಹೀಮರು ಮಗನನ್ನು 
ಅಧೋಮುಖಿಯಾಗಿ ಮಲಗಿಸಿದರು." ಆಗ ನಾವು ಹೀಗೆ ಕೂಗಿ ಹೇಳಿದೆವು”, “ಇಬ್ರಾಹೀಮ್‌, ನೀವು ಸ್ವಪ್ಟವನ್ನು 
ಸತ್ಯಗೊಳಿಸಿ ತೋರಿಸಿದಿರಿ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಹೀಗೆಯೇ ಸತ್ನಲ ನೀಡುತ್ತೇವೆ." ನಿಶ್ಚಯ 
ವಾಗಿಯೂ ಇದೊಂದು ಪ್ರತ್ಯಕ್ಷ ಪರೀಕ್ಷೆಯಾಗಿತ್ತು."* ನಾವು ಒಂದು ದೊಡ್ಡ ಬಲಿದಾನವನ್ನು ಪರಿಹಾರವಾಗಿ 
ಕೊಟ್ಟು ಆ ಬಾಲಕನನ್ನು ಬಿಡಿಸಿದೆವುಳ್‌ ಮತ್ತು ಅವನ ಪ್ರಶಂಸೆಯನ್ನು ಶಾಶ್ವತವಾಗಿ ಮುಂದಿನ ತಲೆಮಾರುಗಳಲ್ಲಿ 
ಉಳಿಸಿಬಿಟ್ಟೆವು. ಇಬ್ರಾಹೀಮರ ಮೇಲೆ ಸಲಾಮ್‌ (ಶುಭಾಶಯ) ಇದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ - 
ಇಂತಹದೇ ಸತ್ನಲ ನೀಡುತ್ತೇವೆ. ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಯವಿಶ್ಚಾಸಿ ದಾಸರಲ್ಲಾಗಿದ್ದರು. ನಾವು ಅವರಿಗೆ 


61. ಅಂದರೆ ಬಲಿಕೊಡಲಿಕ್ಕಾಗಿ ಇಬ್ರಾಹೀಮರು ತಮ್ಮ ಪುತ್ರನನ್ನು ಅಂಗಾತ ಮಲಗಿಸಲಿಲ್ಲ ಬಲಿ ಕೊಡುವಾಗ ಪುತ್ರ 
ವಾತ್ಸಲ್ಯ ಉಕ್ಕಿ ಬಂದು ಕೈ ಕಂಪಿಸದಿರಲೆಂದು ಅವರನ್ನು ಬೋರಲಾಗಿ ಮಲಗಿಸಿದರು. ಆದ್ಧರಿಂದ ಅವರು ಕೊರಳಿನ ಅಡಿಭಾಗದಿಂದ 
ಚೂರಿ ಹಾಕಬಯಸಿದ್ದರು. 

62. ವ್ಯಾಕರಣ ಶಾಸ್ತ್ರದ ಒಂದು ವರ್ಗದ ಪ್ರಕಾರ, ಇಲ್ಲಿ "ಮತ್ತು' ಎಂಬ ಪದವು "ಆಗ' ಎಂಬರ್ಥದಲ್ಲಿಬಂದಿದೆ. ಆದ್ದರಿಂದ ವಾಕ್ಯ 
ಹೀಗಾಗುತ್ತದೆ- '"ಅವರಿಬ್ಬರು ವಿಧೇಯತೆಯಿಂದ ತಲೆಬಾಗಿದಾಗ ಮತ್ತು ಇಬ್ರಾಹೀಮರು ಮಗನನ್ನು ಬೋರಲಾಗಿ ಮಲಗಿಸಿದಾಗ 
ನಾವು ಕೂಗಿ ಕರೆದೆವು.'' ಆದರೆ ಇನ್ನೊಂದು ವರ್ಗವು, ಇಲ್ಲಿ "ಆಗ' ಎಂಬ ಪದದ ಉತ್ತರ ಲೋಪವಾಗಿದೆ ಮತ್ತು ಅದನ್ನು ಕೇಳುಗರ 
ಚಿಂತನೆಗೆ ಬಿಟ್ಟು ಬಿಡಲಾಗಿದೆ ಎನ್ನುತ್ತದೆ. ಏಕೆಂದರೆ ಅದು ಬಹಳ ದೊಡ್ಡಮಾತಾಗಿದ್ದುಅದನ್ನು ಪದಗಳಲ್ಲಿವಿವರಿಸುವ ಬದಲು ಕೇವಲ 
ಚಿಂತನೆಗೆ ಬಿಟ್ಟು ಬಿಡುವುದು ಹೆಚ್ಚು ಸೂಕ್ತವಾಗಿತ್ತು. ಓರ್ವ ವೃದ್ಧರು ದೀರ್ಫಕಾಲದಿಂದ ಆಗ್ರಹಿಸಿ ಸಿಕ್ಕಿದ ಮಗನನ್ನು ಕೇವಲ ನನ್ನ 
ಸಂಪ್ರೀತಿಗಾಗಿ ಬಲಿಯರ್ಪಿಸಲು ಸಿದ್ಧವಾಗಿದ್ದಾರೆ ಮತ್ತು ಮಗನೂ ಕೊರಳೊಡ್ಡಲು ಆಸಕ್ಷನಾಗಿದ್ದಾನೆಂಬುದನ್ನು ಅಲ್ಲಾಹನ ಕರುಣೆಯ 
ಕಟ್ಟೆ ಹೇಗೆ ಒಡೆಯಿತು ಮತ್ತು ಒಡೆಯನಿಗೆ ಆ ತಂದೆ-ಮಗನೊಂದಿಗೆ ಎಷ್ಟು ಅಗಾಧವಾದ ಪ್ರೀತಿಯುಂಟಾಗಿರಬಹುದೆಂಬುದನ್ನು 
ಊಹಿಸಿಯೇ ತಿಳಿಯಬೇಕು. ಪದಗಳಲ್ಲಿಅದರ ಸ್ವರೂಪವನ್ನು ಹೇಗೆ ವಿವರಿಸಿದರೂ ಸಾಕಾಗದು, 

63. ಅಂದರೆ ನಾವು ನಿಮಗೆ, ನೀವು ಪುತ್ರನನ್ನು ಬಲಿಕೊಟ್ಟಿದ್ದೀರಿ, ಅವನು ಪ್ರಾಣ ಬಿಟ್ಟನೆಂಬ ಕನಸನ್ನು ತೋರಿಸಿರಲಿಲ್ಲ, ನೀವು 
ಬಲಿಯರ್ಪಿಸುವುದಾಗಿ ನಾವು ಕನಸು ಕಾಣಿಸಿದ್ದೆವು. ಆ ಕನಸನ್ನುನೀವು ಈಡೇರಿಸಿದಿರಿ. ನಮಗೆ ನಿಮ್ಮಮಗನ ಪ್ರಾಣ ತೆಗೆಯಬೇಕೆಂಬ 
ಉದ್ದೇಶವಿಲ್ಲ, ನಿಮ್ಮ ಒಲವು ಮತ್ತು ಸಿದ್ಧತೆಯಿಂದ ಆ ಉದ್ದೇಶ ಈಡೇರಿತು. 

64, ಅಂದರೆ ಉದಾರ ನೀತಿ ತಾಳುವವರನ್ನು ವೃಥಾ ತೊಂದರೆ ಪಡಿಸಲು ಮತ್ತು ದುಃಖದಲ್ಲಿ ಸಿಲುಕಿಸಲು ನಾವು ಅವರನ್ನು 
ಪರೀಕ್ಷೆಗೊಳಪಡಿಸುವುದಲ್ಲ ವಾಸ್ತವದಲ್ಲಿ ಅವರ ಪ್ರತಿಷ್ಠೆಯನ್ನು ಹೆಚ್ಚಿಸಿ ಅವರಿಗೆ ಉನ್ನತ ಸ್ಥಾನ ನೀಡಲಿಕ್ಕಾಗಿ ನಾವು ಅವರನ್ನು 
ಪರೀಕ್ಷೆಗೊಳಪಡಿಸುತ್ತೇವೆ. ಈ ಪರೀಕ್ಷೆಗಳಿಂದ ಅವರನ್ನು ನಾವೇ ಸಕ್ಷೇಮ ಪಾರುಗಾಣಿಸುತ್ತೇವೆ. ಆದ್ದರಿಂದ ನನ್ನ ಸಂಪ್ರೀತಿಗಾಗಿ ನೀವು 
ಪುತ್ರನ ಬಲಿಯರ್ಪಿಸಲು ಸಿದ್ಧರಾಗಿರುವುದೇ ನಿಮಗೆ ಉನ್ನತ ಸ್ಥಾನ ನೀಡಲು ಸಾಕಾಗಿತ್ತು. ಈ ರೀತಿ ನಾವು ನಿಮ್ಮ ಪುತ್ರನ ಪ್ರಾಣವನ್ನೂ 
ಉಳಿಸಿದೆವು. ನಿಮಗೆ ಶ್ರೇಷ್ಠಸ್ಥಾನವನ್ನೂನೀಡದವು. 

65. ಅರ್ಥಾತ್‌, ನಿಮ್ಮ ಕೈಯಿಂದ ಪುತ್ರನ ಬಲಿ ಕೊಡಿಸುವುದು ನಮ್ಮ ಉದ್ದೇಶವಾಗಿರಲಿಲ್ಲ, ನೀವು ನನಗಿಂತ ಹೆಚ್ಚು ಲೋಕದ 
ಇತರ ವಸ್ತುಗಳನ್ನು ಪ್ರೀತಿಸುತ್ತೀರಾ ಎಂದು ನಮಗೆ ನೋಡಬೇಕಾಗಿತ್ತು. 

66. "ದೊಡ್ಡ ಬಲಿ' ಎಂದರೆ ಬೈಬಲ್‌ ಮತ್ತು ಇಸ್ಲಾಮೀ ಚರಿತ್ರೆಯ ಪ್ರಕಾರ, ಬಲಿ ನೀಡಲಿಕ್ಕಾಗಿ ದೇವಚರರು ಪುತ್ರರ 
ಬದಲು ಇಬ್ರಾಹೀಮರ ಮುಂದೆ ತಂದಿಟ್ಟ ಹೋತವಾಗಿತ್ತು. ಅದನ್ನು "ದೊಡ್ಡ ಬಲಿ' ಎಂದಿರುವುದಕ್ಕೆ ಅದು ಇಬ್ರಾಹೀಮರಂತಹ 
ನಿಷ್ಠಾವಂತ ತಂದೆಯ ಸಹನಶೀಲ ಪುತ್ರನ ಬಲಿಯ ಪರಿಹಾರವಾಗಿರುವುದೇ ಕಾರಣ. ಅಲ್ಲಾಹನು ಅದನ್ನು ಅಪೂರ್ವ ಬಲಿದಾನವನ್ನು 
ಈಡೇರಿಸುವುದಕ್ಕೆ ಕಾರಣವಾಗಿ ಮಾಡಿದನು. "ದೊಡ್ಡ ಬಲಿ' ಎನ್ನಲು ಇನ್ನೊಂದು ಕಾರಣವೂ ಇದೆ. ಲೋಕದಾದ್ಯಂತವಿರುವ 
ವಿಶ್ವಾಸಿಗಳು ಅದೇ ದಿನ ಪ್ರಾಣಿ ಬಲಿಯರ್ಪಿಸಿ ವಿಧೇಯತೆಯ ಆ ಮಹಾನ್‌ ಘಟನೆಯನ್ನು ಅಂತ್ಯ ದಿನದವರೆಗೂ ಸ್ಥರಿಸುತ್ತಿರಲಿಕ್ಕಾಗಿ 
ಈ ಸಂಪ್ರದಾಯವನ್ನು ಅಲ್ಲಾಹನು ಜಾರಿಗೊಳಿಸಿರುವನು. 


ಕಾಂಡ - 23 


22 
37. ಅಸ್ಸಾಘ್ಟಾಶ್‌ 5 


ಸರಸ EIN ಔಧ್‌ ತ್ಯ Bp 9 ೨. ಟಕೆ 
SIO EEGs OPUS ST TT 
ಇಸ್‌ಹಾಕರ ಸುವಾರ್ತೆ ನೀಡಿದೆವು, ಸಜ್ಜನರ ಪೈಕಿ ಒಬ್ಬ ಪ್ರವಾದಿ. ಅವರಿಗೂ ಇಸ್‌ಹಾಕರಿಗೂ ಸಮೃದ್ಧಿ 
ದಯಪಾಲಿಸಿದೆವು.? ಈಗ ಅವರಿಬ್ಬರ ಸಂತತಿಯಲ್ಲಿಕೆಲವರು ಸದ್ಧಕ್ತರಿದ್ದಾರೆ. ಇನ್ನುಕೆಲವರು ತಮ್ಮಮೇಲೆ ತಾವೇ 


ವ್ಯಕ್ತ ಅಕ್ರಮವೆಸಗುವವರಿದ್ದಾರೆ.'* 


66 (ಅ). ಅರ್ಥಾತ್‌, ಬಲಿದಾನದ ಈ ಘಟನೆಯ ಬಳಿಕ ಹ. ಇಸ್‌ಹಾಕ್‌ರ (ಅ) ಜನನದ ಸುವಾರ್ತೆ ನೀಡಲಾಯಿತು. 

67. ಇಬ್ರಾಹೀಮ್‌(ಅ) ಪುತ್ರನನ್ನು ಬಲಿಯರ್ಪಿಸಲು ಸಿದ್ಧರಾದಾಗ ಅದಕೆ ತನ್ನನ್ನು ಸ್ವಯಂ ಅರ್ಪಿಸಿದ ಆ ಪುತ್ರ 
ಯಾರಾಗಿದ್ದರೆಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಬೈಬಲ್‌ನಿಂದ ಮೊತ್ತಮೊದಲು ಹೀಗೆ ಉತ್ತರ ಸಿಗುತ್ತದೆ. 

ಈ ಸಂಗತಿಗಳು" ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು - ಅಬ್ರಹಾಮನೇ 
ಎಂದು ಕರೆಯಲು ಅವನು - ಇಗೋ, ಇದ್ದೇನೆ ಅಂದನು. ಆಗಲಾತನು - ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ 
ಇಸಾಕನ್ನನ್ನು ತೆಗೆದುಕೊಂಡು ಮೊರೀಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ 
ಹೋಮವಾಗಿ ಅರ್ಪಿಸಬೇಕು. (ಆದಿಕಾಂಡ: 22:1-2) 

ಈ ಹೇಳಿಕೆಯಲ್ಲಿ ಅಲ್ಲಾಹನು ಇಸ್ಸಾಕರ ಬಲಿಯನ್ನು ಕೇಳಿದನು ಎಂದಿದ್ದರೆ, ಇನ್ನೊಂದೆಡೆ ಇಸ್ಟಾಕ್‌ ಏಕೈಕ ಪುತ್ರನೆಂದೂ 
ಹೇಳಲಾಗಿದೆ. ಆದರೆ ಬೈಬಲ್‌ನ ಇತರ ಕಡೆಗಳ ಹೇಳಿಕೆಗಳಿಂದ ಇಸ್ಟಾಕ್‌ ಏಕ್ಕೆಕ ಪುತ್ರನಲ್ಲವೆಂಬುದು ಸಾಬೀತಾಗುತ್ತದೆ. ಅದಕ್ಕೆ ಬೈಬಲ್‌ನ 
ಉಲ್ಲೇಖಗಳನ್ನೇ ನೊಡೋಣ. 

"ಅಬ್ರಹಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ, ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿಯಿದ್ದಳು. 
ಹೀಗಿರಲಾಗಿ ಸಾರಯಳು ಅಬ್ರಹಾಮನಿಗೆ - ಯೆಹೋವನು ನನೆಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೆ ನೀನು ನನ್ನ ದಾಸಿಯ ಬಳಿಗೆ 
ಹೋಗಬೇಕು; ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು "ಎಂದು ಹೇಳಲು ಅಬ್ರಹಾಮನು" ಆಕೆಯ ಮಾತಿಗೆ 
ಸಮೃತಿಪಟ್ಟನು. ಅಬ್ರಹಾಮನು ಹತ್ತು ವರುಷ ಕಾನಾನ್‌ ದೇಶದಲ್ಲಿವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ಳಳಾದ 
ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು.''(ಆದಿಕಾಂಡ, 16:1-3) 

"ಮತ್ತು ಯೆಹೋವನ ದೂತನು ಅವಳಿಗೆ - ನೀನು ಬಸುರಾಗಿದ್ದೀಯಷ್ಟೆ ಕೈ ನಿನಗೆ ಮಗನು ಹುಟ್ಟುವನು; ಯೆಹೋವನು ನಿನ್ನ 
ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಷ್ಟಾಯೇಲ್‌ ಎಂದು ಹೆಸಂಡಬೆಡು. |” (ಆದಿಕಾಂಡ, 16:11) 

“ಅವಳು 'ಇಷ್ಟಾಯೇಲರನ್ನು ಹೆತ್ತಾಗ ಅಬ್ರಹಾಮನು ಎಂಭತ್ತಾರು ವರುಷದವನಾಗಿದ್ದನು. '(ಆದಿಕಾಂಡ, 16:16) 

“ಇದಲ್ಲದೆ ದೇವರು ಅಬ್ರಹಾಮನಿಗೆ - ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಯಳೆಂದು ಕರೆಯದೆ ಸಾರಾ ಎಂದು 
ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ 
ಆಕೆಯಿಂದ ಅನೇಕ ಜನಾಂಗಗಳೂ ಅರಸರೂ ಉತ್ಸತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡಬಿದ್ದು ನಕ್ಕು - ನೂರು 
ವರುಷದವನಿಗೆ ಮಗ ಹುಟ್ಟುವುದುಂಟೆ? ತೊಂಭತ್ತು ವರುಷದವಳಾದ ಸಾರಳು ಹತ್ತಾಳೇ? ಎಂದು ಮನಸ್ಸಿನಲ್ಲಿ ಅಂದುಕೊಂಡು 
ದೇವರಿಗೆ - ಇಷ್ಟಾಯೇಲನಿದ್ದಾನಲ್ಲಾ ಅವನೇ ನಿನ್ನ ದಯೆಹೊಂದಿ ಬಾಳಲಿ ಎನ್ನಲು ದೇವರು - ಹಾಗಲ್ಲ ನಿನ್ನ ಪತ್ನಿಯಾದ 
ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸ! ರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು 
ಸ್ಥಾಹಿಸಿಕೊಳ್ಳುವೆನು; ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಇಷ್ಟಾಯೇಲನ ವಿಷಯದಲ್ಲಿ ನೀನು ಮಾಡಿದ. 
ಬನ್ನಣವನ್ನು. ಕಿವಿಗೊಟ್ಟು: ಕೇಳಿದ್ದೇನೆ. ಅವನನ್ನೂ  ಆಶೀರ್ವದಿಸಿದ್ದೇನೆ; ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ತ ಕಧಿಕವಾದ ಸಂತಾನವನ್ನು 
ಕೊಡುವನು. ಅವನು ಹನ್ನೆರಡು ಮಂದಿ ಅರಸರನ್ನುಪಡೆಯುವನು; ಅವನಿಂದ ದೊಡ್ಡ 'ಜನಾಂಗವಾಗುವಂತೆ. ಮಾಡುವೆನು. ಆದರೆ ಆ 
ನನ್ನಒಡಂಬಡಿಕೆಯನ್ನು ಇಸಾಕನ ಸಂಗಡದಲ್ಲೇ ಸ್ವಾಪಿಸಕೊಳ್ಳತ್ತೇನೆ; ಬರುವ ವರುಷ ಇದೇ ಕಾಲದಲ್ಲಿಸಾರಳು ಅವನನ್ನು ಹೆರುವಳು 
ಅಂದನು. ಆಗ ದೇವರು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ. ಮೇಲಕ್ಕೆ ಹೋದನು. ಅದೇ 
ದಿನದಲ್ಲಿ ಅಬ್ರಹಾಮನು ತನ್ನ ಮನೆಯಲ್ಲಿದ್ದ ಎಲ್ಲಾ ಗಂಡಸರಿಗೂ, ಅಂದರೆ ಮನೆಯಲ್ಲಿ ಹುಟ್ಟಿದವರಿಗೆ ಮಾತ್ರವಲ್ಲದೆ, ತಾನು ಕ್ರಯಕ್ಕೆ 
ತೆಗೆದುಕೊಂಡವರಿಗೂ ದೇವರ ಅಪ್ಪಣೆಯಂತೆ ಸುನ್ನತಿ ಮಾಡಿಸಿದನು. ಅಬ್ರಹಾಮನಿಗೆ ಸುನ್ನತಿಯಾದಾಗ ಅವನಿಗೆ ತೊಂಭತ್ತೊಂಭತ್ತು 
ವರುಷವಾಗಿತ್ತು. ಇಷ್ಟಾಯೇಲನಿಗೆ ಸುನ್ನತಿಯಾದಾಗ ಅವನಿಗೆ ಹದಿಮೂರು ವರುಷವಾಗಿತ್ತು.” '(ಆದಿಕಾಂಡ, 17:15 -25) 

“ಇಸಾಕನು ಹುಟ್ಟಿದಾಗ ಅಬ್ರ ಬ್ರಹಾಮನು ನೂರು ವರುಷದವನಾಗಿದ್ದನು. ''(ಆದಿಕಾಂಡ, 21:5) 

ಇದರಿಂದ ಬೈಬಲ್‌ನಲ್ಲಿರುವ ವೈರುಧ್ಯಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. 14 ವರ್ಷಗಳ ವರೆಗೂ ಇಸ್ರಾಈಲರೇ ಇಬ್ರಾಹೀಮರ 
ಪುತ್ರನಾಗಿದ್ದರು. er ಪುತ್ರನ ಬಳಿ ಅಪೇಕ್ಷಿಸಲಾಗಿದೆಯೆಂದರೆ ಅದು ಇಸ್ವಾಕರದ್ದಾಗಿರಲು. ಸಾಧ್ಯವಿಲ್ಲ" ಒಂದು ವೇಳೆ ಇಸ್ನಾಕರ 
ಬಲಿಯನ್ನು ಆಪೇಕ್ವಿಸಲಾಗಿತ್ತೆಂದರೆ ಏಕೈಕ ಪುತ್ರನ ಬಲಿಯೆಂದು ಹೇಳುವುದು. ತಪ್ಪಾಗುತ್ತದೆ. 


ಕಾಂಡ - 23 


226 ತಪ್ಪೀಮುಲ್‌ ಕುರ್‌ಆನ್‌ 


ಇನ್ನು ನಾವು ಇಸ್ಲಾಮೀ ವರದಿಗಳನ್ನು ನೊಡಿದರೆ ಅದರಲ್ಲಿ ತೀವ್ರ ವೈರುಧ್ಯಗಳನ್ನು ಕಾಣುತ್ತೇವೆ. ವ್ಯಾಖ್ಯಾನಗಾರರು ವರದಿ 
ಮಾಡಿದ ಸಹಾಬಿಗಳ ಮತ್ತು ತಾಬಈಗಳ ಹೇಳಿಕೆಗಳ ಪೈಕಿ, ಒಂದು ವರ್ಗದ ಪ್ರಕಾರ, ಅದು ಇಸ್ಟಾಕ್‌ ಆಗಿದ್ದರು. ಈ ಗುಂಪಿನಲ್ಲಿ 
ಉಮರ್‌, ಅಲೀ, ಅಬ್ದುಲ್ಲಾಬಿನ್‌ ಮಸ್‌ವೂದ್‌, ಅಬ್ಬಾಸ್‌ ಬಿನ್‌ ಅಬ್ದುಲ್‌ ಮುತ್ತಲಿಬ್‌, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬೂಹುರೈರಾ, 
ಕತಾದಃ, ಇಕ್ರಿಮಾ, ಹಸನ್‌ ಬಸ್ರೀ, ಸಈದ್‌ ಬಿನ್‌ ಜುಬೈರ್‌, ಮುಜಾಹಿದ್‌, ಶಆ್‌ಬೀ, ಮಸ್ರೂಕ್‌, ಮಕ್ಕೂಲ್‌, ರುಸ್ರೀ, ಅತಾ, 
ಮುಕಾತಿಲ್‌, ಸುದ್ದೀ, ಕಅಬ್‌ ಅಹ್ನಾರ್‌, ರುದ್‌ ಬಿನ್‌ ಅಸ್ಸಮ್‌ ಮುಂತಾದವರಿದ್ದಾರೆ. 

ಇನ್ನೊಂದು ಗುಂಪು ಅದು ಇಸ್ವಾಈಲ್‌ ಆಗಿದ್ದರೆಂದು ಹೇಳುತ್ತದೆ. ಇದರಲ್ಲಿ ಅಬೂಬಕರ್‌, ಅಲೀ ಅಬ್ದುಲ್ಲಾ ಬಿನ್‌ ಉಮರ್‌, 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬೂಹುರೈರಾ, ಮುಆವಿಯಾ, ಇಕ್ರಿಮಾ, ಮುಜಾಹಿದ್‌, ಯೂಸುಫ್‌ ಬಿನ್‌ ಮಹ್ರಾನ್‌, ಹಸನ್‌ ಬಸ್ರೀ, 
ಮುಹಮ್ಮದ್‌ ಬಿನ್‌ ಕಅಬ್‌, ಕುರ್ತುಬಿ, ಶಆ್‌ಬೀ, ಸಈದ್‌ ಬಿನ್‌ ಮುಸಯ್ಯಬ್‌, ದಹ್ನಾಕ್‌, ಮುಹಮ್ಮದ್‌ ಬಿನ್‌ ಅಲೀ ಬಿನ್‌ ಹಸನ್‌ 
(ಮುಹಮ್ಮದ್‌ ಬಾಕಿರ್‌) ರಬೀಆ್‌ ಬಿನ್‌ ಅನಸ್‌, ಅಹ್ನದ್‌ ಬಿನ್‌ ಹಂಬಲ್‌ ಮುಂತಾದವರಿದ್ದಾರೆ. 

ಈ ಎರಡೂ ಪಟ್ಟಿಗಳನ್ನು ಹೋಲಿಸಿ ನೋಡಿದಾಗ ಅನೇಕ ಹೆಸರುಗಳು ಎರಡರಲ್ಲೂ ಇರುವುದು ಕಂಡು ಬರುತ್ತದೆ. ಅಂದರೆ 
ಒಬ್ಬರಿಂದಲೇ ಎರಡು ಹೇಳಿಕೆಗಳು ವರದಿಯಾಗಿವೆಯೆಂದರ್ಥ. ಉದಾ: ಅಬ್ದುಲ್ಲಾಬಿನ್‌ ಅಬ್ದಾಸ್‌ರು, ಅದು ಇಸ್ಟಾಕ್‌ ಆಗಿದ್ದರೆಂದು 
ಹೇಳಿರುವುದಾಗಿ ಇಕ್ರಿಮಾ ಉಲ್ಲೇಖಿಸಿದ್ದಾರೆ. ಆದರೆ ಅವರಿಂದಲೇ ಅತಾ ಬಿನ್‌ ಅಬೀ ರಬಾಹ್‌ರವರು, ಆ ಪುತ್ರ ಇಸ್ಟಾಕ್‌ ಆಗಿದ್ದರೆಂದು 
ಯಹೂದ್ಯರು ಹೇಳುತ್ತಾರೆ. ಆದರೆ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಅದೇ ರೀತಿ ಹಸನ್‌ ಬಸ್ರೀಯವರು ಅದು 
ಇಸ್ಸಾಕ್‌ ಆಗಿದ್ದರೆಂಬ ಅಭಿಪ್ರಾಯ ಹೊಂದಿದ್ದಾರೆಂದು ವರದಿಯಾಗಿದೆ. ಆದರೆ ಅಮ್ರ್‌ ಬಿನ್‌ ರುಬುಬ್ಬೆರ್‌ ಹೇಳುತ್ತಾರೆ- ಇಬ್ರಾಹೀಮರ 
ಯಾವ ಪುತ್ರನನ್ನು ಬಲಿ ಕೊಡಬೇಕೆಂದು ಆಜ್ಞೆಯಾಗಿತ್ತೋ, ಅದು ಇಸ್ಮಾಈಲ್‌ ಆಗಿದ್ದರೆಂಬ ಬಗ್ಗೆ ಹಸನ್‌ ಬಸ್ರೀಯವರಿಗೆ ಯಾವ 
ಸಂಶಯವೂ ಇರಲಿಲ್ಲ 

ಈ ವರದಿಗಳ ವೈರುಧ್ಯದ ಪರಿಣಾಮವಾಗಿ ಕೆಲವು ವಿದ್ವಾಂಸರು ಇಸ್ಟಾಕ್‌ರ ಬಗ್ಗೆ ಬಲವಾದ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. 
ಉದಾ: ಇಬ್ನು ಜರೀರ್‌ ಮತ್ತು ಕಾರು ಅಯಾರಭ್‌, ಇನ್ನು ಕೆಲವರು ಅದು ಇಸ್ಮಾಈಲ್‌ ಆಗಿದ್ದರೆಂದು ಖಚಿತವಾಗಿ ಹೇಳುತ್ತಾರೆ. 
ಉದಾ: ಇಬ್ನು ಕಸೀರ್‌, ಜಲಾಲುದ್ದೀನ್‌ ಸುಯೂತಿಯವರಂತಹ ವಿದ್ವಾಂಸರು ಯಾವ ಅಭಿಪ್ರಾಯವನ್ನೂ: ವ್ಯಕ್ತ ಪಡಿಸುವುದಿಲ್ಲ, ಆದರೆ 
ಸಂಶೋಧನಾಕೃತ ದೃಷ್ಟಿಯಿಂದ ನೋಡಿದರೆ, ಇಸ್ವಾಈಲರನ್ನೇ ಬಲಿ ನೀಡಲು ಆಜ್ಞೆಯಾಗಿತ್ತೆಂದು ಸಂಶಯಾತೀತವಾಗಿ ಹೇಳಬಹುದು. 
ಅದಕ್ಕಿರುವ ಆಧಾರಗಳು ಈ ಕೆಳಗಿನಂತಿವೆ. 

1) ಇಬ್ರಾಹೀಮರು ಊರು ಬಿಟ್ಟುಹೋಗುವಾಗ ಓರ್ವ ಸಜ್ಜನ ಪುತ್ರನಿಗಾಗಿ ಪ್ರಾರ್ಥಿಸಿದ್ದರು, ಅದಕ್ಕೆ ಉತ್ತರವಾಗಿ ಅಲ್ಲಾಹನು 
ಅವರಿಗೆ ಓರ್ವ ಸಹನಶೀಲ ಪುತ್ರನ ಸುವಾರ್ಶೆ ನೀಡಿದರೆಂಬ ವಿಷಯ ಮೇಲೆ ಬಂದಿದೆ. ಅವರು ಸಂತತಿ ಹೀನರಾಗಿದ್ದಕಾಲದಲ್ಲಿ ಈ 

“ಪ್ರಾರ್ಥನೆ ಮಾಡಿದ್ದರೆಂದು ಮಾತಿನ ಹಿನ್ನೆಲೆಯಿಂದ ವ್ಯಕ್ತವಾಗುತ್ತದೆ. ಅವರಿಗೆ ಚೊಚ್ಚಲ ಮಗುವಿನ ಸುವಾರ್ತೆ ನೀಡಲಾಗಿತ್ತು. ಮಗು 
ತಂದೆಯ ಜೊತೆಯಲ್ಲಿ ಓಡಾಡಲು ಅರ್ಹನಾದಾಗೆ ಅವನನ್ನು ಬಲಿ ನೀಡುವಂತೆ ಸೂಚನೆ ನೀಡಲಾಯಿತೆಂದು ವಾಕ್ಷರಣಿಯಿಂದ 
ತಿಳಿದು ಬರುತ್ತದೆ. ಆ ಪುತ್ರ ಇಸ್ವಾಈಲ್‌ ಆಗಿದ್ದರೇ ಹೊರತು ಇಸ್ಟಾಕ್‌ ಅಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಕುರ್‌ಆನಿನಲ್ಲಿ ಪುತ್ರರ 
ಅನುಕ್ರಮವೂ ಹಾಗೆಯೇ ಇದೆ. ಹಟ್ಟ ಆಖ ಸವಸ “ಈ ವೃದ್ಧಾಪ್ಯದಲ್ಲಿನನಗೆ ಇಸ್ಮಾಈಲ್‌ ಮತ್ತು 
ಇಸ್‌ಹಾಕರಂತಹ ಪುತ್ರರನ್ನು ದಯಪಾಲಿಸಿದ ಅಲ್ಲಾಹನಿಗೆ ಕೃತಜ್ಞತೆ. ”' ತ (ಪವಿತ್ರ ಕುರ್‌ಆನ್‌, 14:39) 

2) ಕುರ್‌ಆನಿನಲ್ಲಿ ಇಸ್ಟಾಕ್‌ನ ಜನನದ ಸುವಾರ್ತೆ ನೀಡಿದಲ್ಲಿ ಅಯ ಕಿ5 “ಸುಜ್ಞಾನಿ ಹುಡುಗ' ಎಂಬ ಪದ 
ಬಳಸಲಾಗಿದೆ. ' "ಅವರಿಗೆ ಓರ್ವ ಸುಜ್ಞಾನಿ ಪುತ್ರನು ಜನಿಸುವನೆಂಬ ಸುವಾರ್ತೆ ನೀಡಿದರು.''(ಪವಿತ್ರ ಕುರ್‌ಆನ್‌, 50:28) 

ಣ್‌ 5%8614% ಆಗ ಅವರು, '"ಹೆದರಬೇಡಿರಿ, ನಾವು ನಿಮಗೆ ಓರ್ವ ಮೇಧಾವಿಯಾದ ಪುತ್ರನ ಸುವಾರ್ತೆ 
ನೀಡುತ್ತೇವೆ'' ಎಂದರು. (ಪವಿತ್ರ ಕುರ್‌ಆನ್‌, 15:53) 

ಆದರೆ ಇಲ್ಲಿ ಸುವಾರ್ತೆ ನೀಡಲಾಗಿರುವ ಪುತ್ರನಿಗೆ "ಸಹನಶೀಲ ಹುಡುಗ' ಎಂಬ ಪದ ಬಳಸಲಾಗಿದೆ. ಆ ಇಬ್ಬರು ಪುತ್ರರ 
ಗುಣಗಳು ಬೇರೆಬೇರೆಯಾಗಿದ್ದವು. ಬಲಿ ನೀಡಬೇಕೆಂಬ ಆಜ್ಞೆಯನ್ನು ಸಹನಶೀಲ ಹುಡುಗನ ಕುರಿತು ನೀಡಲಾಗಿತ್ತೆ ವಿನಾ ಸುಜ್ಞಾನಿ 
ಹುಡುಗನ ಕುರಿತಲ್ಲವೆಂದು ಇದರಿಂದ ಸ್ಪಷ್ಟವಾಗುತ್ತದೆ. 

3) ಇಸ್ಟಾಕ್‌ರ ಜನನದ ಸುವಾರ್ತೆ ನೀಡುವಾಗ ಅವರಿಗೆ ಯಆ್‌ಕೂಬ್‌ರಂತಹ ಪುತ್ರನಾಗುವನು ಎಂಬ ಸುವಾರ್ತೆಯನ್ನು 
ನೀಡಲಾಗಿದೆ. ಹ Og 3 “ಅವರು ಇದನ್ನು ಕೇಳಿ ನಕ್ಕು ಬಿಟ್ಟರು. ಅನಂತರ ನಾವು ಆಕೆಗೆ ಇಸ್‌ಹಾಕ್‌ 
ಮತ್ತು ಇಸ್‌ಹಾಕರ ತರುವಾಯ ಯಆ್‌ಕೂಬರ ಬಗೆಗೂ ಸುವಾರ್ತೆ ನೀಡಿದೆವು.'' 

(ಪವಿತ್ರ ಕುರ್‌ಆನ್‌, 11:71) 

ಈ ಪುತ್ರನ ಜನನದ ಸುವಾರ್ತೆ ನೀಡುವಾಗ ಅವರಲ್ಲಿ ಓರ್ವ ಯೋಗ್ಯ ಪುತ್ರನೂ ಜನಿಸುವನೆಂಬ ಸುವಾರ್ತೆಯನ್ನೂ 
ನೀಡಲಾಗಿತ್ತು. ಈ ಪುತ್ರನ ಕುರಿತೇ ಇಬ್ರಾಹೀಮರಿಗೆ ಬಲಿ ನೀಡಬೇಕೆಂಬ ಸೂಚನೆ ದೊರೆತಿರುತ್ತಿದ್ದರೆ, ಅವರು ಇದೇ ಪುತ್ರನನ್ನು ಬಲಿ 
ನೀಡಬೇಕಾಗಿದೆಯೆಂದು ಖಂಡಿತ ಭಾವಿಸುತ್ತಿರಲಿಲ್ಲ, ಈ ಪುರಾವೆಗೆ ಇಬ್ನುಜರೀರ್‌ರು ನೀಡುವ ಸಬೂಬು, ಇಸ್ವಾಕರಲ್ಲಿಯಆ್‌ಕೂಬ್‌ 


ಕಾಂಡ - 23 


37. ಅಸಾಫಾತ್‌ 227 
ಯಿ 


ಹುಟ್ಟಿದ ನಂತರವೇ ಇಬ್ರಾಹೀಮರಿಗೆ ಕನಸು ಕಾಣಿಸಲಾಗಿತ್ತೆಂಬಾಗಿದೆ. ಆದರೆ ಈ ಉತ್ತರ ಕ್ಲುಲ್ಲಕವಾಗಿದೆ. '"ಆ ಬಾಲಕನು ತಂದೆಯ 
ಜೊತೆಯಲ್ಲಿ ದುಡಿಯುವ ಪ್ರಾಯಕ್ಕೆ ಬಂದಾಗ'' ಅವರಿಗೆ ಈ ಕನಸು ಕಾಣಿಸಲಾಯಿತೆಂದು ಕುರ್‌ಆನ್‌ ಹೇಳುತ್ತದೆ. ಈ ಪದಗಳನ್ನು 
ಪೂರ್ವಗ್ರಹವಿಲ್ಲದೆ ಓದುವ ಯಾರಿಗೂ, ಅದು ಸುಮಾರು 8-10 ವರ್ಷದ ಬಾಲಕನಿರಬಹುದೆಂಬ ಕಲ್ಪನೆ ಮೂಡಬಹುದು. ಮಕ್ಕಳನ್ನು 
ಹೊಂದಿದ ಮಧ್ಯ ವಯಸ್ಕನಿಗೆ ಈ ಪದಗಳನ್ನು ಬಳಸಿರಬಹುದೆಂದು ಯಾರೂ ಹೇಳಲಾರರು. 

4) ಅಲ್ಲಾಹನು ಈ ಎಲ್ಲ ಕತೆಗಳನ್ನು ಹೇಳಿದ ಬಳಿಕ ಕೊನೆಯಲ್ಲಿ "ನಾವು ಅವರಿಗೆ ಇಸ್ವಾಕರ ಸುವಾರ್ತೆ ನೀಡಿದೆವು, ಸಜ್ಜನರ 
ಪೈಕಿ ಓರ್ವ ಪ್ರವಾದಿ' ಎಂದು ಹೇಳುತ್ತಾನೆ. ಬಲಿ ನೀಡಲು ಸೂಚನೆ ನೀಡಲಾದ ಪುತ್ರ ಇದಲ್ಲವೆಂದು ಇದರಿಂದ ಸ್ಪಷ್ಟವಾಗಿ 
ತಿಳಿಯುತ್ತದೆ. ಅದು ಬೇರಾವುದೋ ಪುತ್ರನ ಸುವಾರ್ತೆಯಾಗಿತ್ತು. ಆತ ತಂದೆಯ ಜತೆಯಲ್ಲಿ ಓಡಾಡಲು ಆರಂಭಿಸಿದಾಗ ಅವನನ್ನು 
ಬಲಿಕೊಡಬೇಕೆಂಬ ಸೂಚನೆ ಬಂತು. ಇಬ್ರಾಹೀಮರು ಈ ಪರೀಕ್ಷೆಯಲ್ಲಿತೇರ್ಗಡೆ ಹೊಂದಿದಾಗ ಅವರಿಗೆ ಇಸ್ಲಾಕ್‌ ಎಂಬ ಇನ್ನೋರ್ವ 
ಪುತ್ರನ ಸುವಾರ್ತೆ ನೀಡಲಾಯಿತು. ಘಟನೆಗಳ ಅನುಕ್ರಮವು, ಬಲಿನೀಡಲು ಆಜ್ಞಾಫಿಸಲಾದ ಪುತ್ರ ಇಸಾಕ್‌ ಆಗಿರದೆ, ಅವರಿಗಿಂತ 
ಎಷ್ಟೋ ವರ್ಷಗಳ ಹಿಂದೆ, ಹುಟ್ಟಿದ ಪುತ್ರನದ್ದಾಗಿತ್ತೆಂದು ತೀರ್ಮಾನಿಸುತ್ತದೆ. ಈ ಸ್ಪಷ್ಟಆಧಾರವನ್ನು ಇಬ್ಲು ಜರೀರ್‌ರು ತಿರಸ್ಕರಿಸುತ್ತಾರೆ. 
ಮೊದಲು ಇಸ್ಸಾಕ್‌ರ ಜನನದ ಸುವಾರ್ತೆ ನೀಡಲಾಯಿತು. ಅವರು ಅಲ್ಲಾಹನಿಗಾಗಿ ತನ್ನನ್ನು ಬಲಿಯರ್ಪಿಸಲು ಸಿದ್ಧರಾದಾಗ ಅವರಿಗೆ 
ಉಡುಗೊರೆಯಾಗಿ ಅವರನ್ನು ಪ್ರವಾದಿಯಾಗಿ ಮಾಡಿರುವ ಸುವಾರ್ತೆ ಸಿಕ್ಕಿತು ಎಂದವರು ಹೇಳುತ್ತಾರೆ. ಆದರೆ ಈ ಸಮರ್ಥನೆಯು 
ಅವರ ಹಿಂದಿನ ಉತ್ತರಕ್ಕಿಂತಲೂ ದುರ್ಬಲವಾಗಿದೆ. ಒಂದು ವೇಳೆ ವಿಷಯ ಅವರು, ಹೇಳಿದಂತೆಯೇ ಆಗಿರುತ್ತಿದ್ದರೆ, "ನಾವು ಅವರಿಗೆ 

ಇಸ್ಟಾಕ್‌ರ ಸುವಾರ್ತೆ ನೀಡಿದೆವು. ಸಜ್ಜನರ ಪೈಕಿ ಓರ್ವ ಪ್ರವಾದಿ' ಎಂದು ಹೇಳುತ್ತಿರಲಿಲ್ಲ ಬದಲಾಗಿ ನಾವು ಅವರಿಗೆ ಇದೇ ಬಾಲಕ 
ಸಜ್ಜನರ ಪೈಕಿ ಓರ್ವ ಪ್ರವಾದಿಯಾಗುವನು ಎಂಬ ಸುವಾರ್ತೆ ನೀಡಿದೆವು ಎಂದು ಹೇಳುತ್ತಿದ್ದನು. 

5) , ಇನ್ಸಾಶಃಲರ ಪರಿಹಾರವಾಗಿ ಬಲಿಯರ್ಪಿಸಲಾದ ಹೋತದ ಕೊಂಬುಗಳು ಕಅಬಾ ಭವನದಲ್ಲಿ ಅಬ್ದುಲ್ಲಾಬಿನ್‌ ರುಬೈರ್‌ 
ರ ಕಾಲದ ವರೆಗೆ ಸುರಕ್ಕಿತವಾಗಿತ್ತೆಂದು ಅಧಿಕೃತ ವರದಿಗಳಿಂದ ತಿಳಿದು ಬರುತ್ತದೆ. ಆ ಬಳಿಕ ಹಜ್ಜಾಜ್‌ ಬಿನ್‌ ಯೂಸುಫ್‌ ಹರಮ್‌ನಲ್ಲಿ 
ಇಬ್ನು ರುಬೈರ್‌ರಿಗೆ ಮುತ್ತಿಗೆ ಹಾಕಿ ಕಅಬಾ ಭವನವನ್ನು ಕೆಡವಿ ಹಾಕಿದಾಗ ಆ ಕೊಂಬುಗಳೂ ಅಳಿದು ಹೋದವು. ಕಅಬಾದಲ್ಲಿ ಆ 
ಕೊಂಬುಗಳನ್ನು ನೋಡಿರುವುದಾಗಿ ಇಬ್ನು ಅಬ್ಬಾಸ್‌ ಮತ್ತು ಆಮಿರ್‌ ಶಆ್‌ಬೀ ಹೇಳುತ್ತಾರೆಇಬ್ನು ಕಸೀರ್‌) ಇದು ಬಲಿ ಕರ್ಮವು 
ಮಕ್ಕಾದಲ್ಲಿ ನಡೆದಿತ್ತೇ ವಿನಾ ಸಿರಿಯಾದಲ್ಲಲ್ಲಹಾಗೂ ಅದು ಇಸ್ವಾಈಲರದ್ದಾಗಿತ್ತು ಎಂಬುದಕ್ಕೆ ಪ್ರಬಲ: ಪುರಾವೆಯಾಗಿದೆ. ಆದ್ದರಿಂದಲೇ 
ಇಬ್ರಾಹೀಮ್‌ ಮತ್ತು ಇಸ್ವಾಈಲ್‌(ಅ)ರವರು ನಿರ್ಮಿಸಿದ ಕಅಬಾ ಭವನದಲ್ಲಿಅದನ್ನುಸ್ಥ€ ಸ್ಮರಣಾರ್ಥವಾಗಿ ಸುರಕ್ಷಿತವಾಗಿರಿಸಲಾಯಿತು. 

6) ಬಲಿಕರ್ಮವು ಮಿನಾದಲ್ಲಿನಡೆದಿತ್ತೆಂದು ಶತಮಾನಗಳಿಂದ ಅರಬರ ವರದಿಗಳಲ್ಲಿ. ಇದುಕೇವಲ ವರದಿಗಳಲ್ವ ಅಂದಿನಿಂದ 
ಪ್ರವಾದಿಯವರ(ಸ) ಕಾಲದ ವರೆಗೆ, ಇಬ್ರಾಹೀಮರು ಬಲಿ ಕರ್ಮ ನಡೆಸಿದ ಅದೇ ಸ್ಥಳದಲ್ಲಿಜನರು ಪ್ರಾಣಿ ಬಲಿ ಅರ್ಪಿಸುತ್ತಾರೆ. ಇದು 
ಹಜ್ಜ್‌ನ ವಿಧಿ ವಿಧಾನಗಳಲ್ಲಿ ಸೇರಿದೆ. ಪ್ರವಾದಿ(ಸ) ಕೂಡಾ ಇದೇ ವಿಧಾನವನ್ನು ಮುಂದುವರಿಸಿದರು. ಹಜ್ಜ್‌ನ ಸಂದರ್ಭದಲ್ಲಿ ದುಲ್‌ 
ಹಜ್ಜ್‌10 ರಂದು ಅಲ್ಲಿಇಂದಿಗೂ ಪ್ರಾಣಿ ಬಲಿ ನಡೆಯುತ್ತದೆ. ನಾಲ್ಕೂವರೆ ಸಾವಿರ ವರ್ಷಗಳ ಈ ಸುದೀರ್ಫ್ಥ ಅವಧಿಯಲ್ಲಿ ಈ ಕರ್ಮವು 
ನಿರಂತರವಾಗಿ ನಡೆದು ಬಂದಿರುವುದಿಂದ ಇಬ್ರಾಹೀಮರ ಈ ಸಂಪ್ರದಾಯದ ಉತ್ತರಾಧಿಕಾರಿಗಳು ಇಸ್ಮಾಈಲರ ಸಂತಾನವಾಗಿತ್ತೇ 
ಹೊರತು ಇಸ್ಲಾಕೆರದ್ದಲ್ಲವೆಂಬುದು ನಿರಾಕರಿಸಲಾಗದ ಸಾಕ್ಟ್ಯವಾಗಿದೆ. ಇಬ್ರಾಹೀಮರ ಬಲಿ ಕರ್ಮದ ಸ್ಫರಣಾರ್ಥವೆಂದು ಹೇಳಲಾಗುವ 
ಮತ್ತು ಒಂದೇ ಸಮಯದಲ್ಲಿಬಲಿ ನೀಡುವ ಯಾವ ಸಂಪ್ರದಾಯವೂ ಇಸ್ನಾತರ ಸಂತತಿಯಲ್ಲಿನಡೆದು ಬಂದಿಲ್ಲ 

ಈ ಪುರಾವೆಗಳನ್ನೆಲ್ಲ ಗಮನಿಸುವಾಗ ಇಸ್ಲಾಕರನ್ನೇ ಬಲಿ ಮಾಡಲು ಸೂಚಿಸಲಾಯಿತೆಂಬ ಕಲ್ಪನೆಯು ಮುಸ್ಲಿಮ್‌ 
ಸಮುದಾಯದಲ್ಲಿ ಹೇಗೆ ಹರಡಿತೆಂಬುದೇ ಅಚ್ಚ೦ದಾಯಕವಾಗಿದೆ. ಒಂದು ವೇಳೆ ಇಸ್ಮಾಶಃಲರ ಈ ಸ್ಥಾನಮಾನವನ್ನು ಕುಗ್ಗಿಸಲಿಕ್ಕಾಗಿ 
ಯಹೂದಿಯರು ಘಟನೆಯನ್ನುತಮ್ಮಮುತ್ತಾತ ಇಸ್ಸಾಕರೊಂದಿಗೆ ಜೋಡಿಸಿದ್ದರೆ ಅದು ಅರ್ಥವಾಗುತ್ತಿತ್ತು. ಆದರೆ ಮುಸ್ಲಿಮರಲ್ಲಿದೊಡ್ಡ 
ವರ್ಗವೊಂದು ಈ ಕುತಂತ್ರವನ್ನುಕಣ್ಣುಮುಚ್ಚಿ ಹೇಗೆ ಸ್ವೀಕರಿಸಿತೆಂಬ ಪ್ರಶ್ನೆಗೆ ಅಲ್ಲಮಾ ಇಬ್ನುಕಸೀರ್‌ ತಮ್ಮ ವ್ಯಾಖ್ಯಾನದಲ್ಲಿ ಸಮಾಧಾನಕರ 
ಉತ್ತರ ನೀಡಿದ್ದಾರೆ. ಅವರು ಹೇಳುತ್ತಾರೆ- ವಾಸ್ತವವನ್ನು ಅಲ್ಲಾಹನೇ ಬಲ್ಲ, ಆದರೆ (ಇಸ್ಟ್‌್ಟ್‌ರನ್ನು ಬಲಿ ನೀಡಲಾಯಿತೆಂಬ) ಈ ವರದಿಗಳೆಲ್ಲ 
ಕಅಬ್‌ ಅಹ್ಸಾರ್‌ ಹೇಳಿದ್ದಾಗಿದೆ. ಈ ವ್ಯಕ್ತಿ ಉಮರ್‌ರ ಕಾಲದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ್ದರು, ಅವನು ಯಹೂದಿ - ಕೈಸ್ತರ ಕೆಲವು ಹಳೆಯ 
ಗ್ರಂಥಗಳಿಂದ ಕೆಲವು ಉದ್ಭರಣೆಗಳನ್ನು, ಉಮರ್‌ಗೆ ಕೇಳಿಸುತ್ತಿದ್ದವು. ಇತರರು ಇದನ್ನು ಆಲಿಸಲಾರಂಭಿಸಿದರು. "ಅವರು ಬಾಯಿಂದ 
ಹೊರಡುವ ಎಲ್ಲಮಾತುಗಳನ್ನು ದಾಖಲಿಸುತ್ತಿದ್ದರು. ವಸ್ತುತಃ ಅವರ ಈ ಮಾಹಿತಿಗಳಾವುದೂ ಮುಸ್ಲಿಮರಿಗೆ ಬೇಕಾಗಿರಲಿಲ್ಲ. 

ಈ ಪ್ರಶ್ನೆಗೆ ಮುಹಮ್ಮದ್‌ ಬಿನ್‌ ಕೆರ್ಯ್ಯಯವರ ಒಂದು ವರದಿಯಿಂದ ಬೆಳಕು ಬೀಳುತ್ತದೆ. ಅವರು ಹೇಳುತ್ತಾರೆ- ಒಮ್ಮೆ 
ಉಮರ್‌ ಬಿನ್‌ ಅಬ್ದುಲ್‌ ಅರೀರು್‌ರ ಸಭೆಯಲ್ಲಿ ಬಲಿಯರ್ಪಿಸಲ್ಪಟ್ಟದ್ದು ಇಸ್ಮಾಶಲರೋ ಇಸ್ಟಾಕರೋ ಎಂಬ ಪ್ರಶ್ನೆ ಎದ್ದಿತು. ನಾನೂ 
ಆ ಸಭೆಯಲ್ಲಿದ್ದೆ ಆಗ ಸಭಿಕರಲ್ಲಿಒಬ್ಬರು ಹೇಳಿದರು - ಅಮೀರುಲ್‌ ಮೂಲ್‌ಮಿನೀನ್‌! ಅಲ್ಲಾಹನಾಣೆ! ಅದು ಇಸ್ಟಾಈಲ್‌ ಆಗಿದ್ದರು. 
ಯಹೂದಿಯರಿಗೂ ಅದು ಗೊತ್ತು. ಆದರೆ ಅವರು ಅರಬರೊಂದಿಗೆ ದ್ವೇಷದಿಂದಾಗಿ ಅದು ಇಸ್ಟಾಕ್‌ ಎಂದು ಹೇಳುತ್ತಾರೆ- ಆ ವ್ಯಕ್ತಿ ಹಿಂದೆ 
ಯಹೂದಿ ವಿದ್ವಾಂಸರಾಗಿದ್ದರು. ಅನಂತರ ಮುಸ್ಲಿಮರಾದರು. (ಇಬ್ನು ಜರೀರ್‌) ಈ ಎರಡೂ ವಿಷಯಗಳನ್ನು ಜೋಡಿಸಿ ನೋಡಿದರೆ, 
ಈ ಯಹೂದಿಯ ಅಪಪ್ರಚಾರವೇ ಮುಸ್ಲಿಮರಲ್ಲಿ ಹಬ್ಬಿತೆಂದು ತಿಳಿದು ಬರುತ್ತದೆ. ಮುಸ್ಲಿಮರು ಜ್ಞಾನ-ಶಿಕ್ಷಣದ ವಿಷಯದಲ್ಲಿ 


ಕಾಂಡ -23 


228 ತಪ್ಪೀಮುಲ್‌ ಕುರ್‌ಆನ್‌ 


2 


ಥಿ A asi SMCS © ಕ್ರ ಸ 1112೭111 (ಚೆ; 
OSE ಓತಿ ಭ್ರ 8 NE ಟಿಳ ಶಿಪ್ರಾ 00 5 
OSM SIS Ses Gls ಹೂಂಕಾರ ಸಕ 


(114-122) ನಾವು ಮೂಸಾ ಮತ್ತು ಹಾರೂನರ ಮೇಲೆ ಅನುಗ್ರಹ ತೋರಿದೆವು. ಅವರನ್ನೂ ಅವರ 
ಜನಾಂಗವನ್ನೂ ಮಹಾ ಪೀಡನದಿಂದ ಪಾರುಗೊಳಿಸಿದೆವು? ಮತ್ತು ಅವರಿಗೆ ಸಹಾಯ ಮಾಡಿದೆವು. ಇದರಿಂದಾಗಿ 
ಅವರೇ ಮೇಲುಗೈ ಸಾಧಿಸಿದರು. ಅವರಿಗೆ ಅತ್ಯಂತ ಸ್ಪಷ್ಟವಾದ ಗ್ರಂಥ ನೀಡಿದೆವು. ಅವರಿಗೆ ಸ ಸನ್ಮಾರ್ಗದರ್ಶನ 
ಮಾಡಿಸಿದೆವು ಮತ್ತು ಅನಂತರದ ತಲೆಮಾರುಗಳಲ್ಲಿ ಅವರ ಶುಭ ಸ್ಮರಣೆಯನ್ನು ಉಳಿಸಿದೆವು. ಮೂಸಾ ಮತ್ತು 
ಹಾರೂನರ ಮೇಲೆ ಸಲಾಮ್‌ (ಶುಭಾಶಯ) ಇದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಇಂತಹದೇ ಸ ಸತ್ಸಲ 
ನೀಡುತ್ತೇವೆ. ನಿಶ್ಚಯವಾಗಿಯೂ ಅವರೀರ್ವರೂ ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. 

(123-132) ನಿಶ್ಚಯವಾಗಿ ಇಲ್ಯಾಸರೂ ಸಂದೇಶವಾಹಕರಲ್ಲಾಗಿದ್ದರು.?? ಅವರು ತಮ್ಮ ಜನಾಂಗದೊಡನೆ 


ನಿಷಕ್ಷಹಾತಿಗಳಾಗಿರುವುದರಿಂದ ಯಹೂದಿಯರ ಪ್ರಾಚೀನ ಗ್ರಂಥಗಳ ಐತಿಹಾಸಿಕ ವರದಿಗಳನ್ನು ವಾಸ್ತವಿಕ ದಾಖಲೆಗಳೆಂಬಂತೆ 
ಸ್ಟೀಕರಿಸಿಕೊಂಡರು. ಇದರಲ್ಲಿ ಪಕ್ಚಪಾತ ಅಡಗಿದೆಯೆಂಬ ಸತ್ಯ ವನ್ನು ಅವರು ಅರಿಯದೆ ಹೋದರು. Re 

68. ಈ ವಾಕ್ಯವು ಇಬ್ರಾ ಹೀಮರ ಬಲಿಕರ್ಮದ ಕತೆಯನ್ನು ವಿವರಿಸಿರುವುದರ ಉದ್ದೇಶದ ಮೇಲೆ ಬೆಳಕು ಚೆಲ್ಲುತ್ತದೆ. ಅವರ 
ಇಬ್ಬರು ಪುತ್ರರಿಂದ ಭರ ದೊಡ್ಡ ಜನಾಂಗಗಳು ಹುಟ್ಟಿಕೊಂಡುವು. ಒಂದು, ಬನೀ ಇಸ್ರಾಈಲ್‌. ಇದರಿಂದ ಎರಡು ದೊಡ್ಡ. 
ಧರ್ಮಗಳು ಹುಟ್ಟಿಕೊಂಡವು (ಕೈಸ್ತ ಮತ್ತು ಯಹೂದಿ ಧರ್ಮಗಳು) ಅವರು ಭೂಮಿಯ ಒಂದು ದೊಡ್ಡ ಭಾಗವನ್ನು ಸ್ವಾಧೀನ 
ಪಡಿಸಿಕೊಂಡರು. ಇನ್ನೊಂದು ಬನೀ ಇಸ್ಮಾಈಲ್‌, ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದಕಾಲದಲ್ಲಿಇವರು ಅರಬರ: ನಾಯಕರಾಗಿದ್ದರು. 
ಅರಬರಲ್ಲಿ ಕುರೈಶ್‌ ಜನಾಂಗಕ್ಕೆ ಇವರ ಪೈಕಿ ದೊಡ್ಡ ಸ್ಥಾನವಿತ್ತು. ಇಬ್ರಾಹೀಮ್‌ ಮತ್ತು ಅವರ ಇಬ್ಬರು ಪುತ್ರರ ಕಾರಣದಿಂದಲೇ ಈ 
ಎರಡೂ ಶಾಖೆಗಳು ಪ್ರಗತಿ ಸಾಧಿಸಿದ್ದುವು. ಅನ್ಯಥಾ ಈ ಲೋಕದಲ್ಲಿ ಎಷ್ಟೋ ಜನಾಂಗಗಳು ಹುಟ್ಟಿ ಹೇಳೆ ಹೆಸರಿಲ್ಲದಂತೆ ಅಳಿದು 
ಹೋಗಿವೆ: ಇಲ್ಲಿ: ್ಲಿ ಅಲ್ಲಾಹನು ಆ ಕುಟುಂಬದ ಶೋಭಾಯಮಾನ ಸಾಧನೆಯನ್ನು ಹೇಳಿದ ಬಳಿಕ, ಆ ಎರಡೂ ಪಂಗಡಗಳೊಂದಿಗೆ, 
ನಿಮಗೆ ಈ ಲೋಕದಲ್ಲಿ ಪ್ರತಿಷ್ಟೆ ಲಭಿಸಿದ್ದರೆ ಅದಕ್ಕೆ ನಿಮ್ಮ ತಂದೆ, ತಾತಂದಿರಾದ ಇಬ್ರಾಹೀಮ್‌, ಇಸ್ಮಾಈಲ್‌ ಮತ್ತು ಇಸ್ಲಾಕ್‌(ಅರವರು 
ಸ್ಥಾಪಿಸಿದ್ದ ಚೀ ಹಾಸಿ, ನಿಸ್ಟ ಎಹತೆ ಮತ್ತು ಸಮರ್ಪಣೆಯ ಆ ಉಜ್ವಲ ಪರಂಪರೆಯಿಂದಾಗಿ ಲಭಿಸಿದೆಯೆಂದು ಹೇಳಿ ಅವರ 
ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದ್ದಾನೆ. ನಾವು ಅವರಿಗೆ ನೀಡಿರುವ ಸಮೃದ್ಧಿ ಹಾಗೂ ಅವರ ಮೇಲೆ ಸುರಿಸಿದ ಅನುಗ್ರಹಗಳು ಒಬ್ಬ ವ್ಯಕ್ತಿ 
ಮತ್ತು ಅವನ ಇಬ್ಬರು ಮಕ್ಕಳನ್ನು ಆರಿಸಿ ನೀಡಿದ ಕುರುಡು ವಿತರಣೆಯಲ್ಲ ಅದು ಅವರು ತಮ್ಮನೈಜ ಒಡೆಯನಿಗೆ ತೋರಿದ ನಿಷ್ಠೆಯ 
ಕಾರಣದಿಂದಾಗಿತ್ತು. ಈಗ ಅವರ ಸಂತಾನವೆಂದು ಬೀಗಲು ನೀವು ಅದಕ್ಕೆ ಅರ್ಹರೇ ಅಲ್ಲ ನಾವು ನಿಮ್ಮ ಪೈಕಿ ನಿಷ್ಠಾವಂತರು ಯಾರು, 
ಅಕ್ರಮಿಗಳು ಯಾರು ಎಂಬುದನ್ನು ನೋಡಿ ಅವರಂತೆ ವ್ಯವಹರಿಸುವೆವು ಎಂದು ಅವನು ಅವರಿಗೆ ಹೇಳುತ್ತಾನೆ. 

69. ಅರ್ಥಾತ್‌, ಫಿರ್‌ಔನ್‌ ಮತ್ತವನ ಜನತೆಯ ಕೈಯಲ್ಲಿಸಿಲುಕಿದ್ದಆ ತೀವ್ರ ಸಂಕಷ್ಟದಿಂದ. 

"70. ಇಲ್ಯಾಸ್‌(ಅ) ಇಸ್ರಾಈಲರ ಪ್ರವಾದಿಯಾಗಿದ್ದರು. ಕುರ್‌ಆನಿನಲ್ಲಿ ಅವರ ಪ್ರಸ್ತಾಪ ಕೇವಲ ಎರಡು ಕಡೆಗಳಲ್ಲಿ ಬಂದಿದೆ. 
ಒಂದು ಇಲ್ಲಿ ಇನ್ನೊಂದು ಅಲ್‌ಅನ್‌ಆಮ್‌ ಅಧ್ಯಾಯದ 85ನೇ ವಚನದಲ್ಲಿ ಆಧುನಿಕ ಸಂಶೋಧಕರು ಅವರ ಕಾಲ ಕ್ರಿ.ಪೂ. 875 
ರಿಂದ 850 ಎಂದು "ನಿರ್ಣಯಿಸಿದ್ದಾರೆ. ಅವರು ಜಿಲ್‌ಆದ್‌ನ ನಿವಾಸಿಯಾಗಿದ್ದರು. (ಈಗಿನ ಜೋರ್ಡಾನ್‌ ಸಾಮ್ರಾಜ್ಯದ ಉತ್ತರದ 
ಜಿಲ್ಲೆಗಳಲ್ಲಿರುವ ಒಂದು ಪ್ರದೇಶವನ್ನು ಪುರಾತನ ಕಾಲದಲ್ಲಿ ಜಿಲ್‌ಆದ್‌ ಎಂದು. ಕರೆಯಲಾಗುತ್ತಿತ್ತು. ಇದು ಯರ್ಮೂಕ್‌ ನದಿಯ 
ದಕ್ಷಿಣ ಭಾಗದಲ್ಲಿದೆ ಬೈಬಲಿನಲ್ಲಿ! ಅವರ ಹೆಸರು ಏಲಿಯಾ ಶಿಶ್ಚಿಎಂದು ಬಂದಿದೆ. ಅವರ ಸಂಕ್ಚಿಪ್ರ ಇತಿಹಾಸ ಹೀಗಿದೆ. 

ಸುಲ್ಫೆಮಾನ್‌(ಅರ ಅವರ ನಿಧನಾನಂತರ ಅವರ. ಪುತ್ರ ಜಬ್ಬಾದ್‌(Rehoboanನ ಅನರ್ಹತೆಯ ಕಾರಣ ಬನೀ 
ಇಸ್ರಾಶಲ್‌ರ ಸಾಮ್ರಾಜ್ಯವು ಇಬ್ಬಾಗವಾಗಿದೆ. ಒಂದು ಭಾಗವು ಬೈತುಲ್‌ ಮಕ್ಸಿಸ್‌ ಮತ್ತು ದಕ್ಷಿಣ ಫೆಲೆಸ್ತೀನ್‌: ಒಳಗೊಂಡ 
ಪ್ರದೇಶವಾಯಿತು. ಅದು ದಾವೂದ್‌(ಅರ ಸಂತತಿಯ ವಶದಲ್ಲಿತ್ತು. ಇನ್ನೊಂದು ಭಾಗ ಉತ್ತರ ಫೆಲೆಸ್ತೀನ್‌ ಒಳಗೊಂಡದ್ದಾಗಿದ್ದು 
ಅದರಲ್ಲಿ ಇಸ್ರಾಈಲ್‌ ಎಂಬ ರಾಜ್ಯ ಸ್ಥಾಪ। ಪನೆಗೊಂಡಿತ್ತು. ತರುವಾಯ ಅದರ « ರಾಜಧಾನಿಯಾಗಿ ಸಾಮಿರಿಯ್ಯ ನಿರ್ಣಯಿಸಲ್ಪಟ್ಟಿತು.' 
ಎರಡೂ ರಾಜ್ಯಗಳ ಸ್ಥಿತಿಗತಿಗಳ ಒಂದೇ 'ರೀತಿಯಾಗಿದ್ದರೂ ಇಸ್ರೇಲ್‌ ಸಾಮ್ರಾಜ್ಯವು ಕೆಡುಕಿನ ಹಾದಿಯಲ್ಲಿ ಸಾಗಿತ್ತು ಶಿರ್ಕ್‌, ಮೂರ್ತಿ 
ಪೂಜೆ, ಅಕ್ರಮ - ಅತ್ಯಾಚಾರ, ಮಹಾಪಾತಕಗಳು ಅದರಲ್ಲಿ ವ್ಯಾಪಕವಾಗಿತ್ತು. ಇಸ್ರಾಈಲ್‌ನ ರಾಜ ಅಖ್ಯಬ್‌ (ಸಿಗಿ) ಸೈದಾದ 


ಕಾಂಡ -23 


37. ಅಸ್ಸಾಹ್ಟಾತ್‌ 229 


ಪ್ರಸಕ್ತ ಲೆಬನಾನ್‌ ರಾಜಕುಮಾರಿ ಎಜಬೆಲ್‌!1€8ಜ)ಳನ್ನು ವಿವಾಹವಾದ ನಂತರವಂತೂ ಈ ಕೆಡುಕುಗಳು ಪರಾಕಾಷ್ಠೆಗೆ 
ತಲುಪಿದವು. ಈ ಬಹುದೇವವಿಶ್ಶಾಸಿ ರಾಜಕುಮಾರಿಯ ಪ್ರಭಾವದಿಂದಾಗಿ | ಅಖ್ಯಬ್‌ ಕೂಡಾ ಬಹುದೇವಾರಾಧಕನಾದ. 
ಆತ ಸಾಮಿರಿಯ್ಯದಲ್ಲಿ ಬಅಲ್‌ನ ಪೂಜಾ ಮಂದಿರ ಮತ್ತು ಬಲಿಪೀಠವನ್ನು ನಿರ್ಮಿಸಿದ. ಏಕದೇವನ ಬದಲು ಬಅಲ್‌ನ 
ಪೂಜೆಯನ್ನು ಜಾರಿಗೊಳಿಸಲು ತೀವ್ರ ಪ್ರಯತ್ನ ನಡೆಸಿದ. ಇಸ್ರಾಈಲ್‌ನ ನಗರಗಳಲ್ಲಿ ಬಹಿರಂಗವಾಗಿ ಬಅಲ್‌ನ ಹೆಸರಿನಲ್ಲಿ 
ಬಲಿಕರ್ಮಗಳನ್ನು ನಡೆಸಲಾಗುತ್ತಿತ್ತು. ಅದೇ ಕಾಲದಲ್ಲಿ ಇಲ್ಯಾಸ್‌(ಅ) ಬಹಿರಂಗಕ್ಕೆ ಬಂದರು. ಜಲ್‌ಆದ್‌ನಿಂದ ಬಂದು ಅವರು 
ಅಖ್ಯಬ್‌ನಿಗೆ, ನಿನ್ನ ಪಾಪಗಳ ಕಾರಣದಿಂದಾಗಿ ಇಸ್ರಾಈಲ್‌ ಸಾಮ್ರಾಜ್ಯದಲ್ಲಿ ಮಳೆಯ ಒಂದು ಹನಿಯೂ ಬೀಳದು. ಇಬ್ಬನಿ 
ಕೊಡಾ ಬೀಳದು ಎಂದು ಎಚ್ಚರಿಸಿದರು. ಅವರ ಈ ಎಚ್ಚರಿಕೆ ಅಕ್ಷರಶಃ ಸಾಕ್ಟಾಸ್ಕಾರಗೊಂಡಿತು. ಮೂರುವರೆ ವರ್ಷಗಳ ಕಾಲ ಅಲ್ಲಿ 
ಮಳೆಯಾಗಲಿಲ್ಲ ಕಟ್ಟಕಡೆಗೆ ಅಖ್ಯಬ್‌ನಿಗೆ ಜ್ಞಾನೋದಯವಾಯಿತು. ಆತ ಇಲ್ಯಾಸ್‌ರನ್ನು ಹುಡುಕಿ ಕರೆಸಿದ. ಅವರು ಪ್ರಾರ್ಥಿಸುವುದಕ್ಕೆ 
ಮುಂಚೆ ಜಗದೊಡೆಯನಾದ ಅಲ್ಲಾಹನ ಮತ್ತು ಬಅಲ್‌ನ ವ್ಯತ್ಯಾಸವನ್ನು ತಿಳಿಸಬೇಕಾಗಿದೆಯೆಂದು ಭಾವಿಸಿದರು, ಅವರು, 
ಬಅಲ್‌ನ ಅರ್ಚಕ ಬಂದು ತನ್ನ ಆರಾಧ್ಯನ ಹೆಸರಲ್ಲಿ ಬಲಿ ಕರ್ಮ ನೆರವೇರಿಸು, ನಾನೂ ಜಗದೊಡೆಯನಾದ ಅಲ್ಲಾಹನ ಹೆಸರಲ್ಲಿ 
ಬಲಿ ಅರ್ಪಿಸುತ್ತೇನೆ. ಯಾರ ಬಲಿಯನ್ನು ಮಾನವನ ಸ್ಪರ್ಶವಿಲ್ಲದೆ ಪರೋಕ್ಷದ ಬೆಂಕಿ ಸುಡುವುದೋ ಅವನ ಆರಾಧ್ಯನ ಸತ್ಯತೆ 
ಸಾಬೀತಾಗುವುದು ಎಂದು ಹೇಳಿದರು. ಅಖ್ಯಬ್‌ ಇದನ್ನು ಸ್ವೀಕರಿಸಿದನು. ಹಾಗ್ಗೆ ಕಾರ್ಮೆಲ್‌ ಬೆಟ್ಟದ ಮೇಲೆ ಬಅಲ್‌ನ 850 
ಮಂದಿ ಪೂಜಾರಿಗಳು ಸೇರಿದರು. ಇಸ್ರಾಈಲ್‌ ಜನತೆಯ ಮುಂದೆ ಅವರ ಮತ್ತು ಇಲ್ಯಾಸ್‌ರ(ಅ) ನಡುವೆ ಸ್ಪರ್ಧೆ ಏರ್ಪಟ್ಟಿತು. 
ಅದರಲ್ಲಿ ಬಅಲ್‌ ಪೂಜಾರಿಗಳು ಸೋತರು. ಬಅಲ್‌ ಮಿಥ್ಯ ದೇವರೆಂದು ಇಲ್ಫಾಸ್‌(ಅ) ಸಾಬೀತು ಪಡಿಸಿದರು. ನೈಜ ದೇವನು 
ಕೇವಲ ಒಬ್ಬನೇ ಆಗಿದ್ದು ಅವರು ಅವನ ಪ್ರವಾದಿಯಾಗಿ ನೇಮಕಗೊಂಡಿದ್ದರು. ತರುವಾಯ ಇಲ್ಯಾಸ್‌ರು ಬಅಲ್‌ನ ಪೂಜಕರನ್ನು 
ಜನಸ್ತೋಮದ ಮುಂದೆ ಬಹಿರಂಗವಾಗಿ ಕೊಲ್ಲಿಸಿದರು. ಅನಂತರ ಮಳೆಗಾಗಿ ಪ್ರಾರ್ಥಿಸಿದರು. ಆ ಕೂಡಲೇ ಅದು ಸ್ವೀಕೃತಗೊಂಡು 
ಇಡೀ ಇಸ್ರಾಈಲ್‌ ಸಾಮ್ರಾಜ್ಯದಲ್ಲಿ ಅತ್ಯುತ್ತಮ ಮಳೆಯಾಯಿತು. 

ಆದರೆ, ಈ ಪವಾಡವನ್ನು ಕಂಡ ಬಳಿಕವೂ ಅಖ್ಯಬ್‌ ತನ್ನ ಬಹುದೇವಾರಾಧಕ ಪತ್ನಿಯ ಹಿಡಿತದಿಂದ ಪಾರಾಗಲಿಲ್ಲ ಆಕೆ 
ಇಲ್ಯಾಸ್‌ರ ಶತ್ರುವಾದಳು. ಬಅಲ್‌ನ ಪೂಜಾರಿಗಳನ್ನು ಕೊಲ್ಲಿಸಿದಂತೆ ಇಲ್ಯಾಸ್‌ರನ್ನೂ ವಧಿಸಲಾಗುವುದೆಂದು ಆಕೆ ಶಪಥ ಹಾಕಿದಳು. 
ಈ ಪರಿಸ್ಥಿತಿಯಲ್ಲಿ. ಅವರಿಗೆ ಊರು ಬಿಡಬೇಕಾಗಿ ಬಂತು. ಸಿನಾಯ್‌ ಪರ್ವತ ತಪ್ಪಲಲ್ಲಿಕೆಲವು ವರ್ಷಗಳ ಕಾಲ ಅಭಯ ಪಡೆದರು. ಆ 
ಸಂದರ್ಭದಲ್ಲಿಅವರು ಅಲ್ಲಾಹನೊಡನೆ ತೋಡಿಕೊಂಡ ಅಳಲನ್ನು ಬೈಬಲ್‌ ಈ ರೀತಿ ಉಲ್ಲೇಖಿಸಿದೆ: 

""ಅವನು- ಅದಕ್ಕೆ ಸೇನಾಧೀಶ್ಚರನಾದ ದೇವರೇ, `ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, 
ಯಜ್ಞವೇದಿಗಳನ್ನು ಕೆಡವಿಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ, ನಾನೊಬ್ಬನೇ ಉಳಿದು ನನ್ನ ಗೌರವವನ್ನು 
ಕಾಪಾಡುವುದರಲ್ಲಿಆಸಕ್ಷನಾಗಿದ್ದೆನು; ಆದರೆ ಅವರು ನನ್ನ ನ್ನಪ್ರಾಣವನ್ನೂ ತೆಗೆಯಬೇಕುದದಿದ್ದಾರೆ. ಕ (ಅರಸುಗಳು, 19: oy 

ಅದೇ ಕಾಲದಲ್ಲಿ ಬೈತುಲ್‌ ಮಕ್ಮಿಸ್‌ನ ಚಕ್ರವರ್ತಿ ಯಹೋರಾವ್‌(ehoratn) ಇಸ್ರಾಈಲ್‌ನ ಅರಸ ಅಖ್ಯಬ್‌ನ ಪುತ್ರಿಯನ್ನು 
ವಿವಾಹವಾದನು. ಆ ಬಹುದೇವಾರಾಧಕ ಜಾಯ ಪ್ರಭಾವದಿಂದಾಗಿ 'ಇಸ್ರಾಈಲ್‌ನಲ್ಲಿ ಹರಡಿಕೊಂಡಿದ್ದ ಕೆಡುಕುಗಳೆಲ್ಲ 
ಯಹೂದಿಯ್ಯಾ ರಾಜ್ಯದಲ್ಲೂ ಹರಡ ತೊಡಗಿತು. ಇಲ್ಯಾಸ್‌(ಅ) ಇಲ್ಲಿ ತಮ್ಮ ಪ್ರವಾದಿತ್ವದ ಕರ್ತವ್ಯವನ್ನು ನೆರವೇರಿಸಿದರು. ಅವರು 
ಯಹೋರಾಮ್‌ನಿಗೆ ಒಂದು ಪತ್ರ ಬರೆದರು. ಅದರ ಒಕ್ಕಣೆ ಬೈಬಲ್‌ನಲ್ಲಿ ಹೀಗಿದೆ: 

""ಹೀಗಿರಲು ಪ್ರವಾದಿಯಾದ ಎಲೀಯನು ಕಾಗದದ ಮೂಲಕವಾಗಿ ಅವನಿಗೆ - ನಿನ್ನ ಪೂರ್ವಿಕರಾದ ದಾವೀದನ ದೇವರಾದ 
ಯಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯಹೋಷಾಘಾಟನ ಮಾರ್ಗದಲ್ಲಿಯೂ ನಡೆಯಲಿಲ್ಲ; ಇಸ್ರಾಯೇಲ್‌ 
ರಾಜರ ಮಾರ್ಗದಲ್ಲಿ ನಡೆದು ಅಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವ ದ್ರೋಹ ಮಾಡುವಂತೆ ಯಹೋದ್ಯರನ್ನೂ 
ಯರೂಸಲೇಮಿನವರನ್ನೂ ಪ್ರೇರಿಸಿದಿ; ಮತ್ತು ನಿನ್ನ ತಂದೆಯ ಕುಟುಂಬಕ್ಕೆ ಸೇರಿ ನಿನಗಿಂತ ಉತ್ತಮರೂ ನಿನ್ನ ಸಹೋದರರೂ 
ಆಗಿದ್ದವರನ್ನು ವಧಿಸಿದಿ; ಆದುದರಿಂದ ಯಹೋವನು ನಿನ್ನ ಪ್ರಜೆಯನ್ನೂ ಹೆಂಡಿರು ಮಕ್ಕಳನ್ನೂ ಸರ್ವಸ್ಥವನ್ನೂ ಮಹಾಪತ್ತಿಗೆ ಗುರಿ 
ಮಾಡುವನು. ನಿನಗಾದರೋ ಕರುಳುಬೇನೆಯೆಂಬ ಕಠಿನ ರೋಗವು ಬಂದು ಬಹುದಿನಗಳವರೆಗೂ ಇದ್ದುಕಡೆಯಲ್ಲಿ ಅದರಿಂದ ನಿನ್ನ 
ಕರುಳುಗಳು ಹೊರಗೆ ಬೀಳುವವು ಎಂದು ತಿಳಿಸಿದನು.'' (ಪೂರ್ವಕಾಲವೃತ್ತಾಂತ ಭಾಗ-2; 21: 12-15) 

ಆ ಪತ್ರದಲ್ಲಿ ಬರೆದಿದ್ದುದೆಲ್ಲವೂ ಸಂಭವಿಸಿತು. ಮೊದಲು ಯಹೋರಾಮ್‌ನ ಸಾಮ್ರಾಜ್ಯವು ವಿದೇಶಿ ಆಕ್ರಮಣಕಾರರಿಂದ ನಾಶ 
ಹೊಂದಿತು. ಅವನ ಪತ್ನಿಯರನ್ನು ಕೂಡಾ ಶತ್ರುಗಳು ಸೆರೆಹಿಡಿದು ಕೊಂಡೊಯ್ದರು. ತರುವಾಯ ಅವನೂ ಕರುಳುರೋಗದಿಂದ ಸತ್ತನು. 

ಕೆಲವು ವರ್ಷಗಳ ಬಳಿಕ ಇಲ್ಯಾಸ್‌(ಅ) ಪುನಃ ಇಸ್ರಾಈಲ್‌ಗೆ ಬಂದರು. ಅವರು ಅಖ್ಯಬ್‌ ಮತ್ತವನ ಪುತ್ರ ಅಖ್ಲಿಯಾನನ್ನು 
ಸರಿದಾರಿಗೆ ತರಲು ನಿರಂತರ ಪ್ರಯತ್ನಿಸಿದರು. ಆದರೆ ಸಾಮಿರಿಯ್ಯಾ ರಾಜಕುಟುಂಬದಲ್ಲಿ ಮನೆ ಮಾಡಿಕೊಂಡಿದ್ದು ಕೆಡುಕುಗಳು 
ಯಾವ ರೀತಿಯಿಂದಲೂ ಹೋಗಲಿಲ್ಲ ಕಟ್ಟ ಕಡೆಗೆ ಇಲ್ಯಾಸ್‌ರ ಶಾಪ ಪ್ರಾರ್ಥನೆಯಿಂದ ಅಖ್ಯಬ್‌ನ ಮನೆತನವೇ ಅಳಿದು ಹೋಯಿತು. 
ತರುವಾಯ ಇಲ್ಯಾಸ್‌ರನ್ನು ಅಲ್ಲಾಹನು ಈ ಲೋಕದಿಂದ ಎತ್ತಿಕೊಂಡನು. ಈ ಘಟನೆಗಳ ವಿವರಗಳನ್ನು ಬೈಬಲ್‌ನ ಈ ಅಧ್ಯಾಯಗಳಲ್ಲಿ 
ನೋಡಬಹುದು. (1. ಅರಸುಗಳು: 17, 18, 19, 21 (2. ಅರಸುಗಳು: 1-2) (ಪೂರ್ವಕಾಲವೃತ್ತಾಂತ-21) 


ಕಾಂಡ - 23 


230 ತಷ್ಲೀಮುಲ್‌ ಕುರ್‌ಆನ್‌ 


pe 


Ler PENN ಇನೆ  ಂ7ೂ 244 ಹಿ 2 ೨೭ 1? 
SSM STAN SEA NSS SET OSE NHI 3 
BAUER AE 33 ಕೋರ್ಸ ನ (ಲಲಿ ಇ 
445 04 (ಇಟಿ ಜೌ ಕಿ ಜಟ ಜಟ A 


ಹೀಗೆ ಹೇಳಿದ್ದುದನ್ನು ಸ್ಥರಿಸಿರಿ, "ನೀವು ಭಯ ಪಡುವುದಿಲ್ಲವೇ? ನೀವು "ಬಅಲ'ನನ್ನು”' ಪ್ರಾರ್ಥಿಸುತ್ತೀರಾ? ಮತ್ತು 
ಅತ್ಯುತ್ತಮ ಸೃಷ್ಟಿಕರ್ತನಾಗಿರುವ ಹಾಗೂ ನಿಮಗೂ ನಿಮ್ಮ ಪೂರ್ವಜರಿಗೂ ಪ್ರಭುವಾಗಿರುವ ಅಲ್ಲಾಹನನ್ನು ಬಿಟ್ಟು 
ಬಿಡುತ್ತೀರಾ?' ಆದರೆ, ಅವರು ಇವರನ್ನು (ಇಲ್ಯಾಸರನ್ನು ಸುಳ್ಳಾಗಿಸಿಬಿಟ್ಟರು. ಅಂತೆಯೇ ಇನ್ನು ಖಂಡಿತವಾಗಿಯೂ 
ಅವರೆಲ್ಲರೂ ಶಿಕ್ಷೆಗಾಗಿ ಹಾಜರುಗೊಳಿಸಲ್ಪಡುವರು. ಆದರೆ ಅಲ್ಲಾಹನು ಆಯ್ಕೆ ಮಾಡಿದ್ದ ದಾಸರು ಇದಕ್ಕೆ 
ಹೊರತಾಗಿರುವರು” ಮತ್ತು ನಾವು ಇಲ್ಯಾಸರ ಶುಭ ಸ್ಥರಣೆಯನ್ನು ಅನಂತರದ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು” 


71. "“ಬಆ್‌ಲ್‌ನ ಶಬ್ದಕೋಶಾರ್ಥ ನಾಯಕೆ, ಮುಖಂಡ, ಒಡೆಯ ಎಂದಾಗಿದೆ. ಪತಿಗೂ ಈ ಪದವನ್ನು ಬಳಸಲಾಗುತ್ತದೆ. 
ಕುರ್‌ಆನಿನಲ್ಲೇ ಅನೇಕ ಕಡೆಗಳಲ್ಲಿ ಇದನ್ನು ಬಳಸಲಾಗಿದೆ. ಉದಾ: ಆಲ್‌ಬಕರ: 228, ಅನ್ನಿಸಾ: 127, ಹೂದ್‌: 72, ಅನ್ನೂರ್‌: 31. 
ಆದರೆ ಪ್ರಾಚೀನ ಕಾಲದ ಸಾಮೀ ಜನಾಂಗಗಳು ಈ ಪದವನ್ನು ಆರಾಧ್ಯ ಅಥವಾ ದೇವರು ಎಂಬರ್ಥದಲ್ಲಿ ಬಳಸುತ್ತಿದ್ದುವು, ಅವರು 
ಒಂದು ವಿಶಿಷ್ಟ ದೇವತೆಗೆ ಬಆ್‌ಲ್‌ ಎಂದು ಹೆಸರಿಟ್ಟಿದ್ದರು. ವಿಶೇಷವಾಗಿ ಲೆಬನಾನಿನ ಫನೀಕ್‌ (ದೇವು 10000110180) ಜನಾಂಗದ 
ಅತಿದೊಡ್ಡಗಂಡು ದೇವತೆ ಬಆ್‌ಲ್‌ ಆಗಿತ್ತು. ಅವನ ಪತ್ನಿಅಶಾರಾತ್‌ (ಸಿshಂtಂrth) ಅವರ ಅತಿ ದೊಡ್ಡದೇವಿಯಾಗಿದ್ದಳು. ಬಆ್‌ಲ್‌ 
ಎಂದರೆ ಸೂರ್ಯ ಅಥವಾ ಮುಶ್ಚರಿಯೋ ಮತ್ತು ಅಶಾರಾತ್‌ ಎಂದರೆ ಚಂದ್ರ ಅಥವಾ ಧ್ರುವ ನಕ್ಷತ್ರವೋ ಎಂಬ ವಿಷಯದಲ್ಲಿ 
ಸಂಶೋಧಕರ ನಡುವೆ ಭಿನ್ನಾಭಿಪ್ರಾಯವಿದೆ. ಒಟ್ಟಿನಲ್ಲಿಬೆಬಿಲೋನಿಯಾದಿಂದ ಈಜಿಪ್ಟ್‌ನ ವರೆಗಿನ ಇಡೀ ಮಧ್ಯ ಪೂರ್ವ ಪ್ರದೇಶದಲ್ಲಿ 
ಬಆ್‌ಲ್‌ನ ಆರಾಧನೆ ವ್ಯಾಪಕವಾಗಿತ್ತು. ವಿಶೇಷವಾಗಿ ಲೆಬನಾನ್‌, ಸಿರಿಯಾ ಮತ್ತು ಫೆಲೆಸ್ತೀನಿನ ಬಹುದೇವಾರಾಧಕ ಜನಾಂಗಗಳು 
ಅದರಲ್ಲಿಚೆನ್ನಾಗಿ ಮುಳುಗಿ ಬಿಟ್ಟಿದ್ದರು. ಬನೂ ಇಸ್ರಾಈಲರು ಈಜಿಪ್ಟ್‌ನಿಂದ ಹೊರಟ ಬಳಿಕ ಫೆಲೆಸ್ತೀನ್‌ ಮತ್ತು ಪೂರ್ವ ಜೋರ್ಡಾನ್‌ 
ನಲ್ಲಿ ಬಂದು ನೆಲೆಸಿದರು ಮತ್ತು ತೌರಾತ್‌ನ ಕಟ್ಟುನಿಟ್ಟಿನ ನಿಷೇಧಾಜ್ಞೆಗಳನ್ನು ಉಲ್ಲಂಘಿಸಿ ಈ ಬಹುದೇವಾರಾಧಕ ಜನಾಂಗಗಳೊಂದಿಗೆ 
ಮದುವೆ ಮತ್ತಿತರ ಸಾಮಾಜಿಕ ಸಂಬಂಧಗಳನ್ನು ಸ್ಥಾಪಿಸ ತೊಡಗಿದರು. ಇದರಿಂದಾಗಿ ಈ ವ್ಯಾಧಿ ಅವರಲ್ಲೂ ಹಬ್ಬಿತು. ಮೂಸಾ(ಅ) 
ಅವರ ಪ್ರಥಮ ಖಲೀಫ ಯೂಶಲ್‌ ಬಿನ್‌ನೂನ್‌ರ ನಿಧನಾನಂತರ ಈ ನೈತಿಕ ಮತ್ತು ಧಾರ್ಮಿಕ ಪತನವು ಬನೀ ಇಸ್ರಾಈಲರಲ್ಲಿ 
ಆರಂಭಗೊಂಡಿತೆಂದು ಬೈಬಲ್‌ ಹೇಳುತ್ತದೆ. ""ಈ ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೊಜಿಸಿ ಯಹೋವನ ದೃಷ್ಟಿಯಲ್ಲಿ 
ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯಹೋವನನ್ನು ಬಿಟ್ಟು ಅನ್ಯದೇವತೆಗಳನ್ನು ಅಂದರೆ ತಮ್ಮ, 
ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯಹೋವನನ್ನು ರೇಗಿಸಿದರು. ಅವರು ಯಹೋವನನ್ನು 
ಬಿಟ್ಟು ಅಷ್ಟೋರೆತ್‌ ಎಂಬ ದೇವತೆಗಳನ್ನು ಪೂಜಿಸುವವರಾದುದರಿಂದ ಯಹೋವನ ಕೋಪವು ಅವರ ಮೇಲೆ ಉರಿಯಹತ್ತಿತು.'' 
(ತೀರ್ಪುಗಳು, 2:11-13) “ಇಸ್ರಾಯೇಲ್ಯರು ಕಾನಾನ್ಯ, ಹಿತ್ತಿಯ, ಅಮೋರಿಯ, ಪೆರಿಜ್ಜೀಯ, ಹಿವ್ದಿಯ, ಎಬೂಸಿಯಾ ಎಂಬೀ 
ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯೆಯರನ್ನು ಅವರ ಕುಮಾರರಿಗೆ ಕೊಟ್ಟು 
ಅವರ ದೇವತೆಗಳನ್ನು ಸೇವಿಸಿದರು.'' (ತೀರ್ಪುಗಳು 3:5-6) ಆ ಕಾಲದಲ್ಲಿ ಇಸ್ರಾಈಲ್ಯರಲ್ಲಿ ಬಆ್‌ಲ್‌ನ ಪೂಜೆ ಯಾವ ರೀತಿ 
ನುಸುಳಿಕೊಂಡಿತ್ತೆಂದರೆ ಬೈಬಲ್‌ನ ಹೇಳಿಕೆ ಪ್ರಕಾರ, ""ಒಂದು ಗ್ರಾಮದಲ್ಲಿ ಬಚ್‌ಲ್‌ನ ಬಲಿ ಪೀಠವನ್ನು ಸ್ಥಾಪಿಸಲಾಗಿದ್ದು ಅದರ ಪೂಜೆ 
ನಡೆಯುತ್ತಿತ್ತು. ಇದನ್ನು ಸಹಿಸಲಾಗದ ದೇವಭಕ್ತನಾದ ಓರ್ವ ಇಸ್ರಾಈಲ್ಯನು ರಾತ್ರಿಹೊತ್ತು ಆ ಬಲಿಪೀಠವನ್ನು ಕೆಡವಿ ಹಾಕಿದನು. 
ಇದರಿಂದ ರೊಚ್ಚಿಗೆದ್ದ ಜನಸ್ತೋಮ ಆ ವ್ಯಕ್ತಿಯನ್ನು ಕೊಲ್ಲಬೇಕೆಂದು ಆಗ್ರಹಿಸಿದರು.'' (ತೀರ್ಪುಗಳು, 6:25-32) 

ಕೊನೆಗೆ ಸಾಮುವೇಲ್‌, ತಾಲೂತ, ದಾವೂದ್‌ ಮತ್ತು ಸುಲೈಮಾನ್‌(ಅ)ರವರು ಈ ಪರಿಸ್ಥಿತಿಯನ್ನು ಕೊನೆಗೊಳಿಸಿದರು. ಬನೀ 
ಇಸ್ರಾಈಲ್ಯರನ್ನು ಅವರು ಸಂಸ್ಕರಿಸಿದ್ದು ಮಾತ್ರವಲ್ಲ ತಮ್ಮ ಸಾಮ್ರಾಜ್ಯದಿಂದಲೇ ಬಹುದೇವಾರಾಧನೆ ಮತ್ತು ಮೂರ್ತಿ ಪೂಜೆಯನ್ನು 
ಹೇಳ ಹೆಸರಿಲ್ಲದಂತೆ ಅಳಿಸಿ ಬಿಟ್ಟರು. ಆದರೆ ಸುಲೈಮಾನ್‌(ಅ) ಅವರ ಕಾಲಾನಂತರ ಈ ಕೆಡುಕು ಪುನಃ ತಲೆಯೆತ್ತಿತು. ವಿಶೇಷವಾಗಿ 
ಉತ್ತರ ಫೆಲೆಸ್ತೀನಿನ ಇಸ್ರಾಈಲ್‌ ಸಾಮ್ರಾಜ್ಯವೇ ಬಆ್‌ಲ್‌ನ ಪೂಜೆಯ ಆಗರವಾಗಿ ಬಿಟ್ಟಿತು. 

72. ಅಂದರೆ ಆ ಜನಾಂಗದಲ್ಲಿಇಲ್ಫಾಸ್‌ರನ್ನುನಿರಾಕರಿಸದ ಮತ್ತು ಅಲ್ಲಾಹನು ತನ್ನದಾಸ್ಯಾರಾಧನೆಗಾಗಿ ಆಯ್ದುಕೊಂಡ ಜನರು 
ಮಾತ್ರ ಈ ಶಿಕ್ಷೆಯಿಂದ ಪಾರಾಗುವರು. 

73. ಬನೀ ಇಸ್ರಾಈಲರು ಇಲ್ಯಾಸ್‌(ಅ)ರನ್ನು ಎಷ್ಟೊಂದು ಸತಾಯಿಸಿದ್ದರೆಂಬ ವಿಷಯ ಮೇಲೆ ಪ್ರಸ್ತಾಪಿಸಲ್ಪಟ್ಟಿತು. ಆದರೆ ಆ 
ಬಳಿಕ ಅವರು ಎಷ್ಟು ಶ್ರೇಷ್ಠವಾಗಿ ಬಿಟ್ಟರೆಂದರೆ ಅವರಲ್ಲಿ ಮೂಸಾರ ನಂತರ ಅವರನ್ನು ಮಹಾನ್‌ ವ್ಯಕ್ತಿಯೆಂದು ನಂಬದವರು ಬಹಳ 
ವಿರಳವಾದರು. ಒಂದು ಪುಷ್ಪಕ ವಿಮಾನದಲ್ಲಿ ಅವರನ್ನು ಮೇಲೆಕೈತ್ತಲಾಯಿತೆಂದೂ ಅವರು ಪುನಃ ಮರಳಿ ಬರುವರೆಂದೂ ಅವರಲ್ಲಿ 
ಪ್ರಚಾರವಾಯಿತು. (2.ಆಅರಸುಗಳು, ಸಂಪುಟ 2, 1-2) ` 


ಕಾಂಡ - 23 


231 
37. ಅಸ್ಪಾಹ್ಲಾತ್‌ 


ಬಕರಾ ೫; ಟ್ರಾ 
ಬಚಚ ಲ ಚ. ಸರಿಯ 8 5); 


HEL MS OHSS Ns SS le SSE so Lb 
SNL OM lo AS ddhds PAPA) 


ಇಲ್ಯಾಸರ ಮೇಲೆ ಸಲಾಮ್‌ (ಶುಭಾಶಯ) ಇದೆ.* ನಾವು ಪುಣ್ಯಕಾರ್ಯವೆಸಗುವವರಿಗೆ ಇಂತಹದೇ ಸತ್ನಲ 
ವನ್ನೀಯುತ್ತೇವೆ. ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಕವಿಶ್ಚಾಸಿ ದಾಸರಲ್ಲಾಗಿದ್ದರು. 

(133-138) 'ಲೂತರೂ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿದ್ದರು. ನಾವು ಅವರನ್ನೂ ಹಿಂದೆ 
ಉಳಿದುಕೊಂಡವರಲ್ಲಾಗಿದ್ದ ಓರ್ವ ವೃದ್ಧೆಯ ಹೊರತು,” ಅವರ ಮನೆಯವರೆಲ್ಲರನ್ನೂ ರಕ್ಷಿಸಿದ ಸಂದರ್ಭವನ್ನು 
ಸ್ಥರಿಸಿರಿ. ಉಳಿದೆಲ್ಲರನ್ನುನಾವು ನಾಶಗೊಲಿಸಿಬಿಟ್ಟೆವ. ಇಂದು ನೀವು ಅವರ ಪಾಳುಬಿದ್ದ ನಾಡುಗಳಿಂದ ಹಗಲಿರುಳು. 
ಹಾದು ಹೋಗುತ್ತೀರಿ.” ನಿಮಗೆ ಬುದ್ಧಿ ಬರುವುದಿಲ್ಲವೇ? 

(139-148) ನಿಶ್ಚಯವಾಗಿ ಯೂನುಸರೂ ಸಂದೇಶವಾಹಕರಲ್ಲಾಗಿದ್ದರು.?' ಅವರು ತುಂಬಿದ ನಾವೆಯ 


ಬೈಬಲ್‌ನಮಲಾಕೀಗ್ರಂಥದಲ್ಲಿಹೀಗೆ ಬರೆಯಲಾಗಿದೆ- ""ನಾನು ಬಂದು ದೇಶವನ್ನುಶಾಪದಿಂದ ಹತಮಾಡದಂತೆ ಯೆಹೋವನ 
ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲೀಯನನ್ನುನಿಮ್ಮಬಳಿಗೆ ಕಳುಹಿಸುವನು.'' 
(ಮಲಾಕಿಯ, 4:5) ಯಹ್ಯಾ ಮತ್ತು ಈಸಾ(ಅ) ಅವರ ಕಾಲದಲ್ಲಿ ಯಹೂದ್ಯರು ಮೂವರು ಬರುವುದನ್ನು ನಿರೀಕ್ಷಿಸುತ್ತಿದ್ದರು. ಒಂದು 
ಇಲ್ಯಾಸ್‌(ಅ) ಇನ್ನೊಂದು ಮಸೀಹ್‌(ಅ) ಮತ್ತೊಂದು "ಆ ಪ್ರವಾದಿ' [ಮುಹಮ್ಮದ್‌(ಸ] ಯಹ್ಯಾ(ಅ) ಪ್ರವಾದಿಯಾಗಿ ನೇಮಕಗೊಂಡು 
ಜನರಿಗೆ ಪವಿತ್ರ ಸ್ನಾನ ಮಾಡಿಸಲಾರಂಭಿಸಿದಾಗ ಯಹೂದಿ ವಿದ್ವಾಂಸರು ಅವರ ಬಳಿಗೆ "ನೀನು ಮಸೀಹ್‌ ಆಗಿರುವೆಯಾ' ಎಂದು 
ಕೇಳಿದರು. ಅವರು ಅಲ್ಲವೆಂದಾಗ ನೀನು ಏಲಿಯಾನೇ ಎಂದು ಕೇಳಿದರು. ಆಗಲೂ ಅವರು ಅಲ್ಲವೆಂದಾಗ, ಅವರು, ಹಾಗಾದರೆ 
ನೀನು ಆ ಪ್ರವಾದಿಯಾ ಎಂದು ಕೇಳಿದರು. ನೀನು ಮಸೀಹನು ಅಲ್ಲಏಲಿಯಾನು ಅಲ್ಲ ಮತ್ತು ಆ ಪ್ರವಾದಿಯೂ ಅಲ್ಲಬೆಂದಿರುವಾಗ 
ಈ ಪವಿತ್ರ ಸ್ನಾನವನ್ನು ಏಕೆ ಮಾಡಿಸುತ್ತಿ. (ಯೋಹಾನ, 1:19-26) 

ಕೆಲವು ಸಮಯದ ಬಳಿಕ ಈಸಾ(ಅ) ತಮ್ಮ ದೌತ್ಯ ನಿರ್ವಹಿಸಲು ಆರಂಭಿಸಿದಾಗ ಬಹುಶಃ ಏಲಿಯಾ ಪ್ರವಾದಿ ಬಂದಿದ್ದಾರೆಂಬ 
ವಿಷಯ ಪ್ರಜಾರಗೊಂಡಿತು. (ಮಾರ್ಕ, 6: 14-15). ಈಸಾರ ಅನುಯಾಯಿಗಳಲ್ಲೂ ಇದು ಪ್ರಚಾರವಾಯಿತು. ಆದರೆ ಈಸಾ(ಅ) 
ಈ ರೀತಿ ಹೇಳೀ ಅವರ ತಪ್ಪುಕಲ್ಪನೆಗಳನ್ನು ದೂರಗೊಳಿಸಿದರು- ಏಲಿಯಾ ಬಂದು ಬಿಟ್ಟಿದ್ದಾರೆ. ಜನರು ಅವರನ್ನು ಗುರುತಿಸಲಿಲ್ಲ 
ಅವರೊಂದಿಗೆ ಬಹಳ ಕೆಟ್ಟದಾಗಿ ವರ್ತಿಸಿದರು. ಇದರಿಂದ ಹವಾರಿಗಳಿಗೆ, ಬಂದಿದ್ದವರು ಯಹ್ಯಾ ಆಗಿದ್ದರೇ ಹೊರತು 800 ವರ್ಷಗಳ 
ಹಿಂದೆ ಗತಿಸಿದ ಇಲ್ಯಾಸ್‌ ಅಲ್ಲವೆಂದು ತಿಳಿಯಿತು. (ಮತ್ತಾಯ, 11:14, 17:10-13) 

74. ಮೂಲದಲ್ಲಿ ರನ "ಸಲಾಮುಲ್‌ ಅಲಾ ಇಲ್ಯಾಸೀನ್‌' ಎಂಬ ಪದಗಳಿವೆ. ಇಬ್ರಾಹೀಮ್‌ರಿಗೆ ಅಬ್ರಹಾಂ 
ಎಂಬ ಹೆಸರಿರುವಂತೆ ಇದು ಇಲ್ಯಾಸ್‌ರ ಇನ್ನೊಂದು ಹೆಸರಾಗಿದೆಯೆಂದು ಕೆಲವು ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಇನ್ನು ಕೆಲವು 
ವ್ಯಾಖ್ಯಾನಗಾರರ ಪ್ರಕಾರ, ಅರಬರಲ್ಲಿ ಹಿಬ್ರೂ ಹೆಸರುಗಳ ವಿವಿಧ ಉಚ್ಛಾರಗಳಿದ್ದು.. ಉದಾ: ಮೀಕಾಲ್‌ ಮತ್ತು ಮೀರಾಶಲ್‌ 
ಎರಡೂ ಒಬ್ಬನೇ ದೇವಚರನಿಗೆ ಹೇಳಲಾಗುತ್ತಿತ್ತು, ಇಲ್ಯಾಸ್‌ರ ಹೆಸರೂ ಅದೇ ರೀತಿಯಾಗಿದೆ. ತೂರ್‌ ಸೀನಾಯ್‌ ಮತ್ತು ತೂರ್‌ 
ಸೀನೀನ್‌ ಎಂಬ ಒಂದೇ ಪರ್ವತದ ಹೆಸರೆಂದು ಕುರ್‌ಆನಿನಲ್ಲೇ ಹೇಳಲಾಗಿದೆ. 

75. ಇದು ಲೂತ್‌ರ ಪತ್ನಿಯಾಗಿದ್ದಳು. ಹಿಜ್ರತ್‌ನ ಆಜ್ಞೆ ದೊರೆತಾಗ | ಪತಿಯೊಂದಿಗೆ ಹೋಗದೆ ತನ್ನ ಜನಾಂಗದ 
ಜೊತೆಯಲ್ಲಿದ್ದುದರಿಂದ ಶಿಕ್ಷೆಗೆ ಗುರಿಯಾದಳು. 

96. ಇದು, ಕುಠೈಶ್‌. ವರ್ತಕರು ಸಿರಿಯಾ, ಫೆಲೆಸ್ತಿನ್‌ಗಳತ್ತ ಹೋಗುವಾಗ ಲೂತ್‌ರ ಜನಾಂಗದ ನಾಶಗೊಂಡ ಪ್ರದೇಶಗಳಿಂದ 
ರಾತ್ರಿ- ಹಗಲುಗಳಲ್ಲಿಹಾದು ಹೋಗುತ್ತಿದ್ದರು. ಹೋಗುತ್ತಿದ್ದರೆಂಬುದರ ಕಡೆಗೆ ಸೂಚನೆ. 

77. ಇದು ಕುರ್‌ಅನಿನಲ್ಲಿಯೂನುಸ್‌ರ ಹೆಸರು ಬಂದಿರುವ ಮೂರನೆ ಸ್ಥಳವಾಗಿದೆ. ಈ ಮುಂಚೆ ಯೂನುಸ್‌ ಮತ್ತು ಅಲ್‌ 
ಅಂಜಿಯಾ ಅಧ್ಯಾಯಗಳಲ್ಲಿ ಅವರ ಪ್ರಸ್ತಾಪ ಬಂದಿದೆ. ಅಲ್ಲಿ ನಾವು ಅದನ್ನು ವಿವರಿಸಿದ್ದೇವೆ. ನೋಡಿರಿ (ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-2, ಯೂನುಸ್‌ ಟಿಪ್ಪಣಿ: 98-100, ಸಂಪುಟ-3, ಅಲ್‌ ಅಂಬಿಯಾ, ಟಿಪ್ಪತೆ: 82-85) 


ಕಾಂಡ - 23 


232 ತಪ್ಪೀಮುಲ್‌ ಕುರ್‌ಆನ್‌ 


4 


೨] ಸೊಳ ನ ಲ ಯೇಪಿತೆ 22 TS ಡ್‌ ಜನೋ ಉಚೆ 
XG ಕಗ ಲ TNS TT 
WR AL ಷರ 2, ಈ ಹಿ je. AE Ss ;&ಿ $ ಟಿ; 55 


Ca hd 

ಕಡೆಗೆ ಓಡಿದ Ma ಸರಸರ ತರುವಾಯ ಅದೃಷ್ಟ ಚೀಟಿ. ಹಾಕುವುದರಲ್ಲಿ ಗ ಅದರಲ್ಲಿ 
ಸೋತರು. ಕೊನೆಗೆ ವೂನು ಅವರನ್ನು ನುಂಗಿಬಿಟ್ಟಿತು ಮತ್ತು ಅವರು ನಿಂದ್ಯ ರಾಗಿದ್ದರು.” ಆಗ ಅವರು ದೇವಸ್ತುತಿ 
ಮಾಡುವವರಾಗಿಲ್ಲದಿರುತ್ತಿದ್ದರೆ? ಷ ಪುನರುತ್ಥಾನ ದಿನದವರೆಗೂ ಅದೇ ಮಿನಿನ ಹೊಟ್ಟೆಯೊಳಗೆ ಇರುತ್ತಿದ್ದರು. 
ಕೊನೆಗೆ ನಾವು ಅವರನ್ನು ಬಹಳ ಕ್ಷೀಣಾವಸ್ಥೆಯಲ್ಲಿ ಒಂದು ಸಮತಟ್ಟಾದ ನೆಲಕ್ಕೆ ಎಸೆದು 'ಬಟ್ಟಿವು? ಮತ್ತು ಅದರಲ್ಲಿ 
ಬಳ್ಳಿಗಳಿರುವ ಗಿಡವೊಂದನ್ನು ಬೆಳೆಸಿದೆವು. ಆ ಬಳಿಕನಾವು ಅವರನ್ನು! ಒಂದು ಲಕ್ಷ ಅಥವಾ. ಅದಕ್ಕಿಂತಲೂ ಅಧಿಕ 


78. ಮೂಲದಲ್ಲಿ "ಅಬಕ' ಎಂಬ ಪದ ಬಳಕೆಯಾಗಿದೆ. ಇದನ್ನು ಅರಬಿಯಲ್ಲಿ ಒಡೆಯನಿಂದ ಓಡಿ ಹೋದ ಗುಲಾಮನಿಗೆ 
ಬಳಸಲಾಗುತ್ತದೆ. "ಇಬಾಕ್‌' ಎಂದರೆ ಗುಲಾಮನು ತನ್ನ ಒಡೆಯನಿಂದ ಬಡ ಹೋಗುವುದು. (ಲಿಸಾನುಲ್‌ ಅರಬ್‌) 

79. ಈ ವಾಕ್ಯಗಳನ್ನು ಅವಲೋಕಿಸಿದಾಗ ನಿಜಸ್ಥಿತಿ ಹೀಗಿರಬಹುದೆಂದು ಭಾಸವಾಗುತ್ತದೆ. 

ಬಯೂನುಸ್‌(ಆ) ಹತ್ತಿದ್ದ ನಾವೆಯು ತನ್ನ ಅವಕಾಶಕ್ಕಿಂತ ಹೆಚ್ಚು ಜನರನ್ನು ತುಂಬಿಕೊಂಡಿತ್ತು 

2) ನಾವೆಯು ಭಾರದಿಂದ ಮುಳುಗುವ ಸ್ಥಿತಿಯಲ್ಲಿದ್ದು ಪ್ರಯಾಣಿಕರು ಪ ಪ್ರಾಣಾಪಾಯಕ್ಕೆ ಸಿಲುಕಿದ್ದಂತಹ ಸಮಯದಲ್ಲಿ 
ನಾವೆಯೊಳಗೆ ಚೀಟಿ ಎತ್ತಲಾಗಿತ್ತು. ಚೀಟಿಯಲ್ಲಿಯಾರ ಹೆಸರು ಬರುತ್ತದೋ ಅವರನ್ನು ನೀರಿಗೆಸೆಯುವುದು ಅದರ ಉದ್ದೇಶವಾಗಿತ್ತು. 

3) ಚೇಟಿಯಲ್ಲಿಯೂನುಸ್‌(ಅ)ರ ಹೆಸರು ಬಂತು. ಅವರನ್ನು ನೀರಿಗೆಸೆಯಲಾಯುತು. ಒಂದು ಮೀನು ಅವರನ್ನು ನುಂಗಿತು. 

4) ಯೂನುಸ್‌ರು ತಮ್ಮ ಒಡೆಯ(ಅಲ್ಲಾಹ್‌)ನ ಅನುಮತಿಯಿಲ್ಲದೆ ತಮ್ಮ ಕಾರ್ಯಕ್ಷೇತ್ರದಿಂದ ಓಡಿ ಹೋಗಿದ್ದ ಕಾರಣ 
ಅವರು ಈ ಸತ್ವ ಪರೀಕ್ಷೆಗೆ ಗುರಿಯಾದರು. 'ಅಬಕ' ಎಂಬ ಪದ ಇದನ್ನೇ ಸೂಚಿಸುತ್ತದೆ. ಅಜರ ವಿವರಣೆಯನ್ನು 78ನೇ ಟಿಪ್ಪೆಕೆಯಲ್ಲಿ 
ಕೊಡಲಾಗಿದೆ. ಸಮುಲೀಮ್‌' ಎಂಬ ಪದವೂ ಇದೇ ಅರ್ಥದಲ್ಲಿದೆ. ತನ: ನ್ನತಖ್ಪನಿಂಬಾಗಿ ತಾನೇ ತನ್ನ ಅಭಿಶಾಪ ಪಕ್ಕೆ ಅರ್ಹನಾದ ವ್ಯಕ್ತಿಯನ್ನು 
“ಮುಲೀಮ್‌' ಎನ್ನಲಾಗುತ್ತದೆ. ಅವನನ್ನು ಯಾರಾದರೂ ಶಪಿಸಿದರೂ ಶಪಿಸದಿದ್ದರೂ ಸರಿ. 

80. ಇದಕ್ಕೆ ಎರಡು ಅರ್ಥಗಳಿವೆ. ಇಲ್ಲಿ ಎರಡನ್ನೂ ಉದ್ದೇಶಿಸಲಾಗಿದೆ. ಒಂದನೆಯದಾಗಿ, ಯೂನುಸ್‌(ಅ) ಅಲ್ಲಾಹನನ್ನು 
ಕಡೆಗಣಿಸಿದ ವ್ಯಕ್ತಿಯಾಗಿರಲಿಲ್ಲ ಅವರು ಆತನನ್ನು  ಸ್ತುತಿಸುವವರಲ್ಲಾಗಿದ್ದರು. ಎರಡನೆಯದಾಗಿ, ಅವರು ಮೀನಿನ ಹೊಟ್ಟೆಯೊಳಗೆ. 
ಹೋದಾಗ ಅಲ್ಲಾಹನ ಕಡೆಗೇ ಮರಳಿ ಅವನನ್ನು: ಸ್ತುತಿಸ ತೊಡಗಿದರು. ಅಲ್‌ ಅಂಬಿಯಾ ಅಧ್ಯಾಯದಲ್ಲಿಹೀಗಿದೆ- ಗಾಥಾಂಧಕಾರದಲ್ಲಿ 
ಅವರು, ln Se Ta ಸ್‌ “ನಿನ್ನ ಹೊರತು ಅನ್ಯ ಆರಾಧ್ಯರಿಲ್ಲ ನೀನು ಪರಮ 
ಪಾವನನು. ಖಂಡಿತವಾಗಿಯೂ ನಾನೇ ತಪ್ಪಿತಸ್ಥನಾಗಿದ್ದೆ? ಎಂದು ಕೂಗಿದರು. 

81. ಆ ಮೀನು ಅಂತ್ಯ ದಿನದ ವರೆಗೂ ಬದುಕಿದ್ದು ಯೂನುಸ್‌(ಆಅ ಅದರ ಹೊಟ್ಟೆಯಲ್ಲಿ ಜೀವಂತ ಇರುತ್ತಿದ್ದರು ಎಂದು 
ಇದರರ್ಥವಲ್ಲ ನಿಜವಾಗಿ, ಕಿಯಾಮತ್‌ನ ವರೆಗೂ ಮೀನಿನ ಹೊಟ್ಟೆಯೇ ಅವರ ಸಮಾಧಿಯಾಗಿರುತ್ತಿತ್ತಂದು ಇದರರ್ಥ. ಸುಪ್ರಸಿದ್ಧ 
ಕುರ್‌ಆನ್‌ ವ್ಯಾಖ್ಯಾನಕಾರರಾಗಿದ್ದ ಕತಾದ ಈ ವಚನಕ್ಕೆ ಇದೇ ಅರ್ಥ ನೀಡಿದ್ದಾರೆ.(ಇಬ್ನು ಜರೀರ್‌) 

82. ಅರ್ಥಾತ್‌ ಯೂನುಸ್‌ (ಅ) ಓರ್ವ ವಿಶ್ವಾಸಿ ಮತ್ತು ವಿಧೇಯ ದಾಸನಂತ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅವನನ್ನು; ಸ್ತುತಿಸಿದಾಗ 
ಅಲ್ಲಾಹನ ಅಪ್ಪಣೆಯಂತೆ ಆ ಮೀನು ಅವರನ್ನು ದಡಕ್ಕೆ ಉಗುಳಿ ಬಿಟ್ಟಿತು. ದಡವು ಒಂದು ಬಟ್ಟ ಬಯಲಾಗಿತ್ತು. ಅವರಿಗೆ ಆಶ್ರಯ 
ನೀಡಬಲ್ಲ ಯಾವ ವಸ್ತುವೂ ಅಲ್ಲಿರಲಿಲ್ಲ ಆಹಾರ ಪದಾರ್ಥಗಳೂ ಲಭ್ಯವಿರಲಿಲ್ಲ 

ಇಲ್ಲಿ ವಿಚಾರವಾದಿಗಳೆಂದು ಹೇಳಿಕೊಳ್ಳುವ ಅನೇಕ ಮಂದಿ, ಮಾನವ ಮೀನಿನ ಹೊಟ್ಟೆಗೆ ಹೋಗಿ ಬದುಕಿ ಉಳಿಯುವುದು 
ಅಸಂಭವವೆಂದು ವಾದಿಸುತ್ತಾರೆ. ಆದರೆ ಅವರ ವಾದವನ್ನು ಖಂಡಿಸುವಂತಹ ಒಂದು ಘಟನೆ ಕಳೆದ ಶತಮಾನದಲ್ಲಿ ವಿಚಾರವಾದದ 
ಕೇಂದ್ರ(ಇಂಗ್ಲೆಂಡ್‌)ದ ಸಮುದ್ರ ತೀರದಲ್ಲಿನಡೆಯಿತು. 1891ರ ಆಗಸ್ಟ್‌ನಲ್ಲಿ “ಸ್ಟಾರ್‌ ಆಫ್‌ ದಿ ಈಸ್ಟ್‌' ಎಂಬ ಹಡಗಿನಲ್ಲಿತಿಮಿಂಗಿಲದ 
ಬೇಟೆಗೆಂದು ಕೆಲವು ಮೀನುಗಾರರು ಆಳ ಸಮುದ್ರಕ್ಕೆ ಹೋದರು. ಅಲ್ಲಿ ಅವರು 20 ಅಡಿ ಉದ್ವ 5 ಅಡಿ ಅಗಲ ಮತ್ತು 100ಟನ್‌ 
ಭಾರದ ಒಂದು ದೈತ್ಯ ಗಾತ್ರದ ಮೀನನ್ನು ಗಾಯಗೊಳಿಸಿದರು. ಅವರು ಅದರೊಂದಿಗೆ ಹೋರಾಡುತ್ತಿದ್ದ ಹಾಗೆ ಜೇಮ್ಸ್‌ ಹಾರ್ಟ್‌ಲೇ 
ಎಂಬ ಮೀನುಗಾರನನ್ನು ಅದು ನುಂಗಿ ಬಿಟ್ಟಿತು. ಮಾರನೆಯ ದಿನ ಅದೇ ಮೀನು ಅವರಿಗೆ ಸತ್ತ ಸ್ಥಿತಿಯಲ್ಲಿ ಸಿಕ್ಕಿತು. ರವರು ಬಹಳ 
ಪ್ರಯಾಸದಿಂದ ಅದನ್ನು' ಹಡಗಿಗೇರಿಸಿದರು. ಅವರು ಆದರ ಹೊಟ್ಟೆ ಸೀಳಿದಾಗ ಹಾರ್ಟ್‌ಲೇ ಆಶ್ಚರ್ಯಕರ ರೀತಿಯಲ್ಲಿ ಜೀವಂತ 
ಹೊರಬಂದರು. ಆತ ಮೇನಿನ ಹೊಟ್ಟೆಯಲ್ಲಿ ಪೂರ್ತಿ 60 ಗಂಟೆಗಳ. ಕಾಲ ಇದ್ದ (ಉರ್ದು ಡೈಜಿಸ್ಟ್‌ ಫೆಬ್ರವರಿ 1964) ಸಾಮಾನ್ಯ 
ಸ್ಥಿತಿಯಲ್ಲಿ ಬ್ಲಿಲದು. ಸಾಧ್ಯವಾದರೆ ವಿಶೇಷ ಸ್ಥಿತಿಯಲ್ಲಿ ಅಲ್ಲಾಹನ ಪವಾಡದಂತೆ, ಹೀಗೆ ಸಂಭವಿಸುವುದು ಸಾಧ್ಯವಾಗುವುದು ಹೇಗೆ? 

83. RS ಹಿ "ಶಜರತುಮ್ಮಿಂಯಕ್ಷೀನ್‌' ಮೂಲ ಪದಗಳಾಗಿವೆ. ಯಾವುದೇ ಕಾಂಡದ ಮೇಲೆ ನಿಂತಿರದ ಮರಕ್ಕೆ ಅರಬಿ 


ಕಾಂಡ-23 


37. ಅಸಾಥಾತ್‌ 233 
ಲ 


2 BIKE 9 ಎಬ ಸಿ “ಜೀ LE ನ AD 
680/1 SED LHI REL Os) 45584465 ಯ) 
ಸಂಖ್ಯೆಯ ಜನರ ಕಡೆಗೆ ಕಳುಹಿಸಿದೆವು.*" ಅವರು ಸತ್ಯವಿಶ್ನಾಸವನ್ನು ಸ್ವೀಕರಿಸಿದರು ಮತ್ತು ನಾವು ಅವರನ್ನು ಒಂದು 
ನಿಶ್ಚಿತ ಕ ವರೆಗೆ ಉಳಿಸಿದೆವು.* 


ಎಪಿ) 22 ಶಪ್ರಂಷಂಎಂ ಷಂ  ್ಲ್ಲ ಎ 
ಭಾಷೆಯಲ್ಲಿಯಕ್ತೀನ್‌ 0೩ ಎನ್ನುತ್ತಾರೆ. ಅದು ಕುಂಬಳ, ಕಲ್ಲಂಗಡಿ, ಸೌತೆಕಾಯಿಗಳಂತೆ ಬಳ್ಳಿಯನ್ನುವಸ್ತರಿಸುತ್ತಾ ಬೆಳೆಯುತ್ತದೆ. ಅಲ್ಲಿ 
ಒಂದು ಬಳ್ಳಿ ಪವಾಡ ಸದೃಶ ರೀತಿಯಲ್ಲಿ ಹುಟ್ಟಿ ಬಂದಿತ್ತು. ಅದರ ಎಲೆಗಳು ಪ್ರ ಪ್ರವಾದಿ ಯೂನುಸ್‌ ರಿಗೆ ನೆರಳು ನೀಡಿದುವು. ಅದರ 
ಹಣ್ಣುಗಳು ಆಹಾರವೂ ಜಾನೀಯವೂ ಆಗಿ ಅವರಿಗೆ ನೆರವಾಯಿತು. 

84. "ಒಂದುಲಕ್ಷಅಥವಾಅದಕ್ಕಿಂತಹೆಚ್ಚು? ಎಂದು ಹೇಳಿರುವುದು ಅಲ್ಲಾಹನಿಗೆಸಂಖ್ಯೆ ೈ ಬಗ್ಗೆ ಖಾತ್ರಿಯಿಲ್ಲವೆಂದಲ್ಲ ಯಾರಾದರೂ 
ಅವರ ಗ್ರಾಮವನ್ನು ನೋಡಿದರೆ ಒಂದು ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚೇ ಇರಬಹುದೆಂದು ಅಂದಾಜಿಸಬಲ್ಲನೆಂದು ಇದರರ್ಥ. ಯೂನುಸ್‌ರು 
ಬಿಟ್ಟುಹೋದ ಪಟ್ಟಣ ಬಹುಶಃ ಅದೇ ಆಗಿತ್ತು. ಅವರು ಹೋದ ಬಳಿಕ ತಮ್ಮ ಮೇಲೆ ಯಾತನೆ ಎರಗಲು ಬರುತ್ತಿರುವುದನ್ನು ಕಂಡ 
ಅಲ್ಲಿನ ಜನರು ಪಶ್ಚಾತ್ಮಾಪ ಪಟ್ಟು ಮರಳಿದರು. ಆಗ ಅಲ್ಲಾಹನು ಅದನ್ನು ಸ್ವೀಕರಿಸಿ ಯಾತನೆಯನ್ನು ನೀಗಿಸಿದನು. ತರುವಾಯ ಆ 
ಜನತೆ ಪ್ರವಾದಿಯ ಮೇಲೆ ವಿಶ್ವಾನ ತಾಳಿ ಅಧಿಕೃತವಾಗಿ ಮುಸ್ಲಿಮರಾಗಲೆಂದು ಯೂನುಸ್‌(ಆರನ್ನು ಪುನಃ ಅಲ್ಲಿಗೆ ಕಳಿಸಲಾಯಿತು. 
ಯೂನುಸ್‌ ಅಧ್ಯಾಯದ 98ನೇ 'ಸೂಕ್ತವನ್ನು ನೋಡಿದರೆ ಈ ವಿಷಯವನ್ನು ಗ್ರಹಿಸಬಹುದು. 

85. ಯೂನುಸ್‌ರ(ಅ) ಕತೆಗೆ ಸಂಬಂಧಿಸಿ ಯೂನುಸ್‌ ಮತ್ತು ಅಲ್‌ ಅಂಬಿಯಾ ಅಧ್ಯಾಯದಲ್ಲಿ ನಾವು ಮಾಡಿರುವ 
ವ್ಯಾಖ್ಯಾನಕ್ಕೆ ಕೆಲವರು ಆಕ್ಷೇಪವೆತ್ತಿದ್ದಾರೆ. ಆದ್ದರಿಂದ ಪೂರ್ವ ವ್ಯಾಖ್ಯಾನಗಾರರ ಹೇಳಿಕೆಗಳನ್ನು ಉಲ್ಲೇಖಿಸುವುದು ಸೂಕ್ತವೆನಿಸುತ್ತದೆ. 

ಪ್ರಸಿದ್ಧ ಕುರ್‌ಆನ್‌ ವ್ಯಾಖ್ಯಾನಗಾರರಾದ ಕತಾದದವರು ಯೂನುಸ್‌ ಅಧ್ಯಾಯದ 98ನೇ ವಚನದ ವ್ಯಾಖ್ಯಾನದಲ್ಲಿ ಹೀಗೆ 
ಹ ಸತ್ಯನಿಷೇಧ ಕೈಗೊಂಡಿದ್ದ ಒಂದು ಜನತೆಯನ್ನು, ಅವರಿಗೆ ಶಿಕ್ಷೆ ಎರಗಿದ ಬಳಿಕ ವಿಶ್ವಾಸ ತಾಳಿದ್ದಕ್ಕಾಗಿ ಬಿಟ್ಟು 'ಬಿಡಲಾಗಿಲ್ಲ 
ಆದರೆ ಯೂನುಸ್‌ನ ಜನಾಂಗವು ಇದಕ್ಕೆ ಅಪವಾದವಾಗಿದೆ. ಅವರು ತಮ್ಮ ಪ್ರವಾದಿಯನ್ನು ಹುಡುಕಿದರೂ ಅವರಿಗೆ ಸಿಗಲಿಲ್ಲ ಇನ್ನು 
ತಮ್ಮ ಮೇಲೆ ಶಿಕ್ಷೆ ಶೀಘ್ರವೇ ಎರಗಲಿದೆಯೆಂದು ಅವರು ಭಾವಿಸಿದಾಗ ಅಲ್ಲಾಹನು ಅವರ ಮನದೊಳಗೆ ತೌಬಾ(ಪಶ್ಚಾಶ್ತಾಪುವನ್ನು 
ಹಾಕಿ ಬಿಟ್ಟನು. (ಇಬ್ನುಕಸೀರ್‌, ಭಾಗ- 2 ಪುಟ-433) 

ಈ ವಚನವನ್ನು ವ್ಯಾಖ್ಯಾನಿಸುತ್ತಾ ಅಲ್ಲಾಮ ಅಲೂಸಿ ಹೀಗೆ ಬರೆಯುತ್ತಾರೆ- ಯೂನುಸ್‌ರನ್ನು ಮೌಸಿಲ್‌ ಪ್ರದೇಶದ ನೈನವಾದ 
ಕಡೆಗೆ ಕಳಿಸಲಾಗಿತ್ತು. ಆ ಜನತೆ ಸತ್ಯನಿಷೇಧಿಗಳೂ ಬಹುದೇವಾರಾಧಕರೂ ಆಗಿದ್ದರು. ಆವರಿಗೆ ಯುನುಸ್‌ರು ಏಕದೇವನಾದ ಅಲ್ಲಾಹನ 
ಮೇಲೆ ವಿಶ್ವಾಸವಿರಿಸುವಂತೆ ಮತ್ತು ಮೂರ್ತಿಪೂಜೆಯನ್ನುತೊರೆಯುವಂತೆ ಕರೆ ನೀಡಿದಾಗ ಅವರು ನಿರಾಕರಿಸಿ ಬಿಟ್ಟರು ಮತ್ತು ಅವರನ್ನು 
ಸುಳ್ಳಾಗಿಸಿದರು. ಮೂರು ದಿವಸದ ಬಳಿಕ ಅವರ ಮೇಲೆ ಯಾತನೆ ಎರಗುವುದಾಗಿ ಯೂನುಸ್‌ ಎಚ್ಚರಿಸಿದರು. ಮೂರನೆಯ ದಿವಸ 
ಬರುವುದಕ್ಕೆ ಮುಂಚೆಯೇ ಅರ್ಧರಾತ್ರಿಯಲ್ಲಿ ಅವರು ಊರು ಬಿಟ್ಟು ಪಲಾಯನ ಮಾಡಿದರು. ಹಗಲು ಹೊತ್ತಿನಲ್ಲಿ ಯಾತನೆಯು 
ಅವರಿಗೆ ಹತ್ತಿರವಾಯಿತು........ ತಮ್ಮವಿನಾಶ ಸಮೀಪಿಸಿತೆಂದು ಅವರಿಗೆ ಖಾತ್ರಿಯಾಯಿತು. ಆಗ ಅವರು ಪ್ರವಾದಿಯನ್ನುಹುಡುಕ 
ತೊಡಗಿದರು. ಆದರೆ ಅವರು ಸಿಗಲಿಲ್ಲ ಕೊನೆಗೆ ಅವರೆಲ್ಲ ತಮ್ಮ ಮಕ್ಕಳು ಮತ್ತು ಜಾನುವಾರುಗಳೊಂದಿಗೆ ಮರುಭೂಮಿಗೆ ತೆರಳಿ 
ಈಮಾನ್‌ ಮತ್ತು ತೌಬಾವನ್ನು ಪ್ರಕಟಿಸಿದರು....... ಅಲ್ಲಾಹನು ಅವರ ಮೇಲೆ ದಯೆ ತೋರಿ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. 

(ರೂಹುಲ್‌ ಮನಿ, ಭಾಗ-11, ಪುಟ-170) 

ಅಲ್‌ ಅಂಬಿಯಾ ಅಧ್ಯಾಯದ 87ನೇ ವಚನವನ್ನುವ್ಯಾಖ್ಯಾನಿಸುತ್ತಾ ಅಲ್ಲಾಮಾ ಆಲೂಸಿ ಹೀಗೆ ಬರೆಯುತ್ತಾರೆ- ಯೂನುಸ್‌ರು 

ತನವ ಕೂರಿಗೆ ಕೋಪಗೊಂಡು ಹೊರಟು ಹೋದದ್ದು ; ಹಜ್ರತ್‌ ಆಗಿತ್ತು. ಆದರೆ ಅವರಿಗೆ ಅದರ ಆಜ್ಞೆ ಸಿಕ್ಕಿರಲಿಲ್ಲ (ರೂಹುಲ್‌ 

ಮನಿ, ಭಾಗ-17, ಪುಟ-77) ತರುವಾಯ ಅವರು, ಯೂನುಸ್‌(ಆ) ಜಪ ಿ "ಇನ್ನೀ ಕುಂತು ಮಿನರುಸ್ಸಾಲಿಮೀನ್‌' 

ಎಂಬ ಪ್ರಾರ್ಥನೆಯ ತಾಶ್ವರ್ಯವನ್ನುಹೀಗೆ ವಿವರಿಸುತ್ತಾರೆ- ಅಂದರೆ "ನಾನು ತಪ್ಪುಮಾಡಿದೆ. ಪ್ರವಾದಿಗಳ ರೂಢಿಗೆ ವಿರುದ್ಧವಾಗಿ, ಆಜ್ಞೆ 

ಬರುವುದಕ್ಕೆ ಮುಂಚೆ ಹಿಜ್ರತ್‌ ಮಾಡಲು ತಥ ಮಾಡಿದೆ.' ಇದು ಅವರ ತಪ್ಪೊಬ್ಬಗೆಯಾಗಿತ್ತು ಮತ್ತು ಅಲ್ಲಾಹನು ತನ್ನ ಈ ಸಂಕಷ್ಟವನ್ನು, 
ನೀಗಿಸಲೆಂದು ಅವರ ತೌಬಾದ ಪ್ರ ಪ್ರಕಟನೆಯಾಗಿತ್ತು. (ರೂಹುಲ್‌ ಮಲನಿ, ಭಾಗ, ಪುಟ-78). 

ಈ ವಚನದ ವ್ಯಾಖ್ಯಾನವನ್ನು ಮೌ। ಅಶ್ರಫ್‌ ಅಲಿ ಥಾನವಿಯವರು ಮಾಡಿದ್ದು ಹೀಗೆ- ತಮ್ಮ ಜನತೆಯು ಅವರ ಮೇಲೆ 
ವಿಶ್ವಾಸವಿರಿಸದೆ ಇದ್ದಾಗ ಅವರು ಕೋಪಗೊಂಡು ಹೊರಟು ಹೋದರು. ಜನತೆಯ ಮೇಲೆ ಯಾತನೆ ಎರಗುವುದನ್ನು ತಡೆ ಹಿಡಿದ 
ಬಳಿಕವೂ ಅವರು ಮರಳಲಿಲ್ಲ ಈ ಪಲಾಯನಕ್ಕೆ ಅಲ್ಲಾಹನ ಅಪ್ಪಣೆಯಿರಲಿಲ್ಲ, (ಬಯಾನುಲ್‌ ಕುರ್‌ಆನ್‌) 

ಮೌ। ಶಬ್ಬೀರ್‌ ಅಹ್ಮದ್‌ ಉಸ್ಥಾನಿಯವರು ಈ ವಚನದ ವ್ಯಾಖ್ಯಾನದಲ್ಲಿ ಹೀಗೆ ಬರೆಯುತ್ತಾರೆ- ಅವರು ತಮ್ಮ ಜನಾಂಗದ 
ಕುಕೃತ್ಯಗಳಿಂದ ಬೇಸತ್ತು ಕೋಪದಿಂದ ಊರು ಬಿಟ್ಟುಹೋದರು. ಅಲ್ಲಾಹನ ಅಪ್ಪಣೆಯನ್ನು ಕಾಯಲಿಲ್ಲ ಮೂರು ದಿವಸಗಳಲ್ಲಿನಿಮ್ಮ 


ಕಾಂಡ -23 


234 ತಪ್ಪೀಮುಲ್‌ ಕುರ್‌ಆನ್‌ 


೫ 5 ೨ ಶಿಟ್ಟ 2 ಲ್‌ ಡೌ 4 ಕೆ ಉಗ 4 ೨. 
೫6 HES Soci 5 66) Se 4% 
(149-157) ಇವರೊಡನೆ (ಹೀಗೆ ಕೇಳಿರ್‌ "ನಿಮ್ಮ ಪ್ರಭುವಿಗೆ ಪುತ್ರಿಯರೂ ಇವರಿಗೆ ಪುತ್ರರೂ ಇರಬೇಕೆ? 
ಇದು ಇವರ ಮನಸಿಗೆ ಹಿಡಿಸುತ್ತದೆಯೇ?''' ನಿಜಕ್ಕೂ ನಾವು ದೇವಚರರನ್ನು ಸ್ಟೀಯರಾಗಿ ಸೃಷ್ಟಿಸಿದ್ದೇವೆಯೇ ಮತ್ತು 


ಮೇಲೆ ಯಾತನೆ ಎರಗಲಿದೆಯೆಂದು ಅವರು ಜನರನ್ನು ಎಚ್ಚರಿಸಿದರು. ಇನ್ನೀ ಕುಂತು ಮಿನರುಸ್ಸಾಲಿಮೀನ್‌-ಖಂಡಿತವಾಗಿಯೂ 
ನಾನು ಆತುರ ಪಟ್ಟೆ ನಿನ್ನ ಆಜ್ಞೆ ಬರುವುದಕ್ಕೆ ಮುಂಚೆಯೇ ಊರು ಬಿಟ್ಟುಹೋದೆ ಎಂದು ತಮ್ಮತಪ್ಪನ್ನು ಒಪ್ಪಿಕೊಂಡರು. 

ಇಮಾಮ್‌ ರಾಯೀ ಈ ವಚನವನ್ನು ವ್ಯಾಖ್ಯಾನಿಸುತ್ತಾ ಹೀಗೆ ಬರೆಯುತ್ತಾರೆ. -ಅಲ್ಲಾಹನು, ಯೂನುಸ್‌ರನ್ನು ನಿರಾಕರಿಸಿದ 
ಜನತೆಯನ್ನು ನಾಶ ಪಡಿಸಲಾಗುವುದೆಂದು ಮಾಡಿದ್ದ ವಾಗ್ದಾನವನ್ನು ಅವರು ಯಾತನೆ ಬಂದೇ ತೀರುವುದಂದು ಭಾವಿಸಿ ತನ್ನ ಸಂದೇಶ 
ಪ್ರಚಾರದ ಕಾರ್ಯವನ್ನು ಬಿಟ್ಟು ಹೊರಟು ಹೋದರು. ಅವರು ತಾಳ್ಮೆ ವಹಿಸಲಿಲ್ಲ ಇದುವೇ ಅವರು ಮಾಡಿದ ತಪ್ಪಾಗಿತ್ತು. ವಸ್ತುತಃ 
ಸಂದೇಶ ನೀಡುವ ಜವಾಬ್ದಾರಿಕೆಯನ್ನು ಅವರು `ನಿರಂತರ ನಿರ್ವಹಿಸಬೇಕಿತ್ತು. ಏಕೆಂದರೆ ಅಲ್ಲಾಹನು ಅವರನ್ನು ಶಿಕ್ಷಿಸಲು ಇನ್ನೂ 
ಕಾಲಾವಕಾಶ ಉಳಿದಿತ್ತು. (ತಫ್ಲೀರ್‌ ಕಬೀಲ್‌) 

ಅಲ್ಲ್‌ಮಾ ಆಲೂಸಿಯವರು- ಕಹ ಯ! 3! ಅವರು ತುಂಬಿದ ನಾವೆಯ ಕಡೆಗೆ ಓಡಿದ ಸಂದರ್ಭ ಎಂಬುದನ್ನು 
ವ್ಯಾಖ್ಯಾನಿಸುತ್ತಾ ಹೀಗೆ ಬರೆಯುತ್ತಾರೆ- ಒಡೆಯನಿಂದ ಓಡಿ ಹೋದ ಗುಲಾಮನನ್ನು "ಅಬಕ' ಎನ್ನುತ್ತಾರೆ. ಯೂನುಸ್‌ರು(ಅ) ತಮ್ಮ 
ಪ್ರಭುವಿನ ಅಪ್ಪಣೆಯಿಲ್ಲದೆ ತಮ್ಮವರಿಂದ ಓಡಿ ಹೋದ ಕಾರಣ ಈ ಪದ ಅವರಿಗೆ. ಅನ್ವಯಿಸುತ್ತದೆ. ಮೂರನೆ: ದಿವಸವಾಗುವಾಗ 
ಅಲ್ಲಾಹನ ಅಪ್ಪಣೆಯನ್ನು ಕಾಯದೆ ಅವರು ಹೊರಟು ಹೋದರು. ಆ ಜನತೆ ಅವರನ್ನು? ಹುಡುಕಿ ಹುಡುಕಿ ಅವರು ಸಿಗದೆ ಇದ್ದಾಗ 
ಹಿರಿಯರು, ಕಿರಿಯರು ಮತ್ತು ಜಾನುವಾರುಗಳೊಂದಿಗೆ ಹೊರಟರು. ಯಾಕನೆ ಎರಗುವುದಕ್ಕೆ ಹತ್ತಿರವಾಗಿತ್ತು. ಆಗ ಅವರೆಲ್ಲ 
ಭಯದಿಂದ ಕಂಪಿಸುತ್ತಾ ಅಲ್ಲಾಹನಲ್ಲಿ ಕ್ಷಮೆ ಯಾಚಿಸಿದರು. ಅಲ್ಲಾಹನು ಅವರನ್ನು ಕ್ಹಮಿಸಿಬಿಟ್ಟನು. (ರೂಹುಲ್‌ ಮನಿ 23/130) 

ಮೌಶಬ್ಬೀರ್‌ ಅಹ್ಮದ್‌ ಉಸ್ಥಾನಿಯವರು ಜೆ $85 “ಅವರು ನಿಂದ್ಯರಾಗಿದ್ದರು' ಎಂಬುದನ್ನು ವ್ಯಾಖ್ಯಾನಿಸುತ್ತಾ ಹೀಗೆ 
ಬರೆಯುತ್ತಾರೆ- ತಾನೇ ಯೋಚಿಸಿ ಅಲ್ಲಾಹನ ಅಪ್ಪಣೆಯನ್ನು ಕಾಯದೆ, ಯಾತನೆಯ ದಿನವನ್ನೂ ನಿಶ್ಚಯ ಊರು ಬಿಟ್ಟು ಓಡಿ 
ಹೋದರು ಎಂಬುದು ಅವರ ಮೇಲಿನ ಆರೋಪವಾಗಿತ್ತು. 

ತರುವಾಯ ಅಲ್‌ ಕಲಮ್‌ ಅಧ್ಯಾಯದ ಅಸ ಟೆ 3೪5 ನನಯ ಅರೆ "ಸರ, ನೀವು ನಿಮ್ಮ ಪ್ರಭುವಿನ 
ತೀರ್ಪು ಪ್ರಕಟವಾಗುವ ವರೆಗೆ ತಾಳ್ಮೆ ವಹಿಸಿರಿ ಮತ್ತು ಮತ್ತ, ದವರಂತೆ (ಹ. ಯೂನುಸ್‌) ಆಗಬೇಡಿರಿ. ಅವರು ಕೂಗಿ ಪ್ರಾರ್ಥಿಸಿದಾಗ, 
ಅವರು ಬಹಳೆ ದುಖಪೀಡಿತರಾಗಿದ್ದರು.'' ಎಂಬ ವಡನದ ವ್ಯಾಖ್ಯಾನವನ್ನು ಅವರು ಹೀಗೆ ಮಾಡುತ್ತಾರೆ- ಅಂದರೆ "ಮೀನಿನ 
ಹೊಟ್ಟೆಯೊಳಗೆ ಹೋದ ಪ್ರವಾದಿ(ಯೂನುಸ್‌)ಯಂತೆ ನಿರಾಕರಿಸುವವರ ಬಗ್ಗೆ ಬೇಸರ, “ಗಾಬರಿಯನ್ನು ವ್ಯಕ್ತ ಪಡಿಸದಿರಿ.' ಅದೇ 
ವಚನದ ವ್ಯಾಖ್ಯಾನದಲ್ಲಿ 3ನೆ; "ಅವರು ಬಹಳ ದುಃಖ ಪೀಡಿತರಾಗಿದ್ದರು'' ಅವರು ಜನತೆಯ ಬಗ್ಗೆ ಕೋಪಗೊಂಡು 
ತಾಳ್ವೆಗೆಟ್ಟುಯಾತನೆ ಎರಗಲಿಕ್ಕಾಗಿ ಪ್ರಾರ್ಥಿಸಿದರು. ಅಷ್ಟೇ ಅಲ್ಲ ಅದರ ದಿನವನ್ನೂ ಸೂಚಿಸಿದರು' ಎಂದು ಬರೆಯುತ್ತಾರೆ. 

ಪೂರ್ವ ವ್ಯಾಖ್ಯಾನಗಾರರ ಈ ವಿವರಣೆಯಿಂದ, ಅವರಿಂದ ಮೂರು. ತಪ್ಪುಗಳು ಸಂಭವಿಸಿದುವು. ಅದಕ್ಕಾಗಿ ಅವರನ್ನು 
ಹಿಡಿಯಲಾಯಿತು "ಎಂದು ಸ್ಪಷ್ಟವಾಗುತ್ತದೆ. ಒಂದು, ಅವರು ಯಾತನೆಯ ದಿನವನ್ನು ಸ್ವಯಂ ನಿರ್ಣಯಿಸಿದರು. ವಸ್ತುತಃ 
ಅಲ್ಲಾಹನಿಂದ ಅಂತಹ ಘೋಷಣೆಯೇನೂ ಆಗಿರಲಿಲ್ಲ ಎರಡು, ಅವರು ಆ ದಿನ ಬರುವುದಕ್ಕೆ ಮುಂಚೆ ಊರು ಬಿಟ್ಟು ಹೊರಟು 
ಹೋದರು. ವಸ್ತುತಃ ಯಾವ ಪ್ರವಾದಿಯೂ ಅಲ್ಲಾಹನ ಅಪ್ಪಣೆ ಸಿಗದೆ ತನ್ನ ಸ್ಥಳವನ್ನು ಬಿಡುವಂತಿಲ್ಲ ಮೂರು, ಯಾತನೆ ನೀಗಿದ 
ಬಳಿಕವೂ ಅವರು ಮರಳಲಿಲ್ಲ 

86. ಇಲ್ಲಿಂದ ಇನ್ನೊಂದು ವಿಷಯ: ಆರಂಭಗೊಳ್ಳುತ್ತದೆ. '11ನೇ ವಚನದಿಂದ ಆರಂಭಗೊಂಡಿದ್ದ ವಿಷಯಗಳಲ್ಲಿ ಮಕ್ಕಾದ 
ಸತ್ಯನಿಷೇಧಿಗಳ ಮುಂದೆ ಈ ಪ್ರಶ್ನೆಯನ್ನಿಡಲಾಗಿತ್ತು- "ಅವರೊಂದಿಗೆ ಕೇಳಿರಿ. ಅವರನ್ನು ಸೃಷ್ಟಿಸುವುದು ಕಷ್ಟವೋ ಅಥವಾ ನಾವು 
ಸೃಷ್ಟಿಸಿರುವ ಆವಸ್ತುಗಳನ್ನುಸ್ಫ ೃಷ್ಟಿಸುವುದು ಕಷ್ಟವೋ!'' ಈಗ ಈ ಎರಡನೆಯ ಪ್ರಶ್ನೆಯನ್ನು! ಅವರ ಮುಂದಿಡಲಾಗುತ್ತದೆ. ಮರಣಾನಂತರ 
ಜೀವನ ಮತ್ತು ರಕ್ಷೆ- ಶಿಕ್ಷೆಗಳು ಅಸಾಧ್ಯ ವೆಂದು: ಭಾವಿಸುತ್ತಿದ್ದಮತ್ತು ಪ್ರವಾದಿಯವರನ್ನುಸ) ಗೇಲಿ ಮಾಡುತ್ತಿದ್ದಸತ್ಯನಿಷೇಧಿಗಳಿಗೆ ಅವರ 
ಈ ಪೆಥಭ್ರಷ್ಠತೆಯ' ಬಗ್ಗೆ ಎಚ್ಚರಿಸುವುದು ಮೊದಲ ಪ್ರಶ್ನೆಯ ಉದ್ದೇಶವಾಗಿತ್ತು. ಇಲ್ಲಿ ಅವರ ಅಜ್ಞಾನದ ಕುರಿತು ಎಚ್ಚರಿಕ ನೀಡುವುದು 
ಎರಡನೆ ಉದ್ದೇಶವಾಗಿದೆ. ಅವರು ಅಲ್ಲಾಹನಿಗೆ ಸಂತಾನವನ್ನು ಆರೋಪಿಸುತ್ತಿದ್ದರು. ತಮ್ಮ ಊಹೆಯಿಂದ ಅಲ್ಲಾಹನೊಂದಿಗೆ ಯಾರನ್ನು. 
ಬೇಕಾದರೂ ಸ ಸಂಬಂಧ ಜೋಡಿಸುತ್ತಿದ್ದರು.'' 

87. ವರದಿಗಳಿಂದ ತಿಳಿದು ಬರುವಂತೆ, ಕುಠೈಶ್‌, ಜುಹೈನಾ, ಬನೂಸಲಿಮ, ಖುರಭಾಆ, ಬನೂ ಮುಲೈಹ್‌ ಮತ್ತಿತರ ಅರಬ್‌ 
ಗೋತ್ರಗಳು ದೇವಚರರನ್ನು ಅಲ್ಲಾಹನ ಪುತ್ರಿಯರೆಂದು ನಂಬುತ್ತಿದ್ದರು. ಕುರ್‌ಆನಿನ ವಿವಿಧೆಡೆ ಅವರ ಈ ಅಜ್ಞಾನಜನ್ಯ ನಂಬಿಕೆಯ 


ಕಾಂಡ - 23 


ಸ ಸ ಲ 235 
37. ಅಸ್ಸಾಘ್ಟಾತ್‌ 


Bo SELLE ಆಳೆ ಜ 
ಗ್‌ 2% ದ PEAT 644 > ಸಿ 1 ಗ್ಯ > fg 
3 "ಟೈ Ee ಸಂದು 5 ET (4 


ಪೆ ಕೃ 


ಅಯಿ 5980೩4 ಹಿ SOE ಸುಜ) sc 
೬ ಟ್‌ ಲೌ ಆಸ್ರಫಿಯಮ್ಮ 5 ೫೫168545558 
PSS SE OK GOH SASHES 

CEPI ರಚ OID SS RSE 


ಮ ಹೇಳುತ್ತಿರುವುದು ಕಣ್ಣಾರೆ ಕಂಡ ವಿಷಯವೇ? ಚೆನ್ನಾಗಿ ಕಿವಿಗೊಟ್ಟು ಕೇಳಿರಿ, ವಾಸ್ತ ಸ್ತವದಲ್ಲಿ ಅಲ್ಲಾಹನಿಗೆ 
ಸಂತತಿಯಿದೆ ಎಂಬ ಮಾತನ್ನಿವರು ಸ್ವಯಂ ಸೃಷ್ಟಿಸಿಕೊಂಡು ಹೇಳುತ್ತಿದ್ದಾರೆ ಮತ್ತು ನಿಶ್ಚಯವಾಗಿಯೂ ಇವರು 
ಸುಳ್ಳುಗಾರರಾಗಿರುತ್ತಾರೆ. ಅಲ್ಲಾಹನು ತನಗಾಗಿ ಪುತ್ರರ ಬದಲು ಪುತ್ರಿಯರನ್ನು  ಇಷ್ಟಪಟ್ಟನೇ? ನಿಮಗೆ ಏನಾಗಿದೆ? 
ಇತನ ತೀರ್ಮಾನ ಕೈಗೊಳ್ಳುತ್ತಿರುವಿರಿ. ನಿಮಗೆ ಬುದ್ಧಿ ಬರುವುದಿಲ್ಲವೇ? ಅಥವಾ ನಿಮ್ಮ ಬಳಿ ಈ ಮಾತುಗಳ 
ಪರವಾಗಿ ಸುಸ್ಪಷ್ಟವಾದ NEES ಇದೆಯೇ? 7 ನೀವು ಸತ್ಯವಾಧಿಗಳಾಗಿದ್ದರೆ ನಿಮ್ಮಆಗ್ರ ೦ಥವನ್ನು: ತನ್ನಿರಿ. 88 

(158- 166) ಇವರು ಅಲ್ಲಾಹ್‌ ಮತ್ತು ದೇವಚರರ* ನಡುವೆ ವಂಶಸ ಸಂಬಂಧವನ್ನು ಉಂಟು ಮಾಡಿಟ್ಟಿದ್ದಾರೆ. 
ವಸ್ತುತಃ ಇವರು ಅಪರಾಧಿಗಳೆಂಬ ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವರು ಎಂಬುದು ದೇವಚರರಿಗೆ ಚೆನ್ನಾಗಿ . 
ತಿಳಿದಿದೆ. (ಮತ್ತು ಹೀಗೆ ಹೇಳುತ್ತಾರೆ) "ಅಲ್ಲಾಹನು, ಅವನ ನಿಷ್ಠಾವಂತ ದಾಸರ ಹೊರತು ಇತರರು ಅವನ 
ಮೇಲೆ ಆರೋಪಿಸುವ ಗುಣಗಳಿಂದ ಮುಕ್ತನಾಗಿದ್ದು ಪರಿಶುದ್ಧನಾಗಿದ್ದಾನೆ. ಆದುದರಿಂದ ನೀವು ಮತ್ತು ನಿಮ್ಮ ಈ 
ಆರಾಧ್ಯರು, ನರಕದ ಧಗಧಗಿಸುವ ಅಗ್ನಿಯಲ್ಲಿಸುಡಲ್ಲಡಲಿರುವಾತನ ಹೊರತು ಇನ್ನಾರನ್ನೂ ಅಲ್ಲಾಹನ ಕಡೆಯಿಂದ 
ತಿರುಗಿಸಲಾರಿರಿ.? ನಮ್ಮಲ್ಲಿ ಪ್ರತಿಯೊಬ್ಬನ ತ ನಿಶ್ಚಿತವಿದೌ" ನಾವು ಪಂಕ್ತಿಬದ್ಧ ಸೇವಕರಾಗಿದ್ದೇವೆ ಮತ್ತು ಕೀರ್ತನೆ 
ಮಾಡುವವರಾಗಿದ್ದೇವೆ.' 


ಕುರಿತು ಪ್ರಸ್ತಾಪಿಸಲಾಗಿದೆ. ಉದಾ: ನೋಡಿರಿ, ಕು 117, ಅನ್ನಮ್ಸ್‌; 57-58, ಇಷಾ 40, ಅರುುಖ್ರುಫ್‌: 16-19, 
ಅನ್ನಜ್ಞ್‌ 21-27. 
88, ಅಂದರೆ ದೇವಚರರನ್ನು ನ್ನ ಅಲ್ಲಾಹನ ಪು ಪುತ್ರಿಯರೆನ್ನಲು ಮೂಲಾಧಾರಗಳು ಎರಡೇ ಇರಲು ಸಾಧ್ಯ. ಒಂದೋ ಅನುಭವದ 
ಆಧಾರದಲ್ಲಿ ಇಂತಹ ಮಾತನ್ನು ಹೇಳಬೇಕು ಅಥವಾ ಈ ವಾದ ಮಾಡುವವರ. “ಬಳಿ ದೇವಚರರು ತನ್ನ ನ್ನ ಪುತ್ರಿಯರೆಂದು ಅಲ್ಲಾಹನೇ 
ಹೇಳಿರುವಂತಹ ಯಾವುದಾದರೂ ದಿವ್ಯ ಗ್ರಂಥವಿರಬೇಕು. ಈ ನಂಬಿಕೆ ಇರುವವರಿಗೆ ಅನುಭವಗಳನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ 
ಮತ್ತು ಹಾಗೆ ಹೇಳಿರುವಂತಹ ಯಾವುದೇ ಗ್ರಂಥ -ಅವರ ಬಳಿಯಿಲ್ಲವೆಂದ ಮೇಲೆ ಕೇವಲ ಊಹೆಯ ಆಧಾರದಲ್ಲಿ ಒಂದು 
ಧಾರ್ಮಿಕ ನಂಬಿಕೆಯನ್ನು ಹುಟ್ಟು ಹಾಕುವುದು ಮತ್ತು ಪರಿಹಾಸ್ಕಕರವಾದ ಮಾತನ್ನು ಅಲ್ಲಾಹನಿಗೆ ಆರೋಪಿಸುವುದು ದೊಡ್ಡ 
ಅಜ್ಞಾನ ಮತ್ತು ಮೂರ್ಯತನವಲ್ಲದೆ ಇನ್ನೇನು. 
89. ಇಲ್ಲಿ “ಜಿನ್ನ್‌ ಎಂಬ 'ಪದವನ್ನು ಪ್ರಯೋಗಿಸಲಾಗಿದ್ದರೂ, ಕೆಲವು ಹಿರಿಯ ವ್ಯಾಖ್ಯಾನಕಾರರು ಇಲ್ಲಿ ಈ ಪದವನ್ನು ಅದರ 
ಶಬ್ದಾರ್ಥ(ಅದೃಶ್ಯ ಸೃಷ್ಟಿಗಳುದ ಪ್ರಕಾರ ದೇವಚರರ ಕುರಿತು "ಬಳಸಲಾಗಿದೆ. ಏಕೆಂದರೆ "ಮೂಲತಃ ದೇವಚರರು ಕೂಡಾ “ದೃಶ್ಯ 
ಸೃಷ್ಟಿಗಳಾಗಿದ್ದಾರೆ ಎಂದು ಅಭಿಪ್ರಾಯ ಪಟ್ಟಿರುವರು. ಅನಂತರದ ವಿಷಯವೂ ಇಲ್ಲಿ "ಅಲ್‌ ಜಿನ್ಸ್‌' ಅವನ್ನು ದೇವಚರರು 
ಎಂಬ ಅರ್ಥದಲ್ಲೇ ತೆಗೆದುಕೊಳ್ಳಬೇಕೆಂಬುದನ್ನು ಸಮರ್ಥಿಸುತ್ತದೆ. 
90, ಈ ವಚನದ ಇನ್ನೊಂದು ಅನುವಾದ ಹೀಗೂ ಆಗಬಹುದು. ನೀವು ಮತ್ತು ನಿಮ್ಮ ಈ ಆರಾಧನೆಯಿಂದ ಯಾರನ್ನೂ 
ಗೊಂದಲಕ್ಕೆ ಸಿಲುಕಿಸಲಾರಿರಿ. ನರಕದಲ್ಲಿ ಉರಿಯುವವನು ಮಾತ್ರ ಈ ಅನುವಾದದ ಪ್ರಕಾರ ತಾಶ್ಚರ್ಯ. ಹೀಗಾಗುತ್ತದೆ- ಓ 
ಪಥಭ್ರ: ಪರ! ನೀವು ನಮ್ಮನ್ನು ಪೂಜಿಸುವುದರಿಂದ ಮತ್ತು ನಮ್ಮನ್ನುದೇವ ಪುತ್ರಿ ಯರೆನ್ನುವುದರಿಂದ ನಮ್ಮನ್ನು ಗೊಂದಲಕ್ಕೆ ಸಿಲುಕಿಸಲಾರಿರಿ. 
ದುರ್ಗತಿಗೀಡಾದ ಮೂರ್ಯರು ಮಾತ್ರ ಇದರಿಂದ ಗೊಂದಲಕ್ಕೆ ಸಿಲುಕಬಹುದು. 
91. ಅಲ್ಲಾಹನಿಗೆ ಸಂತಾನವಿರುವ ಮಾಶಂತಿರಲಿ. ನಮ್ಮಲ್ಲಿ ಯಾರಿಗೆ ಯಾವ ಸ್ಥಾನ ಮತ್ತು ಪದವಿಯನ್ನು ನೀಡಲಾಗಿದೆಯೋ 
ಅದನ್ನು ಎಳ್ಳಷ್ಟೂ. ಮೀರುವ ಅಧಿಕಾರ ನಮ್ಮ ಪಕ ಯಾರಿಗೂ ಇಲ್ಲ 
ಕಾಂಡ - 23 


236 ತಪ್ಲೀಮುಲ್‌ ಕುರ್‌ಆನ್‌ 


ಕಂಭ ನಿಯ ಯ) ಟೈ 25/5 


೨2 ಜಂ 3» ಸ್ನ ೨೫1 ೨ 
ಗೆ 4201 i SI hiss oq ೬ರ Fe 
PEA ೨4% ಲೂ 298೯ ದ್ನ ೨ ಕೂ je ಗೆ 
ಆ ಇ ಲು ಮ ಸಿಹಿ 5 
ಡಿ 54 > ಕತಿ ೨ 
SANE IS heii Raf SY SET oS 
ಶ್‌ A ೨ 
ಕಿಟ ಸ ಷಿ 5 st 
(167-179) ನಮ್ಮ ಬಳಿ ಗತ ಜನಾಂಗಗಳಿಗೆ ಸಿಕ್ಕಿದ್ದಂತಹ ದಿಕ್ರ್‌(ಬೋಧನೆ) ಇರುತ್ತಿದ್ದರೆ, ಖಂಡಿತ ವಾಗಿಯೂ 
ನಾವು ಅಲ್ಲಾಹನ ನಿಷ್ಠ ದಾಸರಾಗುತ್ತಿದ್ದೆವೆಂದು ಇವರು pA ಮುಂಚೆ ಹೇಳುತ್ತಿದ್ದರು." ಆಟಿಕೆ: (ಅದು ಬಂದಾಗು 
ಇವರು ಅದನ್ನು ನಿರಾಕರಿಸಿದರು. ಇನ್ನು ಸದ್ಯವೇ ಇವರಿಗೆ (ಈ ವರ್ತನೆಯ ಪರಿಣಾಮ) ತಿಳಿದು ಬರುವುದು. 
ನಾವು ನಮ್ಮ ಸಂದೇಶವಾಹಕ ದಾಸರೊಡನೆ, ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡಲಾಗುವುದೆಂದೂ 
ನಮ್ಮ ಸೇನೆಯೇ ವಿಜಯಿಯಾಗುವುದೆಂದೂ ಮೊದಲೇ ವಾಗ್ದಾನವಿತ್ತಿದ್ದೇವೆ. ಆದುದರಿಂದ ಪೈಗಂಬರರೇ, ಸ್ವ ಸ್ವಲ್ಪ 
ಕಾಲದವರೆಗೆ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ ಮತ್ತು ನೋಡುತ್ತಲಿರಿ. ಸದ್ಯವೇ ಇವರು ಸ್ವತಃ 
ಕಂಡುಕೊಳ್ಳುವರು." ಇವರು ನಮ್ಮ ಯಾತನೆಗಾಗಿ ತವಕ ಪಡುತ್ತಿರುವರೇನು? ಅದು ಅವರ ಅಂಗಳದಲ್ಲೇ 
ಬಂದಿಳಿದಾಗ ಆ ದಿನವು ಎಚ್ಚರಿಕೆ ನೀಡಲ್ಪಟ್ಟವರ ಪಾಲಿಗೆ ಅತ್ಯಂತ ಕೆಟ್ಟದಾಗಿರುವುದು. ಆದುದರಿಂದ ಇವರನ್ನು ಸ್ವಲ್ಪ 
ಕಾಲ ಇವರ ಪಾಡಿಗೆ ಬಿಟ್ಟುಬಿಡಿರಿ ಮತ್ತು ನೋಡುತ್ತಲಿರಿ. ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. 
(180-182) ನಿಮ್ಮ ಪ್ರಭು, ಗೌರವಾನ್ವಿತ ಪ್ರಭು, ಇದರು ಸೃಷ್ಟಿಸುತ್ತಿರುವ ಎಲ್ಲಾ ಆರೋಪಗಳಿಂದ 


ಮುಕ್ತನಾಗಿರುವ ಪರಮಪಾವನನು. ಸಂದೇಶವಾಹಕರುಗಳ ಮೇಲೆ ಸಲಾಮ್‌(ಶುಭಾಶಯ) ಇದೆ, ಸಕಲ 
ಪ್ರಶಂಸೆಗಳೂ ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೇ ವೂಸಲು. 


92. ಇದೇ ವಿಷಯ ಫಾತಿರ್‌ ಅಧ್ಯಾಯದ 42ನೇ ವಚನದಲ್ಲಿ ಬಂದಿದೆ. 

93. ಅಲ್ಲಾಹನ ಸೈನ್ಯವೆಂದರೆ ಅಲ್ಲಾಹನ ಪ್ರವಾದಿಯನ್ನು ಅನುಸರಿಸಿ ಅವರನ್ನು ಬೆಂಬಲಿಸುವ ಸತ್ಯವಿಶ್ಚಾಹಿಗಳು. ಅದೇ ರೀತಿ 
ಅಲ್ಲಾಹನು ಸತ್ಯವಿಶ್ಥಾಸಿಗಳ ವಿಜಯಕ್ಕೆ ಕಾರಣಕರ್ತರಾದ ಪರೋಕ್ಷ ಶಕ್ತಿಗಳೂ ಆಗಿವೆ. 

ಈ ಸಹಾಯ ಮತ್ತು ಪ್ರಾಬಲ್ಯದ ಅರ್ಥ ಎಲ್ಲಕಾಲಗಳಲ್ಲೂ ಅಲ್ಲಾಹನ ಅಂದಿನ ಪ್ರವಾದಿ ಮತ್ತು ಅವರ ಅನುಯಾಯಿಗಳಿಗೆ 
ರಾಜಕೀಯ ಪ್ರಾಬಲ್ಯ ದೊರಕುತ್ತದೆಂದಲ್ಲ ಈ ಪ್ರಾಬಲ್ಯದ ಅನೇಕ ವಿಧಗಳಿರಬಹುದು. ಅದರಲ್ಲಿರಾಜಕೀಯ ಪ್ರಾಬಲ್ಯವೂ ಒಂದಾಗಿದೆ. 
ಪ್ರವಾದಿಗಳಿಗೆ ಈ ರೀತಿಯ ಪ್ರಾಬಲ್ಯ ಲಭಿಸಿಲ್ಲದ ಕಡೆಗಳಲ್ಲಿ ಅವರ ನೈತಿಕ ಮೇಲ್ಮಯಂಶೂ ಖಂಡಿತ ಆಗಿದೆ. ಅವರ ಮಾತುಗಳನ್ನು 
ಕೇಳದ ಮತ್ತು ಅವರ ಮಾರ್ಗದರ್ಶಸಕ್ಕೆ ೈ ವಿರುದ್ಧವಾಗಿ ನಡೆದ ಜನರು ಕಟ್ಟಕಡೆಗೆ ನಾಶವಾಗಿ ಬಿಟ್ಟರು. ಜನರು ಹುಟ್ಟುಹಾಕಿದ ಅಜ್ಞಾನ 
ಮತ್ತು ಪಥಭ್ರಷ್ಟತೆಯ ತತ್ವ ಸಿದ್ಧಾಂತಗಳು ಮತ್ತು ಬಲವಂತದಿಂದ ಜಾರಿಗೊಳಿಸಿದ ಜೀವನದ ಕೆಟ್ಟ! ರೀತಿ-ನೀತಿಗಳೆಲ್ಲ ಕೆಲವು ಸಮಯದ 
ಮಟ್ಟಿಗೆ ತನ್ನಪ್ರ ಪ್ರತಾಪವನ್ನು; ಮುರದು ಕೊನೆಗೆ ತನ್ನಿಂತಾನೇ ಸಾವನ್ನಬ್ಬದವು. ಆದರೆ ಸಾವಿರಾರು ವಷ ಗಳಿಂದ ಪ್ರವಾದಿಗಳು ತೋರಿಸುತ್ತಿದ್ದ 
ಸತ್ಯ ಮತ್ತು: ವಾಸ್ತವಿಕತೆ ಅಂದು ಶಾಶ್ಮತವಾಗಿತ್ತು, ಇಂದೂ ಶಾಶ್ಯಶವಾಗಿದೆ- ಅದನ್ನು ಅಲುಗಾಡಿಸಲೂ ಯಾರಿಂದಲೂ ಸಾಧ್ಯವಾಗಿಲ್ಲ 

94, ಅಂದರೆ ಈ ಜನರು ತಮ್ಮ ಸೋಲನ್ನು ಮತ್ತು ನಿಮ್ಮ ವಿಜಯವನ್ನು ಕಣ್ಣಾರೆ ಕಾಣುವ ದಿನ ದೂರವಿಲ್ಲ ಇದನ್ನು ಹೇಗೆ 
ಹೇಳಲಾಗಿತ್ತೋ ಹಾಗೆಯೇ ನೆರವೇರಿತು. ಈ ವಚನಗಳು ಅವತೇರ್ಣಗೊಂಡು 14-15 ವರ್ಷಗಳಷ್ಟೇ ಕಳೆದಿದ್ದುವು. ಪ್ರವಾಸ) 
ವಿಜೇತರಾಗಿ ತಮ್ಮ ನಗರಕ್ಕೆ ಪ್ರ ಪ್ರವೇಶಿಸುವುದನ್ನು ಮಕ್ಕಾದ ಸತ್ಯನಿಷೇಧಿಗಳು ಕಣ್ಣಾರೆ ಕಂಡರು. ನಂತರದ ಕೆಲವೇ ವರ್ಷಗಳಲ್ಲಿ 
ಇಸ್ಲಾಮ್‌ ಅರೇಬಿಯಾದಲ್ಲಿ. ಲ್ಲಿ ಮಾತ್ರವಲ್ಲ ರೋಮ್‌ ಮತ್ತು ಇರಾನ್‌ನ ಬೃಹತ್‌ ಸಾಮ್ರಾಜ್ಯಗಳ ಮೇಲೂ ಪ್ರಾಬಲ್ಯ ಸಾಧಿಸಿದುದನ್ನು 
ಇದೇ ಮಂದಿ ಕಂಡರು. 


ಹ ರ 


ಕಾಂಡ-23 


ಹೆಸರು | 


ಸ್ವಾದ್‌ ಎಂಬ ಪ್ರಥಮ ಪದವನ್ನೇ ಅಧ್ಯಾಯದ ಹೆಸರಾಗಿ ಹಾ 
ಅವತೀರ್ಣಕಾಲ | 

ಮುಂದೆ ಸೂಚಿಸಲಾಗಿರುವಂತೆ, ಕೆಲವು ವರದಿಗಳ ಪ್ರಕಾರ, ಪ್ರವಾದಿ(ಸ) ಮಕ್ಕಾದಲ್ಲಿ ಬಹಿರಂಗ ಪ್ರಚಾರ ಆರಂಭಿಸಿ 
ದಾಗ ಕುರೈಶ್‌ ಸರದಾರದಲ್ಲಿ ದಿಗ್ಭಮೆಯುಂಟಾದ ಕಾಲದಲ್ಲಿ ಈ ಅಧ್ಯಾಯ ಅವತೀರ್ಣ ಗೊಂಡಿತು. ಅದರ ಪ್ರಕಾರ, 
ಈ ಅಧ್ಯಾಯವು ಪ್ರವಾದಿತ್ವದ ಸುಮಾರು ನಾಲ್ಕನೆ ವರ್ಷದಲ್ಲಿ ಅವತೀರ್ಣವಾಯಿತೆಂದು ಪರಿಗಣಿಸಬಹುದು.ಇನ್ನು 
ಕೆಲವು ವರದಿಗಳಲ್ಲಿ ಇದು ಉಮರ್‌(ರ) ಅವರು ಸತ್ಯಸ್ಟೀಕಾರ ಮಾಡಿದ ಬಳಿಕದ ಘಟನೆಯೆಂದು ಹೇಳಲಾಗಿದೆ ಅವರು 
ಅಬಿಸೀನಿಯಾ(ಇಥಿಯೋಪಿಯಾ)ದ ವಲಸೆಯ ನಂತರ ಇಸ್ಲಾಮ್‌ ಸ್ವೀಕರಿಸಿದರೆಂದು ಪ್ರ ಸಿದ್ಧವಾಗಿದೆ. ವರದಿಗಳ ಇನ್ನೊಂದು 
ಪರಂಪರೆಯಂತೆ, ಈ ಘಟನೆ ಅಬೂತಾಲಿಬರು ಮರಣ ಶಯ್ಕೆಯಲ್ಲಿದ್ದಾಗ ನಡಯ. ಅದರಂತೆ ಈ ಅಧ್ಯಾಯ 
ಅವತೀರ್ಣಗೊಂಡಿತು, ಇದು ಸ ಸರಿಯೆಂದಾದರೆ ಇದರ ಅವತೀರ್ಣಕಾಲವು ಪ್ರವಾದಿತ್ವದ 10 ಅಥವಾ 11ನೇ ವಷ। ವಾಗುತ್ತಿದೆ. 


ಐತಿಹಾಸಿಕ ಹಿನ್ನೆಲೆ 

ಇಮಾಮ್‌ "ಅಹ್ಮದ್‌, ನಸಾಈಃ, ತಿರ್ಮಿದಿ, ಇಬ್ನು ಜರೀರ್‌, ಇಬ್ನು ಅಬೀ ಶೈಬ, ಇಬ್ನು ಅಬೀ ಹಾತಿಮ್‌ ಹಾಗೂ 
ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ ಮುಂತಾದವರು ಉಲ್ಲೇಖಿಸಿದ ವರದಿಗಳ ರಾಂಪ ಹೀಗಿದೆ: ಅಬೂ ತಾಲಿಬ್‌ ಕಾಯಿಲೆ 
ಬಿದ್ದರು. ಇದು ಅವರ ಕೊನೆಗಾಲವೆಂದು ಕುರೈಶ್‌ “ಸರದಾರರು ಭಾವಿಸಿದರು. ಆದ್ದರಿಂದ ಅವರೊಂದಿಗೆ ಮಾತುಕತೆ 
ನಡೆಸುವ ಬಗ್ಗೆ ಅವರು ಸಮಾಲೋಚಿಸಿದರು. ನಮ್ಮಮತ್ತು ಅವರ ಸೋದರ ಪುತ್ರನ ನಡುವಿನ ಜಗಳ ನಿಲ್ಲಿಸಿದರೆ ಒಳ್ಳೆಯದು. 
ಅನ್ಯಥಾ ಅವರು ತೀರಿಕೊಂಡ ನಂತರ ನಾವು ಮುಹಮೃದ್‌(ಸ)ರೊಂದಿಗೆ ಕಠಿಣವಾಗಿ ವರ್ತಿಸಿದರೆ, ಶೇಖ್‌(ಅಬೂತಾಲಿಬ್‌) 
ಜೀವಂತವಿರುವಾಗ ಅವರ ಮೇಲಿನ ಗೌರವಾದರಗಳಿಂದಾಗಿ ಅವರು ಸುಮ್ಮನಿದ್ದರು. ಈಗ ಅವರು ತೀರಿಕೊಂಡ ನಂತರ 
ಈ ಮಂದಿ ಅವರ ಮೇಲೆ ಕೈಮಾಡತೊಡಗಿದ್ದಾರೆಂದು ಅರಬರು ಹೇಳಿಯಾರು ಎಂದವರು ಹೇಳಿಕೊಂಡರು. ಅದರಂತೆ, 
ಅಬೂಜಹಲ್‌, ಅಬೂಸುಫ್ಯಾನ್‌, ಉಮಯ್ಯ ಬಿನ್‌ ಖಲಫ್‌, ಆಸ್‌ ಬಿನ್‌ ವಾಯಿಲ್‌, ಅಸ್ವದ್‌ ಬಿನ್‌ ಮುತ್ತಲಿಬ್‌, 
ಉಕ್ಕಾಬಿನ್‌ ಅಬೀ ಮುಈತ್‌, ಉತ್ಪಾ ಶೀಬಾರನ್ನೊಳಗೊಂಡ ಸುಮಾರು 25 ಮಂದಿ ಸರದಾರರು ಅಬೂತಾಲಿಬ್‌ರ ಬಳಿಗೆ 
ಹೋದರು. ಅವರು ಮೊದಲು ರೂಢಿಯಂತೆ ಪ್ರವಾದಿಯವರ ಕುರಿತು ಆಕ್ಷೇಪವೆತ್ತಿದ್ದರು. ತರುವಾಯ ನಾವು ಒಂದು 
ನ್ಯಾಯಪೂರ್ಣವಾದ ವಿಷಯವನ್ನು ಹೇಳಲು ಬಂದಿದ್ದೇವೆ. ನಿಮ್ಮ ಸೋದರ ಪುತ್ರನು ನಮ್ಮನ್ನು ನಮ್ಮ ಧರ್ಮದಲ್ಲಿರಲು 
ಬಿಡಲಿ. ನಾವು ಅವರನ್ನು ಅವರ ಧರ್ಮದಲ್ಲಿರಲು ಬಿಡುವೆವು. ಅವರು ಯಾವ ದೇವರನ್ನು ಬೇಕಾದರೂ ಆರಾಧಿಸಲಿ. 
ನಮಗೇನೂ ಆಕ್ಷೇಪವಿಲ್ಲ ಆದರೆ ನಮ್ಮ ಆರಾಧ್ಯ ದೇವತೆಗಳನ್ನು ಅವರು ಖಂಡಿಸಬಾರದು. ನಾವು ನಮ್ಮ ಆರಾಧ್ಯರನ್ನು 
ತೊರೆಯಬೇಕೆಂದು ಹೇಳಿ ನಡೆಯಬಾರದು. ಈ 'ಫರ್ತಗಳೊಂದಿಗ ತಾವು ನಮ್ಮ ಮತ್ತು ಅವರ ನಡುವೆ ಸಂಧಾನ ಮಾಡಿಸಿರಿ 
ಎಂದು ಅವರೊಂದಿಗೆ ಹೇಳಿದರು. | 

ಅಬೂತಾಲಿಬ್‌ ಪ್ರವಾದಿವರ್ಯರನ್ನು ಕರೆದು ಹಿಗೆಂದರು "ಸೋದರ ಪುತ್ರಾ! ಈ ನಿನ್ನ ಜನಾಂಗದ ಮಂದಿ ನನ್ನ 
ಬಳಿಗೆ ಬಂದಿದ್ದಾರೆ, ನೀನು ಒಂದು ನ್ಯಾಯ ಪೂರ್ಣ ವಿಷಯದಲ್ಲಿ ಅವರೊಂದಿಗೆ ಸಹಮತ ಹೊಂದಿದರೆ ನಿನ್ನ ಮತ್ತು. 
ಅವರ ನಡುವೆ ಇರುವ ಜಗಳ ಕೊನೆಗೊಳ್ಳುವುದೆಂದು ಅವರ ಆಗ್ರಹವಾಗಿದೆ. '` ತರುವಾಯ ಅವರು, ಕುರೈಶ್‌ ಸರದಾರರು 
ಅವರೊಂದಿಗೆ ಹೇಳಿದ್ದ ಮಾತನ್ನು ಪ್ರವಾದಿಯವರಿಗೆ ತಿಳಿಸಿದರು. ಪ್ರವಾದಿ(ಸ) ಹೇಳಿದರು- ದೊಡ್ಡಪ್ಪಾ ನಾನು ಇವರ 
ಮುಂದಿಡುವ ಒಂದು. ವಚನವನ್ನು. ಇವರು ಒಪ್ಪಿಕೊಂಡರೆ ಅರಬರು ಇವರ ಆಜ್ಞಾಫಾಲಕರಾಗುವರು, ಅರಬೇತರರು 
ಇವರಿಗೆ ಕಪ್ಪ ಕೊಡುವವರಾಗುವರು. 1 

1. ಪ್ರವಾದಿಯವರ ಈ ಮಾತನ್ನು ವಿವಿಧ ವರದಿಗಾರರು ಬೇರೆ ಬೇರೆ ಪದಗಳಿಂದ ಉಲ್ಲೇಖಿಸಿದ್ದಾರೆ. ಒಂದು ವರದಿಯ ಪ್ರಕಾರ 
ಪ್ರವಾದಿ(ಸು ಹೇಳಿದರು, der ಟಕ! ಆಈ) ಆಹೆ ರಳ og iS ಸೋಪು! “ನಾನು 

| 
ಕಾಂಡ-23 


238 ತಪ್ಪೀಮುಲ್‌ ಕುರ್‌ಆನ್‌ 


ಇದನ್ನು ಕೇಳಿ ಒಮ್ಮೆಲೇ ಅವರು ದಿಗ್ಗಮೆಗೊಂಡರು. ಇಷ್ಟು ಉತ್ತಮ ಮಾತನ್ನು ಏನೆಂದು ಹೇಳಿ ತಿರಸ್ಕರಿಸುವುದೆಂದು 
ಅವರಿಗೆ ತೋಚಲಿಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು ಅವರು ಹೇಳಿದರು- ನೀನು ಒಂದು ವಚನವನ್ನು ಹೇಳ 
ಬಲ್ಗೆಯಾದರೆ, ನಾವು ಅಂತಹ ಹತ್ತು ವಚನಗಳನ್ನು ಹೇಳಬಲ್ಲೆವು. ಆಗಲಿ, ಆ ವಚನ ಯಾವುದೆಂದು ಹೇಳು. ಪ್ರವಾದಿ(ಸು 
ಹೇಳಿದರು- ಲಾ ಇಲಾಹ ಇಲ್ಲಲ್ಲಾಹ್‌(ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯರಿಲ್ಲ. ಇದನ್ನು ಕೇಳಿದ ತಕ್ಷಣ ಎಲ್ಲರೂ ಎದ್ದು ನಿಂತರು. 
ಈ ಅಧ್ಯಾಯದ ಆರಂಭದಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಅವರ ಮಾತನ್ನು ಒದರುತ್ತಾ ಹೊರಟು ಹೋದರು. 

ಇಬ್ನುಸಅದ್‌ ಈ ಎಲ್ಲಘಟನೆಗಳನ್ನು ಮೇಲೆ ಪ್ರಸ್ತಾಪಿಸಿದಂತೆಯೇ ವರದಿ ಮಾಡಿದ್ದಾರೆ. ಆದರೆ ಅವರ ವರದಿಯಲ್ಲಿ 
ಇದು ಅಬೂ ತಾಲಿಬರ ಮರಣ ಶಯ್ಕೆಯ ಕಾಲದ ಘಟನೆಯಲ್ಲ ಅದು ಪ್ರವಾದಿಸು ಸಂದೇಶ ಪ್ರಚಾರ ಕಾರ್ಯ 
ಆರಂಭಿಸಿದ ಕಾಲದ್ದಾಗಿತ್ತು. ಆಗ ಮಕ್ಕಾದಲ್ಲಿ ಜನರು ಇಸ್ಲಾಮ್‌ ಸ್ವೀಕರಿಸುತ್ತಿರುವ ಸುದ್ದಿಗಳು ನಿರಂತರ ಕೇಳಿ ಬರುತ್ತಿತ್ತು. 
ಇಂದು ಒಬ್ಬನು ಇಸ್ಲಾಮ್‌ ಸ್ವೀಕರಿಸಿದರೆ, ನಿನ್ನೆ ಇನ್ನೊಬ್ಬನು ಸ್ವೀಕರಿಸಿದ್ದಾನೆ ಎಂಬಿತ್ಯಾದಿ. ಆ ಕಾಲದಲ್ಲಿ ಕುಠೈಶ್‌ ಸರದಾರರ 
ಅನೇಕ ನಿಯೋಗಗಳು ಅಬೂತಾಲಿಬರನ್ನು ಭೇಟಿಯಾಗಿ ಪ್ರವಾದಿ(ಸ) ಅವರ ಪ್ರಚಾರ ಕಾರ್ಯವನ್ನು ತಡೆಗಟ್ಟುವಂತೆ 
ಏನಂತಿಸುತ್ತಿದ್ದುವು. ಇಂತಹ ಒಂದು ನಿಯೋಗದೊಂದಿಗೆ ಈ ಮಾತುಕತೆ ನಡೆದಿತ್ತು. 

ರುಮಖ್ಯರೀ, ರಾಮೋ, ನೈಶಾಪುರಿ ಮತ್ತಿತರ ವ್ಯಾಖ್ಯಾನಗಾರರು, ಉಮರ್‌(ರ) ಇಸ್ಲಾಮ್‌ ಸ್ವೀಕರಿಸಿದ ಕಾರಣ ಕುರೈಶ್‌ 
ಸರದಾರರು ಕಂಗೆಟ್ಟುಹೋಗಿದ್ದಸಂದರ್ಭದಲ್ಲಿಈಃನಿಯೋಗವು ಅಬೂ ತಾಲಿಬರನ್ನು! ಭೇಟಿಯಾಗಿಕ್ತೆಂದು ಹೇಳುತ್ತಾರೆ, ಆದರೆ 
ಹದೀಸ್‌ ಗ್ರಂಥಗಳಲ್ಲಿಎಲ್ಲೂಇದರ ಉಲ್ಲೇಖ ನಮಗೆ ಕಾಣಸಿಕ್ಕಿಲ್ಲ ಅದನ್ನುಎಲ್ಲಿಂದ ಪಡೆದಿದ್ದಾರೆಂದು ಈ ವ್ಯಾಖ್ಯಾನಕಾರರೂ 
ಬರೆದಿಲ್ಲ ಇದು ಸರಿಯಾಗಿದ್ದರೆ ಅದು ಮನಸ್ಸಿಗೆ ನಾಟುವ ವಿಷಯವಾಗಿದೆ. ಏಕೆಂದರೆ ಇಸ್ಲಾಮಿನ ಕರೆ ನೀಡಲು ಎದ್ದುನಿಂತ 
ವ್ಯಕ್ತಿಯು ತನ್ನ ಚಾರಿತ್ರ್ಯ, ಗುಣ-ನಡತೆ ಮತ್ತು ಧೀಮಂತಿಕೆಯಲ್ಲಿ ಇಡೀ ದೇಶದಲ್ಲಿಸಾಟಿಯಿಲ್ಲದವರೆಂದು ಕಂಡು ಕುರೈಶ್‌ 
ಸತ್ಯನಿಷೇಧಿಗಳು ಮೊದಲೇ ಗಾಬರಿಗೊಂಡಿದ್ದರು. ಅವರ ಒಡನಾಡಿಯಾಗಿದ್ದ ಅಬೂಬಕರ್‌(ರ) ಮಕ್ಕಾನಗರ ಮತ್ತು 
ಪರಿಸರದಲ್ಲಿಅತ್ಯುತ್ತಮ ಚಾರಿತ್ರ್ಯವಂತ, ಸತ್ಯಸಂಧ ಮತ್ತು ಧರ್ಮನಿಷ್ಠರೆಂದು ಎಲ್ಲರ ಬಾಯಲ್ಲೂ ಪ್ರಸಿದ್ಧರಾದವರಾಗಿದ್ದರು. 
ಈಗ ಉಮರ್‌ರಂತಹ ಧೀರ, ಶೂರ ವ್ಯಕ್ತಿಯೂ ಈ ಇಬ್ಬರೊಂದಿಗೆ ಸೇರಿಕೊಂಡಿರುವುದನ್ನು ಕಂಡಾಗ ಅಪಾಯವು 
ಮಿತಿಮೀರುತ್ತಿದೆಯೆಂದು ಅವರು ಖಂಡಿತವಾಗಿಯೂ ಊಹಿಸಿರಬಹುದು. 
ಚರ್ಚಾ ವಿಷಯ 

ಮೇಲೆ ಪ್ರಸ್ತಾಪಿಸಿದ ಸಭೆಯ ಕುರಿತು ವಿಮರ್ಶಿಸುತ್ತಾ ಈ ಅಧ್ಯಾಯ ಆರಂಭಗೊಳ್ಳುತ್ತದೆ. ಸತ್ಯನಿಷೇಧಿಗಳು ಮತ್ತು 
ಪ್ರವಾದಿ(ಸ) ಅವರ ಸಂಭಾಷಣೆಯನ್ನುಆಧಾರವಾಗಿರಿಸಿ ಅಲ್ಲಾಹನು, ಆ ಜನರು ನಿರಾಕರಿಸಲು ಅವರ ಅಹಂಕಾರ, ಅಸೂಯೆ 
ಮತ್ತು ಅಂಧಾನುಕರಣೆ ಕಾರಣವೇ ಹೊರತು ಇಸ್ಲಾಮೀ ಸಂದೇಶದಲ್ಲಿರುವ ನ್ಯೂನತೆಯಲ್ಲವೆಂದು ಸ್ಪಷ್ಟಪಡಿಸುತ್ತಾನೆ. ತಮ್ಮ 
ಮನೆತನದವರೇ ಆದ ಓರ್ವರನ್ನು ದೇವನ ಪ್ರವಾದಿಯೆಂದು ಒಪ್ಪ ಅವರನ್ನು ಅನುಸರಿಸಲು ಅವರು ತಯಾರಿಲ್ಲ ತಮ್ಮ 
ನಿಕಟ ಪೂರ್ವಕಾಲದ ಜನರಲ್ಲಿದ್ದ ಅಜ್ಞಾನ ಜನ್ಯ ವಿಚಾರಗಳಿಗೇ ಅವರು ಅಂಟಿಕೊಂಡಿರ ಬಯಸುತ್ತಾರೆ. ಈ ಅಜ್ಞಾನದ 


ಒಂದು ವಚನವನ್ನು ಘೋಷಿಸಬೇಕೆಂದು ಬಯಸುತ್ತೇನೆ. ಹಾಗಾದರೆ ಅರಬರು ಅವರನ್ನು ಅನುಸರಿಸುವರು. ಅರಬೇತರರನ್ನು ಅವರು 
ಮುನ್ನಡೆಸುವರು.'' 

ಇನ್ನೊಂದು ವರದಿಯ ಪದಗಳು ಹೀಗಿವೆ, hy ey ಅಳ! ಳೆ ಹ 1 gS op 358 
""ಅವರಿಗೆ ನಾನೊಂದು ವಚನವನ್ನುಚ್ಚರಿಸಲು ಕರೆಯುತ್ತಿದ್ದೇನೆ. ಅದರಿಂದಾಗಿ ಅರಬರು ಅವರಿಗೆ ವಿಧೇಯರಾಗುವರು.ಅರಬೇತರರು 
ಅವರನ್ನು ನಾಯಕರನ್ನಾಗಿಸುವರು.'' 

ಮತ್ತೊಂದು ವರದಿಯಲ್ಲಿ ಪ್ರವಾದಿಯವರು ಅಬೂತಾಲಿಬರನ್ನು ಬಿಟ್ಟುನೇರವಾಗಿ ಕುರೈಶರೊಂದಿಗೆ ಹೀಗೆ ಹೇಳಿದರು.ಒಂದು 
ವರದಿಯ ಪದಗಳು ಹೀಗಿವೆ, (೨೬೮ | 55 1-0) ಆಳೆ! ಕ 0 $e Le Jn ಕ ೩5, '"ನೀವು ಮಾತು ಕೊಡಿರಿ, 
ಹಾಗಾದರೆ ಅದರಿಂದಾಗಿ ಅರಬರನ್ನು ನೀವು ಮುನ್ನಡೆಸುವಿರಿ ಮತ್ತು ಅರಬೇತರರು ನಿಮ್ಮನ್ನು ಅನುಸರಿಸುವರು.'' 

ಈ ಪದ ವ್ಯತ್ಯಾಸಗಳ ಹೊರತಾಗಿಯೂ ಎಲ್ಲವರದಿಗಳ ಇಂಗಿತ ಒಂದೇ ಆಗಿದೆ. ಅಂದರೆ ಪ್ರವಾದೀಸ) ಹೇಳಿದರು, "“ನಾನು 
ನಿಮ್ಮಮುಂದಿಡುವ ಒಂದು ವಚನವನ್ನುನೀವು ಸ್ವೀಕರಿಸಿದರೆ, ನೀವು ಅರಬರ ಮತ್ತು ಅರಬೇತರರ ಒಡೆಯರಾಗುವಿರಿ.'' ಈಗ ಹೇಳಿ. 
ಇದು ಉತ್ತಮವೋ ಅಥವಾ ನ್ಯಾಯಪೂರ್ಣ ಮಾತೆಂದು ಹೇಳಿ ನೀವು ನನ್ನ ಮುಂದಿಡುವ ವಿಷಯ ಉತ್ತಮವೋ? ನಿಮ್ಮ ಶ್ಲೇಮ 
ಈ ವಚನವನ್ನು ಸ್ಟೀಕರಿಸುವುದರಲ್ಲಿದೆಯೋ ಅಥವಾ ಬಿದ್ದುಕೊಂಡಿರುವ ಸ್ಥಿತಿಯಲ್ಲೇ ನಿಮ್ಮನ್ನು ಬಿಟ್ಟು ನಾನು ನನ್ನಷ್ಟಕ್ಕೆ ದೇವಾರಾಧನೆ 
ಮಾಡುತ್ತಿರುವುದರಲ್ಲಿಯೋ? 


ಕಾಂಡ -23 


38. ಸ್ಥಾದ್‌ 239 


ತೆರೆಯನ್ನು ಸರಿಸಿ ಓರ್ವ ವ್ಯಕ್ತಿ ನೈಜ ವಾಸ್ತವಿಕತೆಯನ್ನು ಅವರ ಮುಂದಿಟ್ಟಾಗ, ಅವರು ಕಿವಿ ನಿಮಿರಿಸಿ ನಿಲ್ಲುತ್ತಾರೆ ಮತ್ತು 
ಅದನ್ನು ವಿಚಿತ್ರ, ಅಪೂರ್ವ ಮತ್ತು ಅಸಾಧ್ಯ ಮಾತೆಂದು ಹೇಳುತ್ತಾರೆ. ಅವರ ದೃಷ್ಟಿಯಲ್ಲಿಏಕದೇವತ್ವ ಮತ್ತು ಪರಲೋಕವು 
ಒಪ್ಪತಕ್ಕ ವಿಷಯವೇ ಅಲ್ಲ ಅದು ಪರಿಹಾಸ್ಯ ಯೋಗ್ಯ ವಿಷಯವಾಗಿದೆ. 
ಆ ಬಳಿಕ ಅಲ್ಲಾಹನು ಆ ಅಧ್ಯಾಯದ ಆರಂಭದಲ್ಲೂ ಕೊನೆಯಲ್ಲೂ ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ ಕೊಡುತ್ತಾ ಇಂದು 
ನೀವು ಯಾವ ವ್ಯಕ್ತಿಯನ್ನು ಪರಿಹಾಸ್ಯ ಮಾಡುತ್ತಾ ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿರಾಕರಿಸುತ್ತಿರುವಿರೋ 
ಅದೇ ವ್ಯಕ್ತಿ ಶೀಘ್ರವೇ ನಿಮ್ಮ ಮೇಲೆ ಪ್ರಾಬಲ್ಯ. . ಪಡೆಯುವರು ಮತ್ತು ನೀವು "ಅವರನ್ನು ಕೀಳಾಗಿಸಲು ತೀವ್ರವಾಗಿ 
ಪ್ರಯತ್ನಿಸುತ್ತಿರುವ ಇದೇಮಕ್ಕಾದಲ್ಲಿನೀವೆಲ್ಲರೂ ಅವರ ಮುಂದೆ ಶರಣಾಗಿ ನಿಲ್ಲುವ ದಿನ ದೂರವಿಲ್ಲವಂದು ಎಚ್ಚರಿಸುತ್ತಿದ್ದಾನೆ. 
ತರುವಾಯ ನಿರಂತರ 9 ಪ್ರವಾದಿಗಳನ್ನು ಪ್ರಸ್ತಾಪಿಸುತ್ತಾ- ಇದರಲ್ಲಿ ದಾವೂದ್‌: ಮತ್ತು' ಸುಲೈಮಾನ್‌ರವರ (ಅ) 
ವೃತ್ತಾಂತವು ಸವಿಸ್ತಾರವಾಗಿದೆ- ಅಲ್ಲಾಹನು ಶ್ರೋತೃಗಳಿಗೆ, ಅವನ ನ್ಯಾಯದ ಕಾನೂನು ನಿಷ್ಕುರವಾಗಿದೆ. ಮಾನವನ 
ಸರಿಯಾದ ನೀತಿಯೇ ಅವನ ಬಳಿ ಸ್ವೀಕಾರಾರ್ಹವಾಗಿದೆಯೆಂದು ಮನವರಿಕೆ ಮಾಡುತ್ತಾನೆ. ಅಸಂಬದ್ಧ ಮಾತನ್ನು ಯಾರೇ 
ಆಡಿದರೂ ಅವನು ಅದನ್ನು ಹಿಡಿಯುತ್ತಾನೆ. ತಪ್ಪು ಮಾಡಿ ಅದರ ಬಗ್ಗೆ ಹೆಮ್ಮೆ ಪ ಪಡದವರನ್ನು, ಎಚ್ಚರಗೊಂಡ "ಕೂಡಲೇ 
ಪಶ್ಚಾಶ್ತಾಪ ಪಟ್ಟು ಮರಳುವವರನ್ನು ಹಾಗೂ ಪರಲೋಕದ ವಿಚಾರಣೆಯ ನೆನಪಿನೊಂದಿಗೆ 'ಜೀವಿಸುವವರನ್ನು ಅವನು 
ಪ್ರೀತಿಸುತ್ತಾನೆ. 
ತರುವಾಯ, ಆಜ್ಞಾಫಾಲಕ ಮತ್ತು ಆಜ್ಜೋಲಂಘಕ ದಾಸರು ಪರಲೋಕದಲ್ಲಿಕಾಣಲಿರುವ ಅಂತಿಮ ಪರಿಣಾಮ 
ವನ್ನು ಚಿತ್ರೀಕರಿಸಲಾಗಿದೆ. ಈ ನಿಟ್ಟಿನಲ್ಲಿ ಸತ್ಯನಿಷೇಧಿಗಳಿಗೆ ಎರಡು ವಿಷಯಗಳನ್ನು ವಿಶೇಷವಾಗಿ ತಿಳಿಸಲಾಗಿದೆ. 
ಒಂದನೆಯದಾಗಿ, ಇಂದು ಈ ತಿಳಿಗೇಡಿಗಳು ಯಾವ ನಾಯಕರನ್ನು ಧುರೀಣರನ್ನು ಅಂಧವಾಗಿ ಅನುಸರಿಸುತ್ತಿರುವರೋ, 
ಆ ನಾಯಕರು ನಾಳೆ ಇವರಿಗಿಂತ ಮೊದಲೇ ನರಕಕ್ಕೆ ತಲುಪುವರು ಮತ್ತು ಪರಸ್ಪರರನ್ನು ಹಳಿಯುವರು. ಎರಡನೆಯದಾಗಿ, 
ಇಂದು ಈ ಮಂದಿ ವಿಶ್ವಾಸಿಗಳನ್ನು ನಿಂದ್ಯರು, ನೀಚರೆಂದು ಭಾವಿಸುತ್ತಿದ್ದಾರೆ, ಆದರೆ ನಾಳೆ ಇದೇ ಮಂದಿ ಅವರನ್ನು 
ನರಕದಲ್ಲೆಲ್ಲೂ ಕಾಣುತ್ತಿಲ್ಲವಲ್ಲ ಮತ್ತು ಅವರೇ ಸ್ವಯಂ ಶಿಕ್ಷೆಗೊಳಗಾಗಿದ್ದಾರೆಂದು ಕಣ್ಣು ಕಣ್ಣು ಬಿಟ್ಟು ಆಶ್ಚರ್ಯದಿಂದ 
ನೋಡುವರು, ಕೊನೆಯಲ್ಲಿ ಆದಮ್‌(ಅ) ಮತ್ತು ಇಬ್ಬೀಸನ ಪ್ರಸ್ತಾಪ ಮಾಡಲಾಗಿದೆ. ಮುಹಮ್ಮದ್‌(ಸ) ಅವರ ಮುಂದೆ 
ಬಾಗುವುದಕ್ಕೆ ಯಾವ ಅಹಂಕಾರವು ನಿಮಗೆ ಅಡ್ಡಿಯಾಗಿದೆಯೋ ಅದೇ ಅಹಂಕಾರ ಇಬ್ಬೀಸನಿಗೆ ಆದಮರ ಮುಂದೆ 
ಬಾಗುವುದಕ್ಕೆ ಅಡ್ಡಿಯಾಗಿತ್ತು. ಅಲ್ಲಾಹನು ಆದಮರಿಗೆ ನೀಡಿದ ಸ್ಥಾನಮಾನದಿಂದಾಗಿ ಇಬ್ಬೀಸನು ಅಸೂಯೆ ಪಟ್ಟನು. 
ದೇವನ ಆದೇಶವನ್ನು ಪಾಲಿಸುವ ಬದಲು ಬಂಡಾಯವೆದ್ದು ದೇವನ ಶಾಪಕ್ಕೆ ಗುರಿಯಾದನು. ಅದೇ ರೀತಿಯಲ್ಲಿ ಅಲ್ಲಾಹನು 
ಮುಹಮ್ಮದ್‌(ಸುರಿಗೆ ನೀಡಿದ ಸ್ಥಾನಮಾನದಿಂದಾಗಿ ನೀವು ಅಸೂಯೆ ಪಡುತ್ತೀರಿ. ಅಲ್ಲಾಹನು ನೇಮಿಸಿದ ಪ್ರವಾದಿಯನ್ನು 
ಅನುಸರಿಸಲು ನೀವು ಸಿದ್ಧರಿಲ್ಲ ಆದ್ದರಿಂದ ಇಬ್ಬೀಸನಿಗೆ ಆಧ ದುರ್ಗತಿಯೇ। ನಿಮಗೂ ಆಗುವುದು ಎಂದು ಎಚ್ಚರಿಕೆ 
ನೀಡುವುದು ಇದರ ಉದ್ದೇಶವಾಗಿದೆ. 


ಕಾಂಡ -23 


ib So Rc hii 


HN IES MSE EEG ಓಟ 54/4 ids 


292 ಸಿಗ. ASN 


MEISE ಹಿಕ! ಗ STEM STOR ಓ 
38. ಸ್ವಾದ್‌ 
(ಅವತೀರ್ಣ ಮಕ್ಕಾದಲ್ಲಿ) 
ಸೂಕ್ತಗಳು-88 ಇ ರುಕೂಆ್‌ಗಳು-5 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


(1-3) ಸ್ವಾದ್‌. ಉಪದೇಶ ಭರಿತವಾದ? ಕುರ್‌ಆನಿನಾಣೆ. ನಿಜವಾಗಿ, ಸತ್ಯವನ್ನು ತಿರಸ್ಕರಿಸಿದ ಈ ಜನರೇ 
ತೀವ್ರ ಅಹಂಕಾರ ಮತ್ತು ಹಟಮಾರಿತನದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ.” ನಾವು ಇವರಿಗಿಂತ ಮುಂಚೆ ಇಂತಹ ಎಷ್ಟೋ 
ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. (ದುರ್ಗತಿ ಬಂದಾಗ ಅವರು ಗೋಳಿಟ್ಟಿದ್ದಾರೆ. ಆದರೆ ಅದು ಪಾರಾಗುವ 
ಸಮಯವಾಗಿರುವುದಿಲ್ಲ 

(4-7) ಓರ್ವ ಎಚ್ಚರಿಕೆ ನೀಡುವಾತನು ಸ್ವತಃ ಇವರೊಳಗಿಂದಲೇ ಬಂದು ಬಿಟ್ಟ ಕುರಿತು ಇವರಿಗೆ 
ಅತ್ಯಾಶ್ಚರ್ಯವಾಯಿತು.* ಸತ್ಯನಿಷೇಧಿಗಳು, “ಇವನೊಬ್ಬ ಜಾದುಗಾರ,' ಮಹಾ ಸುಳ್ಳುಗಾರ, ಇವನು ಎಲ್ಲ 


1. ಎಲ್ಲ ಬಿಡಿ ಅಕ್ಷರಗಳಂತೆಯೇ "ಸ್ಟಾದ್‌'ನ ಅರ್ಥ ನಿರ್ಣಯವೂ ಕಷ್ಟ ಆದರೆ ಇಬ್ನು ಅಬ್ಬಾಸ್‌ ಮತ್ತು ದಹ್ವಾಕ್‌ರ 
ಮಾತು ಮನಸ್ಸಿಗೆ ಹಿಡಿಸುತ್ತದೆ. ಕಟಿಟ 4೨ ಅದರರ್ಥ ಅವರ ಮಾತುಗಳೆಲ್ಲ ಸತ್ಯ ಎಂದಾಗಿದೆ. ೩ ಡಿಪೊ ಅರ್ಥಾತ್‌, 
"ಮುಹಮೃದ್‌(ಸ) ಸತ್ಯಸಂಧರು'. ಈ ಪದವನ್ನು ಸಾಮಾನ್ಯ ಇದೇ ಅರ್ಥದಲ್ಲಿನಾವು ಉರ್ದು ಭಾಷೆಯಲ್ಲೂ ಬಳಸುತ್ತೇವೆ. ಉದಾ: 
ಅವನ ಮೇಲೆ ಸ್ಟಾದ್‌ ಮಾಡುತ್ತೇನೆ ಅಂದರೆ ಅವನನ್ನು ದೃಢೀಕರಿಸುತ್ತೇನೆ ಅಥವಾ ಅವನ ಮಾತನ್ನುಸರಿಯೆಂದು ಹೇಳುತ್ತೇನೆ. 

2.5.1 ಆತಿ ಮೂಲ ಪದಗಳಾಗಿವೆ. ಇದಕ್ಕೆ ಎರಡರ್ಥಗಳಿರಬಹುದು. ಒಂದು, "ಶ್ರೇಷ್ಠಕುರ್‌ಆನ್‌'. ಎರಡು, "ಉಪದೇಶ 
ಭರಿತ' ಅಥವಾ ಮರೆತು ಹೋದ ಪಾಠಗಳನ್ನು ನೆನಪಿಸುವ ಮತ್ತು ಅಲಕ್ಷ್ಯದಿಂದ ಎಚ್ಚರಿಸುವ ಕುರ್‌ಆನ್‌. 

3. ಸ್ಟಾದ್‌ಗೆ ಇಬ್ನು ಅಬ್ಬಾಸ್‌ ಮತ್ತು ದಹ್ಹಾಕ್‌ರವರು ನೀಡಿದ ಅರ್ಥವನ್ನು ಒಪ್ಪಿಕೊಂಡರೆ ಅದರ ತಾತ್ಸರ್ಯ ಹೀಗಾಗುತ್ತದೆ. 
ಈ ಶ್ರೇಷ್ಠ ಅಥವಾ ಉಪದೇಶ ಭರಿತ ಕುರ್‌ಆನಿನಾಣೆ! ಮುಹಮ್ಮದ್‌(ಸು ಸರಿಯಾದ ಮಾತನ್ನೇ ಆಡುತ್ತಿದ್ದಾರೆ. ಆದರೆ 
ನಿರಾಕರಣೆಗೆ ಅಂಟಿಕೊಂಡಿರುವವರು ಹಠಮಾರಿತನ ಮತ್ತು ಅಹಂಕಾರದಲ್ಲಿ ಮುಳುಗಿದ್ದಾರೆ. ಇನ್ನು "ಸ್ನಾದ್‌' ಪದವನ್ನು ಬಿಡಿ 
ಅಕ್ಷರವೆಂದು ಪರಿಗಣಿಸಿದರೆ ಅದಕ್ಕೆ ಅರ್ಥ ಕಲ್ಪಿಸಲು ಸಾಧ್ಯವಿಲ್ಲ ಹಾಗಾದರೆ ಆಣೆಯ ಉತ್ತರ ಲೋಪವಾಗುತ್ತದೆ. ಅದಕ್ಕೆ "ಆದರೆ' 
ಮತ್ತು ಅದರ ನಂತರದ ವಾಕ್ಯವೇ ಬೆಳಕು ಚೆಲ್ಲುತ್ತದೆ. ಅಂದರೆ ಇಡೀ ವಾಕ್ಯ ಹೀಗಾಗುತ್ತದೆ- ಈ ನಿಷೇಧಿಗಳು ನಿರಾಕರಿಸಲು 
ಅವರ ಮುಂದಿಡಲಾಗುತ್ತಿರುವ ಧರ್ಮದಲ್ಲೇನೋ ನ್ಯೂನತೆಯಿರುವುದು ಅಥವಾ ಮುಹಮ್ಮದ್‌(ಸ) ಅವರ ಮುಂದೆ ಸತ್ಯ 
ಪ್ರಕಟಿಸುವುದರಲ್ಲಿ ಲೋಪ ತೋರುತ್ತಿರುವುದು ಕಾರಣವಲ್ಲ ಅದಕ್ಕೆ ಅವರ ದೊಡ್ಡಸ್ತಿಕೆ ಮತ್ತು ದುರಹಂಕಾರವೇ ಕಾರಣ. ಅದಕ್ಕೆ ಈ 
ಉಪದೇಶ ಭರಿತ ಕುರ್‌ಆನೇ ಸಾಕ್ಷಿಯಾಗಿದೆ. ನಿಷ್ಷಕ್ಷಪಾತಿಯಾದ ಯಾರೇ ಆದರೂ ಇದನ್ನು ನೋಡಿದರೆ ಇದರಲ್ಲಿ ಬೋಧನೆಯನ್ನು 
ಚೆನ್ನಾಗಿ ಮಾಡಲಾಗಿದೆಯೆಂದು ಒಪ್ಪದಿರಲಾರನು. 


ಕಾಂಡ -23 


38. ಸ್ವಾದ್‌ 241 


ಅಧಿ ಹ &) %) 4 ಖಲ 135 21 | 
೪೫ನೆ) SN LS LEGS GEL ಹಸ 
TES ೨ ನದ 4.೪, 8೫ ಜ್ಮ್ಪ | 
ಛತ್ರ ಜ,ತಸತ್ರಿ ೬% ದರಿ ಪ Hs OSS Mh 
ದೇವರುಗಳ ಸ್ಥಾನದಲ್ಲಿ ಕೇವಲ ಒಬ್ಬನೇ ದೇವನನ್ನು ಮಾಡಿಬಿಟ್ಟನೇ? ನಿಜಕ್ಕೂ ಇದೊಂದು ಬಹಳ ವಿಚಿತ್ರ ಸಂಗತಿ' 
ಎಂದು ಹೇಳತೊಡಗಿದರು. ಜನಾಂಗದ ಸರದಾರರು ಹೀಗೆ ಹೇಳುತ್ತಾ ' ಹೊರ ನಡೆದು ಬಿಟ್ಟರು;" "ಹೊರಡಿರಿ 
ಮತ್ತು ನಿಮ್ಮ ಆರಾಧ್ಯ ರ ಆರಾಧನೆಯಲ್ಲೇ ಸ್ಥಿರವಾಗಿ ನಿಲ್ಲಿರಿ. ಈ ಮಾತನ್ನು? 'ಯಾವುದೋ ಬೇರೆಯೇ ಉದ್ದೇಶದಿಂದ 
ಹೇಳಲಾಗುತ್ತಿದೆ. ಈ ಮಾತನ್ನುನಾವು ಇತ್ತೀಚಿನ ಕಾಲದ ಜನಾಂಗಗಳ ಪೆ ಕ್ಯ ಯಾರಿಂದಲೂ ಕೇಳಿಲ್ಲ? ಇದು ಕೇವಲ 
ಒಂದು ಕಪೋಲಕಲ್ಲಿತ ವಿಷ ಷಯವಾಗಿದೆ. ಅಲ್ಲಾಹನ ಬೋಧನೆಯು 'ಅವರ್ಣಗೊಳ್ಳುವದಕ್ಕೆ ನಮ್ಮ ನಡುವೆ 
ಕೇವಲ ಈತನೊಬ್ಬನೇ ಉಳಿದು ಬಿಟ್ಟಿದ್ದನೇ?' 


4. ಅಂದರೆ ಇವರು ಮೂರ್ಯರು. ಅವರದೇ ಕೂಟದ, ಅವರದೇ ಜನಾಂಗದ ಮತ್ತು ಅವರದೇ ಮನೆತನದ ಓರ್ವ ಸುಪರಿಚಿತ 
ವ್ಯಕ್ತಿಯನ್ನು ಅವರಿಗೆ ಎಚ್ಚರಿಕೆ ನೀಡಲು ನೇಮಿಸಲಾದಾಗ ಅವರಿಗೆ ಅದು ವಿಚಿತ್ರವಾಗಿ ಕಾಣುತ್ತದೆ. ವಸ್ತುತಃ ಆಕಾಶದಿಂದ ಬೇರೆಯೇ 
ಒಂದು ಜೀವಿ ಬಂದು ಮನುಷ್ಯರನ್ನು ಎಚ್ಚರಿಸುವುದು ಅಥವಾ ಅವರ ಮಧ್ಯೆ ಹಠಾತ್ತನೆ ಓರ್ವ ಆಗಂತುಕ ಪ್ರತ್ಯಕ್ಷವಾಗಿ ಪ್ರವಾದಿತ್ವದನ್ನು 
ಘೋಷಿಸುವುದು ವಿಚಿತ್ರವಾಗಿರುತ್ತಿತ್ತು. ವಾಸ್ತವವೂ ಹಾಗೆಯೇ ಆಗಿರುತ್ತಿದ್ದರೆ ಖಂಡಿತವಾಗಿಯೂ ಈ ಜನರು, ನಮ್ಮೊಂದಿಗೆ 
ವಿಚಿತ್ರವಾಗಿ ವರ್ತಿಸಲಾಗುತ್ತದೆ, ಮಾನವರೇ ಅಲ್ಲದ, ನಮ್ಮಸ್ಥಿತಿಗತಿಗಳು, ನಮ್ಮ ಭಾವನೆಗಳು ಮತ್ತು ಅಗತ್ಯಗಳನ್ನುತಿಳಿದೇ ಇಲ್ಲದವನು 
ನಮಗೆ ಮಾರ್ಗದರ್ಶನ ಮಾಡುವುದು ಹೇಗೆಂದು ಕೇಳುತ್ತಿದ್ದರು. ನಮ್ಮ ಬಳಿಗೆ ಬಂದಿರುವ ಈ ವ್ಯಕ್ತಿ ವಿಶ್ವಾಸಾರ್ಹನೋ ಅಲ್ಲವೋ 
ತಿಳಿಯುವುದು ಹೇಗೆ ಮತ್ತು ಅವನ ಮಾತನ್ನುನಂಬುವ ಅಥವಾ ನಂಬದಿರುವ ತೀರ್ಮಾನ ಕೈಗೊಳ್ಳಲು ಅವನ ಶೀಲ, ಚಾರಿತ್ರ ವನ್ನು 
ನಾವೆಲ್ಲಿ ನೋಡಿದ್ದೇವೆ ಎಂದು ಪ್ರಶ್ನಿಸುತ್ತಿದ್ದರು. 

5. ಪ್ರವಾದಿ(ಸ ಅವನ ಮಾತಿನ ಮೋಡಿಯಿಂದ ಜನರು ಅವರ ಹಿಂದೆ ಹುಚ್ಚರಂತೆ ಹೋಗುತ್ತಾರೆ. ಯಾವುದೇ ಸಂಬಂಧ 
ಮುರಿಯುವುದನ್ನುಅಥವಾ ಯಾವುದೇ ನಷ್ಟವಾಗುವುದನ್ನುಅವರು ಲೆಕ್ಕಿಸುವುದಿಲ್ಲ ಎಂಬ ಕಾರಣಕ್ಕಾಗಿ ಅವರನ್ನುಮಾಟಗಾರನೆನ್ನುತ್ತಿದ್ದರು. 
ತಂದೆ ಮಗನನ್ನು, ಮಗ ತಂದೆಯನ್ನು ಪ್ನ್ನಿ ಪತಿಯನ್ನು ಹಿ ಪತ್ನಿಯನ್ನು ಬಿಟ್ಟು ಬಿಡುತ್ತಾರೆ. ಹಜ್ರತ್‌ ಮಾಡಬೇಕಾಗಿ ಬಂದಾಗ ಮೈ 
ಕೊಡವಿಕೊಂಡು? ಬರಿಗೈಯಲ್ಲಿ ಹೊರಡುತ್ತಾರೆ. ವ್ಯಾಪಾರ ಸೃತಗೊಂಡರೂ ಇಡೀಸಮಾಜವೇ ಬಹಿಷ್ಕರಿಸಿದರೂ ಅದನ್ನುಸಹಿಸಿಕೊಳ್ಳುತ್ತಾರೆ. 
ಕಠಿಣತಮ ದೈಹಿಕ ಪೀಡನೆಗಳನ್ನೂ ಎದುರಿಸುತ್ತಾರೆ. ಆದರೆ ಆ ವ್ಯಕ್ತಿಯ ಮಾತನ್ನು (ಕಲಿಮ) ಕೈಬಿಡಲು ಯಾವ ರೀತಿಯಿಂದಲೂ 
ತಯಾರಿರುವುದಿಲ್ಲ (ಹೆಚ್ಚಿನ ವಿವರಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಭಾಗ- 3, ಅಲ್‌ ಅಂಬಿಯಾ: ಟಿಪ್ಪಣಿ-5) 

6. ಇದು ಪ್ರವಾದಿಯವರ (ಸ) ಮಾತನ್ನು ಕೇಳಿ ಅಬೂತಾಲಿಬರ ಬಳಿಯಿಂದ ಎದ್ದುಹೋದ ಆ ನಾಯಕರ ಕಡೆಗೆ ಸೂಚನೆ. 

7. "ಲಾಇಲಾಹ ಇಲ್ಲಲ್ಲಾಹ್‌' ಎಂಬ ವಚನವನ್ನು ಸ್ವೀಕರಿಸಿದರೆ ಆರಬರೂ ಅರಬೇತರರೂ ನಿಮ್ಮ ಆಜ್ಞಾಧೀನರಾಗುವರೆಂಬ 
ಪ್ರವಾದಿಯವರ ಮಾತು. 

8. ಇದರಲ್ಲೇನೋ ಮೋಸವಿದೆ. ನಾವು ಮುಹಮ್ಮದ್‌ರಿಗೆ(ಸ) ಶರಣಾಗಿರಬೇಕು, ಅವರು ನಮ್ಮಮೇಲೆ ಅಧಿಕಾರ ಚಲಾಯಿಸ 
ಬೇಕೆಂಬ ಉದ್ದೇಶದಿಂದ ಈ ಕರೆ ಕೊಡುತ್ತಿದ್ದಾರೆಂದು ಅವರ ಮಾತಿನ ಅರ್ಥವಾಗಿತ್ತು. , 

9, ಅಂದರೆ ನಿಕಟ ಪೂರ್ವದಲ್ಲಿನಮ್ಮ ಹಿರಿಯರು ಗತಿಸಿ ಹೋಗಿದ್ದಾರೆ. ಯಹೂದ್ಯರೂ ಕೈಸ್ತರೂ ನಮ್ಮ ದೇಶದಲ್ಲೂಸುತ್ತಮುತ್ತಲ 
ಪ್ರದೇಶಗಳಲ್ಲೂ ವಾಸವಾಗಿದ್ದಾರೆ. ಇರಾನ್‌, ಇರಾಕ್‌ ಮತ್ತು ಪೂರ್ವ ಅರಬ್‌ ದೇಶಗಳಲ್ಲಿ ಮಜೂಸಿಗಳು(ಅಗ್ನಿಯಾರಾಧಕರು) 
ತುಂಬಿಕೊಂಡಿದ್ದಾರೆ. ಇವರ ಪೈಕ ಯಾರೂ ಈ ವರೆಗೂ ಒಬ್ಬನೇ ದೇವನನ್ನು ನಂಬಬೇಕು, ಬೇರೆ ಯಾರನ್ನೂ ನಂಬಬಾರದು ಎಂದು 
ಹೇಳಿಲ್ಲ, ನಾವು ಒಬ್ಬನೇ ದೇವನಲ್ಲಿ ತೃಪ್ತ ಪಡುವುದಾದರೂ ಹೇಗೆ? ಅಲ್ಲಾಹನ ಆಪ್ತರನ್ನು ಎಲ್ಲರೂ ನಂಬುತ್ತಾರೆ. ಅವರ ಗುಡಿಗಳಿಗೆ 
ಹೋಗಿ ಹಣೆ ತಾಗಿಸುತ್ತಾರೆ. ಹರಕೆ-ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ಅವರಲ್ಲಿ ಪ್ರಾರ್ಥಿಸುತ್ತಾರೆ. ಕೆಲವರಿಂದ ಸಂತಾನ ಭಾಗ್ಯ 
ದೊರೆಯುತ್ತದೆ. ಇನ್ನು ಕೆಲವರಿಂದ ಜೀವನಾಧಾರ ಸಿಗುತ್ತದೆ. ಯಾವುದೇ ಮಂದಿರದಲ್ಲಿ ಯಾವುದೇ ಬೇಡಿಕೆಯಿಟ್ಟರೂ ಈಡೇರುತ್ತದೆ. 
ಅವರ ಅಧಿಕಾರವನ್ನು ಎಲ್ಲರೂ ಒಪ್ಪುತ್ತಾರೆ. ಅವರ ಆಸ್ಥಾನ ಸೇವಕರಿಂದ ಜನರ ಎಂತೆಂತಹ ಸಂಕಷ್ಟ ನಿವಾರಣೆಯಾಗಿವೆಯೆಂದು 
ಅವರಿಂದ ಪ್ರಯೋಜನ ಪಡೆಯುವವರು ಹೇಳುತ್ತಾರೆ. ಈಗ ಈ ವ್ಯಕ್ತಿಯಿಂದ" ನಾವು ಹಿಂದೆಂದೂ ಕೇಳಿರದಂತಹ ವಿಚಿತ್ರ 
ಮಾತನ್ನು ಕೇಳುತ್ತಿದ್ದೇವೆ. ಅಂದರೆ ಅವರ ಪೈಕಿ ಯಾರಿಗೂ ದೇವತ್ನದಲ್ಲಿ ಸಾ ಫಾಲಿಲ್ಲ ದೇವಶ್ಚವು ಸಂಪೂರ್ಣವಾಗಿ ಒಬ್ಬನೇ 
ದೇವನಿಗಿದೆಯೆಂಬ : ಮಾತು. 


ಕಾಂಡ - 23 


242 ತಪ್ಪೀಮುಲ್‌ ಕುರ್‌ಆನ್‌ 


ಕೌ 39 ೨೨4೨ ಜಡ ೪ AeA er ,್ಷಉ8ಾ್ಲ್ಪ್ಸೈೈ  ೈ |. 4 RN 

SHANE AO SAL Eris sl ON NSN 

೦02೫0351 06 ೩ ಯತ್ತಿ ಜಳ 
Pa 


ಬಜ ಚ ಟ್‌ ಛ ಘ ಘ ಐ ್ಹಒಉ್ಛ GILES CL ಚಟ ಚ 2 ೨ ದ ೨6 
I BNI SOE 083111 45/5೬ 
| 
[oN 


ಡ್‌. (YY EU 4 Lp 1ರೆ ನ್ಯ ಓಟ ಸ “244 2 
(ನ) A BRITE Hoc al 
ಬತ್ತಿ ಶಿ ಎ ಗ ಪ TERT PORT AS BE 
ESOS 5 act 04/43 06 Fo 


(8-10) ವಾಸ್ತವದಲ್ಲಿನನ್ನ ಬೋಧನೆಯ ವಿಷಯದಲ್ಲಿಇವರು ಸಂಶಯಗಸ್ತರಾಗಿದ್ದಾರೆ.* ಇವರು ಈ ತನಕ 
ನನ್ನ ಯಾತನೆಯ ರುಚಿಯನ್ನು ಸವಿಯದಿರುವುದರಿಂದ ಹೀಗೆಲ್ಲ ಹೇಳುತ್ತಿದ್ದಾರೆ. ಪ್ರಬಲನೂ ಮಹಾದಾನಿಯೂ 
ಆಗಿರುವ ನಿಮ್ಮ ಪ್ರಭುವಿನ ಕೃಪೆಯ ಭಂಡಾರಗಳು ಇವರ ಕೈಯಲ್ಲಿವೆಯೇ? ಇವರು ಭೂಮಿ ಆಕಾಶಗಳ ಹಾಗೂ 
ಅವುಗಳ ನಡುವೆ ಇರುವ ವಸ್ತುಗಳ ಮಾಲಕರೇ? ಹಾಗಿದ್ದರೆ ಇವರು ವಸ್ತುಲೋಕದ ಉನ್ತತಿಗಳಿಗೆ ಏರಿ ನೋಡಲಿ. 

(11-16) ಇದಂತು ಕೂಟಗಳ ಪೈಕಿ ಒಂದು ಸಣ್ಣ ಕೂಟವಾಗಿದ್ದು ಇಲ್ಲೇ ಸೋಲನ್ನು ಅನುಭವಿಸಲಿದೆ."” 
ಇವರಿಗಿಂತ ಮುಂಚೆ ನೂಹರ ಜನಾಂಗ, ಆದ್‌, ಮೊಳೆಗಳವನಾದ ಫಿರ್‌ಔನ್‌,*" ಸಮೂದ್‌, ಲೂತ್‌ ಜನಾಂಗ 
ಮತ್ತು ಐಕದವರು ಸುಳ್ಳಾಗಿಸಿದ್ದಾರೆ. ಅವರು ಕೂಟಗಳಾಗಿದ್ದರು. ಅವರ ಪೈಕಿ ಪ್ರತಿಯೊಂದು ಕೂಟವೂ 
ಸಂದೇಶವಾಹಕರನ್ನು ಸುಳ್ಳಾಗಿಸಿತು ಮತ್ತು ನನ್ನ ಶಿಕ್ಷೆಯ ತೀರ್ಪು ಅವರ ಮೇಲೆ ಎರಗಿಯೇ ಬಿಟ್ಟಿತು. ಇವರೂ 
ಒಂದು ಆಸ್ಟೋಟದ ನಿರೀಕ್ಷೆಯಲ್ಲಿದ್ದಾರೆ. ಆ ಬಳಿಕ ಇನ್ನಾವುದೇ ಆಸ್ಫೋಟ ಇರಲಾರದು" ಮತ್ತು ಇವರು, 'ಓ ನಮ್ಮ 
ಪ್ರಭೂ, ಲೆಕ್ಕಾಚಾರ ಜರಗುವ ದಿನಕ್ಕಿಂತ ಮುಂಚೆಯೇ ನಮ್ಮ ಪಾಲು ನಮಗೆ ಬೇಗನೆ ಕೊಟ್ಟುಬಿಡು" ಎನ್ನುತ್ತಾರೆ.” 


10. ಇನ್ನೊಂದು ರೀತಿಯಲ್ಲಿ ಅಲ್ಲಾಹನು ಹೇಳುತ್ತಾನೆ.- ಓ ಮುಹಮ್ಮದ್‌! ಈ ಜನರು ನಿಮ್ಮನ್ನು ನಿರಾಕರಿಸುತ್ತಿಲ್ಲ. 
ನನ್ನನ್ನು ನಿರಾಕರಿಸುತ್ತಿದ್ದಾರೆ. ನಿಮ್ಮ ಸತ್ಯಸಂಧತೆಯನ್ನು ಅವರು ಹಿಂದೆಯೂ ಸಂದೇಹಿಸಿರಲಿಲ್ಲ, ಈಗ ಸಂದೇಹಿಸಲು ನನ್ನ "ದಿಕ್ರ್‌' 
ಕಾರಣವಾಗಿದೆ. ಅವರಿಗೆ ಉಪದೇಶಿಸುವ ಕೆಲಸವನ್ನು ನಾನು ನಿಮಗೆ ವಹಿಸಿಕೊಟ್ಟೆ ನಿಮ್ಮ ಸತ್ಯಸಂಧತೆಯ ಬಗ್ಗೆ ಆಣೆ ಹಾಕುತ್ತಿದ್ದವರೇ 
ಈಗ ನಿಮ್ಮ ಬಗ್ಗೆ ಸಂದೇಹ ವ್ಯಕ್ತ ಪಡಿಸುತ್ತಾರೆ. ಇದೇ ವಿಷಯ ಅಲ್‌ ಅನ್‌ಆಮ್‌ ಅಧ್ಯಾಯದ 23ನೇ ವಚನದಲ್ಲಿ ಬಂದಿದೆ. 

(ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ ಅನ್‌ಆಮ್‌: ಟಿಪ್ಪಣಿ 21) 

11, ಅಲ್ಲಾಹನ ದಿಕ್ರ್‌ ಅವತೀರ್ಣಗೊಳ್ಳಲು ನಮ್ಮಲ್ಲಿ ಈ ಒಬ್ಬವ್ಯಕ್ತಿಯೇ ಇದ್ದನೇ ಎಂಬ ಸತ್ಯನಿಷೇಧಿಗಳ ಮಾತಿಗೆ ಉತ್ತರವಿದು. 
ಅದಕ್ಕೆ ಅಲ್ಲಾಹನು ಹೀಗೆ ಹೇಳುತ್ತಾನೆ- ಯಾರನ್ನು ಪ್ರವಾದಿಯಾಗಿ ಮಾಡಬೇಕು, ಮಾಡಬಾರದು ಎಂದು ತೀರ್ಮಾನಿಸುವವರು 
ನಾವು. ಈ ಮಂದಿಗೆ ಅದರ ಅಧಿಕಾರವೆಲ್ಲಿದೆ? ಇವರು ಒಂದು ವೇಳೆ ಅಧಿಕಾರ ಬಯಸುತ್ತಾರೆಂದಾದರೆ ತಮ್ಮ ದಯೆಗೆ 
ಅರ್ಹರಾಗಿದ್ದವರ ಮೇಲೆ ದಿವ್ಯವಾಣಿ ಅವತೀರ್ಣಗೊಳಿಸುವಂತೆ ಹಾಗೂ ನಾವು ಯಾರನ್ನು ಅರ್ಹರೆಂದು ಭಾವಿಸುತ್ತೇವೋ ಅವರ 
ಮೇಲೆ ಅವಶೀರ್ಣಗೊಳಿಸದಂತೆ ಜಗದೊಡೆಯನ ಸ್ಥಾನವನ್ನು ಸ್ವಾಧೀನ ಪಡಿಸಲಿಕ್ಕಾಗಿ ಅರ್ಶ್‌ಗೆ ತಲುಪಲು ಪ್ರಯತ್ನಿಸಲಿ. ಈ 
ವಿಷಯವು ಕುರ್‌ಆನಿನಲ್ಲಿ ಬೇರೆ ಬೇರೆ ಕಡೆ ವಿವರಿಸಲ್ಪಟ್ಟಿದೆ. ಏಕೆಂದರೆ, ಈ ವ್ಯಕ್ತಿ ಪ್ರವಾದಿ ಹೇಗೆ ಆದರು, ಈ ಕಾರ್ಯಕ್ಕೆ ಕುರೈಶರ 
ದೊಡ್ಡ ದೊಡ್ಡಸರದಾರರ ಪೈಕಿ ಯಾರೂ ಅಲ್ಲಾಹನಿಗೆ ಸಿಗಲಿಲ್ಲವೆ ಎಂದು ಆಗಾಗ ಕುರೈಶ್‌ ಸತ್ಯನಿಷೇಧಿಗಳು ಪ್ರಶ್ಚಿಸುತ್ತಿದ್ದರು. 

(ನೋಡಿರಿ. ಬನೀ ಇಸ್ರಾಈಲ್‌, 100, ಅರುಬ್ದುಖ್ರುಫ್‌:31-32) 

12. "ಇದೇ ಸ್ಥಳವೆಂದರೆ ಪವಿತ್ರ ಮಕ್ಕಾ. ಇವರು ಎಲ್ಲಿಹೀಗೆಲ್ಲಹೇಳುತ್ತಿದ್ದಾರೋ ಅದೇ ಸ್ಥಳದಲ್ಲಿಒಂದು ದಿನ ಸೋಲುಣ್ಣಾವರು. 
ಇಂದು ಈ ವ್ಯಕ್ತಿಯನ್ನು ಅಲ್ಲನೆಂದು ಭಾವಿಸಿ ಅವರನ್ನು ಪ್ರವಾದಿಯೆಂದು ಅಂಗೀಕರಿಸಲು ನಿರಾಕರಿಸುವ ಇದೇ ಸ್ಥಳದಲ್ಲಿ ಅದೇ ವ್ಯಕ್ತಿಯ 
ಮುಂದೆ ಶರಣಾಗಿ ನಿಲ್ಲುವ ದಿನ ದೂರವಿಲ್ಲ, 

13. ಫಿರ್‌ಔನನಿಗೆ ೬/೪1 ಆಕಿ "ದಿಲ್‌ ಅವುತಾದ್‌'(ಮೊಳೆಯವನು) ಎಂದು ಹೇಳಲು ಕಾರಣ, ಅವರ ಸಾಮ್ರಾಜ್ಯವು 
ಮೊಳೆಗಳನ್ನು ನಾಟಿದಂತೆ ಬಲಿಷ್ಠವಾಗಿರಬಹುದು ಅಥವಾ ಅವನ ಬೃಹತ್‌ ಸಂಖ್ಯೆಯ ಸೈನಿಕರು ಎಲ್ಲಿ ಠಿಕಾಣಿ ಹೂಡಿರುವರೋ ಅಲ್ಲೆಲ್ಲ 
ಡೇರೆಗಳ ಮೊಳೆಗಳು ಎದ್ದುಕಾಣುತ್ತಿದ್ದಿರಬಹುದು. ಅವನು ಯಾರಲ್ಲಿಕೋಪಗೊಳ್ಳುತ್ತಾನೋ ಅವರಿಗೆ ಮೊಳೆ ಹೊಡೆದು ಶಿಕ್ಷಿಸುತ್ತಿದ್ದನೆಂಬ 
ಕಾರಣಕ್ಕಾಗಿರಬಹುದು ಮೊಳೆಗಳೆಂದರೆ ಭೂಮಿಯೊಳಗೆ ಮೊಳೆಗಳಂತೆ ನಾಟಿಕೊಂಡಿರುವ ಪಿರಮಿಡ್‌ಗಳೂ ಆಗಿರಬಹುದು. 

14. ಅಂದರೆ ಶಿಕ್ಷೆಯ ಒಂದೇ ಹೊಡೆತವು ಅವರನ್ನು ನಾಶಗೊಳಿಸಲು ಸಾಕು. ಇನ್ನೊಂದು ಹೊಡೆತದ ಅಗತ್ಯ ಬೀಳಲಿಕ್ಕಿಲ್ಲ ಈ 


6 


ಕಾಂಡ - 23 


38. ಸ್ಟಾದ್‌ 243 


೭ ತಿ 


ದ 1 Hobs is 5 SHEL ತ್‌ 


ಗ 


ಥಲ WE 


2 KES ಬ ಬು SASS INE EEE ESS 
GAs SIE OSES SiO 


(17-26) ಸಂದೇಶವಾಹಕರೇ, ಇವರು ಹೇಳುವ ಮಾತುಗಳನ್ನು ಸಹಿಸಿಕೊಳ್ಳಿರಿ'" ಮತ್ತು ಇವರಿಗೆ ನಮ್ಮ 
ದಾಸ ದಾವೂದರ ವೃತ್ತಾಂತವನ್ನು ವಿವರಿಸಿರಿ.” ಅವರು ಮಹಾಶಕ್ತಿಗಳನ್ನು. ಹೊಂದಿದ್ದರು. ೬8 ಪ್ರತಿಯೊಂದು ವಿಷಯ 
ದಲ್ಲೂ ಅಲ್ಲಾಹನ ಕಡೆಗೆ ಮರಳುವವರಾಗಿದ್ದರು. ಬೆಳಗು ಬೈಗುಗಳಲ್ಲಿ ಅವರೊಂದಿಗೆ ಕರ್ತನ ಮಾಡುವಂತೆ 
ಪರ್ವತಗಳನ್ನು ನಾವು ಅವರಿಗೆ ನಿಯಂತ್ರಿಸಿಕೊಟ್ಟಿದ್ದೆವು. ಪಕ್ಷಿಗಳು. ಒಟ್ಟಾಗಿ ಬಂದು ಸೇರುತ್ತಿದ್ದವು ಮತ್ತು ಅವೆಲ್ಲವೂ 
ಅವರ ಕೀರ್ತನೆಯ ಕಡೆಗೆ ಲಕ್ಷ್ಯ ಕೊಡುತ್ತಿದ್ದವು.” ನಾವು ಅವರ ಸಾಮ್ರಾಜ್ಯವನ್ನು ಪ್ರಬಲಗೊಳಿಸಿದ್ದೆವು. ಅವರಿಗೆ 
ಯುಕ್ತಿಯನ್ನು ದಯಪಾಲಿಸಿದ್ದೆವು ಮತ್ತು ನಿರ್ಣಾಯಕವಾಗಿ ಮಾತನಾಡುವ ಸಾಮರ್ಥ್ಯ ನೀಡಿದ್ದೆವು. ಗೋಡೆಯ 


ವಾಕ್ಯಕ್ಕೆ "ಅದರ ನಂತರ ಅವರು ಚೇತರಿಸಲಾರರು. ಒಂಟೆಯ ಹಾಲನ್ನು ಕರೆದಾಗ ಇಸ್ಕೊನ್ಮ ಅದರ ಕೆಚ್ಚಲಲ್ಲಿ ಹಾಲು ತುಂಬುವಷ್ಟು 
ಸಮಯಾವಕಾಶವೂ ದೊರಯಲಾರದು' ಎಂರ್ಥವೂ ಇರಬಹುದು. 

15. ಅಂದರೆ ಅಲ್ಲಾಹನ ಶಿಕ್ಷೆಯ ಸ್ವರೂಪವನ್ನು ಈಗ ತಾನೇ ವಿವರಿಸಲಾಯಿತು. ಈ ತಿಳಿಗೇಡಿಗಳು ಪ್ರವಾದಿಯವರನ್ನು ಪರಿಹಾಸ್ಯ 
ಮಾಡುತ್ತಾ, ಯಾವ ವಿಚಾರಣೆಯ ದಿನದಕುರಿತು ನೀವು ನಮ್ಮನ್ನುಹೆದರಿಸುತ್ತಿರೋ ಅದು ಬರುವವರೆಗೆನಮ್ಮಪ್ರಕರಣವನ್ನುಮುಂದೂಡದಿರಿ. 
ನಮ್ಮ ಲೆಕ್ಕವನ್ನು ಈಗಲೇ ತೀರಿಸಿ ಬಿಡಿರಿ. ನಮ್ಮ ಪಾಲಿಗೆ ಬರೆಯಲಾಗಿರುವ ದುರ್ಗತಿಯು ಈಗಲೇ ಬಂದು ಬಿಡಲಿ ಎಂದು ಹೇಳುತ್ತಿದ್ದರು. 

16. ಮಕ್ಕಾದ ಸತ್ಯನಿಷೇಧಿಗಳ ಪ್ರಸ್ತುತ ಮಾತುಗಳ ಕಡೆಗೆ ಸೂಚನೆಯಿದು. ಅಂದರೆ ಪ್ರವಾದಿಯವರ ಕುರಿತು ಈ ವ್ಯಕ್ತಿ ಮಾಟಗಾರ 
ಮತ್ತು ಸುಳ್ಳುಗಾರನೆಂಬ ಅಸಂಬದ್ಧ ಮಾತುಗಳು. ಸಂದೇಶವಾಹಕನಾಗಿ ಮಾಡಲು ಈ ಒಬ್ಬವ್ಯಕ್ತಿಯೇ ಅಲ್ಲಾಹನಿಗೆ ಸಿಕ್ಕಿದನೇ ಎಂಬ 
ಆಕ್ಷೇಪ. ಏಕದೇವತ್ನದ ಕರೆಯಿಂದ ಈ ವ್ಯಕ್ತಿ ಬಯಸುವುದು ಧರ್ಮ ಪ್ರಚಾರವಾಗಿರದೆ ಬೇರೇನೋ ಇರಬೇಕೆಂಬ ಆರೋಪ. 

17. ಈ ವಾಕ್ಯದ ಇನ್ನೊಂದು ಅನುವಾದ "ನಮ್ಮ ದಾಸ ದಾವೂದ್‌ರನ್ನು ಸ್ಥರಿಸಿರಿ' ಎಂದೂ ಆಗಬಹುದು. ಮೊದಲ 
ಅನುವಾದದ ಪ್ರಕಾರ, ಈ ಘಟನೆಯಲ್ಲಿ ಜನರಿಗೆ ಒಂದು ಪಾಠವಿದೆ RS ಎರಡನೆಯ ಅನುವಾದದ ಪ್ರಕಾರ, ಈ 
ಘಟನೆಯನ್ನು ಸ್ಥರಿಸುವುದು ನಿಮಗೆ ಸಹನೆ ವಹಿಸಲು ಸಹಾಯಕವಾಗುವುದು ಎಂದಾಗುತ್ತದೆ. ಈ ಘಟನೆಯನ್ನು ಎರಡು 
ಉದ್ದೇಶಗಳಿಗಾಗಿ ವಿವರಿಸಲಾಗಿದೆ. ಆದ್ದರಿಂದ ಎರಡು ಅರ್ಥಗಳಿರುವ ಪದಗಳನ್ನು ಬಳಸಲಾಗಿದೆ. (ದಾವೂದ್‌ರ ಘಟನೆಯ 
ವಿವರಗಳು ಈ ಕೆಳಗಿನ ಸ್ಥಳಗಳಲ್ಲೂ ಬಂದಿದೆ- 2:ಟಿ.273; 17:ಟಿ.7,13; 21:ಟಿ.70- ೨7; 27:ಟಿ.18-20; 34:14-16. 

18, eT 1 “ಕೈಯುಳ್ಳವನು' ಎಂಬ ಮೂಲಪದವನ್ನುಅರಬಿಯಲ್ಲಿಮಾತ್ರವಲ್ಲ ಇತರ ಭಾಷೆಗಳಲ್ಲೂಶಕ್ತಿ-ಸಾಮರ್ಥ್ಯಗಳಿಗೆ 
ಉಪಮೆಯಾಗಿ ಬಳಸಲಾಗುತ್ತದೆ. ದಾವೊದ್‌(ಅರಿಗೆ *ಕೈಯುಳ್ಳವನು' ಎಂದು ಪ ಸೂಚಕವಾಗಿ ವಿವರಿಸಿರುವಾಗ ಆದರರ್ಥ 
ಅವರು ಅಪಾರ ಶಕ್ತಿ-ಸಾಮರ್ಥ್ಯಗಳ ಒಡೆಯರಾಗಿದ್ದರೆಂದೇ ಆಗುತ್ತದೆ. ಇದು ಅನೇಕ ಶಕ್ತಿಗಳಾಗಿರಬಹುದು. ಉದಾ: ದೈಹಿಕಶಕ್ತಿ- 
ಇದನ್ನವರು ಜಾಲೂತನೊಂದಿಗೆ ಯುದ್ಧದ ವೇಳೆ ಪ್ರ ಪ್ರದರ್ಶಿಸಿದ್ದರು. ಸೈ ಸೈನಿಕ ಮತ್ತು ರಾಜಕೀಯ ಶಕ್ತಿ- ಇದರಿಂದ ಅವರು ಸುತ್ತ-ಮುತ್ತಲ 
ಬಹುದೇವಾರಾಧಕ ಜನಾಂಗಗಳನ್ನು ಸೋಲಿಸಿ ಒಂದು ಪ್ರಬಲ ಇಸ್ಲಾಮೀ ಸಾ ಸಾಮ್ರಾಜ್ಯವನ್ನು ಸ ಸ್ಥಾಪಿಸಿದ್ದರು. ನೈತಿಕ ಶಕ್ತಿ- ಅವರೋರ್ವ 
ಚಕ್ರವರ್ತಿಯಾಗಿದ್ದುಕೊಂಡೂ ಫಕೀರನಂತೆ ಜೀವಿಸಿದರು. ಅಲ್ಲಾಹನನ್ನು ಸದಾ ಭಯಪಡುತ್ತಾ. ಅವನ ಮೇರೆಗಳನ್ನು' ಕಟ್ಟು 
ನಿಟ್ಟಾಗಿ ಪಾಲಿಸುತ್ತಿದ್ದರು. ಆರಾಧನಾ ಸಾಮರ್ಥ್ಯ-ಆಡಳಿತ ಮತ್ತು ಜಿಹಾದ್‌ನ ನಿಬಡತೆಯ ನಡುವೆಯೂ ಅವರು ದಿನ ಬಿಟ್ಟು 
ದಿನದಲ್ಲಿ ಉಪವಾಸ. ಆಚರಿಸುತ್ತಿದ್ದರು. ಮತ್ತು ರಾತ್ರೆಯ ಮೂರನೇ ಒಂದು ಭಾಗ ನಮಾರುಖ್‌ನಲ್ಲಿ ನಿರತರಾಗಿರುತ್ತಿದ್ದರೆಂದು' 
ಬುಖಾರಿ ಮತ್ತು ಮುಸ್ಯಮ್‌ನಲ್ಲಿ ವರದಿಯಾಗಿದೆ. ಅಬೂದಾವೂದ್‌ರನ್ನುದ್ದರಿಸಿ ಬುಖಾರಿಯವರು ತಮ್ಮ ಚರಿತ್ರೆ ಗಂಥದಲ್ಲಿ ಹೀಗೆ 
ಬರೆದಿದ್ದಾರೆ- 121 20 15 ದಾವೂದ್‌ರ(ಅ) ಪ್ರಸ್ತಾಪ ಬಂದಾಗಲೆಲ್ಲ. “ಪ್ರವಾದೀಸು, ಅವರೋರ್ವ ಅತ್ಯಧಿಕ ಆರಾಧನಾ ನಿರತ 
ವ್ಯ ಕ್ವಿಯಾಗಿದ್ದರೆ2ದು ಹೇಳುತ್ತಿದ್ದರು. 

19. ವಿವರಣೆಗೆ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ ಅಂಬಿಯಾ: ಟಿಪ್ಪಣಿ-71 ನೋಡಿರಿ. 

20. ಅಂದರೆ ಅವರ ಮಾತನ್ನು ಕೇಳಿದಾಗ ಅವರು ಏನು ಹೇಳ ಬಯಸಿದ್ದರೆಂದು ಅರ್ಥವಾಗದಿರುತ್ತಿರಲಿಲ ಯಾವ 
ವಿಷಯದಲ್ಲಿಅವರು ಮಾತಾಡುತ್ತಿದ್ದರೋ ಅದರ ಎಲ್ಲ; ಸೂಕ್ಷ್ಮಾತಿಸೂಕ್ಷ್ಮ ಅಂಶಗಳನ್ನು ತೆರೆದಿಟ್ಟು ಬಿಡುತ್ತಿದ್ದರು. ತೀರ್ಮಾನಿಸಬೇಕಾದ 
ವಿಷಯವನ್ನುಸರಿಯಾಗಿ ನಿರ್ಧರಿಸಿ ಅದರ ಸ್ವಷ್ಟಉತ್ತರ ನೀಡುತ್ತಿದ್ದರು. ಇದು ಓರ್ವ ಧೀಮಂತಿಕೆ ಮತ್ತು ಮಾತುಗಾರಿಕೆಯಲ್ಲೀಣನ್ನತಿಗೆ 
ತಲಪಿದವನಿಂದ ಮಾತ್ರ ಸಾಧ್ಯ. ; 

| 
ಕಾಂಡ -23 


244 ತಪ್ಪೀಮುಲ್‌ ಕುರ್‌ಆನ್‌ 


6/೫ 1:26 Bs BSS ಸಕ £೩3 ೨ & ಹೇ ಲ 


ಕಾ 


e185 ಬಯ ಕ EG ts 15 ಈ 
pA Ae LS ಜ್‌ 4೪066 
LG 51 555 64; ಕ ಕಕ ಬಡಿ? ನ 


ಕ್‌ My Weld pe is ds ES 63 ಹಣ 2೫] 
ಮೇಲೇರಿ ಅವರ ಮೇಲ್ಭಾವಡಿಯೊಳಕ್ಕೆ ನುಗ್ಗಿಬಂದಿದ್ದ ಆ ವ್ಯಾಜ್ಯದವರ ಸುದ್ದಿ ಲ ತಲುಪಿದೆಯೇ? ಅವರು 
ದಾವೂದರ ಬಳಿಗೆ ಬಂದಾಗ ದಾವೂದರು ಅವರನ್ನು ಕಂಡು ಬೆಚ್ಚಿಬಿದ್ದರು.” ಅವರು ಹೀಗೆಂದರು ಹೆದರಬೇಡಿರಿ, 
ನಾವು ಒಂದು ವ್ಯಾಜ್ಯದ ಎರಡು ಪಕ್ಷ ಗಳಾಗಿದ್ದು ನಮ್ಮ ಪೈಕಿ ಒಬ್ಬನು ಇನ್ನೊಬ್ಬನ ಮೇಲೆ ಅನ್ಯಾಯವೆಸಗಿರುವನು. 
ತಾವು ನಮ್ಮ ನಡುವೆ ಸತ್ಯಕ್ಕನುಗುಣವಾಗಿ ತೀರ್ಮಾನ ಮಾಡಿಬಿಡಿರಿ, ಅನ್ಯಾಯವೆಸಗಬೇಡಿರಿ ಮತ್ತು ನಮಗೆ 
ಸನ್ಮಾರ್ಗವನ್ನು ತೋರಿಸಿರಿ. ಇವನು ನನ್ನ ಸಹೋದರೆ. ಇವನ ಬಳಿ ತೊಂಭತ್ತೊಂಭತ್ತು ಕುರಿಗಳಿವೆ. ನನ್ನ ಬಳಿ 
ಒಂದು ಕುರಿ ಮಾತ್ರ ಇದೆ. ಇವನು ಆ ಒಂದು ಕುರಿಯನ್ನೂ ನನಗೆ ಒಪ್ಪಿಸಿ ಬಿಡು ಎಂದು ನನ್ನೊಡನೆ ಹೇಳಿದನು 
ಮತ್ತು ಮಾತಿನಲ್ಲಿ ನನ್ನನ್ನು ಸೋಲಿಸಿಬಿಟ್ಟನು.* ಆಗ ದಾವೂದರು"ಇವನು ತನ್ನ ಕುರಿಗಳೊಂದಿಗೆ ನಿನ್ನ ಕುರಿಯನ್ನು 
ಸೇರಿಸಿಕೊಳ್ಳಲು ಆಗ್ರಹಿಸುವ ಮೂಲಕ ನಿಜಕ್ಕೂ ನಿನ್ನ ಮೇಲೆ ಅಕ್ರಮವೆಸಗಿರುವನು.* ನಿಶ್ಚಯವಾಗಿಯೂ 
ಸಹಬಾಳುವೆ ನಡೆಸುವವರು ಹೆಚ್ಚಾಗಿ ಪರಸ್ಪರ ಅತಿರೇಕವೆಸಗುತ್ತಲೇ ಇರುತ್ತಾರೆ. ಸತ್ಯವಿಶ್ವಾಸಿಗಳಾದವರು ಮತ್ತು 
ಸತ್ಯರ್ಮವೆಸಗುವವರು ಮಾತ್ರ ಇದರಿಂದ ದೂರವಿರುತ್ತಾರೆ. ಇಂತಹವರು ಬಹಳ ಕಡಿಮೆ' ಎಂದು ಉತ್ತರ 
ಕೊಟ್ಟರು. (ಹೀಗೆ ಹೇಳುತ್ತಾ ದಾವೂದರು, ವಾಸ್ತವದಲ್ಲಿ ಈ ಮೂಲಕ ನಾವು ಅವರನ್ನು ಪರೀಕ್ಷಿಸಿದೆವೆಂಬುದನ್ನು 
ಅರಿತುಕೊಂಡರು. ಆ ಪ್ರಕಾರ ಅವರು ತಮ್ಮ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿದರು ಮತ್ತು ಸಾಷ್ಟಾಂಗ 
ವೆರಗಿ ಪಶ್ಚಾತ್ಷಾಪಪಟ್ಟು ಮರಳಿದರು.* ಆಗ ನಾವು ಅವರ ಆ ತಪ್ಪನ್ನು ಕ್ಷಮಿಸಿದೆವು. ನಿಶ್ಚಯವಾಗಿಯೂ ನಮ್ಮ 


21. ಇಲ್ಲಿಂದ ಆರಂಭವಾಗುವ ದಾವೂದ್‌ರ(ಅ) ಅದೇ ಕತೆಯನ್ನು ಕೇಳಿಸುವುದು ಇಲ್ಲಿ ಅವರ ಪ್ರಸ್ತಾಪ ಮಾಡಿರುವುದರ 
ಉದ್ದೇಶವಾಗಿದೆ. ಇದಕ್ಕಿಂತ ಮುಂಚೆ ಅವರ ಉನ್ನತ ಗುಣಗಳನ್ನು ಪ್ರಸ್ತಾಪಿಸಲಾಗಿತ್ತು. ಇದು ಅವರು ಎಂತಹ ಉನ್ನತ ಸ್ಥಾನಮಾನ 
ಹೊಂದಿದ ವ್ಯಕ್ತಿಯಾಗಿದ್ದರು, ಅವರೊಂದಿಗೆ ಈ ಘಟನೆ ನಡೆಯಿತು ಎಂದು ತಿಳಿಸುವ ಉದ್ದೇಶದಿಂದಾಗಿತ್ತು. 

22. ಇಬ್ಬರು ವ್ಯಕ್ತಿಗಳು ಒಮ್ಮೆಲೇ ಗೋಡೆ ಹಾರಿ ಚಕ್ರವರ್ತಿಯ ಅಂತಃಪುರಕ್ಕೆ ಧಾವಿಸಿ ಬರುವುದನ್ನುಕಂಡು ಅವರು ಹೆದರಿದರು. 

23. ಸಹೋದರನೆಂಬುದು ಸ್ಪ ಸ್ವಂತ ಸಹೋದರನಲ್ಲ, ಧಾರ್ಮಿಕ ಮತ್ತು ಜನಾಂಗ ಬಂಧು. 

24. ವಾದಿಯು, ಈ ವ್ಯಕ್ತಿ ನನ್ನ ಹೆಣ್ಣುಕುರಿಗಳನ್ನು ಕಸಿದು ತನ್ನ ಕುರಿಗಳೊಂದಿಗೆ ಸೇರಿಕೊಂಡಿದ್ದಾನೆ ಎಂದು ಹೇಳದೆ, ಈತ ನನ್ನ 
ಕುರಿಯನ್ನು ಕೇಳುತ್ತಿದ್ದಾನೆ, ತನ್ನಃ ವಾಕ್ಚಾಶುರ್ಯದಿಂದ ನನ್ನನ್ನು: ಸೋಲಿಸಿ ಬಿಟ್ಟಿದ್ದಾನೆ. ಏಕೆಂದರೆ ಈತ ದೊಡ್ಡ ವ್ಯಕ್ತಿ, ನಾನೋರ್ವ ಬಡವ. 
ಅವನ ಬೇಡಿಕೆಯನ್ನು. ತಿರಸ್ಕರಿಸುವಷ್ಟು: ಶಕ್ತಿ ನನ್ನಲ್ಲಿಲ್ಲ. ಎಂದು ಹೇಳುತ್ತಿದ್ದಾನೆ. ಇದು ಮುಂದಿನ ವಿಷಯವನ್ನು, ತಿಳಿಯಲು ಅಗತ್ಯವಾಗಿದೆ. 

25. ಇಲ್ಲಿ ದಾವೂದ್‌(ಆ)ರು ಒಂದು ಕ್ಷಿಯ ಮಾತನ್ನು! ಕೇಳಿ ಹೇಗೆ ತೀರ್ಪು ನೀಡಿ ಬಿಟ್ಟರೆಂದು ಯಾರೂಸ ೦ದೇಹ ಪಡಬಾರದು. 
ವಾಸ್ತವದಲ್ಲಿ ವಾದಿಯ ದೂರಿನಿಂದ ಪ್ರ ಪ್ರತಿವಾದಿ ಮೌನವಾಗಿದ್ದ ಅವನು ನಿರಾಕರಿಸದಿರುವಾಗ ಅವನು ತಪ್ಪೊಬ್ಬಕೊಂಡಿದ್ದಾನೆಂದೇ 
ಆಗುತ್ತದೆ. ಅದ್ದರಿಂದ ವಾದಿಯ ಮಾತೇ ಸರಿಯೆಂದು ಅವರು ಅಭಿಪ್ರಾಯ ಪಟ್ಟರು. 

26. ಇಲ್ಲಿ ತಿಲಾವತ್‌ನ ಸುಜೂದ್‌ (ಪಾರಾಯಣದ ಸಾಷ್ಟಾಂಗ ವಂದನೆ) ಕಡ್ಡಾಯವೋ ಅಲ್ಲವೋ ಎಂಬ ಬಗ್ಗೆ 
ಭಿನ್ನಾಭಿಪ್ರಾಯವಿದೆ. ಇಮಾಮ್‌ ಶಾಘಕಃ ಹೇಳುತ್ತಾರೆ- ಇದು ಓರ್ವ ಪ್ರವಾದಿಯ ತೌಬಾ ಆಗಿರುವುದರಿಂದ ಇಲ್ಲಿ; ಸಜ್ಜಾದ ಅಗತ್ಯವಿಲ್ಲ 
ಆದರೆ ಇಮಾಮ್‌ ಅಬೂ ಹನೀಫಾ ಕಡ್ಡಾಯವೆನ್ನುತ್ತಾರೆ. ಈ ನಿಟ್ಟಿನಲ್ಲಿ ಇಬ್ನು ಅಬ್ಬಾಸ್‌ ಸ್‌(ರು ಅವರ ಮೂರು ವರದಿಗಳನ್ನು ಹದೀಸ್‌ 
ವಿದ್ದಾಂಸರು ಉಲ್ಲೇಖಿಸಿದ್ದಾರೆ. (1) ಇಕ್ರಿ ಮಾರ ವರದಿಯಂತೆ, ಇಬ್ನು ಅಬ್ಬಾಸ್‌ ಹೇಳಿದರು, ಎತ Fa ಖು pA a 
ಇದುಸ ಸಜ್ಜಾ ಕೆಡ್ಡಾಯವಾಗಿರುವ ವಚನಗಳಲ್ಲಿಸೇರಿಲ್ಲ ಆದರೆ ಪ್ರವಾದಿಯವರು(ಸ ಇಲ್ಲಿಸಜ್ಜಾ ಇ ಮಾಡುವುದನ್ನು ನಾನು ಕಂಡಿದ್ದೇನೆ. 


pS 
ಟಿ 
ಸಿ 


ಕಾಂಡ - 23 


38. ಸ್ಥಾದ್‌ 245 


ಛಿ VP OAS 2 dai IIE Pi) Se AEE GUL 


[4 WAN 4 4 44ಗ 


($ EGE SS aS ONE Fsbo 0 
೪ 


ಬಳಿ ಅವರಿಗಾಗಿ ನಿಕಟಸ್ಥಾನ ಹಾಗೂ ಉತ್ತಮವಾದ ಅಂತಿಮ ನೆಲೆ ಇದೆ. 2? (ನಾವು ಅವರೊಡನೆ ಹೀಗಂದೆವು: 
“ದಾವೂದ್‌, ನಾವು ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಯಾಗಿ ಮಾಡಿದ್ದೇವೆ. ಆದುದರಿಂದ ನೀವು ಜನರ ನಡುವೆ 
ಸತ್ಯದೊಂದಿಗೆ ಆಳ್ವಿಕೆ ನಡೆಸಿರಿ. ಸ್ಟೇಚ್ಛೆಯನ್ನು ಅನುಸರಿಸಬೇಡಿರಿ. ಅದು ನಿಮ್ಮನ್ನು ಅಲ್ಲಾಹನ ಮಾರ್ಗದಿಂದ 
ತಪ್ಪಿಸಿಬಿಡುವುದು. 'ಅಲ್ಲಾಹನ ಮಾರ್ಗದಿಂದ ತಪ್ಪಿ ಹೋಗುವವರಿಗೆ, ಲೆಕ್ಕಾಚಾರ ನಡೆಯಲಿರುವ ದಿನವನ್ನು: ಮರೆತು 
ಬಿಟ್ಟಿದ್ದಕ್ಕಾಗಿ ಖಂಡಿತವಾಗಿಯೂ ಕಠಿಣ ಯಾತನೆ ಇದೆ.'* 


(ಬುಖಾರಿ, ಅಬೂದಾವೂದ್‌, ತಿರ್ಮಿದಿ, ನಸಾಈ, ಮುಸ್ಟದ್‌ ಅಹ್ಹದ್‌ (2) ಸಹದ್‌ ಬಿನ್‌ ಜುಬೈರ್‌ ಉಲ್ಲೇಖಿಸಿದ ವರದಿಯಲ್ಲಿಹೀಗಿದೆ- 
ಸೂರಃ ಸ್ಪಾದ್‌ನಲ್ಲಿ ಪ್ರವಾದಿ(ಸ) ಸಜ್ಜಾ ಮಾಡಿದ್ದಾರೆ ಮತ್ತು ಹೀಗೆ ಹೇಳಿದ್ದಾರೆ- ಪ್ರವಾದಿ ದಾವೂದ್‌(ಅ) ತೌಬಾ ಸ್ವೀಕರಿಸಲ್ಪಟ್ಟ ಸ ಸಜ್ಜಾ 
ಮಾಡಿದ್ದರು. ನಾವು ಕೃತಜ್ಞತೆಯ ರೂಪದಲ್ಲಿ ಸಜ್ಜಾ; ಮಾಡುತ್ತೇವೆ. ಇದು ಅವರತೌಬಾ ಎಂಬ ನೆಲೆಯಲ್ಲಿ ಲಿ ಸ್ವೀಕರಿಸಲ್ಪಟ್ಟದ್ದಕ್ಕಾಗಿದೆ. (ಹಸಾತ) 
(3) ಮೂರನೆಯ ವರದಿಯನ್ನು ಮುಜಾಹಿದ್‌ "ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಅವರು ಹೇಳುತ್ತಾರೆ- ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು 
ಪ್ರವಾದೀಸ) ಅವರಿಗೆ ಈ ರೀತಿ ಆಜ್ಞಾಫಿಸುತ್ತಾನೆ- ಇವರು ಅಲ್ಲಾಹನು ಸನ್ಮಾರ್ಗ ತೋರಿಸಿದವರಾಗಿದ್ದರು. ಆದ್ದರಿಂದ ನೀವು ಅವರ 
ಮಾರ್ಗವನ್ನು ಅನುಸರಿಸಿರಿ. ದಾವೂದ್‌(ಅ) ಅಲ್ಲಾಹನ ಪ್ರವಾದಿಯಾಗಿದ್ದರು. ಅವರು ಈ ಸಂದರ್ಭದಲ್ಲಿ ಸಜ್ಜಾಮಾಡಿದ್ದರು. ಆದ್ಧರಿಂದ 
ಪ್ರವಾದಿ(ಸ) ಕೂಡಾ ಅವರನ್ನನುಸರಿಸಿ ಸಜ್ಜಾಮಾಡಿದರು. (ಬುಖಾರಿ) ಇದು ಇಬ್ನು ಅಬ್ದಾಸ್‌ರ ಮೂರು ಹೇಳಿಕೆಗಳಾಗಿವೆ. ಅಬೂಸಈದ್‌ 
ಖುದ್ರೀ ಹೇಳುತ್ತಾರೆ- ಪ್ರವಾದಿ(ಸ) ಒಂದು ಪ್ರವಚನದಲ್ಲಿ ಸೂರಃ ಸ್ಟಾದ್‌ ಪಠಿಸಿದರು. ಈ ವಚನಕ್ಕೆ ತಲುಪಿದಾಗ ವೇದಿಕೆಯಿಂದಿಳಿದು 
ಸಜ್ಜಾಮಾಡಿದರು. ಆಗ ಸಭಿಕರೂ ಸಜ್ಜಾಮಾಡಿದರು. ಇನ್ನೊಂದು ಸಂದರ್ಭದಲ್ಲಿ ಪ್ರವಾದೀಸು ಇದೇ ಅಧ್ಯಾಯವನ್ನು ಪಠಿಸಿದರು. ಈ 
ವಚನಕ್ಕೆ ತಲುಪಿದಾಗ ಜನರು ಸಜ್ಜಾ ಮಾಡಲು ಸಿದ್ದರಾದರು. ಆಗ ಪ್ರವಾದಿ(ಸ) ಹೇಳಿದರು- ಇದು ಪ್ರ ಪ್ರವಾದಿಯೊಬ್ಬರ ತೌಬಾ ಆಗಿದೆ. 
ನೀವು ಸಜ್ಜಾಮಾಡಲು ಏಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಹೀಗೆ ಹೇಳಿ ಪ್ರವಾದಿಸು ದೇದಿಕೆಯಿಂದಿಳಿದು ಸ ಸಜ್ಜಾ ಮಾಡಿದರು. 
ಜನರೂ ಸಜ್ಜಾ ಮಾಡಿದರು. (ಅಬೂದಾವೂದ್‌ ಈ ವರದಿಗಳಿಂದ ಸಜ್ಜಾ ಕಡ್ಡಾಯವೆಂಬುದಕ್ಕೆ ಆಧಾರ ಸಿಗುವುದಿಲ್ಲವಾದರೂ 
ಹೆಚ್ಚಿನ ವೇಳೆ 'ಪ್ರವಾದಿಸು ಇಲ್ಲಿ ಸಜ್ಜಾ ಮಾಡಿದ್ದರೆಂದು ಸಾಬೀತಾಗುತ್ತದೆ. ಆದ್ದರಿಂದ ಸಜ್ಜಾ ಮಾಡದಿರುವುದಕ್ಕಿಂತ ಮಾಡುವುದೇ 
ಒಳ್ಳೆಯದು. ಅಲ್ಲದೆ ಬುಖಾರಿಯವರು ಮೇಲೆ ಉದ್ದರಿಸಿರುವ ಇಬ್ನು ಅಬ್ಬಾಸ್‌ರ ವರದಿಯೂ ಸಜ್ಜಾ ಕಡ್ಡಾಯವಲ್ಲವೆಂಬುದಕ್ಕಿಂತ 
ಕಡ್ಡಾಯವಾಗಿದೆಯೆಂಬುದನ್ನು ಸೂಚಿಸುತ್ತದೆ. 

ಈ ವಚನದಿಂದ ಇನ್ನೊಂದು ವಿಷಯ ವ್ಯಕ್ತವಾಗುತ್ತದೆ. ಇಲ್ಲಿ ಅಲ್ಲಾಹನು ಟ್‌ 5 (ರುಕೂವಿನಲ್ಲಿ ಎರಗಿದರು) ಎಂಬ ಪದ 
ಪ್ರಯೋಗಿಸಿದ್ದಾನೆ. ಅದಕ್ಕೆ ಎಲ್ಲವ್ಯಾಖ್ಯಾ ನಗಾರರೂ (ಟು ಪ್ರ ಎಂಬರ್ಥ ಕೊಟ್ಟಿದ್ದಾರೆ ಆದ್ದರಿಂದಲೇ ಇಮಾಮ್‌ ಅಬೂಹನೀಫಾ 
ಮತ್ತವರ ಸಂಗಾತಿಗಳು, ನಮಾರು್‌ನಲ್ಲಾಗಲಿ, ಅದರ ಹೊರಗೆ ಆಗಲಿ ಈ ವಚನವನ್ನು ಕೇಳಿದಾಗ ಅಥವಾ ಪಠಿಸಿದಾಗ ಸಜ್ಜಾದ 
ಬದಲು ರುಕೂ ಕೂಡಾ ಮಾಡಬಹುದೆಂಬ ಅಭಿಪ್ರಾಯ ತಾಳಿದ್ದಾರೆ. ಶಾಘಈ ಕರ್ಮಶಾಸ್ಥಜ್ಞರಾದ ಇಮಾಮ್‌ ಖತ್ತಾಬಿಯವರ 
ಅಭಿಪ್ರಾಯವೂ ಇದೇ ಆಗಿದೆ. ಇದು ಸರಿಯಾದ ಮತ್ತು ಬುದ್ಧಿಗೆ ನಿಲುಕುವ ಅಭಿಪ್ರಾಯವಾದರೂ ಪ್ರವಾದಿ(ಸು ಮತ್ತು ಸಹಾಬಿಗಳು 
ಇಲ್ಲಿ ರುಕೂ ಮಾಡಿದ ಒಂದು ಉದಾಹರಣೆಯೂ ಸಿಗುವುದಿಲ್ಲ ಆದರೆ ಸಜ್ಜಾ ಮಾಡಲು ಅವಕಾಶ ಇಲ್ಲದಾಗ ಮಾತ್ರ ರುಕೂ 
ಮಾಡಬಹುದಾಗಿದೆ. ಅದನ್ನು ಒಂದು ಅಭ್ಯಾಸವಾಗಿ ಮಾಡುವುದು ಸರಿಯಲ್ಲ ಇಮಾಮ್‌ ಅಬೂಹನೀಫಾ ಮತ್ತವರ ಸಂಗಾತಿಗಳು, 
ಹಾಗೆ ಮಾಡಬಹುದೆಂದು ಹೇಳುತ್ತಾರೆಯೇ ಹೊರತು ಅದನ್ನೊಂದು ಅಭ್ಯಾಸವಾಗಿ ಮಾಡಬೇಕೆಂಬುದು ಅವರ ಉದ್ದೇಶವಾಗಿರಲಿಲ್ಲ 

27. ಹ. ದಾವೂದ್‌ರಿಂದ(ಅ) ಒಂದು ತಪ್ಪು ಖಂಡಿತ ಸಂಭವಿಸಿತ್ತೆಂದು ಇದರಿಂದ ತಿಳಿದು ಬರುತ್ತದೆ. ಅದಕ್ಕೂ ಕುರಿಗಾಹಿಗಳ 
ಪ್ರಕರಣಕ್ಕೂ ಹೋಲಿಕೆಯಿರುವಂತಿತ್ತು. ಆದ್ದರಿಂದಲೇ ಅದರ ತೀರ್ಪು ನೀಡಿದ ತಕ್ಷಣ, ಇದು ತನ್ನ ಪರೀಕ್ಷೆಯಾಗುತ್ತಿದೆಯೆಂಬ 
ಭಾವನೆ ಅವರ ಮನದಲ್ಲಿ ಮೂಡಿತು. ಆದರೆ ಅದೇನೂ ಕ್ಷಮೆಯಿಲ್ಲದ ತಪ್ಪಾಗಿರಲಿಲ್ಲ ಅಥವಾ ಕ್ಷಯಿಸಲ್ಪಟ್ಟಿದ್ದರೂ ಅದು ಅವರ 
ಉನ್ನತ ಸ್ಥಾನದಿಂದ ಕೆಳಗೆ ಬೀಳುವಂತಹದ್ದೂ ಆಗಿರಲಿಲ್ಲ ಅವರು ಸಜ್ಜಾದಲ್ಲಿ ಬಿದ್ದು ತೌಬಾ ಮಾಡಿದಾಗ ಅಲ್ಲಾಹನು ಅವರ ತಪ್ಪನ್ನು 
ಕ್ಹಮಿಸುತ್ತಾನೆ. ಮಾತ್ರವಲ್ಲ ಇಹ-ಪರಲೋಕಗಳಲ್ಲಿ ಅವರಿಗಿರುವ ಉನ್ನತ ಸ್ಥಾನಕ್ಕೆ ಯಾವುದೇ ಚ್ಯುತಿಯುಂಟಾಗಲಿಲ್ಲವೆಂದು ಅವನೇ 
ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. 

28. ಇದು ಈ ಸಂದರ್ಭದಲ್ಲಿ ಅಲ್ಲಾಹನು ದಾವೂದರ ತೌಬಾವನ್ನು ಸ್ವೀಕರಿಸಿ, ಅವರ ಸ್ಥಾನಮಾನವನ್ನು ಹೆಚ್ಚಿಸುವ ಸುವಾರ್ತೆ 


ಯೊಂದಿಗೆ ನೀಡಿದ ಎಚ್ಚರಿಕೆಯಾಗಿದೆ. ಇದು ಅವರಿಂದ ಸಂಭವಿಸಿದ ತಪ್ಪನಲ್ಲಿ ಅವರ ವಿಷಯಾಸಕ್ತಿಗೆ ಪಾತ್ರವಿತ್ತು. ಇದು ನ್ಯಾ ಯದೊಂದಿಗೆ 
| 


ಕಾಂಡ -23 


246 ತಪ್ಪೀಮುಲ್‌ ಕುರ್‌ಆನ್‌ 


ರಾಜ್ಯ .ಭಾರ ಮಾಡುವ ಓರ್ವ ಚಕ್ರವರ್ತಿಗೆ ಶೋಭಿಸುವಂತಹ ಕೃತ್ಯವಾಗಿರಲಿಲ್ಲ ಅವರ ಅಧಿಕಾರ ದುರುಪಯೋಗಕ್ಕೂ ಇದರಲ್ಲಿ 
ಆಸ್ಪದವಿತ್ತು ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. 

ಇಲ್ಲಿ ನಮಗೆ ಮೂರು ಪ್ರಶ್ನೆಗಳು ಎದುರಾಗುತ್ತವೆ. (1) ಅದು ಯಾವ ಕೃತ್ಯವಾಗಿತ್ತು. (2) ಅಲ್ಲಾಹನು ಪ್ರಕರಣ ಸ್ಪಷ್ಟವಾಗಿ ತಿಳಿಸುವ 
ಬದಲು ತೆರೆಮರೆಯಲ್ಲಿಅದರ ಕಡೆಗೆ ಕೇವಲ ಸೂಚನೆ ನೀಡಿದ್ದೇಕೆ? (3) ಈ ಸನ್ನಿವೇಶದಲ್ಲಿ ಅದನ್ನು ಪ್ರಸ್ತಾಪಿಸುವ ಔಚಿತ್ವವೇನಾಗಿತ್ತು? 

ದಾವೂದ್‌(ಅ) ಊರಿಯಾ ಹಿತ್ತೀ(Urian 81110 ಯ ಪತ್ನಿಯೊಂದಿಗೆ ವ್ಯಭಿಚಾರ ನಡೆಸಿದ್ದು ಅನಂತರ ಒಂದು ಯುದ್ಧದಲ್ಲಿ 
ಆತನನ್ನು ಕೊಲ್ಲಿಸಿ ಆತನ ಪತ್ನಿಯನ್ನು ವಿವಾಹವಾಗಿದ್ದರೆಂದು ಬೈಬಲ್‌ನಲ್ಲಿ ಸ್ಪಷ್ಟವಾಗಿ ಆರೋಪಿಸಿರುವುದನ್ನು ಅದರ ಅಧ್ಯಯನ 
ನಡೆಸಿದವರಿಗೆ ಕಾಣಬಹುದು. ಸುಮಂಗಲೆಯಾಗಿದ್ದೂ ತನ್ನನ್ನು ದಾವೂದ್‌ರಿಗೆ ಅರ್ಪಿಸಿದ ಆ ಮಹಿಳೆಯೇ ಸುಲೈಮಾನ್‌ರ(ಅ) 
ತಾಯಿಯೆಂದೂ ಅದರಲ್ಲಿ ಹೇಳಲಾಗಿದೆ. ಈ ಇಡೀ ಕತೆಯು ಬೈಬಲಿನ 2-ಸಾಮುವೇಲನು ಎಂಬ ಅಧ್ಯಾಯ, 11-12ರಲ್ಲಿ 
ನಮೂದಿಸಲ್ಪಟ್ಟಿದೆ. ಕುರ್‌ಆನ್‌ ಅವತೀರ್ಣಗೊಳ್ಳುವುದಕ್ಕಿಂತ ಶತಮಾನಗಳ ಹಿಂದೆ ಇದು ಬೈಬಲಿನಲ್ಲಿಬರೆಯಲ್ಪಟ್ಟಿದೆ. ಲೋಕದಾದ್ಯಂತ 
ಇರುವ ಯಹೂದಿ-ಕೈಸ್ತರು ಓದುತ್ತಲೂ ಕೇಳುತ್ತಲೂ ಇರುವುದು ಮಾತ್ರವಲ್ಲ ಅದನ್ನು ಕಣ್ಣುಮುಚ್ಚಿ ನಂಬುತ್ತಿದ್ದಾರೆ. ಅದೇ ಜನರಿಂದ 
ಇದು ಲೋಕದಲ್ಲಿ ಪ್ರಸಿದ್ಧಿ ಪಡೆಯಿತು. ಪಾಶ್ಚಾತ್ಯ ದೇಶಗಳಲ್ಲಿಬನೀ ಇಸ್ರಾಈಲ್‌ ಮತ್ತು ಹಿಬ್ರೂ ಮತದ ಕುರಿತು ಬೇರೆ ಯಾವ ಗ್ರಂಥವೂ 
ಈ ಆರೋಪದಿಂದ ಬರಿದಾಗಿಲ್ಲ ವಿವರಣೆಗಳಿಗೆ ನೋಡಿರಿ: 2 ಸಾಮುವೇಲ್‌, ಅಧ್ಯಾಯ:12, ವಚನಗಳು 1-11 

ಈ ಕತೆ ಇಷ್ಟು ಪ್ರಸಿದ್ಧವಾಗಿರುವಾಗ ಇದರ ಕುರಿತು ಕುರ್‌ಆನಿನಲ್ಲಿ ವಿವರವಾಗಿ ಪ್ರಸ್ತಾಪಿಸುವ ಅಗತ್ಯವೇ ಉಳಿಯುವುದಿಲ್ಲ 
ಇಂತಹ ವಿಷಯಗಳನ್ನು ಬಹಿರಂಗವಾಗಿ ತನ್ನ ಗ್ರಂಥದಲ್ಲಿ ಪ್ರಸ್ತಾಪಿಸುವುದು ಅಲ್ಲಾಹನ ರೂಢಿಯಲ್ಲ ಆದ್ದರಿಂದ ಇಲ್ಲಿ ಅದರತ್ತ ಕೇವಲ 
ತೆರೆಮರೆಯಲ್ಲಿ ಸೂಚನೆ ನೀಡಲಾಗಿದೆ. ಜೊತೆಗೆ ನೈಜ ಘಟನೆಯೇನು, ಗ್ರಂಥದವರು ಅದನ್ನು ಯಾವ ರೀತಿ ತಿರುಚಿದ್ದಾರೆಂಬುದನ್ನೂ 
ತಿಳಿಸಿದ್ದಾನೆ. ಕುರ್‌ಆನಿನ ಪ್ರಸ್ತುತ ಹೇಳಿಕೆಯಿಂದ ಹ. ದಾವೂದ್‌(ಅ) ಊರಿಯಾ (ಹೆಸರು ಏನೇ ಇರಲಿನೊಡನೆ ತನ್ನ ಪತ್ನಿಯನ್ನು 
ವಿಚ್ಛೇದಿಸಬೇಕೆಂಬ ಆಗ್ರಹ ಮಾತ್ರ ವ್ಯಕ್ತಪಡಿಸಿದ್ದರು ಎಂದು ತಿಳಿದು ಬರುತ್ತದೆ. ಈ ಆಗ್ರಹವೂ ಕೇವಲ ಓರ್ವ ಸಾಮಾನ್ಯ 
ವ್ಯಕ್ಷಿಯದ್ದಾಗಿರಲಿಲ್ಲ ಅದು ಓರ್ವ ಮಹಾ ಚಕ್ರವರ್ತಿ ಮತ್ತು ಶ್ರೇಷ್ಠ ಧರ್ಮನಿಷ್ಠ ವ್ಯಕ್ತಿಯು ಓರ್ವ ಸಾಮಾನ್ಯ ಪ್ರಜೆಯ 
ಮುಂದಿರಿಸಿದ್ದ ಆಗ್ರಹವಾಗಿತ್ತು. ಅದನ್ನು ಆ ವ್ಯಕ್ತಿ ಬಾಹ್ಯ ಒತ್ತಡವಿಲ್ಲದೆಯೇ ಒಪ್ಪಿಕೊಳ್ಳಲು ನಿರ್ಬಂಧಿತನಾಗಿದ್ದ ದಾವೂದ್‌(ಅ) 
ರ ಬೇಡಿಕೆಯನ್ನು ಈಡೇರುವುದಕ್ಕೆ ಮುಂಚೆ ಜನಾಂಗದ ಇಬ್ಬರು ಸಜ್ಜನ ವ್ಯಕ್ತಿಗಳು ಅವರ ಬಳಿಗೆ ಹಠಾತ್ತನೆ ಬಂದು ಒಂದು ಕೃತಕ 
ವ್ಯಾಜ್ಯದ ರೂಪದಲ್ಲಿ ಈ ಪ್ರಕರಣವನ್ನು ಮುಂದಿಟ್ಟರು. ದಾವೂದ್‌ರು, ಇದು ನಿಜವೆಂದೇ ಮೊದಲು ಭಾವಿಸಿದ್ದರು. ಆದ್ದರಿಂದ 
ಪ್ರಕರಣವನ್ನು ಆಲಿಸಿ ತೀರ್ಪು ನೀಡಿಬಿಟ್ಟರು. ಆದರೆ ಈ ತೀರ್ಪು ಅವರ ಬಾಯಿಂದ ಹೊರಬಿದ್ದ ಕೂಡಲೇ, ಈ ಪ್ರಕರಣವು 
ಸಂಪೂರ್ಣವಾಗಿ ತನ್ನಮತ್ತು ಆ ವ್ಯಕ್ತಿಯ ಪ್ರಕರಣವನ್ನು ಹೋಲುತ್ತದೆಂದು ಅವರ ಆತ್ಮಸಾಕ್ಷಿ ಅವರನ್ನು ಚುಚ್ಚಿತು. ಯಾವ ವಿಷಯವನ್ನು 
ಅಕ್ರಮವೆಂದು ಹೇಳಿದ್ದರೋ ಅದು ತನ್ನಿಂದಲೇ ಆ ವ್ಯಕ್ತಿಗೆ ಆಗುತ್ತದೆಂಬುದನ್ನು ಕಂಡು ಕೊಂಡರು. ಈ ಪ್ರಜ್ಞೆ ಮೂಡುತ್ತಲೇ ಅವರು 
ಸಾಷ್ಟಾಂಗದಲ್ಲಿ ಬಿದ್ದು ಬಿಟ್ಟರು. ಪಶ್ಚಾತ್ತಾಪ ಪಟ್ಟುಕೊಂಡು ತನ್ನ ಆಗ್ರಹವನ್ನು ಹಿಂತೆಗೆದುಕೊಂಡರು. 

ಬೈಬಲಿನಲ್ಲಿ ಪ್ರಕರಣವು ಹೇಗೆ ಭೀಕರ ರೂಪ ತಾಳಿತೆಂದು ಸ್ವಲ್ಪ ಆಲೋಚಿಸಿದರೆ ಮನವರಿಕೆಯಾಗುತ್ತದೆ. ದಾವೂದ್‌ 
ರಿಗೆ ಆ ಮಹಿಳೆಯ ಸೌಂದರ್ಯದ ಕುರಿತು ಎಲ್ಲಿಂದಲೋ ತಿಳಿಯಿತು. ಅಂತಹ ಮಹಿಳೆಯು ಓರ್ವ ಸಾಮಾನ್ಯ ಅಧಿಕಾರಿಯ 
ಪತ್ನಿಯಾಗಿರುವ ಬದಲು ದೇಶದ ರಾಣಿಯಾಗಿರಬೇಕೆಂಬ ಭಾವನೆ ಅವರ ಮನದಲ್ಲಿಮೂಡಿರಬೇಕು. ಈ ರೀತಿ ಮನಸೋತು ಅವರು 
ಆಕೆಯನ್ನು ವಿಚ್ಛೇದಿಸುವಂತೆ ಆಕೆಯ ಪತಿಯನ್ನು ವಿನಂತಿಸಿರಬಹುದು. ಬನೀ ಇಸ್ರಾಈಲರಲ್ಲಿ ಇದು ಸಾಮಾನ್ಯವಾಗಿದ್ದುದರಿಂದ 
ಅವರಿಗೆ ಅದರಲ್ಲೇನೂ ದೋಷ ಕಂಡಿರಲಾರದು. ಒಬ್ಬ ವ್ಯಕ್ತಿಗೆ ಇನ್ನೊಬ್ಬನ ವ್ಯಕ್ತಿಯ ಪತ್ನಿಯು ಇಷ್ಟವಾದರೆ ಆಕೆಯನ್ನು ತನಗಾಗಿ 
ಬಿಟ್ಟುಕೊಡುವಂತೆ ಕೇಳಿಕೊಳ್ಳುವುದು ಅವರಲ್ಲಿ ಮಾಮೂಲಿಯಾಗಿತ್ತು. ಇದನ್ನು ಯಾರೂ ಕೆಟ್ಟದಾಗಿ ಭಾವಿಸುತ್ತಿರಲಿಲ್ಲ ಹಲವೊಮ್ಮೆ 
ಒಬ್ಬನು ತನ್ನ ಸ್ನೇಹಿತನು ವಿವಾಹವಾಗಲೆಂದು ತನ್ನ ಪತ್ನಿಗೆ ಎಚ್ಚೇದನ ಕೊಡುವುದೂ ನಡೆಯುತ್ತಿತ್ತು. ಆದ್ದರಿಂದ, ಒಬ್ಬ ಸಾಮಾನ್ಯ ವ್ಯಕ್ತಿ 
ಇಂತಹ ಬೇಡಿಕೆಯಿಟ್ಟಿದ್ದರೆ ಅದು ಬಹುಶಃ ದೊಡ್ಡ ಎಷಯವಾಗುತ್ತಿರಲಿಲ್ಲ ಆದರೆ ಒಬ್ಬ ಚಕ್ರವರ್ತಿ ಇಂತಹ ಬೇಡಿಕೆಯಿಡುವುದು 
ಖಂಡಿತ' ಅಕ್ರಮವಾಗಬಹುದು. ಆದ್ದರಿಂದ ತೀರ್ಪು ನೀಡಿದಾಗ ಈ ಮಗ್ಗುಲಿನತ್ತ ನಕಲಿ ವ್ಯಾಜ್ಯದ ಮೂಲಕ ಅವರ ಗಮನ 
ಸೆಳೆಯಲಾಯಿತು. ಇದರಿಂದಾಗಿ ಅವರು ಕೂಡಲೇ ತನ್ನ ಆಗ್ರಹವನ್ನು ಕೈ ಬಿಟ್ಟರು. ಇದು ಅಲ್ಲಿಗೆ ಮುಗಿಯಿತು. ಆದರೆ ಆಕೆಯ ಪತಿ 
ಅನಂತರ ಯಾವುದೋ ಯುದ್ಧದಲ್ಲಿ ಸ್ವಾಭಾವಿಕವಾಗಿ ಮಡಿದಾಗ ದಾವೂದ್‌ರು ಆಕೆಯನ್ನು ವಿವಾಹವಾದರು. ಆಗ ಯಹೂದಿಯರ 
ದುಷ್ಟ ಬುದ್ಧಿಯು ಅದಕ್ಕೆ ಕತೆಕಟ್ಟ ತೊಡಗಿತು. ಬನೀ ಇಸ್ರಾಈಲರ ಒಂದು ಗುಂಪು ಸುಲೈಮಾನರ ವೈರಿಯಾದಾಗ ಈ ದುಷ್ಪತನವು 
ಇನ್ನಷ್ಟು ಪ್ರಜ್ಜಲಿಸ ತೊಡಗಿತು. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌: ಅನ್ನಹ್ಹ್‌ ಟಿಪ್ಪಣಿ 56) 

ಇದರಿಂದ ಪ್ರೇರಣೆಗೊಂಡು ಹೀಗೆ ಕತೆಕಟ್ಟಲಾಯಿತು; ದಾವೂದ್‌ರು(ಅ) ಊರಿಯಾನ ಪತ್ನಿ ಬೆತ್ತಲೆ ಸ್ನಾನ ಮಾಡುವುದನ್ನು 
ತನ್ನ ಅರಮನೆಯ ಮಾಳಿಗೆಯಿಂದ ಕಂಡರು. ಅವರು ಆಕೆಯನ್ನು ಕರೆಸಿ ವೃಭಿಜಾರ ನಡೆಸಿದರು. ಅದರಿಂದ ಆಕೆ ಗರ್ಭಿಣಿಯಾದಳು. 
ತರುವಾಯ ಊರಿಯಾನನ್ನು ಅಮಾನ್‌ ಗೋತ್ರದ ವಿರುದ್ಧ ಯುದ್ಧಕ್ಕೆ ಕಳಿಸಿದರು. ಆತನು ವಧಿಸಲ್ಪಡುವಂತಹ ಸ್ಥಳದಲ್ಲಿ 


ಕಾಂಡ - 23 


38. ಸಾದ್‌ “247 


ಆತನನ್ನುನಿಯೋಜಿಸಬೇಕೆಂದು ತನ್ನಸೇನಾಪತಿಗೆ ಅಜ್ಞಾಫಿಸಿದರು. ಅವನು ವಧಿಸಲ್ಪಟ್ಟಾಗ ಅವನ ಪಶ್ನಿಯನ್ನುವಿವಾಹವಾದರು. ಅದೇ 
ಮಹಿಳೆಯ ಗರ್ಭದಿಂದಸುಲೈಮಾನ್‌ ಜನಿಸಿದರು. ಈವಎಲ್ಲ! ಅಪವಾದಗಳನ್ನು ಅಕ್ರಮಿಗಳು, ತಮ್ಮಮುಂದಿನ 'ಹೀಳಿಗೆಯವರು ಓದುತ್ತಾ 
ತಮ್ಮದೇ ಜನಾಂಗದ ಇಬ್ಬರು ಪ್ರತಿಷ್ಠಿತ ಪ್ರವಾದಿಗಳನ್ನು ಅಪಮಾನಿಸುತ್ತಿರಲೆಂಬ ಉದ್ದೇಶದಿಂದ ತಮ್ಮ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. 
ಕುರ್‌ಆನ್‌ ವ್ಯಾಖ್ಯಾನಗಾಕಾರಲ್ಲಿ ಒಂದು ಗುಂಪು, ಬನೀ ಇಸ್ರಾಈಲರ ಮೂಲಕ ತಮ್ಮಲ್ಲಿಗೆ ತಲುಪಿರುವ ಈ ಕಟ್ಟುಕತೆಗಳನ್ನು 
ಯಥಾರೂಪದಲ್ಲಿ ಸ್ವೀಕರಿಸಿದ್ದಾರೆ. ದಾವೂದ್‌ರ ವ್ಯಭಿಚಾರದ ಆರೋಪ ಮತ್ತು ಆ ಮಹಿಳೆಯು ಗರ್ಭಿಣಿಯಾದ ವಿಷಯವನ್ನು 
ಬಿಟ್ಟಿದ್ದಾರೆ. ಉಳಿದಂತೆ ಇಡೀ ಕತೆಯನ್ನೂ ಬನೀ ಇಸ್ರಾಈಲರಲ್ಲಿ ಪ್ರಸಿದ್ಧವಾಗಿದ್ದಂತಹ ವರದಿಗಳಿಂದ ಉಲ್ಲೇಖಿಸಿರುವುದು. 
ಕಂಡುಬರುತ್ತದೆ. ಇನ್ನೊಂದು ಗುಂಪು ಕುರಿಗಾಹಿಗಳ ವ್ಯಾಜ್ಯದೊಂದಿಗೆ ಹೋ ಹರಸ ದಾವೂದ್‌ರಿಂದ ಸಂಭವಿಸಿದ ಕೃತ್ಯವನ್ನು 
ಸಂಪೂರ್ಣ ನಿರಾಕರಿಸುತ್ತಾರೆ. ಅದರ ಬದಲು ಅವರು ಕತೆಗೆ ನಿರಾಧಾರ, ಯಾವುದೇ ಮೂಲವಿಲ್ಲದ ಹಾಗೂ ಕುರ್‌ಆನಿನ, 
ಹದಯದ ಸರಿಹೊಂದದ ಸಮರ್ಥನೆಗಳನ್ನು ನೀಡುತ್ತಾರೆ. ಆದರೆ ವಿಷಯದ ಆಳಕ್ಕೆ ತಲುಪಿದ ಹಾಗೂ ಕುರ್‌ಆನಿನ 
ಸ್ಟ ಸೂಚನೆಗಳಿಂದ ವಾಸ್ತವಿಕಾಂಶಗಳನ್ನು ಗ್ರಹಿಸಿದ. ಒಂದು ವರ್ಗವೂ ವ್ಯಾಖ್ಯಾನಕಾರರಲ್ಲಿದೆ. ಉದಾ: ಕೆಲವು ಉಲ್ಲೇಖಗಳನ್ನು 
kn ಮಸ್ರೂಕ್‌ ಮತ್ತು ಸಠಈಬ್‌ ಬಿನ್‌ ಜುಬೈರ್‌(ರುಅವರು ಅಬ್ದುಲ್ಲಾ ಬಿನ್‌ ಅಬ್ದಾಸ್‌ರ(ರ) ಹೇಳಿಕೆಯನ್ನು ಹೀಗೆ 
ಉಲ್ಲೇಖಿಸಿದ್ದಾರೆ: ದಾವೂದ್‌(ಅ) ಆ ವ್ಯಕ್ತಿಯೊಂದಿಗೆ, ತನಗಾಗಿ ಪತ್ನಿಗೆ ವಿಚ್ಛೇದನ 'ಕೊಡಬೇಕೆಂದಷ್ಟೆ' ಆಗ್ರಹಿಸಿದ್ದರು. ಅದಕ್ಕಿಂತ ಹೆಚ್ಚೇನೂ 
ಮಾಡಿರಲಿಲ್ಲ ಲ್ಹ(ಇಬ್ನು ಜರೀರ್‌) 
ಅಲ್ಲಾಮಾ ರುಮಖ್ಯರಯವರು ತಮ್ಮ ವ್ಯಾಖ್ಯಾನದಲ್ಲಿ ಬರೆಯುತ್ತಾರೆ- ಅಲ್ಲಾಹನು ದಾವೂದ್‌ರ ಕತೆಯನ್ನು ವಿವರಿಸಿದ 
ರೀತಿಯನ್ನು ನೋಡುವಾಗ, ತೆ ಆ ವ್ಯಕ್ತಿಯೊಂದಿಗೆ, ತನಗಾಗಿ ಪತ್ನಿಯನ್ನು ತೊರೆಯುವಂತೆ ಆಗ್ರಹಿಸಿದ್ದರೆಂದು ಮಾತ್ರ 
ವ್ಯ ಕ್ಷವಾಗುತ್ತದೆ. (ತಪ್ಲೀರ್‌ ಕಶ್ಕಾಫ್‌ 
ಅಲ್ಲಾಮಾ ಅಬೂಬಕರ್‌ ಬ ಅಭಿಪ್ರಾಯದಲ್ಲಿ ಆಕೆ ಆ ವ್ಯಕ್ತಿಯ ಪತ್ನಿಯಾಗಿರಲಿಲ್ಲ ಅವರೊಂದಿಗೆ ವಿವಾಹ ಪ್ರಸ್ತಾಪ 
ಮಾತ್ರ ನಡೆದಿತ್ತು. ದಾವೂದ್‌ರು ಆಕೆಯನ್ನೇ ವರಿಸ ಬಯಸಿದರು. ಅದಕ್ಕಾಗಿ ಅಲ್ಲಾಹನು ಅವರ ಮೇಲೆ ಕೋಪಗೊಂಡನು. ಏಕೆಂದರೆ 
ಅವರು ವಿವಾಹ ನಿಶ್ಚಿತ ಮಹಿಳೆಗೆ ವಿವಾಹ ಪ್ರಸ್ತಾಪ ಕಳಿಸಿದ್ದರು. ಅವರಿಗೆ ಈಗಾಗಲೇ ಅನೇಕ ಪತ್ನಿಯರಿದ್ದರು. (ಅಹ್ಯಾಮುಲ್‌ 
ಕುರ್‌ಆನ್‌) ಈ ಅಭಿಪ್ರಾಯವನ್ನು ಇನ್ನು ಕೆಲವು ವ್ಯಾಖ್ಯಾನಗಾರರು ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಕುರ್‌ಆನಿನ ಹೇಳಿಕೆಗೆ 
ಪೂರ್ಣವಾಗಿ ಸರಿಹೊಂದುವುದಿಲ್ಲ ವಾದಿಯ ಮಾತನ್ನು ಕುರ್‌ಆನ್‌ ಹೀಗೆ ಉಲ್ಲೇಖಿಸಿದೆ- "ನನ್ನ ಬಳಿ ಒಂದೇ ಕುರಿಯಿದೆ. 
ಅದನ್ನು ತನಗೆ ಕೊಡಬೇಕೆಂದು ಈ ವ್ಯಕ್ತಿ ಕೇಳುತ್ತಿದ್ದಾನೆ.' ದಾವೂದ್‌ರೂ ತಮ್ಮ ತೀರ್ಪಿನಲ್ಲಿ- “ಈತನು ನಿನ್ನ ಕುರಿಯನ್ನು ಕೇಳಿ 
ನಿನ್ನ ಮೇಲೆ ಅನ್ಯಾಯವೆಸೆಗಿದ್ದಾನೆ' ಎಂಬ ಪದಗಳನ್ನು ಬಳಸಿದ್ದಾರೆ. ಇದು ಆಕೆ ಊರಿಯಾನ ಪಶ್ನಿಯಾಗಿರುವಾಗ ಮಾತ್ರ ಈ 
ಪ್ರಕರಣಕ್ಕೆ ಅನ್ವಯವಾಗುತ್ತದೆ. ಒಂದು ವೇಳೆ ಏವಾಹ ನಿಶ್ಚಿತ ಮಹಿಳೆಗೆ ಪ್ರಸ್ತಾಪ ನೀಡುವ ಏಷಯವಾಗಿರುತ್ತಿದ್ದರೆ ಉದಾಹರಣೆ 
ಹೀಗಿರುತ್ತಿತ್ತು- “ನಾನೊಂದು ಕುರಿ ಪಡೆಯ ಬಯಸಿದ್ದೆ ಆದರೆ ಈ ವ್ಯಕ್ತಿ ಅದನ್ನೂನನಗೆ ಬಿಟ್ಟುಕೊಡು." 
ಕಾಮೀ ಅಬೂಬಕರ್‌ ಇಬ್ದುಲ್‌ ಅರಬಿಯವರು ಈ ವಿಷಯವನ್ನು ಸುದೀರ್ಫವಾಗಿ ಚರ್ಚಿಸುತ್ತಾ ಹೀಗೆ ಬರೆಯುತ್ತಾರೆ- 
ದಾವೂದ್‌ರು ತನ್ನ ಸೇವಕರ ಪೈಕಿ ಒಬ್ಬನೊಡನೆ ನನಗಾಗಿ ನಿನ್ನ ಪತ್ನಿಯನ್ನು ಬಿಟ್ಟ ಕೊಡು ಎಂದು ಮನಃ ಪೂರ್ವಕವಾಗಿ ಹೇಳಿದರು. 
- ಆ ವ್ಯಕ್ತಿ ಈ EE. ತನ್ನ ಪತ್ನಿಯನ್ನು  ಬಿಟ್ಟುಕೊಟ್ಟನು. ತರುವಾಯ ಅವರು ಆ ಮಹಿಳೆಯನ್ನು ವಿವಾಹವಾದರು 
ಮತ್ತು ಸುಲ್ಯಮಾನ್‌(ಆ) ಅದೇ ಮಹಿಳೆಯಿಂದ : ಹುಟ್ಟಿದರೆಂದು ಕುರ್‌ಆನಿನಲ್ಲಿ ಹೇಳಲಾಗಿಲ್ಲ.... ಓರ್ವ ಮಹಿಳೆಯ ಪತಿಯೊಂದಿಗೆ 
ತನಗಾಗಿ ಅವಳನ್ನು ತೊರೆಯಬೇಕೆಂದು ಆಗ್ರಹಿಸಿದ್ದೇ ದೇವ ಪ್ರ ಪ್ರಕೋಪಕ್ಕೆ ಕಾರಣವಾಯಿತು.... ಈ ಕೃತ್ಯವು ತಪ್ಪಲ್ಲದಿದ್ದರೂ ಪ್ರವಾದಿತ್ವದ 
ಸ್ಥಾನಕ್ಕೆ ಅದು ತಕ್ಕುದಾಗಿರಲಿಲ್ಲ. ಆದ್ದರಿಂದ ದೇವನ ! ಕೋಪ ಪ್ರಕಟವಾಯಿತು ಮತ್ತು ಅವರಿಗೆ ಉಪ ಪದೇಶವನ್ನೂ ನೀಡಲಾಯಿತು. 
(ಅಹ್ಯಾಮುಲ್‌ ಕುರ್‌ಆನ್‌) 
ಪ್ರಕರಣದ ಪ್ರಸ್ತಾಪದ ಹಿನ್ನೆಲೆಯಿಂದಲೂ ಇದೇ ವ್ಯಾಖ್ಯಾನ ಸರಿಯೆನಿಸುತ್ತದೆ. ವಾಕ್ಷರಣಿಯನ್ನು ಗಮನಿಸಿದಾಗ ಈ 
ಬ್ರ ಕುರ್‌ಆನ್‌ ಎರಡು ಉದ್ದೇಶಗಳಿಗಾಗಿ ಪ್ರಸ್ತಾಪಿಸಿದೆಯೆಂದು ಸೆ ಪ್ಪವಾಗಿ ತಿಳಿಯುತ್ತದೆ. ಒಂದನೆಯದಾಗಿ, ಪ್ರವಾದಿ 
ಮುಹಮ್ಮದ್‌(ಸರಿಗೆ ಉಪದೇಶ ನೀಡುವುದು. ಅದಕ್ಕಾಗಿ ಅವರೊಂದಿಗೆ, ಸಹನೆಯ ಈ ಜನರು ಸ್ಸ ೃಷ್ಟಿಸುತ್ತಿರುವ ಆರೋಪಗಳಿಗಾಗಿ 
ಸಹನೆ ವಹಿಸಿರಿ ಮತ್ತು ನಮ್ಮ ದಾಸ ದಾವೂದ್‌ರನ್ನು ಸ್ಥರಿಸಿರಿ ಎಂದು ಹೇಳಲಾಯಿತು. ಅಂದರೆ "ನಿಮ್ಮನ್ನು ಇವರು ಮಾಟಗಾರ, 
ಸುಳ್ಳುಗಾರ ಎಂದೆಲ್ಲ ಹೇಳುತ್ತಿದ್ದಾರೆ. ಆದರೆ ನಮ್ಮ ದಾಸ ದಾವೂದ್‌ರ ಮೇಲೆ ' ವ್ಯಭಿಚಾರ ಮತ್ತು ಕೊಲೆಯ ಆರೋಪವನ್ನೂ 
ಹೊರಿಸಲಾಗಿದೆ. ಆದ್ದರಿಂದ ಇವರು ಹೇಳುವುದನ್ನೆಲ್ಲ ಸಹಿಸಿಕೊಳ್ಳಿರಿ ಎಂದು ಹೇಳಲಾಯಿತು. ಎರಡನೆಯದಾಗಿ, ಸತ್ಯನಿಷೇಧಿಗಳಿಗೆ,. 
ನೀವಿಂದು ಯಾವ ವಿಚಾರಣೆಯ ಭಯವೂ ಇಲ್ಲದೆ ಮನಬಂದಂತೆ ಅತಿರೇಕವೆಸಗುತ್ತಿದ್ದೀರಿ. ಆದರೆ ಯಾವ ದೇವನ ಸಾಮ್ರಾಜ್ಯದೊಳಗೆ 
pb ಈ ಕೃತ್ಯಗಳನ್ನೆಸಗುತ್ತಿದ್ದೀರೋ ಅವನು ನಿಮ್ಮನ್ನು ವಿಚಾರಿಸದೆ ಇರಲಾರನು. ಆತನಾದರೋ ತನ್ನ ಪ್ರಿಯ ದಾಸರಿಂದಲೂ ಸಣ್ಣ 
ಪು ಸಂಭವಿಸಿದಾಗ ಅವರನ್ನು ಕಠಿಣವಾಗಿ ಹಿಡಿಯುತ್ತಾನೆ ಎಂದು ಹೇಳಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ ಪ್ರವಾದಿಯವರೊಂದಿಗೆ; 
ಹಾ ನಮ್ಮದಾಸ ದಾಪೂದ್‌ರ ಕತೆಯನ್ನು ಹೇಳಿರಿ. ಅವರು ಇಂತಿಂತಹ ಶ್ರೇಷ್ಠಗುಣಗಳುಳ್ಳವರಾಗಿದ್ದರು. ಆದರೆ ಅವರಿಂದ ಒಂದು 
ಅಸಂಬದ್ಧ ಕೃತ್ಯ ಸಂಭವಿಸಿದಾಗ ನಾವು ಅವರನ್ನು ಹೇಗೆ ವಿಚಾರಿಸಿದೆವು ಎಂದು ಹೇಳಲಾಗಿದೆ. 


ಕಾಂಡ - 23 


248 -`' ತಪ್ಪೀಮುಲ್‌ ಕುರ್‌ಆನ್‌ 


EAM SSNS SES SNS I Ls 59 


Wis NEN EIS SLs SG 
(27-29) ನಾವು ಈ ಆಕಾಶವನ್ನೂ ಭೂಮಿಯನ್ನೂ ಅವುಗಳ ನಡುವೆ ಇರುವ ಈ ಜಗತ್ತನ್ನೂ ವೃಥಾ 
ಸೃಷ್ಟಿಸಲಿಲ್ಲ? ಇದು ಸತ್ಯನಿಷೇಧಿಗಳ ಭ್ರಮೆಯಾಗಿದೆ ಮತ್ತು ಇಂತಹ ಸತ್ಯನಿಷೇಧಿಗಳಿಗೆ ನರಕಾಗ್ನಿಯ ಮೂಲಕ 
ವಿನಾಶವಿದೆ. ಸತ್ಯವಿಶ್ವಾಹವಿರಿಸಿ ಸತ್ಯರ್ಮವೆಸಗುವವರನ್ನೂ ಭೂಮಿಯಲ್ಲಿ ಕ್ಲೋಭೆಯನ್ನುಂಟು ಮಾಡುವವರನ್ನೂ 


ನಾವು ಸಮಾನವಾಗಿಸಬೇಕೇ? ಧರ್ಮನಿಷ್ಠರನ್ನು ನಾವು ಧರ್ಮಭ್ರಷ್ಟರಂತೆ ಮಾಡಬೇಕೇ?” (ಪೈಗಂಬರರೇ,) 


ಇಲ್ಲಿಒಂದು ತಪ್ಪು ಕಲ್ಪನೆಯನ್ನುದೂರೀಕರಿಸುವುದು ಅಗತ್ಯವೆನಿಸುತ್ತದೆ. ಪ್ರಸ್ತುತ ಉಪಮೆಯಲ್ಲಿ (ಟೆ 4 sd ಹ 
ವಾದಿಯು, ಆ ವ್ಯಕ್ತಿಯ ಬಳಿ 99 ಕುರಿಗಳಿವೆ, ನನ್ನ ಬಳಿ ಒಂದೇ ಕುರಿಯಿದೆ. ಅವನು ಅದನ್ನೂ ಕೇಳುತ್ತಿದ್ದಾನೆ. ಇದರಿಂದ ಬಹುಶಃ 
ದಾವೂದ್‌ರಿಗೆ 99 ಪತ್ನಿಯರಿದ್ದು ಇನ್ನೊಬ್ಬಳನ್ನು ಪಡೆದು 100 ಭರ್ತಿ ಮಾಡ ಬಯಸಿದ್ದರೆಂಬ ಶಂಕೆ ಮೂಡಬಹುದು. ಆದರೆ 
ಖೆ] ಸ A ಉಪಮೆಯು ವಾದಿ ಮತ್ತು ಪ್ರತಿವಾದಿಯ ಪ್ರಕರಣಕ್ಕೆ ಪೂರ್ಣವಾಗಿ ಅನ್ವಯವಾಗುತ್ತದೆನ್ನುವಂತಿಲ್ಲ 
ಸಾಮಾನ್ಯ ನುಡಿಗಟ್ಟಿನಲ್ಲಿ 10, 20, 50 ಎಂಬಿತ್ಯಾದಿ ಸಂಖ್ಯೆಯನ್ನು ಹೆಚ್ಚೆಂದು ಸೂಚಿಸಲು ಬಳಸಲಾಗುತ್ತದೆ. ನಿರ್ದಿಷ್ಟ ಸಂಖ್ಯೆಯನ್ನು 
ಸೂಚಿಸಲಿಕ್ಕಲ್ಲ ನಾವುಮಾತಾಡುವಾಗ, ಇವನಲ್ಲಿಹತ್ತು ಬಾರಿ ಹೇಳಿದೆ ಎಂದರೆ ಅದು ಲೆಕ್ಕಮಾಡಿ ಹತ್ತೆಂದಲ್ಲ ಪದೇಪದೇಹೇಳಿದೆನೆಂದರ್ಥ. 
ಇಲ್ಲೂ ಹಾಗೆಯೇ, ನಕಲಿ ವ್ಯಾಜ್ಯದಲ್ಲಿ ಆ ವ್ಯಕ್ತಿ ದಾವೂದ್‌ರಿಗೆ, ತಮ್ಮ ಬಳಿ ಅನೇಕ ಪಶ್ನಿಯರಿದ್ದಾರೆ. ಆದರೂ ತಾವು ಇನ್ನೊಬ್ಬನ 
ಪಶ್ನಿಯನ್ನು; ಬಯಸುತ್ತೀರಿ ಎಂದು ಮನವರಿಕೆ ಮಾಡಬಯಸಿದ್ದನು. ವ್ಯಾಖ್ಯಾನಕಾರರಾಗಿದ್ದ ನೈಶಾಪುರಿಯವರು ಹಸನ್‌ಬಸ್ರೀಯವರಿಂದ 
ಹೀಗೆ ಉಲ್ಲೇಖಿಸುತ್ತಾರೆ. J] a ಹ! 50 ಅಸೆ 5 "“ದಾವೂದ್‌ರಿಗೆ 99 ಪತ್ನಿಯರಿರಲಿಲ್ಲ ಅದೊಂದು 
ಉದಾಹರಣೆ ಮಾತ್ರವಾಗಿತ್ತು. '' ಈ ಕತೆಯ ಕುರಿತು ನನ್ನ "ತಪ್ಪೀಮಾಕ್‌'ಎಂಬ ಗ್ರಂಥದ ಎರಡನೆ ಭಾಗದಲ್ಲಿ ವಿಸ್ತಾರವಾಗಿ ಚರ್ಚಿಸಿದ್ದೇವೆ. 
ನಮ್ಮ ಸಮರ್ಥನೆಗೆ ನೀಡಲಾಗಿರುವ ಪೂರ್ಣ ವಿವರಣೆಗಳಿಗೆ ಆ ಗ್ರಂಥದ 29 ರಿಂದ 44ರವರೆಗಿನ ಪುಟಗಳನ್ನು ನೋಡಿರಿ. 

29. ಅಂದರೆ ಇದರಲ್ಲಿ ಯಾವುದೇ ಯುಕ್ತಿ, ಉದ್ದೇಶ, ನ್ಯಾಯ ಮತ್ತು ಒಳಿತು-ಕೆಡುಕುಗಳ ಯಾವುದೇ ಪರಿಣಾಮ 
ಗೋಚರಿಸದಿರಲು ಇದನ್ನು ಆಟ-ವಿನೋದವನ್ನಾಗಿ ಸೃಷ್ಠಿಸಲಾಗಿಲ್ಲ, ಇದು ಹಿಂದಿನ ಮಾತುಗಳ ಸಾರಾಂಶವೂ ಮುಂದಿನ ಮಾತುಗಳ 
ಪೀಠಿಕೆಯೂ ಆಗಿದೆ. ಇದರ ಬೆನ್ನಲ್ಲೇ ಈ ಮಾತನ್ನು ಹೇಳಿರುವುದು, ಇಲ್ಲಿ ಮಾನವನನ್ನು ಸ್ವಚ್ಚಂದವಾಗಿ ನಡೆಯಲು ಬಿಡಲಾಗಿಲ್ಲ 
ಇಲ್ಲಿ ಮನಬಂದಂತೆ ಮಾಡಲು ಮತ್ತು ಅದರ ವಿಚಾರಣೆ ನಡೆಯದಿರಲು ಇದು ಕುರುಡು ಲೋಕವೇನೂ ಅಲ್ಲವೆಂಬುದನ್ನು 
ತಿಳಿಯಪಡಿಸಲಿಕ್ಕಾಗಿದೆ. ಮುಂದಿನ ವಿಷಯದ ಹೀಠಿಕೆಯನ್ನಾಗಿ ಈ ಮಾತನ್ನು ಆರಂಭಿಸುವ ಮೂಲಕ ರಕ್ಷೆ-ಶಿಕ್ಷೆಯನ್ನು ನಂಬದವನು, 
ದುಷ್ಟರೂ ಸಜ್ಜನರೂ ಸತ್ತು ಮಣ್ಣಾಗಿ ಹೋಗುವರು, ಅದರ ವಿಚಾರಣೆಯೇನೂ ನಡೆಯದು ಹಾಗೂ ಒಳಿತು-ಕೆಡುಕುಗಳಿಗೆ 
ಪ್ರತಿಫಲವೇನೂ ಇರಲಾರದೆಂದು ಭಾವಿಸುವವನು ವಾಸ್ತವದಲ್ಲಿ ಈ ಲೋಕವನ್ನು ಒಂದು ಆಟಿಕೆಯೆಂದೂ ಇದನ್ನು ಮಾಡಿದವನನ್ನು 
ಓರ್ವ ಆಟಗಾರನೆಂದೂ ತಿಳಿದುಕೊಂಡಿದ್ದಾನೆ. ಅವರ ಅಭಿಪ್ರಾಯದಲ್ಲಿ ಈ ಲೋಕವನ್ನುಂಟು ಮಾಡಿದವನು ಮಾನವನನ್ನು 
ಸೃಷ್ಟಿಸಿ ಒಂದು ವ್ಯರ್ಥ ಕಾರ್ಯ ಮಾಡಿಬಿಟ್ಟದ್ದಾನೆ. ಈ ವಿಷಯವನ್ನು ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ವಿವಧ ರೀತಿಯಲ್ಲಿ 
ಹೇಳಲಾಗ್ನದೆ. ಉದಾ: 6೫59 EE R53] "ನೀವೇನು ನಾವು ನಿಮ್ಮನ್ನು ನಿರರ್ಥಕವಾಗಿ ಸೃಷ್ಟಿಸಿದ್ದೇವೆಂದೂ 
ನಿಮಗೆ ನಮ್ಮ ಕಡೆಗೆ ಮರಳಲಿಕ್ಕೆ ಇಲ್ಲವೆಂದೂ ತಿಳಿದುಕೊಂಡಿದ್ದೀರಾ?''ಎಂದು ಹೇಳಲಾಗುವುದು. (ಪವಿತ್ರ ಕುರ್‌ಆನ್‌, 23: 115) 
SE AAS J YS 0೩/6504 SY ಬ ಜೈ) ALLS 5958/04 

“"ಈ ಭೂಮಿ-ಆಕಾಶಗಳನ್ನೂ ಅವುಗಳ ನಡುವೆ ಇರುವ ವಸ್ತುಗಳನ್ನೂ ನಾವೇನೂ ಲೀಲೆಗಾಗಿ ಉಂಟು ಮಾಡಿದುದಲ್ಲ 
ನಾವು 'ಅವುಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿದ್ದೇವೆ. ಆದರೆ ಇವರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ ಇವರೆಲ್ಲರೂ ಎಬ್ಬಿಸಲ್ಪಡಲು 
ನಿಶ್ಚಿತವಾಗಿರುವ ಸಮಯವು ತೀರ್ಪಿನ ದಿನವಾಗಿದೆ.''(ಪವಿಶ್ರ ಕುರ್‌ಆನ್‌, 44: 38-40) 

30. ಅಂದರೆ ಸಜ್ಜನರು ಮತ್ತು ದುರ್ಜನರು ಸಮಾನವಾಗಿರುವುದು ನಿಮ್ಮ ದೃಷ್ಟಿಯಲ್ಲಿನ್ಯಾಯ ಸಮ್ಮತವೇ? ಸಜ್ಜನನಿಗೆ ಅವನ 
ಸತ್ಯರ್ಮಗಳ ಯಾವುದೇ ಪ್ರತಿಫಲ ಹಾಗೂ ದುರ್ಜನನಿಗೆ ಅವನ ದುಷ್ಕರ್ಮಗಳ ಶಿಕ್ಷೆ ಸಿಗಲಾರದೆಂದು ನಿಮ್ಮ ಮನಸ್ಸು ಒಪ್ಪುತ್ತದೆಯೇ? 
ಒಂದು ವೇಳೆ ಪರಲೋಕವಿಲ್ಲ ಅಲ್ಲಾಹನು ಯಾವುದೇ ವಿಚಾರಣೆ ನಡೆಸಲಾರನು, ಮಾನವನ ಕರ್ಮಗಳಿಗೆ ಪುರಸ್ಕಾರವಾಗಲಿ, 
ಶಿಕ್ಷೆಯಾಗಲಿ ಇಲ್ಲವೆಂದಾದರೆ ಅಲ್ಲಾಹನ ಯುಕ್ತಿ ಮತ್ತು ಅವನ ನ್ಯಾಯವನ್ನು ನಿರಾಕರಿಸಿದಂತಾಗುತ್ತದೆ ಮತ್ತು ಈ ಲೋಕವು ಒಂದು 
ಕುರುಡು ಲೋಕವಾಗಿರುವುದು. ಈ ನೆಲೆಯಲ್ಲಿಲೋಕದಲ್ಲಿಯಾವುದೇ ಒಳಿತಿಗೆ ಪ್ರೇರಣೆ ಹಾಗೂ ಕೆಡುಕನ್ನುತಡೆಯಲು ಯಾವುದೇ 
ಅಡ್ಡಿಯಿರಲಾರದು. ದೇವನ ಪ್ರಭುತ್ವವು ಇಂತಹದೇ ಕುರುಡು ಲೋಕವಾದರೆ, ಇಲ್ಲಿ ಕಷ್ಟಗಳನ್ನು ಸಹಿಸಿ ಸಜ್ಜನನಾಗಿ ಬಾಳುವವನು 


ಕಾಂಡ - 23 


38. ಸ್ವಾದ್‌ 249 
| 


೨4] ೭3೬ 2B Pep 122; KEAN ಗ 21st 
ಸ್ರ EES EES ‘lI 113 ಜ್ರ 


BIEL LAYING © ಬ ಮ ಟಟ % By OSH 
೨15 LE ೫ “ಸಿ ಸ್‌ HE Te ಗ್‌ ಗಾ ಕ್ಸ್‌ ೬ ಹ 11 
pT ತಜ್ನ ಬಡೆ ge 1 JP: 


> 


ES Ess als Fe ಫಫಚ] 


AE ಅತಿ ಸಮೃದ್ಧವಾದ ಗ್ರಂಥವಾಗಿದ್ದು' ಇವರು ಇದರ ಸೂಕ್ತಗಳ ಕುರಿತು ಚಿಂತನೆ ನಡೆಸಲೆಂದು ಮತ್ತು 
ಬುದ್ಧಿ ಜೀವಿಗಳು ಚ ಉಪದೇಶ ಪಡೆಯುವಂತಾಗಲೆಂದು ನಾವು ಇದನ್ನು ನಿಮಗೆ ಅವತೀರ್ಣಗೊಳಿಸಿದ್ದೇವೆ. 

“30- 40) ನಾವು ದಾವೂದರಿಗೆ ಸುಲ್ಫೆಮಾನ್‌(ರಂತಹ ಪುತ್ರರನ್ನು. ದೆಯಪಾಲಿಸಿದೆವು. 3 (ಅವರು) ಅತ್ಯು ಶ್ರಮ 
ದಾಸರು. ತಮ್ಮ ಪ್ರಭುವಿನ ಕಡೆಗೆ ಅತಿ ಹೆಚ್ಚಾಗಿ ಮರಳುವವರು! ಅದೊಂದು ಸಂದರ್ಭವೂ ಸ್ಟೇ ಸರಣಾರ್ಹವಾಗಿದೆ; 
ಒಂದು ಸಂಜೆ ಅವರ ಮುಂದೆ ಚೆನ್ನಾಗಿ ಪಳಗಿದ ಕುದುರೆಗಳನ್ನು ತರಲಾದಾಗ,* ತೊ "ನಾನು ನನ್ನ 
ಪ್ರಭುವಿನ ಸ್ಥರಣೆಯ ಕಾರಣಕ್ಕಾಗಿ ಈ ಸೊತ್ತಿನ ಮೇಲೆ ಪ್ರೀತಿಯನ್ನಿರಿಸಿದ್ದೇನೆ'* ಎಂದರು. ಆ ಕುದುರೆಗಳು. 
ಜ್‌, ಅವುಗಳನ್ನು ನನ್ನ ಬಳಿಗೆ ಮರಳಿ ತನ್ನಿರಿ' (ಎಂದು ಅವರು ಅಪ್ಪು ಣೆ ಕೊಟ್ಟರು. ತರುವಾಯ 
ಅವುಗಳ ಕಾಲು ಮತ್ತು ಕೊರಳುಗಳ ಮೇಲೆ ಕೈಯಾಡಿಸಿದರು” ಮತ್ತು (ನೋಡಿರಿ) ಸುಲ್ಳೆಮಾನರನ್ನೂ ನಾವು 
ಪರೀಕ್ಷೆಗೊಳಪಡಿಸಿದೆವು ಮತ್ತು ಅವರ ಪೀಠದ ಮೇಲೆ ಒಂದು ಜಡ ಶರೀರವನ್ನು ತಂದು ಕತ್ರಿ ಆನಂತರ 


ಮತ್ತು ಜನರ ಸುಧಾರಣೆಗಾಗಿ ಕೆಲಸ ಮಾಡುವವನು ಮಹಾ ಮೂರ್ಪನಾಗಿದ್ದಾನೆ ಷಾ ಇಲ್ಲಿನ ಸಂಪತ್‌-ಸೌಕರ್ಯಗಳಿಂದ ಹೆಚ್ಚೆಚ್ಚು 
ಪ್ರಯೋಜನ ಪಡೆಯುವವನು ಮತ್ತು ಎಲ್ಲರೀತಿಯ ದುಷೃತ್ಯಗಳಿಂದಸುಖ ಪಡೆಯುವವನು ಬುದ್ದಿವಂತನಾಗಿದ್ದಾನೆ.(ಮಆದಲ್ಲಾಹ್‌) 

31. ೬4 "ಬರ್ಕೆತ್‌'ನ ಶಬ್ದಾರ್ಥ “ಒಳಿತಿನಲ್ಲಿ ಹೆಚ್ಚಳ' ವಾಗಿದೆ. ಕುರ್‌ಆನ್‌ ಮನುಷ್ಯನಿಗೆ ಬಹಳ ಪ್ರಯೋಜನಕಾರಿಯಾದ 
ಗ್ರಂಥವಾಗಿದೆ. ಅವನ ಜೀವನವನ್ನು ಸುಧಾರಿಸಲು ಅತ್ಯುತ್ತಮ ಮಾರ್ಗದರ್ಶನ ನೀಡುತ್ತದೆ. ಅದನ್ನು ಅನುಸರಿಸಿದರೆ ಲಾಭವೇ 
ಹೊರತು, ನಷ್ಟದ ಯಾವ ಭೀತಿಯೂ ಇಲ್ಲಎಂಬ ಕಾರಣಕ್ಕಾಗಿ ಅದನ್ನು ಬರ್ಕತ್‌ ಇರುವ ಗ್ರಂಥವೆನ್ನಲಾಗಿದೆ. 

32. ಸುಲೈಮಾನರ ಪ್ರಸ್ತಾಪವು ಹಿಂದೆ ಈ ಕೆಳಗಿನ ಸ್ಥಳಗಳಲ್ಲಿ: ಬಂದಿವೆ. | 

ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ಬಕರ: ಟಿಪ್ಪಣಿ 104; ಸಂಪುಟ-2, ಬನೀ ಇಸ್ರಾಈಲ್‌: ಟಿಪ್ಪಣಿ 7; 
ಸಂಪುಟ-3 ಅಲ್‌ ಅಂಬಿಯಾ: ಟಿಪ್ಪಣಿ 70-75; ಅನ್ನಮ್ಸ್‌ ಟಿಪ್ಪಣಿ 18, 56; ಸಬಾ: ಟಿಪ್ಪಣಿ 12-14. 

33. ಮ ಮಖ! ಮೂಲ ಪದಗಳಾಗಿವೆ. ಇದು ನೆಗೆಯದೆ ಶಾಂತವಾಗಿ ನಿಲ್ಲುವ ಹಾಗೂ ವೇಗವಾಗಿ ಓಡುವ 
ಕುದುರೆಗಳಾಗಿವೆ. | 

34. ಮೂಲದಲ್ಲಿ ೫ ಎಂಬ ಪದ ಬಳಕೆಯಾಗಿದೆ. ಅರಬಿಯಲ್ಲಿ ಧಾರಾಳ ಸಂಪತ್ತಿಗೆ ಇದನ್ನು ಬಳಸಲಾಗುತ್ತದೆ. 
ಸಾಂಕೇತಿಕವಾಗಿ ಕುದುರೆಗಳಿಗೂ ಇದನ್ನು ಬಳಸಲಾಗುತ್ತದೆ. ಸುಲೈಮಾನ್‌(ಅ) ಈ ; ಕುದುರೆಗಳನ್ನು ದೇವಮಾರ್ಗದಲ್ಲಿ ಜಿಹಾದ್‌ಗಾಗಿ 
ಮೀಸಲಿರಿಸಿದ್ದರು. ಆದ್ದರಿಂದ ಅವರು ಅದಕ್ಕೆ ಖೈರ್‌ ಎಂಬ ಪದವನ್ನು ಬಳುದ್ದಾರೆ. ' 

35. ಈ ವಚನಗಳ ಅನುವಾದ ಮತ್ತು 'ವ್ಯಾಖ್ಯಾನದ ವಿಷಯದಲ್ಲಿ ವ್ಯಾಖ್ಯಾನಕಾರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಒಂದು 
ಗುಂಪಿನ ಅಭಿಪ್ರಾಯದಲ್ಲಿ ಸುಲೈಮಾನ್‌(ಅ) ಕುದುರೆಗಳ ಪರಿಶೀಲನೆ ಮತ್ತು ನಾಗಾಲೋಟವನ್ನು ನೋಡುವುದರಲ್ಲಿ, ಮಗ್ನರಾಗಿ ಅಸರ್‌ 
ನಮಾರುನ್ನು ಮರೆತುಬಿಟ್ಟರು ತಥಾ ಅವರು ಅಸರ್‌ ಮತ್ತು ಮಗ್ರಿಬ್‌ ನಮಾರು್‌ಗಳ ನಡುವೆ ಪಂಸುತ್ತಿದ್ದಸ್ನುತಿ- ಕೀರ್ತನೆಗಳನ್ನು 
ಮರೆತುಬಟ್ಟರು. ಅಷ್ಟರಲ್ಲಿ? ಸೂರ್ಯ ಮುಳುಗಿ ಬಿಟ್ಟನು. ಅವರು ಕುದುರೆಗಳನ್ನು ಮರಳಿ ತರುವಂತೆ ಆಜ್ಞಾಧಿಸಿದರು. ಅವುಗಳನ್ನು 
ಶರಲಾದಾಗ ಅವರು ಖಡ್ಗದಿಂದ ಕಡಿಯಲು ಅಥವಾ ಅಲ್ಲಾಹನ ಮಾರ್ಗದಲ್ಲಿ. ದಿಬಹ್‌ ಮಾಡಲು ಆರಂಭಿಸಿದರು. ಏಕೆಂದರೆ. 
ದೇವಸ್ಥರಣೆಗೆ ಅವು ಅಡ್ಡಿಯಾಗಿದ್ದುವು. ಈ ತಾತ್ಸರ್ಯದಂತೆ ವಚನವನ್ನು ಈ ರೀತಿ [ಅನುವಾದಿಸಲಾಯಿತು. ಅವರು ಹೇಳಿದರು- 
ನಾನು ನನ್ನ ಸಂಪತ್ತನ್ನು ಬಹಳ ಪ್ರೀತಿಸಿ ಅಲ್ಲಾಹನ ಸ್ಥರಣೆ(ಅಸರ್‌ ನಮಾರು್‌ ಅಥವಾ ಸ್ತುತಿ- ಕೀರ್ತನೆಯನ್ನು ಮರೆತು ಬಿಟ್ಟೆ 
(ಸೂರ್ಯನೂ) ಮುಳುಗಿ ಬಿಟ್ಟ ತರುವಾಯ ಅವರು ಅವುಗಳನ್ನು ತನ್ನಿರಿ ಎಂದು! ಆಜ್ಞಾಪಿಸಿದರು. (ಅವು ಬಂದಾಗು ಅವುಗಳ 
ಬೆನ್ನು ಮತ್ತು ಕತ್ತಿನ ಮೇಲೆ (ಖಡ್ಗದಿಂದು ಕೈಯಾಡಿಸಿದರು. ಇದು ಕೆಲವು "ಹಿರಿಯ ವ್ಯಾಖ್ಯಾನಕಾರ ಅಭಿಪ್ರಾಯವಾದರೂ ಅವರು 


ಕಾಂಡ - 23 1 


250 ತಪ್ಪೀಮುಲ್‌ ಕುರ್‌ಆನ್‌ 


ಅದರಲ್ಲಿ ಮೂರು ವಿಷಯಗಳನ್ನು ಸೇರಿಸಿರುವುದರಿಂದ ಅವು ಪರಿಗಣನಾರ್ಹವಲ್ಲ ಏಕೆಂದರೆ ಅದಕ್ಕೆ ಯಾವುದೇ ಆಧಾರವಿಲ್ಲ 
ಒಂದನೆಯದಾಗಿ, ಈ ನಿಬಿಡತೆಯಿಂದ ಸುಲೈಮಾನರಿಗೆ ಅಸರ್‌ ನಮಾರು್‌ ಬಿಟ್ಟುಹೋಯಿತು ಅಥವಾ ಆ ಸಮಯದಲ್ಲಿ 
ಪಠಿಸುತ್ತಿದ್ದಸ: ಸ್ಪುತಿ- -ಕೀರ್ತೆನೆಗಳನ್ನುಅವರು ಮರತು ಬಿಟ್ಟರು ಎಂದು ತಾವಾಗಿಯೇ ಭಾವಿಸಿಕೊಂಡಿದ್ದಾರೆ. ವಸ್ತುತಃ ಕುರ್‌ಆನಿನ ಪದಗಳು. 
ಹೀಗಿವೆ- ಆ ಫ್‌: ಸ್ರಿ ಜು ಪೆ ಥಕ ಪದಗಳಿಗೆ, ನಾನು ನನ್ನ ಪ್ರಭುವಿನ ಸ್ಮರಣೆಯನ್ನು ಮರೆತು ಬಿಡುವಷ್ಟರ ಮಟ್ಟಿಗೆ 
ಸಂಪತ್ತನ್ನು ಪ್ರೀತಿಸಿದೆ ಎಂದು ಅರ್ಥೈಸಬಹುದು. ಆದರೆ ಅದರಲ್ಲಿ ಅಸರ್‌ ಸಮಾರು್‌ ಅಥವಾ ವಿಶಿಷ್ಟ ಸ್ತುತಿ: ಕೀರ್ತನೆ ಯೆಂಬರ್ಥ 
ಕೊಡಲು "ಯಾವುದೇ ಕಾರಣವಿಲ್ಲ ಎರಡನೆಯದಾಗ್ಯಿ ಸೂರ್ಯ ಮುಳುಗಿಬಿಟ್ಟನು ಎಂದವರು ಭಾವಿಸಿದ್ದಾರೆ. ಅಲ್ಲಿ ಸೂರ್ಯನ 
ಪ್ರಸ್ತಾಪವೇ ಇಲ್ಲ ಬದಲಾಗಿ, dh ವ ಳ್‌ ಎಂಬ ಪದ ಓದಿದ ಕೂಡಲೇ ಮನುಷ್ಯನ ದೃಷ್ಟಿಯ! ಖಂ ಕಡೆಗೆ 
ತಿರುಗುತ್ತದೆ. ಅದರ ಪ್ರಸ್ತಾಪ ಹಿಂದಿನ ವಚನದಲ್ಲಿ ಬಂತು. ಮೂರನೆಯದಾಗಿ, ಸುಲೈಮಾನರು ಕುದುರೆಗಳ ಬೆನ್ನು ಮತ್ತು ಕೊರಳಿಗೆ 
ಕೇವಲ ಕೈಯಾಡಿಸದೆ ಖಡ್ಗದಿಂದ ಕೈಯಾಡಿಸಿದರು ಎಂದು ಭಾವಿಸಿದರು. ವಸ್ತುತಃ ಕುರ್‌ಆನಿನಲ್ಲಿ ed Lae ನಂಬ ಪದಗಳಿಲ್ಲ 
ಕೈಯಾಡಿಸುವುದು ಖಡ್ಗದಿಂದ ಕೈಯಾಡಿಸುವುದು ಎಂಬರ್ಥ ಕೊಡಲು ಅಲ್ಲಿ ಯಾವುದೇ ಹಿನ್ನೆಲೆಯಿಲ್ಲ ಈ ವ್ಯಾಖ್ಯಾನ ರೀತಿಯಿಂದ 
ನಮಗೆ ಮೂಲಭೂತವಾದ ಭಿನ್ನಾಭಿಪ್ರಾಯವಿದೆ. ನಮ್ಮ ದೃಷ್ಟಿಯಲ್ಲಿ ಕುರ್‌ಆನಿನ ಪದಗಳಿಗೆ ಹೆಚ್ಚುವರಿ ಅರ್ಥ ಕೊಡಲು ನಾಲ್ಕು 
ರೀತಿಯಿಂದ ಮಾತ್ರ ಸಾಧ್ಯ. (1) ಕುರ್‌ಆನಿನ ಪದಗಳಲ್ಲೇ ಅಂತಹ ಹಿನ್ನೆಲೆಯಿರಬೇಕು, (2) ಕುರ್‌ಆನಿನ ಇತರೆಡೆಯಲ್ಲಿ ಅದರ 
ಸೂಚನೆಯಿರಬೇಕು, (3) ಯಾವುದೇ ಅಧಿಕೃತ ಹದೀಸ್‌ನಲ್ಲಿ ಇದಕ್ಕೆ ವಿವರಣೆ ಇರಬೇಕು. (4) ಅದಕ್ಕೆ ಯಾವುದಾದರು ವಿಶ್ವಾಸಾರ್ಹ 
ಮೂಲಾಧಾರವಿರಬೇಕು. ಉದಾ: ಇತಿಹಾಸಕ್ಕೆ ಸಂಬಂಧಿಸಿದ್ದಾದರೆ ಅದಕ್ಕೆ ಇತಿಹಾಸದಲ್ಲಿ ಪುರಾವೆಗಳಿರಬೇಕು. ಏಶ್ವಸಂಕೇತಗಳಿಗೆ 
ಸಂಬಂಧಿಸಿದ್ದಾದರೆ ವೈಜ್ಞಾನಿಕ ಸ ಸಂಶೋಧನೆಯಿಂದ ಅದಕ್ಕೆ ವಿವರಣೆ ಇರಬೇಕು. ಶರೀಅತ್‌ ವಿಧಿಗಳಿಗೆ ಸಂಬಂಧಿಸಿದ್ದಾದರೆ ಅದಕ್ಕೆ 
ಇಸ್ಲಾಮೀ ಕರ್ಮಶಾಸ್ತ್ರದಿಂದ ದೃಢೀಕರಣ ದೊರೆಯಬೇಕು. ಇದ್ಯಾವುದೂ ಇಲ್ಲದಿದ್ದಲ್ಲಿ ಸ್ಹಯಂ ಒಂದು ಕತೆ ಕಟ್ಟಿ ಅದನ್ನು ಕುರ್‌ 
ಆನಿನ ವಾಕ್ಯಗಳಲ್ಲಿ ಸೇರಿಸುವುದು ನಮ್ಮ ದೃಷ್ಟಿಯಲ್ಲಿ ಸರಿಯಲ್ಲ 

ಒದು ಗುಂಪು ಮೇಲಿನ ವ್ಯಾಖ್ಯಾನಕ್ಕಿಂತ ಭಿನ್ನವಾಗಿ ಅದನ್ನು ವ್ಯಾಖ್ಯಾನಿಸಿದೆ. ಅವರು ಹೇಳುತ್ತಾರೆ- ಆಚೆ ಆ! $ ಸ್‌ 
ಮತ್ತು ಆಟ ಜ್ರ ಎರಡರ ಸೂಚನೆಯೂ ಸೂರ್ಯನತ್ತ ಇದೆ. ಅರ್ಥಾತ್‌ ಅಸರ್‌ ನಮಾಯಿನ ಸಮಯ ಕಳೆದು ಸೂರ್ಯ 
ಪಶ್ಚಿಮದಲ್ಲಿ ಅಸ್ತಮಿಸಿದಾಗ' ಸುಲೈಮಾನ್‌(ಅ) ವಿಧಿ-ನಿರ್ಣಯದ ಕಾರ್ಯಕರ್ತರೊಂದಿಗೆ, ಸೂರ್ಯನನ್ನು ಮರಳಿ ತನ್ನಿ 
ನಾನು ಅಸರ್‌ ನಮಾರು್‌ ಮಾಡಬೇಕಾಗಿದೆ ಎಂದು ಹೇಳಿದರು. ಆಗ ಸೂರ್ಯ ಮರಳಿ ಬಂತು, ಅವರು ಅಸರ್‌ ನಮಾರು್‌ 
ನಿರ್ವಹಿಸಿದರು. ಆದರೆ ಈ ವಿವರಣೆಯು ಮೇಲಿನ ವ್ಯಾಖ್ಯಾನದಷ್ಟೂ ಸ್ಥೀಕಾರಾರ್ಹವಲ್ಲ ಅಲ್ಲಾಹನಿಗೆ ಸೂರ್ಯನನ್ನು ಮರಳಿ 
ತರುವ ಸಾಮರ್ಥ್ಯವಿಲ್ಲವಂದಲ್ಲ, ಬದಲಾಗಿ ಅವನು ಅದನ್ನು ಪ್ರಸ್ತಾಪಿಸಿಯೇ ಇಲ್ಲವೆಂಬ ಕಾರಣಕ್ಕಾಗಿ. ವಸ್ತುತಃ ಸುಲೈಮಾನರಿಗಾಗಿ 
ಇಷ್ಟು ದೊಡ್ಡ ಪವಾಡ ಪ್ರಕಟವಾಗುತ್ತಿದ್ದರೆ ಅದನ್ನು ಪ್ರಸ್ತಾಪಿಸ (ಲೇ ಬೇಕಿತ್ತು. ಸೂರ್ಯ ಮುಳುಗಿದ ಸಂತರ ಪುನಃ ಉದಯಿಸುತ್ತಿದ್ದರೆ 
ಅದೊಂದು ಅದ್ಭುತ ಘಟನೆಯಾಗಿ ಲೋಕದ ಚರಿತ್ರೆಯಲ್ಲಿ ಬ್ಲ ಪ್ರಸ್ತಾಪವಾಗದೆ ಇರುತ್ತಿರಲಿಲ್ಲ ಈ ವ್ಯಾಖ್ಯಾನಕ್ಕೆ ಸಮರ್ಥನೆಯಾಗಿ ಈ 
ಮಂದಿ ಸೂರ್ಯ. ಮುಳುಗಿ ಪುನಃ ಉದಯಿಸಿರುವುದು ಇದೊಂದೇ ಘಟನೆಯಲ್ಲ ಅನೇಕ ಬಾರಿ ನಡೆದಿದೆಯೆಂದು ಸಾಬೀತು 
ಪಡಿಸಲು. ಕೆಲವು ಹದೀಸ್‌ ಗಳನ್ನು: ತೋರಿಸುತ್ತಾರೆ. ಮಿಆ್‌ರಾಜ್‌ನ ಘಟನೆಯಲ್ಲಿಪ್ರವಾದೀಸ) ಅವರಿಗಾಗಿ ಸೂರ್ಯನನ್ನು: ಮರಳಿ ತಂದ 
ಪ್ರಸ್ತಾಪವಿದೆ. ಕಂದಕ ಯುದ್ಧದ ಸಂದರ್ಭದಲ್ಲಿ ಪ್ರವಾದಿಯವರಿಗಾಗಿ ಅದನ್ನು: ಮರಳಿ ತರಲಾಗಿತ್ತು. ಪ್ರವಾದಿಯವರು « ಅಲೀಯವರ 
ಮಡಿಲಲ್ಲಿ ತಲೆಯಿಟ್ಟು. ಮಲಗಿದ್ದಾಗ ಅಸರ್‌ ನಮಾರಭ್‌ ಕರಾ ಆಗುವ ಸಂದರ್ಭದಲ್ಲಿ. ಸೂರ್ಯನನ್ನು ಮರಳಿ ತರುವಂತೆ ಅವರು 

ಪ್ರಾರ್ಥಿಸಿದ್ದರು. ಅದು? ಮರಳಿ ಬಂದಿತ್ತು. ಆದರೆ ಇವೆಲ್ಲಇವರ ವ್ಯಾಖ್ಯಾನಕ್ಕಿಂತ ದುರ್ಬಲವಾಗಿವೆ. ಅಲೀಯವರ ಕುರಿತಾದ ವರದಿಗಳ 

ಶ್ರೇಣಿ ಮತ್ತು ವರದಿಗಾರರ ಕುರಿತು ವಿಸ್ತೃತವಾಗಿ ಚರ್ಚಿಸುತ್ತಾ, ಇಬ್ನು ತೀಮ್ಕಿಯಾರು ಅವು ಮೌದೂಆ್‌ ಅಥವಾ ಕೃತಕ ಹದೀಸ್‌ 
ಗಳಿಂದು ಸಾಬೀತು ಪಡಿಸಿದ್ದಾರೆ. ಅದಕ್ಕೆ ಯಾವುದೇ ಮೂಲಾಧಾರವಿಲ್ಲವೆಂದು ಇಮಾಮ್‌ ಅಹ್ನದ್‌ ಹೇಳುತ್ತಾರೆ. ಇಬ್ನು ಜೂರೀ 
ಹೇಳುತ್ತಾರೆ- ಅದು ಕೃತಕವೆಂಬುದರಲ್ಲಿ ಸಂದೇಹವೇ ಇಲ್ಲ ಕಂದಕ ಯುದ್ಧದ ವೇಲೆ ಸೂರ್ಯ ಮುಳುಗಿದ ಕೂಡಲೇ ಮರಳಿ ಬಂದ 
ಹದೀಸ್‌ ಕೆಲವರ ದೃಷ್ಟಿಯಲ್ಲಿ ದುರ್ಬಲವಾದರೆ, ಇನ್ನು. ಕೆಲವರ ದೃಷ್ಟಿಯಲ್ಲಿ ಕೃತಕವಾಗಿದೆ. 

ಇನ್ನು ಮಿಆ್‌ರಾಜ್‌ನ ಘಟನೆಯ ಕುರಿತ ವರದಿಯ ವಾಸ್ತವಿಕತೆಯೇನೆಂದರೆ, ಪ್ರವಾದಿಸು ಮಕ್ಕಾದ ಸತ್ಯನಿಷೇಧಿಗಳಿಗೆ 
ಮಿಆ್‌ರಾಜ್‌ ರಾತ್ರಿಯ ಸ್ಥಿತಿಗತಿಗಳನ್ನು ವಿವರಿಸುತ್ತಿದ್ದರು. ಅವರು ಅದಕ್ಕೆ ಪುರಾವೆಗಳನ್ನು ಕೇಳಿದರು. ಪ್ರವಾದಿಸ) ಹೇಳಿದರು- 
ಬೈತುಲ್‌ ಮಕ್ಚಿಸ್‌ನ ದಾರಿಯಲ್ಲಿ ಒಂದು ಸ್ಥಳದಲ್ಲಿ ಇಂತಹ ತಂಡವೊಂದು ಸಿಕ್ಕಿತ್ತು. ಅದರೊಂದಿಗೆ ಇಂತಹ ಘಟನೆ ನಡೆಯಿತು. ಆ 
ತಂಡ ಯಾವಾಗ ಮಕ್ಕಾಕ್ಕೆ ತಲುಪುವುದೆಂದು ಅವರು ಕೇಳಿದಾಗ ಪ್ರವಾದಿಯವರು “ಇಂತಹ ದಿವಸ' ಎಂದು ಉತ್ತರಿಸಿದರು. ಆ ದಿನ 
ಕುರೈಶರು ತಂಡದ ನಿರೀಕ್ಷೆಯಲ್ಲಿ ನಿಂತರು. ಸಂಜೆಯಾಗುವುದರಲ್ಲಿತ್ತು. ಆ ಸಂದರ್ಭದಲ್ಲಿ ಪ್ರವಾದಿಯವರು, ತಂಡವು ತಲುಪುವ ವರೆಗೆ 
ಸೂರ್ಯಸ್ತಮಾನವಾಗದಿರಲಿ ಎಂದು ಪ್ರಾರ್ಥಿಸಿದರು. ಹಾಗೆ ಸೂರ್ಯಾಸ್ತಮಾನಕ್ಕೆ ಮುಂಚೆಯೇ ತಂಡ ಬಂದು ತಲುಪಿತು. ಕೆಲವು 
ವರದಿಗಾರರು, ಅಂದು ಸೂರ್ಯನು ಒಂದು ಗಂಟೆ ತಡವಾಗಿ ಉದಯಿಸಿದನು. ಸೂರ್ಯನು ಅಷ್ಟು ಹೊತ್ತು ನಿಶ್ಚಲವಾಗಿ ನಿಂತನು 
ಎಂದೆಲ್ಲಬರೆದಿದ್ದಾರೆ. ಆದರೆ ಇಷ್ಟು ದೊಡ್ಡ ಘಟನೆಗೆ ಪುರಾವೆಯಾಗಿ ಇಂತಹ ವರದಿಗಳು ಸಾಕೇ? ನಾವು ಮೊದಲೇ ಸೂಚಿಸಿರುವಂತೆ, 


ಕಾಂಡ -23 


38. ಸಾದ್‌ 251 


ಠ 4% ೨4 ೨೭೧ ರ 7 PN 
ARI SUI LSE LENS Eo sh Sl 1031 
ಅವರು ಪಶ್ಚಾತ್ತಾಪಪಟ್ಟುಮರಳಿದರು. ಅವರು ಹೀಗೆಂದರು "ನನ್ನಪ್ರಭೂ,|ನನ್ನನ್ನು ಕ್ಷಮಿಸು. ನನ್ನಬಳಿಕ ಇನ್ನಾರಿಗೂ 
ಅರ್ಹವಾಗಿರದಂತಹ ಸಾಮ್ರಾಜ್ಯವನ್ನು ನನಗೆ ದಯಪಾಲಿಸು. ನಿಜಕ್ಕೂ ನೀನೇ ನೈಜ ದಾನಿಯಾಗಿರುವೆ.”* 
ಆಗ ನಾವು ಅವರಿಗಾಗಿ ಗಾಳಿಯನ್ನು ನಿಯಂತ್ರಿಸಿಕೊಟ್ಟೆವು. ಅದು ಅವರ ಅಪ್ಪಣೆಯಂತೆ ಅವರು ಇಚ್ಛಿಸಿದ ದಿಕ್ಕಿಗೆ 


ಸೂರ್ಯ ಮರಳುವುದು ಅಥವಾ ಒಂದು ಗಂಟೆ ನಿಶ್ಚಲವಾಗಿ ನಿಂತಿರುವುದು ಸಾಮಾನ್ಯ ಘಟನೆಯಲ್ಲ ಇಂತಹ ಘಟನೆ ನಿಜವಾಗಿಯೂ 
ನಡೆದಿದ್ದರೆ ಅದು ಲೋಕ ಪ್ರಸಿದ್ಧಿ ಪಡೆಯುತ್ತಿತ್ತು. ಕೇವಲ ವ್ಯಕ್ತಿಗಳಿಗೆ ಅದು ಸೀಮಿತವಾಗುವುದು ಹೇಗೆ? 

ವ್ಯಾಖ್ಯಾನಕಾರರ ಮೂರನೆಯ ವರ್ಗವು, ಈ ವಚನದ ಪದಗಳಿಂದ ಓರ್ವ ಸಾಮಾನ್ಯ ಬುದ್ದಿಯವರು ಗ್ರಹಿಸುವಂತಹ ಅರ್ಥವನ್ನೇ 
ತೆಗೆದಿದ್ದಾರೆ. ಅದರ ಪ್ರಕಾರ ಘಟನೆ ಹೀಗಿದೆ: ಸುಲೈಮಾನ್‌ರ ಮುಂದೆ ಉನ್ನತ ದರ್ಜೆಯ ಕುದುರೆಗಳನ್ನು ತಂದಾಗ, ಈ ಸೊತ್ತು 
ಶ್ರೇಷ್ಠವಾಗಿರುವ ಕಾರಣದಿಂದ ಅಥವಾ ನನ್ನ ಚಿತ್ತದಿಂದಾಗಿ ನನಗೆ ಪ್ರಿಯವಾಗಿಲ್ಲ ಇದನ್ನು ನಾನು ನನ್ನ ಪ್ರಭುವಿನ ನಾಮೋತ್ತುಂಗತೆಗಾಗಿ 
ಇಷ್ಟ ಪಡುತ್ತೇನೆ ಎಂದರು. ತರುವಾಯ ಅವು ಕಣ್ಣರೆಯಾಗುವವರೆಗೂ ಅದರ ನಾಗಾಲೋಟವನ್ನು ವೀಕ್ಷಿಸಿದರು. ಅನಂತರ ಅದನ್ನು 
ಮರಳಿ ಕರೆಸಿದರು. ಅವು ಬಂದಾಗ, ಇಬ್ನು ಅಬ್ಬಾಸ್‌ರ ಹೇಳಿಕೆಯಂತೆ, (ಥೆ Ly La! p54 Jd! 151 ಬಾಡ ಕ್‌ ಅವರು ಅದರ 
ಕತ್ತು ಮತ್ತು ಹಿಂಗಾಲುಗಳ ಮೇಲೆ ಪ್ರೀತಿಯಿಂದ ಕೈಯಾಡಿಸಿದರು. ಈ ವ್ಯಾಖ್ಯಾನವೇ ನಮ್ಮ ದೃಷ್ಟಿಯಲ್ಲಿಸರಿಯಾದುದು. ಏಕೆಂದರೆ 
ಇದು ಕುರ್‌ಆನಿನ ಪದಗಳೊಂದಿಗೆ ಪೂರ್ಣವಾಗಿ ಸರಿಹೊಂದುತ್ತದೆ. ತಾಶ್ಚರ್ಯವನ್ನು ಪೂರ್ಣಗೊಳಿಸಲಿಕ್ಕಾಗಿ ಕುರ್‌ಆನ್‌, ಹದೀಸ್‌ 
ಅಥವಾ ಇಸ್ರಾಈಲರ ಚರಿತ್ರೆಯಲ್ಲಿ ಇಲ್ಲದ ಯಾವುದನ್ನೂ ಸೇರ್ಪಡೆಗೊಳಿಸುವ ಅಗತ್ಯವಿಲ್ಲ 

ಈ ಘಟನೆಯನ್ನು ಅಲ್ಲಾಹನು ಸುಲೈಮಾನರನ್ನು ಈ]! 8ಸಖ ಸ (ಅತ್ಯುತ್ತಮ ದಾಸ- ತನ್ನ ಪ್ರಭುವಿನತ್ತ ಹೆಚ್ಚೆಚ್ಚು 
ಮರಳುವವರು) ಎಂದು ಪ್ರಶಂಸಿದ ಬೆನ್ನಲ್ಲೇ ಪ್ರಸ್ತಾಪಿಸಿದ್ದಾನೆಂದು ತಿಳಿದಿರಬೇಕು. ಇಲ್ಲಿ ತಿಳಿಸುವುದರ ಉದ್ದೇಶವು. ಇವರು ನಮ್ಮ 
ಅತ್ಯುತ್ತಮ ದಾಸ. ಅರಸೊತ್ತಿಗೆಯ ಸಕಲೈಶ್ವರ್ಯಗಳು ಅವರಿಗೆ ನಮಗಾಗಿ ಪ್ರಯವಾಗಿತ್ತೇ ಹೊರತು ಇಹಲೋಕಕ್ಕಾಗಿ ಅಲ್ಲ ತನ್ನಸಾವಿರದ 
ಸೈನ್ಯವನ್ನು ನೋಡಿ ಅವರು ಲೋಕಾರಾಧಕ ಚಕ್ರವರ್ಶಿಗಳಂತೆ ಗರ್ವ ಪಡಲಿಲ್ಲ ಆಗಲೂ ನಾವೇ ಅವರಿಗೆ ನೆನಪಾದೆವು- ಎಂದಾಗಿತ್ತು. 

36. ವಾಕ್ಚರಣಿಯ ದೃಷ್ಟಿಯಿಂದ ಈ ಘಟನೆಯನ್ನು ವಿವರಿಸುವುದೇ ಇಲ್ಲಿ ಉದ್ದೇಶವಾಗಿದೆ. ಆದ್ದರಿಂದ ಹಿಂದಿನ ವಚನವನ್ನು 
ಪೀಠಿಕೆಯಾಗಿ ಹೇಳಲಾಗಿದೆ. ಯಾವ ರೀತಿ ದಾವೂದ್‌ರನ್ನು ಮೊದಲು ಪ್ರಶಂಸಿಸಿ, ಅನಂತರ ಯಾವ ಸತ್ವ ಪರೀಕ್ಷೆಯಲ್ಲಿ ಸಿಲುಕಿದ್ದರೋ 
ಆ ಘಟನೆಯನ್ನು ಪ್ರಸ್ತಾಪಿಸಲಾಯಿತು. ಈ ಮೂಲಕ ಅಲ್ಲಾಹನು ಇಂತಹ ಪ್ರಿಯದಾಸನನ್ನೂ ಎಚಾರಿಸದೆ ಬಿಡಲಿಲ್ಲವೆಂದು ಬೆಟ್ಟು 
ಮಾಡಲಾಯಿತು. ಅಷ್ಟೇ ಅಲ್ಲ ಪರೀಕ್ಷೆಯ ಬಗ್ಗೆ ಪ್ರಜ್ಞೆ ಮೂಡಿದ ಕೂಡಲೇ ಅವರು ತೌಬಾ ಮಾಡಿ ದೇವನ ಮುಂದೆ ಶರಣಾದರು 
ಮತ್ತು ತನ್ನ ಬೇಡಿಕೆಯನ್ನು ಹಿಂತೆಗೆದುಕೊಂಡರು ಎಂಬುದು ಅವರ ವಿಶೇಷತೆಯಾಗಿದೆ. ಅದೇ ರೀತಿ ಇಲ್ಲೂ ಮಾತಿನ ಅನುಕ್ರಮ 
ಹೀಗಿದೆ- ಮೊದಲು ಸುಲೈಮಾನರ ಉನ್ನತ ಸ್ಥಾನ-ಮಾನ ಮತ್ತು ದಾಸ್ಯಭಾವವನ್ನು ಪ್ರಸ್ತಾಪಿಸಲಾಯಿತು. ತರುವಾಯ ಅವರನ್ನು 
ಸತ್ವಪರೀಕ್ಷೆಗೊಡ್ಡಲಾಯಿತೆಂದು ಹೇಳಿ ಅವರ ದಾಸ್ಯಭಾವವನ್ನು ತೋರಿಸಲಾಯಿತು. ತಮ್ಮ ಪೀಠದ ಮೇಲೆ ಒಂದು ಶವವನ್ನು 
ತಂದಿಡಲಾದಾಗ ಅವರಿಗೆ ಕೂಡಲೇ ತಮ್ಮ ತಖ್ಪನ ಅರಿವಾಗಿ ತಮ್ಮ ಪ್ರಭುವಿನೊಂದಿಗೆ ಕ್ಹಮೆಯಾಚಿಸಿದರು. ತಾನು ಪರೀಕ್ಷೆಗೊಳಗಾಗಲು 
ಕಾರಣವಾದ ವಿಷಯವನ್ನು ಕೈಬಿಟ್ಟರು. ಇನ್ನೊಂದು ರೀತಿಯಲ್ಲಿಹೇಳುವುದಾದರೆ ಅಲ್ಲಾಹನು ಎರಡೂ ಪ್ರಕರಣಗಳನ್ನು ಒಟ್ಟಿಗೆ ವಿವರಿಸಿ 
ಎರಡನ್ನೂಹೀಗೆ ಮನವರಿಕೆ ಮಾಡಿಸ ಬಯಸಿದ್ದಾನೆ-(1) ನಿಷ್ಠುರ ವಿಚಾರಣೆಯಿಂದ ಪ್ರವಾದಿಗಳೂ ಹೊರತಾಗಿರುವುದಿಲ್ಲ (2) ದಾಸನ 
ಸರಿಯಾದ ನಿಲುವು ತಪ್ಪು ಮಾಡಿ ಅದರ ಅರಿವಾದ ಕೂಡಲೇ ದೈನ್ಯತೆ ಬಾಗುವುದೇ ಹೊರತು ಉದ್ಧಟತನ ತೋರುವುದಲ್ಲ ಇದೇ 
ನಿಲುವಿನ ಕಾರಣ ಅಲ್ಲಾಹನು ಈ ಇಬ್ಬರ ಪ್ರಮಾದಗಳನ್ನು ಕ್ಷಮಿಸಿ ಬಿಟ್ಟನು, ಮಾತ್ರವಲ್ಲ ಅದಕ್ಕಿಂತಲೂ ಮಿಗಿಲಾಗಿ ಪುರಸ್ಕಾರಗಳನ್ನು 
ನೀಡಿ ಸನ್ಮಾನಿಸಿದನು. 

ಇಲ್ಲಿ ಸುಲೈಮಾನರು ಸಿಲುಕಿದ್ದ ಅ ಸತ್ವಪರೀಕ್ಷೆ ಏನಾಗಿತ್ತು? ಅವರ ಪೀಠದಲ್ಲಿ ಶವ ತಂದು ಹಾಕುವುದರ ತಾಶ್ಚರ್ಯವೇನು? 
ಅವರಿಗೆ ಅದು ತೌಬಾ ಮಾಡತಕ್ಕಂತಹ ಎಂತಹ ಎಚ್ಚರಿಕೆಯಾಗಿತ್ತೆಂಬ ಪ್ರಶ್ನೆಗೆ ಉತ್ತರವಾಗಿ ವ್ಯಾಖ್ಯಾನಗಾರರ ನಾಲ್ಕು ಅಭಿಪ್ರಾಯಗಳಿವೆ. 

ಒಂದು ಗುಂಪು ದೊಡ್ಡದೊಂದು ಕಟ್ಟುಕತೆಯನ್ನೇ ಹೆಣೆದಿದೆ, ಅದರ ಓವರಣೆಯಲ್ಲಿ ಅವರ ಮಧ್ಯೆಯೇ `ಅನೇಕ 
ಭಿನ್ನಾಭಿಪ್ರಾಯಗಳಿವೆ. ಅವೆಲ್ಲದರ ತಾಶ್ಚರ್ಯ ಹೀಗಿದೆ. ಅವರ ಅರಮನೆಯಲ್ಲಿ ಅವರ ಓರ್ವ ಪತ್ನಿ ನಲ್ಲತ್ತು ದಿವಸಗಳ ಕಾಲ 
ಮೂರ್ತಿ ಪೂಜೆ ಮಾಡುತ್ತಲಿದ್ದಳು. ಅದು ಅವರಿಗೆ ತಿಳಿದಿರಲಿಲ್ಲ ಅಥವಾ ಅವರು ಕೆಲವು ದಿವಸಗಳ ವರೆಗೆ ಮನೆಯಲ್ಲೇ ಇದ್ದರೂ 
ಮರ್ದಿತರ ಯಾವ ಮೊರೆಯನ್ನೂ ಆಲಿಸಲಿಲ್ಲ ಅದಕ್ಕಾಗಿ ಅವರಿಗೆ ಶಿಕ್ಷೆ ಲಭಿಸಿತು. ಓರ್ವ ಶೈತಾನನು ಅವರ ಉಂಗುರವನ್ನು 
ಹೇಗೋ ಅಪಹರಿಸಿದನು. ಅದರಿಂದಾಗಿಯೇ ಅವರು ಮಾನವರು, ಯಕ್ಷರು ಮತ್ತು ಗಾಳಿಯ ಮೇಲೆ ನಿಯಂತ್ರಣ ಸಾಧಿಸಿದ್ದರು. 
ಉಂಗುರ ಕೈಯಿಂದ ಹೋಗುತ್ತಲೇ ಅವರ ಎಲ್ಲಅಧಿಕಾರಗಳೂ ಕಸಿಯಲ್ಪಟ್ಟವು. ಅವರು ನಲ್ಲತ್ತು ದಿವಸಗಳ ಕಾಲ ಅಲೆದಾಡುತ್ತಿದ್ದರು. 
ಸುಲೈಮಾನರ ಪೀಠದಲ್ಲಿಅದೇ ಶೈತಾನ ಕುಳಿತುಕೊಂಡಿರುವುದೇ ಶವ ತಂದು ಹಾಕುವುದರ ತಾತ್ಸರ್ಯವಾಗಿದೆ. 


ಕಾಂಡ - 23 


252 ತಪ್ಪೀಮುಲ್‌ ಕುರ್‌ಆನ್‌ 


ಕೆಲವರು ಹೇಳುವಂತೆ, ಆ ಕಾಲದಲ್ಲಿ ಸುಲೈಮಾನರ ಅಂತಃಪುರದ ಯಾವ ಮಹಿಳೆಯ ಮಾನವೂ ಸುರಕ್ಷಿತವಾಗಿರಲಿಲ್ಲ 
ಕೊನೆಗೂ ಅವರ ಸಾಮ್ರಾಜ್ಯದ ಅಧಿಕಾರಿಗಳು, ಹಿರಿಯರು ಮತ್ತು ವಿದ್ವಾಂಸರಿಗೆ ಅವರ ಚಟುವಟಿಕೆಗಳನ್ನುನೋಡಿ ಇದು ಸುಲೈಮಾನ್‌ 
ಅಲ್ಲವೆಂಬ ಸಂದೇಹ ಮೂಡಿತು. ಅವರು ಅವನ ಮುಂದೆ ತೌರಾಶ್‌ ತೆರೆದರು. ಅವನು ಹೆದರಿ ಓಡಿ ಹೋದನು. ದಾರಿ ಮಧ್ಯೆ 
ಉಂಗುರವು ಅವನ ಕೈಯಿಂದ ಜಾರಿ ಸಮುದ್ರಕ್ಕೆ ಬಿತ್ತು ಅಥವಾ ಅವನೇ ಅದನ್ನೆಸೆದನು. ಒಂದು ಮೀನು ಅದನ್ನು; ನುಂಗಿತು. ಆ ಮೀನು 
ಸುದ್ಧೆವವಶಾತ್‌ ಸುಲೈಮಾನ್‌ರಿಗೆ ಸಿಕ್ಕಿತು. ಅದನ್ನು ಬೇಯಿಸಲಿಕ್ಕಾಗಿ ಅದರ ಹೊಟ್ಟೆ ಸೀಳಿದಾಗ ಉಂಗುರ ಸಿಕ್ಕಿತು. ಅದು ಸಿಕ್ಕಿದ್ದೇ ತಡ. 
ಮಾನವರು ಮತ್ತು ಯಕ್ಷರೆಲ್ಲರೂ ಅವರ ಮುಂದೆ ಬಾಗುತ್ತಾ ಹಾಜರಾದರು, ಇವೆಲ್ಲ! ಅಸಂಬದ್ಧ! ಕಟ್ಟುಕತೆಗಳಾಗಿದ್ದು. ಗ್ರಂಥದವರಾಗಿದ್ದ 
ಕೆಲವು ನವ ಮುಸ್ಲಿಮರು. ತಲ್ಲೂದ್‌ ಮತ್ತಿತರ ಇಸ್ರೇಲಿ ವರದಿಗಳಿಂದ ತೆಗೆದು ಮುಸ್ಲಿಮರಲ್ಲಿ ಲ್ಲಿಪ್ರಚಾರ ಮಾಡಿದ್ದಾರ. ನಮ್ಮಲ್ಲಿನ ಕೆಲವು 
ಹಿರಿಯರು ಅವುಗಳನ್ನುಕುರ್‌ಆನಿನ ಸಾರವೆಂದು ಬಗೆದು ತಮ್ಮಮಾತಿನಲ್ಲಿ ಉಲ್ಲೇಖಿಸಿರುವುದು ವಿಚಿತ್ರವಾಗಿದೆ. ವಸ್ತುತಃ ಸುಲೈಮಾನರ 
ಉಂಗುರವೆಂಬುದರಲ್ಲಿ ಸತ್ಯಾಂಶವಿಲ್ಲ ಅವರ ಶಕ್ತಿ ಸಾಮರ್ಥ್ಯಗಳು ಯಾವುದೇ ಉಂಗುರದ ಚಮತ್ಕಾರದಿಂದಲ್ಲ ಆಲ್ಲಾಹನು 
ಶೈತಾನರಿಗೆ, ಪ್ರವಾದಿಗಳ ವೇಷ ಧರಿಸಿ ಮನುಷ್ಯರನ್ನು ತಪ್ಪುದಾರಿಗೆಳೆಯುವ ಶಕ್ತಿಯನ್ನು ನೀಡಿಲ್ಲ ಓರ್ವ ಪ್ರವಾದಿಯ ತಪ್ಪಿಗೆ ಇಂತಹ 
ಸತ್ವಪರೀಕ್ಷೆಯ ಮೂಲಕ ಅಲ್ಲಾಹನು ಒಂದಿಡೀ ಸಮುದಾಯವನ್ನು ನಿರ್ನಾಮ ಮಾಡಬಲ್ಲನೆಂಬುದನ್ನು ಊಹಿಸುವುದೂ ಸಾಧ್ಯವಿಲ್ಲ 
ಈ ವ್ಯಾಖ್ಯಾನವನ್ನು ಕುರ್‌ಆನೇ ನಿರಾಕರಿಸುತ್ತದೆ. ಮುಂದಿನ ವಚನಗಳಲ್ಲಿ ಅಲ್ಲಾಹನು ನಾವು ಈ ಪರೀಕ್ಷೆಯನ್ನು ಸುಲೈಮಾನರಿಗೆ 
ಒಡ್ಡಿದಾಗ ಅವರು ನಮ್ಮೊಂದಿಗೆ ಕ್ಷಮೆ ಯಾಚಿಸಿದರು. ಆಗ ನಾವು ಗಾಳಿ ಮತ್ತು ಶೈತಾನರನ್ನೂ ಅವರಿಗೆ ಅಧೀನಗೊಳಿಸಿದೆವು ಎಂದು 
ಹೇಳುತ್ತಾನೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮೇಲಿನ ವ್ಯಾಖ್ಯಾನದಲ್ಲಿ ಶೈತಾನರು ಉಂಗುರದ ಕಾರಣ ಮೊದಲೇ ಸುಲ್ಫೆಮಾನರಿಗೆ 
ಅಧೀನಗೊಂಡಿದ್ದುವು ಎಂದು ಹೇಳುತ್ತಾರೆ. ಆ ವ್ಯಾಖ್ಯಾನವನ್ನು ಬರೆದ ಹಿರಿಯ ವಿದ್ವಾಂಸರು ನಂತರದ ವಚನಗಳು ಏನು 
ಹೇಳುತ್ತವೆಂದು ನೋಡುವ ಗೋಜಿಗೂ ಹೋಗದಿರುವುದು ಬಿಚಿತ್ರ. 

ಎರಡನೆಯ ಗುಂಪಿನ ಪ್ರಕಾರ, ಸುಲೈಮಾನ್‌ರಿಗೆ 20 ವರ್ಷಗಳ ನಂತರ ಒಂದು ಮಗು ಹುಟ್ಟಿತು. ಅದು ಬೆಳೆದು ಸುಲೈಮಾನರ 
ಉತ್ತರಾಧಿಕಾರಿಯಾದರೆ ನಾಸ ಪುನಃ ಗುಲಾಮಗಿರಿಗೆ ತಳ್ಳಲ್ಪಡುವೆವು ಎಂಬ ಭೀತಿ ಶೈತಾನ(ಜಿನ್ಸ್‌ರಿಗುಂಟಾಯಿತು. ಅದಕ್ಕಾಗಿ ಅವರು 
ಅದನ್ನು ಕೊಲ್ಲಬಯಸಿದರು. ಸುಲೈಮಾನರಿಗೆ ಈ ವಿಷಯ ತಿಳಿದಾಗ ಆ ಮಗುವನ್ನು ಮೋಡಗಳೆಡೆಯಲ್ಲಿ ಬಚ್ಚಿಟ್ಟು ಬೆಳೆಸಿದರು. 
ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸುವ ಬದಲು ಅವರು ಮೋಡಗಳನ್ನು ನಂಬಿರುವುದು ಅವರ ಸತ್ಯಪರೀಕ್ಷೆಯಾಗಿತ್ತು. ಅದರ 
ಶಿಕ್ಷೆಯೆಂಬಂತೆ ಆ ಮಗು ಸತ್ತು ಅವರ ಪೀಠದ ಮೇಲೆ ಬಂದು ಬಿದ್ದಿತು. ಈ ಕತೆಯೂ ನಿರಾಧಾರವಾಗಿದ್ದುಕುರ್‌ಆನಿಗೆ ವಿರುದ್ಧವಾಗಿದೆ. 
ಏಕೆಂದರೆ ಗಾಳಿ ಮತ್ತು ಶೈತಾನರು ಸುಲೈಮಾನ್‌ರಿಗೆ ಮೊದಲೇ ಅಧೀನವಾಗಿದ್ದುವೆಂದು ಕತೆಯಲ್ಲಿ ಪ್ರತಿಪಾದಿಸಲಾಗಿದೆ. ಆದರೆ ಅವು 
ಈ ಪರಿಕ್ಷೆಯ ನಂತರವೇ ಅಧೀನಗೊಂಡವು ಎಂದು ಕುರ್‌ಆನ್‌ ಸ್ಪಷ್ಟವಾಗಿ ಸ ಸಾರುತ್ತದೆ. 

ಮೂರನೇ ಗುಂಪಿನ ಪ್ರಕಾರ, ಸುಲೈಮಾನ್‌(ಅ) ಒಂದು ದಿನ, ತನ್ನ 70 ಮಡದಿಯರ ಬಳಿಗೆ ಒಂದೇ ರಾತ್ರಿ ಹೋಗುವುದಾಗಿ 
ಪ್ರತಿಜ್ಞೆಗ್ಸೆದರು. ಪ್ರತಿಯೊಬ್ಬಳಲ್ಲೂ ಓರ್ವ ಧರ್ಮಯೋಧ ಹುಟ್ಟುವನೆಂದೂ ಹೇಳಿದರು. ಆದರೆ ಅವರು ಆಗ 'ಇನ್‌ಶಾಅಲ್ಲಾಹ್‌' 
(ಅಲ್ಲಾಹನಿಚ್ಛಿಸಿದರೆ) ಎಂದು ಹೇಳಲಿಲ್ಲ, ಅದರಿಂದಾಗಿ ಕೇವಲ ಓರ್ವಪ ಪತ್ನಿ ಗರ್ಭ ಧರಿಸಿದಳು. ಆಕೆಯಲ್ಲಿ ಒಂದು ಅಂಗವಿಕಲ ಮಗು 
ಜನಿಸಿತು. ಅದನ್ನು ದಾದಿ ತಂದು ಸುಲೈಮಾನ್‌ರ ಪೀಠದಲ್ಲಿ ಹಾಕಿದಳು. ಅಬೂ ಹುರೈರಾರಿಂದ ವರದಿಯಾದ ಈ ಘಟನೆ ಬುಖಾರಿ, 
ಮುಸ್ಲಿಮ್‌ ಮತ್ತಿತರ ಹದೀಸ್‌ ಪಂಡಿತರು ವಿವಿಧ ರೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಬುಖಾರಿಯಲ್ಲೇ ಏವಿಧ ಕಡೆಗಳಲ್ಲಿ ಬಂದ ವರದಿಗಳಲ್ಲಿ 
ಕೆಲವಡೆ ಪತ್ನಿಯರ ಸಂಖ್ಯೆ 60, ಇನ್ನು ಕೆಲವೆಡೆ 70, 90, 99 ಮತ್ತು 100 ಎಂದೂ ಬರೆಯಲಾಗಿದೆ. ವರದಿಗಳ « ಆಧಾರದಲ್ಲಿ ಇದರ. 
ಅಧಿಕೃತತೆಯನ್ನು ಶಂಕಿಸುವಂತಿಲ್ಲ ಆದರೆ ಇದರ ವಿಷಯವನ್ನು ಬುದ್ಧಿ ಒಪ್ಪುವುದಿಲ್ಲ ಅದು ವರದಿಯಾದಂತೆಯೇ ಪ್ರವಾದಿಸು 
ಹೇಳಿರಲಿಕ್ಕಿಲ್ಲವೆಂದು ಭಾಸವಾಗುತ್ತದೆ. ಬಹುಶಃ ಪ್ರವಾದಿಯವರು ಮುಹೂದಿಯರ ಕಟ್ಟುಕತೆಗಳನ್ನುಪ್ರ ಪ್ರಸ್ತಾಪಿಸುತ್ತಾ ಯಾವುದೋ ಒಂದು 
ಸಂದರ್ಭದಲ್ಲಿ ಉಪಮೆಯಾಗಿ ಹೇಳಿರಬಹುದು. ಅದನ್ನು ಆಲಿಸಿದವರು ಪ್ರವಾದಿಯವರೇ ಹೇಳಿದ್ದೆಂದು ತಿಳಿದುಕೊಂಡಿರಬಹುದು. 
ಇಂತಹ ವರದಿಗಳನ್ನು! ಕೇವಲ ಅಧಿಕೃತವೆಂಬ ಹೆಸರಲ್ಲಿ ಜನರ ಗಂಟಲಿಗಿಳಿಸುವುದು ಧರ್ಮವನ್ನು ಅಪಹಾಸ್ಯಕ್ಕೀಡು ಮಾಡಿದಂತಾಗುತ್ತದೆ. 
ತೀವ್ರ ಚಳಿಗಾಲದ ರಾತ್ರಿಯಲ್ಲೂ ಇಶಾದಿಂದ ಫಜ್ರ್‌ ವರೆಗೆ ಹೆಚ್ಚೆಂದರೆ 10-11 ಗಂಟೆಗಳಿಗಿಂತ ಹೆಚ್ಚು? ಸಮಯವಿರುವುದಿಲ್ಲವೆಂದು 
ಎಲ್ಲರಿಗೂ ಗೊತ್ತು. ಪತ್ನಿಯರ ಸಂಖ್ಯೆ ಕನಿಷ್ಠ 60 ಎಂದು ಪರಿಗಣಿಸಿದರೂ ಸುಲೈಮಾನ್‌ರು ಅಂದು ರಾತ್ರಿ ಗಂಟೆಗೆ 6 ಪತ್ನಿಯರಂತೆ 
ಬಿಡುವಿಲ್ಲದೆಸ ಸಂಸರ್ಗ ನಡೆಸಿದರೆಂದಾಯಿತು. ಇದು ಸಾಧ್ಯವೇ? ಪ್ರವಾದಿಯವರು: ಇದನ್ನು. ಒಂದು ಘಟನೆಯಾಗಿ ವಿವರಿಸಿರಬಹುದೇ? 
ಇನ್ನು ಕುರ್‌ಆನ್‌ ಹೇಳಿದ, ಸುಲೈಮಾನರ ಪೀಠದಲ್ಲಿ ತಂದು ಹಾಕಲಾದ ಶವವು ಇದೇ ಅಂಗವಿಕಲ ಮಗುವಿನದ್ದೆಂದು ಈ ಹದೀಸ್‌ 
ನಲ್ಲ ಹೇಳಲಾಗಿಲ್ಲ. ಆದ್ದರಿಂದ ಪ್ರವಾದಿಯವರು ಈ ವಚನದ ತಾತ್ಸರ್ಯವೆಂಬ ರೀತಿಯಲ್ಲಿ ಈ ಘಟನೆಯನ್ನು ವಿವರಿಸಿದರೆಂದು 
ಹೇಳುವಂತಿಲ್ಲ ಆ ಮಗು ಹುಟ್ಟಿದಾಗ ಸುಲೈಮಾನರು ಇಸ್ತಿಗ್‌ಫಾರ್‌ ಮಾಡಿದ್ದು ಅರ್ಥವಾಗುತ್ತದೆ. ಆದರೆ ಅದರೊಂದಿಗೆ, "ನನ್ನ ನಂತರ 
ನನ್ನಂತಹ ಸಾಮ್ರಾಜ್ಯವು ಇನ್ನಾರಿಗೂ ಸಿಗಬಾರದು' ಎಂದು ಪ್ರಾರ್ಥಿಸಿದರೆಂದು ಅರ್ಥವಾಗುವುದಿಲ್ಲ 

ಇಮಾಮ್‌ ರಾಯಿ ಬರೆಯುತ್ತಾರೆ- “ಸುಲ್ಳೆಮಾನ್‌(ಅ) ಯಾವುದೋ ಮಾರಕ ರೋಗಕ್ಕೆ ಸಿಲುಕಿದ್ದರು ಅಥವಾ ಯಾವುದೋ 
ಅಪಾಯ ಅವರಿಗೆದುರಾಯಿತು. ಅದರ ಚಿಂತೆಯಲ್ಲಿ ಕೊರಗುತ್ತಾ ಅವರು ಅಸ್ಥಿಪಂಜರದಂತಾದರು.' ಆದರೆ ಈ ವ್ಯಾಖ್ಯಾನವು 
ಕುರ್‌ಆನಿನ ಪದಗಳಿಗೆ ಸರಿಹೊಂದುವುದಿಲ್ಲ, ಕುರ್‌ಆನಿನ ಪದಗಳು ಹೀಗಿವೆ- ನಾವು ಸುಲೈಮಾನ್‌ರನ್ನು ಸತ್ವಪರೀಕ್ಷೆಗೊಳಪಡಿಸಿದೆವು. 


ಕಾಂಡ - 23 


| 253 


PN EA 


LNG BES EISELE SEK; 


ಸ 5; ಥೆ ಗ ಸ ಟ್‌ ಲ ಟ್‌! 
ಸಸಿ. 1213/66 5೫೫ ಚ8/| 
ಮಂದವಾಗಿ ಬೀಸುತ್ತಿತ್ತು'' ಮತ್ತು ಶೈತಾನರನ್ನು ನಿಯಂತ್ರಿಸಿಕೊಟ್ಟಿವು. ಎಲ್ಲ ವಿಧದ ವಾಸ್ತುಶಿಲ್ಪಿಗಳೂ. ಮುಳುಗು 
ಪ್ರವೀಣರೂ ಸಂಕೋಲೆಗಳಲ್ಲಿ ಬಿಗಿಯಲ್ಪಟ್ಟ ಇತರರೂ ಇದ್ದರು. ಟ್ಟ ನಾವು” ಅವರೊಡನೆ, "ಇದು ನಮ್ಮ ಕೊಡುಗೆ, 
ನೀವಿಚ್ಛಿಸಿದವರಿಗೆ ಕೊಡಲಿಕ್ಕೂ ನೀವಿಚ್ಚಿಸಿದವರಿಗೆ ಕೊಡದಿರಲಿಕ್ಕೂ ನಿಮಗೆ ಅಧಿಕಾರವಿದೆ. ಯಾವ ಲೆಕ್ಕಾಚಾರವೂ ಇಲ್ಲ" 
ಜಃ | ಹೇಳಿದೆವು.* ನಿಶ್ಚಯವಾಗಿಯೂ ಅವರಿಗಾಗಿ ನಮ್ಮ ಬಳಿ ನಿಕಟ ಸ್ಥಾನವೂ ಉತ್ತಮ ಅಂತಿಮ ನೆಲೆಯೂ ಇದೆ.* 


ಅವರ ಪೀಠದಲ್ಲಿ ಒಂದು ಶವವನ್ನು ತಂದು ಹಾಕಿದೆವು. ಆಗ ಅವರು ಪಶ್ಚಾತ್ತಾಪ ಪಟ್ಟರು. ಈ ಪದಗಳನ್ನು ಓದಿದ ಯಾರೇ ಆದರೂ 
ಆ ಶವ ಸುಲೈಮಾನರದ್ದೇ ಆಗಿದೆ ಎಂದು ಭಾವಿಸಲಾರ. ಸತ್ವಪರೀಕ್ಷೆಗೊಳಪಡಿಸುವುದೆಂದರೆ ಅವರಿಂದ ಯಾವುದೋ ಒಂದು ತಪ್ಪು 
ಸಂಭವಿಸಿತೆಂದು ತಿಳಿದು ಬರುತ್ತದೆ. ಆ ತಪ್ಪಿಗಾಗಿ ಅವರನ್ನು ಎಚ್ಚರಿಸುವ ಸಲುವಾಗಿ ಅಧರ ಪೀಠದಲ್ಲಿಶವವನ್ನುತಂದು ಹಾಕಲಾಯಿತು. 
ಅದರಿಂದ ಕೂಡಲೇ ಎಚ್ಚೆತ್ತು ಅವರು ಪಶ್ಥಾಶ್ತಾಪ ಪಟ್ಟು ಮರಳಿದರು. 

ವಾಸ್ತವದಲ್ಲಿ ಇದು ಕುರ್‌ಆನಿನ ಕರಿಣತರ ಸ್ಥಳಗಳಲ್ಲೊಂದಾಗಿದೆ. ಇದನ್ನು ನಿಖರವಾಗಿ ವ್ಯಾಖ್ಯಾನಿಸಲು ನಮ್ಮ ಬಳಿ ಬಲವಾದ 
ಆಧಾರವೇನೂ ಇಲ್ಲ ಆದರೆ ಸುಲೈಮಾನರ, “ಪ್ರಭೂ, ನನ್ನನ್ನು ಕ್ಷಮಿಸು ಮತ್ತು ನನ್ನ ನಂತರ ನನ್ನಂತಹ ಸಾಮ್ರಾಜ್ಯವು ಇನ್ನಾರಿಗೂ 
ಸಿಗಬಾರದು' ಎಂಬ ಪ್ರಾರ್ಥನೆಯನ್ನು ಬನೀ ಇಸ್ರಾಈಲರ ಚತ್ರೆಯ ಬೆಳಕಿನಲ್ಲಿ ಓದಿದರೆ, ಬಹುಶಃ ಅವರ ಮನಸ್ಸಿನಲ್ಲಿ ತನ್ನ ಪುತ್ರ 
ತನ್ನ ಉತ್ತರಾಧಿಕಾರಿಯಾಗಬೇಕು. ಸಾಮ್ರಾಜ್ಯವು ತನ್ನದೇ ಪೀಳಿಗೆಯಲ್ಲಿ ಮುಂದುವರಿಯಬೇಕು ಎಂಬ ಬಯಕೆ ಮೂಡಿರಬೇಕಂದು 
ಭಾಸವಾಗುತ್ತದೆ. ಇದನ್ನೇ ಅಲ್ಲಾಹನು ಅವರಿಗೆ ಫಿ ಸ್ನ (ಪರೀಕ್ಷೆ ಎಂದು ಹೇಳಿದ್ದಾನೆ. ಅವರ ಉತ್ತರಾಧಿಕಾರಿ ರಜುಬ್‌ಆಮ್‌ ಓರ್ವ 
ಅಸಮರ್ಥ ಯುವಕನಾಗಿ ಬೆಳೆದು ಬಂದಾಗ ಇವನು ದಾವೂದ್‌ ಮತ್ತು ಸುಲ್ಫೆಮಾನ್‌ರ ಸಾಮ್ರಾಜ್ಯವನ್ನು ನಾಲ್ಕು ದಿನದ ಮಟ್ಟಿ 
ಗೂ ನಡೆಸಲಾರನೆಂದು ಅವನ ಲಕ್ಷಣದಿಂದಲೇ ಅವರು ಕಂಡುಕೊಂಡರು, ಅವರ ಪೀಠದಲ್ಲಿ ಶವವನ್ನು ತಂದು ಹಾಕುವುದೆಂದರೆ, 
ಬಹುಶಃ ಅವರು ಮಗನನ್ನು ತನ್ನ ಪೀಠದಲ್ಲಿ ಕುಳ್ಳಿರಿಸ ಬಯಸಿದ್ದರು. ಆದರೆ ಆತ ಅಸಮರ್ಥನಾಗಿದ್ದ ಎಂದಾಗಿದೆ. ಆದ್ದರಿಂದ ಅವರು 
ತನ್ನ ಬಯಕೆಯನ್ನು ಹಿಂತೆಗೆದುಕೊಂಡರು. ಅವರು ಅಲ್ಲಾಹನಲ್ಲಿ ಕ್ಷಮೆ ಯಾಚಿಸಿ, ಈ ಸಾಮ್ರಾಜ್ಯವು ನನ್ನಲ್ಲೇ ಕೊನೆಗೊಳ್ಳಲಿ, ನನ್ನ 
ಪೀಳಿಗೆಯಲ್ಲಿಅದು ಮುಂದುವರಿಯಬೇಕೆಂಬ ಬಯಕೆಯನ್ನು ಕೈ ಬಿಟ್ಟೆಎಂದು ಬಿನ್ನದಿಸಿದರು. ಬನೀ ಇಸ್ರಾಈಲರ ಚರಿತ್ರೆಯಿಂದಲೂ, 
ಸುಲೈಮಾನರು ತಮ್ಮ ಉತ್ತರಾಧಿಕಾರಕ್ಕೆ ಯಾರ ಪರವಾಗಿಯೂ ಉಯಿಲು ಮಾಡಲಿಲ್ಲ; ಜನರು ಇಂಥವನನ್ನು ಅನುಸರಿಸಬೇಕೆಂದೂ 
ಯಾರ ಬಗ್ಗೆಯೂ ಹೇಳಿಲ್ಲವೆಂದು ತಿಳಿದು ಬರುತ್ತದೆ. ಸುಲೈಮಾನರ ನಂತರ ಆಸ್ಥಾನಿಕರು ರಜುಬ್‌ ಆಮ್‌ನನ್ನು ಪಟ್ಟಕ್ಕೇರಿಸಿದರು. 
ಆದರೆ ಹೆಚ್ಚು; ಸಮಯ ಹೋಗಿರಲಿಲ್ಲ ಬನೀ ಇಸ್ರಾಈಲರ ಹೆತ್ತು ಗೋತ್ರಗಳು ಉತ್ತರ ಫೆಲೆಸ್ತೀನ್‌ ಭಾಗವನ್ನು ಪಡದು ಪ್ರತ್ಯಃ ೇಕವಾದವು. 
ಕೇವಲ ಯಹೊದಾ ಗೋತ್ರವು ಬೈತುಲ್‌ ಮಕ್ಕಿಸಿನ ಅಧೀನದಲ್ಲಿತ್ತು. | 

37. ಅಲ್‌ ಅಂಬಿಯಾ ಅಧ್ಯಾಯದ. ಏವರಣೆಯಲ್ಲಿ ಈ ವಿಷಯ ಬಂದಿದೆ. (ತಪ್ಪೀಮುಲ್‌ ಕುರ್‌ಆನ್‌, ಭಾಗ-3) ಇಲ್ಲಿ 
ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕಾದ ಅಗತ್ಯ ಕಾಣುತ್ತದೆ. ಅಲ್‌ ಅಂಬಿಯಾದಲ್ಲಿ ಗಾಳಿಯನ್ನು ಸುಲ್ಫೆಮಾನ್‌ರಿಗೆ ನಿಯಂತ್ರಿಸಿ 
ಕೊಡಲಾಗಿತ್ತೆಂದು ಹೇಳಲಾಗಿದೆ. ಬ್ಯ ಡು ಇಲ್ಲಿ ಅದೇ ಗಾಳಿಯ ಕುರಿತು ಎಂದು ಹೇಳಲಾಗಿದೆ. ಗಾಳಿಯು ಸ್ವಯಂ ವೇಗವಾಗಿ 
ಬೀಸುತ್ತಿದ್ದು ಹಡಗುಯಾನಕ್ಕೆ ಅಗತ್ಯವಾಗಿತ್ತು. ಆದರೆ ಸುಲೈಮಾನರಿಗೆ ಅದನ್ನುಮಂದಗೊಳಿಸಲಾಯಿತು. ಅವರ ವ್ಯಾಪಾರಿ ತಂಡಗಳು 
ಸಾಗುವ ದಿಕ್ಕಿನ ಕಡೆಗೇ ಅದು. ಬೀಸುತ್ತಿತ್ತು. | 

38. ವಿವರಣೆಗೆ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ ಅಂಬಿಯಾ, ಟಿಪ್ಪಣಿ- 75, ಅನ್ನಮ್ಸ್‌ ಟಿಪ್ಪಣಿ-23, 28, 45-47. 
ನೋಡಿರಿ. ಇಲ್ಲಿ ಶೈತಾನರೆಂದರೆ ಜಿನ್ನ್‌ಗಳು (ಯಕ್ಷರು). ಸಂಕೋಲೆಗಳಿಂದ ಬಿಗಿಯಲ್ಪಟ್ಟಪರೆಂದರೆ ಕೆಡಿಗೇಡಿತನಕ್ಕಾಗಿ ಬಂಧಿಸಲ್ಪಟ್ಟ 
ಸೇವಕ ಶೈತಾನರು. "ಅವರನ್ನು ಬಂಧಿಸಲಾಗಿರುವ ಬೇಡಿ, ಸಂಕೋಲೆಗಳು ಲೋಹದ್ದೇ. ಆಗಿರಬೇಕೆಂದಿಲ್ಲ. ಮನುಷ್ಯರಂತೆ, ಜನರಿಗೆ 
ಕಾಣುವ 'ರೀತಿಯಿಂದಿರಬೇಕೆಂದೂ ಇಲ್ಲ ಅವರು ತಪ್ಪಿಸಿಕೊಂಡು ಹೋಗದಂತೆ ಯಾವುದೋ ರೀತಿಯಲ್ಲಿ: ಬಂಧಿಸಿರಬಹುದು. 

39. ಈ ವಚನಕ್ಕೆ ಮೂರು ಅರ್ಥಗಳಿರಬಹುದು. ಒಂದು, ಇದು ನಮ್ಮ ಅಗ್ಗಣಿತ ಕೊಡುಗೆಯಾಗಿದೆ. ಯಾರಿಗೆ ಬೇಕಾದರೂ 
ಕೊಡುವ ಮತ್ತು ಕೊಡದಿರುವ ಸ್ವಾತಂತ್ರ್ಯ ನಿಮಗಿದೆ. ಎರಡು, ಇದು ನಮ್ಮಕೊಡುಗೆಯಾಗಿದೆ. ಇದನ್ನು ನೀವು ಯಾರಿಗೆ ಬೇಕಾದರೂ 
ಕೊಡಬಹುದು, ಕೊಡದೆಯೂ ಇರಬಹುದು. ಆ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗದು. ವ್ಯಾಖ್ಯಾನಕಾರರು ನೀಡಿದ ಇನ್ನೊಂದು ವ್ಯಾಖ್ಯಾನ 
ಹೀಗಿದೆ- ಈ ಶೈತಾನರನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರ: ಣಕ್ಕೆ ಕೊಡಲಾಗಿದೆ. ಅವರಲ್ಲಿ ನಿಮಗಿಷ್ಟವಿದ್ದವರನ್ನು ಬಿಡುಗಡೆಗೊಳಿಸಿರಿ. 
ನಿಮಗಿಷ್ಠವಿರುವವರನ್ನು ಇರಿಸಿಕೊಳ್ಳಿಂ. ಅದರ ಬಗ್ಗೆ ನಿಮ್ಮನ್ನು ಪ್ರ ಪ್ರಶ್ನಿಸಲಾಗದು. | 

40. ಅಲ್ಲಾಹನಿಗೆ ತನ್ನ ದಾಸರ ಅಹಂಕಾರವು ಅಸ ಸಹನೀಯವಾಗಿದೆ. ನಯ- ವಿನಯವು ಅತ್ಯಂತ ಪ್ರಿಯವಾಗಿದೆಯೆಂದು 
ತೋರಿಸಿಕೊಡುವುದು ಈ ಪ್ರಸ್ತಾಪನೆಯ ಉದ್ದೇಶವಾಗಿದೆ. ದಾಸನು ತಪ್ಪು ಮಾಡಿದ್ದು ಅವನನ್ನು ಎಚ್ಚರಿಸಿದಾಗ ಅವನು ಇನ್ನಷ್ಟು 


x 


ಕಾಂಡ - 23 | 
| 


254 ತಪ್ಪೀಮುಲ್‌ ಕುರ್‌ಆನ್‌ 


ರು 


ರ್‌ ೬ MG SoSH O (ಕಜ 


Pre 


ಬ ॥ ಟುಟ ಬ್ರಿ ಟಿ yd eds 5) bs ಖಿ 


pi 


(41-44) ನಮ್ಮ ದಾಸ ಅಯ್ಯೂಬರನ್ನು ಸ್ಫರಿಸಿರಿ.* ಶೈತಾನನು ನನ್ನನ್ನು ಕಷ್ಟ ಹಾಗೂ ಯಾತನೆಗೊಳಪಡಿಸಿ 
ಬಿಟ್ಟಿದ್ದಾನೆಂದು ಅವರು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದ ಸಂದರ್ಭ,“ "ನಿಮ್ಮ ಕಾಲನ್ನು ನೆಲಕ್ಕೆ ಬಡಿಯಿರಿ" (ಎಂದು 
ನಾವು ಆಜ್ಞಾಪಿಸಿದೆವು. ಇದೋ ತಣ್ಣೀರು, ಸ್ಥಾನಕ್ಕಾಗಿ ಮತ್ತು ಕುಡಿಯಲಿಕ್ಕಾಗಿ.* ನಾವು ಅವರಿಗೆ ಅವರ 
ಮನೆಯವರನ್ನು ಮರಳಿ ಕೊಟ್ಟೆವು ಮತ್ತು ಅದರೊಂದಿಗೆ ಪುನಃ ಅಷ್ಟನ್ನೇ ಕೊಟ್ಟೆವು.“ ಇದು ನಮ್ಮ ವತಿಯಿಂದ 
ಕರುಣೆಯ ರೂಪದಲ್ಲಿ ಮತ್ತು ಬುದ್ದಿಜೀವಿಗಳಿಗೆ ಪಾಠವಾಗಿ ನೀಡಿದುದಾಗಿತ್ತು.* (ನಾವು ಅವರೊಡನೆ ಹೀಗೆ 
ಹೇಳಿದೆವು "ಹುಲ್ಲುಕಡ್ಡಿಗಳ ಒಂದು ಸೂಡಿಯನ್ನುತೆಗೆದುಕೊಳ್ಳಿರಿ, ಅದರಿಂದ ಹೊಡೆಯಿರಿ ಮತ್ತು ನಿಮ್ಮಶಪಥವನ್ನು 


ಅಹಂಕಾರ ಪ್ರದರ್ಶಿಸಿದರೆ, ಆದಮ್‌(ಆ ಮತ್ತು ಇಬ್ಬೀಸನ ಪ್ರಕರಣದಲ್ಲಿ ಆದಂತಹ ಪರಿಣಾಮವುಂಟಾಗುವುದು. ಇದನ್ನು ಮುಂದೆ 
ಪ್ರಸ್ತಾಪಿಸಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಒಂದಿಷ್ಟು ಪ್ರಮಾದವು ದಾಸನಿಂದುಂಟಾದಾಗ ಅವನು ಪಶ್ಚಾತ್ತಾಪ ಪಟ್ಟು ದೇವನ ಮುಂದೆ 
ಬಾಗಿದರೆ, ದಾವೂದ್‌ ಮತ್ತು ಸುಲೈಮಾನರ ಮೇಲೆ ಸುರಿದಂತಹ ಅನುಗ್ರಹಗಳು ಅವನ ಮೇಲೆ ಸುರಿಯುವುದು. ಸುಲ್ಳೆಮಾನರು 
ಪಶ್ಚಾಶ್ಹಾಪ ಪಟ್ಟ ನಂತರ ಮಾಡಿದ ಪ್ರಾರ್ಥನೆಯನ್ನು ಅಲ್ಲಾಹನು ಅಕ್ಷರಶಃ ಪೂರ್ತಿಗೊಳಿಸಿದನು. ಯಾರಿಗೂ ನೀಡಿರದಂತಹ 
ಸಾಮ್ರಾಜ್ಯವನ್ನು ಅಲ್ಲಾಹನು ಅವರಿಗೆ ನೀಡಿದನು. ಗಾಳಿಯ ಮೇಲೆ ನಿಯಂತ್ರಣ, ಜಿನ್ನ್‌ಗಳ ಮೇಲೆ ಆಧಿಪತ್ಯದಂತಹ ಅದ್ಭುತ ಶಕ್ತಿ 
ಮಾನವ ಚರಿತ್ರೆಯಲ್ಲಿಸುಲೈಮಾನರ ಹೊರತು ಇನ್ನಾರಿಗೂ ನೀಡಲಾಗಿಲ್ಲ 

41. ಇದು ಅಯ್ಯೂಬರ ಪ್ರಸ್ತಾಪ ಬಂದಿರುವ ನಾಲ್ಕನೇ ಸ್ಥಳವಾಗಿದೆ. ಈ ಮುಂಚೆ ಅನ್ನಿಸಾ: 163, ಅನ್‌ ಆಮ್‌-84, 
ಅಂಬಿಯಾ-83ರಲ್ಲೂ ಪ್ರಸ್ತಾಪಿಸಲಾಗಿದೆ. ಅಂಬಿಯಾ ಅಧ್ಯಾಯದಲ್ಲಿ ಅವರ ವೃತ್ತಾಂತಗಳನ್ನು ವಿವರವಾಗಿ ನೀಡಿದ್ದೇವೆ. (ನೋಡಿರಿ: 
ಶಪ್ಪೀಮುಲ್‌ ಕುರ್‌ಆನ್‌ ಭಾಗ-3, ಅಂಬಿಯಾ ಟಿಪ್ಪಣಿ 76-79) 

42. ಶೈತಾನನು ನನ್ನನ್ನು ರೋಗದಲ್ಲಿ ಸಿಲುಕಿಸಿ ನನ್ನ ಮೇಲೆ ಸಂಕಷ್ಟಗಳನ್ನು ಎರಗಿಸಿದನೆಂದು ಇದರ ಅರ್ಥವಲ್ಲ ಬದಲಾಗಿ 
ತೀವ್ರ ರೋಗಜಾಧೆ, ಸೊತ್ತು-ವಿತ್ತಗಳ ನಷ್ಟ ಆಪ್ತೇಷ್ಟರು ಬಿಟ್ಟಗಲಿರುವುದರಿಂದ ನಾನು ಯಾವ ಸಂಕಷ್ಟ ಮತ್ತು ಯಾತನೆಯನ್ನನು 
ಭವಿಸುತ್ತಿರುವೆನೋ ಅದಕ್ಕಿಂತ ಹೆಚ್ಚಾಗಿ ಶೈತಾನನು ನನ್ನನ್ನು ಸಂಶಯಗಳಲ್ಲಿ ಸಿಲುಕಿಸಿ ಕಿರುಕುಳ ಕೊಡುತ್ತಿದ್ದಾನೆ. ಅವನು ನನ್ನನ್ನು ನನ್ನ ಪ್ರಭುವಿನ 
ಬಗ್ಗೆ ನಿರಾಶನಾಗಲು ಪ್ರಯತ್ನಿಸುತ್ತಾನೆ. ಅವನಿಗೆ ಕೃತಪ್ಪನಾಗಲೆಂದು ಅವನು ಬಯಸುತ್ತಾನೆ. ನಾನು ತಾಳ್ವೆಗೆಟ್ಟು ಹೋಗಬೇಕೆಂದು 
ಅವನು ನನ್ನ ಬೆನ್ನು ಹತ್ತಿದ್ದಾನೆ ಎಂದಾಗಿದೆ. ಅಯ್ಯೂಬರ ಈ ಮೊರೆಯ ಅರ್ಥವು ನಮ್ಮ ದೃಷ್ಟಿಯಲ್ಲಿ ಎರಡು ಕಾರಣಗಳಿಂದ 
ಪ್ರಾಶಸ್ತ ಹೊಂದಿದೆ. (1) ಕುರ್‌ಆನಿನ ಪ್ರಕಾರ, ಶೈಶಾನನಿಗೆ ಕೇವಲಸಂಶಯ ಹುಟ್ಟಿಸುವ ಶಕ್ತಿಯಿದೆ. ಜನರನ್ನುರೋಗದಲ್ಲಿಸಿಲುಕಿಸುವ ಮತ್ತು 
ಶಾರೀರಿಕ ಯಾತನೆಯನ್ನು ಕೊಟ್ಟು ದಾಸ್ಯ ಮಾರ್ಗದಿಂದ ಸರಿಸುವ ಶಕ್ತಿ ಅವನಿಗೆ ನೀಡಲಾಗಿಲ್ಲ (2) ಅಲ್‌ ಅಂಬಿಯಾ ಅಧ್ಯಾ ಯದಲ್ಲಿ 
ಅವರು ತನ್ನ ರೋಗದ ಕುಂತು ಆಲ್ಲಾಹನ ಮುಂದಿಟ್ಟ ಬಿನ್ನಹದಲ್ಲಿ ಶೈತಾನನ ಪ್ರಸ್ತಾಪವೇ ಇಲ್ಲ ರಾಜ್ಯೇ 1 ಆ ಟ್‌ ಚ ಸು 

“ನನಗೆ ರೋಗ ಬಾಧಿಸಿದೆ. ನೀನು ಕರುಣಾಳುವಾಗಿರುವೆ'' ಎಂದು ಮಾತ್ರ ಹೇಳುತ್ತಾರೆ. 

43. ಅಲ್ಲಾಹನ ಅಪ್ಪಣೆಯಂತೆ ಕಾಲನ್ನು ನೆಲಕ್ಕೆ ಬಡಿದಾಗ ಅದರಿಂದ ಒಂದು ಚಿಲುಮೆ ಹೊರಟಿತು. ಅದರ ನೀರು 
ಕುಡಿಯವುದು ಮತ್ತು ಅದರಲ್ಲಿ ಸ್ನಾನ ಮಾಡುವುದು ಅಯ್ಯೂಬರ ರೋಗಕ್ಕೆ ಚಿಕಿತ್ಸೆಯಾಗಿತ್ತು. ಬಹುಶಃ ಅವರು ಒಂದು ಮಾರಕ 
ರೋಗಕ್ಕೆ ತುತ್ತಾಗಿದ್ದರು. ಅವರ ಇಡೀ ಶರೀರದಲ್ಲಿಹುಣ್ಣುಗಳಾಗಿದ್ದವೆಂದು ಬೈಬಲ್‌ನಲ್ಲೂಇದೆ. 

44. ವರದಿಗಳಿಂದ ತಿಳಿದು ಬರುವಂತೆ, ಈ ರೋಗದ ಅವಧಿಯಲ್ಲಿ ಅವರ ಪತ್ನಿಯ ಹೊರತು ಉಳಿದವರೆಲ್ಲರೂ ಅವರನ್ನು 
ಬಿಟ್ಟುಹೋದರು. ಅವರ ಮಕ್ಕಳೂ ಕೂಡ ದೂರ ಸರಿದರು. ಇದೇ ವಿಷಯದ ಕಡೆಗೆ ಅಲ್ಲಾಹನು ಬೆಟ್ಟುಮಾಡುತ್ತಾ, ನಾವು ಅವರನ್ನು 
ಗುಣ ಪಡಿಸಿದಾಗ ಅವರ ಎಲ್ಲ ಕುಟುಂಬದವರೂ ಮರಳಿ ಬಂದರು, ನಾವು ಅವರಿಗೆ ಇನ್ನಷ್ಟು ಸಂತಾನವನ್ನು ದಯಪಾಲಿಸಿದೆವು 
ಎಂದು ಹೇಳುತ್ತಾನೆ. 

45. ಅಂದರೆ ಇದರಲ್ಲಿ ಬುದ್ಧಿ ಜೀವಿಗಳಿಗೆ ಪಾಠವಿದೆ. ಮಾನವ ಸುಸ್ಥಿತಿಯಲ್ಲಿರುವಾಗ ಅಲ್ಲಾಹನನ್ನು ಮರೆತು ಉದ್ಭಟನಾಗಿ 
ಬಿಡಬಾರದು. ದುಚ್ಛಿಶಿಯಲ್ಲಿರುವಾಗ ಹತಾಶನೂ ಆಗಬಾರದು, ಒಳಿತು- ಕೆಡುಕುಗಳೆಲ್ಲ ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರ 
ದಲ್ಲಿದೆ. ಅವನು ಬಯಸಿದರೆ ಮಾನವನನ್ನು ಸುಸ್ಥಿತಿಯಿಂದ ದುಷ್ಠಿತಿಗೆ ತಳ್ಳಬಲ್ಲಮ. ಅದೇ ರೀತಿ ಅತ್ಯಂತ ಕೆಟ್ಟ ಸ್ಥಿತಿಯಿಂದ ಪಾರು 
ಗೊಳಿಸಿ ಅತ್ಯುತ್ತಮ ಸ್ಥಿತಿಗೆ ತರಬಲ್ಲನು. ಆದ್ದರಿಂದ ಬುದ್ಧಿ: ಜೀವಿಗಳು ಎಲ್ಲ ಸ್ಥಿತಿಗಳಲ್ಲೂ ಅವನಲ್ಲೇ ಭರವಸೆಯಿರಿಸಬೇಕು, ಅವನಿಂದಲೇ 
ನಿರೀಕ್ಷೆಗಳನ್ನಿರಿಸಬೇಕು. 


ಕಾಂಡ - 23 


38. ಸ್ಪಾದ್‌ 255 


8೫ SNS BS ABLES OLAS) NSS 
ಶಚಿ) (ಟಾ OMS | ESS Beads 
ಮುರಿಯಬೇಡಿರಿ.'* ನಾವು ಅವರನ್ನು ಸಹನೆಯುಳ್ಳವರಾಗಿ ಕಂಡೆವು, (ಅವರು) ಅತ್ಯುತ್ತಮ ದಾಸರು. ತಮ್ಮ 
ಪ್ರಭುವಿನ ಕಡೆಗೆ ಬಹಳಷ್ಟುಮರಳುವವರು."' 
(45-48) ನಮ್ಮ ದಾಸರಾದ ಇಬ್‌ರಾಹೀಮ್‌, ಇಸ್‌ಹಾಕ್‌ ಮತ್ತು ಯಆ್‌ಕೂಬ್‌ರನ್ನು ಸ್ಥರಿಸಿರಿ. ಅವರು 
ಮಹಾ ಕರ್ಮಸಾಮರ್ಥ್ಯವಿರುವವರೂ ದೂರದೃಷ್ಟಿಯುಳ್ಳವರೂ ಆಗಿದ್ದರು. ನಾವು ಅವರನ್ನು ಒಂದು ವಿಶಿಷ್ಟ 
ಗುಣದಿಂದಾಗಿ ಪುನೀತರಾಗಿ ಮಾಡಿದೆವು. ಅದು ಪರಲೋಕ ಗೃಹದ ಸ್ಥರಣೆಯಾಗಿತ್ತು. ನಿಶ್ಚಯವಾಗಿಯೂ 


46. ಈ ಪದಗಳನ್ನು ಗಮನಿಸುವಾಗ, ಆಯ್ಯೂಬ್‌(ಅ) ರೋಗ ಪೀಡಿತರಾಗಿದ್ದಾಗ ಯಾರಲ್ಲೋ ಕೋಪಗೊಂಡಿದ್ದು ಅವರಿಗೆ 
ಹೊಡೆಯುವುದಾಗಿ ಪ್ರತಿಜ್ಞೆ ಗೈದಿದ್ದರೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. (ವರದಿಗಳ | ಪ್ರಕಾರ, ಅವರು ಪತ್ನಿಗೆ ಹೊಡೆಯುವುದಾಗಿ 
ಪ್ರತಿಜ್ಞೆಗೈದಿದ್ದರು) ಈ ಪ್ರತಿಜ್ಞೆಯ ವೇಳೆ ಇಂತಿಷ್ಟು ಕೊರಡೆಯೇಟು ಬಾರಿಸುವುದಾಗಿಯೂ ಹೇಳಿದ್ದರು. ಆದರೆ ಅಲ್ಲಾಹನು ಅವರ 
ಕಾಯಿಲೆ ವಾಸಿ ಮಾಡಿದಾಗ, ಅವರು ಪ್ರತಿಜ್ಞೆ ಗೈದಿದ್ದಾಗ ಇದ್ದ ಕೋಪ ತಣಿಯಿತು. (ಈಗ ಅವರಿಗೆ, ತಾನು ಪ್ರತಿಜ್ಞೆಯನ್ನು ಈಡೇರಿಸ 
ಹೋದರೆ ಓರ್ವ ನಿರಪರಾಧಿಯನ್ನು] ಹೊಡೆಯಬೇಕಾದೀತು, ಪ್ರತಿಜ್ಞೆ ಮುರಿದರೆ ಅದು ಪಾಪವಾದೀತು ಎಂಬ ಚಿಂತೆ ಕಾಡತೊಡಗಿತು. 
ಆಗ ಅಲ್ಲಾಹನು ಅವರಿಗೆ, ನೀವು ಪ್ರತಿಜ್ಞೆಗ್ಸೆದಿರುವಷ್ಟು ಸಂಖ್ಯೆಯ ಹುಲ್ಲು ಕಡ್ಡಿಗಳಿರುವ ಒಂದು ಹಿಡಿಸೂಡಿಯಿಂದ ಆ ವ್ಯಕ್ತಿಗೆ ಒಂದು 
ಪೆಟ್ಟುಕೊಡಿರಿ. ಅದರಿಂದ ನಿಮ್ಮ ಪ್ರಕಿಜ್ಞೆಯೂ ಈಡೇರುವುದು, ಆ ವ್ಯಕ್ತಿಗೂ ನೋವುಂಟಾಗದು ಎಂದು ಅಪ್ಪಣೆ ಕೊಡುವ ಮೂಲಕ 
ಅವರನ್ನು ಈ ಸಂಕಟದಿಂದ ಪಾರುಗೊಳಿಸಿದನು. 

ಕೆಲವು ಕರ್ಮಶಾಸ್ತ್ರಜರು, ಈ ವಿನಾಯತಿಯು ಕೇವಲ ಅಯ್ಯೂಬರಿಗೆ ಮಾತ್ರವೆಂದು ಭಾವಿಸಿದ್ದಾರೆ. ಇನ್ನುಕೆಲವರ ಪ್ರಕಾರ, ಈ 
ವಿನಾಯತಿಯ ಪ್ರಯೋಜನವನ್ನು ಯಾರೂ ಪಡೆಯಬಹುದು. ಮೊದಲನೆಯ ಅಭಿಪ್ರಾಯವನ್ನು ಇಬ್ನು ಅಸಾಕರ್‌ರವರು ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌ರಿಂದಲೂ ಅಬೂ ಬಕರ್‌ ಜಸ್ನಾಸ್‌ರವರು ಮುಜಾಹಿದ್‌ರಿಂದಲೂ ಉಲ್ಲೇಖಿಸಿದ್ದಾರೆ. ಇಮಾಮ್‌ ಮಾಲಿಕ್‌ರೂ ಇದೇ 
ಅಭಿಪ್ರಾಯವನ್ನು ಹೊಂದಿದ್ದಾರೆ. ಎರಡನೆಯ. ಅಭಿಪ್ರಾಯವನ್ನು ಇಮಾಮ್‌ ಅಬೂಹನೀಫಾ, ಅಬೂಯೂಸುಫ್‌, ಮುಹಮ್ಮದ್‌, 
ರುಫರ್‌ ಮತ್ತು ಶಾಘಕಃ ಮುಂತಾದವರು ಹೊಂದಿದ್ದಾರೆ. ಅವರು ಹೇಳುತ್ತಾರೆ- ಒಬ್ಬ ವ್ಯಕ್ತಿಯು ತನ್ನ ಸೇವಕನಿಗೆ ಛಡಿಯೇಟು 
ಬಾರಿಸುವ ಪ್ರತಿಜೆಗೈದಿದ್ದರೆ, ಅನಂತರ ಹತ್ತು ಹುಲ್ಲು ಕಡ್ಡಿಗಳನ್ನು ಒಟ್ಟು ಸೇರಿ ಒಂದು ಪೆಟ್ಟು ಕೊಟ್ಟರೆ ಅವರ ಪ್ರತಿಜ್ಞೆ ಈಡೇರುತ್ತದೆ. 
ಪ್ರತಿಯೊಂದು ಕಡ್ಡಿಯ ಒಂದಲ್ಲೊಂದು ಭಾಗ ಅವನಿಗೆ ತಾಗಿದರೆ? ಸಾಕಾಗುತ್ತದೆ. 

ಹಲವು ಹದೀಸ್‌ಗಳಿಂದ ತಿಳಿದು ಬರುವಂತೆ, ಪ್ರವಾದಿ(ಸ) ಅವರು ಛಡಿಯೇಟನ್ನು ಸಹಿಸಲಾರದಂತಹ ದುರ್ಬಲ್ಲ.ವ್ಯಕ್ತಿಗೆ 
ಅಥವಾ ರೋಗಿಯಾದ ವ್ಯಭಿಚಾರಿಗೆ ಶಿಕ್ಷೆ ನೀಡುವಾಗ ಈ ವಚನದಲ್ಲಿ ಸೂಚಿಸಲಾದ ವಿಧಾನವನ್ನು ಅನುಸರಿಸಿದ್ದಾರೆ. ಅಲ್ಲಮ 


| 
ಅಬೂಬಕರ್‌ ಜಸ್ಸಾಸ್‌ ಸ್‌ರವರು ಸ ಸಅದ್‌ ಬಿನ್‌ ಸಠ।ದ್‌ ಬಿನ್‌ ಉಬಾದಾರಿಂದ ಈ ರೀತಿ ಉಲ್ಲೇಖಿಸುತ್ತಾರೆ: 


ಹ) ಸ್ರ ಎಟ ತಿ ಕ 43 Y Sls ys 
ಬನೀ ಸಾಇದ್‌ ಗೋತ್ರದ ಓರ್ವ ವ್ಯಕ್ತಿ ವ್ಯಭಿಜಾರವೆಸಗಿಬಿಟ್ಟರು. ಆತ ಚರ್ಮ ಮತ್ತು ಅಸ್ತಿಪಂಜರ ಮಾತ್ರ ಉಳಿದಿದ್ದ ಓರ್ವ 
ರೋಗಿಯಾಗಿದ್ದ- ಪ್ರವಾದಿಯವರು, ಆತನಿಗೆ ಖರ್ಜೂರದ 100 ಸೋಗೆಗಳುಳ್ಳ ಒಂದು ಗೆಲ್ಲಿನಿಂದ ಒಂದು ಬಾರಿ ಹೊಡೆಯಿರಿ ಎಂದು 
ಆಜ್ಞೆಮಿತ್ತರು(ಆಹ್ವಾಮುಲ್‌ ಕುರ್‌ಆನ್‌, ಮುಸ್ಟನ್‌ ಅಹ್ಮದ, ಅಬೂದಾವೂದ್‌. ನಸಾಈ, ಇಬ್ಬ ಮಾಜ, ತಬ್ರಾನಿ, ಅಬ್ದುದ್ರರ್ಬಾಕ್ಸ್‌ 
ಮತ್ತಿತರ ಹದೀಸ್‌ "ಗ್ರಂಥಗಳಲ್ಲಿ ಇದನ್ನು ಸಮರ್ಥಿಸುವಂತಹ ಅನೇಕ ಹದೀಸ್‌ಗಳಿವೆ. ರೋಗಿಗಳು ಮತ್ತು ದುರ್ಬಲರಿಗೆ ಇದೇ 
ವಿಧಾನವನ್ನನು ಸರಿಸಿ ಪ್ರವಾದಿಸು ಶಿಕ. ಜಾರಿಗೊಳಿಸಿದ್ದರೆಂದು ಇದರಿಂದ ತಿಳಿದು ಬರುತ್ತದೆ. ಆದರೆ ಕರ್ಮಶಾಸ್ತ್ರಜ್ಕರ; ಪ್ರಕಾರ, 
ಪ್ರತಿಯೊಂದು ಹುಲ್ಲುಕಡ್ಡಿಯ ಒಂದು ಭಾಗ ರೋಗಿಗೆ ತಗಲಲೇ ಬೇಕು. ಪೆಟ್ಟು ಒಂದು ಬಾರಿಯಾದರೂ ಅದು ಅಪರಾಧಿಗೆ 
ನೋವುಂಟು ಮಾಡುವಂತಿರಬೇಕು. ಅಂದರೆ ಕೇವಲ ತಾಗಿಸಿದರೆ ಸಾಲದು. ಹೊಡೆಯಬೇಕು. 
ಒಬ್ಬನು ಒಂದು ಪ್ರಶಿಚ್ಞೆಗೈೆದು ಅವನಿಗೆ ಅದು ಸರಿಯಲ್ಲವೆಂದು ಅನಂತರ ಮನವರಿಕೆಯಾದರೆ ಏನು ಮಾಡಬೇಕು? ಈ ಕುರಿತು 
ಪ್ರವಾದಿ ವಚನವೊಂದು ಹೀಗಿದೆ: ಆಗ ಅವನು ಒಂದು ಸತ್ಕಾರ್ಯವನ್ನು ಮಾಡಬೇಕು, ಅದುವೇ ಅದರೆ ಪ್ರಾಯಶ್ಚಿತ್ಪವಾಗಿದೆ. ಇನ್ನೊಂದು 
ವರದಿ ಹೀಗಿದೆ: ಈ ಅಸಂಬದ್ಧ ಕಾರ್ಯದ ಸ್ಥಾನದಲ್ಲಿ ಒಂದು ಪುಣ್ಯಕಾರ್ಯವನ್ನು ಮಾಡಬೇಕು ಮತ್ತು ತನ್ನ ಪ್ರತಿಜ್ಞೆ ಮುರಿದುದರ 
ಪ್ರಾಯಶ್ಚಿತ್ತ ನೀಡಬೇಕು. ಈ ಸೂಕ್ತವು ಎರಡನೆಯ ವರದಿಯನ್ನು ಸಮರ್ಥಿಸುತ್ತದೆ. ಏಕೆಂದರೆ ಅಸಂಬದ್ಧ ಕಾರ್ಯ ಮಾಡದಿರುವುದೇ 
ಪ್ರತಿಜ್ಞೆ ಮುರಿದುದರ ಪಶ್ಚಾತ್ತಾಪವಾಗಿದೆ. ಅಲ್ಲಾಹನು ಅಯ್ಯೂಬರೊಡನೆ, ಒಂದು ಹಿಡಿಸೂಡಿಯಿಂದ ಹೊಡೆದು ನಿಮ್ಮ ಪ್ರತಿಜ್ಞೆ 


ಕಾಂಡ -23 


256 ತಪ್ಪೀಮುಲ್‌ ಕುರ್‌ಆನ್‌ 


ಪೂರೈಸಿರಿ ಎಂದು ಹೇಳುತ್ತಿರಲಿಲ್ಲ ಅದರ ಬದಲು, ನೀವು ಈ ಕಾರ್ಯ ಮಾಡಬೇಡಿ, ಅದನ್ನು ಮಾಡದಿರುವುದೇ ನಿಮ್ಮ ಪ್ರತಿಜ್ಞೆಯ 
ಪರಿಹಾರವಾಗಿದೆಯೆಂದು ಹೇಳುತ್ತಿದ್ದನು. (ವಿವರಣೆಗಾಗಿ ನೋಡಿರಿ ತೆಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3, ಅನ್ನೂರ್‌: ಟಿಪ್ಪಣಿ 20) 

ಒಬ್ಬನು ಒಂದು ಪ್ರತಿಜ್ಞೆಗ್ಸೆದರೆ ಅದನ್ನು ಆಗಲೇ ಪೂರೈಸಬೇಕಾಗಿಲ್ಲವೆಂದು ಈ ಸೂಕ್ತದಿಂದ ತಿಳಿದು ಬರುತ್ತದೆ. ಅಯ್ಯೂಬರು 
ರೋಗಾವಸ್ಥೆಯಲ್ಲಿ ಪ್ರ ್ಲಪ್ರತಚಗ್ರರಿದ್ದರು. ಆರೋಗ್ಯ ಪ್ರಾಪ್ತವಾದಾಗ ಅದನ್ನು ಪೂರೈಸಿದರು. ಅದು ಕೂಡ ಗುಣಮುಖವಾದ ಕೂಡಲೇ 
ಪೂರೈಸಲಿಲ್ಲ. 

ಕೆಲವರು ಈ ಸೂಕ್ತವನ್ನು ಶರಠಃ ನವನಕ್ಕೆ ಆಧಾರವಾಗಿ ಪರಿಗಣಿಸುತ್ತಾರೆ. ಅಯ್ಯೂಬರಿಗೆ ಹೇಳಿಕೊಟ್ಟದ್ದು ಒಂದು ನೆವನವೇ 
ಆಗಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅದು. ಒಂದು ಕರ್ತವ್ಯದಿಂದ ನುಣುಚಕೊಳ್ಳಲಿಕ್ಕಾಗಿರಲಿಲ. ಒಂದು. ಕೆಡುಕಿನಿಂದ ಪಾರಾಗ 
ಲಿಕ್ಕಾಗಿತ್ತು. ಆದ್ದರಿಂದ ಒಬ್ಬನಿಗೆ, ತನ್ನ ಅಥವಾ ಇತರರ ಕೆಡುಕು, ಆಕ್ರಮ, ಮತ್ತು ಪಾಪವನ್ನು ದೂರೀಕರಿಸಲಿಕ್ಕಾಗಿ ಅನುಸರಿಸಲಾಗುವ 
ನೆವನಗಳೇ ಶರೀಅತ್‌ನಲ್ಲಿ ೧ ಸಮ್ಮತವಾಗಿದೆ. ಹರಾಮನ್ನು ಹಲಾಲ್‌ ಮಾಡಲು, ಕರ್ತವ್ಯ ದಿಂದ ವಿಮುಖನಾಗಲು ಅಥವಾ ಒಳಿತಿನಿಂದ 
ಪಾರಾಗಲು ನೆವನ ಹುಡುಕುವುದು ಇಮ್ಮಡಿ ಪ ಪಾಪವಾಗಿದೆ, ಅದರ ಕೊಂಡಿಯು fa ಫ್‌(ಸತ್ಯನಿಷೇಧ)ಗೆ ತಲುಪುತ್ತದೆ. ಏಕೆಂದರೆ ಕೆಟ್ಟ 
ಉದ್ದೇಶಗಳಿಗಾಗಿ ನೆವನ ಹುಡುಕುವವನು ವಾಸ್ತವದಲ್ಲಿ ಲ್ಲಿ ಅಲ್ಲಾಹನನ್ನು ವಂಚಿಸುತ್ತಾನೆ. ಉದಾ: ಒಬ್ಬನು ರುಕಾತ್‌ನಿಂದ ಪಾರಾಗಲಿಕ್ಕಾಗಿ' 
ವರ್ಷ ಪೂರ್ತಿಯಾಗುವುದಕ್ಕಿಂತ ಮುಂಚೆ ತನ್ನ ಸಂಪತ್ತನ್ನು ಇನ್ನೊಬ್ಬನಿಗೆ ವರ್ಗಾಯಿಸಿದರೆ ಅವನು ಒಂದು ಫರಾನಿಂದ ಮಾತ್ರ 
ನುಣುಚಿಕೊಳ್ಳುವುದಿಲ್ಲ ಬದಲಾಗಿ, ತನ್ನ ಈ 'ಬಾಹ್ಯ ಕ್ರಮದಿಂದ. ಅಲ್ಲಾಹನು ಮೋಸ ಹೋಗುವನೆಂದು ಭಾವಿಸುತ್ತಾನೆ. ಇಂತಹ 
ನೆವನಗಳನ್ನು ತಮ್ಮ ಗ್ರಂಥಗಳಲ್ಲಿ ಬರೆದಿರುವ ಕರ್ಮಶಾಸ್ಥಜ್ಞಧು ಶರೀಅತ್‌ನ ವಿಧಿಗಳಿಂದ ಪಾರಾಗಲು ನೆವನ ಹುಡುಕ ಬಹುದೆಂದು 
ಹೇಳಿಲ್ಲ ಬದಲಾಗಿ ಒಬ್ಬನು ಒಂದು ಪಾಪಕ್ಕೆ ಕಾನೂನಿನ ರೂಪ ಕೊಟ್ಟು ಪಾರಾದರೆ ನ್ಯಾಯಾಧೀಶನು ಅವರನ್ನು ಹಿಡಿಯುವಂತಿಲ್ಲ 
ಅವನ ವ್ಯವಹಾರವು ಅಲ್ಲಾಹನಿಗೆ ಬಿಟ್ಟದ್ದು 

47. ಅಲ್ಲಾಹನ ಸಜ್ಜನ ದಾಸರಿಗೆ ಎಂದಾದರೂ ಸ ಕಷ್ಟಗಳು ಎದುರಾದಾಗ ಅವರು ದೇವನಲ್ಲಿ ಗೋಳಿಡುವುದಿಲ್ಲ ಅವನು 
ಒಡ್ಡಿದ ಸತ್ಯಪರೀಕ್ಷೆಗಳನ್ನು ಬಹಳ ತಾಳ್ಮೆಯಿಂದ ಸ ac ಮತ್ತು ಅವನಿಂದಲೇ ಸಹಾಯ ಬೇಡುತ್ತಾರೆಂಬುದನ್ನು ತಿಳಿಸಲಿಕ್ಕಾಗಿ 
ಇಲ್ಲಿ ಅಯ್ಯೂಬರ ಪ್ರಸ್ತಾಪವನ್ನು ಮಾಡಲಾಗಿದೆ. ಕೆಲವು ಸಮಯ ದೇವನನ್ನು ಪ್ರಾರ್ಥಿಸಿಯೂ ಸಂಕಷ್ಟಗಳು ದೂರವಾಗದಿದ್ದಾಗ 
ಹತಾಶರಾಗಿ ಇತರರ ಮುಂದೆ ಕೈಚಾಚುವುದು ಅವರ ಜಾಯಮಾನವಲ್ಲ ಏನಾದರೂ ಸಿಗುವುದಿದ್ದರೆ ಅಲ್ಲಾಹನಲ್ಲಿ ಮಾತ್ರ ಸಿಗುತ್ತದೆ. 
ಆದ್ಧರಿಂದ ಸಂಕಷ್ಟಗಳು ಎಷ್ಟೇ ದೀರ್ಫಕಾಲ ಮುಂದುವರಿದರೂ ಅವರು ಕೇವಲ ಅವನ ಕರುಣೆಯನ್ನೇ ನಿರೀಕ್ಷಿಸುತ್ತಾರೆ. ಆದ್ದರಿಂದಲೇ 
ಅಯ್ಯೂಬರಿಗೆ ದೊರೆತಂತಹ ಅನುಗ್ರಹಗಳಿಗೆ ಅವರು ಪಾತ್ರರಾದರು ಎಂದಾದರೂ ಾಣ್ಕೆಗೆಟ್ಟು! ಅವರು: ನೈತಿಕ ದೋಷಕ್ಕೆ ಬಲಿಯಾದರೂ 
ಅಯ್ಯೂಬರನ್ನು ಪಾರುಗೊಳಿಸಿದಂತ್ಕೆ ಅವರಿಗೂ ಒಂದು ದಾರಿ ತೋರಿಸುತ್ತಾನೆ. 

48. ja! 3 691 5» "ಕೈ ಮತ್ತು ದೃಷ್ಟಿಯುಳ್ಳವನು' ಎಂಬುದು ಮೂಲ ಪದಗಳಾಗಿವೆ. ಕೈಯೆಂದರೆ ಶಕ್ತಿ-ಸಾಮರ್ಥ್ಯ 
ಗಳೆಂದು ಈ ಹಿಂದೆ ವಿವರಿಸಿದ್ದೇವೆ. ಈ ಪ್ರವಾದಿಗಳನ್ನು ಶಕ್ತಿವಂತರೆಂದು ಹೇಳಿರುವುದೇಕೆಂದರೆ ಅವರು ಚತು ತ್ತಮ ಶ್ರಮ ಜೀವಿಗಳಾ 
ಗಿದ್ದರು. ಅಲ್ಲಾಹನ ಅನುಸರಣೆ ಮತ್ತು ಪಾಪಗಳಿಂದ ಪೂರ್ಣವಾಗಿ ದೂರವಿರುವ ಶಕ್ತಿಯನ್ನು ಗಳಿಸಿದ್ದರು. ಅಲ್ಲಾಹನ ನಾಮದ 
ಉತ್ತುಂಗತೆಗಾಗಿ ಅವರು ತೀವ್ರ ಪ್ರಯತ್ನ ಮಾಡಿದ್ದರು. 

ದೃಷ್ಟಿಯೆಂದರೆ ಕಣ್ಣಿನ ದೃಷ್ಟಿಯಲ್ಲ ಅಂತದ್ಯ ೯ಷ್ನಿಯಾಗಿದೆ. ಅವರು ಸತ್ಯವನ್ನು ಗುರುತಿಸುವವರೂ ವಾಸ್ತವದ ಪ್ರಜ್ಞೆಯುಳ್ಳವರೂ 
ಆಗಿದ್ದರು. ಲೋಕದಲ್ಲಿ ಅಂಧರಂತೆ ನಡೆಯುತ್ತಿರಲಿಲ್ಲ ಕಣ್ತೆರೆದು ಪೂರ್ಣ ಜ್ಞಾನದೊಂದಿಗೆ ಪೂರ್ಣಬೆಳಕಿನಲ್ಲಿ ಸನ್ಮಾರ್ಗವನ್ನು 
ನೋಡುತ್ತಾ ಸಾಗುತ್ತಿದ್ದರು. ಈ ಪದಗಳಲ್ಲಿ ದುಷ್ಕರ್ಮಿಗಳು ಮತ್ತು ಪಥಭ್ರಷ್ಟ! ಸ್ಥಧು ಕ್ಛ- ಕಣ್ಣುಗಳೆರಡನ್ನೂ ಕಳೆದುಕೊಂಡವರೆಂಬ 
ಲಘುವಾದ ಸೂಚನೆಯೂ ಇದೆ. ಅಲ್ಲಾಹನ ಮಾರ್ಗದಲ್ಲಿ ಕೆಲಸ ಮಾಡುವವನೇ : ವಾಸ್ತವದಲ್ಲಿ, ಕಣ್ಣುಳ್ಳವನು. ಸತ್ಯದ ಬೆಳಕು ಮತ್ತು 
ಮಿಥ್ಯದ ಅಂಧಕಾರವನ್ನು. ಪ್ರತ್ಯೇಕವಾಗಿ ಗುರುತಿಸುವವನೇ ! ನಿಜವಾಗಿ ಕಣ್ಣುಳ್ಳವನು. 

49. ಅಂದರೆ ಸಂಪತ್ತಿನ ಆಶೆ ಮತ್ತು ಲೋಕಾರಾಧನೆಯ ಲವಲೇಶವೂ ಅವರಲ್ಲಿರಲಿಲ್ಲ ಅವರ ಚಿಂತೆ ಮತ್ತು ಪರಿಶ್ರಮಗಳು 
ಪರಲ್ಲೋಕಕ್ಕಾಗಿತ್ತು. ಅವರೂ ಅದನ್ನು ನೆನಪಿಡುತ್ತಿದ್ದರು. ಇತರರಿಗೂ ನೆನಪಿಸುತ್ತಿದ್ದರು. ಆದ್ದರಿಂದಲೇ ಅಲ್ಲಾಹನು, ಸಂಪತ್ತಿನ ಗಳಿಕೆಯ 
ಚಿಂತೆಯಲ್ಲಿ ಮುಳುಗಿರುವವರಿಗೆ ಲಭ್ಯಃ ಏಲ್ಲದಸ್‌ ಸ್ಥಾನಮಾನಗಳನ್ನು ಅವರಿಗೆ ನೀಡಿದನು. ಇಲ್ಲೀ ಅಲ್ಲಾಹನು ಪರಲೋಕಕ್ಕೆ [ಟಿ (ಆಮನೆ 
ಅಥವಾ ನೈಜ ಗೃಹ) ಎಂಬ ಪದ ಬಳಸಿರುವುದನ್ನು ಗಮನಿಸಬೇಕು. ತನ್ಮೂಲಕ ಈ ಲೋಕವು ಮಾನವನ ಮನೆಯೇ ಅಲ್ಲ ಅದು ಕೇವಲ 
ಪ್ರಯಾಣದ ತಂಗುದಾಣವಾಗಿದೆ. ಅವನು ಇಲ್ಲಿಂದ ಸಾಗಲೇಬೇಕಾಗಿದೆ. ನೈಜ ಗೃಹ ಪರಲೋಕವಾಗಿದೆ. ಅದನ್ನು ಸೂಕ್ತ ರೀತಿಯಲ್ಲಿ 
ಬಳಸುವ ಚಿಂತೆಯುಳ್ಳವನೇ ನಿಜವಾಗಿ ದೃಷ್ಟಿಯುಳ್ಳವನಾಗಿದ್ದಾನೆ. ಅವನೇ ಬ್‌ ದೃಷ್ಟಿಯಲ್ಲಿ ನೆಚ್ಚಿನ ಮನುಷ್ಯ ನಾಗಿರಬೇಕು 
ಎಂಬ ವಾಸ್ತವಿಕತೆಯನ್ನು ಇಲ್ಲಿ ಮನವರಿಕೆ ಮಾಡಲುದ್ದೇಶಿಸಲಾಗಿದೆ. ಇನ್ನು, ಈ ತಂಗುದಾಣದಲ್ಲಿ ಕೆಲವು ಹಾ ವಾಸ್ತವ್ಯಕ್ಕಾಗಿ 
ಅದನ್ನು ಅಲಂಕರಿಸಿ, ಪರಲೋಕವನ್ನು ನಷ್ಟ ಮಾಡುವಂತಹ ಕೃತ್ಯಗಳನ್ನೆಸಗುವವನು ನಿಜವಾಗಿ ಮೂರ್ಪನಾಗಿದ್ದಾನೆ. ಅವನನ್ನು 
ಅಲ್ಲಾಹನು ಮೆಚ್ಚುವುದಿಲ್ಲ 


ಕಾಂಡ - 23 


38. ಸಾದ್‌ 257 


YS IN S630 ಲೊ 
ಲ? 32% ಗಳೆ 3 ಕ್ಕ ಕ “ಹಿ 


HES 746 ೨೨ GASES SSA ಬಮ ಯೂ 
ಅವರು ನಮ್ಮ ಬಳಿ ಆಯ್ದ ಸಜ್ಜನರಲ್ಲಿ ಗಣಿಸಲ್ಪಡುತ್ತಾರೆ ಮತ್ತು ಇಸ್ಟಾಶಲ್‌ರನ್ನೂ ಫಿಲಿಯಸರರನ್ನೂ" ದುಲ್‌ 
ಫ್ಸ್‌ರನ್ನೂ' ಸ್ಥರಿಸಿರಿ. ಇವರೆಲ್ಲರೂ ಸಜ್ಜನರಲ್ಲಾಗಿದ್ದರು. 
(49. ನ ಇದೊಂದು ಬೋಧನೆಯಾಗಿತ್ತು. (ಇನ್ನು ಕೇಳಿರಿ) ಧರ್ಮನಿಷ್ಠರಿಗಾಗಿ ನಿಶ್ಚಯವಾಗಿಯೂ 
ಅತ್ಯುತ್ತಮ ನಿವಾಸವಿದೆ. ಶಾಶ್ವತವಾದ ಸ್ವರ್ಣೋದ್ಯಾನಗಳಿದ್ದು ಅವುಗಳ ಕದಗಳು ಅವರ ಪಾಲಿಗೆ ತೆರೆದಿರುವುವು.*` 
ಅವರು ಅವುಗಳಲ್ಲಿದಿಂಬುಗಳಿಗೆ ಒರಗಿ ಕುಳಿತಿರುವರು. ಹೇರಳ ಫಲಗಳನ್ನೂ ಪಾನೀಯಗಳನ್ನೂ ತರಿಸುತ್ತಿರುವರು 


50. ಕುರ್‌ಆನಿನಲ್ಲಿ ಇದನ್ನುಕೇವಲ ಎರಡು ಕಡೆಗಳಲ್ಲಿಪ್ರಸ್ತಾಪಿಸಲಾಗಿದೆ. ಒಂದು ಇಲ್ಲಿ ಇನ್ನೊಂದು ಅಲ್‌ಅನ್‌ಆಮ್‌ನ 86ನೇ 
ಸೂಕ್ತದಲ್ಲಿ ಆದರೆ ಎರಡೂ' ಕಡೆಗಳಲ್ಲಿ ಏವರಣೆಗಳೇನೂ ಇಲ್ಲ ಕೇವಲ ಪ್ರವಾದಿಗ ಸರಣಿಯಲ್ಲಿ ಅವರ ಹೆಸರು ಪ್ರಸ್ತಾಪವಾಗಿದೆ. 
ಅವರು ಬನೀ ಇಸ್ರಾಈಲ್‌ನ ಹಿರಿಯ ಪ್ರವಾದಿಗಳಲ್ಲೊಬ್ಬರು. ಅವರ ಜನ್ಮಸ್ಥಳ ಜೋರ್ಡಾನ್‌ ನದೀತೀರದ ಅಬೀಆ್‌ ಮೆಹೋಲಾ 
(Abe 31680148). ಯಹೂದಿಯರು ಕೈಸ್ತರು ಅವರನ್ನು ಎಲೀಶಾ ಎಂದು ಕರೆಯುತ್ತಾರೆ- ಪ್ರವಾದಿ ಇಲ್ಯಾಸ್‌(ಅ) ಸೀನಾಯ್‌ 
ಪರ್ಯಾಯ ದ್ವೀಪದಲ್ಲಿ ಆಶ್ರಿತರಾಗಿದ್ದ ಕಾಲದಲ್ಲಿ ಕೆಲವು ಮಹತ್ವದ ಕಾರ್ಯಗಳಿಗಾಗಿ ಅವರನ್ನು ಸಿರಿಯಾ ಮತ್ತು ಫೆಲೆಸ್ತೀನ್‌ಗೆ 
ಹೋಗುವಂತೆ ಅವರಿಗೆ ಆಜ್ಞಾಫಿಸಲಾಗಿತ್ತು. ಅಲ್‌ಯಸ್‌ಆ್‌ರನ್ನು ತನ್ನ ಉತ್ತರಾಧಿಕಾರಕ್ಕಾಗಿ ಸಿದ್ಧಗೊಳಿಸುವುದು ಅದರಲ್ಲೊಂದು 
ಕಾರ್ಯವಾಗಿತ್ತು. ಈ ಆಜ್ಞೆಯಂತೆ ಅವರು ಆ ಗ್ರಾಮಕ್ಕೆ ತಲುಪಿದಾಗ, 12 'ಜೋಡೆತ್ತುಗಳಿಂದ ಅವರು ಗದ್ದೆ ಮ್ನ ಉಳುವುದನ್ನು ಕಂಡರು. 
ಅವರು 12ನೇ ಜೋಡಿಯೊಂದಿಗಿದ್ದರು. ಅವರು ಇಲ್ಯಾಸ್‌ರ(ಅ) ಬಳಿಯಿಂದ ಸಾಗುವಾಗ ಅವರ ಮೇಲೆ ಇಲ್ಯಾಸ್‌ ತನ್ನ ಚದ್ದರವನ್ನು 
ಹಾಕಿದರು. ಅವರು ಗದ್ದೆ ಉಳುವುದನ್ನು ಬಿಟ್ಟು ಇಲ್ಯಾಸ್‌ ಸ್‌ರ ಜೊತೆ ಸೇರಿಕೊಂಡರು(ಅರಸುಗಳು. 9, ಸೂಕ್ತಿಗಳು 15- -15) ಸುಮಾರು. 
10-12 ವರ್ಷಗಳ ಕಾಲ ಅವರು ಇವರಿಂದ ತರಬೇತಿ ಪಡೆದರು. ತರುವಾಯ ಅಲ್ಲಾಹನು ಇವರನ್ನು ಎತ್ತಿಕೊಂಡಾಗ ಅವರ ಸ್ಥಾನದಲ್ಲಿ 
ನೇಮಕಗೊಂಡರು. (2-ಅರಸುಗಳು ಅಧ್ಯಾಯ-2) ಅವರ ವಿವರವಾದ ಪ್ರ ಪ್ರಸ್ತಾಪವು ಬೈಬಲ್‌ನಲ್ಲಿ: 2- “ಅರಸುಗಳು ಅಧ್ಯಾಯ 2 ರಿಂದ 
13ರ ವರೆಗೆ ಇದೆ. ಅದರಂತೆ, ಉತ್ತರ ಫೇಲಸೀನನಲ್ಲಿ ಇಸ «ಲ್‌ ಸಾಮ್ರಾಜ್ಯವು ಶಿರ್ಕ್‌, ಮೂರ್ತಿ ಪೂಜೆ ಮತ್ತು ನೈತಿಕ ಅಧಃಪತನದಲ್ಲಿ 
ಮುಳುಗಿ ಹೋದಾಗ ಮತ್ತು ಅಲ್ಲಿಕೆಡುಕುಗಳು ವ್ಯಾಪಕವಾದಾಗ, ಅದಕ್ಕೆ ಕಾರಣಕರ್ತರಾದ ರಾಜಕುಟುಂಬದ ವಿರುದ್ಧಯಾಹೂಜಿನ್‌ 
ಯಹೂ ಸಫತ್‌ ಬನ್‌ ನಮ್ಮೀಯನ್ನು ಎತ್ತಿಕಟ್ಟಿದ್ದರು. ಅವನು ಬಅಲ್‌ನ ಪೂಜೆಯನ್ನು ಕೊನೆಗೊಳಿಸಿದ್ದು ಮಾತ್ರವಲ್ಲ ಆ ದುರಾಜಾರಿ 
ಕುಟುಂಬದ ಒಂದೊಂದು ಮಗುವನ್ನೂ ಬಿಡದೆ ಎಲ್ಲರನ್ನೂ ಕೊಂದು ಹಾಕಿದನು. ಆದರೆ ಈ ಸುಧಾರಣಾ ಕ್ರಮಗಳ ಹೊರತಾಗಿಯೂ 
ಇಸ್ರೇಲರಲ್ಲಿ ರಕ್ತಗತವಾಗಿದ್ದ ಕೆಡುಕುಗಳು ಶಮನವಾಗಲಿಲ್ವ ಅಲ್‌ಯಸಆ್‌ರ ಮರಣದ ಬಳಿಕ ಅದು ಇನ್ನಷ್ಟು ವ್ಯಾಪಕವಾಯಿತು. 
ಸಾಮಿರಿಯ್ಯದ ಮೇಲೆ ಅಶೂರಿಗಳು ನಿರಂತರ ದಾಳಿ ನಡೆಸಿದರು. (ಹೆಚ್ಚಿನ ವಿವರಣೆಗೆ ನೋಡಿರಿ- ತಪ್ಪೀಮುಲ್‌ `ಕುರ್‌ಆನ್‌ 
ಸಂಪುಟ-2, ಬನೀ ಇಸ್ರಾಈಲ್‌ ಟಿಪ್ಪಣಿ 7, ಅಸ್ಸಾಪ್ಟಾತ್‌ ಟಿಪ್ಪಣಿ 70-11) 

51, ದುಲ್‌ಕಿಫ್ಟ್‌ರ ಪ್ರಸ್ತಾಪವೂ ಕುರ್‌ಆನಿನಲ್ಲಿ ಎರಡು ಕಡೆಗಳಲ್ಲಿ ಬಂದಿದೆ. ಒಂದು ಇಲ್ಲಿಯಾದರೆ ಇನ್ನೊಂದು ಅಲ್‌ 
ಅಂಬಿಯಾದಲ್ಲಿ ಅಲ್ಲಿಅವರ ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇವೆ. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಅಲ್‌ ಅಂಬಿಯಾ: ಟಿಪ್ಪಣಿ 81) 

52. ಮೂಲದಲ್ಲಿ ೬ ಯ ಎಂದಿದೆ. ಅದಕ್ಕೆ ಅನೇಕ ಅರ್ಥಗಳಿವೆ. (1) ಆ ಸ್ವರ್ಣೋದ್ಯಾನಗಳಲ್ಲಿಅವರು ಸ್ವತಂತ್ರವಾಗಿ 
ವಿಹರಿಸುವರು. ಯಾವ ಅಡ್ಡಿ ಆತಂಕವೂ ಅವರಿಗಿರಲಾರದು. (2) ಸ್ವರ್ಗದ ಬಾಗಿಲನ್ನು: ತೆರೆಯಲು ಪ್ರಯತ್ನಿಸುವ ಅಗತ್ಯ. ವಿರಲಾರದು. 
ಅದು ಅವರ ಆಗ್ರಹದಂತೆ ಸ್ವಯಂ ತೆರೆದುಕೊಳ್ಳುವುದು. (3) ಸ್ವರ್ಗದ ವ್ಯ ವಸ್ಥಾಪಕೆರಾದ ದೇವಚರರು ಅವರನ್ನು 'ಂಡಕೊಡಲೇ 


ಅವರಿಗಾಗಿ ಬಾಗಿಲು ತೆರೆಯುವರು, ಈ ಕೊನೆಯ ವಿಷಯವು ಕುರ್‌ಆನಿನಲ್ಲಿ ಇನ್ನೊಂದು ಕಡೆ ಸ್ಪಷ್ಟವಾಗಿ ಏವರಿಸಲ್ಪಟ್ಟದೆ. - 
SE HEEL AIG EES GEN 
ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆಯಿಂದ ದೂರವಿರುತ್ತಿದ್ದವರನ್ನು ಗುಂಪು ಗುಂಪುಗಳಾಗಿ ಸ್ಪರ್ಗದ ಕಡೆಗೆ ಒಯ್ಯಲಾಗುವುದು. 
ಅವರು ಅಲ್ಲಿಗೆ ತಲಪುವಾಗ ಅದರ ದ್ವಾರಗಳು ಮೊದಲೇ ತೆರೆದಿರಿಸಲ್ಪಟ್ಟಿರುವವು. ಆಗ ಅದರ ವ್ಯವಸ್ಥಾಪಕರು ಅವರೊಡನೆ, 
'"ನಿಮಗೆ ಸಲಾಮ್‌ (ನಿಮ್ಮ ಮೇಲೆ ಶಾಂತಿ ಇರಲಿ) ಬಹಳ ಚೆನ್ನಾಗಿದ್ದಿರಿ. ಇದರೊಳಗೆ ಸದಾಕಾಲಕ್ಕಾಗಿ ಪ್ರವೇಶಿಸಿಕೊಳ್ಳಿರಿ'' ` 
ಎನ್ನುವರು. (ಪವಿತ್ರ ಕುರ್‌ಆನ್‌, 39:73) 


ಕಾಂಡ - 23 


258 ತಪ್ಪೀಮುಲ್‌ ಕುರ್‌ಆನ್‌ 


ಶೆ 2. ೨೨೨ 


ಕ ಜ್‌ ಚಿಟಪಟ Sreb iii 5 135 


ಗರ್‌ ಜ್ಟ್‌ಚಾ_ಾ_ ್ರ ್ಹ ್ಹ ್ಜ ್ಜೂೂ ಶ್ರ ಜ್ಜ 3 ೯% 
ಘ್‌ LE SSS bs SN 
ಗ ಬಾಲ ಲೋ್ಟ ಪಟ ಟ ಟಟ ದಿ 


ಚರಿ ಟಃ ಕಿತ NCSL SIN hos 


4 ಲ್ಲಿ HL NAL 2 PE ರ pp 
SE SS EIS ASS 
೨, Pd ೨ PN KE AE £ 
EtG (ಹ ಬ್ರಃ ಗು 
ಕ್ರ SAME SEE, MTOM SpE 
ಲ ೬೨೫ ಲ ೧ ಬಿ ೨ ದ ಯ್ವ! 

SOM MY LS SLE SYN LEE E 
ಮತ್ತು ಅವರ ಬಳಿ ಲಜ್ಯಾಶೀಲೆಯರಾದ ಸಮವಯಸ್ಥ ಸ್ವೀಯರಿರುವರು.*' ಇವೆಲ್ಲ ವಿಚಾರಣೆಯ ದಿನ ನಿಮಗೆ 
ನೀಡಲಾಗುವುದೆಂದು ವಾಗ್ದಾನ ಮಾಡಲಾಗುತ್ತಿರುವ ವಸ್ತುಗಳು. ಇದು ನಮ್ಮ ಕೊಡುಗೆಯಾಗಿದ್ದು ಇದಕ್ಕೆ 
ಎಂದೂ ಅಳಿವಿಲ್ಲ 

65-64) ಇದಂತು ಧರ್ಮನಿಷ್ಠರ ಅಂತಿಮ ಪರಿಣಾಮವಾಯಿತು. (ಅತ್ರ ವಿದ್ರೋಹಿಗಳಿಗೆ ಅತ್ಯಂತ 
ನಿಕೃಷ್ಟ ನಿವಾಸವಿದೆ. ನರಕ, ಅದರಲ್ಲಿ ಅವರು ಸುಟ್ಟು ಹೋಗುವರು. ಅತ್ಯಂತ ಕೆಟ್ಟ ನಿವಾಸ. ಇದು ಅವರಿಗಾಗಿದೆ. 
ಆಡುವರಿಂದ ಅವರು ಕುದಿಯುತ್ತಿರುವ ನೀರು, ಕೀವು, ರಕ್‌" ಮತ್ತು ಇಂತಹದೇ ಇತರ ಕಹಿಗಳ ರುಚಿಯನ್ನು 
ಸವಿಯಲಿ (ತಮ್ಮ ಅನುಯಾಯಿಗಳು ನರಕದ ಕಡೆಗೆ ಬರುತ್ತಿರುವುದನ್ನು ಕಂಡು ಅವರು ಪರಸ್ಪರ ಹೀಗೆ ಹೇಳುವರು: 
"ಇದೊಂದು ಸೈನ್ಯವು ನಿಮ್ಮ ಬಳಿಗೆ ನುಗ್ಗಿ ಬರುತ್ತಿದೆ. ಇವರಿಗಾಗಿ ಯಾವ ಸ್ಥಾಗತವೂ ಇಲ್ಲ ಇವರು ಅಗ್ನಿಯಲ್ಲಿ 
ಸುಡಲ್ಪಡುವವರಾಗಿದ್ದಾರೆ. "ಆಗ ಅವರು ಇವರಿಗೆ (ಹೀಗೆ ಉತ್ತರ ಕೊಡುವರು; "ಅಲ್ಲ ವಾಸ್ತವದಲ್ಲಿನೀವೇ ಸುಟ್ಟು 
ಹೋಗುತ್ತಿರುವಿರಿ. ಯಾವ ಸ್ಥಾಗತವೂ ನಿಮಗಾಗಿ ಇಲ್ಲ ನಮ್ಮ ಮುಂದೆ ಈ ದುರ್ಗತಿಯನ್ನು ತಂದವರು ನೀವೇ 
ತಾನೇ? ಈ ನಿವಾಸವು ಎಷ್ಟೊಂದು ನಿಕೃಷ್ಟವಾಗಿದೆ!' ತರುವಾಯ ಅವರು, “ನಮ್ಮ ಪ್ರಭೂ, ಯಾರು ನಮಗೆ ಈ 
ದುರ್ಗತಿಯನ್ನೊದಗಿಸುವ ವ್ಯವಸ್ಥೆ ಮಾಡಿದನೋ ಅವನಿಗೆ ನರಕದ ಇಮ್ಮಡಿ ಯಾತನೆ ಕೊಡು' ಎಂದು ಹೇಳುವರು 
ಮತ್ತು ಅವರು ಪರಸ್ಪರ ಹೀಗೆ "ಹೇಳುವರು "ನಾವು ಭೂಲೋಕದಲ್ಲಿ ಕೆಟ್ಟವರೆಂದು ಭಾವಿಸುತ್ತಿದ್ದವರು ಇಲ್ಲೆಲ್ಲೂನಮಗೆ 
ತೋರದಿರಲು ಕಾರಣವೇನು? ನಾವುಅವರನ್ನುವೃಥಾ ಅಪಹಾಸ್ಯ ಮಾಡುತ್ತಿದ್ದೆವೋ ಅಥವಾ ಅವರು ಎಲ್ಲಿಯಾದರೂ 
ಕಣ್ಣರೆಯಾಗಿರುವರೋ? ನಿಶ್ಚಯವಾಗಿಯೂ ಇದು ಸತ್ಯ. ನರಕವಾಸಿಗಳಲ್ಲಿ, ಇದೇ ತರದ ಕಲಹಗಳಾಗಲಿಕಿವೆ. ಸ 
-ಸಾಷಾರಾಪಾರಾರಾಸಾಷಾಸಾಾಾಾತಾಷಾವಾಾಣಾಸಾಸಾ 
ಆಗಬಹುದು. 

54. ಮೂಲದಲ್ಲಿ ಕ್ರಿಟ ಎಂಬ ಪದ ಬಳಕೆಯಾಗಿದೆ. ಅದಕ್ಕೆ ಭಾಷಾ ತಜ್ಞರು ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ. ಒಂದು, 
ಶರೀರದಿಂದ ಹೊರಡುವ ಪ ರಕ್ತ, ಮಲಿನದ್ರವಗಳಾಗಿವೆ- ಕಣ್ಣೀರೂ ಅದರಲ್ಲಿಸೇರಿದೆ. ಎರಡು, ಅತ್ಯಂತ ಶೀತಲ "ಪದಾರ್ಥಗಳು, 
ಮೂರು; ಅತ್ಯಂತ ದುರ್ವಾಸನೆಯುಳ್ಳ ವಸ್ತುಗಳು. ಆದರೆ ಈ ಪದವು ಸಾಮಾನ್ಯವಾಗಿ ಮೊದಲನೆ ಅರ್ಥದಲ್ಲಿ ಬಳಕೆಯಾಗುತ್ತಿದೆ. 
ಇನ್ನೆರಡು-ಅರ್ಥಗಳೂ ಭಾಷಾ ದೃಷ್ಟಿಯಿಂದ ಸರಿಯಾಗಿವೆ. 

55. ಅಂದರೆ ಭೂಲೋಕದಲ್ಲಿ ಕೆಟ್ಟವರೆಂದು ಸತ್ಯನಿಷೇಧಿಗಳು ಭಾವಿಸಿಕೊಂಡಿದ್ದ ಸತ್ಯವಿಶ್ವಾಹಿಗಳು. ತಾತ್ಸರ್ಯವೇನೆಂದರೆ 
ಸತ್ಯನಿಷೇಧಿಗಳು 'ಗಾಬರಯಿಂದ, ಇಲ್ಲಿ ನರಕದಲ್ಲಿ ನಾವೂ ನಮ್ಮ ನಾಯಕರೂ ಮಾತ್ರ ಇದ್ದೇವೆ. ಅಲ್ಲಾಹ್‌, ಪ್ರವಾದಿ ಮತ್ತು 
ಪರಲೋಕದ ಬಗ್ಗೆ; ಹೇಳುವಾಗ ನಾವು ಬೈಯುತ್ತಿದ್ದಮತ್ತು ನಮ್ಮ ಕೂಟಗಳಲ್ಲಿಪರಿಹಾಸ್ಯ ಮಾಡುತ್ತಿದ್ದ. ಆ ಜನರನ್ನು ಇಲ್ಲಿ ಕಾಣುತ್ತಿಲ್ಲವಲ್ಲ 
ಎಂದು ಅತ್ತಿತ್ತ ನೋಡುವರು. 


ಕಾಂಡ -23 


38. ಸ್ನಾದ್‌ 259 


£24 6 ಆಡ್‌. 4% ಸ pa kL ೨43 
ಇಂಚ ಓಜ LSS Ss At bs ೫911 SHE 
ಆ ದ್ರ ಇ 3 ಇಸಿ ಸ (2 

[ನ ols 3) HS) PNET) 
22% | ತ್ತ |! ಸ ೨೪ ಬ 93 ಕ 
ರ 554/15 2/೬6 Y KES IE jos 

(65-68) (ಪೈಗಂಬರರೇ)* ಇವರೊಡನೆ ಹೇಳಿರಿ, ನಾನು ಕೇವಲ ಎಚ್ಚರಿಕೆ ಕೊಡುವವನು.” ಏಕ ಮಾತ್ರನೂ 
ಅಜೇಯನೂ ಆಗಿರುವ ಅಲ್ಲಾಹನ ಹೊರತು ಇತರ ಯಥಾರ್ಥ ಆರಾಧ್ಯರಿಲ್ಲ ಅವನು ಭೂಮಿ ಆಕಾಶಗಳ 
ಹಾಗೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳ ಒಡೆಯನೂ ಪ್ರಬಲನೂ ಅತ್ಯಂತ ಕ್ಷಮಾಶೀಲನೂ ಆಗಿರುತ್ತಾನೆ. 
ಇವರೊಡನೆ ಹೇಳಿರಿ, ಇದೊಂದು ದೊಡ್ಡಸುದ್ವಿ ಇದನ್ನುಕೇಳಿ ನೀವು ವಿಮುಖರಾಗುತ್ತೀರಿ.* 

(69-85) 'ಮಲಲ್‌ ಆಲಾ' (ಸರ್ವೋನ್ನತ ದರಬಾರ)ದಲ್ಲಿವಾದ ವಿವಾದಗಳಾಗುತ್ತಿರುವಾಗಿನ ಸುದ್ದಿನನಗೆ 
ತಿಳಿದಿರಲೇ ಇಲ್ಲ ನಾನು ಸುಸ್ಪಷ್ಟ ಎಚ್ಚರಿಕೆ ಕೊಡುವವನಾಗಿರುವುದರಿಂದ ಮಾತ್ರ ನನಗೆ ವಹ್ಯ್‌ (ದಿವ್ಯವಾಣಿ) 
ಮೂಲಕ ಈ ವಿಷಯಗಳನ್ನು ತಿಳಿಸಲಾಗುತ್ತದೆ." (ಎಂದು ಇವರೊಡನೆ ಹೇಳಿರಿ) ನಿಮ್ಮ ಪ್ರಭು ದೇವಚರರೊಡನೆ 
ಹೇಳಿದ ಸಂದರ್ಭವನ್ನುಸ್ಟ ಸಿರಿ; ೫ "ನಾನು ಮಣ್ಣಿನಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ. ತರುವಾಯ 


56. ಈಗ ವಿಷಯ ಉಪನ್ಯಾಸ ಆರಂಭಗೊಂಡಲ್ಲಿಗೆ ತಿರುಗುತ್ತದೆ. ಈ ಭಾಗವನ್ನು ಓದುವಾಗ ವಿಷಯ ಸಂಪೂರ್ಣ 
ಮನವರಿಕೆಯಾಗಲು ಮೊದಲನೆ ಪಾರಾ(ರುಕೂಆ್‌)ವನ್ನೂತುಲನೆ ಮಾಡುತ್ತಾ ನೋಡಿಕೊಳ್ಳಿರಿ. 

57. ಓರ್ವ ಎಚ್ಚರಿಕೆ ನೀಡುವವನು ತಮ್ಮಮಧ್ಯೆಯೇ ಎದ್ದುನಿಂತಿರುವುದಕ್ಕಾಗಿ ಈ ಮಂದಿ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆಂದು 
4ನೇ ಸೂಕ್ತದಲ್ಲಿ ಹೇಳಲಾಗಿದೆ. ಇಲ್ಲಿ ಅವರೊಂದಿಗೆ, ನಾನು ನಿಮ್ಮನ್ನು ಕೇವಲ ಎಚ್ಚರಿಸುವವನಾಗಿದ್ದೇನೆಂದು ಹೇಳಲಾಗುತ್ತದೆ. 
ಅಂದರೆ ನಿಮ್ಮನ್ನು ತಪ್ಪುದಾರಿಯಿಂದ ಬಲವಂತವಾಗಿ ಸನ್ಮಾರ್ಗಕ್ಕೆ ಎಳೆದು ತರಲು ನಾನೇನೂ ನಿಮ್ಮ ಆರಕ್ಷಕನಲ್ಲ ನನ್ನ ಬೋಧನೆಯನ್ನು 
ನೀವು ಒಪ್ಪದಿದ್ದರೆ ನೀವೇ ನಷ್ಟಕ್ಕೊಳಗಾಗುವಿರಿ. ನೀವು ಅಲಕ್ಷ್ಯರಾಗಿಯೇ ಇರಬಯಸುತ್ತೀರಾದರೆ ಹಾಗೆಯೇ ಆಗಲಿ. ನಿಮ್ಮ 
ದುರ್ಗತಿಯನ್ನುನೀವೇ ನೋಡುವಿರಿ. 

58. ಇದು, "ಈ ವ್ಯಕ್ತಿ ಎಲ್ಲ ದೇವರುಗಳ ಸ್ಥಾನದಲ್ಲಿ ಒಬ್ಬನೇ ದೇವನನ್ನು ಮಾಡಿಕೊಂಡಿದ್ದಾನೆಯೆ, ಇದೊಂದು ವಿಚಿತ್ರ 
ವಿಷಯವಾಗಿದೆ' ಎಂಬ ಮಾತಿಗೆ (5ನೇ ಸೂಕ್ತ) ಉತ್ತರವಾಗಿದೆ. "ನೀವು ಬೇಕಾದರೆ ಎಷ್ಟೇ ಆಕ್ರೋಶಗೊಳ್ಳಿರಿ. ಆದರೆ ನಾನು ನೀಡುತ್ತಿರುವ 
ಸುದ್ದಿಯು ಸತ್ಯವಾಗಿದೆ. ನೀವು ಕೋಪಗೊಳ್ಳುವುದರಿಂದ ವಾಸ್ತವಿಕತೆ ಬದಲಾಗುವುದಿಲ್ಲ'ವೆಂದು ಹೇಳಲಾಗುತ್ತದೆ. 

ಈ ಉತ್ತರದಲ್ಲಿ ವಾಸ್ತವಿಕತೆಯ ವಿವರಣೆ ಮಾತ್ರವಿರುವುದಲ್ಲ ಅದು ಸತ್ಯವೆಂಬುದರ ಪುರಾವೆಯೂ ಅದರಲ್ಲೇ. ಇದೆ. 
ಬಹುದೇವಾರಾಧಕರು ಹೇಳುತ್ತಾರೆ- ""ಅನೇಕ ದೇವರಿದ್ದಾರೆ. ಅವುಗಳಲ್ಲೊಂದು ಅಲ್ಲಾಹ್‌ ಆಗಿದ್ದಾನೆ. ನೀನು ಎಲ್ಲ ದೇವರುಗಳನ್ನು 
ಅಳಿಸಿ ಕೇವಲ ಒಬ್ಬದೇವನನ್ನು ಹೇಗೆ ಮಾಡಿಕೊಂಡೆ?'' ಅದಕ್ಕೆ ಹೀಗೆ ಉತ್ತರಿಸಲಾಗುತ್ತದೆ- ನೈಜ ಆರಾಧ್ಯನು ಕೇವಲ ಒಬ್ಬನಾಗಿದ್ದಾನೆ... 
ಎಲ್ಲರ ಮೇಲೆ ಆಧಿಪತ್ಯ ಹೊಂದಿರುವವನು ಮತ್ತು ಭೂಮ್ಯಾಕಾಶಗಳ ಒಡೆಯನೂ ಅವನೇ ಆಗಿದ್ದಾನೆ. ವಿಶ್ವದ ಎಲ್ಲ ವಸ್ತುಗಳೂ 
ಅವನ ಒಡೆತನದಲ್ಲಿವೆ. ಅವನ ಹೊರತು ನೀವು ಯಾರನ್ನೆಲ್ಲ ದೇವರಾಗಿ ಮಾಡಿಕೊಂಡಿರುವಿರೋ ಅವರಲ್ಲಿ ಯಾರೂ. ಅವನಿಗಿಂತ 
ಮೇಲಲ್ಲ ಅವನು ಯಾರ ಅಧೀನನೂ ಅಲ್ಲ, ಈ ಅಧೀನರು ಮತ್ತು ನಿಕೃಷ್ಟರು ಆ ಮಹೋನ್ನತನಾದ ಒಡೆಯನ ದೇವತ್ನದಲ್ಲಿ 
ಪಾಲುದಾರರಾಗುವುದು ಹೇಗೆ? ಅವರನ್ನುಯಾವ ಆಧಾರದ ಮೇಲೆ ಆರಾಧ್ವರನ್ನಾಗಿ, ಮಾಡಲಾಗುತ್ತದೆ? 

59. ಮೇಲಿನ ವಚನದಲ್ಲಿ ಸೂಚಿಸಲಾಗಿರುವ ಜಗಳದ ಕಡೆಗೆ ಸೂಚನೆಯಿದು. ಜಗಳವೆಂದರೆ ಮುಂದೆ ವಿವರಿಸಲಾಗಿರುವಂತೆ 
ಅಲ್ಲಾಹನೊಂದಿಗೆ ಶೈತಾನನ ಜಗಳವಾಗಿದೆ. ಈ ನಿಟ್ಟಿನಲ್ಲಿ “ಮಲಆ್‌ಅಆ್‌ಲಾ' ಎಂದರೆ ದೇವಚರರಾಗಿದ್ದಾರೆಂದು ತಿಳಿದಿರಬೇಕು. 
ಶೈತಾನನು ಅಲ್ಲಾಹನೊಡನೆ ಎದುರೆದುರೇ ಮಾತಾಡಿರಲಿಲ್ಲ ಯಾವುದೋ ದೇವಚರನ ಮೂಲಕ ಮಾತಾಡಿದ್ದಾನೆ. ಆದ್ದರಿಂದ 
ಅಲ್ಲಾಹನು "ಮಲಆ್‌ಅಆ್‌ಲಾ'ದಲ್ಲಿಸೇರಿದ್ದನೆಂಬ ಭಾವನೆ ಯಾರಿಗೂ ಇರಬಾರದು. ಇಲ್ಲಿವಿವರಿಸಲಾಗಿರುವ ಘಟನೆಯು ಈ ಹಿಂದೆ 
ಈ ಕೆಳಗಿನ ಕಡೆಗಳಲ್ಲಿ ಬಂದಿದೆ. ತಪ್ಪಿಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ಬಕರ: ಟಿ. 35-53, ಸಂಪುಟ-2 ಅಲ್‌ ಅಆ್‌ರಾಫ್‌: ಟಿ. 
10-15, ಅಲ್‌ ಹಿಜ್ರ್‌: ಟಿ. 17-19, ಬನೀ ಇಸ್ರಾತಈಲ್‌: ಟಿ. 71-82, ಸಂಪುಟ-3 ಆಲ್‌ಕಹ್‌ ಟಿ. 46-48, ತಾಹಾ: ಟಿ. 92-106. 

60. "ಬಶರ್‌'ನ ಶಬ್ದಾರ್ಥ ಬೇರಾವುದೇ ವಸ್ತುವಿನಿಂದ ಮುಚ್ಚಿರದ, ಹೊರಮೈಯ ಜಡದೇಹವಾಗಿದೆ, ಮಾನವನಸ್ಸ ಸೃಷ್ಟಿಯ ಬಳಿಕ 

ಪದವನ್ನು ಅವನಿಗೇ ಬಳಸಲಾಗುತ್ತದೆ. ಆದರೆ ಸೃ ಸೃಷ್ಜಸುವುದಕ್ಕಿಂತ ಮುಂಚೆ ಅದನ್ನು ಬಶರ್‌ ಎಂದು ಬರೆದಿರುವ ಮತ್ತು ಮಣ್ಣಿನಿಂದ 
ಚ ತ ಸ್ಪಷ್ಟ ಅರ್ಥವು, ನಾನು ಮಣ್ಣಿನಿಂದ ಒಂದು ಪ್ರತಿಮೆ ತಯಾರಿಸುವನು, ಅದು ರೋಮರಹಿಶವಾಗಿರುವುದು 
| 
ಕಾಂಡ - 23 


260 ತಪ್ಪೀಮುಲ್‌ ಕುರ್‌ಆನ್‌ 


HOSES ಖುಸಿ ಕಂಜ ಆಯು) 
ONS Li Gk IES SS bok 


ಜು 
ಚ್ಚ 09 


ಜಾರ ಹಿ ಬ್ರಹ Se Mooi dss tid 
ಚ dbo HH gy JESSE BY KT KL 55 
35 HOSE ಸಟ ಮ soph si JOSE Gs 


ನಾನು ಅವನನ್ನು ಪೂರ್ಣವಾಗಿ ನಿರ್ಮಿಸಿದಾಗ ಮತ್ತು ಅವನೊಳಗೆ ನನ್ನ ನ್ನ ಆತ್ಮವನ್ನು ಊದಿದಾಗ," ನೀವು ಅವನ 
ಮುಂದೆ ಸಾಷ್ಟಾಂಗವರಗಿ ಬಿಡಿರಿ.' ಈ ಆಜ್ಞೆಯ ಪ್ರಕಾರ ದೇವಚರರೆಲ್ಲರೂ ಸಾಷ್ಟಾಂಗವೆರಗಿದರು. ಆದರೆ ಇಬ್‌ 
ಲೀಸನು ತನ ದೊಡ್ಡಸ್ತಿಕೆಯ ಅಹಂಭಾವ 'ಪ್ರಕಟಸಿದನು ಮತ್ತು ಅವನು ಸತ್ಯ ನಿಷೇಧಿಗಳಲ್ಲಾಗಿ ಬಿಟ್ಟನು. ಆಗ 
ಅಲ್ಲಾಹನು, *ಎಬ್‌ಲೀಸ್‌! ನಾನು ನನ್ನೆರಡೂ ಕೈಗಳಿಂದ ನಿರ್ಮಿಸಿದಂತಹವನ ಮುಂದೆಸ ಸಾಷ್ಟಾಂಗವೆರಗುವುದರಿಂದ 
ಯಾವ ವಸ್ತು ನಿನ್ನನ್ನು ತಡೆಯಿತು?" ನೀನು ಅಹಂಭಾವ ತೋರಿಸುವೆಯಾ? ಅಥವಾ ನೀನೇ ಉನ್ನತ 
ಮಟ್ಟದವರಲ್ಲಾಗಿರುವೆಯಾ9" ಎಂದು ಕೇಳಿದನು. ಅವನು ಹೀಗೆ ಉತ್ತರ ಸ “ನಾನು ಇವನಿಗಿಂತ ಶ್ರೇಷ್ಠನು, 
ನೀನು ನನ್ನನ್ನು ಅಗ್ನಿಯಿಂದ ಮತ್ತು ಇವನನ್ನು ್ನ ಮಣ್ಣಿನಿಂದ ಸೃ: ಸಷಿ ಹ್ಟಿಸಿರುವೆ. " ಆಗ (ಅಲ್ಲಾಹನು) "ಸರಿ, ಹಾಗಾದರೆ 
ಇಲ್ಲಿಂದ ತೊಲಗು, a ನೀನು ಧಕ್ಕರಿಸಲ್ಪಟ್ಟವನು. ತ ಬರ್ಣಾಯ್‌ ದಿನದ ವರೆಗೂ ನಿನ್ನ ಮೇಲೆ ನನ್ನ ಅಭಿಶಾಪವಿದೆ" 
ಎಂದನು. " ಆಗ ಅವನು, 'ಪ್ರಭೂ, ಹಾಗಿದ್ದರೆ ಈ ಜನರು ಪುನಃ ಎಬ್ಬಿಸಲ್ಪಡುವ ವರೆಗೆ ನನಗೆ ಕಾಲಾವಕಾಶ ಕೊಟ್ಟು 
ಬಿಡು" ಎಂದನು. ಆಗ ಅಲ್ಲಾಹ್‌, "ಸರಿ, ನನಗೆ ತಿಳಿದಿರುವಂತಹ ಆ ದಿನದ ವರೆಗೆ ನಿನಗೆ ಸಮಯಾವಕಾಶವಿದೆ” 


ಎಂದಾಗಿದೆ. ಅಂದರೆ ಅದಕ್ಕೆ ಇತರ ಪ್ರಾಣಿಗಳಂತೆ, ಉಣ್ಣೆ ತುಪ್ಪಳ, ರೋಮ ಅಥವಾ ರೆಕ್ಕೆ-ಪುಕ್ಕಗಳಿರಲಾರದು. 

61. ವಿವರಣೆಗೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌: ಸಂಪುಟ-2 ಅಲ್‌ಹಿಜ್ರ್‌: ಟಿ. 17-19, ಸಂಪುಟ-4 ಅಸ್ಸಜ್ಞಾ: ಟಿ. 16. 

62. ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌: ಸಂಪುಟ-1 ಅಲ್‌ ಬಕರ: ಟಿ. 45, ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.10 

63. ವಿವರಣೆಗೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌: ಸಂಪುಟ-1 ಅಲ್‌ ಬಕರ: ಟಿ. 17, ಅಲ್‌ಕಹ್ಯ್‌ ಟಿ. 48 

“64. ಈ ಪದಗಳನ್ನು ಮಾನವನ ಸೃಷ್ಟಿಯ ಶ್ರೇಷ್ಠತೆಗೆ ಆಧಾರವಾಗಿ ಪ್ರಯೋಗಿಸಲಾಗಿದೆ. ಒಬ್ಬ ಅರಸ ತನ್ನ ಸೇವಕರಿಂದ ಕೆಲಸ 
ಮಾಡಿಸುವುದು ಸಾಮಾನ್ಯ ವಿಷಯವಾಗಿರುತ್ತದೆ. ಆದರೆ ಆತ ತಾನೇ ಆ ಕೆಲಸ ಮಾಡುವುದು ಅವನ ಶ್ರೇಷ್ಠ ತೆಗೆ ಆಧಾರವಾಗಿದೆ. ನಾನು 
ನನ್ನ ಕೈಯಾರೆ ಉಂಟು ಮಾಡಿದವನ ಮುಂದೆ ಬಾಗಲು ನಿನ್ನನ್ನುತಡೆದದ್ದು ಎಂಬುದು ಅಲ್ಲಾಹನ Ea ಅರ್ಥ. 

"ಎರಡು ಕೈಗಳು' ಎಂಬುದರಲ್ಲಿ ಈ ಹೊಸ ಸ್ಥ ೃಷ್ಟಿಯಲ್ಲಿ ಅಲ್ಲಾಹನ ಸೃಷ್ಟಿವೈಭವದ ಎರಡು ಪ್ರಮುಖ ಅಂಶಗಳಿವೆಯೆಂಬುದರ 
ಕಡೆಗೆ ಸೂಚನೆಯಿದೆ. ಒಂದು, ಅವನಿಗೆ ಪ್ರಾಣಿಗಳಂತಹ ಶರೀರವನ್ನು ಕೊಡಲಾಗಿದ್ದು ಇದರಿಂದಾಗಿ ಅವನು ಪ್ರಾಣಿಗಳ 
ವರ್ಗಗಳಲ್ಲೊಂದಾಗಿರುವನು, ಎರಡನೆಯದಾಗಿ- ಅವನೊಳಗೆ ಇರಿಸಲಾಗಿರುವ ಆತ್ಮದಿಂದಾಗಿ ಅವನು ತನ್ನ ಗುಣ ವಿಶೇಷಗಳಲ್ಲಿ 
ಭೂಮಿಯ ಸೃಷ್ಟಿಗಳಿಗಿಂತ ಶ್ರೇಷ್ಠನೂ ಉತ್ತಮನೂ ಆಗಿಬಿಟ್ಟನು. 

65. ಅಂದರೆ ಆದಮ್‌ರ ಸೃಷ್ಟಿಯಾದ, ದೇವಚರರಿಗೆ ಅವರ ಮುಂದೆ ಬಾಗಲು ಆದೇಶವಾದ ಹಾಗೂ ಇಬ್ಲೀಸನು ಅಲ್ಲಾಹನ 
ಆಜ್ಞೋಲ್ಲಂಘನೆ ಮಾಡಿದ ಸ್ಥಾನದಿಂದ. 

:66. ಮೂಲದಲ್ಲಿ ೫ ಎಂಬ ಪದ ಬಳಕೆಯಾಗಿದೆ. "ಎಸೆಯಲ್ಪಟ್ಟ ಅಥವಾ "ಶೆಪಿಸಲ್ಪಟ್ಟ' ಎಂಬುದು ಅದರ ಶಬ್ದಾರ್ಥ. 
ನುಡಿಗಟ್ಟಿನಲ್ಲಿ ಈ ಪದಗಳನ್ನು ಗೌರವದ ಸ್ಥಾನದಿಂದ ಕೆಳಗೆಸೆಯಲಾದ ಮತ್ತು ಅವಮಾನಗೊಳಿಸಲಾದ ವ್ಯಕ್ತಿಗೆ ಪ್ರಯೋಗಿಸಲಾಗುತ್ತದೆ. 
ಅಲ್‌ ಅಆ್‌ರಾಫ್‌ನಲ್ಲಿಇದೇ ವಿಷಯವನ್ನು ಹೀಗೆ ಹೇಳಲಾಗಿದೆ. ಡಹ ಮಫ ಹಕ 'ತೊಲಗಿಲ್ಲಿಂದ, ನೀನು ನೀಚನಾಗಿರುವೆ.' 

67. ಪ್ರತಿಫಲ ದಿನದ ಬಳಿಕ ಅವನ ಮೇಲೆ ಶಾಪವಿರದು ಎಂದು ಇದರರ್ಥವಲ್ಲ ಅಲ್ಲಿಯವರೆಗಂತೂ ಅವನ ಆಜ್ಞೋಲ್ಲಂಘನೆಯ 
ಕಾರಣದಿಂದ ಶಾಪವಿರುವುದು. ಮಾತ್ರವಲ್ಲ ಆ ಬಳಿಕ ಆದಮರ ಸೃಷ್ಟಿಯ ದಿನದಿಂದ ಕಿಯಾಮತ್‌ನ ವರೆಗೆ ಅವನಿಂದಾದ ದುಷ್ಕೃತ್ಯಗಳ 
ಶಿಕ್ಷೆ ಅನುಭವಿಸುತ್ತಲಿರುವನು ಎಂದರ್ಥ. 


ಕಾಂಡ -23 


38. ಸಾದ್‌ 261 


೨೫೨5 


೨೨2 ಧ್‌ E54] ki Ssh Ue 12 

ಸಿ ೬/4 ESS ESE Joie 
ECS EE RS Lo 
ತ್ಲ ATS FLEA 
ಯಃ ಕಿಲಿ 


ಎಂದನು. ಆಗ ಅವನು, "ನಿನ್ನಪ್ರತಿಷ್ಠೆಯಾಣೆ, ನೀನು ಆರಿಸಿಕೊಂಡಿರುವ ದಾಸರನ್ನು ಬಿಟ್ಟು ಉಳಿದೆಲ್ಲರನ್ನು ನಾನು 
ಖಂಡಿತವಾಗಿಯೂ ದಾರಿಗೆಡಿಸಿ ಬಿಡುವೆನು' ಎಂದನು.” ಆಗ ಅಲ್ಲಾಹ್‌, "ನಾನು ನರಕವನ್ನು ನಿನ್ನಿಂದಲೂ* 
ನಿನ್ನನ್ನು ಅನುಸರಿಸುವ ಸಕಲ ಮಾನವರಿಂದಲೂ ತುಂಬಿಸಿ ಬಿಡುವೆನೆಂಬುದು ಸತ್ಯವಾಗಿದೆ ಮತ್ತು ನಾನು ಸತ್ಯವನ್ನೇ 
ಹೇಳುತ್ತೇನೆ" ಎಂದನು.” 

(86-88) (ಸಂದೇಶವಾಹಕರೇ) ಇವರೊಡನೆ ಹೇಳಿರಿ; "ನಾನು ಈ ಸತ್ಯಪ್ರಚಾರಕ್ಕಾಗಿ ನಿಮ್ಮಿಂದ 
ಯಾವ ಪ್ರತಿಫಲವನ್ನೂ ಕೇಳುವುದಿಲ್ಲ'' ನಾನು ಡಂಬಾಚಾರಿಗಳ ಪಾಲಿಗೆ ಸೇರಿದವನೂ ಅಲ್ವ” ಇದು ಸಕಲ 
ಲೋಕದವರಿಗಾಗಿ ಒಂದು-ಉಪದೇಶವಾಗಿರುತ್ತದೆ ಮತ್ತು ಸ್ವಲ್ಪವೇ ಕಾಲ ಕಳೆದಾಗ ನಿಮಗೆ ಇದರ ವಾಸ್ತವಿಕತೆಯು 
ತಾನಾಗಿಯೇ ತಿಳಿಯುವುದು. 


68. ನಿನ್ನ ನಿಷ್ಠದಾಸರನ್ನು ನಾನು ದಾರಿ ತಪ್ಪಿಸಲಾರೆ ಎಂದು ಇದರರ್ಥವಲ್ಲ ನಿನ್ನ ನಿಷ್ಠದಾಸರ ಮೇಲೆ ನನ್ನದೇನೂ ನಡೆಯದು 
ಎಂದರ್ಥ. 

69. “ನಿನ್ನೊಂದಿಗೆ” ಎಂಬ ಅಭಿಸಂಬೋಧನೆಯು ಕೇವಲ ಇಬ್ಬೀಸನೊಬ್ಬನಿಗಲ್ಲ ಇಡೀ ಶೈತಾನರ ಕೂಟದ ಕಡೆಗಿದೆ. ಅಂದರೆ 
ಇಬ್ಬೀಸ್‌ ಮತ್ತು ಅವನ ಇಡೀ ಕೂಟವು ಸೇರಿ ಮಾನವ ಕುಲವನ್ನು ತಪ್ಪು ದಾರಿಗೆಳೆಯುವುದರಲ್ಲಿತಲ್ಲೀನರಾಗಿದ್ದಾರೆ. 

70. ಈ ಇಡೀ ಕತೆಯು ಕುರೈಶ್‌ ಮುಖಂಡರ, “"ಈ ದಿಕ್ರ್‌ ಅವತೀರ್ಣಗೊಳ್ಳಲು ಈ ವ್ಯಕ್ತಿಯೊಬ್ಬನೇ ಸಿಕ್ಕಿದನೆ'' ಎಂಬ ಮಾತಿನ 
ಉತ್ತರವಾಗಿದೆ. ಅದರ ಒಂದು ಉತ್ತರವು 9 ಮತ್ತು 10ನೇ ಸೂಕ್ತದಲ್ಲಿ ನೀಡಲಾಗಿದೆ, ಅದು ಹೀಗಿದೆ- ""ಅಲ್ಲಾಹನ ಅನುಗ್ರಹಗಳ 
ಖಜಾನೆಗೆ ನೀವು ಒಡೆಯರೆ? ಭೂಮ್ಯಾಕಾಶಗಳ ಸಾಮ್ರಾಜ್ಯ ನಿಮ್ಮದ? ಪ್ರವಾದಿಯಾಗಿ ಯಾರನ್ನು ಮಾಡಬೇಕು, ಯಾರನ್ನು 
ಮಾಡಬಾರದು ಎಂದು ತೀರ್ಮಾನ ಮಾಡುವುದು ನೀವೊ?'' ನಿರಡನೆಯ ಉತ್ತರ ಹೀಗಿದೆ- ಮುಹಮ್ಮದ್‌ಸುರ ವಿರುದ್ಧ ಅಸೂಯೆ. 
ನಿಮ್ಮ : ದೊಡ್ಡತನದ ಪ್ರದರ್ಶನವೆಲ್ಲ ಆದಮ್‌ರ(ಅ ಏರುದ್ಧ ಇಬ್ಲೀಸನ ಅಸೂಯೆ |ಮತ್ತು ಗರ್ವಕ್ಕೆ ಸಮಾನವಾಗಿದೆ. ಯಾರನ್ನು 
ತನ್ನ ಪ್ರತಿನಿಧಿಯಾಗಿ ಮಾಡಬೇಕೆಂಬ ದೇವನ ಅಧಿಕಾರವನ್ನು ಅವನು ನಿರಾಕರಿಸಿದಂತೆಯೇ ನೀವೂ ನಿರಾಕರಿಸುತ್ತೀರಿ. ಅವನು. 
ಆದಮರ ಮುಂದೆ ಬಾಗಲು ನಿರಾಕರಿಸಿದನು. ನೀವು ಪ್ರವಾದಿಯವರ(ಸ) ಆಜ್ಞೆಯನ್ನು ಅಂಗೀಕರಿಸುವುದಿಲ್ಲ ಅವರೊಂದಿಗೆ ನಿಮ್ಮ 
ಹೋಲಿಕೆ ಇಲ್ಲಿಗೇ ಮುಗಿಯುವುದಿಲ್ಲ ನಿಮ್ಮ ದುರ್ಗತಿಯೂ ಅವನಂತೆಯೇ ಆಗುಪುದು. ಅಂದರೆ ಈ ಲೋಕದಲ್ಲಿ. ದೇವನ್ನ ಶಾಪ, 
ಪರಲೋಕದಲ್ಲಿನರಕಾಗ್ತಿ. 

ಇದರೊಂದಿಗೆ ಇನ್ನೂ ಎರಡು ವಿಷಯಗಳನ್ನು ಈ ಕಥೆಯಲ್ಲಿ ಮನವರಿಕೆ ಮಾಡಿಕೊಡಲಾಗಿದೆ. (1) ಇಲ್ಲಿ ಅಲ್ಲಾಹನ 
ಆಜ್ಞೋಲ್ಲಂಘನೆ ಮಾಡುತ್ತಿರುವ ಯಾರೇ ಆದರೂ, ಅವನು ವಾಸ್ತವದಲ್ಲಿ ಆರಂಭದಲ್ಲೇ ಮಾನವ ಕುಲವನ್ನು ದಾರಿ ತಪ್ಪಿಸುವೆನೆಂದು 
ಪ್ರತಿಜ್ಞೆಗ್ಸೆದಿದ್ದ ಇಬ್ಬೀಸನ ಉರುಳಿಗೆ ಸಿಲುಕಿರುತ್ತಾನೆ. (2) ಅಹಂಕಾರದಿಂದ ಅಲ್ಲಾಹನ ಆಜ್ಞೋಲಂಘನೆ ಮಾಡುವ ಮತ್ತು ಅದಕ್ಕೇ 
ಅಂಟಿಕೊಂಡಿರುವ ದಾಸನು ಅವನ ದೃಷ್ಟಿಯಲ್ಲಿ ಅತ್ಯಂತ ನಿಕೃಷ್ಟನಾಗಿದ್ದಾನೆ. ಅಂತಹವನಿಗೆ ಅವನಲ್ಲಿ ಬ್ಲಿಕ್ಚಮೆಯೇ ಇಲ್ಲ 

11. ಅಂದರೆ ನಾನೋರ್ವ ನಿರ್ಜರ. ನನ್ನ ಸ್ವಾರ್ಥ ಲಾಭಕ್ಕಾಗಿ ಈ ಸಂದೇಶ ಪ್ರಚಾರ ಕಾರ್ಯ ಮಾಡುತ್ತಿಲ್ಲ 

72. ಅಂದರೆ ನಾನು ನನ್ನ ದೊಡ್ಡಸ್ತಿಕೆಯನ್ನು ಮೆರೆಯಲು ಸುಳ್ಳುವಾದಗಳನ್ನು ಹೂಡುವವನಲ್ಲ ನಾನಲ್ಲದ್ದನ್ನು ಹೇಳಿ 
ಕೊಳ್ಳುವವನೂ ನಾನಲ್ಲ ಈ ಮಾತನ್ನು ಸತ್ಯನಿಷೇಧಿಗಳಿಗೆ ಮಾಹಿತಿಗಾಗಿ ಪ್ರವಾದಿಯವರಿಂದ ಹೇಳಿಸಿದ್ದಲ್ಲ ಅದರ ಹಿಂದೆ ಪ್ರವಾದಿತ್ತಕ್ಕೆ 
ಮುಂಚಿನ 40 ವರ್ಷಗಳ ಪೂರ್ತಿ ಜೀವನವೇ ಸಾಕ್ಷಿಯಾಗಿದೆ. ಮುಹಮ್ಮದ್‌(ಸು ಓರ್ವ ಶಕ್ಕನಲ್ಲವೆಂದು ಮಕ್ಕಾದ ಆ ಬಾಲವೃದ್ಧರೆಲ್ಲರೂ 
ಅರಿತಿದ್ದರು. ಅವರೇನೋ ಆಗ ಬಯಸಿದ್ದಾರೆ, ದೊಡ್ಡವನಾಗಿ ಮೆರೆಯ ಬಯಸಿದ್ದಾರೆಂದು? ಸಂದೇಹ ಪಡಬಲ್ಲಂತಹ ಯಾವ ಮಾತನ್ನೂ 
ಇಡೀ ಜನಾಂಗದಲ್ಲಿ ಯಾರೂ ಅವರ ಬಾಯಿಂದ ಕೇಳಿಲ್ಲ 

73. ಅಂದರೆ ನಿಮ್ಮಲ್ಲಿಬದುಕಿರುವವರು ಕೆಲವೇ ವರ್ಷಗಳಲ್ಲಿ ನನ್ನ: ಮಾತು ಸಾಕ್ಷಾತ್ಕಾರಗೊಂಡಿರುವುದನ್ನು ಕಣ್ಣಾರೆ ಕಾಣುವರು. 
ಇನ್ನು ಮರಣ ಹೊಂದುವವರಾದರೋ ಮರಣದ ದ್ವಾರವನ್ನು: ಹಾದು ಹೋಗುವಾಗಲೇ: ನಾನು ಹೇಳುತ್ತಿರುವುದು ವಾಸ್ತವವಾಗಿತ್ತೆಂದು 
ತಿಳಿದುಕೊಳ್ಳುವರು. 


SSS 
— ಪೂಂಾೂ 


ಕಾಂಡ -23 


| 
ಹೆಸರು '.. 


ಈ ಅಧ್ಯಾಯದ ಹೆಸರನ್ನು 1553 44)! | 71ನೇ ಮತ್ತು! 534 | 73ನೇ ಸೂಕ್ತಗಳಿಂದ ಆಯ್ದುಕೊಳ್ಳಲಾಗಿದೆ. 
'ರುುಮರ್‌' ಎಂಬ ಹೆಸರು ಬಾದಿಕುವ ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ 

ಸಯ 535 ಎಂಬ 10ನೇ ಸೂಕ್ತದಿಂದ ಸೂಚನೆ ಸಿಗುವಂತೆ, ಇದು ಅಬಿಸೀನಿಯಇಥಿಯೋಪಿಯಾಕ್ಕೆ 
ಹಿಜಿರಕ್ಕಿಂತ ಮುಂಚೆ ಅವತೀರ್ಣಗೊಂಡಿತು. ಕೆಲವು ವರದಿಗಳ ಪ್ರಕಾರ, ಈ ಸೂಕ್ತವು ಹಿಜಿರ: ಹೋಗುವ ಸಂಕಲ್ಪ ಮಾಡಿದ್ದ 
ಜಲ್‌ಫರ್‌ ಬಿನ್‌ ಅಬೀತಾಲಿಬ್‌ ಮತ್ತು ಅವರ ಸಂಗಾತಿಗಳ ಕುರಿತು ಅವತೀರ್ಣಗೊಂಡಿತೆಂದು ಸ್ಪಷ್ಟವಾಗುತ್ತದೆ. 

(ರೂಹುಲ್‌ ಮಲನಿ ಸ ಸಂ. 23 ಪು. 226) 
ಚರ್ಚಾ ವಿಷಯ - 

ಈ ಇಡೀ ಅಧ್ಯಾಯವು ಅಬಿಸೀನಿಯದ ಹಿಜಿರಕ್ಕಿಂತ ಸ್ವಲ್ಪ ಮುಂಚೆ ಮಕ್ಕಾದ ಅಕ್ರಮ-ದೌರ್ಜನ್ಯದ ಹಾಗೂ 
ವೈರ-ವಿದ್ವೇಷದ ವಾತಾವರಣದಲ್ಲಿನೀಡಲಾದ ಅತ್ಯಂತ ಪರಿಣಾಮಕಾರಿ ಉಪನ್ಯಾಸವಾಗಿದೆ. ಇದೊಂದು ಪ್ರವಚನ ವಾಗಿದ್ದು 
ಕುಠೈಶ್‌ ಸತ್ಯನಿಷೇಧಿಗಳೇ ಇದರ ಮುಖ್ಯ ಅಭಿಸಂಬೋಧಿತರಾಗಿದ್ದಾರೆ. ಅಲ್ಲಲ್ಲಿ ವಿಶ್ವಾಸಿಗಳೊಂದಿಗೂ ಅಭಿಸಂಬೋಧನೆ 
ಯಿದೆ. ಇದರಲ್ಲಿ ಪ್ರವಾದಿಸುಯವರ ಸಂದೇಶದ ನೈಜ ಉದ್ದೇಶವನ್ನು ತಿಳಿಸಲಾಗಿದೆ. ಆದು, ಮಾನವ ಅಲ್ಲಾಹನ 
ದಾಸ್ಯ- ಆರಾಧನೆಯನ್ನು ಸ್ವೀಕರಿಸಬೇಕು, ಇತರ ಯಾರದೇ 'ಆರಾಧನೆ- ಅನುಕರಣೆಯಿಂದ ದೇವೋಪಾಸ ನೆಯನ್ನು 
ಕಲುಷಿತಗೊಳಿಸಬಾರದು 'ಓಂದಾಗಿದೆ. ಈ ಮೂಲಭೂತ ವಿಷಯವನ್ನು ವಿವಿಧ ರೀತಿಯಲ್ಲಿ ಪದೇ ಪದೇ ಮುಂದಿಡುತ್ತಾ. 
ಅತ್ಯಂತ ಪ್ರಬಲವಾಗಿ ತೌಹೀದ್‌ನ ಸತ್ಯತೆ ಹಾಗೂ ಅದನ್ನು ಒಪ್ಪಿಕೊಳ್ಳುವುದರ ಸತ್ಟ್ಚರಿಣಾಮ ಹಾಗೂ ಶಿರ್ಕ್‌ನ ಶಪ್ಪು ಮತ್ತು 
ಅದಕ್ಕೆ ಅಂಟಿಕೊಳ್ಳುವುದರ ದುಷ್ಪರಿಣಾಮಗಳನ್ನು ಸ್ಪಷ್ಟಪಡಿಸಲಾಗಿದೆ. ಅದೇ ರೀತಿ ಜನರಿಗೆ ತಪ್ಪು ನೀತಿಯನ್ನು ಕೈಬಿಟ್ಟು 
ತಮ್ಮ ಪ್ರಭುವಿನ ಕರುಣೆಯತ್ತ ತಿರುಗಲು ಕರೆ ನೀಡಲಾಗಿದೆ. ಇದೇ ಸರಣಿಯಲ್ಲಿ ಅಲ್ಲಾಹನ ದಾಸ್ಕಾ ಿರಾಧನೆ ಮಾಡಲು 
ಒಂದು ಪ್ರದೇಶವು ಸಂಕೀರ್ಣವಾದರೆ, ನಿಮ್ಮ ಧರ್ಮವನ್ನು ರಕ್ಷಿಸಲಿಕ್ಕಾಗಿ ಬೇರೆಲ್ಲಿಗಾದರೂ ಹೋಗಿರಿ, "ಅಲ್ಲಾಹನ ಭೂಮಿ 
ಬಹಳ; ವಿಶಾಲವಾಗಿದೆ, ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲವನ್ನು ಅವನು ನೀಡುವನು ಎಂದು ಏಶ್ವಾಸಿಗಳಿಗೆ ಆದೇಶಿಸಲಾಗಿದೆ. 
ಇನ್ನೊಂದೆಡೆ, ಈ ಸತ್ಯನಿಷೇಧಿಗಳ ಅಕ್ರಮ. ದೌರ್ಜನ್ಯ ಗಳು ನಿಮ್ಮನ್ನೆಂದೂ ಸತ್ಯಮಾರ್ಗದಿಂದ 'ತಪ್ಪಿಸಲಾರದು ಎಂಬ ಬಗ್ಗೆ 
ಅಬೆರು ನಿರಾಶರಾಗುವಂತೆ ಮಾಡಿರಿ ಎಂದು ಪ್ರವಾದಿವರ್ಯರೊಂದಿಗೆ ಹೇಳಲಾಗಿದೆ. ಜೊತೆಗೆ ನೀವು ನನ್ನ ಮಾರ್ಗಕ್ಕೆ 
ತಡೆಯೊಡ್ಡಲಿಕ್ಕಾಗಿ ಏನು ಮಾಡಬಯಸುತ್ತೀರೋ ಅದನ್ನು ಮಾಡಿರಿ, ನಾನಂತೂ ನನ್ನ ಕೆಲಸವನ್ನು ಮುಂದುವಂಸುತ್ತಲೇ 
ಇರುವೆನು » ಎಂದು ಸ್ಪಷ್ಟವಾಗಿ ಹೇಳುವಂತೆ ಆದೇಶಿಸಲಾಗಿದೆ. 


ಕಾಂಡ -23 


ಳೆ 2420 


ಓತಿ ಹ ಚ... ಕ ರಿ 
ಚೂಪು ಮೂಟೆಯ ಮಟ 1 
39. ಅರಖ್ದುಮರ್‌ 
(ಅವತೀರ್ಣ ಮಕ್ಕಾದಲ್ಲಿ) , 
ಸೂಕ್ತಗಳು-75 ಕ ರುಕೂಟ್‌ಗಳು-8 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(1) ಈ ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ ಕಡೆಯಿಂದಾಗಿರುತ್ತದೆ.' 
(2-3)(ಸಂದೇಶವಾಹಕರೇ) ಈ ಗ್ರಂಥವನ್ನುನಾವು ನಿಮ್ಮಕಡೆಗೆ ಪರಮ ಸತ್ಯವಾಗಿ ಅವತೀರ್ಣಗೊಳಿಸಿರುತ್ತೇವೆ.? 
ಆದುದರಿಂದ ನೀವು ಧರ್ಮವನ್ನು ಅಲ್ಲಾಹನಿಗಾಗಿಯೇ ಮೂಸಲಿರಿಸುತ್ತ ಅವನ ದಾಸ್ಯವನ್ನೇ ಮಾಡಿರಿ" 


1. ಇದು ಈ ಅಧ್ಯಾಯದ ಸಂಕ್ಷಿಪ್ಪ ಮುನ್ನುಡಿ. ಸತ್ಯನಿಷೇಧಿಗಳ ಮಾತಿನಂತೆ ಇದು ಮುಹಮ್ಮದ್‌(ಸ) ಅವರ ಮಾತುಗಳಲ್ಲ 
ಇದು ಅಲ್ಲಾಹನ ನುಡಿಯಾಗಿದ್ದುಇದನ್ನು ಆತನೇ ಅವತೀರ್ಣಗೊಳಿಸಿದ್ದಾನೆ ಎಂದು ಹೇಳುವುದಷ್ಟೆ ಇಲ್ಲಿಸಾಕು ಮಾಡಲಾಗಿದೆ. ಜೊತೆಗೆ 
ಅಲ್ಲಾಹನ ಎರಡು ವಿಶೇಷ ಗುಣಗಳನ್ನು ಪ್ರಸ್ತಾಪಿಸಿ, ಈ ವಾಣಿಯನ್ನು ಸಾಮಾನ್ಯ ಎಷಯವೆಂದು ಪರಿಗಣಿಸದೆ ಅದರ ಮಹತ್ವವನ್ನು 
ಅರಿಯಬೇಕೆಂದು ಶ್ರೋತೃಗಳಿಗೆ ಎಚ್ಚರಿಸಲಾಗಿದೆ. ಒಂದನೆಯದು, ಇದನ್ನು ಅವತೀರ್ಣ ಗೊಳಿಸಿದವನು ಪ್ರಬಲನಾಗಿದ್ದಾನೆ... 
ಅವನ ಇಚ್ಛೆ ಮತ್ತು ತೀರ್ಮಾನವನ್ನು ಕಾರ್ಯಗತಗೊಳಿಸುವುದರಿಂದ ಯಾವ ಶಕ್ತಿಯೂ ತಡೆಯಲಾರದು ಮತ್ತು ಅವನ-ವಿರುದ್ಧ 
ಪ್ರತಿಭಟಿಸುವ ಧೈರ್ಯವೂ ಯಾರಿಗು ಇರಲಾರದು. ಎರಡನೆಯದು, ಅವನು ,ಯುಕ್ತಿವಂತನಾಗಿದ್ದಾನೆ. ಈ ಗ್ರಂಥದಲ್ಲಿ ಅವನು 
ನೀಡುತ್ತಿರುವ ಆದೇಶಗಳು ಪೂರ್ಣಜಾಣ್ಮೆಯಿಂದ ಕೂಡಿವೆ. ಅದರಿಂದ ತಿಳಿಗೇಡಿ ಮತ್ತು ಬುದ್ಧಿಟೀನನು. ಮಾತ್ರ ವಮುಕಾಗಬಟ್ಟ 
(ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4: ಅಸ್ಲಜ್‌ದ ಟಿ.1) ತ 

2. ಅಂದರೆ ಇದು. ಸಂಪೂರ್ಣ ಸತ್ಯವಾಗಿದ್ದು _ಮಿಥ್ಯದ ಲವಲೇಶವೂ ಇದರಲ್ಲಿಲ್ಲ 

3. ಇದು ಇಸ್ಲಾಮೀ ಸಂದೇಶ ಪ್ರಚಾರದ ಮೂಲೋದ್ವೇಶವನ್ನು ಏವರಿಸಿರುವ ಪ್ರಮುಖ ಸೂಕ್ತವಾಗಿದೆ. ಇದನ್ನು ಕಡೆಗಣಿಸಿ 
ಮುಂದುವರಿಯದೆ, ಇದರ ಅರ್ಥ- ತಾಶ್ಟರ್ಯವನ್ನು ಚೆನ್ನಾಗಿ "ಗ್ರಹಿಸಲು ಪ್ರಯತ್ನಿಸಬೇಕು. ಇದರಲ್ಲಿ ಎರಡು ಮೂಲ ಅಂಶಗಳಿವೆ. 
ಅದನ್ನುತಿಳಿಯದಿದ್ದರೆ ಸೂಕ್ತದ ತಾತ್ವರ್ಯವನ್ನು; ಗ್ರಹಿಸಲು ಸ ಸಾಧ್ಯವಿಲ್ಲ ಅಲ್ಲಾಹನ "ಇಬಾದತ್‌' ಮಾಡಬೇಕೆಂಬ ಬೇಡಿಕೆ ಒಂದಾಗಿದ್ದರೆ, 

ಇನ್ನೊಂದು, ಧರ್ಮವನ್ನು ಅಲ್ಲಾಹನಿಗಾಗಿ ಮಾತ್ರ ಮೀಸಲಿರಿಸಬೇಕೆಂದಾಗಿದೆ. . | 

ಇಬಾದತ್‌ನ ಮೂಲಪದ "ಅಬ್ದ್‌' ಆಗಿದೆ. ಅರಬಿಯಲ್ಲಿ ಈ ಪದವನ್ನು (ಸ್ವತಂತ್ರ ನಿಗೆ ವಿರುದ್ಧವಾಗಿ "ಗುಲಾಮ' ಮತ್ತು 

"ಅಧೀನ'ನಿಗೆ ಬಳಸಲಾಗುತ್ತದೆ. ಅದರ ಪ್ರಕಾರ ಇಬಾದಶ್‌ನಿಂದ ಎರಡು ಅರ್ಥಗಳು ಹೊರಡುತ್ತವೆ. "ಒಂದನೆಯದು, ಆರಾಧನೆ 
ಮತ್ತು ಉಪಾಸನೆ, "ಲಿಸಾನುಲ್‌ ಅರಬ್‌' ಅರಬಿ ನಿಘಂಟಿನಲ್ಲಿ ಹೀಗಿದೆ- Sh: ಖಡ) 48: ಖಗ೬5 ಎರಡನೆಯದು, 
ವಿನಯದೊಂದಿಗೆ ಅನುಸರಣೆ, ನಿಷ್ಠಳಂಕ ವಿಧೇಯತೆ ಲಿಸಾನುಲ್‌ ಅರಬ್‌ನಲ್ಲಿ ಹೀಗಿದೆ. 

Lp 83) Ae yg Sd tp IS 3 pad ಹಟ ಚ್ಚ ಚ ್ರ ್ಕಿ ಸತಿಯ! 
ಹಜಜ gm aot: © UD As ಬ್ಲ ( ಹಕ ಆಜ ಜ್‌ 


ದು ಜಿ ಯು ಸಹ ಸತ ಸಹ ಬಟ್ಟಿ 


ಕಾಂಡ - 23 1 


| 


264 ತಫ್ಪೀಮುಲ್‌ ಕುರ್‌ಆನ್‌ 


ಸಿ ತ ಶಿಶ್ನ 3 ಖಿ ೨ ಕೃ ದಪ ಭತಿ ೨7ಸಿ 1 
MONS ಕಹಿ BER MD MLS 
ಎಚ್ಚರಿಕೆ! ಜ್‌ ನಿಷ್ಕಳಂಕವಾಗಿ ಕೇವಲ ಅಲ್ಲಾಹನ ಹಕ್ಕಾಗಿದೆ." ಇನ್ನು ಅವನ ಹ ಇತರರನ್ನು 
ರಕ್ಷಕ ಮಿತ್ರರಾಗಿ ಜಡ ವಿಷಯ "ಅವರು ನಮ್ಮನ್ನು ಅಲ್ಲಾಹನಿಗೆ ನಿಕಟ ಗೊಳಿಸಲಿಕ್ಕಾಗಿ ಮಾತ್ರ ನಾವು. 
ಅವರ ಆರಾಧನೆ ಮಾಡುತ್ತೇವೆ (ಎಂದು ಅವರು ವಾದಿಸುತ್ತಾರೆ.) ಖಂಡಿತವಾಗಿಯೂ ಅಲ್ಲಾಹನು ಅವರು ಭಿನ್ನತೆ 


ರ್‌ ಸಾವನ್‌ ಷಾ 
ಅವನ ಆಜ್ಞೆಗಳನ್ನು ನಿಶ್ಶರ್ಥವಾಗಿ ಅನುಸರಿಸುವುದು ಮತ್ತು ಅವನ ಕಾನೂನುಗಳನ್ನು ನಿಷ್ಕಳಂಕವಾಗಿ ಪಾಲಿಸುವುದು ಮತ್ತು ಅವನ 
ವಿಧಿ-ನಿಷೇಧಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದೂ ಆಗಿದೆ. "ದೀನ್‌'(ಧರ್ಮ) ಎಂಬ ಪದಕ್ಕೆ ಅರಬಿಯಲ್ಲಿಅನೇಕ ಅರ್ಥಗಳಿವೆ. 

ಒಂದು- ಅಧಿಕಾರ, ಪ್ರಾಬಲ್ಯ, ಒಡೆತನ, ರಾಜಕೀಯ ಆಡಳಿತ ಮತ್ತು ಇತರರ ಮೇಲೆ ಆಜ್ಞೆ, ಜಾರಿಗೊಳಿಸುವುದು. 
ಲಿಸಾನುಲ್‌ ಅರಬ್‌ನಲ್ಲಿ ಹೀಗಿದೆ, 


ಆ ಟ್‌ ಚ drs AD PES pela! slo 2 5 ಆಜ 0 
sci ಎವ ಗ ಪ ಲ ಲ್ಳ್ಮ್‌ೌಲ್ಮ್ಮ್ಮ್ಮ್‌್‌ಾಾಾಹಾಬೂ 
ವ ಗಜ ಪ ಬ HS bo sl gag gd Aly Cds 
ಎರಡು- ಅನುಸರಣೆ, ವಿಧೇಯತೆ, ಗುಲಾಮತನ. ಲಿಸಾನುಲ್‌ ಅರಬ್‌ನಲ್ಲಿ ಹೀಗಿದೆ, 
Wp A Cod! ಲ ಚ ಪಟ್ಟ್‌ ಖಯ saab! 51 ಬೆ Cy ಜಟ: ಪ 
ಆಟಿ po ಉೂಟೊ! ಟಿ ಟಿಸಿ 01, pl dey ವ್ಯಾಪಿ Se ಕಟ) ಕಯಯ 51 pe ಳೆ ೦ 
ವಿಜ್‌! ಕಿ ಆ! ಸರೂ rb eS ಧ್ರ! ಕಸು ಸಿದೆ ಕಟಿ Ye 
ಮೂರು- ಮಾನವ ಅನುಸರಿಸುವಂತಹ ಕರ್ಮ ರೀತಿ. ಲಿಸಾನುಲ್‌ ಅರಬ್‌ನಲ್ಲಿ ಹೀಗಿದೆ, 
SB ಬ್‌ ಪ್ರ 50ಸಿ ಬ) Jib ೦001) sad ಒಟ! 

ಈ ಮೂರೂ ಅರ್ಥಗಳನ್ನು ಮುಂದಿಟ್ಟು ನೋಡಿದರೆ, ದೀನ್‌ ಎಂದರೆ ಒಬ್ಬನ ಮೇಲ್ಮೆಯನ್ನು ಒಪ್ಪಿಕೊಂಡು ಅನುಸರಿಸುವ 
ಕರ್ಮರೀತಿಯೆಂದು ಈ ಸೂಕ್ತದಿಂದ ಅರ್ಥವಾಗುತ್ತದೆ. ಧರ್ಮವನ್ನು ಅಲ್ಲಾಹನಿಗಾಗಿ ಮೀಸಲಿರಿಸಿ ಅವನ ದಾಸ್ಯ ಕೈಗೊಳ್ಳುವುದೆಂಬರೆ, 
ಮಾನವನು ಅಲ್ಲಾಹನ ದಾಸ್ಯದೊಂದಿಗೆ ಬೇರೆ ಯಾರ ದಾಸ್ಯ ವನ್ನೂ ಕೈಗೊಳ್ಳಬಾರದೆಂದು ಮಾತ್ರವಲ್ಲ ಆರಾಧನೆ ಅವನಿಗೆ 
ಮಾತ್ರವಾಗಿರಬೇಕು. ಅವನದೇ ಮಾರ್ಗದರ್ಶನವನ್ನು ಅನುಸರಿಸಬೇಕು ಮತ್ತು ಅವನದೇ ಆಜ್ಯ; ಆದೇಶಗಳನ್ನು ಪಾಲಿಸಬೇಕು 
ಎಂದಾಗುತ್ತದೆ. 

4. ಇದು ಪ್ರಸ್ತುತ ಬೇಡಿಕೆಗೆ ಪುರಾವೆಯಾದ ವಾಸ್ತವಿಕತೆಯಾಗಿದೆ. ಧರ್ಮವನ್ನು ಅಲ್ಲಾಹನಿಗಾಗಿ ಮೀಸಲಿರಿಸಿ ನೀವು ಅವನ 
ದಾಸ್ಯ ಕೈಗೊಳ್ಳಬೇಕು. ಏಕೆಂದರೆ ಶುದ್ಧ ಮತ್ತು ನಿಷ್ಕಳಂಕ ಅನುಸರಣೆ ಮತ್ತು ದಾಸ್ಯತನವು ಅಲ್ಲಾಹನ ಹಕ್ಕಾಗಿದೆ. ಇನ್ನೊಂದರ್ಥದಲ್ಲಿ 
ದಾಸ್ಯಕ್ಕೆ 'ಅರ್ಹನು ಅಲ್ಲಾಹನು ಮಾತ್ರ ಆಗಿದ್ದಾನೆ. ಅವನ ಹೊರತು ಪೂಜಿಸಲು, ಆಜ್ಞೆ ಆದೇಶಗಳನ್ನು ಪಾಲಿಸ ಲು ಯಾರೂ ಇಲ್ಲವೇ 
ಇಲ್ಲ ಯಾರಾದರೂ ಅಲ್ಲಾಹನ ಹೊರತು ಬೇರೆ ಯಾರದಾದರೂ ದಾಸ್ಯ ಸ್ವೀಕರಿಸುವುದಾದರೆ ಅವನು ತಪ್ಪು ಮಾಡುತ್ತಾನೆ. ಅದೇ 
ರೀತಿ ಅವನ ದಾಸ್ಯದೊಂದಿಗೆ ಇತರರನ್ನೂ ದಾಸ್ಯದಲ್ಲಿ ಸೇರಿಸಿಕೊಂಡರೆ ಅದು ಕೂಡಾ ವಾಸ್ತವ ವಿರುದ್ಧವಾಗಿದೆ. ಈ ಸೂಕ್ತದ ಅತ್ಯುತ್ತಮ 
ವ್ಯಾಖ್ಯಾನ ಇಬ್ನು ಮರ್ದೂಯರು ಯಯೀದುರ್ರಕಾಶೀಯವರಿಂದ ಉಲ್ಲೇಖಿಸಿದ ಪ್ರವಾದಿ ವಚನವಾಗಿದೆ. ಅವರು ಹೇಳುತ್ತಾರೆ- 
ಒಬ್ಬನು ಪ್ರವಾದಿ(ಸ) ಅವರೊಡನೆ, ನಾವು ಹೆಸರು ಗಳಿಸಲಿಕ್ಕಾಗಿ ಹಣ ಖರ್ಚು ಮಾಡುತ್ತೇವೆ. ನಮಗೆ ಅದಕ್ಕೆ ಪುಣ್ಯ ಸಿಗುವುದೇ ಎಂದು 
ಕೇಳಿದನು. ಪ್ರವಾದಿ(ಸ) ಇಲ್ಲವೆಂದು ಉತ್ತರಿಸಿದರು. ಅವನು ಕೇಳಿದನು- ಅಲ್ಲಾಹನಿಂದ ಪುಣ್ಯ ಮತ್ತು ಲೋಕದಲ್ಲಿ ಹೆಸರುಗಳಿಕೆ- 
ಎರಡೂ ಉದ್ದೇಶವಿದ್ದರೆ! ಪ್ರವಾದಿಸು ಹೇಳಿದರು- ಖಯ ೪ ಹಿ ಜಟ ರಿ «ತನಗಾಗಿ ಮಾತ್ರವಲ್ಲದ ಯಾವ 
ಕರ್ಮವನ್ನೂ ಅಲ್ಲಾಹನು ಸ್ವೀಕರಿಸಲಾರ'', 

5. ಮಕ್ಕಾದ ಸತ್ಯನಿಷೇಧಿಗಳು, ಅದೇ ರೀತಿ ಲೋಕದ ಎಲ್ಲ! ಬಹುದೇವವಿಶ್ಚಾಸಿಗಳೂ ಹೇಳುವುದು- ನಾವು ಇತರರನ್ನು, ಅವರು 
ಸೃಷ್ಟಿರ್ತರೆಂದು. ಭಾವಿಸಿ ಆರಾಧಿಸುವುದಿಲ್ಲ, ಸೃಷ್ಟಿಕರ್ತ ಅಲ್ಲಾಹನೊಬ್ಬನೆ. ಅವನನ್ನು ಮಾತ್ರ ಪೂಜಾರ್ಹವೆಂದು ಭಾವಿಸುತ್ತೇವೆ. 
ಆದರೆ ಅವನ ಆಸ್ಥಾನಕ್ಕೆ ನಾವು ತಲಪ್ರಸುಯು ಸಾಧ್ಯವೆ! ಅವನ ಸಾ ಸ್ಥಾನವು ಬಹಳ. ಉನ್ನತವಾಗಿದೆ. ಆದ್ಧರಿಂದ ನಾವು ಗತಿಸಿ 
ಹೋದ ಮಹಾತ್ಮರನ್ನು ನಮ್ಮ ಪ್ರಾರ್ಥನೆಗಳು ಮತ್ತು ಮೊರೆಗಳನ್ನು ಅಲ್ಲಾಹನ ಬಳಿಗೆ ತಲುಪಿಸುವ ಮಧ್ಯ ವರ್ತಿಗಳನ್ನಾಗಿ ಮಾಡುತ್ತೇವೆ. 


ಕಾಂಡ -23 


39. ಅರು್ದುಮರ್‌ | 265 


ಭಗ. SSG dl BSE pa > GUS 
2೨ FSI oh Gl ಜಿಷಿ ಬಟ 


ತೋರಿದ ಎಲ್ಲವಿಷಯಗಳ ತೀರ್ಮಾನ ಮಾಡಿ ಬಿಡುವನು." ಸುಳಗಾರನೂ ಸತ್ಯನಿಷೇಧಿಯೂ ಆಗಿರುವಂಥವನಿಗೆ 
ಅಲ್ಲಾಹನು ಸನ್ಮಾರ್ಗದರ್ಶನವೀಯುವುದಿಲ್ಲ? 
(4-6) ಅಲ್ಲಾಹನು ಯಾರನ್ನಾದರೂ ಪುತ್ರನಾಗಿ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದರೆ, ತನ್ನ ಸೃಷ್ಟಿಯಲ್ಲಿ 


ಕ 


ತಾನಿಚ್ಛಿಸಿದವರನ್ನು ಪುನೀತನಾಗಿ ಮಾಡಿಕೊಳ್ಳುತ್ತಿದ್ದನು. ್ಶ ಅವನು ಪತ್ರ ನನ್ನಿರಿಸಿಕೊಳ್ಳುವುದರಿಂದ) ಪರಿಶುದ್ಧ 
ನಾಗಿರುತ್ತಾನೆ. ಅವನು ಅಲ್ಲಾಹ್‌, ಏಕ್ಕೆಕನು ಮತ್ತು ಎಲ್ಲರ ಮೇಲೆ ಪ್ರಾಬಲ್ಯ ಪುಳ್ಳವನು. 8 ಅವನು ಭೂಮಿ ಆಕಾಶಗಳನ್ನು 


6. ಐಕ್ಕವು ತೌಹೀದ್‌ನಿಂದ ಮಾತ್ರ ಸಾಧ್ಯ. ಬಹುದೇವತ್ನದಿಂದ ಯಾವುದೇ ಐಕ್ಯ ಸಾಧ್ಯವಿಲ್ಲವೆಂಬುದನ್ನು ಗಮನಿಸಬೇಕು. 
ಅಲ್ಲಾಹನ ಬಳಿಗೆ ತಲುಪುವವರು ಯಾರು ಎಂಬ ಬಗ್ಗೆ ಲೋಕದ ಬಹುದೇವವಿಶ್ವಾಹಿಗಳಲ್ಲಿ ಎಂದೂ ಒಮ್ಮತವುಂಟಾಗಿಲ್ಲ 
ಕೆಲವು ದೇವಿ-ದೇವತೆಗಳು ಅವನಿಗೆ ಮಧ್ಯವರ್ಶಿಗಳಾಗಿದ್ದಾರೆಂದು ಕೆಲವರು ಭಾವಿಸಿದರೆ, ಇನ್ನು ಕೆಲವರು ಸೂರ್ಯ, ಚಂದ್ರ, 
ಗ್ರಹ-ನಕ್ಷತ್ರಗಳನ್ನುಮಧ್ಯವರ್ತಿಗಳೆಂದು ತಿಳಿದುಕೊಂಡಿದ್ದಾರೆ. ಅದರಲ್ಲೂಅಲ್ಲಾಹನ ಬಳಿಗೆ ತಲುಪುವ ಮಧ್ಯವರ್ತಿಗಳಲ್ಲಿಯಾರ ಸ್‌ ಸ್ಥಾನ 
ಮೇಲು ಎಂಬ ಬಗೆಗೆ ಒಮ್ಮಶಾಭಿಪ್ರಾಯವಿಲ್ಲ ಮತ್ತೆ ಕೆಲವರ ಪ್ರಕಾರ, ಮರಣ ಹೊಂದಿದ ಮಹಾತ್ಮರು ಮಧ್ಯವರ್ಶಿಗಳಾಗಿದ್ದಾರೆ. 
ಆದರೆ ಅದರಲ್ಲೂ ಅನೇಕ ಬಿನ್ನಾಭಿಪ್ರಾಯಗಳಿವೆ. ಒಬ್ಬನು ಓರ್ವ ಮಹಾತ್ಮನನ್ನು ಅಂಗೀಕರಿಸಿದರೆ ಇನ್ನೊಬ್ಬನು ಬೇರೊಬ್ಬನನ್ನು 
ಆಂಗೀಕರಿಸುತ್ತಾನೆ. ಇದಕ್ಕೆಲ್ಲಾ ಊಹೆಯೇ ಕಾರಣ ಹೊರತು ಅದು ಜ್ಞಾವಾಧಾರಿತವಾಗಿರುವುದಿಲ್ಲ, ಇಂತಿಂತಹವರು ನನ್ನ 
ದಾಸರಾಗಿದ್ದಾರೆ, ಅವರನ್ನು ಮಧ್ಯವರ್ಶಿಗಳನ್ನಾಗಿ ಮಾಡಿರೆಂದು ಅಲ್ಲಾಹನು ಮಹಾತ್ಮರ ಪಟ್ಟಿಯನ್ನೇನೂ ನೀಡಿಲ್ಲ ಇದು ಊಹೆ 
ಮತ್ತು ಹಿರಿಯರ ಅಂಧಾನುಕರಣೆಯಿಂದಾಗಿ ಜನರಲ್ಲಿ ಹರಡಿಕೊಂಡಿರುವ ಮೂಢ ನಂಬಿಕೆಗಳಾಗಿವೆ. ಆದ್ದರಿಂದ ಅವರಲ್ಲಿ 
ಭಿನ್ನಾಭಿಪ್ರಾಯವುಂಟಾಗುವುದು ಸಹಜವೆ. 

7. ಅಲ್ಲಾಹನು ಇಲ್ಲಿಆ ಜನರಿಗೆ Rt ಕಾದಿಬ್‌(ಸುಳ್ಳುಗಾರ) ಮತ್ತು 4 ಕಫ್ಟಾರ್‌(ಕೃತಘ್ಪು ಎಂಬ ಪದಗಳನ್ನು ಬಳಸಿದ್ದಾನೆ. 
ಒಂದು ನಂಬಿಕೆಯನ್ನು ತಾವೇ ಸೃಷ್ಟಿಸುವುದು ಮತ್ತು ಆ ಕಪೋಲಕಲ್ಪಿತ ನಂಬಿಕೆಯನ್ನು ಇತರರಿಗೂ ಹರಡುವುದರಿಂದ ಅವರನ್ನು 
ಸುಳ್ಳುಗಾರರೆಂದು ಹೇಳಲಾಗಿದೆ. ಇನ್ನು ಕಫ್ಟಾರ್‌ಗೆ ಎರಡು ಅರ್ಥಗಳಿವೆ. ಒಂದು, ಕಠೋರ ಸತ್ಯನಿಷೇಧಿ, ಅಂದರೆ ತೌಹೀದ್‌ನ ಶಿಕ್ಷಣ. 
ದೊರೆತ ಬಳಿಕವೂ ಈ ಮಂದಿ ಅದೇ ಮಿಥ್ಯ ನಂಬಿಕೆಗೆ ಅಂಟಿಕೊಂಡಿದ್ದಾರೆ. ಇನ್ನೊಂದು, ಕೃತಪ್ಪ, ಅಂದರೆ ಅಲ್ಲಾಹನಿಂದ ಅನುಗ್ರಹಗಳನ್ನು 
ಪಡೆದೂ ಅವುಗಳಿಗೆ ಕಾರಣಕರ್ತರೆಂದು ತಾವೇ ಕಲ್ಪಿಸಿಕೊಂಡಿರುವವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. 

8. ಅಂದರೆ ಅಲ್ಲಾಹನಿಗೆ ಪುತ್ರನಾಗುವುದು ಸಾಧ್ಯ ವೇ ಇಲ್ಲ ಆತನು ಯಾರನ್ನಾದರೂ ಆಪ್ತನಾಗಿ ಮಾಡಿಕೊಳ್ಳಬಹುದು. ಹಾಗೆ 
ಮಾಡಲ್ಪಟ್ಟವನು ಸೃಷ್ಟಿಗಳ ಪೈಕಿಯೇ ಒಬ್ಬನಾಗಿರುವನು. ಏಕೆಂದರೆ ಅಲ್ಲಾಹನ ಹೊರತು ಮಿಕ್ಕೆಲ್ಲವೂ ಇಲ್ಲಿ ಸೃಷ್ಟಿಗಳಾಗಿವೆ. ಸೃಷ್ಟಿಯು 
ಎಷ್ಟೇ ಆಪ್ತತಾಗಿದ್ದರೂ. ಸಂತಾನವಾಗುವುದಿಲ್ಲ ಏಕೆಂದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವೆ ಸ್ಪಷ್ಟ ಅಂತರವಿದೆ. ಪಿತೃಕ್ತವು ತಂದೆ ಮತ್ತು 
ಮಗನ ನಡುವೆಯಿರುವ ಆಪ್ತ ಸಂಬಂಧವಾಗಿದೆ. 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. "ಅಲ್ಲಾಹನು ಬಯಸಿದ್ದರೆ ಯಾರನ್ನಾದರೂ ಪುತ್ರನಾಗಿ ಮಾಡುತ್ತಿದ್ದನು.” ಎಂಬ 
ಪದಗಳಿಂದ, ಅಲ್ಲಾಹನು ಹಾಗೆ ಮಾಡಲು ಬಯಸಿಯೇ ಇಲ್ಲವೆಂಬ ಅರ್ಥ ಸ್ವಯಂ ಬರುತ್ತದೆ. ಅಲ್ಲಾಹನು ಯಾರನ್ನಾದರೂ ಪುತ್ರನಾಗಿ 
ಮಾಡ ಬಯಸುವ ಮಾತಂತಿರಲಿ, ಹಾಗೆ ಮಾಡುವ ಇಚ್ಛೆಯೇ ಅವನಿಗಿರಲಿಲ್ಲವೆಂದು ಮನವರಿಕೆ ಮಾಡುವುದೇ ಇಲ್ಲಿ ಉದ್ದೇಶಿಸಲಾಗಿದೆ. 

9. ಇವು ಪುತ್ರತ್ವ ವಿಶ್ವಾಸವನ್ನು ಅಲ್ಲಗಳೆಯುವ ಪುರಾವೆಗಳಾಗಿವೆ. ಒಂದನೆಯದಾಗಿ, ಅಲ್ಲಾಹನು ಎಲ್ಲ ದೌರ್ಬಲ್ಯ ಮತ್ತು 
ನ್ಯೂನತೆಗಳಿಂದವಿರಹಿತನಾಗಿದ್ದಾನೆ. ದುರ್ಬಲರಿಗೆಮಾತ್ರ ಮಕ್ಕಳಅಗತ್ಯವಿರುವುದು, ತನಗೆಮಕ್ಕಳಿರಬೇಕು; ತನ್ನಸ ಂತಾನಬೆಳೆಯಬೇಕೆಂದು 
ಮರಣ ಹೊಂದುವವರು ಮಾತ್ರ ಬಯಸುತ್ತಾರೆ. ಮಕ್ಕಳಿಲ್ಲದವರು. ತನ್ನ ಉತ್ತರಾಧಿಕಾರಿಯಾಗಿ ಮಾಡಲು ಯಾರನ್ನಾದರೂ ದತ್ತು 
ತೆಗೆದುಕೊಳ್ಳುತ್ತಾರೆ ಅಥವಾ ಅತಿಯಾದ ಪ್ರೀತಿಯಿಂದ ಯಾರನ್ನಾದರೂ" ಮಗನಾಗಿ|ಸಾಕುತ್ತಾರೆ. ಮಾನವನ ಈ ದೌರ್ಬಲ್ಯವನ್ನು 
ಅಲ್ಲಾಹನಿಗೆ ಅನ್ನಯಿಸಿ ಅದನ್ನೊಂದು ಧಾರ್ಮಿಕ ನಂಬಿಕೆಯಾಗಿ ಮಾಡುವುದು ಅವಿವೇಕ ಮತ್ತು ಸಂಕುಚಿತ ಮನೋಭಾವವಲ್ಲವೆ?. 
ಎರಡನೆಯದಾಗಿ, ಅವನು ಏಕ್ಕೆತನಾಗಿದ್ದಾನೆ, ಲಿಂಗಾಧಾರಿತನಲ್ಲ ಮಕ್ಕಳು ತಂದೆ-- ತಾಯಿಗಳ ೭ ರೂಪ ಹೊಂದಿರುತ್ತಾರೆ. ದಂಪತಿಗಳ 
ಹೊರತು ಸಂತಾನವನ್ನು ಊಹಿಸಲಾಗದು. ಆದ್ದರಿಂದ ಏಕನಾದ " ಅಲ್ಲಾಹನಿಗೆ | ಸಂತಾನವನ್ನು ಸೂಚಿಸುವವನು ಅತಿದೊಡ್ಡ 
ಮೂರ್ಪನಾಗಿದ್ದಾನೆ. ಮೂರನೆಯದಾಗಿ, ಅವನು ಅಜೇಯನಾಗಿದ್ದಾನೆ. ಅಂದರೆಇಲ್ಲಿರುವುದೆಲ್ಲವೂ ಅವನ ಅಧೀನಮತ್ತುನಿಯಂತ್ರಣ. 


ದಲ್ಲಿರುತ್ತದೆ. ಅಲ್ಲಾಹನೊಂದಿಗೆ ಸಂಬಂಧ ಕಲ್ಪಿಸಲು ಅವನಿಗೆ ಸಮಾನರಾದವರು ಈ ಪ್ರ ಪ್ರಪಂಚದಲ್ಲಿ, ಯಾರೂ. ಯಾವ ಮಟ್ಟದಲ್ಲೂಇಲ್ಲ 
7 


| 
ಕಾಂಡ-23 | 


266 ತಪ್ಪೀಮುಲ್‌ ಕುರ್‌ಆನ್‌ 


C2 ಲ CADET APN ಗಲ್‌ FANT 
21೧೧! STO AT pe 100/0 


EN SIN ES ಓರ ಚಿ 14೫315೬ 
>a aN 5 4 Ns ಜತಿ 


ಸ! 1) 23 ಸಲ್ಲ Me 
ST EE ಹ 6! BHT TRESS EUG) 
ಸತ್ಯಪೂರ್ಣವಾಗಿ ಸೃಷ್ಟಿಸಿರುವನು. 10 pi ಹಗಲಿನ ಮೇಲೆ ಇರುಳನ್ನೂ ಇರುಳಿನ ಮೇಲೆ ಹಗಲನ್ನೂ ಸುತ್ತುತ್ತಾನೆ. 
ಅವನೇ ಸೂರ್ಯ ಮತ್ತು ಚಂದ್ರನನ್ನು ನಿಯಂತ್ರಿಸಿರುತ್ತಾನೆ. ಅವುಗಳಲ್ಲಿ: ಪ್ರತಿಯೊಂದೂ ಒಂದು ನಿರ್ದಿಷ್ಟ ಕಾಲದ 
ವರೆಗೆ ಚಲಿಸುತ್ತಿರುವುದು. ಅವನು ಪ್ರಬಲನೂ ಮಹಾ ಕ್ಷಮಾಶೀಲನೂ ಆಗಿರುತ್ತಾನೆಂಬುದನ್ನು ತಿಳಿದುಕೊಳ್ಳಿರಿ. 3 
ಅವನೇ ನಿಮ್ಮನ್ನು ಒಂದೇ ಜೀವದಿಂದ ಸೃ ಷಿಸಿದನು. ತರುವಾಯ ಆ ಜೀವದಿಂದ ಅದರ ಜೊತೆಯನು ಸ ಸೃಷ್ಟಿಸಿದವನೂ 
ಅವನೇ! ಮತ್ತು ನಿಮ್ಮ ಜಾನುವಾರುಗಳಿಂದ ನಿಮಗಾಗಿ ಎಂಟು ಗಂಡು ಹೆಣ್ಣುಗಳನ್ನು ಒದಗಿಸಿದವನೂ ಅವನೇ. 
ಅವನು ನಿಮ್ಮ ಮಾತೆಯರ ಉದರಗಳೊಳಗೆ, ಮೂರು ಕತ್ತಲ ಪರದೆಗಳೊಳಗೆ. (ನಿಮಗು ಒಂದರ ನಂತರ ಒಂದು 
ರೂಪ ಕೊಡುತ್ತಾ ಸಾಗುತ್ತಾನೆ." (ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಿರುವ) ಈ ಅಲ್ಲಾಹನೇ ನಿಮ್ಮ ಪಾಲಕ ಪ್ರಭು.” 
ಪ್ರಭುತ್ವವು ಅವನಿಗೇ ಸೇರಿದೆ." ಅವನ ಹೊರತು ಯಾವ ಆರಾಧ್ಯನೂ ಇಲ್ಲ ಹೀಗಿರುತ್ತ ನೀವು ಅದೆಲ್ಲಿಂದ 

ದಾರಿಗೆಡಿಸಲ್ಪಡುತ್ತಿರುವಿರಿ9* 


10. ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಇಬ್ರಾಹೀಮ್‌: ಟಿ. 26, ಅನ್ನಣ್ಣ್‌; ಟಿ. 6, ಅಂಕಬೂತ್‌: ಟಿ. 75. 

11. ಅವನು ಮಹಾ ಪ್ರತಾಪಿಯಾಗಿದ್ದಾನೆ. ನಿಮಗೆ ಶಿಕ್ಷೆ ನೀಡಬಯಸಿದರೆ ಅವನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ 
ಆದರೆ ನೀವು ತೋರುತ್ತಿರುವ ಉದ್ದಟತನಗಳಿಗೆ ಅವನು ನಿಮ್ಮನ್ನು ಕೂಡಲೇ ಹಿಡಿಯದೆ ಕಾಲಾವಕಾಶ ನೀಡುತ್ತಲೇ ಇರುತ್ತಾನೆ. 
ಇಲ್ಲಿ ಶಿಕ್ಷೆ ನೀಡುವುದಕ್ಕೆ ಶ್ವರ ಮಾಡದಿರುವುದನ್ನು ಮತ್ತು ಕಾಲಾವಕಾಶ ನೀಡುವುದನ್ನು ಕ್ಷಮೆಯೆಂದು ವರ್ಣಿಸಲಾಗಿದೆ. 

12. ಇದರ ಅರ್ಥ ಈ ಮೊದಲು ಆದಮ್‌ರಿಂದ ಮಾನವರನ್ನು ಸೃಚ್ಜಸಲಾಯಿತೆಂದೋ ಅನಂತರ ಅವರ ಪತ್ನಿ ಹವ್ಹಾರನ್ನು 
ಸೃಷ್ಟಿಸಲಾಯಿತೆಂದೋ ಅಲ್ಲ ಎಲ್ಲ ಭಾಷೆಗಳಲ್ಲಿರುವಂತೆ ಇಲ್ಲಿ ಕಾಲಾನುಕ್ರಮದ ಬದಲು ವಿಷಯಾನುಕ್ರಮವಿದೆ. ಉದಾ: ನಾವು 
ಇಂದು ನೀನೇನು ಮಾಡಿದೆ, ನಿನ್ನೆ ಏನು ಮಾಡಿದ್ದೆ ಎಂಬುದು ನನಗೆ ತಿಳಿದಿದೆ ಎಂದು ಹೇಳಿದರೆ, ನಿನ್ನೆಯ ಘಟನೆಯು ಇಂದಿನ ನಂತರ 
ನಡೆಯಿತೆಂದಾಗುವುದಿಲ್ಲ, 

13. ಜಾನುವಾರುಗಳೆಂದರೆ ಒಂಟೆ, ಹಸು, ಕುರಿ, ಆಡು, ಅವುಗಳ ನಾಲ್ಕು ಗಂಡು ಮತ್ತು ನಾಲ್ಕುಹೆಣ್ಣು ಸೇರಿ ಉಂಟಾದುವು. 

14. ಮೂರು ಪರದೆಗಳೆಂದರೆ ಹೊಟ್ಟೆ ಗರ್ಭಕೋಶ ಮತ್ತು (ಮಗು ಸುತ್ತಲ್ಲಟ್ಟಿರುವು ತೆಳುವಾದ ಕವಚ. 

15. ಅಂದರೆ ಒಡೆಯ, ನ್ಯಾಯಾಧಿಪತಿ ಮತ್ತು ಪರಿಪಾಲಕ. 

16. ಅಂದರೆ ಎಲ್ಲಅಧಿಕಾರಗಳ ಒಡೆಯ ಆತನೇ ಆಗಿದ್ದಾನೆ. ಇಡೀ ಪ್ರಪಂಚದಲ್ಲಿ ಅವನದೇ ಆಜ್ಞೆನಡೆಯುತ್ತದೆ. 

17. ಇನ್ನೊಂದು ಮಾತಿನಲ್ಲಿ ಪುರಾವೆ ಹೀಗಿದೆ- ಅವನೇ ನಿಮ್ಮ ಪ್ರಭುವಾಗಿದ್ದಾನೆ ಮತ್ತು ಆಧಿಪತ್ಯವೂ ಅವನದೇ ಆಗಿರುವಾಗ 
ನಿಮ್ಮ ಆರಾಧ್ಯನೂ ಅವನೇ ಆಗಬೇಕಷ್ಟೆ ಸ್ಟೆ ಪ್ರಭುತ್ವದಲ್ಲಾಗಲಿ, ಆಧಿಪತ್ಯದಲ್ಲಾಗಲಿ ಇಲ್ಲದ ಇನ್ನೊಬ್ಬನು ನಿಮ್ಮ ಆರಾಧ್ಯನಾಗುವುದು 
ಹೇಗೆ? ಭೂಮ್ಸಾ ್ಯಕಾಶಗಳನ್ನು ಸ್ಥ ಸೃಷ್ಟಿಸುವವನು, ಸೂರ್ಯ- ಚಂದ್ರರನ್ನು ನಿಯಂತ್ರಿಸುವವನು, ರಾತ್ರಿ- -ಹಗಲುಗಳನ್ನು ಒಂದರ 
ನಂತರ ಇನ್ನೊಂದನ್ನು ತರುವವನು, “ನಮ್ಮ ಮತ್ತು ಸಕಲ ಜೀವಿಗಳ ಸೃಷಿಕರ್ತ ಮತ್ತು ಪರಿಪಾಲಕನು ಅಲ್ಲಾಹನೇ ಆಗಿರುವಾಗ, 
ಬೇರೆ ಯಾರಾದರೂ 'ನಿಮ್ಮ ಆರಾಧ್ಯರಾಗುತ್ತಾರೆಂಬುದು ನಿಮ್ಮ ಬುದ್ದಿಗೆ ನಿಲುಕುತ್ತದೆಯೆ? 

18. ಈ ಪದಗಳು'ಗಮನಾರ್ಹವಾಗಿದೆ. ನೀವೆಲ್ಲಿ ಅಲೆದಾಡುತ್ತಿದ್ದೀರೆಂದು ಹೇಳಲಾಗಿಲ್ಲ ನೀವೆಲ್ಲಿಗೆ ಅಲೆದಾಡಿಸಲ್ಪಡುತ್ತಿದ್ದೀರಿ 
ಎಂದು ಹೇಳಲಾಗಿದೆ. ಅಂದರೆ ಯಾರೋ ನಿಮ್ಮನ್ನು ದಾರಿಗೆಡಸುತ್ತಿದ್ದಾರೆ. ಅವನ ಮಾತನ್ನು ಕೇಳಿ ನೀವು ಸರಳವಾದ ' ಮಾತನ್ನೂ 
ಗಹಿಸುತ್ತಿಲ್ಲ ಎರಡನೆಯದಾಗಿ, ಈ ಮಾತಿನ ಶೈಲಿಯಿಂದ, ನೀವು ಎಂಬ ಮಾತು ಅಲೆದಾಡಿಸಲ್ಪಡುವವರೊಂದಿಗಾಗಿರದೆ, ಅವರ 

ಪ್ರಭಾವಕ್ಕೆ ಸಿಲುಕಿರುವ ನಿಮ್ಮೊಂದಿಗಾಗಿದೆಯೆಂದು ವ್ಯಕ್ತವಾಗುತ್ತದೆ. ಇದರಲ್ಲಿ ಲಘುವಾದ ವಿಷಯವೊಂದು ಅಡಗಿದ್ದು ಸಲ್ಪ 
ಆಲೋಚಿಸಿದರೆ ಅದನ್ನು ಸುಲಭದಲ್ಲಿ ಗ್ರಹಿಸಬಹುದು. ಅಲೆದಾಡಿಸುವವರು ಇದೇ ಸಮಾಜದಲ್ಲಿ ಎಲ್ಲರ ಮುಂದೆಯೇ ಇದ್ದು 
ತಮ್ಮ ಕೆಲಸವನ್ನು ಬಹಿರಂಗವಾಗಿ ಮಾಡುತ್ತಿದ್ದರು. ಆದ್ದರಿಂದ ಅವರ ಹೆಸರೆತ್ತುವ ಅಗತ್ಯವಿರಲಿಲ್ಲ ಅವರೊಂದಿಗೆ ಮಾತಾಡುವುದು. 


ಕಾಂಡ - 23 


39. ಅರ್ದುಮರ್‌ 267 


> ೨ po 34 ಸ್ಕಿ 4 AH ಶಿ» ೫2 

a IE Js 52554 ಟು ಕ್ರ; 
() ನೀವು ಸತ್ಯವನ್ನು ನಿಷೇಧಿಸಿದರೆ, ಅಲ್ಲಾಹ್‌ ನಿಮ್ಮಿಂದ ಕಾ > ಆದರೆ ಅವನು ತನ್ನ 
ದಾಸರ ಪಾಲಿಗೆ ಸತ್ಯನಿಷೇಧವನ್ನು ಮೆಚ್ಚುವುದಿಲ್ಲ? ಮತ್ತು ನೀವು ಕೃತಜ್ಞರಾದರೆ ಅದನ್ನು ಅವನು ನಿಮ್ಮ ಪ ಪಾಲಿಗೆ. 
ಮೆಚ್ಚುತ್ತಾನೆ."" ಹೊರೆ ಹೊರುವವನಾರೂ ಇನ್ನೊಬ್ಬನ ಹೊರೆಯನ್ನು 'ಹೊರಲಾರನು. ೫ ಕೊನೆಗೆ ನಿಮಗೆಲ್ಲರಿಗೂ 


ವ್ಯರ್ಥವಾಗುತ್ತಿತ್ತು. ಏಕೆಂದರೆ ಅವರು ತಮ್ಮ ದುರುದ್ದೇಶಗಳಿಗಾಗಿ ಜನರನ್ನು ಏಕಡೇವನ ದಾಸ್ಯದಿಂದ ತಿರುಗಿಸಿ ಇತರರ ದಾಸ್ಯದಲ್ಲಿ 
ಸಿಲುಕಿಸಲು ಮತ್ತು ಸಿಲುಕಿಸಿಡಲು ಪ್ರಯತ್ನಿಸುತ್ತಿದ್ದರು. ಅವರಿಗೆ ಮನವರಿಕ ಮಾಡಿಕೊಟ್ಟರೂ ಅವರು ಗ್ರಹಿಸುವವರಾಗಿರಲಿಲ್ಲ 

ಏಕೆಂದರೆ ಗ್ರಹಿಸದೆ ಇರುವುದರಲ್ಲೇ ಅವರ ಸ್ಪಾರ್ಥವಿತ್ತು. ಒಂದು ವೇಳೆ ಗ್ರಹಿಸಿದರೂ, ತಮ್ಮ ಸ ಸ್ವಾರ್ಥವನ್ನು ಬಲಿಕೊಡಲು ಅವರು 
ಸಿದ್ಧರಾಗುತ್ತಿರಲಿಲ್ಲ, ಆದರೆ ಅವರ ಮಾತಿಗೆ ಮರುಳಾಗುವ ಜನಸಾಮಾನ್ಯರು ಅನುಕಂಪಕ್ಕೆ ಅರ್ಹರಾಗಿದ್ದರು. ಈ ಪ್ರಕರಣದಲ್ಲಿ 
ಅವರ ಯಾವುದೇ ಸ್ವಾರ್ಥವಿರಲಿಲ್ಲ, ಆದ್ದರಿಂದ ಮನವರಿಕೆ ಮಾಡಿಕೊಟ್ಟರೆ ಗ್ರಹಿಸುತ್ತಿದ್ದರು. ಸಲ್ಪ ಆಲೋಚಿಸುತ್ತಿದ್ದರೆ, ತಮ್ಮ ದೇವನ 
ಸನ್ನಿಧಿಯಿಂದ ತಪ್ಪಿಸಿ ಇತರರ ಸನ್ನಿಧಿಗಳೆ ದಾರಿ ತೋರಿಸುವವರು ಇದರಿಂದ ಯಾವ ಲಾಭ ಪಡೆಯುತ್ತಿದ್ದಾರೆಂದು ಅವರಿಗೆ ತಿಳಿಯುತ್ತಿತ್ತು. 
ಆದ್ದರಿಂದಲೇ ದಾರಿ ತಪ್ಪಿಸುವ ಕೆಲವು ಮಂದಿಯನ್ನು ಬಿಟ್ಟುದಾರಿ ತಪ್ಪುವ ಜನಸಾಮಾನ್ಯ ರನ್ನು ಅಭಿಸಂಬೋಧಿಸಲಾಗುತ್ತದೆ. 

19. ಅಂದರೆ ನಿಮ್ಮ ನಿರಾಕರಣೆಯಿಂದ ಅವನ ದೇವತ್ವದಲ್ಲಿ ಯಾವುದೇ ಕೊರತೆಯುಂಟಾಗಲಾರದು. ನೀವು ನಂಬಿದರೂ, 
ನಂಬದೆ ಇದ್ದರೂ ಅವನು ದೇವನೇ. ಅವನ ಆಧಿಪತ್ಯ ವು ಅವನದೇ ಬಲದಿಂದ ನಡೆಯುತ್ತದೆ. ನೀವು ನಂಬಿದರೂ ನಂಬದೇ ಇದ್ದರೂ 
ಅದರಲ್ಲೇನೂ ವ್ಯತ್ಯಾಸವುಂಟಾಗುವುದಿಲ್ಲ ಅಲ್ಲಾಹನು ಹೇಳಿರುವುದಾಗಿ ಪ್ರವಾದಿಸ ಹೀಗೆ ಹೇಳಿದ್ದಾರೆ, 

[A ಟೊ ರಿಯ ಟಟ ತ ಟೊ) ಒಡತಿ yd gle 15S 5) Ss ಖೊಬಿ Mo JG 

““ನಿಮ್ಹ ಹಿಂದಿನ ಮತ್ತು ಮುಂದಿನ ಎಲ್ಲ ಮಾನವರು ಮತ್ತು ಯಕ್ಷರು; ನಿಮ್ಮಲ್ಲಿ ಮಹಾ ಅಪರಾಧಿಯಂತಾದರೂ ನನ್ನ 
ಪ್ರಭುತ್ವದಲ್ಲಿಯಾವುದೇ ಕೊರತೆಯುಂಟಾಗಲಾರದು.' (ಮುಸ್ಲಿಮ್‌) 

20. ಅಂದರೆ ಜನರು ತಮ್ಮ ಪ್ರಯೋಜನಕ್ಕಾಗಿ ಕುಫ್ರ್‌ ಮಾಡಬಾರದೆಂದು ಅವನು ಬಯಸುತ್ತಾನೆಯೇ ಹೊರತು ತನ್ನ 
ಸ್ವಾರ್ಥಕ್ಕಾಗಿ ಅಲ್ಲ, ಏಕೆಂದರೆ ಕುಫ್‌ ಅವರಿಗೇ ಏನಾಶಕಾರಿಯಾಗಿದೆ. ದೇವನ ಇಂಗಿತ ಮತ್ತು ಸಂಪ್ರೀತಿ ವಿಭಿನ್ನ ವಿಷಯಗಳಾಗಿವೆ. 
ಲೋಕದಲ್ಲಿ ಯಾವುದೇ ವಿಷಯ "ಅವನ ಇಂಗಿತಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲ ಅವನ ಸಂಪ್ರೀತಿಗೆ ವಿರುದ್ಧವಾಗಿ ಎಷ್ಟೋ 
ಕಾರ್ಯಗಳು ಸಂಭವಿಸಬಹುದು. ರಾತ್ರಿ ಹಗಲು ಸಂಭವಿಸುತ್ತಲೂ ಇವೆ. ಉದಾ: ಲೋಕದಲ್ಲಿ ಅಕ್ರಮಿಗಳು, ದುಷ್ಟರು 
ಪ್ರಭುಗಳಾಗುವುದು ಹಾಗೂ ಕಳ್ಳಕಾಕರು, ದರೋಡೆಕೋರರು, ಕೊಲೆಗಡುಕರು ಮತ್ತು ವ್ಯಭಿಚಾರಿಗಳಿರುವುದು. ಅಲ್ಲಾಹನು ತಾನೇ 
ಮಾಡಿದ ವ್ಯವಸ್ಥೆಯಲ್ಲಿಆ ಕೆಡುಕುಗಳು ಹುಟ್ಟಲು ಮತ್ತು ಆ ದುಷ್ಟರು ಇರಲು ಅವಕಾಶವಿಟ್ಟರುವುದೇಕಾರಣ. ಸಜ್ಜನರಿಗೆ ಸತ್ಯರ್ಮಗಳನ್ನು 
ಮಾಡಲು ಅವಕಾಶ ಕೊಟ್ಟಹಾಗೆಯೇ ಕೆಟ್ಟವರಿಗೆ ದುಷ್ಕರ್ಮ ಮಾಡಲೂ ಅವನೇ ಅವಕಾಶ ಕೊಟ್ಟಿದ್ದಾನೆ. ಅವರಿಗೆ ದುಷ್ಕತ್ಯ ಮಾಡಲು. 
ಅವಕಾಶವೇ ಇಲ್ಲದಿರುತ್ತಿದ್ದರೆ ಮತ್ತು ಅಂತಹ ಅವಕಾಶ ನೀಡದ ಇರುತ್ತಿದ್ದರೆ ಲೋಕದಲ್ಲಿ ಯಾವ ಕೆಡಕೂ ಇರುತ್ತಿರಲಿಲ್ಲ ಇದೆಲ್ಲವೂ 
ದೇವೇಚ್ಛೆಗನುಸಾರವಾಗಿದೆ. ಆದರೆ ಯಾವುದಾದರೂ ದುಷ್ಕೃತ್ಯ ಪ್ರ ಪ್ರಕಟವಾದರೆ ಅದಕ್ಕೆ ದೇವೇಚ್ಛೆಯಿದೆಯೆಂದು ಇದರರ್ಥವಲ್ಲ 
ಉದಾ: ಒಬ್ಬನು ನಿಷಿದ್ಧ ಮಾರ್ಗದಿಂದ ಸಂಪಾದನೆ ಮಾಡಲು ಪ್ರಯತ್ನಿಸುತ್ತಾನೆಂದಾದರೆ ಅಲ್ಲಾಹನು ಅವನಿಗೆ ಅದೇ ಮಾರ್ಗದಿಂದ 
ಜೀವನಾಧಾರ ನೀಡುತ್ತಾನೆ. ಅದೇ ರೀತಿ ಕಳ್ಳತನ, ದರೋಡೆ ಅಥವಾ ಲಂಚದಿಂದ ಬದುಕುವವನಿಗೆ ಜೀವನಾಧಾರ ನೀಡುತ್ತಾನೆಂದಾದರೆ 
ಅದೆಲ್ಲವನ್ನೂ ಅಲ್ಲಾಹನು ಮೆಚ್ಚುತ್ತಾನೆಂದರ್ಥವಲ್ಪ ಅಲ್ಲಾಹನು ಅದನ್ನೇ ಇಲ್ಲಿ ಬ್ಲಿಹೇಳುತ್ತಿದ್ದಾನೆ- ನೀವು ಕುಫ್ರ್‌ ಮಾಡಬಯಸುವುದಾದರೆ 
ಮಾಡಿರಿ. ನಾವು ನಿಮ್ಮನ್ನು ಬಲವಂತವಾಗಿ ತಡೆದು ಏಶ್ವಾಸಿಯನ್ನಾಗಿ ಮಾಡಲಾರೆವು. ಆದರೆ ನಮ್ಮ ದಾಸರಾಗಿ ನಿಮ್ಮ ಸೃಷ್ಟಿಕರ್ತ 
ಮತ್ತು ಪಾಲಕ ಪ್ರಭುವಿಗೆ ಕೃತಪ್ಪರಾಗುವುದನ್ನು ನಾವು ಇಷ್ಟ ಪಡುವುದಿಲ್ಲ ಏಕೆಂದರೆ ಅದರಲ್ಲಿ ನಿಮಗೇ ನಷ್ಟವಿದೆ. ನಮ್ಮ ದೇವತೆ 
ಅದರಿಂದೇನೂ ಹಾನಿಯುಂಟಾಗಲಾರದು. 

21. ಕುಫ್ರ್‌ಗೆ ವಿರುದ್ಧವಾಗಿ ಈಮಾನಿನ ಬದಲು ಇಲ್ಲಿ ಶುಕ್ರ್‌ ಎಂಬ| ಪದ ಬಳಕೆಯಾಗಿದೆ. ಕುಫ್ರ್‌ ಕೃತಪ್ಪತೆ ಮತ್ತು 
ವಿಶ್ವಾಸದ್ರೋಹವಾಗಿದೆ ಹಾಗೂ: ಈಮಾನ್‌ ಕೃತಜ್ಞತೆಯ ಅನಿವಾರ್ಯ ಬೇಡಿಕೆಯಾಗಿದೆಯೆಂದು ಇದರಿಂದ ಸ್ವಯಂ ತಿಳಿದುಬರುತ್ತದೆ. 
ಅಲ್ಲಾಹನ ಉಪಕಾರದ ಒಂದಿಷ್ಠಾದರೂ ಪ್ರಜ್ಞೆಯುಳ್ಳವನು ಈಮಾನಿನ ಹೊರತು ಬೇರೆ ಮಾರ್ಗಗಳನ್ನು ಅವಲಂಬಿಸಲಾರ. ಶುಕ್ರ್‌ 
ಇರುವಲ್ಲಿ ಈಮಾನ್‌ ಖಂಡಿತ ಇರುವುದು. ತದ್ವಿರುದ್ದವಾಗಿ ಕುಫ್ರ್‌ ಇರುವಲ್ಲಿ ಶುಕ್ರ್‌ ಇರುವುದು ಸಾಧ್ಯವೇ ಇಲ್ಲ, ಏಕೆಂದರೆ ಶುಕ್ರ, 
ನೊಟ್ಟಿಗೆ ಕುಫ್ರ್‌ ಇರುವುದು ಅರ್ಥಹೀನವಾಗಿದೆ.. 

22. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಕರ್ಮಗಳಿಗೆ ತಾನೇ ಜವಾಬ್ದಾರನು ಎಂದರ್ಥ. ಒಬ್ಬನು ಇತರರನ್ನು ಸಂತೋಷ 
ಪಡಿಸಲಿಕ್ಕಾಗಿ ಅಥವಾ ಅವರ ಕೋಪದಿಂದ ಪಾರಾಗಲಿಕ್ಕಾಗಿ ಕುಫ್ರ್‌ ಕೈಗೊಂಡರೆ, ಆ ಜನರು ಅವನ ಪಾಪದ ಭಾರವನ್ನು 


ಕಾಂಡ-23 


268 ತಫ್ಟೀಮುಲ್‌ ಕುರ್‌ಆನ್‌ 


LH 
5೨» 


ಸಲಹಿ sh ಚಿ) LE 
266200 ಟಿ ಓಟು ಬ ಯುಟಿ 65 


ಳ್‌ 
p 


ನ ನ 4 ತಯ SEAT (44 
UTES BLS ES ಗಟ BLES Sf 
§ ಬ ಬ ಭಳ ಲ್ಪ ass ahi 


1 


ನಿಮ್ಮ ಪ್ರಭುವಿನ ಕಡೆಗೇ ಮರಳಲಿಕ್ಕಿದೆ. ನೀವು ಏನು ಮಾಡುತ್ತಿದ್ದಿರೆಂದು ಆಗ ಅವನು ನಿಮಗೆ ತೋರಿಸಿ ಕೊಡುವನು. 
ಅವನಂತು ಮನದೊಳಗಿನ ಸಂಗತಿಯನ್ನೂ ಬಲ್ಲವನಾಗಿರುತ್ತಾನೆ.. 

(8-9) ಮನುಷ್ಯನಿಗೇನಾದರೂ ವಿಪ ಪತ್ತು ಬಂದೆರಗಿದಾಗಚ ಅವನು ತನ್ನ ಪ್ರಭುವಿನ ಕಡೆಗೆ ಮರಳಿ ಅವನನ್ನು 
ಪ್ರಾರ್ಥಿಸುತ್ತಾನೆ.3* ತರುವಾಯ ಅವನ ಪ್ರಭು ಅವನನ್ನು ತನ್ನ ಕೊಡುಗೆಯಿಂದ ಅನುಗ್ರಹಿಸಿದಾಗ ಅವನು, ಹಿಂದೆ" 
ತಾನು ಯಾವ ಸಂಕಷ್ಟದ ಬಗ್ಗೆ ಸ ಪ್ರಾರ್ಥಿಸಿದ್ದನೋ ಅದನ್ನು. ಮರೆತು ಬಿಡುತ್ತಾನೆ” ಮತ್ತು ಅಲ್ಲಾಹನ ಮಾರ್ಗದಿಂದ 
ಭ್ರಷ್ಟಗೊಳಿಸಲಿಕ್ಕಾಗಿ* ಇತರರನ್ನು ಅವನ ಸಮಾನರೆಂದು ಪರಿಗಣಿಸುತ್ತಾನೆ.?' (ಸಂದೇಶವಾಹಕರೆ€ " ಸ್ವಲ್ಪ ಕಾಲ ನಿನ್ನ 
ಸತ್ಯನಿಷೇಧವನ್ನು ಆಸ್ಪದಿಸುತ್ತಿರು." ಖಂಡಿತವಾಗಿಯೂ ನೀನು ನರಕಕ್ಕೆ ಹೋಗುವವನಾಗಿರುವೆ" ಎಂದು ಅವನೊಡನೆ" 
ಹೇಳರಿ. (ಇವನ. ನಿಲುಮೆ ಸರಿಯೋ ಅಥವಾ) ಆಜ್ಞಾಪಾಲಕನಾಗಿರುವ, ರಾತ್ರಿಯ ಜಾವಗಳಲ್ಲಿ (ನಮಾರು್‌ಗೆ 
ನಿಲ್ಲುವ, ಸಾಷ್ಟಾಂಗವೆರಗುವ, ಪರಲೋಕವನ್ನುಭಯಪಡುವ ಮತ್ತು ತನ್ನಪ್ರಭುವಿನ ಕೃಪೆಯನ್ನುನಿರೀಕ್ಷಿಸುವ ವ್ಯಕ್ತಿಯ 
(ನಿಲುಮೆ ಸರಿಯೊ)? ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇವರಿಬ್ಬರೂ ಎಂದಾದರೂ ಸರಿಸಮಾನ ರಾಗಬಲ್ಲರೇ? 
ಎಂದು ಇವರೊಡನೆ ಕೇಳಿರಿ, 28 ಬುದ್ಧಿಜೀವಿಗಳು ಎ ಮಾತ್ರ ಉಪದೇಶ ಸ್ವೀಕರಿಸುತ್ತಾರೆ. 


ಹೊರಲಾರರು, ತನ್ನ ವಿನಾಶವನ್ನು ತಾನೇ ಅನುಭವಿಸಲು ಅವನನ್ನು ಬಿಟ್ಟು ಬಿಡುವರು. ಆದ್ದರಿಂದ ಕುಫ್ರ್‌ ತಪ್ಪು ಮತ್ತು ಈಮಾನ್‌ 
ಸರಿಯೆಂದು ಯಾರಿಗಾದರೂ ಮನವರಿಕೆಯಾದರೆ, ಅವನು ತಪ್ಪುದಾರಿಯನ್ನು ಬಿಟ್ಟು ಸರಿಯಾದ ಮಾರ್ಗವನ್ನು ಅವಲಂಬಿಸಬೇಕು. 
ತನ್ನ ಕುಟುಂಬ, ಗೋತ್ರ ಅಥವಾ ಜನಾಂಗಕ್ಕೆ ಅಂಟಿಕೊಂಡು ದೇವಯಾತನೆಗೆ ತನ್ನನ್ನು ಗುಂಪ ಡಿಸಬಾರದು. 

23. ಮಾನವ ಎಂದರೆ ಇಲ್ಲಿ 'ಕೃತಪ್ಪಭಾದ ಕಾಫಿರ್‌' ಮಾನವನಾಗಿದ್ದಾನೆ. 

24, ಅಂದರೆ ಆಗ ಅವನಿಗೆ ತಾನು ಸುಖಾವಸ್ಥೆಯಲ್ಲಿ ಪ್ರಾರ್ಥಿಸುತ್ತಿದ್ದ ಇತರ ಆರಾಧ್ಯರುಗಳ ನೆನಪಾಗುವುದಿಲ್ಲ ಎಲ್ಲರಿಂದಲೂ 
ನಿರಾಶನಾಗಿ ಕೇವಲ ಸರ್ವಲೋಕಗಳ ಪಾಲಕನತ್ತ ಮರಳುತ್ತಾನೆ. ತನ್ನ ಮನದಾಳದಲ್ಲಿ ಅವನು ಇತರ ಆರಾಧ್ಯರುಗಳಿಗೆ ಯಾವುದೇ 
ಶಕ್ತಿಯಿಲ್ಲವೆಂಬ ಪ್ರಜ್ಞೆಯನ್ನು ಹೊಂದಿರುತ್ತಾನೆ. ನೈಜ ಅಧಿಕಾರಗಳ ಒಡೆಯ ಕೇವಲ ಅಲ್ಲಾಹನಾಗಿದ್ದಾನೆಂಬ ಪ್ರಜ್ಞೆಯು ಅವನ 
ಮನದಾಳದಲ್ಲೆಲ್ಲೋ ಇದೆಯೆಂಬುದಕ್ಕೆ ಇದು ಪುರಾವೆಯಾಗಿದೆ. 

25. ಅಂದರೆ ಆಗ ಅವನಿಗೆ ತಾನು ಆ ಎಲ್ಲದೇವರುಗಳನ್ನು ಬಿಟ್ಟು ಏಕ ಅಲ್ಲಾಹನನ್ನು ಕೂಗಿ ಪ್ರಾರ್ಥಿಸಿದ ಆ ವಿಷ ಘಳಿಗೆಯ 
ನೆನಪಿರುವುದಿಲ್ಲ, 

26. ಅಂದರೆ ಪುನಃ ಇತರರನ್ನು ಪೂಜಿಸತೊಡಗುತ್ತಾನೆ. ಅವರನ್ನು ಅನುಸರಿಸುತ್ತಾನೆ ಮತ್ತು ಅವರಲ್ಲೇ ಪ್ರಾರ್ಥಿಸುತ್ತಾನೆ. ಅವರ 
ಮುಂದೆ ಹರಕೆ-ಕಾಣಿಕೆಗಳನ್ನು ಅರ್ಪಿಸ ತೊಡಗುತ್ತಾನೆ. 

27. ಅಂದರೆ ತಾನು ಮಾತ್ರ ದಾರಿ ತಪ್ಪವುದಕ್ಕೆ ಸಾಕು ಮಾಡುವುದಿಲ್ಲ, ತನಗೆ ಬಂದಿದ್ದ ಆಪತ್ತು ಇಂತಿಂತಹ ಮಹಾತ್ಮರ ಅಥವಾ 
ದೇವಿ-ದೇವತೆಗಳ ಮಹಿಮೆಯಿಂದ ನೀಗಿತೆಂದು ಹೇಳಿ ಇತರರನ್ನೂ ದಾರಿ ತಪ್ಪಿಸುತ್ತಾನೆ. ಅದರಿಂದ ಅವರೂ ಆ ಆರಾಧ್ಯರ ಭಕ್ತರಾಗಿ 
ಬಿಡುತ್ತಾರೆ. ಎಲ್ಲ ಜ್ಞಾನಿಗಳೂ ಇದೇ ತರದ ಅನುಭವಗಳನ್ನು ವಿವರಿಸಿ ಜನಸಾಮಾನ್ಯರ ಪಥಭ್ರಷ್ಟತೆಯನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ. 

28. ಇಲ್ಲಿಎರಡು ವಿಧದ ಜನರ ನಡುವೆ ಹೋಲಿಕೆ ಮಾಡಲಾಗುತ್ತದೆ. ಒಂದು ವಿಧದ ಜನರು ಕಠಿಣ ಪರಿಸ್ಥಿತಿ ಎದುರಾದಾಗ 
ಅಲ್ಲಾಹನತ್ತ ಮರಳುತ್ತಾರೆ. ಆದರೆ ಸಾಮಾನ್ಯ ಸ್ಥಿಶಿಯಲ್ಲಿದೇವೇತರರನ್ನು ಪೂಜಿಸುತ್ತಾರೆ. ಇನ್ನೊಂದು ವಿಧದವರು ಅಲ್ಲಾಹನ ಆರಾಧನೆ 
ಮತ್ತು ಅನುಸರಣೆಯನ್ನು ತಮ್ಮ ನಿತ್ಯ ಅಭ್ಯಾಸವಾಗಿ ಮಾಡುತ್ತಾರೆ. ರಾತ್ರಿಯ ಏಕಾಂತದಲ್ಲಿ ಅಲ್ಲಾಹನನ್ನು ಆರಾಧಿಸುವುದು ಅವರ 
ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. ಇವರಲ್ಲಿ ಮೊದಲನೆಯವರನ್ನು ಅಲ್ಲಾಹನು ಅಜ್ಞಾಭಿಗಳೆನ್ನುತ್ತಾನೆ. ಅವರು ಎಷ್ಟೇ ಗ್ರಂಥಗಳನ್ನು 


1 
ಕ 


[3 


ಕಾಂಡ-23 


39. ಅರುಬ್ದುಮರ್‌ 269 


ಹ ೊ ಲ ಲ ಲ ಲ ಲ್‌್ಸ ಛ್‌ es 14% CNTY 
ME SHS) og, ರಜ ಕನೆತ್ರಿ ಸಿ] 


pd 


2 24 (A 2139) 0% 0284 ೨ 5A 24 PR 
ವ್ವ. 8) BEIT OS OA IST SETS 3ಜಿ ಟಿಒ 
PTET ೨% (11. ೨4 ಕ್ಷೆ “A K PP ಆ 
BELLE © ಯ NA MOLE 45 SHG ಗ್ರ) 
2 A A ಫ್‌ ಶಿ ITIL ೫9 ಜೌ ಘಾ ಲೇ ALN. (2 
NSE 215 MD EAN pd ಎ8 


ಶ್ಲ ಸ vu PEAR ೨ ೨1. ೨3 IL 
ಹಿನ ರಡ ಸಿನ ಹಿತ ಈರ) ಅ ರು 

(10) (ಸಂದೇಶವಾಹಕರೆ) ಹೇಳಿರಿ "ಸತ್ಯವಿಶ್ವಾಸಿಗಳಾದ ನನ್ನ ದಾಸರೇ! ನಿಮ್ಮ ಪ್ರಭುವನ್ನು ಭಯಪಡಿರಿ.” 
ಈ ಲೋಕದಲ್ಲಿ ಒಳಿತಿನ ನಿಲುಮೆಯನ್ನಿರಿಸಿಕೊಂಡವರಿಗೆ ಹಿತವಿದೆ" ಮತ್ತು ಅಲ್ಲಾಹನ ಭೂಮಿ ವಿಶಾಲವಾಗಿದೆ." 
ತಾಳ್ಜೆ ವಹಿಸುವವರಿಗೆ ಅವರ ಪ್ರತಿಫಲವನ್ನು ಅಗಣಿತವಾಗಿ ಕೊಡಲಾಗುವುದು.” 

(11-18) (ಸಂದೇಶವಾಹಕರೆಛ ಇವರೊಡನೆ ಹೇಳಿರಿ- ಧರ್ಮವನ್ನು ನಿಷ್ಠಳಂಕವಾಗಿ ಅಲ್ಲಾಹನಿಗೇ 
ವಮಾಸಲಾಗಿಟ್ಟು ಅವನ ದಾಸ್ಯ ಮಾಡಬೇಕೆಂದು ನನಗೆ ಅಪ್ಪಣೆ ಕೊಡಲಾಗಿದೆ ಮತ್ತು ಎಲ್ಲರಿಗಿಂತಲೂ ಮೊದಲು 
ನಾನು ಸ್ವತಃ ಮುಸ್ಲಿಮನಾಗಬೇಕೆಂದು ನನಗೆ ಆಜ್ಞಾಪಿಸಲಾಗಿದೆ.” ಹೇಳಿರಿ- ನಾನು ನನ್ನಪ್ರಭುವಿನ ಆಜ್ಞೋಲ್ಲಂಘನೆ 
ಮಾಡಿದರೆ, ನನಗೆ ಒಂದು ಮಹಾದಿನದ ಯಾತನೆಯ ಭಯವಿದೆ, ಹೇಳಿರಿ- ನಾನಂತು ನನ್ನ ಧರ್ಮವನ್ನು 
ನಿಷ್ಕಳಂಕವಾಗಿ ಅಲ್ಲಾಹನಿಗೆ ವೂಸಲಾಗಿಟ್ಟು ಅವನದೇ ದಾಸ್ಯ ಮಾಡುವೆನು. ನೀವು ಅವನ ಹೊರತು ಯಾರೆಲ್ಲರ 
ದಾಸ್ಯ ಆರಾಧನೆ ಮಾಡಲಿಚ್ಛಿಸುತ್ತೀರೋ ಮಾಡುತ್ತಲಿರಿ. ಹೇಳಿರಿ- (ವಾಸ್ತವದಲ್ಲಿ ಪುನರುತ್ಥಾನ ದಿನ ತನ್ನನ್ನೂ 
ತನ್ನವರನ್ನೂ ನಷ್ಟಕ್ಕೊಳಪಡಿಸಿಕೊಂಡವರೇ ನಿಜವಾದ ದಿವಾಳಿಕೋರರು. ಚೆನ್ನಾಗಿ ತಿಳಿದಿರಿ, ಇದೇ ಸುಸ್ಪಷ್ಟ 
ದಿವಾಳಿಕೋರತನವಾಗಿದೆ.* ಅಗ್ನಿಯ ಕೊಡೆಗಳು ಅವರ ಮೇಲ್ಭಾಗದಲ್ಲೂ ಹರಡಿಕೊಂಡಿರುವುವು ಮತ್ತು 


ಅರೆದು ಕುಡಿದಿದ್ದರೂ ಸರಿ. ಎರಡನೆಯ ವಿಧದವರು ಅಶಿಕ್ಷಿತರಾಗಿದ್ದರು ಅವರನ್ನೂ ಜ್ಞಾನಿಗಳೆನ್ನುತ್ತಾನೆ. ಏಕೆಂದರೆ ನಿಜವಾದ 
ವಸ್ತು ಸತ್ಯಜ್ಞಾನ ಮತ್ತು ಅದಕ್ಕನುಸಾರವಾದ ಕರ್ಮವಾಗಿದೆ. ಅದರಲ್ಲೇ ಮಾನವನ ವಿಜಯ ಅಡಗಿದೆ. ಅಲ್ಲಾಹನು ಹೇಳುತ್ತಾನೆ- 
ಇಬ್ಬರೊ ಸಮಾನರಾಗುವುದು ಹೇಗೆ! ಇಹಲೋಕದಲ್ಲಿ ಅವರು ಪ್ರತ್ಯೇಕ ವಿಧಾನದಲ್ಲಿನಡೆಯುವುದು ಮತ್ತು ಪರಲೋಕದಲ್ಲಿ ಒಂದೇ 
ಪರಿಣಾಮವನ್ನು ಕಾಣುವುದು ಹೇಗೆ ಸಾಧ್ಯ? 

29. ಅಂದರೆ ಕೇವಲ ನಂಬಿ ಕುಳಿತುಕೊಳ್ಳಬೇಡಿ. ಜೊತೆಗೆ ದೇವಭಯವನ್ನೂ ಹೊಂದಿರಿ. ಅಲ್ಲಾಹನ ಆದೇಶಗಳನ್ನು ಪಾಲಿಸಿ 
ನಡೆಯಿರಿ. ಅವನು ತಡೆದಿರುವುದರಿಂದ ದೂರವಿರಿ. ಅಲ್ಲಾಹನ ವಿಚಾರಣೆಗೆ ಹೆದರುತ್ತಾ ಲೋಕದಲ್ಲಿ ಕೆಲಸ ಮಾಡಿ. _ 

30. ಇಹ-ಪರ ಲೋಕಗಳ ಒಳಿತು. ಅವರ ಇಹಲೋಕವೂ ಚೆನ್ನಾಗಿರುವುದು. ಪರಲೋಕವೂ ಉತ್ತಮವಾಗುವುದು. 

31. ಅಂದರೆ ಒಂದು ನಗರ, ಪ್ರದೇಶ ಅಥವಾ ದೇಶದಲ್ಲಿ ಅಲ್ಲಾಹನ ಆರಾಧನೆಗೆ ತೊಡಕಾಗುತ್ತಿದ್ದರೆ ಕಷ್ಟ-ಕೋಟಲೆಗಳಿಲ್ಲದ 
ಇನ್ನೊಂದು ಸ್ಥಳಕ್ಕೆ ಹೋಗಿರಿ. 

32. ಅಂದರೆ ದೇವಭಕ್ತಿ ಮತ್ತು ಒಳಿತಿನ ಮಾರ್ಗದಲ್ಲಿ ನಡೆಯುವಾಗ ಎಲ್ಲ ರೀತಿಯ ಕಷ್ಟ-ಕೋಟಲೆಗಳನ್ನು ಸಹಿಸುತ್ತಿದ್ದರೂ 
ಸತ್ಯದ ಮಾರ್ಗದಿಂದ ಹಿಂದೆ ಸರಿಯದವರಿಗೆ. ಅದರಲ್ಲಿವಶ್ನಾಸ ಮತ್ತು ಧರ್ಮದ ಠಕ್ಷಣೆಗಾಗಿ ಹಿಜ್ರತ್‌ ಮಾಡಿ ದೇಶಭ್ರಷ್ಟತೆಯ ಸಂಕಷ್ಟ 
ಸಹಿಸಿದವರೂ ಅಕ್ರಮಿ ನಾಡಿನಲ್ಲಿಸ್ಥಿರವಾಗಿದ್ದುಕೊಂಡು ಎಲ್ಲಅಪಾಯಗಳನ್ನು ದಿಟ್ಟತನದಿಂದ ಎದುರಿಸಿದವರೂ ಸೇರಿದ್ದಾರೆ. 

33. ಅಂದರೆ ಇತರರಿಗೆ ಹೇಳುವುದು ಮಾತ್ರ ನನ್ನ ಕೆಲಸವಲ್ಲ ಸ್ಹಯಂ ಮಾಡಿ ತೋರಿಸುವುದೂ ಆಗಿದೆ. ಜನರನ್ನು ಯಾವ 
ಮಾರ್ಗದ ಕಡೆಗೆ ನಾನು ಕರೆಯುತ್ತೇನೋ ಅದರಲ್ಲಿ ಪ್ರಪ್ರಥಮವಾಗಿ ನಡೆಯುವವನು ನಾನೇ ಆಗಿದ್ದೇನೆ. 

34. ವ್ಯಾಪಾರದಲ್ಲಿ ತನ್ನ ಮೂಲಧನವನ್ನು ಕಳಕೊಂಡು ತನ್ನೆಲ್ಲ ಸ್ಪತ್ತನ್ನು ಅರ್ಪಿಸಿದ ಬಳಿಕವೂ ಜನರ ಯಣ ಸಂದಾಯ 
ಮಾಡಲಾಗದವನನ್ನು ದಿವಾಳಿಕೋರವೆನ್ನುತ್ತೇವೆ, ಇದೇ ಉಪಮೆಯನ್ನು ಅಲ್ಲಾಹನು ಸತ್ಯನಿಷೇಧಿಗಳು ಮತ್ತು ಬಹುದೇವಾರಾಧಕರಿಗೆ 


0 Bs ೪2% ೪1 ರಕ್ಷ ಸಿಯ ಲ್ಕ ಬೌ ge pL ನ p ೫ 
ಕಜ ಜ್‌ ಚ ಉಟ ಟಟ ಟ್ಟ 
Bu 


ಕಾಂಡ - 23 


270 ತಪ್ಪೀಮುಲ್‌ ಕುರ್‌ಆನ್‌ 


pd 


೨೨೨ ೨೧ ಶಿಳ್ಳೆ 24 1 PE ೨೩% [pave AN 
1 SHS Ys ಟಲ್‌ ್‌್ಪ್ಹ್ಪ 


ಚ 22 Qs GSI AY ad) ECs 
dio 1124 Pa) SAS MES ls 


೨394 13% > 12 ಗಸಿ 
೪15೫5೬೪ ಹೆ ETS SRE TE NEE) 
1೪/01 ನವು) ಖು LS dN 5 SSN es bys 

ಕೆಳಭಾಗದಲ್ಲೂ ಹರಡಿಕೊಂಡಿರುವುವು. ಅಲ್ಲಾಹನು ತನ್ನ ದಾಸರನ್ನು ESA ಈ ಅಂತಿಮ ಗತಿಯ 
ಕುರಿತೇ ಆಗಿದೆ. ಆದುದರಿಂದ "ನನ್ನ ದಾಸರೇ ನನ್ನ ಕ್ರೋಧವನ್ನು ಭಯಪಡಿರಿ. ಇದಕ್ಕೆ ವ್ಯತಿರಿಕ್ತವಾಗಿ 'ತಾಗೂತ್‌'ನ* 
ದಾಸ್ಯದಿಂದ ಮುಕ್ತರಾಗಿ ಅಲ್ಲಾಹನ ಕಡೆಗೆ ಮರಳುವವರಿಗೆ 'ಶುಭವಾರ್ಶೆಯಿದೆ. bse (ಪೈಗಂಬರರೇ) 
ಮಾತನ್ನು ಚೆನ್ನಾಗಿ ಆಲಿಸುವ ಹಾಗೂ ಅದರ ಅತ್ಯುತ್ತಮ ಭಾಗವನ್ನು ಅನುಸರಿಸುವ ನನ್ನ ದಾಸರಿಗೆ 'ಶುಭವಾರ್ತೆ 
ನೀಡಿರಿ. ನ ಇವರೇ ಅಲ್ಲಾಹನಿಂದ ಸನ್ಮಾರ್ಗ ನೀಡಲ್ಪಟ್ಟವರು ಮತ್ತು ಇವರೇ ಬುದ್ಧಿವಂತರು. p 

(19-20) (ಪೈಗಂಬರರೆಲ ಯಾರ ಮೇಲೆ ಅಲ್ಲಾಹನ ಯಾಶನೆಯ ತೀರ್ಮಾನವು ಅನ್ನಯಿಸಿ ಬಿಟ್ಟಿದೆಯೋ 
ಅವನನ್ನು ರಕ್ಷಿಸುವವನಾರು?” ಅಗ್ನಿಯಲ್ಲಿ ಬಿದ್ದುಬಟ್ಟಿರುವವನನ್ನು ನೀವು ರಕ್ಷಿಸಬಲ್ಲಿರಾ? ಆದರೆ ತಮ್ಮ ಪ್ರಭುವನ್ನು 
ಭಯಪಡುತ್ತಿದ್ದವರಿಗಾಗಿ ಅಂತಸ್ತಿನ. ಮೇಲೆ ಅಂತಸ್ತಿರುವ ಉನ್ನತ ಭವನಗಳಿರುವುವು. ಅವುಗಳ ತಳ ಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವುವು. ಇದು ಅಲ್ಲಾಹನವಾಗ್ದಾನ. ಅಲ್ಲಾಹನು ತನ್ನವಾಗ್ದಾನವನ್ನೆಂದೂ ಉಲ್ಲಂಘಿಸುವುದಿಲ್ಲ 


ಇಲ್ಲಿ ಪ್ರಯೋಗಿಸಿದ್ದಾನೆ. ಮಾನವನ ಜೀವನ, ವಯಸ್ಸು ದೇಹ, ಶಕ್ತಿ-ಸಾಮರ್ಥ್ಯಗಳು ಹಾಗೂ ಅವಕಾಶಗಳು ಎಲ್ಲ ಸೇರಿ 
ಮೂಲಧನವಾಗುತ್ತದೆ. ಅದನ್ನು ಅವನು ವ್ಯಾಪಾರದಲ್ಲಿ ತೊಡಗಿಸುತ್ತಾನೆ. ಇನ್ನು ದೇವನೇ ಇಲ್ಲ ಅಥವಾ ತಾನು ಅನೇಕ ದೇವರುಗಳ 
ದಾಸನಾಗಿದ್ದು ಯಾರಿಗೂ ನಾನು ಲೆಕ್ಕ ಕೊಡಬೇಕಾಗಿಲ್ಲ ಅಥವಾ ವಿಚಾರಣೆ ನಡೆದರೂ ಇಂತಿಂಶಹವರು ನನ್ನನ್ನು ರಕ್ಷಿಸುವವರು 
ಎಂದು ನಂಬಿ ಈ ಮೂಲಧನವನ್ನು ತೊಡಗಿಸಿದವನು ನಿಜವಾಗಿ ನಷ್ಟದ ವ್ಯಾಪಾರ ಮಾಡಿ ತನ್ನ ಸರ್ವಸ್ಥ ಸ್ಥವನ್ನೂ ಕಳಕೊಂಡನು. ಇದು 
ಮೊದಲನೆಯ ನಷ್ಟ ಎರಡನೆಯ ನಷ್ಟವೆಂದರೆ, ಈ ತಪ್ಪುನಂಜಿಕೆಯಿಂದಾಗಿ ಯಾವೆಲ್ಲ ಕೆಲಸಗಳನ್ನು ಅವನು ಮಾಡಿದನೋ ಅವೆಲ್ಲದರಲ್ಲಿ 
ಅವನು ತನ್ನ ಮೇಲೆ ಹಾಗೂ ಲೋಕದ ಇತರ ಅನೇಕ ಮಾನವರು ಮತ್ತವರ ಪೀಳಿಗೆಗಳ ಮೇಲೆ ಹಾಗೂ ಇತರ ಸೃಷ್ಟಿ ಜಾಲಗಳ ಮೇಲೆ 
ಜೀವನ ಪರ್ಯಂತ ಅಕ್ರಮವೆಸಗುತ್ತಾನೆ. ಆದ್ದರಿಂದ ಅವನ ಮೇಲೆ ಲೆಕ್ಕವಿಲ್ಲದಷ್ಟುಯಣಭಾರಗಳುಂಟಾದುವು. ಆದರೆ ಆ ಯಣವನ್ನು 
ತೀರಿಸಲು ಅವನ ಬಳಿ ಏನೂ ಉಳಿದಿರುವುದಿಲ್ಲ ಇದರಿಂದ ಅವನು ಮಾತ್ರ ಮುಳುಗಿರುವುದಲ್ಲ ತನ್ನ ಮನೆಮಂದಿ, ಆಪ್ರ್ತೇಷ್ಠರು, 
ಸ್ನೇಹಿತರು ಹಾಗೂ ಜನಸಾಮಾನ್ಯ! ರನ್ನು ತನ್ನ ನತಪ್ಪುಶಿಕ್ಷಣ- -ತರಬೇತಿಗಳಿಂದ ಮತ್ತು ತಪ್ಪುಆದರ್ಶದಿಂದ ಮುಳುಗಿಸಿಬಿಟ್ಟನು. ಈ ಮೂರು 
ನಷ್ಟ ಸ್ಥಗಳನ್ನೇ ಅಲ್ಲಾಹನು ಇಲ್ಲಿ 'ಹುಸ್ರಾನುಮ್ಮುಬೀನ್‌' ಎಂದಿರುವುದು. 

35. ಆಶಿ ತಾಗೂತ್‌ ಎಂಬ ಪದ 0೬ ತುಗ್ಗಾ ಿನ್‌ನಿಂದ ಬಂದಿದೆ. ಉದ್ಧಟತನವೆಂದರ್ಥ. ಯಾರನ್ನಾದರೂ "ತಾಗೀ' ಎನ್ನುವ 
ಬದಲುತಾಗೂತ್‌ ಎಂದು ಕರೆದರೆ ಆತ ಅತಿದೊಡ್ಡ ಸ್ಲಉದ್ಧಟನೆಂದರ್ಥ. ಉದಾ: ಒಬ್ಬನನ್ನು; ಸುಂದರನೆನ್ನುವ ಬದಲು ಸೌಂದರ್ಯನಂದು 
ಕರೆದರೆ ಆತ ಅತಿ ಸುಂದರನೆಂದರ್ಥ. ಅಲ್ಲಾಹನ ಹೊರತು ಇತರರನ್ನು ಆರಾಧಿಸುವುದು ಕೇವಲ ಉದ್ಭಟತನವಾಗಿದೆ. ಆದರೆ 
ಇತರರಿಂದ ಆರಾಧನೆ ಮಾಡಿಸುವುದು ಬಹಳ ಮೇಲ್ಮಟ್ಟದ ಉದ್ದಟಿತನವಾಗಿದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ. ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-1, ಅಲ್‌ಬಕರ: ಟಿ. 286, ಅನ್ನಿಣಾ: ಟಿ 91- 105, ಭಾಗ-2, ಅನ್ನಹ್ಹ್‌ ಟಿ. 32) 

ಅ ತಾಗೂತ್‌ ಎಂಬ ಪದವನ್ನು ಅನೇಕ ತಾಗೂತ್‌ಗಳಿಗೆ ಪ್ರಯೋಗಿಸಲಾಗಿದೆ. ಆದ್ದರಿಂದಲೇ ಟಬ oi ಎನ್ನಲಾಗಿದೆ. 
ಅನ್ಯಥಾ ಒಬ್ಬನಿಗಾಗಿರುತ್ತಿದ್ದರೆ 63೬ ಎಂದಾಗುತ್ತಿತ್ತು. 

36. ಈ ಸೂಕ್ತಕ್ಕೆ ಎರಡು ಅರ್ಥಗಳಿರಬಹುದು. ಒಂದು, ಎಲ್ಲಕರೆಗೆ ಓಗೊಡುವುದಿಲ್ಲ ಪ್ರತಿಯೊಬ್ಬನ ಮಾತನ್ನು ಕೇಳಿ ಅದರ 
ಬಗ್ಗೆ ಚಿಂತನೆ ನಡೆಸಿ ಸತ್ಯವಾದುದನ್ನು ಸ್ವೀಕರಿಸುತ್ತಾರೆ. ಎರಡು, ಹೇಳುವ ಮಾತಿಗೆ ತಪ್ಪು ಅರ್ಥಕೊಡಲು ಪ್ರಯತ್ನಿಸುವುದಿಲ್ಲ ಅದರ 
ಉತ್ತಮ ಅಂಶವನ್ನು ಸ್ವೀಕರಿಸುತ್ತಾರೆ. 

37. ಅಂದರೆತನ್ನನ್ನುತಾನೇ ದೇವನಶಿಕ್ಷೆಗೆ ಗುರಿಪಡಿಸಿಕೊಂಡವನು ಮತ್ತು ಅಲ್ಲಾಹನು ಶಿಕ್ಷೆಯನ್ನೇ ಕೊಡಲು ತೀರ್ಮಾನಿಸಿದವನು. 


ಕಾಂಡ - 23 


39. ಅರುಬ್ದುಮರ್‌ 271 


ಇಳ ೨ ಲಿ NLT ತಟ ಬಟ ETE ಶರ ಟ.ಠ್ಜ್ದ್ಗಿ 
ಏಸ ಢಿ ಯ ಓಡಿ ಭೃದ್ರಿಯಭಿ OSES 5ಬ LNs 


igs) SYS 3 ್ರ್ರ-ಒಖ ಓಟ ವ ಕ 
UTE] ssc ಬಸರಿ ಟೂ Re pb 
ಉಟ ಇವ ಜುಗ ಕೃಹಃ NE 2 6ಊ 4 


(21-22) ನೀವು Ne ಅಲ್ಲಾಹನು ಆಕಾಶದಿಂದ ನೀರುಸುರಿಸಿದನು. ಅನಂತರ ಅದನ್ನು ಚಿಲುಮೆ 
ಮತ್ತು ನದಿಗಳ* ರೂಪದಲ್ಲಿ ಭೂಮಿಯೊಳಗೆ ಹರಿಸಿದನು. ತರುವಾಯ ಆ ನೀರಿನ ಮೂಲಕ ಅವನು ವಿವಿಧ 
ಜಾತಿಯ ವಿಭಿನ್ನ ಬೆಳೆಗಳನ್ನು ಹೊರ ತೆಗೆಯುತ್ತಾನೆ. ಅನಂತರ ಆ ಬೆಳೆಗಳು ಹಣ್ಣಾಗಿ ಒಣಗುತ್ತವೆ. ಆಗ ಅವು 
ಹಳದಿಯಾಗಿ ಬಿಡುವುದನ್ನು ನೀವು ನೋಡುತ್ತೀರಿ. ಕೊನೆಗೆ ಅಲ್ಲಾಹನು ಅವುಗಳನ್ನು ಹೊಟ್ಟಾಗಿ ಮಾಡಿ ಬಿಡುತ್ತಾನೆ. 
ವಾಸ್ತವದಲ್ಲಿ ಇದರಲ್ಲಿ ಬುದ್ಧಿಜೀವಿಗಳಿಗೆ ಒಂದು ಪಾಠವಿದೆ.” ಅಲ್ಲಾಹನು ಯಾರ ಹೃದಯವನ್ನು ಇಸ್ಸಾಮಿಗಾಗಿ 
ತೆರೆದುಬಿಟ್ಟನೋಳಿ ಹಾಗೂ ಯಾರು ತನ್ನ ಪ್ರಭುವಿನ ಕಡೆಯಿಂದ ಒಂದುಪ್ರ ಪ್ರಕಾಶದಲ್ಲಿ, ನಡೆಯುತ್ತಿರುವನೋ"' ಅವನು 
(ಇವುಗಳಿಂದ ಯಾವ ಪಾಠವನ್ನೂ ಕಲಿಯದವನಂತೆ ಆಗಬಲ್ಲನೇ?) ಯಾರ ದಃ ದಯಗಳು ಅಲ್ಲಾಹನ ಬೋಧನೆಯಿಂದ 
ಇನ್ನಷ್ಟುಕಠಿಣವಾಗಿ ಹೋದುವೋಳ ಅವರಿಗಾಗಿ ವಿನಾಶವಿದೆ. ಅವರು ಸುವ್ಯಕ್ತ ಪ ಪಥಭ್ರಷ್ಟತೆಯಲ್ಲಿ ಬಿದ್ದಿರುತ್ತಾರೆ. 


38. ಮೂಲದಲ್ಲಿ ೬1 ಎಂಬ ಪದವನ್ನು ಬಳಸಲಾಗಿದೆ. ಅದು ಈ ಮೂರೂ ವಸ್ತುಗಳಿಗೆ ಅನ್ವಯವಾಗುತ್ತದೆ. 

39. ಅಂದರೆ ಈ ಲೋಕದ ಜೀವನ ಮತ್ತು ಅದರೆ ಸಂಪತ್ತು ತಾತ್ಕಾಲಿಕವಾಗಿದೆಯೆಂಬುದು ಬುದ್ಧಿಜೀವಿಗಳು ಇದರಿಂದ 
ಕಲಿಯುವ ಪಾಠವಾಗಿದೆ. ಬೆಳಕಿನ ನಂತರ ಕತ್ತಲೆ, ಯೌವನದ ನಂತರ ವೃದ್ಧಾಪ್ಯ ಮತ್ತು ಮರಣವಾಗಿದೆ. ಪ್ರತಿಯೊಂದು ಉನ್ನತಿಯ 
ನಂತರ ಅವನತಿಯನ್ನು ಕಾಣಬೇಕಾಗಿದೆ. ಆದ್ದರಿಂದ ಈ ಲೋಕ ಮತ್ತು ಅದರ ಸೌಂದರ್ಯಕ್ಕೆ ಮಾರು ಹೋಗಿ ಪರಲೋಕವನ್ನು 
ಮರೆತು ಬಿಡಬಾರದು. ಇಲ್ಲಿನ ಕೆಲವು ದಿನಗಳ ಸುಖಭೋಗಗಳು ಪರಲೋಕವನ್ನು ಹಾಳುಗೆಡಹುವುದಕ್ಕಾಗಿರುವುದಲ್ಲ ಈ ಲೋಕದ 
ಇರುಳು ಬೆಳಕುಗಳು ಅಲ್ಲಾಹನ ಅಧಿಕಾರದಲ್ಲಿದೆಯೆಂಬ ಪಾಠವನ್ನು ಮನುಷ್ಯನು ದೃಶ್ಯಗಳನ್ನು ನೋಡಿ ಪಡೆಯುತ್ತಾನೆ. ತಾನು 
ಬಯಸುವವನನ್ನು ಅಲ್ಲಾಹನು ಉನ್ನತಿಗೇರಿಸುತ್ತಾನೆ. ಯಾರನ್ನು ಬಯಸುತ್ತಾನೊ ಅವನನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತಾನೆ. ಒಬ್ಬನನ್ನು 
ಅಲ್ಲಾಹನು ಉನ್ನತಿಗೇರಿಸಿದರೆ ಆದರಿಂದ ಅವನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಒಬ್ಬನನ್ನು ಮಣ್ಣು ಮುಕ್ಕಿಸ ಬಯಸಿದರೆ 
ಅದರಿಂದ ಅವನನ್ನು ರಕ್ಕಿಥುವ ಶಕ್ತಿಯೂ ಯಾರಿಗೂ ಇಲ್ಲ 

40. ಈ ವಾಸ್ತವಿಕತೆಗಳಿಂದ ಪಾಠ ಕಲಿತು, ಇಸ್ಲಾಮ್‌ ಸತ್ಯವೆಂಬುದರ ಬಗ್ಗೆ ಸಂತೃಪ್ತಿ ಹೊಂದಲು ಅಲ್ಲಾಹನು ಅನುಗ್ರಹಿಸಿದವನು. 
ಒಬ್ಬನ ಹೃದಯ ತೆರೆಯುವುದೆಂದರೆ ಅವನ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಅಥವಾ ಆಶಂಕೆ ಇಲ್ಲದಿರುವುದು. ಅದನ್ನು ಸ್ವೀಕರಿಸಿ 
ಅದರಂತೆ ನಡೆಯಲು ಯಾವುದೇ ಅಪಾಯ ಮತ್ತು ಭೀತಿಯಿಲ್ಲದಿರುವುದು. ಮಾಶ್ರವಲ್ಲ ಇದು ಸತ್ಯವಾಗಿದೆಯೆಂಬ ಬಗ್ದೆ ಪೂರ್ಣ 
ತೃಪ್ತಿ ಹೊಂದಿ, ಏನೇ ಬಂದರೂ ನನಗೆ ಇದರಲ್ಲೇ ನಡೆಯಬೇಕೆಂದು ತೀರ್ಮಾನಿಸುವುದಾಗಿದೆ. ಈ ರೀತಿಯ ತೀರ್ಮಾನ ಮಾಡಿ 
ಒಬ್ಬನು ಇಸ್ಲಾಮಿನ ಮಾರ್ಗವನ್ನು ಅವಲಂಬಿಸಿದಾಗ, ದೇವನ ಮತ್ತು ಪ್ರವಾದಿಯ ಕಡೆಯಿಂದ ಯಾವುದೇ ಆಜ್ಞೆಬಂದರೂ ಅವನು 
ಅದನ್ನು ಮನಸಾರೆ ಒಪ್ಪಿಕೊಳ್ಳುತ್ತಾನೆಯೇ ಹೊರತು ಅತೃಪ್ತಿಯೊಂದಿಗಲ್ಲ ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಚರ್ಯಗಳ ಪ್ರ 
ಯಾವ. ವಿಶ್ವಾಸ- ನಂಬಿಕೆಗಳು ಮತ್ತು ನಿಯಮ- ನಿಬಂಧನೆಗಳು ಅವನ ಮುಂದೆ ಬರುತ್ತದೋ ಅದು ತನ್ನ ಮನದ ಕ್‌ 
ಅದನ್ನು ಸ್ವೀಕರಸುತ್ತಾನೆ. ಯಾವುದೇ ಅನುಚಿತ ಲಾಭವನ್ನು ತೊರೆಯುವಾಗ ಅವನಿಗೆ ಸಂಕಟವಾಗುವುದಿಲ್ಲ. ಬದಲಾಗಿ ಅದು ತನಗೆ 
ಲಾಭವಲ್ಲ, ನಷ್ಟವಾಗಿದ್ದು ದೇವಾನುಗ್ರಹದಿಂದ ತಾನದರಿಂದ ಪಾರಾದೆ ಎಂದವನು ಭಾವಿಸುತ್ತಾನೆ. ಅದೇ ರೀತಿ ಅವನು ಸತ್ಯದಲ್ಲಿ 
ಸ್ಥಿರವಾಗಿರುವಾಗ ಎದುರಾಗುವ ಯಾವುದೇ ನಷ್ಟದಿಂದ ಅವನಿಗೆ ಚಿಂತೆಯುಂಟಾಗುವುದಿಲ್ಲ, ಅದನ್ನು ಶಾಂತಚಿತ್ತದೊಂದಿಗೆ 
ಸಹಿಸಿಕೊಳ್ಳುತ್ತಾನೆ. ಅಲ್ಲಾಹನ ಮಾರ್ಗದಿಂದ ವ್ಯತಿಚಲಿಸುವುದಕ್ಕಿಂತಲೂ ಅವನಿಗೆ ಆ ನಷ್ಟವು ಹಗುರವಾಗಿ ಕಾಣುತ್ತದೆ. ಅಪಾಯ 
ಗಳಿದುರಾದಾಗಲೂ ಅವನ ಸ್ಥಿತಿ ಇದೇ ರೀತಿಯಾಗಿರುತ್ತದೆ. ಈ ಅಪಾಯದಿಂದ ಪಾರಾಗುವ ಬೇರೆ ದಾರಿಯೇ ಇಲ್ಲ ನನಗೆ ಇದರಲ್ಲೇ 
ನಡೆಯಬೇಕಾಗಿದೆ, ಅಪಾಯ ಬಂದರೆ ಬರಲಿ ಎಂದವನು ಭಾವಿಸುತ್ತಾನೆ. 

41. ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಚರ್ಯೆಯ ರೂಪದಲ್ಲಿ ಅವನಿಗೊಂದು ಜ್ಞಾನಪ್ರಕಾಶ ಲಭಿಸಿತು. ಅದರ ಬೆಳಕಿನಲ್ಲಿ 
ಜೀವನದ ಅಸಂಖ್ಯ ವಕ್ರ ಮಾರ್ಗಗಳ ಮಧ್ಯೆ ಸತ್ಯದ ನೇರಮಾರ್ಗ ಯಾವುದೆಂದು ಅವನು ಪ್ರತಿ ಹೆಜ್ಜೆಯಲ್ಲೂ ಸ್ಪಷ್ಟವಾಗಿ ಗುರುತಿಸುತ್ತಾನೆ. 

| 
| 


ಕಾಂಡ - 23 


272 ತಪ್ಪೀಮುಲ್‌ ಕುರ್‌ಆನ್‌ 


ಜ್‌] ೫ 1...) 432 Ce, ಪಟಟ ಟ್ಟ 2 ಚ ಚ 
ಆ TCS ಬ ICRP ರ್ನ 
2 ಜಾಗ FH 21335538 ok dS ಪಲ 
ದ್‌ 4 ಕ ಬ ಕಿ 

ಕ ೨ UA ಯಿ ದ > 2೨೨ EN ಷ್ಟಿ HF 

ND ASE LS bs SNES ES LS ಬಿ we 


53೭0 ಯತ SG MME ಟ್‌ 

ಡೆ ಭ್ರ 729% ಸ ನ್ದ] ಡ್‌ AAG 

Lk I KS sls ೬೭19014 (ಭ 

(23-26) ಅಲ್ಲಾಹನು ಅತ್ಯುತ್ತಮ ವಾಣಿಯನ್ನು ತು ಎಲ್ಲ ಭಾಗಗಳೂ ಸಮಾನ 

ಸ್ವರೂಪವಾಗಿರುವಂತಹ ಗ್ರಂಥವಿದು.* ಇದರಲ್ಲಿ ವಿಷಯಗಳು ಪುನರಾವರ್ಶಿಸಲ್ಪಟ್ಟವೆ. ಇದನ್ನು ಕೇಳಿದಾಗ, 
ತಮ್ಮ ಪ್ರಭುವನ್ನು ಭಯಪಡುವವರಿಗೆ ರೋಮಾಂಚನವಾಗುತ್ತದೆ ಮತ್ತು ಅವರ ಶರೀರ ಹಾಗೂ ಹೃದಯಗಳು 
ಮೃದುವಾಗಿ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿ ಬಿಡುತ್ತವೆ. ಇದು ಅಲ್ಲಾಹನ ಮಾರ್ಗದರ್ಶನ. ಇದರ ಮೂಲಕ 
ಅವನು ತಾನಿಚ್ಛಿಸಿದವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ಮತ್ತು ಅಲ್ಲಾಹನೇ ಸನ್ಮಾರ್ಗ ತೋರದಿದ್ದರೆ ಅಂತಹವನಿಗೆ 
ಬೇರಾವ ಮಾರ್ಗದರ್ಶಕನೂ ಇಲ್ಲ ಪುನರುತ್ಥಾನ ದಿನ (ತನ್ನಮುಖದ ಮೇಲೆ) ಯಾತನೆಯ ಉಗ್ರ ಹೊಡೆತವನ್ನು 
ಶಿನ್ನುವವನ ದುರವಸ್ಥೆಯನ್ನು ನೀವು ಊಹಿಸಬಲ್ಲಿರಾ9** ಇಂತಹ ಅಕ್ರಮಿಗಳೊಡನೆ, "ಈಗ ನೀವು ಮಾಡುತ್ತಿದ್ದ 
ಗಳಿಕೆಯ ರುಚಿಯನ್ನು ಸವಿಯಿರಿ" ಎಂದು ಹೇಳಲಾಗುವುದು.* ಇವರಿಗಿಂತ ಮುಂಚೆಯೂ ಅನೇಕರು ಇದೇ 
ರೀತಿ ಸುಳ್ಳಾಗಿಸಿದ್ದಾರೆ. ಕೊನೆಗೆ ಅವರು ಊಹಿಸಿಯೂ ಇಲ್ಲದ ಕಡೆಯಿಂದ ಅವರ ಮೇಲೆ ಯಾತನೆ ಬಂತು. 
ತರುವಾಯ ಅಲ್ಲಾಹನು ಅವರಿಗೆ ಲೌಕಿಕ ಜೀವನದಲ್ಲೇ ಅಪಮಾನದ ರುಚಿಯನ್ನುಸವಿಸಿದನು ಮತ್ತು ಪರಲೋಕದ 
ಯಾತನೆಯಂತೂ ಇದಕ್ಕಿಂತಲೂ ಉಗ್ರವಾಗಿದೆ. ಇವರು ಅರಿಯುತ್ತಿದ್ದರೆ! 


42. ಹೃದಯ ತೆರೆಯುವುದಕ್ಕೆ ವಿರುದ್ಧವಾಗಿ ಮಾನವನ ಹೃದಯದ ಎರಡೇ ಸ್ಥಿತಿಯುಂಟಾಗಬಹುದು. ಒಂದನೆಯದು, 
ಹೃದಯ ಸಂಕುಚಿತಗೊಳ್ಳುವುದು. ಇದರಲ್ಲಿ ಸತ್ಯ ನುಸುಳುವುದಕ್ಕೆ ಸ್ವಲ್ಪವಾದರೂ ಅವಕಾಶವಿರುತ್ತದೆ. ಎರಡನೆಯದು, ಹೃದಯ 
ಕಠಿಣವಾಗುವುದು. ಈ ಸ್ಥಿತಿಯ ಕುರಿತು ಅಲ್ಲಾಹನು ಹೇಳುತ್ತಾನೆ- ಇಲ್ಲಿಗೆ ತಲುಪಿದ ನಂತರ ಮನುಷ್ಯನಿಗೆ ವಿನಾಶವೇ ಗತಿ- ಅಂದರೆ 
ಒಬ್ಬನ ಹೃದಯವು ಎಷ್ಟೇ ಸಂಕುಚಿತಗೊಂಡಿದ್ದರೂ ಒಮ್ಮೆ ಸತ್ಯವನ್ನು. ಸ್ವೀಕರಿಸಲು ಅದು ತಯಾರಾಯಿತೆಂದಾದರೆ ಅವನಿಗೆ ಪಾರಾಗುವ 
ಸಾಧ್ಯತೆಯಿದೆ. ಎರಡನೆಯ ವಿಷಯವು ಸೂಕ್ತದ ಹಿನ್ನೆಲೆಯಿಂದ ಸ್ವಯಂ ಪ್ರಕಟವಾಗುತ್ತದೆ. ಆದರೆ ಅಲ್ಲಾಹನು ಅದನ್ನು ಸ್ಪಷ್ಟ 
ಪಡಿಸಿಲ್ಲ, ಏಕೆಂದರೆ ಪ್ರವಾದಿ(ಸುಯವರನ್ನು ವಿರೋಧಿಸುವುದರಲ್ಲಿ ಹಠಮಾರಿತನ ಪ್ರದರ್ಶಿಸುವ ಮತ್ತು ನಿಮ್ಮ ಯಾವುದೇ ಮಾತನ್ನು 
ನಂಬಲಾರೆವು ಎಂದು ತೀರ್ಮಾನಿಸಿದವರನ್ನು ಎಚ್ಚರಿಸುವುದು ಇಲ್ಲಿ ಉದ್ದೇಶವಾಗಿತ್ತು. ಈ ಹಠಮಾರಿತನವನ್ನು ನೀವು ಬಹಳ 
ಅಭಿಮಾನವೆಂದು ಭಾವಿಸುತ್ತಿದ್ದೀರಿ. ವಸ್ತುತಃ "ಅಲ್ಲಾಹನ ಹೆಸರು ಮತ್ತು ಅವನ ಕಡೆಯಿಂದ ಬಂದಿರುವ ಉಪ! ಪದೇಶಗಳನ್ನು ಕೇಳಿ 
ಮೃದುವಾಗುವ ಬದಲು ನಿಮ್ಮ ಹೃದಯವು ಇನ್ನಷ್ಟು ಕಠಿಣವಾಗುತ್ತಿದೆ. ಇದಕ್ಕಿಂತ ದೊಡ್ಡದೌರ್ಭಾಗ್ಯ ಬೇರೇನಿದೆ! 

43. ಅಂದರೆ ಅವುಗಳಲ್ಲಿ ವೈರುಧ್ಯ ಮತ್ತು ಭಿನ್ನತೆಯಿಲ್ಪ ಇಡೀ ಗ್ರಂಥವು ಆರಂಭದಿಂದ ಅಂತ್ಯದವರೆಗೆ ಒಂದೇ ವಿಶ್ವಾಸ ಮತ್ತು 
ಆಚಾರ-ವಿಚಾರಗಳ ಒಂದೇ ಕರ್ಮವನ್ನು ತೋರಿಸುತ್ತದೆ. ಅದರ ಒಂದು ಭಾಗವು ಇನ್ನೊಂದನ್ನು ಒಂದು ವಿಷಯವು ಇನ್ನೊಂದನ್ನು 
ಸಮರ್ಥಿಸುತ್ತದೆ ಮತ್ತು ವ್ಯಾಖ್ಯಾನಿಸುತ್ತದೆ. ಅರ್ಥ-ತಾಶ್ಚರ್ಯದ ದೃಷ್ಟಿಯಿಂದ ಅದರಲ್ಲಿಪರಿಪೂರ್ಣ ಸಮಾನತೆ (Consistancy) 
ಕಾಣುತ್ತದೆ. 

44. ಒಬ್ಬನು ಸಂಪೂರ್ಣ ಅಸಹಾಯಕನಾಗಿ ಬಿಟ್ಟಾಗ ಮಾತ್ರ ತನ್ನ ಮುಖಕ್ಕೆ ಹೊಡೆಸಿಕೊಳ್ಳುತ್ತಾನೆ. ಅನ್ಯಥಾ ತನ್ನಲ್ಲಿ ಪ್ರತಿರೋಧ 
ಶಕ್ತಿಯಿರುವ ವರೆಗೆ ದೇಹದ ಇತರ ಭಾಗಗಳಿಗಂತೂ ಪೆಟ್ಟು ತಿನ್ನುತ್ತಾನೆ. 'ಆದರೆ ಮುಖಕ್ಕೆ ಹೊಡೆಯಲು ಬಿಡುವುದಿಲ್ಲ ಆದ್ದರಿಂದ ಆ 
ವ್ಯಕ್ತಿಯ ವಿವಶಾವಸ್ಥೆಯನ್ನು, ಅವನು ತನ್ನಮುಖದ ಮೇಲೆ ತೀವ್ರವಾಗಿ ಹೊಡೆಸಿಕೊಳ್ಳುತ್ತಾನೆಂದು ಹೇಳಿ ಚಿತ್ರಿಸಲಾಗಿದೆ. 

45. ಮೂಲದಲ್ಲಿ ಎ ಎಂಬ ಪದ ಪ್ರಯೋಗಿಸಲಾಗಿದೆ. ಇದು ಕುರ್‌ಆನಿನ ಪಾರಿಭಾಷಿಕದಲ್ಲಿ ಮಾನವ ತನ್ನ 
ಕರ್ಮಗಳಿಗನುಸಾರ ಗಳಿಸುವ ಸತ್ಸಲ ಮತ್ತು ದುಷ್ಟಲಗಳಾಗಿವೆ. ಅಲ್ಲಾಹನಿಂದ ಸಿಗುವ ಬಹುಮಾನವೇ ಸತ್ಕರ್ಮಿಯ ಗಳಿಕೆಯಾಗಿದೆ. 
ದುಷ್ಕರ್ಮಿಯ ಗಳಿಕೆಯು ಅವನು ಪರಲೋಕದಲ್ಲಿಪಡೆಯುವ ಶಿಕ್ಷೆಯಾಗಿದೆ. 


ಜ್‌ 
AS 


ಕಾಂಡ -23 


« ಹ ಟ್‌ ್ಭೃ. |ಆ್ಛಆ *ಶಿಸ್ತಿನ್ದ ೨ «ರಿಸ PATA 
ASSP SLC ಬಿ ೮೬೦೦ ಹ್‌ Gi 5 
ಸು ಕಟ ಹಸರ 6050॥ ಲಹರ 


ka 
pe 


೨. [YS ೫33 ಸೌಂ 4 8 EC 4೨9೨ 

Ss NS SOS AS EL ಲೂ & 
(27-35) ಜನರು ಪ್ರಜ್ಞಾವಂತರಾಗಲೆಂದು ನಾವು ಈ ಕುರ್‌ಆನಿನಲ್ಲಿ ಅವರಿಗೆ ತರತರದ ಉದಾಹರಣೆ 
ಗಳನ್ನು ನೀಡಿದ್ದೇವೆ. ಅರಬೀ: ಭಾಷೆಯಲ್ಲಿರುವ ಕುರ್‌ಆನ್‌* ಇದರಲ್ಲಿ ಯಾವ ವಕ್ರತೆಯೂ ಇಲ್ಲ (ಇದು) 
ಇವರು ರಕ್ಷಣೆ "ಹೊಂದಲಿಕ್ಕಾಗಿದೆ. ಅಲ್ಲಾಹ್‌ ಒಂದು ಉದಾಹರಣೆ ಕೊಡುತ್ತಾನೆ. ಒಬ್ಬನಿಗೆ ದುಷ್ಟ ಸ್ವಭಾವದ 
ಅನೇಕ ಯಜಮಾನರಿದ್ದು ಅವರೆಲ್ಲಾ ಆತನನ್ನು ತಮ್ಮ ತಮ್ಮೆಡೆಗೆ ಎಳೆಯುತ್ತಿದ್ದಾರೆ. ಇನ್ನೊಬ್ಬನು ಸಂಪೂರ್ಣವಾಗಿ 
ಕೇವಲ ಒಬ್ಬ ಯಜಮಾನನ ದಾಸನು. ಇವರಿಬ್ಬರ ಸ್ಥಿತಿ ಏಕರೂಪ: ಸಿವಾಗಿರಲು ಸಾಧ್ಯವೇ?“ ಅಲ್‌ಹಮ್ದು 
ಲಿಲ್ಲಾಹ್‌್‌ (ಸರ್ವಸ್ತುತಿಗಳೂ ಅಲ್ಲಾಹನಿಗೆ ಮಾಸಲು? ಆದರೆ ಹೆಚ್ಚಿನವರು ಅಜ್ಞಾನದಲ್ಲಿ ಬಿದ್ದಿದ್ದಾರೆ. ಖ್‌ 
ಆ ತ ನಿಮಗೂ ಮರಣ ಹೊಂದಲಿಕ್ಕಿದೆ ಮತ್ತು ಇವರಿಗೂ ಮರಣ ಹೊಂದಲಿಕ್ಕಿೆ. sl ಕೊನೆಗೆ 
ಪುನರುತ್ಥಾನ ದಿನ ನೀವೆಲ್ಲರೂ ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನಿಮ್ಮ ನಿಮ್ಮ ದಾವೆಗಳನ್ನು ಹೂಡಲಿರುವಿರಿ. 


46. ಅಂದರೆ ಇದು ಮಕ್ಕಾ ಮತ್ತು ಅರೇಬಿಯಾದ ಜನರಿಗೆ ಅನುವಾದಕನ ಅಥವಾ ವ್ಯಾಖ್ಯಾನಕಾರನ ಅಗತ್ಯವಿರುವಂತಹ 

ಅನ್ಯಭಾಷೆಯಲ್ಲಿಬಂದಿಲ್ಲ ಅವರು ಸ್ನ ಸ್ಪಷ್ಟವಾಗಿ ಗ್ರಹಿಸಬಲ್ಲಂತಹ ಅರಬಿ ಭಾಷೆಯಲ್ಲಿದೆ. 

47. ಅಂದರೆ ಸಾಮಾನ್ವ ಮನುಷ್ಯಃ ನಿಗೆ ಅರ್ಥಪಾಗದಂತಹ ಯಾವುದೇ ತೊಡಕು ಕೂಡಾ ಇದರಲ್ಲಿಲ್ಲ ಇದು ಸ್ಪಷ್ಟವಾದ 
ನೇರಮಾತುಗಳನ್ನುಆಡುತ್ತದೆ. ಈ ಗ್ರಂಥದಲ್ಲ ಯಾವುದುಸರಿ, ಯಾವುದು ತಪ್ಪುಮತ್ತು ಏಕ. ಯಾವುದನ್ನುನಂಬಬಹುದು. ಯಾವುದನ್ನು 
ನಿರಾಕರಿಸಬೇಕು, ಯಾವುದರ ಆದೇಶ ನೀಡುತ್ತದೆ. ಯಾವುದರಿಂದ ತಡೆಯುತ್ತದೆ ಎಂಬುದನ್ನು ಪ್ರ ಪ್ರತಿಯೊಬ್ಬನೂ ಗ್ರ ಗ್ರಹಿಸಬಲ್ಲ 

48, ಈ ಉದಾಹರಣೆಯ ಮೂಲಕ ಅಲ್ಲಾಹನು ಶಿರ್ಕ್‌ ಮತ್ತು ತೌಜೀದ್‌ನ ವ್ಯತ್ಯಾಸ ಹಾಗೂ ಮಾನವ ಜೀವನದ 
ಮೇಲೆ ಅವುಗಳ ಪ್ರಭಾವವನ್ನು ಅತ್ಯಂತ ಚುಟುಕಾಗಿ ವಿವರಿಸಿರುತ್ತಾನೆ. ಇಷ್ಟು ದೊಡ್ಡ ವಿಷಯವನ್ನು ಇದಕ್ಕಿಂತ ಸಂಕ್ಷಿಪ್ತ ಪದಗಳಲ್ಲಿ 
ವಿವರಿಸುವುದು ಸಾಧ್ಯವಿಲ್ಲ ಒಬ್ಬ ವಿಗೆ ಅನೇಕ ದುಷ್ಪರಾದ ಯಜಮಾನರಿದ್ದು ಅವರಲ್ಲಿ ಪ್ರತಿಯೊಬ್ಬನೂ ಅವನನ್ನು ತನ್ನೆಡೆಗೆ 
ಎಳೆಯುತ್ತಿದ್ದಾನೆ. ಇನ್ನೊಬ್ಬನ ಸೇವೆ ಮಾಡಲು ಬಿಡುವುದೇ ಇಲ್ಲ ಈ ವಿಭಿನ್ನ ಒಡೆಯರ, ಆದೇಶಗಳಲ್ಲಿಯಾರ ಆದೇಶವನ್ನು ಪಾಲಿಸಿದರೂ 
ಇನ್ನೊಬ್ಬನ ರಂಪಾಟ ಮತ್ತು ಶಿಕ್ಷೆಗೆ ಗುರಿಯಾದಾಗ ಅವನ ಬಾಳು ಸಂಕೀರ್ಣವಾಗುವುದರಲ್ಲಿ ಸಂದೇಹವಿಲ್ಲ ತದ್ವಿರುದ್ಧವಾಗಿ ಕೇವಲ 
ಒಬ್ಬಯಜಮಾನನ ಸೇವಕ ಅಥವಾ ಗುಲಾಮನಾಗಿದ್ದುಅವನಿಗೆ ಇತರರ ಸೇವೆ ಮಾಡಬೇಕಾಗಿ ಬರದಿದ್ದರೆ ಅವನು ಬಹಳ ನೆಮ್ಮದಿಯಿಂದ 
ಹಾಯಾಗಿರುವನು. ಇದೊಂದು ಸಾಮಾನ್ಯ ವಿಷಯವಾಗಿದ್ದು. ಇದನ್ನು ಗ್ರಹಿಸಲು ಯಾವುದೇ ಚಿಂತನೆ "ನಡೆಸುವ ಅಗತ್ಯವಿಲ್ಲ "ಆದ್ದರಿಂದ 
ಒಬ್ಬನೇ ದೇವನ ದಾಸ್ಯದಲ್ಲಿಮಾನವನಿಗೆ ಸಿಗುವ ಶಾಂತಿ-ನೆಮ್ಮದಿಯು. ಅನೇಕ ದೇವರುಗಳ ದಾಸ್ಯದಲ್ಲಿ ಖಂಡಿತ ಸಿಗಲುರದು. 

ಇಲ್ಲಿ ವಿವರಿಸಲಾಗಿರುವ ಅನೇಕ ದುಷ್ಟ ಮತ್ತು ವಿಭಿನ್ನ ಯಜಮಾನರ ಉದಾಹರಣೆಯು ಕಲ್ಲಿನ ಮೂರ್ತಿಗಳಿಗೆ ಅನ್ಹಯ 
ವಾಗುವುದಿಲ್ಲವೆಂಬುದು ಸ್ಪಷ್ಟ ವಿಭಿನ್ನ ಆದೇಶಗಳನ್ನು: ನೀಡುವ ಮತ್ತು ಬ ತಂತಮ್ಮೆಡೆಗೆ ಸೆ! ಸೆಳೆಯುವ ಮಾನವರಿಗೆ ಇದು ಅನ್ವಯವಾಗುತ್ತದೆ. 
ಕಲ್ಲಿನ ಮೂರ್ತಿಗಳು ಯಾರಿಗಾದರೂ ಆಜ್ಞೆ ನೀಡುತ್ತವೆಯೇ? ತಮ್ಮ ಸೇವೆಸ್ಟೆಯಲು ಯಾರನ್ನಾದರೂ ಕರೆಯುತ್ತವೆಯೇ? 
ಇದು ಜೀವಂತ ಯಜಮಾನರೇ ಮಾಡುವ. ಕೆಲಸಗಳಾಗಿವೆ. ಒಬ್ಬ ಯಜಮಾನ ಮಾನವನೊಳಗೇ” ಕುಳಿತಿದ್ದಾನೆ. ಆತ ಅವನ 
ಮುಂದೆ ತರತರದ ಆಗ್ರಹಗಳನ್ನಿಟ್ಟು ಅವುಗಳನ್ನು ಪೂರೈಸುವಂತೆ ನಿರ್ಬಂಧಿಸುತ್ತಾಚೆ. ಇನ್ನೂ ಅನೇಕ ಯಜಮಾನರುಗಳು ಅವನ 
ಮನೆಯಲ್ಲಿ ಕುಟುಂಬದಲ್ಲಿ ಗೋತ್ರದಲ್ಲಿ ಜನಾಂಗದಲ್ಲಿ ಮತ್ತು ದೇಶದಲ್ಲಿ ಧಾರ್ಮಕ ಪುರೋಹಿತರಲ್ಲಿ ಆಡಳಿತಗಾರರು ಮತ್ತು 
ಶಾಸನಕರ್ತರಲ್ಲಿ ವ್ಯಾಪಾರ-ವಹಿವಾಟುಗಳಲ್ಲಿ ಮುಂದುವರಿದ ನಾಗರಿಕ 'ಶ್ರೊಗಳಲ್ಲಿ- ಹೀಗೆ ಎಲ್ಲೆಲ್ಲೂ ಇರುತ್ತಾರೆ- ಅವರ ವಿಭಿನ್ನ 
ಬೇಡಿಕೆಗಳು ಮಾನವನನ್ನು ಸ ಸದಾ ತಮ್ಮತ್ತ ಸೆ ಸಳೆಯುತ್ತಿರುತ್ತವೆ. ಯಾರ ಬೇಡಿಕೆಯನ್ನು ಪೂರೈಸಲು ಅವನು ಲೋಪ ತೋರುತ್ತಾನೋ. 
ಅವನು ತನ್ನ ಕಾರ್ಯಕ್ಷೇತ್ರದಲ್ಲಿ ಅವನನ್ನು ಶಿಕ್ಕಸದೆ ಬಿಡುವುದಿಲ್ಲ ಆದರೆ ಪ್ರ ಪ್ರತಿಯೊಬ್ಬನ ಶಿಕ್ಷೆಯ ರೂಪ ಬೇರೆ ಬೇರೆಯಾಗಿರುತ್ತದೆ. 
ಒಬ್ಬನು ಬೈದರೆ ಇನ್ನೊಬ್ಬನು ಕಬೋಪಗೊಳ್ಲುತ್ತಾನೆ. ಮತ್ತೊಬ್ಬನು ನಿಂದಿಸಿದರೆ ಮಗದೊಬ್ಬನು 'ಬಹಿಷ್ಕರಸುತ್ತಾನೆ. ಒಬ್ಬನು ಅನ್ನ-ನೀರು 
ಹಾಕುವುದಿಲ್ಲ ಇನ್ನೊಬ್ಬನು ಧರ್ಮದೇಟು ನೀಡಿದರೆ ಮತ್ತೊಬ್ಬನು ಕಾನೂನು ಪ್ರ ಹಾರ ನೀಡುತ್ತಾನೆ. ಒಟ್ಟಿನಲ್ಲಿಈ ಸಂಕೀರ್ಣತೆಯಿಂದ 
ಪಾರಾಗಬೇಕಾದರೆ ಮಾನವ ಏಕದೇವನನ್ನು ಮಾತ್ರ ಆಶ್ರಯಿಸಿ ಆತನ ದಾಸನಾಗುವುದು ಮತ್ತು ಇತರೆಲ್ಲರ ದಾಸ್ಯದ ನೊಗಗಳನ್ನು ತನ್ನ 
ಕೊರಳಿನಿಂದ ಕಿತ್ತೆಸೆಯುವುದಲ್ಲದೆ ಅನ್ಯ ಮಾರ್ಗವಲ್ಲ | 
| 
| 
| 


ಕಾಂಡ - 23 


274 ತಪ್ಲೀಮುಲ್‌ ಕುರ್‌ಆನ್‌ 


ಏಕದೇವತ್ವವನ್ನು ಸ್ವೀಕರಿಸುವುದರಲ್ಲೂ ಎರಡು ರೂಪಗಳಿವೆ. ಅವುಗಳ ಪರಿಣಾಮವೂ ವಿಭಿನ್ನವಾಗಿವೆ. ಅದರ ಒಂದು 
ರೂಪ ಹೀಗಿದೆ- ಒಬ್ಬನು ವೈಯಕ್ತಿಕವಾಗಿ ಒಬ್ಬನೇ ದೇವನ ದಾಸನಾಗಿರುವ ತೀರ್ಮಾನ ಮಾಡಿದ್ದು ಪರಿಸರವು ಅವನಿಗೆ 
ಪ್ರತಿಕೂಲವಾಗಿರುವಾಗ, ಬಾಹ್ನ: ಸಂಘರ್ಷ ಮತ್ತು ಸಂಕೀರ್ಣತೆಯು ಹಿಂದೆಂದಿಗಿಂತಲೂ ತೀವ್ರವಾಗಿರುತ್ತದೆ. “ಆದರೆ ಅವನ ವಿಶ್ವಾಸವು 
ಪ್ರಾಮಾಣಿಕವಾಗಿದ್ದರೆ ಆಂತರಿಕವಾಗಿ ಅವನಿಗೆ ಶಾಂತಿ-ಸಮಾಧಾನ ಖಂಡಿತ ಸಿಗುವುದು. ಅವನು ದೇವಾಜ್ಞೆಗೆ ವಿರುದ್ಧವಾಗಿರುವ 
ಅಥವಾ ದೇವೋಪಾಸನೆಯ ಬೇಡಿಕೆಗಳನ್ನು ಪೂರೈಸಲಾಗದ ಎಲ್ಲ ಚಿತ್ತಾಕಾಂಕ್ಷೆಗಳನ್ನು ತಿರಸ್ಕರಿಸುವ ಮತ್ತು ದೇವಾದೇಶಗಳೊಂದಿಗೆ 
ಸಂಘರ್ಷಿಸುವ ಯಾವ ಬೇಡಿಕೆಯನ್ನೂ ಸ್ವೀಕರಿಸಲಾರನು. ಅದೊಂದು ವೇಳೆ ಕುಟುಂಬ, ಗೋತ್ರ, ದೇಶ, ಸರಕಾರ, ಧಾರ್ಮಿಕ 
ಪುರೋಹಿತರು ಹಾಗೂ ಆರ್ಥಿಕ ಲಾಭವಾದರೂ ಸರಿ. ಇದರ ಪರಿಣಾಮವಾಗಿ ಅವನ ಮೇಲೆ ಸಂಕಷ್ಟಗಳು ಎರಗಬ:ಸುದು. ಆದರೆ 
ತಾನು ದೇವನ ದಾಸನಾಗಿದ್ದು ದಾಸ್ಯತನದ ಬೇಡಿಕೆಯನ್ನು ಈಡೇರಿಸುತ್ತಿದ್ದೇನೆ; ದೇವರಲ್ಲದವರ ದಾಸ್ಯವನ್ನು ದೇವಾಜ್ಞೆಗೆ ವಿರುದ್ಧವಾಗಿ 
ಮಾಡಲು ನನಗೆ ಯಾವ ಅಧಿಕಾರವೂ ಇಲ್ಲವೆಂಬ ಸಮಾಧಾನ ಅವನ ಮನಸ್ಸಿಗಿರುವುದು. ಈ ಆತ್ಮಶಾಂತಿಯನ್ನು ಲೋಕದ ಯಾವ 
ಶಕ್ತಿಯೂ ಅವನಿಂದ ಕಸಿಯಲಾರದು. ಒಂದು ವೇಳೆ ಅವನಿಗೆ ಗಲ್ಲಿಗೇರಬೇಕಾಗಿ ಬಂದರೂ ಅವನು ನಗುಮುಖದೊಂದಿಗೆ ಏರಬಲ್ಲನು. 
ಮಿಥ್ಯ ದೇವರುಗಳಿಗೆ ಶರಣಾಗಿ ನಾನೇಕೆ ನನ್ನ ಜೀವವನ್ನು ಉಳಿಸಲಿಲ್ಲವೆಂಬ ಪಶ್ಚಾತ್ತಾಪ ಅವನಿಗಾಗದು. 

ಇನ್ನೊಂದು ರೂಪ ಹೀಗಿದೆ- ಇಡೀ ಸಮಾಜವು ಇದೇ ಏಕೆ ದೇವತ್ನದ ಆಧಾರದಲ್ಲಿ ನೆಲೆನಿಂತಿರುವುದು. ಅದರಲ್ಲಿ ನೀತಿ- 
ಚಾರಿತ್ರ್ಯ, ಸಂಸ್ಕೃತಿ-ನಾಗರಿಕತೆ, ಶಿಕ್ಷಣ, ಕಾನೂನು, ರೂಢಿ ಸಂಪ್ರದಾಯಗಳು, ರಾಜಕೀಯ ಮತ್ತು ಆರ್ಥಿಕತೆಯೇ ಮುಂತಾದ 
ಜೀವನದ ಎಲ್ಲರಂಗಗಳಲ್ಲೂಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಯವರ ಮೂಲಕ ನೀಡಲಾದ ನಿಯಮಗಳನ್ನು ಆಚಾರ-ವಿಚಾರಗಳಲ್ಲಿ 
ಪಾಲಿಸುವುದು. ಧರ್ಮವು ಯಾವುದನ್ನು ಪಾಪವೆನ್ನುತ್ತದೋ ಅದನ್ನೇ ಕಾನೂನು ಅಪರಾಧವೆಂದು ಪರಿಗಣಿಸುವುದು, ಸರಕಾರಿ 
ಯಂತ್ರವು ಅದನ್ನೇ ಅಳಿಸಲು ಪ್ರಯತ್ನಿಸುವುದು. ಅದನ್ನೇ ಅಳಿಸಲಿಕ್ಕಾಗಿ ಶಿಕ್ಷಣ-ತರಬೇತಿಗಳ ಮೂಲಕ ಮನ-ಮಸ್ತಿಷ್ಠಗಳನ್ನು 
ಸಿದ್ಧಗೊಳಿಸುವುದು. ಭಾಷಣ ವೇದಿಕೆಗಳಿಂದ ಅದರ ವಿರುದ್ಧ ದ್ವನಿಯೆತ್ತುವುದು, ಸಮಾಜವು ಅದನ್ನೇ ಕೇಡೆಂದು ಸಾರುವುದು. ಎಲ್ಲ 
ಆರ್ಥಿಕ ವ್ಯವಹಾರಗಳಲ್ಲಿ ಅದು ನಿಷೇಧಿಸಲ್ಪಡುವುದು. ಅದೇ ರೀತಿ ಧರ್ಮವು ಯಾವುದನ್ನು ಒಳಿತೆಂದು ಸಾರುತ್ತದೋ ಕಾನೂನು 
ಅದನ್ನು ಮಾನ್ಯ ಮಾಡುವುದು, ಆಡಳಿತ ವ್ಯವಸ್ಥೆಯು ಅದನ್ನು ಪೋಷಿಸಿ ಬೆಳೆಸಲು ಪ್ರಯತ್ನಿಸುವುದು, ಶಿಕ್ಷಣ-ತರಬೇತಿಗಳ 
ಈ ವ್ಯವಸ್ಥೆಯು ಮನ-ಮಸ್ತಿಷ್ಠಗಳಲ್ಲಿ ಅದನ್ನು ನಾಟಲು ಮತ್ತು ಚಾರಿತ್ರ್ಯದಲ್ಲಿ ಅದನ್ನು ಪ್ರದರ್ಶಿಸುವಂತೆ ಮಾಡಲು ಪ್ರಯತ್ನಿಸುವುದು. 
ಭಾಷಣ ವೇದಿಕೆಗಳು ಅದನ್ನೇ ಬೋಧಿಸುವುದು, ಸಮಾಜವು ಅದನ್ನೇ ಪ್ರಶಂಸಿಸುವುದು. ತನ್ನ ಪ್ರಾಯೋಗಿಕ ರೂಢಿ-ಸಂಪ್ರದಾಯ 
ಅದರ ಆಧಾರದಲ್ಲೇ ಸ್ಥಾಪಿಸುವುದು. ಇಂತಹ ಸ್ಥಿತಿಯುಂಟಾದರೆ ಮಾನವನಿಗೆ ಪೂರ್ಣ ಆಂತರಿಕ ಮತ್ತು ಬಾಹ್ಯ ಸಮಾಧಾನ 
ವುಂಟಾಗುವುದು. ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ದ್ವಾರಗಳು ಅವನಿಗಾಗಿ ತೆರೆದುಕೊಳ್ಳುವುದು. ಏಕೆಂದರೆ ಇದರಲ್ಲಿ ದೇವನ ದಾಸ್ಯ 
ಮತ್ತು ಇತರರ ದಾಸ್ಯಗಳ ಬೇಡಿಕೆಗಳ ಸಂಘರ್ಷ ಹೆಚ್ಚಿನಂಶ ಕೊನೆಗೊಂಡಿರುತ್ತದೆ. 

ಪ್ರತಿಯೊಬ್ಬ ಮನುಷ್ಯನೂ, ಈ ಎರಡನೇ ಸ್ಥಿತಿ ನಿರ್ಮಾಣ ಆದರೂ ಆಗದಿದ್ದರೂ ತೌಹೀದ್‌ ಅಥವಾ ಏಕದೇವಶ್ವವನ್ನು ತನ್ನ 
ಧರ್ಮವನ್ನಾಗಿ ಮಾಡಿ, ಎಲ್ಲಅಪಾಯ-ಸಂಕಷ್ಟಗಳನ್ನು ಎದುರಿಸುತ್ತಾ ಅಲ್ಲಾಹನ ದಾಸ್ಯಾರಾಧನೆ ಮಾಡಬೇಕೆಂದು ಇಸ್ಲಾಮ್‌ ಅವನಿಗೆ 
ಕರೆ ನೀಡುತ್ತದೆ. ಆದರೆ ಇಸ್ಲಾಮಿನ ಅಂತಿಮ ಗುರಿಯು ಇದೇ ಎರಡನೆ ಸ್ಥಿತಿಯ ನಿರ್ಮಾಣವಾಗಿದೆಯೆಂಬುದನ್ನು ನಿರಾಕರಿಸುವಂತಿಲ್ಲ 
ಎಲ್ಲಪ್ರವಾದಿಗಳೂ ಒಂದು ಮುಸ್ಲಿಮ್‌ ಸಮುದಾಯ ಅಸ್ತಿತ್ವಕ್ಕೆ ಬರುವಂತೆ, ಕುಪ್ರ್‌ ಮತ್ತು ಅದರ ವಾಹಕರ ಪ್ರಾಬಲ್ಯದಿಂದ ಸ್ವತಂತ್ರವಾಗಿ 
ಜನರು ಸಾಮೂಹಿಕವಾಗಿ ಅಲ್ಲಾಹನ ಧರ್ಮವನ್ನು: ಪಾಲಿಸುವಂತೆ ಮಾಡಲು ಪ್ರಯತ್ನಿಸಿದ್ದಾರೆ. ' ಕುರ್‌ಆನ್‌ ಮತ್ತುಪ್ರ ಪ್ರವಾದಿ ಚರ್ಯೆಯ 
ಜ್ಞಾನವಿಲ್ಲದ ಹಾಗೂ ಬುದ್ದಿಹೀನರಲ್ಲದ ಯಾರೂ, ಪ್ರವಾದಿಗಳ ಪರಿಶ್ರಮ-ಹೋರಾಟಗಳು ವೈಯಕ್ತಿಕವಾಗಿ ಈಮಾನ್‌ ಮತ್ತು 
ಇತಾಅತ್‌(ವಿಶ್ವಾಸ ಮತ್ತು ಅನುಸರಣೆ) ಆಗಿತ್ತೆಂದೂ ಸಾಮೂಹಿಕ ಜೀವನದಲ್ಲಿ ಧರ್ಮ ಸ್ಥಾಪಿಸುವುದು (ಜಾರಿಗೊಳಿಸುವುದು) ಅವರ 
ಉದ್ದೇಶವೇ ಆಗಿರಲಿಲ್ಲವೆಂದು ಹೇಳಲಾರ. 

49. ಇಲ್ಲಿಯೆ! ಹೂಟ! "ಅಲ್‌ ಹಮ್ಹುಲಿಲ್ಲಾಹ್‌' (ಸರ್ವಸ್ತುತಿಗಳೂ ಅಲ್ಲಾಹನಿಗೆ ಮೂಸಲು) ಎಂದು ಹೇಳುವ ಅಗತ್ಯವೇನಾಗಿತ್ತೆಂದು 
ಗಮನಿಸಿರಿ. ಜನರೊಂದಿಗೆ ಮೇಲಿನ ಪ್ರಶ್ನೆ ಕೇಳಿದ ಬಳಿಕ ಪ್ರಶ್ನಾರ್ಥಿಯು ಸ್ವಲ್ಪ ಮೌನ ವಹಿಸುತ್ತಾನೆ. ತೌಹೀದ್‌ ವಿರೋಧಿಗಳಿಂದ 
ಏನಾದರೂ ಉತ್ತರ ಬರುವುದಾದರೆ ಬರಲಿ ಎಂದು ಕಾದು ಎಲ್ಲಿಂದಲೂ ಉತ್ತರ ಬಾರದೆ ಇದ್ದಾಗ ಮತ್ತು ಇಬ್ಬರೂ ಸಮಾನರೆಂಬ ಸ್ಪರ 
ಕೇಳದೆ ಇದ್ದಾಗ ಪ್ರಶ್ನಾರ್ಥಿಯು "ಅಲ್‌ಹಮ್ಮುಲಿಲ್ಲಾಹ್‌' ಎಂದು ಹೇಳುತ್ತಾನೆ. ಅಂದರೆ ದೇವನಿಗೆ ಸರ್ವಸ್ತುತಿ. ಈ ಎರಡು ಸ್ಥಿತಿಗಳ 
ವ್ಯತ್ಯಾಸವನ್ನು ನೀವೇ "ಗುರುತಿಸುತ್ತೀರಿ. ಒಬ್ಬ ಯಜಮಾನನ ಸೇವೆಗಿಂತ ಅನೇಕ ಯಜಮಾನರ ಸೇವೆ ಉತ್ತಮವೆಂದೋ ಅಥವಾ 
ಇಬ್ಬರೂ ಸಮಾನರೆಂದೋ ಹೇಳುವ ಧೈರ್ಯವನ್ನು ನಿಮ್ಮಲ್ಲಿಯಾರೂ ಮಾಡುವುದಿಲ್ಲ 

50. ಅಂದರೆ ಓರ್ವ ಯಜಮಾನನ ಮತ್ತು ಅನೇಕ ಯಜಮಾನರ ಗುಲಾಮನಾಗುವುದರ ವ್ಯತ್ಯಾಸವನ್ನುನೀವು ಚೆನ್ನಾಗಿ ಬಲ್ಲಿರಿ. 
ಆದರೆ ಓರ್ವ ದೇವನ ಮತ್ತು ಅನೇಕ ದೇವರುಗಳ ದಾಸ್ಯತನದ ಕುರಿತು ಹೇಳಿದರೆ ಮೂರ್ಯರಂತೆ ವರ್ತಿಸುತ್ತೀರಿ. 

51. ಹಿಂದಿನ ವಾಕ್ಯ ಮತ್ತು ಈ ವಾಕ್ಯದ ನಡುವೆ ಓಂದು ಲಘುವಾದ ಶೂನ್ಯವಿದೆ. ಸಂದರ್ಭ ಮತ್ತು ಸಃ ಸನ್ನಿವೇಶವನ್ನು ಪರಿಗಣಿಸಿ 
ಆಲೋಚಿಸಿದರೆ ಬುದ್ಧಿಮತ್ತೆಯುಳ್ಳ ಯಾರೂ ಅದನ್ನು ತುಂಬಬಲ್ಲನು. ಒಂದು ಸರಳ ಏಷಯವನ್ನು ನೇರವಾಗಿ ವಿವಿಧ ರೀತಿಯಲ್ಲಿ 


ಕಾಂಡ - 23 


39. ಅರುಬುಮರ್‌ 275 


ರ್‌ 


ಟ್‌ 1 1.1? 2% py iE ಸಾ FE 
(ಳಿಗ ರ EE} Gp CGM ಚತ ಈ) 
ಪಿಸಿ ಆ ತೂ 8,6 
BEM SEG GSA EL MUS 


ಆ ಲೈ ದ ಸಿನಿ 2 ಖಿ » Pe ್‌್ಪ ಜ್‌ ೨೫ py 
OAS 0804 DOS LES sso SE 
ವ (4 » 14 ಎ RCP ೨ 4 9 
ESHA ಗ್‌ aM sos LES 
*ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿದ ಮತ್ತು ಸತ್ಯವು ತನ್ನ ಮುಂದೆ ಬಂದಾಗ ಅದನ್ನು ಸುಳ್ಳಾಗಿಸಿ 
ಬಟ್ಟವನಿಗಿಂತ ದೊಡ್ಡ. ಅಕ್ರಮ ಇನ್ನಾರಿರಬಹುದು? ಇಂತಹ ಸತ್ತ ನಿಷ ಷೇಧಿಗಳಿಗೆ ನರಕದಲ್ಲಿ; ನೆಲೆಯಿಲ್ಲವೇ?ಿ ಸತ್ಯ ವನ್ನು 
ತಂದವರು ಮತ್ತು ಅದನ್ನು ಸತ್ಯ ವೆಂದು ನಂಬಿದವರು ಮಾತ್ರ "ಯಾತನೆಯಿಂದ ರಕ್ಷಣೆ ' ಪಡೆಯುವರು. 32 ಅವರು" 
ಬಯಸಿದ್ದೆಲ್ಲವೂ ಅವರ ಪ್ರಭುವಿನ ಬಳಿ ಅವರಿಗೆ ಸಿಗುವುದು. 53 ಇದು ಪು ಪುಣ್ಯ ಮಾಡಿದವರಿಗೆ ಇರುವ ಸತ್ಸಲ. 
(ಇದು) ಅವರು ಮಾಡಿದ್ದ ಅತ್ಯಂತ ನಕ್ಕ ಷ್ಟ ಕರ್ಮಗಳನ್ನು ಅಲ್ಲಾಹನು (ಅವರ 'ಆಕ್ಕದಿಂದ ಅಳಿಸಿ ಹಾಕಲು ಮತ್ತು 
ಅವರಿಗೆ, ಅವರು ಮಾಡುತ್ತಿದ್ದ "ಅತ್ತು ತ್ಯಷ್ಟ. ಕರ್ಮಗಳಿಗನುಸಾರ ಪ್ರತಿಫಲ ನೀಡಲು (ಆಗಿರುತ್ತದೆ). 
(36-41) (ಸಂದೇಶವಾಹಕರೇ) ಅಲ್ಲಾಹನು ತನ್ನ ದಾಸನಿಗೆಸಾಕಾಗಲಾರನೇ? ಇವರು ಅವನ ಹೊರತಾಗಿರುವ 
ಇತರರ ಬಗ್ಗೆ ್ಗೆ ನಿಮ್ಮನ್ನು ಹೆದರಿಸುತ್ತಾರೆ.* ವಸ್ತುತಃ ಯಾರನ್ನು ಅಲ್ಲಾಹನೇ ಪಥಭ್ರಷ್ಟಗೊಳಿಸಿಬಿಟ್ಟನೋ ಅವನಿಗೆ 
ದಾರಿ ತೋರಿಸುವವನಾರೂ ಇಲ್ಲ ಮತ್ತು ಯಾರಿಗೆ ಅಲ್ಲಾಹನೇ ಮಾರ್ಗದರ್ಶನ ಮಾಡಿದನೋ ಅವನನ್ನು 


ಇವರಿಗೆ ತಿಳಿಸುವಾಗ, ಇವರು ಹಠಮಾರಿತನದಿಂದ ನಿಮ್ಮ ಮಾತನ್ನು ತಿರಸ್ಕರಿಸುತ್ತಾರೆ, ದಾ ಈ ಸ್ಪಷ್ಟವಾದ ಸತ್ಯವನ್ನುದಮನಿಸಲು 
ನಿಮ್ಮ ಬೆನ್ನು ಹತ್ತಿದ್ದಾರೆ. ಆದರೆ ನಿಮಗಾಗಲಿ ಇವರಿಗಾಗಲಿ ಇಲ್ಲಿ; ಶಾಶ್ವತವಾಗಿ ಬದುಕಲಿಲ್ಲ. ಉಭಯತ್ರರಿಗೂ ಒಂದು ದಿನ ಸಾಯಲೇ 
ಬೇಕಾಗಿದ್ದು ಪರಿಣಾಮ ಎಲ್ಲರ ಮುಂದೆ ಬರಲಿದೆಯೆಂಬ ವಿಷಯವು ಇದರಲ್ಲಿ ಅಡಗಿದೆ. 

52. ತ ದಿನದಂದು ಅಲ್ಲಾಹನ ನ್ಯಾಯಾಲಯದಲ್ಲಿನಡೆಯುವ ವಿಚಾರಣೆಯಲ್ಲಿ ಶಿಕ್ಷೆ ಪಡೆಯುವವರು ಯಾರೆಂಬುದನ್ನು 
ಇಂದೇ ಕೇಳಿದರೆಂದರ್ಥ. ಶಿಕ್ಷೆಯು ಅಲ್ಲಾಹನ ಅಸ್ತಿತ್ವ ಗುಣಗಳು, ಅಧಿಕಾರ ಮತ್ತು ಹಕ್ಕುಗಳಲ್ಲಿಇತರರೂ ಭಾಗಿಯಾಗಿದ್ದಾರೆಂಬ ತಪ್ಪು 
ನಂಬಿಕೆಯನ್ನು ಸೃಷ್ಟಿಸಿದ ಅಕ್ರಮಿಗಳಿಗೆ ಸಿಗಂರುವುದು. ಅವರ ಮುಂದೆ ಸತ್ಯವನ್ನಿಟ್ಟಾಗ ಅದನ್ನು ಒಪ್ಪಲಿಲ್ಲವೆಂದಷ್ಟೇ ಅಲ್ಲ ಸತ್ಯವನ್ನು 
ತೋರಿಸಿದವನನ್ನೇ 'ಸುಳ್ಳುಗಾರನೆಂದು ಹೇಳಿಬಿಟ್ಟು ಇನ್ನಷ್ಟು ಅಕ್ರಮವೆಸಗಿದರು. ಸತ್ಯವನ್ನು ಸಮರ್ಪಿಸಿದ ವ್ಯಕ್ತಿ ಹಾಗೂ ಅದನ್ನು 
ಸಮರ್ಥಿಸಿದವರು ಅಲ್ಲಾಹನ ನ್ಯಾಯಾಲಯದಲ್ಲಿ ಶಿಕ್ಷೆ: ಪಡೆಯುವ ಪ್ರಶ್ನೆಯೇ ಇಲ್ಲ 

53, ಇಲ್ಲಿ ಬೂ "ಸ್ಪರ್ಗದಲ್ಲಿ ಎಂಬ ಪದವನ್ನು ಬಳಸಿರದೆ, weds "ಅವರ ಪ್ರಭುವಿನ ಬಳಿ' ಎಂಬ ಪದವನ್ನು 
ಪ್ರಯೋಗಿಸಲಾಗಿದೆ ಎಂಬುದನ್ನು ಗಮನಿಸಬೇಕು. ಪ್ರಭುವಿನ ಬಳಿಗೆ ದಾಸನು ಸತ್ತ ನಂತರವೇ ತಲುಪುತ್ತಾನಷ್ಟೆ ಸ್ಪರ್ಗಕ್ಕೆ ತಲುಪಿದ. 
ಬಳಿಕ ಮಾತ್ರವಲ್ಲ ಮರಣದಿಂದ ಸ್ವರ್ಗಪ್ರವೇಶದ ತನಕದ ಅವಧಿಯಲ್ಲಿ ಸ ಸಜ್ಜನ ಸ ಸತ್ಯವಿಶ್ವಾಸಿಯೊಂದಿಗೆ ಅಲ್ಲಾಹನು "ಹೀಗೆಯೇ 
ವರ್ತಿಸುತ್ತಾನೆಂದು ಈ ಸೂಕ್ತದ ಒಳಾರ್ಥವಾಗಿದೆಯೆಂದು ತಿಳಿದು ಬರುತ್ತದೆ. ಅವನು ಬರ್ಶುಕ್‌ನ ಯಾತನೆ, ಕಿಯಾಮತ್‌ನ 
ಕಾಠಿಣ್ಯ, ಎಚಾರಣೆಯ ಭೀತಿ, ಹಶ್ರ್‌ನ ಮೈದಾನದ ಅಪಮಾನಗಳಿಂದ ಹಾಗೂ ತನ್ನ ತಪ್ಪುಗಳಿಂದಾಗಿ ಅಲ್ಲಾಹನ ಹಿಡಿತದಿಂದ ಪಾರಾಗ 
ಬಯಸುವನು. ಅಲ್ಲಾಹನು ಅವನ ಎಲ್ಲ ಆಗ್ರ ಗ್ರಹಗಳನ್ನು ಪೂರ್ತಿಗೊಳಿಸುವನು. 

54. ಪ್ರವಾದೀಸ) ಅವರ ಮೇಲೆ ವಿಶ್ವಾಸವಿರಿಸಿದವರಿಂದ ಅಜ್ಞಾನ ಕಾಲದಲ್ಲಿ ಅನೇಕ ನೈತಿಕ ಮತ್ತು ವೈಚಾರಿಕ ತಪ್ಪುಗಳು 
ಸಂಭವಿಸಿದ್ದುವು. ಪ್ರವಾದಿಯವರು ತಂದ ಸತ್ಯವನ್ನು ಅವರು ಸ್ವೀಕರಿಸಿದ ನಂತರ ಆ ಎಲ್ಲ ಕೆಡುಕುಗಳನ್ನು ತೊರೆದರು. ಮಾತ್ರವಲ್ಲ 
ನೀತಿ-ಚಾರಿತ್ರ, ಆರಾಧನಾ ಕರ್ಮಗಳು ಮತ್ತು ವ್ಯವಹಾರಗಳಲ್ಲಿ ಅವರು ಅತ್ಯುತ್ತಮ ಸತ್ಯರ್ಮಗಳನ್ನು ಮಾಡಿದರು. ಅಲ್ಲಾಹನು 
ಹೇಳುತ್ತಾನೆ- ಅವರ ಅಜ್ಞಾನ ಕಾಲದ ಅತ್ಯಂತ ಕೆಟ್ಟ ಕರ್ಮಗಳನ್ನು ಅವರ ಲೆಕ್ಕ ಪತ್ರದಿಂದ ಅಳಿಸಿ ಹಾಕಲಾಗುವುದು ಅದರಲ್ಲಿರುವ 
ಅವರ ಅತ್ಯುತ್ತಮ ಸತ್ಯರ್ಮಗಳನುಸಾರ ಅವರಿಗೆ ಪುರಸ್ಕಾರಗಳನ್ನು ನೀಡಲಾಗುವುದು. 

55. "ಮಕ್ಕಾದ ಸತ್ಯನಿಷೇಧಿಗಳು ಪ್ರ ಪ್ರವಾದಿ(ಸ) ಅವರೊಡನೆ ಹೀಗೆ ಹೇಳುತ್ತಿದ್ದರು- ನೀವು ನಮ್ಮ ದೇವರುಗಳನ್ನು ನಿಂದಿಸುತ್ತೀರಿ. 
ಅವರನ್ನು ಬೈೆಯುತ್ತೀರಿ. ಅವರೆಲ್ಲ ಎಂತಹ ಮಹಿಮಾವಂತರೆಂದು ನೀವು ತಿಳಿದಿಲ್ಲ ಅವರನ್ನು ಯಾರೆಲ್ಲ ನಿಂದಿಸಿದರೋ ಅವರು 
ನಾಶವಾಗಿ ಹೋಗಿದ್ದಾರೆ. ನೀವೂ ನಿಮ್ಮ ಕೃತ್ಯಗಳನ್ನು ನಿಲ್ಲಿಸದಿದ್ದರೆ ಅವರು ನಿಮ್ಮನ್ನೂ ಧ್ವಂಸಗೊಳಿಸಿ ಬಿಡುವರು. 


Gn 


ಇಲ್ಲಿಂದ 24ನೇ ಕಾಂಡ ಆರಂಭ 


276 ತಪ್ಪೀಮುಲ್‌ ಕುರ್‌ಆನ್‌ 


ರಹಿ GSTS ಹಿ ರಚ ೬೫ ೮% 09, ಡಿ 


AT PAA ತ್ತಿ ೨% 2 1 ೨೧ 4೩ NEG 3 PN 
We (0 GEE ೨ ಕ್ರಿ oy SSDs ಕೂ CSS 


ಸೆ 


ಸಯಡ ರಾ 
ರ Noe ಕು aN LE ISI Bost eile ರಿ. 
SS SEIS 5 05: LEE | 


ASO SME SMT EN 
ದಾರಿಗೆಡಿಸುವವನೂ ಯಾರೂ ಇಲ್ಲ ಅಲ್ಲಾಹ್‌ ಮಹಾಪ್ರಬಲನೂ ಪ್ರತೀಕಾರ ಪಡೆಯುವವನೂ ಅಲ್ಲವೇ?* ಭೂಮಿ 
ಆಕಾಶಗಳನ್ನುಸ್ಥ ಸ್ಸ ೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ, ಅಲ್ಲಾಹನೆಂದು ಇವರೇ ಸ್ವತಃ ಹೇಳುವರು. ವಸ್ತುಸ್ಥಿತಿ 
ಹೀಗಿರುವಾಗ ಅಲ್ಲಾಹನು ನನಗೇನಾದರೂ ಹಾನಿಯನ್ನು ಉಂಟು ಮಾಡಲಿಚ್ಛಿಸಿದರೆ ನೀವು ಅಲ್ಲಾಹನನ್ನು ಬಿಟ್ಟು 
ಪ್ರಾರ್ಥಿಸುತ್ತಿರುವ ನಿಮ್ಮ ಈ ದೇವತೆಗಳು ಅವನುಂಟು ಮಾಡುತ್ತಿರುವ ಹಾನಿಯಿಂದ ನನ್ನನ್ನು ರಕ್ಷಿಸಬಲ್ಲರೇ ಅಥವಾ 
ಅಲ್ಲಾಹ್‌ ನನ್ನ ಮೇಲೆ ಕೃಪೆ ತೋರಲಿಚ್ಛಿಸಿದರೆ ಇವರು ಅವನ ಕೃಪೆ ಯನ್ನು ತಡೆಯಬಲ್ಲರೇ? ಎಂದು ಅವರೊಡನೆ 
ಕೇಳಿರಿ. ನನಗೆ ಅಲ್ಲಾಹನೇ ಸಾಕು. ಭರವಸೆ ಇಡುವವರು ಅವನ ಮೇಲೆಯೇ ಭರವಸೆಯನ್ನಿಡುತ್ತಾರೆ ಎಂದು 
ಅವರೊಡನ ಹೇಳಿ ಬಿಡಿರಿ.” ನನ್ನ ಜನಾಂಗದವರೇ, ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಮಾಡುತ್ತಲಿರಿ. ೫ ನಾನು ನನ್ನ 

ಲಸವನ್ನು ಮಾಡುತ್ತಲಿರುವೆನು. ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು ಎಂದೆಂದೂ ಸಿಗದಂತಹ. 

೫ ಯಾರಿಗೆ ಸಿಗುತ್ತದೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು ಇವರೊಡನೆ ಸ್ಪಷ್ಟವಾಗಿ ಹೇಳಿ ಬಿಡಿರಿ. 

(ಸಂದೇಶವಾಹಕರೆಲ ನಾವು ಸಕಲ ಮಾನವರಿಗಾಗಿ ಈ ಪರಮ ಸತ್ತ [ಗ್ರಂಥವನ್ನು] ನಿಮಗೆ ಅವಶೀರ್ಣಗೊಳಿಸಿದ್ದೇವೆ. ಇನ್ನು 

ನೇರ ಮಾರ್ಗವನ್ನನುಸರಿಸುವವನು ತನಗಾಗಿಯೇ ಅನುಸರಿಸುವನು ಮತ್ತು ಪಥಭ್ರಷ್ಟನಾಗುವವನ ಪಥಭ್ರಷ್ಟತೆಯ' 
€ಷವು ಅವನ 5 ಮೇಲೆಯೇ ಇರುವುದು. ನೀವು ಅವರ ಹೊಣೆಗಾರರಲ್ಲ? 

(42-44) ಮರಣದ ವೇಳೆ ಆತ್ಮಗಳನ್ನು ವಶಪಡಿಸಿಕೊಳ್ಳುವವನು ಅಲ್ಲಾಹನೇ ಮತ್ತು ಇನ್ನೂ ಸಾಯದಿದ್ದವನ 

ಆತ್ಮವನ್ನು ನಿದ್ರಾವಸ್ಥೆಯಲ್ಲಿ ವಶಪಡಿಸಿಕೊಳ್ಳುವವನೂ ಅವನೇ. ಕ ಅವನು ಯಾವುದರ ಮೇಲೆ ಮರಣದ 


56. ಅಂದರೆ ಈ ಮೂರ್ಹರಿಗೆ ಅವರ ದೇವರುಗಳ ಶಕ್ತಿ-ಸಾಮರ್ಥ್ಯಗಳ ಬಗ್ಗೆ ಚಿಂತೆಯಿದೆ. ಆದರೆ ಅಲ್ಲಾಹನೂ ಮಹಾ 
ಶಕ್ಷಿವಂತನಾಗಿದ್ದು ಅವನಿಗೆ ಭಾಗೀದಾರರನ್ನು ಮಾಡಿ ಈ ಮಂದಿ ಅವನನ್ನು ನಿಂದಿಸುತ್ತಾರಲ್ಲ ಅದಕ್ಕೆ ಅವರಿಗೆ ಶಿಕ್ಷೆ ಸಿಗಬಹುದೆಂಬ 
ಚಿಂತೆ ಅವರಿಗಿಲ್ಲ ಇದು ಅವರು ಸತ್ಯದಿಂದ ವಿಮುಖರಾಗಿರುವುದರ ಮಹಿಮೆಯಾಗಿದೆ. 

57. ಇಬ್ನು ಅಬ್ಬಾಸ್‌(ರ) ಅವರಿಂದ ಇಬ್ನು ಹಾತಿಮ್‌ ವರದಿ ಮಾಡಿರುವಂತೆ, ಪ್ರವಾದಿ(ಸ) ಹೇಳಿದರು, 

SBN rs MS SS ಸ ಬ Lol ens, Ut ge ಟ್‌ 

drs ತಾತ pp 51501 ras ty 

ಎಲ್ಲರಿಗಿಂತಲೂ ಶಕ್ತಿವಂತನಾಗಬೇಕೆಂದು ಬಯಸುವವನು ಅಲ್ಲಾಹನ ಮೇಲೆ ಭರವಸೆ ಇರಿಸಬೇಕು. ಎಲ್ಲರಿಗಿಂತಲೂ ಐಶ್ವರ್ಯ 

ವಂತನಾಗ ಬಯಸುವವನು ಅಲ್ಲಾಹನ ಬಳಿಯಿರುವುದರಲ್ಲಿ ನಂಬಿಕೆಯಿರಿಸಬೇಕು. ಎಲ್ಲರಿಗಿಂತಲೂ ಹೆಚ್ಚು ಆದರಣೀಯವಾಗ 
ಬಯಸುವವನು ಅಲ್ಲಾಹನನ್ನು ಅತಿ ಹೆಚ್ಚು ಭಯಪಡಬೇಕು. 

58. ನನ್ನನ್ನು ಅಪ! ಪಮಾನಿಸಲಿಕ್ಕಾಗಿ ನೀವು ಏನೆಲ್ಲಮಾಡಬಯಸುತ್ತೀರೋ ಏನೆಲ್ಲಮಾಡಬಲ್ಲಿರೋ ಅದರಲ್ಲೇನು ಕೊರತೆಯಾಗದ 
ರೀತಿಯಲ್ಲಿಮಾಡಿಜಡಿರಿ. 

59. ಅಂದರೆ ಅವರನ್ನು ಸನ್ಮಾರ್ಗಕ್ಕೆ ತರುವುದು ನಿಮ್ಮ ಕೆಲಸವಲ್ಲ ಅವರಿಗೆ ಸನ್ಮಾರ್ಗ ತೋರಿಸುವುದು ಮಾತ್ರ ನಿಮ್ಮ ಕೆಲಸ. 
ಅನಂತರ ಅವರು ಪಥಬ್ರಷಃ ರಾದರೆ ನಿಮ್ಮಮೇಲೇನೂ ಹೊಣೆಗಾರಿಕೆಯಿಲ್ಲಿ 


ಕಾಂಡ - 24 


39. ಅರಖ್ದುಮರ್‌ ' 277 


SBE SIO EOS ೭ ಚ SS ೪ 
೨೪ ಈ bMS ಹಡ oS 
ಠಂ SYS SS SLES SNCS 5 ೩೩.40; 


ಭಾ ಆ ೫ ಚು BY NT ಬಡಿ $45 

ತೀರ್ಮಾನವನ್ನು ಜಾರಿಗೊಳಿಸುತ್ತಾನೋ ಅದನ್ನು ತಡೆಹಿಡಿಯುತ್ತಾನೆ ಮತ್ತು ಇತರ ಆತ್ಮಗಳನ್ನು ಒಂದು ನಿರ್ದಿಷ್ಟ 
ಕಾಲದವರೆಗಾಗಿ ಹಿಂದಕ್ಕೆ ಕಳುಹಿಸುತ್ತಾನೆ. ನಿಶ್ಚಯವಾಗಿಯೂ ಏಚಾರಶೀಲರಿಗೆ ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ. 4 
ಇವರು ಆ ಅಲ್ಲಾಹನನ್ನು ಬಿಟ್ಟು ಇತರರನ್ನು. ಶಿಫಾರಸುದಾರರಾಗಿ ಮಾಡ್ಲಿಬಿಟ್ಟಿರುವರೇ?” ಅವರ ಅಧಿಕಾರದಲ್ಲಿ 
ಏನೂ ಇಲ್ಲದಿದ್ದರೂ ಅವರು 'ಅಿವಿವೇಕಿಗಳಾಗಿದ್ದರೂ ಶಿಫಾರಸು ಮಾಡುವರೇ? ಎಂದು ಕೇಳಿರಿ. ಶಿಫಾರಸು. 
ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ.” "ಭೊಮಿಆಕಾಶಗಳ ಪ್ರಭುತ್ವಕ್ಕೆ ಅವನೇ ಒಡೆಯನಾಗಿರುತ್ತಾನೆ. 
ಅನಂತರ ನೀವು ಅವನ ಕಡೆಗೇ ಮರಳಿಸಲ್ಪಡಲಿರುವಿರಿ ಎಂದು ಹೇಳಿರಿ. : 

(45-48) ಏಕಮಾತ್ರ ಅಲ್ಲಾಹನ ಪ್ರಸ್ತಾಪವೆತ್ತಲಾದಾಗ ಪರಲೋಕದ ಮೇಲೆ ವಿಶ್ವಾಸ ಸವಿಲ್ಲದವರ 
ಹೃದಯಗಳು ಮರುಗಲಾರಂಭಿಸುತ್ತವೆ ಮತ್ತು ಅವನ ಹೊರತು ಇತರರ ಪ್ರಸ್ತಾಪ ಬರುವಾಗ ಅವರು ಒಮ್ಮೆಲೇ 
ಆನಂದ ತುಂದಿಲರಾಗುತ್ತಾರೆ.“ ಹೇಳಿರಿ "ಅಲ್ಲಾಹ್‌! ಭೂಮಿ ಆಕಾಶಗಳ "ಸೃಷ್ಟಿಕರ್ತನೇ! ಪ್ರತ್ಯಕ್ಷ ಪರೋಕ್ಷಗಳ 


60. ನಿದ್ರಾವಸ್ಥೆಯಲ್ಲಿ ಪ್ರಾಣ ವಶಪಡಿಸುವುದೆಂದರೆ ಪ್ರಜ್ಞಾಶಕ್ತಿ ಮತ್ತು ಸ್ವಾತಂತ್ರ್ಯ (ದ ಅಧಿಕಾರವನ್ನು ನಿಷ್ಕಿಯಗೊಳಿಸುವುದಾಗಿದೆ. 
“ನಿದ್ರಿಸಿದವನು ಸತ್ತನು' ಎಂಬ ನಾಣ್ಣುಡಿಯೇ ಇದೆ. 

61. ಆಯುಷ್ಯ ಮತ್ತು ಮರಣ ಅಲ್ಲಾಹನ ಅಧಿಕಾರದಲ್ಲಿದೆಯೆಂದು ಮನುಷ್ಯನು ತಿಳಿದುಕೊಳ್ಳಲೆಂದು ಅಲ್ಲಾಹನು ಈ 
ಮಾತನ್ನು ಹೇಳುತ್ತಿದ್ದಾನೆ. ರಾತ್ರಿ ಮಲಗಿದರೆ ಬೆಳಗ್ಗೆ ಏಳುವೆನೆಂಬ ಭರವಸೆ ಯಾರಿಗೂ ಇಲ್ಲ, ಮುಂದಿನ ಕ್ಷಣದಲ್ಲಿ ಓ್ಲಿಅವನ ಮೇಲೆ ಎಂತಹ 

ವಿಪತ್ತು ಬಂದೆರಗುವುದು, ಅದು ಮರಣದ ಫಳಿಗೆಯೋ ಜೀವನದ್ದೋ ಎಂಬ ಬಗ್ಗೆಯೂ ಯಾರಿಗೂ ೩ ತಿಳಿದಿಲ್ಲ ಮಲಗಿರುವಾಗಲೂ 

ಮ ಗ ಮನೆಯಲ್ಲಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮನುಷ್ಯನ ಶರೀರದ ಯಾವುದೋ ದೋಷದಿಂದ 
ಅಥವಾ ಯಾವುದೋ ವಿಪತ್ತೆರಗಿ ಅವನ ಅಂತ್ಯ ವಾಗಬಹುದೋ ಎಂದೂ ಯಾಧಿಗೂ ತಿಳಿದಿಲ್ಲ ಈ ರೀತಿ ದೇವನ ಕೈಯಲ್ಲಿ 
ಅಸಹಾಯಕನಾಗಿರುವ ಮನುಷ್ಯನು ದೇವನನ್ನು. ಮರೆತು ಅಥವಾ ಅವನಿಂದ ವಿಮುಖನಾಗಿ ಎಂತಹ ಮುರ್ಹತನ ತೋರುತ್ತಾನೆ! 

62. ಆಂದರೆ ಕೆಲವರು * ಅಲ್ಲಾಹನ ಬಳಿ ಬಹಳ ಪ್ರಭಾವಿಗಳಾಗಿದ್ದು ಅವರ ಶಿಫಾರಸ್ಸು ಎಂದೂ ತಿರಸ್ಯತವಾಗಲಾರದೆಂದು 
ಕೆಲವರು ಸ ಸ್ವಯಂ ಭಾವಿಸಿಕೊಂಡಿದ್ದಾರೆ. ವಸ್ತುತಃ ಶಿಫಾರಸುದಾರರಾಗಿರುವ ಯಾವುದೇ ಪರಾವೆಯಿಲ್ವ ಅವರು ನನ್ನ ಬಳಿ ಇಂತಹ 
ಸ್ಥಾನಮಾನದವರೆಂದು ಅಲ್ಲಾಹನಾಗಲಿ, ನಾವು ನಮ್ಮ ಸಾಮರ್ಥ್ಯದಿಂದ ಎಲ್ಲ ಕೆಲಸ ಮಾಡಿಕೊಡುವೆವೆಂದು ಅವರಾಗಲಿ ಎಂದೂ 
ಹೇಳಿಲ್ಲ ನೈಜ ಒಡೆಯನನ್ನು ಬಿಟ್ಟು ಕೃತಕ ಶಿಫಾರಸ್ಸುದಾರರೇ ಸರ್ವಸ್ವವೆಂದು ಅವರ ಸರ್ವ ಭಕ್ತಿಭಾವಗಳನ್ನು ಮೀಸಲಾಗಿರಿಸಿರುವುದೇ 
ಅವರ ಮೂರ್ಯತನವಾಗಿದೆ. | 

63. ಅಂದರೆ ತನ್ನ ನ ಶಿಫಾರಸ್ಸನ್ನು ಸ್ಟ ಸ್ಟೀಕರಿಸುವಂತೆ ಮಾಡುವ ಶಕ್ತಿಯಂತಿರಲಿ, ಅವನ ಮುಂದೆ ಶಿಫಾರಸುದಾರರಾಗಿ ನಿಲ್ಲುವಷ್ಟು 
ಪ್ರಭಾವವೂ ಯಾರಿಗೂ ಇಲ್ಲ ಶಿಫಾರಸಿನ ಅನುಮತಿಯನ್ನು ಯಾರಿಗಾದರೂ ನೀಡುವುದೂ ನೀಡದಿರುವುದೂ, ಯಾರ ಪರವಾಗಿ' 
ಶಿಫಾರಸು ಮಾಡಬಹುದು ಅಥವಾ ಮಾಡಬಾರದು ಎಂದು ತೀರ್ಮಾನಿಸುವ ಅಧಿಕಾರವು ಅಲ್ಲಾಹನಿಗೆ ಮಾತ್ರವಿರುವುದು. 
(ಶಿಫಾರಸಿನ ಇಸ್ಲಾಮೀ ನಂಬಿಕೆ ಮತ್ತು ಶಿರ್ಕ್‌ ಪರ ನಂಬಿಕೆಯ ಕುರಿತು ತಿಳಿಯಲು ತಪ್ಪೀಮುಲ್‌ ಕುರ್‌ಆನಿನ ಈ ಕೆಳಗಿನ ಸ್ಥಳಗಳಲ್ಲಿ 
ನೋಡಿರಿ- ಸಂಪುಟ-1, ಅಲ್‌ಬಕರ: ಟಿ.281. ಅಲ್‌ಅನ್‌ಆಮ್‌: ಟಿ.32. ಸಂಪುಟ-2, ಯೂನುಸ್‌: ಟಿ.5, 24. ಹೂದ್‌: “ಟಿ 84, 
106. ಅರ್ರಆ್‌ದ್‌: ಟಿ.19, ಅನ್ನಹ್ಟ್‌ ಟಿ.64, 65, 79. ಸಂಪುಟ-3, ತಾಹಾ: ಟಿ.85, 86. ಅಲ್‌ಅಂಬಿಯಾ: ಟಿ.27, ಅಲ್‌ಹಜ್ಜ್‌: 
ಟಿ.125. ಸಂಪುಟ-4, ಸಬಾ: ಟಿ.40) 

64. ಇದು ಶಿರ್ಕ್‌ ಪರವಾದ ಮನೋಭಾವವಿರುವವರಲ್ಲಿಸಾಮಾನ್ಯವಾಗಿದೆ. ದುರದೃಷ್ಟವಶಾತ್‌ ಮುಸಲ್ಫ್ಮಾನರಿಗೂ ಈ ರೋಗ 
ತಗಲಿದೆ. ಬಾಯಿಯಿಂದ ಅವರು ಅಲ್ಲಾಹನನ್ನು ನಂಬುತ್ತೇವೆಂದು ಹೇಳುತ್ತಾರೆ. ಆದರೆ ಅಲ್ಲಾಹನ ಹೆಸರೆತ್ತಿದ ಕೂಡಲೇ ಅವರ ಮುಖ 
ಸಿಂಡರಿಸುತ್ತದೆ. ಈ ವ್ಯಕ್ತಿ ಗುರುಹಿರಿಯರನ್ನು ಮತ್ತು ಔಲಿಯಾಗಳನ್ನು ನಂಬುವುದಿಲ್ಲ, ಆದ್ದರಿಂದಲೇ ಅಲ್ಲಾಹ್‌, ಅಲ್ಲಾಹ್‌ ಎಂದು 
ಹೇಳುತ್ತಿದ್ದಾನೆ ಎಂದವರು ಹೇಳುತ್ತಾರೆ. ಅದಕೆ ಇತರರ ಪ್ರಸ್ತಾಪವತ್ತಿದ" ಕೂಡಲೇ ಅವರ ಮುಖ ಪ್ರಸನ್ನವಾಗುತ್ತದೆ. ಆದ್ದರಿಂದ ನೈಜ 


Ks 
hy 
ಬ 


ER 
3 


ಕಾಂಡ - 24 


278 ತಪ್ಪೀಮುಲ್‌ ಕುರ್‌ಆನ್‌ 


ಓಳ್ಳೆ 44 ೫. ps 


12 ನರ NE  ್ಮ ್ಪ್ಸ ಸ್‌ ಆಆ ಗ ಟೀ  ್ಪ 
51೫0 GLE MIU OOS 3196 eG ls ಯ 

493 ಜಿಟಿ ಹ AL wey 0 ph 244] 04 
ಎಂ ರಾ ಪ ಭದ ಟ್ಟ ್‌ ಲ aSS 


2 ಸ 


ಯ ಪ  ೋ ಆ ಆಅ ಅಂ" ಂ ಅ ಅಂಅ್ಳಟ್ಳ್ಬ್ಬ್ಬ್ಬ್ಬ್ರೈ ಲೋಲ ಕಲ ಕಹ ಟಟಟ್ಟಿ 
210 0% BEES SEG SS ELS Ll Hs 
- A 03 


SSA AATEC Oe ON. 4 ಓ EEL NLL 
OMS ELISE OE AY IEA ಫಿ 
9 i LN RANA NING 2822 OE ETT 
SL El 14996425 SES Os SMES 
ಜ್ಞಾನಿಯೇ! ನಿನ್ನದಾಸರು ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯದಲ್ಲಿ ಅವರ ನಡುವೆ ನೀನೇ ತೀರ್ಮಾನ 
ಮಾಡಲಿರುವೆ, ಈ ಅಕ್ರಮಿಗಳ ವಶದಲ್ಲಿಭೂಮಿಯ ಸಕಲ ಸಂಪತ್ತು ಇದ್ದರೂ ಮತ್ತು ಅಷ್ಟೇ ಇನ್ನೂ ಇದ್ದರೂ ಅವರು 
ಇದೆಲ್ಲವನ್ನೂಪುನರುತ್ಥಾನ ದಿನದ ಕೆಟ್ಟಯಾತನೆಯಿಂದ ಪಾರಾಗಲಿಕ್ಕಾಗಿ ಪರಿಹಾರವಾಗಿ ಕೊಡಲು ಸಿದ್ದರಾಗುವರು. 
ಅಲ್ಲಿಅಲ್ಲಾಹನ ಕಡೆಯಿಂದ ಇವರು ನಿರೀಕ್ಷಿಸದೆ ಇದ್ದುದೆಲ್ಲವೂ ಇವರ ಮುಂದೆ ಬರುವುದು. ಅಲ್ಲಿ ಇವರಿಗೆ, ಇವರ 
ಗಳಿಕೆಯ ದುಷ್ಪರಿಣಾಮಗಳೆಲ್ಲವೂ ಬಯಲಾಗಿ ಬಿಡುವುವು. ಯಾವುದನ್ನು ಇವರು ಅಪಹಾಸ್ಯ ಮಾಡುತ್ತಿದ್ದರೋ 
ಅದೇ ಇವರ ಮೇಲೆ ಎರಗುವುದು. 

(49-52) ಇದೇ ಮಾನವನಿಗೆ ಒಂದಿಷ್ಟು ಸಂಕಷ್ಟವು ಬಂದಾಗ ಅವನು ನಮ್ಮನ್ನು ಪ್ರಾರ್ಥಿಸುತ್ತಾನೆ ಮತ್ತು 
ನಾವು ಅವನಿಗೆ ನಮ್ಮ ಕಡೆಯಿಂದ ಕೊಡುಗೆಗಳನ್ನು ಕೊಟ್ಟು ಉಬ್ಬಸಿದಾಗೆ “ಇದನ್ನು ನನಗೆ ಜ್ಞಾನದ ಆಧಾರದಲ್ಲಿ 
ಕೊಡಲಾಗಿದೆ" ಎನ್ನುತ್ತಾನೆ.” ಅಲ್ಲ ವಾಸ್ತವದಲ್ಲಿ ಇದು ಪರೀಕ್ಷೆಯಾಗಿದೆ. ಆದರೆ ಇವರಲ್ಲಿ ಹೆಚ್ಚಿನವರು 
ಅರಿಯುವುದಿಲ್ಲ"' ಈ ಮಾತನ್ನೇ ಇವರಿಗಿಂತ ಮುಂಚೆ ಗತಿಸಿದವರೂ ಹೇಳಿದ್ದಾರೆ. ಆದರೆ ಅವರು ಗಳಿಸುತ್ತಿದ್ದುದು 


ಆಸಕ್ತಿ ಮತ್ತು ಪ್ರೀತಿ ಅವರಿಗೆ ಯಾರೊಂದಿಗಿರುವುದೆಂದು ವ್ಯಕ್ತವಾಗುತ್ತದೆ. ಅಲ್ಲಾಮಾ ಆಲೂಸಿ ತಮ್ಮ ರೂಹುಲ್‌ ಮಲನಿ ಎಂಬ ಪ್ರಸಿದ್ಧ 
ವ್ಯಾಖ್ಯಾನ ಗ್ರಂಥದಲ್ಲಿತಮ್ಮ: ಒಂದು ಅನುಭವವನ್ನು: ಈ ರೀತಿ ವಿವರಿಸುತ್ತಾರೆ- ಒಬ್ಬನು ಯಾವುದೋ ಒಂದು ಸಂಕಷ್ಟದ ವೇಳೆ, ಮರಣ 
ಹೊಂದಿದ್ದೆ ಯಾರೋ ಹಿರಿಯರನ್ನು ಕೂಗಿ ಪ್ರಾರ್ಥಿಸುತ್ತಿದ್ದರು. ನಾನು ಹೇಳಿದೆ- ಅಲ್ಲಾಹನ ದಾಸನೇ! ಅಲ್ಲಾಹನನ್ನು ಪ್ರಾರ್ಥಿಸು- 
ಅಲ್ಲಾಹನು ಹೇಳುತ್ತಾನೆ. * 6% 1 ಯ 8385 ಬ್ರೂಗ್ರ3 ರತ ೫3, 5 '' ನನ್ನ ದಾಸರು ನಿಮ್ಮೊಡನ(ಪ್ರವಾದಿ) 
ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಗೆ ನಿಕಟನಾಗಿದ್ದೇನೆಂದೂ ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು 
ಆಲಿಸುತ್ತೇನೆಂದೂ ಅದಕ್ಕೆ ಅವರಿಗೆ ಉತ್ತರಿಸುತ್ತೇನೆಂದೂ ಆವರಿಗೆ ಹೇಳಿರಿ'' (ಆಲ್‌ಬಕರ:186) 

ನನ್ನ ಮಾತುಗಳನ್ನು ಕೇಳಿ ಅವನಿಗೆ ಕೋಪ ಬಂತು. ಆ ವ್ಯಕ್ತಿ ನನ್ನನ್ನು ಔಲಿಯಾಗಳನ್ನು ನಂಬದವನೆಂದು ಹೇಳುತ್ತಿದ್ದನೆಂದು ಆ 
ಬಳಿಕ ಕೆಲವರು ಹೇಳಿದರು- ಕೆಲವರು ಹೇಳುವ ಪ್ರಕಾರ, ಅಲ್ಲಾಹನಿಗಿಂತ ಔಲಿಯಾಗಳನ್ನು ಪ್ರಾರ್ಥಿಸಿದರೆ ಅವರು ಬೇಗ ಕೇಳುತ್ತಾರಂತೆ. 

65. ಅಂದರೆ ಅಲ್ಲಾಹನೊಂದಿಗೆ ಕೋಪವಿರುವವರು ಮತ್ತು ಆತನ ಹೆಸರು ಕೇಳುವಾಗ ಮುಖ ಸಿಂಡರಿಸುವವರು. 

66. ಈ ವಾಕ್ಯಕ್ಕೆ ಎರಡು ಅರ್ಥಗಳಿರಬಹುದು. ಒಂದನೆಯದಾಗಿ, ನಾನು ಈ ಅನುಗ್ರಹಗಳಿಗೆ ಅರ್ಹನಾಗಿದ್ದೇನೆಂದು 
ಅಲ್ಲಾಹನಿಗೆ ತಿಳಿದಿದೆ. ಆದ್ದರಿಂದಲೇ ಆತ ನನಗಿದೆಲ್ಲವನ್ನೂನೀಡಿದ್ದಾನೆ. ನಾನೊಂದು ವೇಳೆ ಕೆಟ್ಟವನು ಮತ್ತು ವಿಶ್ವಾಸಭ್ರಷ್ಟನಾಗಿದ್ದರೆ ಏಕೆ 
ಕೊಡುತ್ತಿದ್ದ ಎರಡನೆಯದಾಗಿ, ಇದು ನನಗೆ ನನ್ನ ಪ್ರತಿಭೆಯಿಂದಾಗಿ ಸಿಕ್ಕಿದೆ. 

67. ಜನರು ತಮ್ಮ ಅಜ್ಞಾನದಿಂದಾಗಿ, ನಮ್ಮಲ್ಲಿ ಯಾರಿಗಾದರೂ ಐಶ್ವರ್ಯ ಲಭಿಸಿದರೆ ಅದು ನಮ್ಮ ಪ್ರತಿಭೆಯ ಕಾರಣದಿಂದಾಗಿ 
ಲಭಿಸಿದೆ. ಇದು ನಾನು ಅಲ್ಲಾಹನಿಗೆ ಪ್ರಿಯನಾಗಿರುವುದಕ್ಕೆ ಸಾಕ್ಷಿ ಎಂದು ಹೇಳುತ್ತಾರೆ. ಆದರೆ ಅವುಗಳನ್ನು ಅಲ್ಲಾಹನು ಇಲ್ಲಿಪರೀಕ್ಷೆಯ 
ರೂಪದಲ್ಲಿ ಕೊಡುತ್ತಾನೆ. ಇದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದೆಯೇ ಹೊರತು ಪ್ರತಿಭೆಗೆ ಬಹುಮಾನವಲ್ಲ ಅನ್ಯಥಾ ಎಷ್ಟೋ 
ಪ್ರತಿಭಾವಂತರು ದಟ್ಟದರಿದ್ರರಾಗಿರುವುದು ಮತ್ತು ಎಷ್ಟೋ ಅನರ್ಹ ವ್ಯಕ್ತಿಗಳು ಸಂಪತ್ತಿನ ರಾಶಿಯಲ್ಲಿರುವುದು ಹೇಗೆ? ಅದೇ ರೀತಿ 
ಈ ಅನುಗ್ರಹಗಳು ದೇವನ ಮೆಚ್ಚುಗೆಗೆ ಪಾತ್ರವಾಗಿರುವುದರ ಸಂಕೇತವೂ ಅಲ್ವ ಲೋಕದಲ್ಲಿ ಬಹಳಷ್ಟು ಸಜ್ಜನ ವ್ಯಕ್ತಿಗಳು ಸಂಕಷ್ಟಗಳಲ್ಲಿ 
ಸಿಲುಕಿರುವುದನ್ನುನಾವು ನೋಡುತ್ತೇವೆ. ಅದೇ ರೀತಿ ಬಹುತೇಕ ದುಷ್ಟರು ಖಶಾರಾಮದಲ್ಲಿರುತ್ತಾರೆ. ಅವರ ನೀಚ ಕೃತ್ಯಗಳು ಎಲ್ಲರಿಗೂ 
ತಿಳಿದಿರುತ್ತದೆ. ಆದ್ದರಿಂದ ಸಜ್ಜನನ ಸಂಕಷ್ಟಕ್ಕೆ ಅವನು ಅಲ್ಲಾಹನಿಗೆ ಮೆಚ್ಚುಗೆಯವನಲ್ಲವೆಂದೂ ದುರ್ಜನನ ಸುಖ-ಸುಪ್ಪತ್ತಿಗೆಗೆ ಅವನು 
ಅಲ್ಲಾಹನಿಗೆ ಪ್ರಿಯನಾದವನೆಂದೂ ಬುದ್ಧಿಯುಳ್ಳವರು ಹೇಳಿಯಾರೆ? 


ಕಾಂಡ - 24 


39. ಅದ್ದುಮರ್‌ p 


279 


(ಗ್ಗ 
ಧ್ರ 


ಕ 
SEG 2 AGS ಯ ಲ್ಲ ಲ್ಲ 
ಗೆ 


ಗೆ 


ಟ್ನ್‌ E 7228 ರೆ ಲ್‌ ಲಲ ಲಲಲ್ಟ LL ಗ ೨ ಇಸಿ 3 ್‌ 
KACO T TSE ಹು ತ್ರಿಕ್ರಿ ತಸ 1ಜತಿ) ಬಟು 


94 ka 


[4 


ರ್ಯ 2 


2 


48D Gi SLA SRY | ್ಸ್ಕರ 
KE BoE BNI 


ಆಚ 9 ALA Cy bye 2 PED, ALO 
೨ 1 ಟ್ರ. Es PEL AM ESS ಊಟ 1 


bb Fes 


ಅವರಿಗೇನೂ ಫಲಕಾರಿಯಾಗಲಿಲ್ಲ ಅನಂತರ ಅವರು ತಮ್ಮ ಗಳಿಕೆಯ ಕೆಟ್ಟ ಫಲವನ್ನು ಅನುಭವಿಸಿದರು ಮತ್ತು 
ಇವರ ಪೈಕಿಯೂ ಅಕ್ರಮಿಯಾಗುವವರು ಸದ್ಯದಲ್ಲೇ ತಮ್ಮ ಗಳಿಕೆಯ ದುಷ್ಕಲವನ್ನು ಅನುಭವಿಸುವರು. ಇವರು 
ನಮ್ಮನ್ನು ಮಣಿಸಲಾರರು. ಅಲ್ಲಾಹನು ತಾನಿಚ್ಛಿಸಿದವರ ಜೀವನಾಧಾರವನ್ನು ವಿಸೃತಗೊಳಿಸಿ ಬಿಡುತ್ತಾನೆ ಮತ್ತು 


ತಾನಿಚ್ಛಿಸಿದವರಿಗೆ ಅದನ್ನು ಪರಿಮಿತ ಗೊಳಿಸುತ್ತಾನೆಂಬುದು ಇವರಿಗೆ 
ಇದರಲ್ಲಿನಿದರ್ಶನಗಳಿವೆ. 


ಗೊತ್ತಿಲ್ಲವೇ? ವಿಶ್ವಾಹವಿರಿಸುವವರಿಗೆ 


(53-61) (ಸಂದೇಶವಾಹಕರೇ, ನನ್ನ ಪರವಾಗಿ) ಹೇಳಿರಿ; ತಮ್ಮ ಮೇಲೆ ತಾವೇ ಅತಿರೇಕವೆಸಗಿಕೊಂಡಿರುವ 
ನನ್ನದಾಸರೇ,' ಅಲ್ಲಾಹನ ಕರುಣೆಯ ಬಗ್ಗೆ ನಿರಾಶರಾಗಬೇಡಿರಿ. ನಿಶ್ಚಯವಾಗಿಯೂ ಅಲ್ಲಾಹ್‌ ಸಕಲ ಪಾಪಗಳನ್ನು 


ಕ್ಷಮಿಸಿ ಬಿಡುತ್ತಾನೆ. ಅವನಂತು ಕ್ಷಮಾಶೀಲನೂ ಕರುಣಾನಿಧಿಯೂ 


ಆಗಿರುತ್ತಾನೆ.” ನಿಮ್ಮ ಪ್ರಭುವಿನೆಡೆಗೆ 


ಮರಳಿ ಬನ್ನಿರಿ ಮತ್ತು ಅವನ ಶರಣಾಗತ ದಾಸರಾಗಿ ಬಿಡಿರಿ. ನಿಮ್ಮ ಮೇಲೆ ಯಾತನೆ ಎರಗಿ ಬಿಡುವ ಹಾಗೂ 


i 
68. ಅವರ ದುರ್ಗತಿ ಬಂದಾಗ ಅವರು ಹೆಮ್ಮೆ ಪಡುತ್ತಿದ್ದ ಅವರ ಸಾಮರ್ಥ್ಯಗಳು ನಿರರ್ಥಕವಾದುವು. ಅವರು ಅಲ್ಲಾಹನ 


ಆಪ್ತರಾಗಿರಲಿಲ್ಲವೆಂಬ ಸತ್ಯವೂ ಹೊರಬಿತ್ತು. ಅವರ ಈ ಆದಾಯವು ಅವರು ಆಪ್ತರು ಮತ್ತು ಪ್ರತಿಭಾಶಾಲಿಗಳಾಗಿದ್ದ ಕಾರಣದಿಂದಾಗಿ 


ರುತ್ತಿದ್ದರೆ ಅವರಿಗೆ ಈ ದುರ್ಗತಿ ಬರಲು ಸಾಧ್ಯವಿತ್ತೇ? 


69. ಜೀವನಾಧಾರ ವಿಸೃತವಾಗುವುದೂ ಸಂಕುಚಿತವಾಗುವುದೂ ಅಲ್ಲಾಹನ |ಬೇರೆಯೇ ನಿಯಮವನ್ನವಲಂಬಿಸಿದೆ. ಅದರ 
ಯುಕ್ತಿ ಬೇರೆಯೇ ಇದೆ. ಜೀವನಾಧಾರದ ವಿತರಣೆಯು ಮನುಷ್ಯನ ಸಾಮರ್ಥ್ಯಕ್ಕೆ ಅಥವಾ ಅವನು ಆಪ್ಪ ಇಲ್ಲವೆ ತಿರಸೃತನೆಂಬುದಕ್ಕೆ 
ಆಧಾರವಲ್ಲ ಹೆಚ್ಚಿನ ವಿವರಗಳಿಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-2 ಆತ್ತೌಬ: ಟಿ.54, 75, 89; ಯೂನುಸ್‌: ಟಿ.23; 


ಹೂದ್‌: ಟಿ.3,33; ಅರ್ರಆ್‌ದ್‌: ಟಿ.42; ಸಂಪುಟ-3 ಅಲ್‌ಕಹ್ಯ್‌ ಟಿ.37; ಮರ್ಯ` 


ಮ್‌; ಟಿ.45; ತಾಹಾ: ಟಿ.113-114; ಅಲ್‌ 


ಅಂಬಿಯಾ: ಟಿ.99; ಅಲ್‌ಮೂಮಿನೂನ್‌: ಮುನ್ನುಡಿ, ಟಿ.49-50; ಅಶ್ಕುಅರಾ: ಟಿ.81,84; ಅಲ್‌ಕಸಸ್‌: ಟಿ.97-98, 101; 


ಸಂಪುಟ-4, ಸಬಾ: ಟಿ.54-60) 
70. ಕೆಲವರು ಈ ಪದಗಳಿಗೆ ಎಚಿತ್ರ ಅರ್ಥವನ್ನು ಕಲ್ಪಿಸಿದ್ದಾರೆ. "ನನ್ನ 


ದಾಸರೇ' ಎಂದು ಜನರನ್ನು ಕರೆಯುವಂತೆ 


ಪ್ರವಾದಿಯವರಿಗೆ ಅಲ್ಲಾಹನು ಆಜ್ಞಾಪಿಸಿರುವುದರಿಂದ ಜನರೆಲ್ಲ ಪ್ರವಾದಿಯವರ ದಾಸರಾಗಿದ್ದಾರೆಂದು ಅವರ ಭಾವನೆ. ಇದು ಕುರ್‌ 
ಆನಿನಲ್ಲಿ ಮಾಡುವ ಅತಿ ಕೆಟ್ಟ ತಿರುಚುವಿಕೆ ಮಾತ್ರವಲ್ಲ ಅಲ್ಲಾಹನ ವಾಣಿಯೊಂದಿಗೆ ಮಾಡುವ ತಮಾಷೆಯಾಗಿದೆ. ಅಜ್ಞಾನಿಗಳು 
ಇದನ್ನು ಕೇಳಿ ಸಂತೋಷದಿಂದ ಕುಣಿದಾಡಬಹುದು. ಆದರೆ ಅವರ ಈ ಭಾವನೆ ಸರಿಯೆಂದಾದರೆ ಕುರ್‌ಅನನ್ನೇ ತಪ್ಪೆಂದು 
ಪರಿಗಣಿಸಬೇಕಾಗುವುದು. ಏಕೆಂದರೆ ಕುರ್‌ಆನ್‌ ಆರಂಭದಿಂದ ಕೊನೆಯವರೆಗೂ ಮನುಷ್ಯರನ್ನು ಅಲ್ಲಾಹನ ದಾಸರೆಂದು ಸಾರಿ, ನೀವು 


ಆತನನ್ನಲ್ಲದೆ ಇನ್ನಾರನ್ನೂ ಆರಾಧಿಸಬಾರದೆಂದು ಸ್ಪಷ್ಟವಾಗಿ ಹೇಳಿದೆ. ಮುಹಮ್ಮದ್‌(ಸ) 


ಸ್ವಯಂ ಅಲ್ಲಾಹನ ದಾಸರಾಗಿದ್ದರು. ಅವರನ್ನು 


ಅವನು ಸಂದೇಶವಾಹಕರನ್ನಾಗಿ ಕಳಿಸಿರುವನೇ ಹೊರತು ಪ್ರಭುವಾಗಿ ಅಲ್ಪ ಕೇವಲ ಅಲ್ಲಾಹನನ್ನು ಆರಾಧಿಸಬೇಕು ಮತ್ತು ಅವನ ಮಾತ್ರ 


ದಾಸರಾಗಿ ಬಾಳಬೇಕೆಂದು ಅವರನ್ನು ಕಳಿಸಲಾಗಿತ್ತು. ಹಾಗಿರುವಾಗ ಮುಹಮ್ಮದ್‌(ಸ) 
ಅಬ್ದುಲ್‌ ಉದ್ದಾ; ಮತ್ತು ಅಬ್ದುಶ್ಶಮ್ನ್‌ರ ದಾಸರಲ್ಲ ಮುಹಮ್ಮದ್‌ರ ದಾಸರಾಗಿದ್ದೀರಿ 
ಬುದ್ಧಿಯುಳ್ಳವನು ತಾನೇ ಘೋಷಿಸಬಹುದು. (ಅಲ್ಲಾಹ್‌ ನಮ್ಮನ್ನು ಅದರಿಂದ ರಕ್ಷಿಸಲಿ; 


ಒಂದು ದಿನ ಕುರೈಶರ ಮುಂದೆ ನಿಂತು ನೀವು 
ಎಂದು ಘೋಷಿಸಿರಬಹುದು ಎಂದು ಯಾವ 


71. ಇದು ಸಕಲ ಮಾನವರಿಗಿರುವ ಕರೆಯಾಗಿದೆ. ಕೇವಲ ಸತ್ಕವಿಶ್ಲಾಸಿಗಳನ್ನುಕಥೆದು ಹೇಳಲು ಯಾವುದೇ ಪ್ರಬಲ ಆಧಾರವಿಲ್ಲ 
ಹಲಲ ನ ಮ ಸೊ 


ಅಲ್ಲಾಮ ಇಬ್ನು ಕಸೀರ್‌(ರ) ಹೀಗೆ ಬರೆಯುತ್ತಾರೆ. ಅಲ್ಲಾಹನು ತೌಬಾ ಇಲ್ಲದೆ ಸಕಲ 
ಉದ್ದೇಶಿಸಿ ಈ ಮಾತನ್ನು ಹೇಳಿದ್ದಲ್ಲ ನಂತರದ ಸೂಕ್ತಗಳಲ್ಲೂ ಅದನ್ನು ಹೀಗೆ ಸ್ಪಷ್ಟವ 


ಕಾಂಡ - 24 


ಜನರನ್ನೂ ಕ್ಷಮಿಸಿ ಬಿಡುತ್ತಾನೆಂದು ಎಲ್ಲರನ್ನು 
ಡಿಸಲಾಗಿದೆ. ಪಾಪಗಳನ್ನು ಕೃಮಿಸುವುದೆಂದರೆ 


280 ತಪ್ಪೀಮುಲ್‌ ಕುರ್‌ಆನ್‌ 


ಡೆ ೫] 
ಬ್‌ 


ಡರ SSH 
GES ry 4 ಖೆ ME RASTA Ie 
ಇಯ E BEY 00 ಲ್‌ 
ಬಸ 4. ಊಟ ಲಬ ಟ್ಟ AG GLEE 
ಆಸು ಹಟ್ರೂ Fi 3 SMES 


OSE EELS SLE MoE SST ES aa 


ಬ 1148856, lps 1೫1 ಹಯ HL ys ೫9:0೩ 


ಮಕ ನಿಮಗೆ ಸಹಾಯ ಸಿಗಲಾರದ ಸ್ಥಿತಿ ಬರುವುದಕ್ಕೆ ಮುಂಚೆ ಮತ್ತು ನಿಮ್ಮ ಕಡೆಗೆ ನಿಮ್ಮ ಪ್ರಭುವಿನ 
ಕಡೆಯಿಂದ ಕಳುಹಿಸಲಾಗಿರುವ ಗ್ರಂಥದ ಅತ್ಯುತ್ತಮ ತಾತ್ಸರ್ಯವನ್ನು ಅನುಸರಿಸಿರಿ, ನಿಮಗೆ ಅರಿವೇ ಇಲ್ಲದಂತೆ 
ನಿಮ್ಮ ಮೇಲೆ ಹಠಾತ್ತನೆ ಯಾತನೆಯು ಬಂದೆರಗುವುದಕ್ಕೆ ಮುಂಚೆ.” ಅನಂತರ ಯಾರಾದರೂ "ನಾನು ಅಲ್ಲಾಹನ 
ಮುಂದೆ ಮಾಡುತ್ತಲಿದ್ದ ಅಪರಾಧವು ಖೇದನೀಯ, ನಾನಂತು ಪರಿಹಾಸ್ಯ ಮಾಡುವವರ ಸಾಲಿಗೆ ಸೇರಿದ್ದೆನು" 
ಎಂದು ಹೇಳುವಂತಾಗದಿರಲಿ ಅಥವಾ "ಅಯ್ಯೋ, ಅಲ್ಲಾಹನು ನನಗೆ ಮಾರ್ಗದರ್ಶನ ನೀಡಿರುತ್ತಿದ್ದರೆ ನಾನೂ 
ದೇವನಿಷ್ಠರಲ್ಲಾಗುತ್ತಿದ್ದೆ" ಎಂದು, ಅಥವಾ ಯಾತನೆಯನ್ನು ಕಣ್ಣಾರೆ ಕಂಡು, 'ಅಯ್ಯೋ ನನಗೆ ಇನ್ನೊಂದು ಅವಕಾಶ 
ಸಿಕ್ಕಿ ಬಿಟ್ಟರೆ ನಾನೂ ಸತ್ಯರ್ಮವೆಸಗುವವರಲ್ಲಾಗಿ ಬಿಡುತ್ತಿದ್ದೆ" ಎಂದು ಹೇಳುವಂತಾಗದಿರಲಿ. (ಆಗ ಅವನಿಗೆ "ಏಕೆ? 
ನನ್ನವಚನಗಳು ನಿನ್ನಬಳಿಗೆ ಬಂದಿದ್ದುವು. ಅನಂತರ ನೀನು ಅವುಗಳನ್ನು: ಸುಳ್ಳಾಗಿಸಿದೆ ಮತ್ತು ದುರಹಂಕಾರ ತೋರಿದೆ, 
ನೀನು ಸತ್ಯನಿಷೇಧಿಗಳಲ್ಲಾದೆ." (ಎಂಬ ಉತ್ತರ ಸಿಗುವಂತೆಯೂ ಆಗಬಾರದು) ಇಂದು ಅಲ್ಲಾಹನ ಮೇಲೆ ಸುಳ್ಳಾ 
ರೋಪ ಹೊರಿಸಿದವರ ಮುಖವು ಪುನರುತ್ಥಾನ ದಿನ ಕಪ್ಪಾಗಿ ಬಿಟ್ಟಿರುವುದನ್ನು ನೀವು ಕಾಣುವಿರಿ. ದುರಹಂಕಾರಿ 
ಗಳಿಗೆ ನರಕದಲ್ಲಿ ಸಾಕಷ್ಟು ಸ್ಥಳವಿಲ್ಲವೇ? ಇದಕ್ಕೆ ವ್ಯತಿರಿಕ್ತವಾಗಿ, ಇಲ್ಲಿ ದೇವಭಯವುಳ್ಳವರಾಗಿದ್ದ ಜನರ ವಿಜಯ 
ಸಾಧನಗಳ ಕಾರಣ, ಅಲ್ಲಾಹನು ಅವರಿಗೆ ಮೋಕ್ಷ ನೀಡುವರು, ಅಲ್ಲಿಅವರಿಗೆ ಯಾವ ಹಾನಿಯೂ ತಟ್ಟದು ಮತ್ತು 
ಅವರು ದುಃಖಿತರಾಗಲಾರರು. 

(62-63) ಅಲ್ಲಾಹ್‌ ಸಕಲ ವಸ್ತುಗಳ ಸೃಷ್ಟಿಕರ್ತನು ಮತ್ತು ಅವನೇ ಸಕಲ ವಸ್ತುಗಳ ಮೇಲ್ವಿಚಾರಕ 
ನಾಗಿರುವನು. ಭೂಮಿ ಆಕಾಶಗಳ ಭಂಡಾರಗಳ ಬೀಗದ ಕೈಗಳು ಅವನ ವಶದಲ್ಲೇ ಇವೆ ಮತ್ತು ಅಲ್ಲಾಹನ 
ಸೂಕ್ತಗಳನ್ನು ಿನಿಷೇಧಿಸುವವರೇ ನಷ್ಟ ಹೊಂದುವವರಾಗಿದ್ದಾರೆ. 
ದಾಸ್ಯ ಮತ್ತ ವಿಧೇಯತೆಯೆಡೆಗೆ ಮರಳುವುದು ಮತ್ತು ಅಲ್ಲಾಹನು ಅವತೀರ್ಣಗೊಳಿಸಿದ ಸಂದೇಶವನ್ನು ಅನುಸರಿಸುವುದೇ ಆಗಿದೆ. 
ವಾಸ್ತವದಲ್ಲಿ ಈ ಸೂಕ್ತವು ಅಜ್ಞಾನ ಕಾಲದಲ್ಲಿಕೊಲೆ, ದರೋಡೆ, ವ್ಯಭಿಚಾರ, ಕಳ್ಳತನವೇ ಮುಂತಾದ ಭೀಕರ ಪಾಪಗಳಲ್ಲಿಮುಳುಗಿದ್ದ 
ಮತ್ತು ಈ ಪಾಪಗಳಿಗಾಗಿ ತಮಗೆಂದೂ ಕ್ಷಮೆಯಿರಲಾರದೆಂದು ಭ್ರಮ ನಿರಸನಗೊಂಡವರಿಗೆ ಆಶಾಕಿರಣವಾಗಿ ಬಂದಿದೆ. ಅವರೊಂದಿಗೆ" 
ಹೇಳಲಾಗುತ್ತದೆ- ನೀವು ಅಲ್ಲಾಹನ ಕರುಣೆಯಿಂದ ನಿರಾಶರಾಗಬೇಡಿರಿ. ನೀವು ಹಿಂದೆ ಏನೆಲ್ಲ ಪಾಪಗಳನ್ನೆಸಗಿರಬಹುದು. ಆದರೆ ಈಗ 
ನೀವು ನಿಮ್ಮ ಪ್ರಭುವಿನ ವಿಧೇಯತೆಯ ಕಡೆಗೆ ಮರಳಿದರೆ ಅವೆಲ್ಲವೂ ಕ್ಷಮಿಸಲ್ಲಡುವುದು. ಇಬ್ನು ಅಬ್ಬಾಸ್‌, ಕೆತಾದಾ, ಮುಜಾಹಿದ್‌, 
ಇಬ್ನು ರುದ್‌(ರು ಮುಂತಾದವರು ಈ ಸೂಕ್ತಕ್ಕೆ ಇದೇ ಅರ್ಥವನ್ನು ನೀಡಿದ್ದಾರೆ. (ಇಬ್ನು ಜರೀರ್‌, ಬುಖಾರಿ, ಮುಸ್ಲಿಮ್‌, 
ಅಬೂದಾವೂದ್‌, ತಿರ್ಮಿದಿ) ಹೆಚ್ಚಿನ ವಿವರಗಳಿಗೆ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ಫುರ್ಕಾನ್‌: ಟಿ.84. 

72. ಅಲ್ಲಾಹನ ಗ್ರಂಥದ ಅತ್ಯುತ್ತಮ ಅನುಸರಣೆಯೆಂದರೆ ಅಲ್ಲಾಹನು ಆಜ್ಞಾಫಿಸಿರುವುದನ್ನು ಮಾಡುವುದು ಮತ್ತು ತಡೆದಿರು 
ವುದರಿಂದ ದೂರವಿರುವುದು ಮತ್ತು ಕಥೆ, ಉಪಮೆಗಳಲ್ಲಿ ಅವನು ಹೇಳಿರುವುದರಿಂದ ಪಾಠ ಕಲಿಯುವುದಾಗಿದೆ. ತದ್ವಿರುದ್ಧವಾಗಿ 


ಕಾಂಡ -24 


(SSS AOC ಜಿ ಟ( 


೫58 ioe [OTT CHASES 
೨೫% ೪೩ ಭ್ರಮ, ಚತ ಸ್‌ ಈ; ಜಟ 7 3ರ Gs 


ಯವ ಗ ಬಾ ಎದಿ 

(64-66) (ಸಂದೇಶವಾಹಕರೇ) ಇವರೊಡನೆ ಹೇಳಿರಿ; 'ತಿಳಿಗೇಡಿಗಳೇ, ನೀವು ಅಲ್ಲಾಹನ ಹೊರತು ಇತರರ 
ಆರಾಧನೆ ಮಾಡಲು ನನ್ನೊಡನೆ ಹೇಳುತ್ತೀರಾ?" (ನೀವು ಇದನ್ನು ಅವರೊಡನೆ ಸ್ಪಷ್ಟವಾಗಿ ಹೇಳಿ ಬಿಡಬೇಕು. 
ಏಕೆಂದರೆ) ನೀವು ದೇವ ಸಹಭಾಗಿಶ್ವವೆಸಗಿದರೆ ನಿಮ್ಮ ಕರ್ಮವು ನಿರರ್ಥಕಗೊಳ್ಳುವುದು'" ಮತ್ತು ನೀವು ನಷ್ಟ 
ಹೊಂದುವವರಲ್ಲಾಗುವಿರೆಂದು ನಿಮ್ಮಕಡೆಗೂ ನಿಮಗಿಂತ ಮುಂಚೆ ಗತಿಸಿದ ಸಕಲ ಪ್ರವಾದಿಗಳ ಕಡೆಗೂ ದಿವ್ಯವಾಣಿ 
ಕಳುಹಿಸಲಾಗಿದೆ. ಆದುದರಿಂದ (ಸಂದೇಶವಾಹಕರೇ) ನೀವು ಕೇವಲ ಅಲ್ಲಾಹನ ಆರಾಧನೆಯನ್ನು ಮಾಡಿರಿ ಮತ್ತು 
ಕೃತಜ್ಞ ದಾಸರಲ್ಲಾಗಿರಿ. | 

(67-70 ಇವರು ಅಲ್ಲಾಹನನ್ನು ಗೌರವಿಸಬೇಕಾದ ರೀತಿಯಲ್ಲಿ ಗೌರವಿಸಲಿಲ್ಲ?* (ಅವನೆಂತಹ 
ಮಹಿಮಾವಂತನೆಂದರೆ) ಪುನರುತ್ಥಾನ ದಿನ ಇಡೀ ಭೂಮಿಯು ಅವನ ಮುಷ್ಟಿಯೊಳಗಿರುವುದು ಮತ್ತು 
ಆಕಾಶಗಳು ಅವನ ಬಲಗೈಯಲ್ಲಿ ಸುತ್ತಿಕೊಂಡಿರುವುವು.* ಇವರು ಮಾಡುತ್ತಿರುವ ದೇವಸಹಭಾಗಿತ್ನದಿಂದ 
ಅವನು ಪಾವನನೂ ಅತ್ಯುನ್ನನೂ ಆಗಿರುತ್ತಾನೆ.” ಅಂದು ಸೂರ್‌ (ಕಹಳೆ ಊದಲ್ಲಡುವುದು” ಮತ್ತು ಅಲ್ಲಾಹ್‌ 


ಅಲ್ಲಾಹನ ಆಜ್ಞೆಗಳನ್ನುಧಿಕ್ಕರಿಸುವವನು ಪಾಪಕೃತ್ಯಗಳನ್ನು ಮಾಡುತ್ತಾನೆ. ಅಲ್ಲಾಹನ ಬೋಧನೆ, ಉಪದೇಶಗಳಿಂದ ಪಾಠ ಕಲಿಯುವುದಿಲ್ಲ 
ಅಂತಹವನು ಗ್ರಂಥದ ಅತಿ ಕೆಟ್ಟ ಅಂಶವನ್ನು ಸ್ವೀಕರಿಸುತ್ತಾನೆ. ಅಂದರೆ ಅಲ್ಲಾಹನ ಗ್ರಂಥವೇ ಕೆಟ್ಟದೆಂದು ಸಾರಿದ ಅಂಶವನ್ನು 

73. ಅಂದರೆ ಅವನು "ರೋಕವನ್ನು ಸೃಷ್ಟಿಸಿ ಬಿಟ್ಟು ಬಿಡಲಿಲ್ಲ ಅದರಲ್ಲಿರುವ ಸಕಲ ವಸ್ತುಗಳ ಮೇಲ್ನೋಟವನ್ನೂ ಅವನೇ 
ಮಾಡುತ್ತಿದ್ದಾನೆ. ಅವನು ಸೃಷ್ಟಿಸಿರುವುದರಿಂದ ಟು ಅಸ್ತಿತ್ವ ಬಂದ ಹಾಗೆಯೇ ' ಅದನ್ನು ಬಾಕಿ ಇಟ್ಟಿರುವುದರಿಂದ ಅದು ಉಳಿದಿದೆ. 
ಅವನು ಸಾಕುವುದರಿಂದ ಗ ಬೆಳೆಯುತ್ತವೆ. ಅವನದೇ ರಕ್ಷಣೆ ಮತ್ತು ಮೇಲ್ನೋಟದಲ್ಲಿ ಬ್ಲ ಅವು ಕೆಲಸ: ಮಾಡುತ್ತದೆ. 

74. ಅಂದರೆ ಶಿರ್ಕ್‌ನೊಂದಿಗೆ ಯಾವ ಕರ್ಮವೂ ' ಸತ್ಯರ್ಮವಾಗುವುದಿಲ್ಲ 'ಒಬ್ಬನು ಶಿರ್ಕ್‌ನ ಜೊತೆಯಲ್ಲಿ ಅನೇಕ ಕೆಲಸ 
ಕಾರ್ಯಗಳನ್ನು ಉತ್ತಮವೆಂದು ಭಾವಿಸುತ್ತಾನೆ. ಆದರೆ ಅವನಿಗೆ ಅದಕ್ಕೆ ಪ್ರತಿಫಲ ಸಿಗಲಾರದು. ಅವನ ಇಡೀ ಜೀವನವೇ 
ವ್ಯರ್ಥವಾಗುವುದು. 

75. ಅಂದರೆ ಅವರು ಅಲ್ಲಾಹನ ಮಹಾನತೆಯನ್ನು ಅರಿತೇ ಇಲ್ಲ, ಅವನ ಸ್ಥಾನಮಾನ ಎಷ್ಟೊಂದು ಉನ್ನಕವಾಗಿದೆ ಮತ್ತು ಈ 
ಅಜ್ಜಾನಿಗಳು ದೇವರಾಗಿ ಮಾಡಿಕೊಂಡಿರುವ ಈ ತುಚ್ಛ; ವಸ್ತುಗಳಿಲ್ಲಿ? 

76. ಮುಷ್ಠಿಯಲ್ಲಿರುವುದರ ಮತ್ತು ಕೈಯಲ್ಲ ಸುತ್ತಿಕೊಂಡಿರುವುದರ ಉದಾಹರಣೆಯನ್ನು ಭೂಮ್ಯಾಕಾಶಗಳ ಸಂಪೂರ್ಣ 
ಅಧಿಕಾರ ಚಿತ್ರಣವನ್ನು ಮೂಡಿಸಲಿಕ್ಕಾಗಿ ಪ್ರಯೋಗಿಸಲಾಗಿದೆ. ಒಂದು ಚೆಂಡನ್ನು ಮುಷ್ಟಿಯಲ್ಲಿ hE ಹಾಗೂ ಒಂದು 
ರುಮಾಲನ್ನುಸ ಸುತ್ತಿ ಹಿಡಿಯುವುದು ಒಬ್ಬಧಿಗೆಸ ಸಾಮಾನ್ಯ ಕೆಲಸವಾಗಿರುವಂತೆ ದೇವನಿಗೆ ಅದು ಡೊಡ್ಡಪ್ರ ಯಾಸಕರಕೆಲಸವಾಗಿರುವುದಿಲ್ಲ 
ಇಂದು ಅಲ್ಲಾಹನ ಮಹಾನತೆಯನ್ನು ಜಂದಾಜಸದಿರಟಹುದು. ಆದರೆ ಅಂತ್ಯ! ದಿನದಂದು ಅವನು 'ಭೂಮ್ಯಾ ಕಾಶಗಳನ್ನು ಒಂದು ಸಣ್ಣ 
ಚೆಂಡನ್ನು ಅಥವಾ ಒಂದು ರುಮಾಲನ್ನು ಸುತ್ತಿ, ಹಿಡಿದಿರುವುದನ್ನು ಕಣ್ಣಾರೆ ನೋಡುವರು. ಮುಸ್ನದ್‌ ಅಹ್ಮದ್‌, ಬುಖಾರಿ, ಮುಸ್ಟಿಮ್‌' 
ನಸಾಶ್ಯ ಇಬ್ಲುಮಾಜ, ಇಬ್ನು ಜರೀರ್‌ “ಮುಂತಾದವರು ವರದಿ "ಮಾಡಿರುವ ಒಂದು ಹದೀಸ್‌! ನಲ್ಲಿ ಅಬ್ದುಲ್ಲಾಬಿನ್‌ ಉಮರ್‌ ಮತ್ತು 
ಅಬೂಹುರೈರಾ. ಹೇಳುತ್ತಾರೆ- "ಓಂದು ದಿನ ಪ್ರವಾದಿ(ಸು ಮಿಂಬರ್‌ನಲ್ಲಿಪ್ರವಚನ ನೀಡುತ್ತಿದ್ದಂತೆ ಮಧ್ಯದಲ್ಲಿ ಈ ಸೂಕ್ತವನ್ನು ಓದಿದಾಗ 
ಹೀಗೆ ಹೇಳಿದರು- ಅಲ್ಲಾಹನು ಭೂಮ್ಯಾಕಾಶಗ್ರಹ-ನಕ್ಷತ್ರುಗಳನ್ನು ತನ್ನ ಮುಷ್ಟಿಯಲ್ಲಿ ಒಂದು ಮಗು ಚೆಂಡನ್ನು ಆಡಿಸುವಂತೆ 
ತಿರುಗಿಸುವನು. ಅನಂತರ ಅವನು ಹೇಳುವನು- ನಾನೇ ಏಕನಾದ ರಾಜ, ನಾನೇ ಪ್ರತಾಪಿ, ನಾನೇ ಚಕ್ರವರ್ತಿ, ನಾನೇ ಮಹಾನನು. 
ಭೂಮಿಯ ಅರಸರೆಲ್ಲ ಎಲ್ಲಿದ್ದಾರೆ! ಎಲ್ಲಿದ್ದಾರೆ ಅಹಂಕಾರಿಗಳು?- ಹೀಗೆ ಹೇಳುತ್ತಿದ್ದಂತೆ ಪ್ರವಾದಿಯವರು ನಡುಗ ತೊಡಗಿದರು. 
ಅವರು ಕೆಳಗೆ ಬಿದ್ದುಬಿಡುವರೋ ಎಂದು ನಾವು ಹೆದರಿದೆವು. 

77. ಅಂದರೆ ಅವನ ಮಹೋನ್ನತ ಸ್ಥಾನವೆಲ್ಲಿ, ಮತ್ತು ಅವನೊಂದಿಗೆ ಯಾರಾದರು ಸಹಭಾಗಿಗಳಾಗುವುದೆಲ್ಲಿ? 

78. ಸೂರ್‌ನ ವಿವರಣೆಗೆ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅನ್‌ಆಮ್‌: ಟಿ.41; ಸಂಪುಟ-2, ಇಬ್ರಾಹೀಮ್‌: 
ಟಿ.57; ಸಂಪುಟ-3, ಅಲ್‌ಕಹ್ಹ್‌; ಟಿ. 73; ಶಾಹಾ: ಟಿ. 78; ಅಲ್‌ಹಜ್ಜ್‌: ಟಿ.1; ಅಲ್ಫ್‌ಮೂಮಿನೂನ್‌: ಟಿ.94; ಅನ್ನಮ್ಸ್‌, ಟಿ.106. 


ಕಾಂಡ-24 


282 ತಪ್ಲೀಮುಲ್‌ ಕುರ್‌ಆನ್‌ 


೨೬ 4 34 2 ್‌ಲಟಬಪಪಹ ಚ ಟ್‌ ಚ್‌ | ೩ 
TEE ES UST TENE ETE ಟ್ರಿ ಚಟ; 


ಟ್‌ ನ್‌ ಓನಿ OA Lh EN pe 4 py 
Gis Sel 14), Goi igs 
A CTI RNG AY 9 IAD Pa. ಜ್‌ PR A 
OL HBS EEE BS 5/51 GSES 


8 BTS 39% 42೭ನೆ "ಗ ಸ್ಯ £1 6 WL, 42 
FEU (CSPOT ESTO A ESS SUSE NC 
> ಶ್ಯ 


ಇರಾ“ 


se 


2 
6 


AIOE BRL NE EN RL ಮಪಿ  . 7) ೨ ಎ೪ ಗಿ ಗ 
ಜರ 6 TA RES ರ ಟ್‌ LENE 
ಯಾರನ್ನು ಜೀವಂತವಾಗಿರಿಸಲಿಚ್ಛಿಸುವನೋ ಅವನ ಹೊರತು ಭೂಮಿಆಕಾಶಗಳಲ್ಲಿರುವವರೆಲ್ಲರೂ ಸತ್ತು 
ಬೀಳುವರು. ತರುವಾಯ ಇನ್ನೊಂದು ಕಹಳೆ ಊದಲ್ಪಡುವುದು ಮತ್ತು ಒಮ್ಮೆಲೇ ಎಲ್ಲರೂ ಎದ್ದು ನೋಡ 
ತೊಡಗುವರು.” ಭೂಮಿಯುತನ್ನಪ್ರಭುವಿನಜ್ಯೋತಿಯಿಂದಬೆಳಗುವುದು.ಕರ್ಮಗ್ರಂಥವುತಂದಿರಿಸಲ್ಪಡುವುದು. 
ಪ್ರವಾದಿಗಳೂ ಎಲ್ಲಸಾಕ್ಷಿಗಳೂ* ಹಾಜರುಗೊಳಿಸಲ್ಪಡುವರು. ಜನರ ನಡುವೆ ಸರಿಯಾಗಿ ನ್ಯಾಯಸಹಿತ ತೀರ್ಮಾನ 
ಮಾಡಿ ಬಿಡಲಾಗುವುದು. ಅವರ ಮೇಲೆ ಯಾವ ಅಕ್ರಮವೂ ಆಗದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು 
ಮಾಡಿದ್ದಕರ್ಮಗಳ ಸರ್ವಸಂಪೂರ್ಣ ಪ್ರತಿಫಲ ನೀಡಲಾಗುವುದು. ಜನರು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹ್‌ 

ಚೆನ್ನಾಗಿ ಅರಿತಿರುತ್ತಾನೆ. 

(71-72) (ಈ ತೀರ್ಮಾನದ ಬಳಿಕು ಸತ್ಯನಿಷೇಧಿಗಳು ಗುಂಪು ಗುಂಪುಗಳಾಗಿ ನರಕದ ಕಡೆಗೆ ಅಟ್ಟಲ್ಪಡುವರು. 
ಅವರು ಅಲ್ಲಿಗೆ ತಲಪಿದಾಗ ಅದರ ದ್ವಾರಗಳು ತೆರೆಯಲ್ಪಡುವುವು* ಮತ್ತು ಅದರ ಕಾವಲುಗಾರರು 
ಅವರೊಡನೆ, "ನಿಮಗೆ ನಿಮ್ಮ ಪ್ರಭುವಿನ ವಚನಗಳನ್ನು ತಿಳಿಯ ಹೇಳುವ ಹಾಗೂ ನಿಮಗೊಮ್ಮೆ ಈ ದಿನವನ್ನೂ 
ಕಾಣಬೇಕಾಗುವುದೆಂದು ಎಚ್ಚರಿಸುವ ಸಂದೇಶವಾಹಕರು ನಿಮ್ಮೊಳಗಿಂದಲೇ ನಿಮ್ಮ ಕಡೆಗೆ ಬಂದಿರಲಿಲ್ಲವೇ?" 
ಎಂದು ಕೇಳುವರು. ಅವರು ಹೀಗೆ ಉತ್ತರ ಕೊಡುವರು, "ಹೌದು ಬಂದಿದ್ದರು, ಆದರೆ ಯಾತನೆಯ ತೀರ್ಮಾನವು 
ಸತ್ಯನಿಷೇಧಿಗಳನ್ನು ಅಂಟಿಕೊಂಡಿತು." ಆಗ ಅವರೊಡನೆ "ನರಕದ ದ್ವಾರಗಳಲ್ಲಿ ಪ್ರವೇಶಿಸಿರಿ. ಇನ್ನು ನಿಮಗೆ ಇಲ್ಲೇ 
ಸದಾಕಾಲ ಇರಬೇಕಾಗಿದೆ. ದುರಹಂಕಾರಿಗಳಿಗಾಗಿರುವ ಅತ್ಯಂತ ಕೆಟ್ಟ ನಿವಾಸವಿದು" ಎನ್ನಲಾಗುವುದು. 


79. ಇಲ್ಲಿ ಕೇವಲ ಎರಡು ಬಾರಿ ಕಹಳೆಯೂದುವ ಪ್ರಸ್ತಾಪವಿದೆ. ಅನ್ನಮ್ಮ್‌ ಅಧ್ಯಾಯದಲ್ಲಿ ಇದಕ್ಕೆ ಮುಂಚೆ ಇನ್ನೊಂದು 
ಬಾರಿ ಊದುವುದಾಗಿ ಹೇಳಲಾಗಿದೆ. ಅದನ್ನು ಕೇಳಿದಾಗ ಭೂಮ್ಯಾಕಾಶಗಳಲ್ಲಿರುವ ಸಕಲ ಸೃಷ್ಟಿಗಳು ಭಯಭೀತರಾಗಿ ಬಿಡುವರು. 
(27:87) ಆದ್ದರಿಂದಲೇ ಹದೀಸ್‌ನಲ್ಲಿಮೂರು ಬಾರಿ ಊದಲಾಗುವುದೆಂದು ಹೇಳಲಾಗಿದೆ. (1) ೬ ನಫಕತುಲ್‌ ಫರುಆ್‌- 
ಭಯಭೀತಗೊಳಿಸುವ ಕಹಳೆ. (2) ಈ ಖೆ! ಹ ನಫಕತುಸ್ಸ ಇಕ್‌-ಅಂದರೆ ಹೊಡೆದುರುಳಿಸುವ ಶಬ್ದ (3) ರಾಟೆ ಸೆ (ಸೆ! ಹು 
ನಫಕತು ಕಿಯಾಮುಲಿರಬ್ಬಿಲ್‌ ಆಲಮೀನ್‌- ಎಲ್ಲ ಮನುಷ್ಯರನ್ನೂ ಅವರ ಸಮಾಧಿಗಳಿಂದ ಜೀವಂತ ಎಬ್ಬಿಸಿ ತಮ್ಮ ಪ್ರಭುವಿನ ಬಳಿ 
ಹಾಜರು ಪಡಿಸುವ ಕರೆ. 

80. ಸಾಕ್ಷಿಗಳೆಂದರೆ ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸಲಾಗಿದೆಯೆಂಬ ಬಗ್ಗೆ ಸಾಕ್ಷಿಯಾಗಿರಬಹುದು. ಜನರ ಕರ್ಮಗಳ 
ಕುರಿತು ಸಾಕ್ಷ್ಯ ನೀಡುವ ಸಾಕ್ಷಿಗಳು ಆಗಿರಬಹುದು. ಇವರು ಮನುಷ್ಯರೇ ಆಗಿರಬೇಕೆಂದಿಲ್ಲ- ದೇವಚರರು, ಜಿನ್ಸ್‌ಗಳು, ಪ್ರಾಣಿ, 
ಪಕ್ಕಿಗಳು, ಮಾನವರ ಅಂಗಾಂಗಗಳು ಹಾಗೂ ಗೋಡೆ, ಕಲ್ಲು-ಮರ ಇತ್ಯಾದಿಗಳೆಲ್ಲವೂ ಇದರಲ್ಲಿ ಒಳಗೊಳ್ಳುತ್ತದೆ. 

81. ಅಂದರೆ ನರಕದ ಬಾಗಿಲು ಮೊದಲೇತೆರೆದಿರಲಾರದು. ಜೈಲಿನ ಬಾಗಿಲು ಅಪರಾಧಿಗಳು ಅಲ್ಲಿಗೆ ಮುಟ್ಟಿದಾಗ ತೆರೆಯಲ್ಪಟ್ಟು 
ಅವರು ಪ್ರವೇಶಿಸಿದ ಕೂಡಲೇ ಮುಚ್ಚಲಾಗುವಂತೆ, ಅಪರಾಧಿಗಳು ಅಲ್ಲಿಗೆ ತಲುಪಿದಾಗ ಮಾತ್ರ ತೆರೆಯಲಾಗುವುದು. 


ಕಾಂಡ - 24 


39. ಅರು್ಮುಮರ್‌ | 283 
ಕಿ PONE UTTER 1 WL IE 
4&1) Te SsSo NSS LSS KY ಕ 


0 1.4 10 


ಜಬ AE GBS 


(73-74) ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆಯಿಂದ ದೂರವಿರುತ್ತಿ 


ಭಯ 


ಷಿಪ್‌ 


ಶ್‌ ೨೧. 1 
Isa 
PRN ಬ್‌ ಹಿ 
ಅಯ a 


ದ್ವವರನ್ನುಗುಂಪು ಗುಂಪುಗಳಾಗಿ ಸ್ವರ್ಗದ 


ಆಜ 


ಕಡೆಗೆ ಒಯ್ದ ಲಾಗುವುದು. ಅವರು ಅಲ್ಲಿಗೆ ತಲಪುವಾಗ ಅದರ ದ್ವಾರಗಳು ಮೊದಲೇ ತೆರೆದಿರಿಸಲ್ಪಟ್ಟಿರುವುವು. 
ಆಗ ಅದರ ವ್ಯವಸ್ಥಾಪ ಕರು ಅವರೊಡನೆ, "ನಿಮಗೆ ಸಲಾಮ್‌ (ನಮ್ಮ ಮೇಲೆ ಶಾಂತಿ ಇರಲಿ) ಬಹಳ ಚೆನ್ನಾಗಿದ್ದ. 


ಇದರೊಳಗೆ ಸದಾಕಾಲಕ್ಕಾಗಿ ಪ್ರವೇಶಿಸಿಕೊಳ್ಳಿರಿ" ಎನ್ನುವರು. ಆಗ ಇ 


ವರು ಹೇಳುವರು, "ನಮ್ಮೊಂದಿಗೆ ತನ್ನ 


ವಾಗ್ದಾನವನ್ನು ಸತ್ಯ ಗೊಳಿಸಿದ ಹಾಗೂ ನಮ್ಮನ್ನು ಭೂಮಿಯ ವಾರೀಸುದಾರರಾಗಿ ಮಾಡಿದ ಅಲ್ಲಾಹನಿಗೆ 
ಕ್ಕ ತಜ್ಞತೆಗಳು. ಇ ಇನ್ನು ನಾವು ಸ್ಪರ್ಗದಲ್ಲಿ ನಮಗಿಷ್ಟ ಬಂದ ಕಡೆ ನಮ್ಮ ನಿವಾಸ ಮಾಡಿಕೊಳ್ಳಬಹುದು. ಹೀಗೆ, 


ಕರ್ಮವೆಸಗುವವರಗ' ಅತ್ಯು: ತ್ತಮ ಪ್ರತಿಫಲವಿದೆ. ಒರ 


(15) ದೇವಚರರು ಅರ್ಶ್‌ನ (ವಿಶ್ವಸಿಂಹಾಸನದು ಸುತ್ತಲೂ ಸಾಲುಗಟ್ಟಿ ತಮ್ಮ ಪ್ರಭುವಿನ ಪ್ರಶಂಸೆ ಮತ್ತು 
ಕೀರ್ತನೆ ಮಾಡುತ್ತಿರುವುದನ್ನು ನೀವು ನೋಡುವಿರಿ ಮತ್ತು ಜನರ ನಡುವೆ ಸರಿಯಾಗಿ ನ್ಯಾಯಪೂರ್ಣ ತೀರ್ಮಾನ 
ಮಾಡಿಬಿಡಲಾಗುವುದು ಮತ್ತು ಸರ್ವಲೋಕ ಪಾಲಕನಾದ ಅಲ್ಲಾಹನಿಗೇ ಸಕಲ ಸ್ತೋತ್ರಗಳೂ ಮೂಸಲೆಂದು ಸಾರಿ 


ಹೇಳಲಾಗುವುದು.* | 


82. ವಿವರಣೆಗೆ ನೋಡಿರಿ. ತಪ್ಟೀಮುಲ್‌ ಕುರ್‌ಆನ್‌ ಸಂಪುಟ-3, ತಾಹಾ: ಟಿ. 


83. ಅಂದರೆ ನಮ್ಮಲ್ಲಿಪ್ರತಿಯೊಬ್ಬರಿಗೂ ಸ್ವರ್ಗ ದಯಪಾಲಿಸಲಾಗಿದೆ. ಇನ್ನು: 
ಅಧಿಕಾರವಿರುವುದು. 


83, 106; ಅಲ್‌ಅಂಬಿಯಾ: ಟಿ.99. 
'ದು ನಮ್ಮದೇ ಸೊತ್ತು. ನಮಗೆ ಅದರಲ್ಲಿಪೂರ್ಣ 


84. ಇದು ಸ್ಪರ್ಗವಾಸಿಗಳ: ಮಾತಾಗಿರಬಹುದು ಅಥವಾ ಅವರ ಮಾತಿಗೆ ಹೆಚ್ಚುವರಿಯಾಗಿ ಅಲ್ಲಾಹನ ವತಿಯಿಂದ ಸೇರಿಸಿದ್ದೂ 


ಆಗಿರಬಹುದು. 


85. ಅಂದರೆ ಇಡೀ ಪ್ರಪಂಚವು ಅಲ್ಲಾಹನ ಪ್ರಶಂಸೆಯನ್ನು ಕೊಂಡಾಡುವುದು. 


ಲೇ 
We 


ಕಾಂಡ - 24 


40. ಆಲ್‌ ಮೂಮಿನ್‌ 
ಹೆಸರು 


ಆಈ ಶಿ 5೫83 ರಿ8, ಎಂಬ 28ನೇ ಸೂಕ್ತದಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ ನಿರ್ದಿಷ್ಟ ವ್ಯಕ್ತಿಯ 
ಪ್ರಸ್ತಾಪ ಬಂದಿರುವ ಅಧ್ಯಾಯವಾಗಿದೆ. 
ಅವತೀರ್ಣಕಾಲ 

ಇಬ್ನು ಅಬ್ಬಾಸ್‌ ಮತ್ತು ಜಾಬಿರ್‌ ಬಿನ್‌ ರುದರ ಹೇಳುವ ಪ್ರಕಾರ, ಇದು ಅರು್ದುಮರ್‌ನ ಬೆನ್ನಲ್ಲೇ 
ಅವತೀರ್ಣಗೊಂಡ ಅಧ್ಯಾಯವಾಗಿದೆ. ಕುರ್‌ಆನಿನ ಪ್ರಸಕ್ತ ಅನುಕ್ರಮದಲ್ಲೇ ಅವತೀರ್ಣದ ಅನುಕ್ರಮವೂ ಇದೆ. 
ಅವತೀರ್ಣದ ಹಿನ್ನೆಲೆ 

ಈ ಅಧ್ಯಾಯ ಅವತೀರ್ಣಗೊಂಡ ಪರಿಸ್ಥಿತಿಯತ್ತ ಸ್ಪಷ್ಟ ಸೂಚನೆ ಅದರ ವಿಷಯದಲ್ಲಿದೆ. ಮಕ್ಕಾದ ಸತ್ಯನಿಷೇಧಿಗಳು 
ಪ್ರವಾದಿಯವರ(ಸ) ವಿರುದ್ಧ ಎರಡು ರೀತಿಯ ಕಾರ್ಯಾಚರಣೆ ಆರಂಭಿಸಿದ್ದರು. ಒಂದನೆಯದಾಗಿ, ಎಲ್ಲೆಡೆ ಗಲಭೆ- 
ಗೊಂದಲಗಳನ್ನು ಸೃಷ್ಟಿಸಿ, ತರತರದ ಪ್ರಶ್ನೆಗಳನ್ನು ಎತ್ತಿ, ಹೊಸ ಹೊಸ ಆರೋಪಗಳನ್ನು ಹೊರಿಸಿ ಕುರ್‌ಆನಿನ ಬೋಧನೆಗಳು, 
ಇಸ್ಲಾಮಿನ ಸಂದೇಶ ಮತ್ತು ಪ್ರವಾದಿಯವರ ಕುರಿತು, ಪ್ರವಾದಿಯವರೂ ಸಂಗಾತಿಗಳೂ ಬೇಸತ್ತು ಹೋಗುವ ರೀತಿಯಲ್ಲಿ 
ಜನಮನದಲ್ಲಿ ಸಂದೇಹಗಳನ್ನುಂಟು ಮಾಡುವುದು. ಎರಡನೆಯದಾಗಿ, ಪ್ರವಾದಿಯವರನ್ನುಸು ಕೊಲ್ಲಲು ರಂಗ 
ಸಜ್ಜುಗೊಳಿಸುವುದು. ಅದಕ್ಕಾಗಿ ಅವರು ನಿರಂತರ ಕುತಂತ್ರಗಳನ್ನು ಮಾಡುತ್ತಿದ್ದರು. ಒಮ್ಮೆಯಂತು ಅವರು ಅದಕ್ಕೆ ಇಳಿದೇ 
ಬಿಟ್ಟರು. ಅಬ್ದುಲ್ಲಾಭಿನ್‌ ಅಮ್ರ್‌ ಬಿನ್‌ ಆಸ್‌ರಿಂದ ಬುಖಾರಿಯಲ್ಲಿವರದಿಯಾದಂತೆ, ಒಂದು ದಿನ ಪ್ರವಾದಿ(ಸ) ಹರಮಿನಲ್ಲಿ 
ನಮಾರು್‌ ಮಾಡುತ್ತಿದ್ದರು. ಆಗ ಉಕ್ಕಾಬಿನ್‌ ಅಬೀ ಮುಖತ್‌ ಹಠಾತ್ತನೆ ಎರಗಿ ಪ್ರವಾದಿಯವರ ಕೊರಳಿಗೆ ಬಟ್ಟೆ ಹಾಕಿ 
ಬಿಗಿಯ ತೊಡಗಿದ. ಶ್ವಾಸ ಕಟ್ಟಿಸಿ ಅವರನ್ನು ಕೊಲ್ಲುವುದು ಅವನ ಉದ್ದೇಶವಾಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಅಬೂಬಕರ್‌(ರ) 
ತಲುಪಿ, ಅವನನ್ನುದೂರಕ್ಕೆತಳ್ಳಿ ಹಾಕಿದರು. ಅಬ್ದುಲ್ಲಾಹೇಳುತ್ತಾರೆ- ಅಬೂ ಬಕರ್‌(ರ) ಆ ದುಷ್ಟನೊಂದಿಗೆಸೆಣಸಾಡುತ್ತಿದ್ದಾಗ, 
ಅವರ ಬಾಯಿಂದ ಈ ಪದಗಳು ಹೊರಡುತ್ತಿದ್ದುವು 4 ಪರಂ; “ಪ್ರಭು ಅಲ್ಲಾಹನೆಂದು ಹೇಳುತ್ತಿರುವ 
ಆ ವ್ಯಕ್ತಿಯನ್ನುನೀನು ಕೊಲ್ಲುಕ್ತಿರುವೆಯಾ'' ಈ ಘಟನೆಯು ಸೀರತ್‌ ಇಬ್ನು ಹಿಶಾಮ್‌ನಲ್ಲೂ ಅಲ್ಪಸ್ವಲ್ಪ ವ್ಯತ್ಯಾಸಗಳೊಂದಿಗೆ 
ದಾಖಲಾಗಿದೆ. ನಸಾಈ ಮತ್ತು ಇಬ್ನು ಅಬೀ ಹಾಶಿಮ್‌ ಕೂಡಾ ಇದನ್ನುವರದಿ ಮಾಡಿದ್ದಾರೆ. 
ಚರ್ಚಾವಿಷಯ 

ಪರಿಸ್ಥಿಶಿಯ ಎರಡೂ ಮುಖಗಳನ್ನು ಉಪನ್ಯಾಸದ ಆರಂಭದಲ್ಲೇ ಸ್ಪಷ್ಟವಾಗಿ ಎವರಿಸಲಾಗಿದೆ, ಅದು ಸಂಪೂರ್ಣವಾಗಿ 
ಅವೆರಡರ ಮೇಲೆ ಒಂದು ಪರಿಣಾಮಕಾರಿ, ಪಾಠ ಬೋಧಕ ವಿಮರ್ಶೆಯಾಗಿದೆ. 

ಫಿರ್‌ಔನ್‌ ಕುಟುಂಬದ ಓರ್ವ ಸತ್ಯವಿಶ್ಚಾಸಿಯ ಪ್ರಕರಣವನ್ನು ಕೊಲೆ ಸಂಚಿನ ಉತ್ತರದ ರೂಪದಲ್ಲಿ ಕೇಳಿಸಲಾಗಿದೆ 
(ಸೂಕ್ತ 23-55). ಅದರ ಹಿನ್ನೆಲೆಯಲ್ಲಿಮೂರು ವರ್ಗಗಳಿಗೆ ಪ್ರತ್ಯೇಕವಾಗಿ ಬೋಧಿಸಲಾಗಿದೆ. 

ಒಂದನೆಯದಾಗಿ, ಸತ್ಯವಿಶ್ವಾಸಿಗಳೊಂದಿಗೆ, ಮುಹಮ್ಮದ್‌(ಸ)ರೊಂದಿಗೆನೀವು ಮಾಡಬಯಸಿರುವುದನ್ನೇ ಫಿರ್‌ಔನನು 
ತನ್ನ ಅಧಿಕಾರ ಮದದಿಂದ ಮೂಸಾರೊಂದಿಗೂ ಮಾಡಬಯಸಿದ್ದನು. ಈಗ ನೀವು ಅದನ್ನೇ ಮಾಡಿ ಅದೇ ದುರ್ಗತಿಯನ್ನು 
ಬಯಸುತ್ತೀರಾ ಎಂದು ಕೇಳಲಾಗುತ್ತಿದೆ. ಎರಡನೆಯದಾಗಿ, ಮುಹಮ್ಮದ್‌(ಸ) ಮತ್ತವರ ಸಂಗಾತಿಗಳೊಂದಿಗೆ ಹೀಗೆ 
ಹೇಳಲಾಗಿದೆ: ಬಾಹ್ಯ ನೋಟಕ್ಕೆಈ ಅಕ್ರಮಿಗಳು ಎಷ್ಟೋ ಪ್ರಬಲರಾಗಿದ್ದರೂ ಅವರಿಗೆದುರುನೀವು ಎಷ್ಟೇ ದುರ್ಬಲರಾಗಿದ್ದರೂ, 
ಯಾವ ದೇವನ ಧರ್ಮವನ್ನುಪ್ರಬಲಗೊಳಿಸಲಿಕ್ಕಾಗಿ ನೀವು ಕೆಲಸ ಮಾಡುತ್ತೀರೋ ಅವನ ಶಕ್ತಿಯು ಇತರೆಲ್ಲಶಕ್ತಿಗಳಿಗಿಂತಲೂ 


ಕಾಂಡ - 24 


40. ಅಲ್‌ ಮೂಮಿನ್‌ 285 


ಪ್ರಬಲವಾಗಿದೆಯೆಂಬುದನ್ನು ತಿಳಿದುಕೊಳ್ಳಿರಿ. ಹಾಗಿರುವಾಗ ಇವರು ನಿಮಗೆ ಒಡ್ಡುತ್ತಿರುವ ಬೆದರಿಕೆಗೆ ಉತ್ತರವಾಗಿ ದೇವನ 
ಅಭಯ ಯಾಚಿಸಿರಿ. ಅನಂತರ ಯಾವ ಭಯವೂ ಇಲ್ಲದೆ ನಿಮ್ಮಕೆಲಸ ನಿರ್ವಹಿಸಿರಿ. ದೇವೋಪಾಸಕನ ಬಳಿ ಅಕ್ರಮಿಗಳ ಎಲ್ಲ 
ಬೆದರಿಕೆಗಳಿಗೆ ಎಟ IS ES ಹಸವ SY ವೆ "ವಿಚಾರಣೆಯ ದಿನದ ಮೇಲೆ ವಿಶ್ವಾಸವಿರಿಸದಿರು 
ವಂತಹ ಪ್ರತಿಯೊಬ್ಬ ದುರಹಂಕಾರಿಯ ವಿರುದ್ಧನಾನು ನನ್ನ ಪ್ರಭು ಹಾಗೂ ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ"' 
ಎಂಬ ಒಂದೇ ಉತ್ತರವಿದೆ. ಈ ರೀತಿ ದೇವನ ಮೇಲಿನ ಭರವಸೆಯಿಂದ ಅಪಾಯಗಳನ್ನುಲೆಕ್ಕಿಸದೆ ಕೆಲಸ ಮಾಡಿದರೆ ಕಟ್ಟಕಡೆಗೆ 
ಅವನ ಸಹಾಯ ಬಂದೇ ತೀರುವುದು. ಗತಕಾಲದ ಫಿರ್‌ಔನ್‌ ನೋಡಿದ್ದನ್ನೇ ಈ ಕಾಲದ ಫಿರ್‌ಔನ್‌ ಕೂಡಾ ನೋಡುವನು. 
ಅಲ್ಲಿಯ ವರೆಗೆ ಹಿಂಸೆ- ದೌರ್ಜನ್ಯಗಳ ಎಂತಹ ಬಿರುಗಾಳಿಯೇ ಬಂದರೂ ಅದನ್ನು ತಾಳ್ವೆಯಿಂದ ಸಹಿಸುತ್ತಲಿರಿ. 

ಮೂರನೆಯದಾಗಿ, ಪ್ರಸ್ತುತ ಎರಡು ವರ್ಗಗಳಿಗೆ ಹೊರತಾದ ಒಂದು ಮೂರನೆ ವರ್ಗವೂ ಸಮಾಜದಲ್ಲಿತ್ತು. 
ಮುಹಮ್ಮದ್‌(ಸ) ಸತ್ಯದಲ್ಲಿದ್ದಾರೆ, ಕುರೈಶ್‌ ಸತ್ಯನಿಷೇಧಿಗಳು ಅತಿರೇಕವೆಸಗುತ್ತಿದ್ದಾರೆಂದು ತಿಳಿದಿದ್ದೂ ಸತ್ಯಾಸತ್ಯದ 
ಸಂಘರ್ಷವನ್ನುಅವರುಮೌನವಾಗಿವೀಕ್ಷಿಸುವವರಾಗಿದ್ದರು. ಈಸಂದರ್ಭದಲ್ಲಿಅಲ್ಲಾಹನುಅವರಆತ್ಮಸಾಕ್ಷಿಯನ್ನುಚುಚ್ಚುತ್ತಾ, 
ಈ ಸತ್ಯನಿಷೇಧಿಗಳು ನಿಮ್ಮಕಣ್ಣಮುಂದೆಯೇ ಬಹಿರಂಗವಾಗಿ ಇಷ್ಟುದೊಡ್ಡಕಾರ್ಯಾಚರಣೆಗೆ ಇಳಿದಿರುವಾಗ ನೀವು ಬರೀ 
ತಮಾಷೆನೋಡುತ್ತಿರುವುದುಖಂಡನೀಯವೆಂದುಅವರೊಂದಿಗೆಹೇಳುತ್ತಿದ್ದಾನೆ. ಇಂತಹಪರಿಸ್ಥಿತಿಯಲ್ಲಿಆತ್ಮಸಾಕ್ಟಿಸತ್ತಿಲ್ಲದವರು 
ಫಿರ್‌ಔನನ ದರ್ಬಾರಿನಲ್ಲಿ ಆತನು ಮೂಸಾರನ್ನು ಕೊಲ್ಲಬಯಸಿದಾಗ ಅವನದೇ ಕೂಟದ ಓರ್ವ ಸತ್ಯಸಂಧ ವಿಶ್ವಾಸಿಯು 
ನಿರ್ವಹಿಸಿದ ಕರ್ತವ್ಯವನ್ನೇ ನಿರ್ವಹಿಸಬೇಕು. ನಿಮಗೆ ಬಾಯಿ ತೆರೆಯಲು ಅಡ್ಡಿಯಾಗಿದ್ದ ಔಚಿತ್ಯವು ಆ ವ್ಯಕ್ತಿಗೂ 
ಎದುರಾಗಿತ್ತು. ಖಗ ತಟ ಎ) | "ನಾನು ನನ್ನ ವಿಷಯವನ್ನು ಅಲ್ಲಾಹನಿಗೆ ಒಪ್ಪಿಸುತ್ತೇನೆ' ಎಂದು ಹೇಳುವ ಮೂಲಕ 
ಎಲ್ಲಾ ರೀತಿಯ ಆಮಿಷಗಳನ್ನು ಅವನು ದೃಢವಾಗಿ ತಿರಸ್ಕರಿಸಿದನು. ಆದರೆ ಫಿರ್‌ಔನನಿಗೆ ಅವನನ್ನು ಏನೂ ಮಾಡಲು 
ಸಾಧ್ಯವಾಗಲಿಲ್ಲವೆಂದು ಹೇಳಲಾಗಿದೆ. 

ಇನ್ನು ಸತ್ಯವನ್ನು ಸೋಲಿಸಲಿಕ್ಕಾಗಿ ಮಕ್ಕಾದಲ್ಲಿ ಅಹೋರಾತ್ರಿ ನಡೆಯುತ್ತಿದ್ದ ಹೋರಾಟಕ್ಕೆ ಉತ್ತರವಾಗಿ, ಪ್ರವಾದಿ 
ಮುಹಮ್ಮದ್‌(ಸ) ಮತ್ತು ಸತ್ಯನಿಷೇಧಿಗಳ ವಿವಾದದ ನೈಜ ಬುನಾದಿಯಾಗಿದ್ದ. ಏಕದೇವತ್ವ. ಮತ್ತು ಪರಲೋಕದ ಮೂಲಭೂತ 
ವಿಶ್ವಾಸವು ಸತ್ಯವಾಗಿದೆಯೆಂಬುದನ್ನು; ಸಾಬೀತು ಪಡಿಸಲಾಗಿದೆ. ಈ ಜನರು ಯಾವುದೇ ಜ್ಞಾನ ಮತ್ತು ಆಧಾರವಿಲ್ಲದೆಯೇಸತ್ಯದ 
ವಿರುದ್ಧಜಗಳಾಡುತ್ತಿದ್ದಾರೆಂಬ ವಾಸ್ತವಿಕತೆಯನ್ನು ಸ್ಪಷ್ಟಪಡಿಸಲಾಗಿದೆ. ಅತ್ತ, ಕುಠೈಶ್‌ ಸರದಾರರು ಇಷ್ಟೊಂದು ಆಸಕ್ತಿಯೊಂದಿಗೆ 
ಪ್ರವಾದಿಯವರ ವಿರುದ್ಧ ಸಂಘರ್ಷಕ್ಕಿಳಿಯಲು ಕಾರಣವಾಗಿದ್ದ ಪ್ರೇರಕಗಳನ್ನು ಅನಾವರಣಗೊಳಿಸಲಾಗಿದೆ. ಅವರಿಗೆ 
ನಿಜವಾಗಿ ಪ್ರವಾದಿಯವರ ಶಿಕ್ಷಣ ಮತ್ತು ಅವರ ಪ್ರವಾದಿತ್ವ ಘೋಷಣೆಯ ಬಗ್ಗೆ ಆಕ್ಷೇಪವಿದೆ. ಆದ್ದರಿಂದ ಅವರು ಅದನ್ನು 
ಒಪ್ಪುವುದಿಲ್ಲವೆಂದು ಬಾಯಿಂದ ಹೇಳುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಅವರ ಅಧಿಕಾರಕ್ಕಾಗಿರುವ ಹೋರಾಟವಾಗಿತ್ತು. 
56ನೇ ಸೂಕ್ತದಲ್ಲಿ ನಿಮ್ಮ ಮನದಲ್ಲಿರುವ ಅಹಂಕಾರ ಮದವೇ ನೀವು ನಿರಾಕರಿಸಲಿಕ್ಕಿರುವ ನೈಜ ಕಾರಣವೆಂದು ಸ್ಪಷ್ಟವಾಗಿ 
ಹೇಳಲಾಗಿದೆ. ಜನರು ಪ್ರವಾದಿಯವರನ್ನು(ಸ) ಅಂಗೀಕರಿಸಿದರೆ ನಿಮ್ಮ ದೊಡ್ಡಸ್ತಿಕೆ ಉಳಿಯಲಾರದೆಂದು ನೀವು ಭಾವಿಸುತ್ತೀರಿ. 
ಆದ್ದರಿಂದಲೇ ಅವರನ್ನು ಕೀಳಾಗಿಸಲು ತೀವ್ರ ಪ್ರಯತ್ನನಡೆಸುತ್ತಿದ್ದೀರೆಂದು ಹೇಳಲಾಗಿದೆ. 

ಇದೇ ಪರಂಪರೆಯಲ್ಲಿ ಅಲ್ಲಾಹನ ಸೂಕ್ತಗಳ ಎರುದ್ಧ ಜಗಳಾಡುವುದನ್ನು ತ್ಯಜಿಸದಿದ್ದರೆ ಹಿಂದಿನ ಜನಾಂಗಗಳ 
ದುರ್ಗತಿಯನ್ನೇ ನೀವೂ ಕಾಣಬೇಕಾದೀತು. ಅದಕ್ಕಿಂತಲೂ ಕೆಟ್ಟ ಪರಿಣಾಮ ಪರಲೋಕದಲ್ಲಿ ನಿಮ್ಮ ವಿಧಿಯಾಗಿರುವುದು. 
ಆಗ ನೀವು ಪಶ್ಚಾತ್ರಾಪಪಟ್ಟುಏನೂ ಪ್ರಯೋಜನವಿಲ್ಲವೆಂದು ಸತ್ಯನಿಷೇಧಿಗಳಿಗೆ ಪದೇ ಪದೇ ಎಚ್ಚರಿಕೆ ನೀಡಲಾಗಿದೆ. 


ಕಾಂಡ - 24 


ರ್‌ 


NS ಭಾ ಯಜ ಪು ಜಬ ತೆ 


BEAM et BEd SINS ಸೈಟು 


ra 


40. ಅಲ್‌ ಮೂಮಿನ್‌ 
(ಅವತೀರ್ಣ ಮಕ್ಕಾದಲ್ಲಿ) 


ಪೆರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
(1-3) ಹಾಮೊಮ್‌. ಈ ಗ್ರಂಥದ ಅವತೀರ್ಣವು ಅಲ್ಲಾಹನ ಕಡೆಯಿಂದಾಗಿರುತ್ತದೆ. ಅವನು ಪ್ರಬಲನೂ 
ಸರ್ವಜ್ಞನೂ ಪಾಪಗಳನ್ನು ಕ್ಷಮಿಸುವವನೂ ಪಶ್ಚಾಶ್ರಾಪ ಸ್ವೀಕರಿಸುವವನೂ ಕಠಿಣ ಶಿಕ್ಷೆ ಕೊಡುವವನೂ ಮಹಾ 
ಉದಾರಿಯೂ ಆಗಿರುತ್ತಾನೆ. ಅವನ ಹೊರತು ಬೇರೆ ಆರಾಧ್ಯರಿಲ್ಲ ಸರ್ವರಿಗೂ ಅವನ ಕಡೆಗೇ ಮರಳಬೇಕಾಗಿದೆ.! 


1. ಇದು ಪೀಠಿಕೆಯಾಗಿದೆ. ಈ ವಾಣಿಯು ಯಾವುದೇ ಸಾಮಾನ್ಯ ವ್ಯಕ್ತಿಯದ್ದಲ್ಲ ಇದು ಇಂತಿಂತಹ ಗುಣ ವಿಶೇಷಗಳನ್ನು 
ಹೊಂದಿರುವ ದೇವನ ಕಡೆಯಿಂದ ಅವತೀರ್ಣಗೊಂಡಿದೆಯೆಂದು ಇದರಲ್ಲಿ ಜನರಿಗೆ ಎಚ್ಚರಿಸಲಾಗಿದೆ. ಅನಂತರ ಅಲ್ಲಾಹನ ಕೆಲವು 
ಗುಣಗಳನ್ನು ವಿವರಿಸಲಾಗಿದೆ. ಮುಂದಿನ ವಿಷಯಗಳೊಂದಿಗೆ ಅದಕ್ಕೆ ಗಾಢ ಸಂಬಂಧವಿದೆ. 

ಒಂದನೆಯದಾಗಿ, ಅವನು 'ಅಮೀರು್‌' ಅಂದರೆ ಪ್ರಬಲನು. ಎಲ್ಲರ ಮೇಲೂ ಪ್ರಾಬಲ್ಯ ಹೊಂದಿದವನು. ಯಾರ 
ವಿಷಯದಲ್ಲಾದರೂ ಅವನು ತೀರ್ಮಾನಿಸಿ ಬಿಟ್ಟರೆ ಅದು ಜಾರಿಗೊಂಡೇ ತೀರುವುದು. ಅವನೊಂದಿಗೆ ಜಗಳಾಡಿ ಯಾರೂ ಗೆಲ್ಲಲಾರರು. 
ಅವನ ಹಿಡಿತದಿಂದ ಪಾರಾಗಲೂ ಸಾಧ್ಯವಿಲ್ಲ ಆದ್ದರಿಂದ ಅವನ ಅಪ್ಪಣೆಯನ್ನು ಲೆಕ್ಕಿಸದೆ ಯಾರಾದರೂ ವಿಜಯದ ನಿರೀಕ್ಷೆಯಿರಿಸಿದರೆ 
ಮತ್ತು ಅವನ ಪ್ರವಾದಿಯನ್ನು ಸೋಲಿಸಬಲ್ಲೆನೆಂದು ಭಾವಿಸಿದರೆ ಅದು ಅವನ ಮೂರ್ಯತನವಾಗುವುದು. ಅಂತಹ ನಿರೀಕ್ಷೆಗಳು 
ಎಂದೂ ಕೈ ಗೂಡಲಾರದು. 

ಎರಡನೆಯದಾಗಿ, ಅವನು "ಅಲೀಮ್‌', ಎಂದರೆ ಎಲ್ಲವನ್ನೂ ಬಲ್ಲವನು. ಅವನ ಮಾತು ಊಹೆಯ ಆಧಾರದಲ್ಲೇನೂ 
ಇರುವುದಿಲ್ಲ ಬದಲಾಗಿ ಅವನು ಎಲ್ಲ ವಸ್ತುಗಳನ್ನೂ ನೇರವಾಗಿ ತಿಳಿದಿರುತ್ತಾನೆ. ಆದ್ದರಿಂದ ಅವನು ನೀಡುವ ಪಂಚೇಂದ್ರಿಯಗಳಿಗೆ 
ಅತೀತವಾದ ಮಾಹಿತಿಗಳು ಮಾತ್ರ ಸರಿಯಾಗಿರಬಲ್ಲುದು. ಅದನ್ನು ಒಪ್ಪುವುದಿಲ್ಲವೆಂದರೆ ಅವನು ಅಜ್ಞಾನವನ್ನುಅನುಸರಿಸುತ್ತಾನೆಂದರ್ಥ. 
ಆದೇ ರೀತಿ ಮಾನವನ ಯಶಸ್ಸುಯಾವುದರಲ್ಲಿದೆ, ಎಂತಹ ಕಾನೂನು ಮತ್ತು ಆಜ್ಞೆಗಳು ಅವನ ಒಳಿತಿಗಾಗಿವೆಯೆಂದೂ ಅವನು ಬಲ್ಲನು. 
ಅವನ ಪ್ರತಿಯೊಂದು ಶಿಕ್ಷಣವು ಯುಕ್ತಿ ಮತ್ತು ಸರಿಯಾದ ಜ್ಞಾನವನ್ನು ಅವಲಂಬಿಸಿದೆ. ಅದರಲ್ಲಿತಪ್ಪುಸಂಭವಿಸುವುದು ಸಾಧ್ಯವೇ ಇಲ್ಲ 
ಆದ್ದರಿಂದ ಅವನ ಮಾರ್ಗದರ್ಶನವನ್ನುಅಂಗೀಕರಿಸದಿದ್ದರೆ ಮಾನವ ಸ್ವಯಂ ತನ್ನನ್ನುವಿನಾಶದೆಡೆಗೆ ಸಾಗಿಸುತ್ತಾನೆಂದರ್ಥ. ಆದೇ ರೀತಿ, 
ಮಾನವನ ಚಲನವಲನಗಳ ಪೈಕಿ ಯಾವುದೂ ಅವನಿಂದ ಅಡಗಿರುವುದು ಸಾಧ್ಯವಿಲ್ಲ ಮಾನವನ ಕರ್ಮಗಳಿಗೆ ಪ್ರೇರಕವಾದ ಅವನ 
ಇಂಗಿತ ಮತ್ತು ಸಂಕಲ್ಪವನ್ನೂ ಅವನು ಬಲ್ಲನು. ಆದ್ದರಿಂದ ಮಾನವ ಯಾವುದೇ ನೆವನ ಹೂಡಿ ಅವನ ಶಿಕ್ಷೆಯಿಂದ ಪಾರಾಗಲಾರ. 

ಮೂರನೆಯದಾಗಿ, “ಪಾಪಗಳನ್ನು ಕ್ಷಮಿಸುವವನು ಮತ್ತು ಪಶ್ಚಾತ್ತಾಪ ಸ್ವೀಕರಿಸುವವನು.' ಇದು ನಿರೀಕ್ಷೆ ಮತ್ತು ಪ್ರೇರಣೆ 
ನೀಡುವಂತಹ ಗುಣಗಳಾಗಿವೆ. ಈ ವರೆಗೆ ದುಷ್ಕರ್ಮಗಳನ್ನು ಮಾಡುತ್ತಿದ್ದವರು ನಿರಾಶರಾಗಬೇಕಾಗಿಲ್ಲ ಈಗಲಾದರೂ ತಮ್ಮ 
ವರ್ತನೆಯನ್ನು ಕೈ ಬಿಟ್ಟರೆ ಅಲ್ಲಾಹನ ಕರುಣೆಗೆ ಪಾತ್ರರಾಗುವಿರಿ. ಆಗ ಅವರು ತಮ್ಮ ನಿಲುವನ್ನು ಬದಲಾಯಿಸಬಹುದು ಎಂಬ 
ಉದ್ದೇಶದಿಂದ ಇದನ್ನು ಹೇಳಲಾಗಿದೆ. ಪಾಪಗಳನ್ನು ಕ್ಷಮಿಸುವುದು ಮತ್ತು ಪಶ್ಚಾತ್ತಾಪ ಸ್ವೀಕರಿಸುವುದು ಒಂದೇ ವಿಷಯದ ಎರಡು 
ಮುಖಗಳಾಗಿರಬೇಕೆಂದಿಲ್ಲ, ಕೆಲವೊಮ್ಮೆ ಪಶ್ಚಾತ್ತಾಪ ಇಲ್ಲದೆಯೂ ಪಾಪಗಳನ್ನು ಅಲ್ಲಾಹನು ಕೃಮಿಸುತ್ತಾನೆ. ಉದಾ: ಒಬ್ಬನು 


ಸೂಕ್ತಗಳು-85 ರುಕೂಆ್‌ಗಳು-9 


ಕಾಂಡ-24 


40. ಅಲ್‌ ಮೂಮಿನ್‌ 287 


ಖಲ ್ಚ್ಚ ಮ್ಮ ೪ ೨್‌.1|೮ ೨ 29 2% 44 ೨೨೨%. nt 

ಆರಾ 6205 BE AG SoG ಚನೆ 2148 
(4-6) ಸತ್ಯವನ್ನು ನಿಷೇಧಿಸಿದವರ ಹೊರತು” ಇನ್ನಾರೂ ಅಲ್ಲಾಹನ ವಚನಗಳ ಬಗ್ಗೆ ಜಗಳಾಡುವುದಿಲ್ಲ* 
ಆದುದರಿಂದ ಜಗತ್ತಿನ ನಾಡುಗಳಲ್ಲಿ ಅವರ ಚಲನವಲನಗಳು ನಿಮ್ಮನ್ನು ವಂಚಿಸದಿರಲಿ.* ಇವರಿಗಿಂತ ಮುಂಚೆ 


ಪಾಪಗಳನ್ನು ಮಾಡುತ್ತಿರುವಂತೆಯೇ ಪುಣ್ಯಗಳನ್ನೂ ಮಾಡುತ್ತಿರುತ್ತಾನೆ. ಅವನಿಗೆ ತೌಬಾ ಮಾಡುವ ಅವಕಾಶ ಸಿಗದೆ ಇದ್ದರೂ ಅವನ 
ಪುಣ್ಯಗಳು ಅವನ ಪಾಪಗಳನ್ನು ಅಳಿಸುವುದು. ಅದೇ ರೀತಿ ಅವನಿಗೆ ಲೋಕದಲ್ಲಿ ಎದುರಾಗುವ ಕಷ್ಟಕೋಟಲೆಗಳು, ವಿಪತ್ತುಗಳು, 
ರೋಗ-ರುಜಿನ ಮತ್ತಿತರ ನೋವುಂಟು ಮಾಡುವ ಘಟನೆಗಳು ಕೂಡಾ ಅವನ ಪಾಪಗಳಿಗೆ ಪ್ರಾಯಶ್ಲಿತ್ತವಾಗುತ್ತವೆ. ಆದ್ದರಿಂದಲೇ 
ಪಾಪಗಳನ್ನು ಕ್ಚಮಿಸುವುದನ್ನು ತೌಬಾ ಸ್ವೀಕರಿಸುವುದರಿಂದ ಪ್ರತ್ಯೇಕಿಸಿ ಪ್ರಸ್ತಾಪಿಸಲಾಗಿದೆ. ಆದರೆ ತೌಬಾ ಇಲ್ಲದೆ ಪಾಪಗಳಿಗೆ ಕ್ಷಮೆಯು 
ಸತ್ಯವಿಶ್ವಾಸಿಗಳಿಗಾಗಿದೆ. ಅದರಲ್ಲೂ ಬಂಡಾಯದ ವಾಂಛೆಯಿಂದ ಮುಕ್ತವಾದ, ಮಾನವೀಯ ದೌರ್ಬಲ್ಯಗಳಿಂದಾಗಿ ಪಾಪಗಳನ್ನು 
ಮಾಡಿದವರಿಗೆ ಮಾತ್ರ ಈ ರಿಯಾಯಿತಿಯಿದೆ. ಅಹಂಕಾರಿಗಳು ಮತ್ತು ಅಪರಾಧಿಗಳಿಗೆ ಈ ರಿಯಾಯಿತಿಯಿಲ್ಲ 

ನಾಲ್ಕನೆಯದಾಗಿ, ಅವನು ಕಠಿಣ ಶಿಕ್ಷೆ ನೀಡುವವನು. ವಿಧೇಯದಾಸರ ಮಟ್ಟಿಗೆ ಅಲ್ಲಾಹನು ಎಷ್ಟು ಕರುಣಾಳೂವೋ 
ಅಪರಾಧಿಗಳ ಪಾಲಿಗೆ ಅಷ್ಟೇ ಕಠೋರನಾಗಿದ್ದಾನೆಂದು ಎಚ್ಚರಿಸಲಿಕ್ಕಾಗಿ ಈ ಗುಣವನ್ನು ಪ್ರಸ್ತಾಪಿಸಲಾಗಿದೆ. ಒಬ್ಬವ್ಯಕ್ತಿ ಅಥವಾ ಗುಂಪು 
ಪಾಪ ವಿಮೋಚನೆಗೆ ಅರ್ಹವಾಗಿರುವ ಎಲ್ಲ; ಮೇರೆಗಳನ್ನೂ. ಮೀರಿದಾಗ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ. ಅವನ ಭಯಾನಕ ಶಿಕ್ಷೆಯನ್ನು 
ಸಹಿಸುವುದು ಸಾಧ್ಯವೆಂದು ಮೂರ್ಹನು ಮಾತ್ರ ಭಾವಿಸಬಲ್ಲನು. 

ಐದನೆಯದಾಗಿ, ಅವನು ಉದಾರಿಯಾಗಿದ್ದಾನೆ. ಅಂದರೆ ವಿಶಾಲ ಹೃದಯಿ, ನಿರಪೇಕ್ಷಮತ್ತು ಉದಾರ ಹಸ್ತವಾಗಿದ್ದಾನೆ. ಅವನ 
ಅನುಗ್ರಹಗಳ ಮತ್ತು ಔದಾರ್ಯದ ಸುರಿಮಳೆಯು ಎಲ್ಲಸೃಷ್ಟಿಗಳೆ ಮೇಲೆ ಸದಾ ವರ್ಷಿಸುತ್ತಿರುತ್ತದೆ. ದಾಸರಿಗೆ ಸಿಗುವುದೆಲ್ಲವೂ ಅವನ 
ಅನುಗ್ರಹದಿಂದಲೇ ಸಿಗುತ್ತವೆ. 

ಈ ಐದು ಗುಣಗಳ ಬಳಿಕ ಎರಡು ವಾಸ್ತವಿಕತೆಗಳನ್ನುಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಒಂದು, ಜನರು ಎಷ್ಟೇ ಮಿಥ್ಯ ದೇವರುಗಳನ್ನು 
ಮಾಡಿಕೊಂಡರೂ ನೈಜ ಆರಾಧ್ಯನು ಅವನ ಹೊರತು ಯಾರೂ ಇಲ್ಲ ಎರಡು, ಕಟ್ಟಕಡೆಗೆ ಎಲ್ಲರಿಗೂ ಅವನ ಕಡೆಗೇ ಹೋಗಬೇಕಾಗಿದೆ. 
ಜನರ ಕರ್ಮಗಳ ವಿಚಾರಣೆ ಮಾಡತಕ್ಕ ಮತ್ತು ಅವರಿಗೆ ಶಿಕ್ಷೆ-ರಕ್ಷೆಗಳನ್ನು ನೀಡತಕ್ಕ ಬೇರೆ ಆರಾಧ್ಯರು ಯಾರೂ ಇಲ್ಲ ಆದ್ದರಿಂದ 
ಅವನನ್ನು ಬಿಟ್ಟು ಬೇರೆ ಆರಾಧ್ಯರನ್ನು ಮಾಡಿಕೊಂಡವನು ತನ್ನಮೂರ್ಯತನದ ದುಷ್ಪರಿಣಾಮವನ್ನುತಾನೇ ಅನುಭವಿಸುವನು. 

2. ಕುಫ್ರ್‌ ಎಂಬ ಪದವು ಎರಡು ಅರ್ಥಗಳಲ್ಲಿ ಬಳಕೆಯಾಗಿದೆ. ಒಂದು, ಕೃತಘ್ಲಶೆ. ಇನ್ನೊಂದು, ಸತ್ಯನಿರಾಕರಣೆ. 
ಒಂದನೆಯ ಅರ್ಥದ ಪ್ರಕಾರ, ಅಲ್ಲಾಹನ ವಚನಗಳ ವಿರುದ್ಧ ಅವನ ಉಪಕಾರಗಳನ್ನು ಮರೆತ ಹಾಗೂ ಅವನ ಅನುಗ್ರಹದಿಂದಲೇ 
ತಾವು ಬೆಳೆದಿದ್ದೇವೆಂಬ ಪ್ರಜ್ಞೆ ಇಲ್ಲದವರು ಮಾತ್ರ ವರ್ತಿಸುತ್ತಾರೆ. ಎರಡನೆಯ ಅರ್ಥದ ಪ್ರಕಾರ, ಸತ್ಯದಿಂದ ವಿಮುಖರಾದವರು 
ಮತ್ತು ಅದನ್ನು ಒಪ್ಪಲು ಸಿದ್ಧರಿಲ್ಲವೆಂದು ತೀರ್ಮಾನಿಸಿದವರು ಮಾತ್ರ ವರ್ತಿಸುತ್ತಾರೆ. ಹಿನ್ನೆಲೆಯನ್ನು ಗಮನಿಸಿದರೆ ಇಲ್ಲಿ 
ಮುಸಲ್ಮಾನರಲ್ಲದ ಎಲ್ಲರೂ ಅಲ್ಲವೆಂದು ವ್ಯಕ್ತವಾಗುತ್ತದೆ. ಏಕೆಂದರೆ ಸತ್ಯವನ್ನು ಗ್ರಹಿಸಲಿಕ್ಕಾಗಿ ಪ್ರಾಮಾಣಿಕವಾಗಿ ಚರ್ಚಿಸುವ, 
ಅರ್ಥವಾಗದ ವಿಷಯವನ್ನುಗ್ರಹಿಸಲು ಪ್ರಯತ್ನಿಸುವ ಮುಸ್ಲಿಮೇತರನಿಗೆ ಈ ಸೂಕ್ತದಲ್ಲಿಖಂಡಿಸಲಾಗಿರುವ ವಿಷಯ ಅನ್ವಯಿಸುವುದಿಲ್ಲ. 
ಇಸ್ಲಾಮ್‌ ಸ್ವೀಕಾರಕ್ಕೆ ಮುಂಚೆ ಅವನು ಪಾರಿಭಾಷಿಕವಾಗಿ ಕಾಫಿರನೇ ಆಗಿರಬಹುದು. 

3. ಜಗಳಾಡುವುದೆಂದರೆ ಕುತರ್ಕಗಳನ್ನು ಮಾಡುವುದು, ಹುಳುಕು ಹುಡುಕುವುದು, ಇಲ್ಲ ಸಲ್ಲದ ಅಪವಾದ 
ಹೊರಿಸುವುದು, ಹಿನ್ನೆಲೆಯಿಂದ ತಪ್ಪಿಸಿ ಯಾವುದಾದರೊಂದು ಪದ ಅಥವಾ ವಾಕ್ಯಕ್ಕೆ ಅಪಾರ್ಥ ಕಟ್ಟಿ ಅಪಪ್ರಚಾರ ಮಾಡುವುದು 
ಮತ್ತು ತರತರದ ಸಂದೇಹ ಮತ್ತು ಆರೋಪಗಳ ಗೋಪುರ ಕಟ್ಟುವುದಾಗಿದೆ. ಅದೇ ರೀತಿ ಮಾತಿನ ನೈಜ ಉದ್ದೇಶವನ್ನು ಕಡೆಗಣಿಸಿ 
ತಾನೂ ಗ್ರಹಿಸಿದಂತೆ ಮತ್ತು ಇತರರಿಗೂ ಗ್ರಹಿಸಗೊಡದಂತೆ ತಪ್ಪಾದ ವ್ಯಾಖ್ಯಾನವನ್ನು ಮಾಡುವುದು. ಈ ರೀತಿಯ ವಿರೋಧ 
ನೀತಿಯನ್ನು ದುರ್ಬುದ್ಧಿಯವರು ಮಾತ್ರ ಮಾಡಬಲ್ಲರು. 

ಸದ್ದುದ್ಧಿಯ ವಿರೋಧಿಗಳು ಚರ್ಚಿಸುವುದಾದರೂ ಸತ್ಯವನ್ನು ಅರಿಯುವ ಉದ್ದೇಶದಿಂದಾಗಿರುತ್ತದೆ. ನೈಜ ಸಮಸ್ಯೆಗಳ 
ಬಗ್ಗೆ ಚರ್ಚಿಸಿ, ಅದರಲ್ಲಿ ತನ್ನ ದೃಷ್ಟಿಕೋನ ಸರಿಯೋ, ಎದುರಾಳಿಯದ್ದೋ ಎಂದು ತಿಳಿಯ ಬಯಸುತ್ತಾರೆ. ಇದರಲ್ಲಿ ಯಾರನ್ನೂ 
ಸೋಲಿಸುವ ಉದ್ದೇಶವಿರುವುದಿಲ್ಲ ಆದರೆ ದುರ್ಬುದ್ಧಿಯವರ ಉದ್ದೇಶವು ತಿಳಿಯುವುದೋ ತಿಳಿಸುವುದೋ ಆಗಿರುವುದಿಲ್ಲ 
ಎದುರಾಳಿಯನ್ನು ಸೋಲಿಸುವುದಾಗಿರುತ್ತದೆ. ಅವನ ಮಾತನ್ನು ಯಾವ ರೀತಿಯಿಂದಲೂ ನಡೆಯಬಾರದೆಂದು ಉದ್ದೇಶದಿಂದ 
ಅವರು ಚರ್ಚೆಗಿಳಿಯುತ್ತಾರೆ. ಆದ್ದರಿಂದ ನೈಜ ಸಮಸ್ಯೆಗಳನ್ನು ಚರ್ಚಿಸುವ ಬದಲು ಈಚೀಚೆಗಿನ ವಿಷಯಗಳನ್ದೆತ್ತಿ ದಾಳಿ ನಡೆಸುತ್ತಾರೆ. 

4. ಮೊದಲ ಮತ್ತು ಅನಂತರದ ವಾಕ್ಯದ ಮಧ್ಯೆ ಒಂದು ಶೂನ್ಯವಿದೆ. ಅದನ್ನು ಓದುಗನಿಗೆ ಬಿಡಲಾಗಿದೆ. ಅಲ್ಲಾಹನ ಸೂಕ್ತಗಳ 
ವಿರುದ್ಧ ಹೋರಾಡುವವರು ಶಿಕ್ಷೆಯಿಂದ ಪಾರಾಗಲಾರರು. ಅವರಿಗೆ ಒಂದಲ್ಲ ಒಂದು ದಿನ ದುರ್ಗತಿ ಬಂದೇ ತೀರುವುದು. ಈ 
ಜನರು ಇಷ್ಟಲ್ಲ ಮಾಡಿಯೂ ದೇವನ ಭೂಮಿಯಲ್ಲಿ ಸ್ವಚ್ಛಂದವಾಗಿ ತಿರುಗಾಡುವುದನ್ನು, ಅವರ ವ್ಯವಹಾರಗಳು ಸುಸೂತ್ರವಾಗಿ 


ಕಾಂಡ - 24 


288 ತಪ್ಪೀಮುಲ್‌ ಕುರ್‌ಆನ್‌ 


\ 


OE LG WEEE ly So ಯಥ SL pK iE 

೨4೫ ಆಜ ತುಂ CE ESSN ಟು ಓಟು 24 

EL SASS RA ಜ್‌ 
ನೂಹರ NE ಸುಳ್ಳಾಗಿಸಿದೆ. ಆ ಬಳಿಕ ಇತರ ಅನೇಕ ಕೂಟಗಳೂ ಹೀಗೆಮಾಡಿವೆ. ಪ್ರತಿಯೊಂದು ಜನಾಂಗವೂ 
ತನ್ನ ಸಂದೇಶವಾಹಕನನ್ನು ಸೆರೆ ಹಿಡಿಯಲಿಕ್ಕಾಗಿ ಅವನ ಮೇಲೆ ಎರಗಿತು. ಅವರೆಲ್ಲರೂ ಮಿಥ್ಯದ ಅಸ್ಪಗಳಿಂದ 
ಸತ್ಯಃ ವನ್ನು ಕೀಳಾಗಿಸಲು ಯತ್ನಿಸಿದರು. ಆದರೆ' ಕೊನೆಗೆ ನಾನು ಅವರನ್ನು ಹಿಡಿದು ಬಿಟ್ಟೆನು. ನನ್ನ ಶಿಕ್ಷೆಯು ಎಷ್ಟು 
ಕರಣವಾಗಿತ್ತೆಂದು ನೋಡಿರಿ. ಇದೇ ರೀತಿಯಲ್ಲಿಅವರು ಖಂಡಿತವಾಗಿಯೂ Sado ನಿಮ್ಮ 
ಪ್ರಭುವಿನ ತೀರ್ಮಾನವು ಸತ್ಯನಿಷೇಧಿಗಳಾಗಿರುವ ಎಲ್ಲರಿಗೆ ಅನ್ಹಯವಾಗಿ ಬಿಟ್ಟಿದೆ." 

(7-9) 'ಅರ್ಶ್‌' ನು (ವಿಶ್ವ ಸಿಂಹಾಸನವನ್ನು ಹೊತ್ತ ದೇವಚರರು ಮತ್ತು ಅದರ ಸುತ್ತಲೂ 
ಉಪಸ್ಥಿತರಿರುವರು ತಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸುತ್ತಿರುತ್ತಾರೆ. ಅವರು ಅವನ ಮೇಲೆ 
ವಿಶ್ವಾಸವಿರಿಸುತ್ತಾರೆ ಮತ್ತು ಸತ್ತ ವಿಶ್ವಾಸಿಗಳ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ. * ಅವರು ಹೇಳುತ್ತಾರೆ, ನಮ್ಮ 
ಪ್ರಭೂ, ನೀನು ನಿನ್ನ ಕೃಪೆ ಮತ್ತು ನಿನ್ನ ಜ್ಞಾನದೊಂದಿಗೆ ಸಕಲ ವಸ್ತುಗಳನ್ನು ಆವರಿಸಿ ಕೊಂಡಿರುವೆ.? ಆದುದರಿಂದ 


ನಡೆಯುವುದನ್ನು ಅವರ ಆಧಿಪತ್ಯವು ಚೆನ್ನಾಗಿ ನಡೆಯುತ್ತಿರುವುದನ್ನು ಮತ್ತು ಅವರು ಸುಖ ಸೃಂತೋಷದಲ್ಲಿರುವುದನ್ನು ನೀವು 
ನೋಡುತ್ತೀರಿ. ಆದರೆ ಅದರಿಂದ ಅವರು ದೇವನ ಶಿಕ್ಷೆಯಿಂದ ಪಾರಾದರು ಅಥವಾ ದೇವ ಸೂಕ್ತಗಳೊಂದಿಗೆ ಯುದ್ಧವು ತಮಾಷೆಯ 
ಆಟವೆಂದೋ ಅದರ ದುಷ್ಪರಿಣಾಮ ಎಂದೂ ಗೋಚರಿಸಲಾರದೆಂದೋ ಭಾವಿಸಿ ಮೋಸ ಹೋಗದಿರಿ ಎಂದು ಮಾತಿನ ಹಿನ್ನೆಲೆಯಿಂದ 

ವ್ಯಕ್ತವಾಗುತ್ತದೆ. ಇದು ವಾಸ್ತವದಲ್ಲಿ ಅಲ್ಲಾಹನ ವತಿಯಿಂದ ಅವರಿಗೆ ಸಿಕ್ಕಿರುವ ಒಂದು ಕಾಲಾವಕಾಶವಾಗಿದೆ. ಈ ಅವಕಾಶದಿಂದ 
ದುರ್ಲಾಭ ಪಡೆದು ಇನ್ನಷ್ಟು ಉದ್ಧಟತನ ತೋರುವವರ ನಾವೆಯು ಅಷ್ಟೇ "ತುಂಬಿ ಮುಳುಗುವುದು. 

5. ಅಂದರೆ ಈ ಲೋಕದಲ್ಲಿ ಅವರಿಗೆ ಬಂದಿದ್ದ ಶಿಕ್ಷೆಯು ಅಂತಿಮವಾಗಿರಲಿಲ್ಲ ಅವರು ನರಕಕ್ಕೆ ಹೋಗಲಿದ್ದಾರೆಂದು ಅಲ್ಲಾಹನು 
ಅವರ ಬಗ್ಗೆ ತೀರ್ಮಾನಿಸಿದ್ದಾನೆ. ಇದರ ಇನ್ನೊಂದರ್ಥ ಹೀಗೂ ಆಗಬಹುದು ಗತ ಜನಾಂಗಗಳಿಗೆ ದುರ್ಗತಿ ಬಂದಂತೆಯೇ ಇಂದಿನ 
ಸತ್ಯನಿಷೇಧಿಗಳೂ ನರಕಕ್ಕೆ ಹೋಗುವರೆಂದು ಅವರ ಬಗ್ಗೆ ಅಲ್ಲಾಹನು ತೀರ್ಮಾನಿಸಿದ್ದಾನೆ. 

6. ಇದು ಪ್ರವಾದಿಯವರ ಸಂಗಾತಿಗಳ ಸಾಂತ್ವನಕ್ಕಾಗಿ ಹೇಳಿದ ಮಾತು. ಆ ಕಾಲದಲ್ಲಿ ಅವರು ಸತ್ಯನಿಷೇಧಿಗಳ ನಿಂದನೆ 
ಮತ್ತು ದೌರ್ಜನ್ಯಗಳನ್ನು ಮತ್ತು ತಮ್ಮ ಅಸಹಾಯಕತೆಯನ್ನು ಕಂಡು ಮರುಗುತ್ತಿದ್ದರು. ಅದಕ್ಕಾಗಿ, ನೀವು ಈ ದುಷ್ಟರ ಮಾತುಗಳಿಗೆ 
ಮರುಗುತ್ತಿರುವುದೇಕೆ? ನಿಮ್ಮ ಬೆಂಬಲಕ್ಕೆ ಅರ್ಶ್‌ನ ವಾಹಕರಾದ ದೇವಚರರು ಮತ್ತು ಅದರ ಸುತ್ತ ನೆರೆದಿರುವವರೆಲ್ಲರೂ ಇದ್ದಾರೆ. 
ನಿಮಗಾಗಿ ಅಲ್ಲಾಹನಲ್ಲಿಶಿಫಾರಸು ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಸಾಮಾನ್ಯ ದೇವಚರರ ಬದಲು ಅರ್ಶ್‌ನ ವಾಹಕರು ಮತ್ತು 
ಅದರ ಸುತ್ತಮುತ್ತ ಇರುವ ದೇವಚರರನ್ನು ಪ್ರಸ್ತಾಪಿಸಿರುವುದು ದೈವಿಕ ಸಾಮ್ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಂತಿರಲಿ, ಅದರ ಆಧಾರ 
ಸ್ಫಂಭಗಳಾಗಿರುವ ಮತ್ತು ವಿಶ್ವ ಸಾಮ್ರಾಟನ ಅತ್ಯಂತ ಆಪ್ತ ದೇವಚರರೂ ನಿಮ್ಮ ಬಗ್ಗೆ ಆಸಕ್ತಿ ಮತ್ತು ಅನುಕಂಪ ಹೊಂದಿರುವರೆಂಬ 
ಕಲ್ಪನೆ ಮೂಡಿಸಲಿಕ್ಕಾಗಿದೆ. ಆ ಬಳಿಕ, ಈ ದೇವಚರರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಾರೆ ಮತ್ತು ವಿಶ್ವಾಸಿಗಳ ಪರವಾಗಿ ಕ್ಹಮಾ 
ಪ್ರಾರ್ಥನೆ ಮಾಡುತ್ತಾರೆ ಎಂದು ಹೇಳಲಾಗಿದೆ. ಈ ರೀತಿ ಭೂಮಿ ಮತ್ತು ಆಕಾಶಗಳಲ್ಲಿರುವ ಜೀವಿಗಳನ್ನು ಪರಸ್ಪರ ಜೋಡಿಸಿರುವುದು 
ಈಮಾನಿನ ಸಂಬಂಧ ಮಾತ್ರವಾಗಿದೆ, ಅದರಿಂದಾಗಿ ಅರ್ಶ್‌ನ ಹತ್ತಿರ ಇರುವ ದೇವಚರರಿಗೆ ಭೂಮಿಯಲ್ಲಿರುವ : ಮತ್ತು ತಮ್ಮಂತೆಯೇ 
ವಿಶ್ವಾಸ ಹೊಂದಿರುವ ಮಣ್ಣಿನ ಮಕ್ಕಳೊಂದಿಗೆ ಆಸಕ್ತಿಯುಂಟಾಗುತ್ತದೆಂದು ಇದರಿಂದ ವ್ಯಕ್ತವಾಗುತ್ತದೆ. ಇದರ ಅರ್ಥ, ದೇವಚರರು 
ಕುಫ್ರ್‌ ಮಾಡಬಹುದಿತ್ತು. ಆದರೆ ಅವರು ಅದನ್ನು ಬಿಟ್ಟುವಿಶ್ವಾಸ ತಾಳಿದ್ದಾರೆಂದಲ್ಲ ನಿಜವಾಗಿ ಅವರು ಯಾವ ಭಾಗಿದಾರರೂ ಇಲ್ಲದ 
ಏಕೈಕನಾದ ಅಲ್ಲಾಹನ ಅಧಿಪತ್ಯವನ್ನು ಒಪ್ಪುತ್ತಾರೆ ಮತ್ತು" ಅವರಿಗೆ ಆಜ್ಞಾಫಿಸಬಲ್ಲ ) ಹಾಗೂ ಅವರು ವಿಧೇಯತೆಯೊಂದಿಗೆ ಬಾಗಬಲ್ಲ 
ಬೇರಾರೂ ಇಲ್ಲ ಇದೇ ಮಾರ್ಗವನ್ನು ವಿಶ್ವಾಸವಿರಿಸಿರುವ ಮನುಷ್ಯರೂ ಅನುಸರಿಸಿದಾಗ, ಇಷ್ಟುದೊಡ್ಡ ಜೈವಿಕ ಅಂತರವಿದ್ದರೂ ಅವರ 
ಮತ್ತು ದೇವಚರರ ಮಧ್ಯೆ ಏಕತೆಯ ಬಲವಾದ ಸಂಬಂಧ ಸ್ಥಾಪನೆಗೊಂಡಿತು ಎಂದಾಗಿದೆ. 

7. ಅಂದರೆ ನಿನ್ನ ದಾಸರ ಕುಂದು ಕೊರತೆಗಳು ಮತ್ತು ತಪ್ಪುಗಳು ನಿನ್ನಿಂದ ಮರೆಯಾಗಿಲ್ಲ ಖಂಡಿತವಾಗಿಯೂ ನೀನು ಎಲ್ಲವನ್ನೂ 
ಬಲ್ಲವನಾಗಿರುತ್ತಿ. ಆದರೆ ನಿನ್ನ ಕರುಣೆಯು ನಿನ್ನ ಜ್ಞಾನದಂತೆಯೇ ವಿಶಾಲವಾಗಿದೆ. ಆದ್ದರಿಂದ ಅವರ ತಪ್ಪುಗಳನ್ನು ತಿಳಿದಿದ್ದರೂ ಆ 
ಬಡಪಾಯಿಗಳನ್ನು ಕ್ಷಮಿಸಿ ಬಿಡು. ಇದರ ಇನ್ನೊಂದರ್ಥ ಹೀಗೂ ಆಗಬಹುದು- ನೀನು ತಿಳಿದಿರುವಂತೆ ಆತ್ಮ ಶುದ್ದಿಯೊಂದಿಗೆ ತೌಬಾ 
ಮಾಡಿರುವ ಮತ್ತು ನಿನ್ನಮಾರ್ಗವನ್ನು ಪ್ರಾಮಾಣಿಕವಾಗಿ ಅವಲಂಬಿಸಿರುವ ಸಕಲರನ್ನೂ ನಿನ್ನ ಅಪಾರ ಕರುಣೆಯಿಂದ ಕ್ಷಮಿಸು. 


ಕಾಂಡ -24 


40. ಅಲ್‌ ಮೂಮಿನ್‌ 289 


Sod ಹಯ, ASSIS 
ಗ್ಗೆ 43% ಎಳೆ pT > 344325 
ಪಿಟ SSS pls ds To Ss 


pa 


ಜಬ ಟಟ ಬ ಸ ಭ್ಯ ಬ 2. 


ತ್‌ ಇ ಳಿ 
೨೦೫% TY 00/೫ ಸತಿ! MESES 

ಪಶ್ಚಾತ್ರಾಪಪಟ್ಟವರನ್ನುಹಾಗೂ ನಿನ್ನ. ಮಾರ್ಗವನ್ನು ಸ್ವೀಕರಿಸಿಕೊಂಡವರನ್ನು ಕ್ಷಮಿಸು" ಮತ್ತು ನರಕ ಯಾತನೆಯಿಂದ 
ರಕ್ಷಿಸು. ತ ನಮ್ಮ ಪ್ರಭೂ, ನೀನು 'ಅವರಿಗೆ ವಾಗ್ದಾನ ಮಾಡಿರುವ ಶಾಶ್ವಚವಾದ ಸ್ವರ್ಗೋದ್ಯಾನಗಳಲ್ಲಿ ಅವರನ್ನು 
ಪ್ರವೇಶಗೊಳಿಸು. ' ಅವರ ಪಿತರ, ಪತ್ನಿಯರ ಮತ್ತು ಮಕ್ಕಳ ಪೈಕಿ ಸಜ್ಜನರಾದವರನ್ನು ಕೂಡ ಅವರೊಂದಿಗೆ 
ಅಲ್ಲಿಗೆ ತಲುಪಿಸು."' ನಿಶ್ಚಯವಾಗಿಯೂ ನೀನು ಪ್ರ ಪ್ರಬಲನೂ ಯೂವಂತನೂ ಆಗಿರುವೆ. ಅವರನ್ನು ಕೇಡುಗಳಿಂದ 
ರಕ್ಷಿಸು." ನೀನು ಆ ದಿನ ಯಾರನ್ನುಕೇಡುಗಳಿಂದ" ರಕ್ಷಿಸಿದೆಯೋ ಅವನ ಮೇಲೆನೀನುಮಹಾಕೃಃ ಪದೆ. ಇದುವೇ 
ಮಹಾ ಯಶಸಾಗಿದೆ. 

(10-12) ಸತ್ಯನಿಷೇಧಿಗಳೊಡನೆ ಪುನರುತ್ಥಾನ ದಿನ ಹೀಗೆ ಕೂಗಿ ಹೇಳಲಾಗುವುದು "ಇಂದು ನಿಮಗೆ ನಿಮ್ಮ 
ಮೇಲೆ ಎಷ್ಟು ತೀವ್ರವಾದ ಕೋಪ ಬರುತ್ತಿದೆಯೋ ಅದಕ್ಕಿಂತಲೂ ತೀವ್ರವಾದ ಕೋಪವು ನಿಮ್ಮನ್ನು ಸತ್ಯ ವಿಶ್ವಾಸದ 


8. ಅಂದರೆ ಆಜ್ಞೋಲ್ಲಂಘನೆಯನ್ನು ಬಿಟ್ಟಿದ್ದಾರೆ, ಉದ್ಧಟತನದಿಂದ ಹಿಂದೆ ಸರಿದಿದ್ದಾರೆ, ವಿಧೇಯರಾಗಿ ನೀನು ತೋರಿಸಿದ 
ಜೀವನ ಮಾರ್ಗದಲ್ಲಿನಡೆಯಲಾರಂಭಿಸಿದ್ದಾರೆ. 

9. ಕ್ಷಮಿಸುವುದು ಮತ್ತು ನರಕಾಗ್ನಿಯಿಂದ ಪಾರುಗೊಳಿಸುವುದು- ಎರಡು ಪರಸ್ಪರ ಪೂರಕವಾಗಿದೆ. a ಹೇಳಿದ 
ಬಳಿಕ ಇನ್ನೊಂದನ್ನು ಪ್ರಸ್ತಾಪಿಸುವ ಅಗತ್ಯ ಕಂಡು ಬರುವುದಿಲ್ಲ ಆದರೆ ಈ ರೀತಿಯ ಶೈಲಿಯಿಂದ ದೇವಚರರಿಗೆ ಮನುಷ್ಯರೊಂದಿಗಿನ 
ಗಾಢ ಸಂಬಂಧ ವ್ಯಕ್ತವಾಗುತ್ತದೆ. ಒಬ್ಬನಿಗೆ ಒಂದು ವಿಷಯ ಮನಸಿಗೆ ಹಿಡಿಸಿದರೆ, ಅವನಿಗೆ ಅಧಿಕಾರಿಗಳೊಂದಿಗೆ ಮಾತಾಡುವ 
ಸಂದರ್ಭ ಬಂದಾಗ, ಅವನು ವಿನಯಶೀಲನಾಗಿ ಒಂದೇ ಬೇಡಿಕೆಯನ್ನು ಪದೇ ಪದೇ ಆವರ್ತಿಸುತ್ತಾನೆ. ಒಮ್ಮೆ ಹೇಳಿದರೆ ಅವನಿಗೆ 
ತೃಪ್ತಿಯಾಗುವುದಿಲ್ಲ, ; 

10. ನಾವು ಟಿಪ್ಪಣಿ 8ರಲ್ಲಿ ಸೂಚಿಸಿರುವ ತೊಡಕು ಇಲ್ಲೂ ಕಾಣುತ್ತದೆ, ಕ್ಷಮಿಸಿ ನರಕಾಗ್ನಿಯಿಂದ ಪಾರುಗೊಳಿಸುವುದೇ ಒಬ್ಬನನ್ನು 
ಸ್ಪರ್ಗಕ್ಕೆ ಅರ್ಹಗೊಳಿಸುತ್ತದೆ. ಸ್ವರ್ಗದ ವಾಗ್ದಾನವನ್ನು ಅಲ್ಲಾಹನೇ ನೀಡಿದ್ದಾನೆ. ಆದ್ದರಿಂದ ಬಾಹ್ಯ ನೋಟಕ್ಕೆ ವಿಶ್ವಾಸಿಗಳ ಪರವಾಗಿ 
ಪ್ರಾರ್ಥಿಸುವುದು ಅನಗತ್ಯವೆಂದು ಕಾಣುತ್ತದೆ. ಆದರೆ ವಿಶ್ವಾಸಿಗಳ ಬಗ್ಗೆ ದೇವಚರರಿಗೆ ಅಪಾರ ಹಿತಚಿಂತನೆಯಿರುತ್ತದೆ. ಅದರಿಂದಾಗಿ 
ಅವರು ಅವರಿಗಾಗಿ ಒಳಿತನ್ನೇ ಹೇಳುತ್ತಾ ಸಾಗುತ್ತಾರೆ. ವಸ್ತುತಃ ಅಲ್ಲಾಹನು ಒಳಿತನ್ನೇ ಮಾಡುತ್ತಾನೆಂದು ಅವರಿಗೆ ತಿಳಿದೇ ಇರುತ್ತದೆ. 

11. ಅಂದರೆ ಅವರ ಕಣ್ರಂಪಿಗಾಗಿ ಅವರ ತಂದೆ-ತಾಯಿಗಳನ್ನು ಹಾಗೂ ಪತ್ನಿ ಪುತ್ರರನ್ನೂ ಅವರೊಂದಿಗೆ ಸೇರಿಸು. ಇದು 
ಸ್ಪರ್ಗದಲ್ಲಿ ವಿಶ್ವಾಸಿಗಳಿಗೆ ನೀಡಲಾಗುವುದೆಂದು ಅಲ್ಲಾಹನು ಹೇಳಿದ ಅದೇ ವಾಗ್ದಾನಗಳಾಗಿವೆ. 

(ನೋಡಿರಿ: ಅರ್ರಆ್‌ದ್‌-23, ಅತ್ತೂರ್‌-21) ಅತ್ತೂರ್‌ನ ಸೂಕ್ತದಲ್ಲಿ ಒಬ್ಬನು ಸ್ಪರ್ಗದಲ್ಲಿ ಉನ್ನತ ಪದವಿಗೆ ಅರ್ಹನಾಗಿದ್ದು 
ಅವನ ತಂದೆ-ತಾಯಿಗಳು ಮತ್ತು ಮಕ್ಕಳು-ಮರಿಗಳು ಅದಕ್ಕೆ ಅರ್ಹರಾಗಿಲ್ಲವೆಂದಾದರೆ ಅಲ್ಲಾಹನು ಅವರನ್ನುಕೆಳಗೆ ತರುವ ಬದಲು 
ಇವನ ಪದವಿಗೇರಿಸುವನು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. 

12. ಮಟ್ಟ (ದೋಷಗಳು) ಎಂಬ ಪದವನ್ನುಮೂರು ಅರ್ಥಗಳಲ್ಲಿಪ್ರಯೋಗಿಸಲಾಗಿದೆ. ಮೂರನ್ನೂಇಲ್ಲಿಉದ್ದೇಶಿಸಲಾಗಿದೆ. 
(1) ತಪ್ಪುವಿಚಾರಗಳು, ಕೆಟ್ಟು ಹೋದ ಚಾರಿತ್ರ್ಯ ಮತ್ತು ದುಷ್ಕರ್ಮಗಳು. (2) ಪಥಭ್ರಷ್ಟತೆ ಮತ್ತು ದುಷ್ಕರ್ಮಗಳ ಹೊರೆ. (3) ಎಪತ್ತು, 
ಸಂಕಷ್ಟ: ಪ್ಲಮತ್ತು ವೇದನೆಗಳು. “ಇದು ಈ ಲೋಕದಲ್ಲೂಆಗಿರಬಹುದು. ಬರ್ರುಕ್‌ ಅಥವಾ ಪರಲೋಕದಲ್ಲೂಆಗಿರಬಹುದು. ಅವರ 
ಪಾಲಿಗೆ ಹಾನಿಕಾರವಾದ ಎಲ್ಲಕೇಡಿನಿಂದಲೂ ಅವರನ್ನು ರಕ್ಷಿಸು ಎಂಬುದು ದೇವಚರರ ಪ್ರಾರ್ಥನೆಯ ಇಂಗಿತವಾಗಿದೆ. 

13. ಕಿಯಾಮತ್‌ನ ದಿವಸದಕೇಡುಗಳೆಂದರೆ ಹಶ್ರ್‌ನ ಮೈದಾನದ ಭಯಾನಕತೆ, ನೆರಳು ಮತ್ತಿತರ ಎಲ್ಲಸುಖ-ಸೌಕರ್ಯಗಳಿಂದ 
ವಂಚಿತವಾಗುವುದು, ವಿಚಾರಣೆಯ ಕಾಠಿಣ್ಯ, ಎಲ್ಲ ಮಾನವರ ಮುಂದೆ ರಹಸ್ಯ ಬಯಲಾಗುವ ಭೀತಿ ಹಾಗೂ ಅಲ್ಲಿ ಅಪರಾಧಿಗಳು 
ಎದುರಿಸಬೇಕಾದಂತಹ ಎಲ್ಲಸಂಕಷ್ಟಮತ್ತು ಅಪ ಪಮಾನಗಳು. 


ಣು 
E 


ಕಾಂಡ - 24 


290. ತಪ್ಪೀಮುಲ್‌ ಕುರ್‌ಆನ್‌ 


ಜನಾ? 2% 2% ಶ್ವ0ಛ4 EPS TP Td 
HENS ELEC ಬಿಡು ವ; ಪಡಿ ಟಟ 


ಉಭಿ pe ETO ಸಿ.ಜಿ TONES ಹಂ 


EGOS SG SN 0/54 ky Gills 

ಕಡೆಗೆ ಕರೆಯಲಾಗುತ್ತಿದ್ದ ವೇಳೆ ನೀವು ಮ ಅಲ್ಲಾಹನಿಗೆ ನಿಮ್ಮ ಮೇಲೆ ಬರುತ್ತಿತ್ತು." ಆಗ ಅವರು 
ಹೇಳುವರು; "ನಮ್ಮ ಪ್ರಭೂ, ನಿಜಕ್ಕೂ ನೀನು ನಮಗೆ ಎರಡು ಸಲ ಮರಣವನ್ನೂ ಎರಡು ಸಲ ಜೀವನವನ್ನೂ 
ನೀಡಿರುವೆ.* ಈಗ ನಾವು ನಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಳುತ್ತೇವೆ. ಈಗ ಇಲ್ಲಿಂದ ಹೊರ ಹೋಗುವ ದಾರಿ 
ಯಾವುದಾದರೂ ಇದೆಯೇ?” ಎನ್ನುವರು. (ಆಗೆ ಅವರಿಗೆ ಹೀಗೆ ಉತ್ತರ ಸಿಗುವುದು) ""ನೀವು ಈ ಅವಸ್ಥೆಗೆ 
ತುತ್ತಾಗಲು ಕಾರಣವೇನೆಂದರೆ ನಿಮ್ಮನ್ನು ಏಕಮಾತ್ರ ಅಲ್ಲಾಹನ ಕಡೆಗೆ ಕರೆಯುತ್ತಿದ್ದಾಗ ನೀವು ನಿರಾಕರಿಸಿದ್ದೀರಿ ಮತ್ತು 
ಅವನ:ಜೊತೆ ಇತರರನ್ನುಸ ಸಹಭಾಗಿಗಳಾಗಿ ಮಾಡಿದಾಗ ನೀವು ಒಪ್ಪಿಕೊಳ್ಳುತ್ತಿದ್ದಿರಿ. ಈಗ ತೀರ್ಮಾನವು ಅತ್ಯುನ್ನತನೂ ಶೆ 
ಮಹಾನನೂ ಆದ ಅಲ್ಲಾಹನ ಕೈಯಲ್ಲಿದೆ.'''* 

(13-14) ಅವನೇ ನಿಮಗೆ ತನ್ನ ನಿದರ್ಶನಗಳನ್ನು ತೋರಿಸುತ್ತಾನೆ” ಮತ್ತು ಆಕಾಶದಿಂದ ನಿಮಗಾಗಿ 
ಆಹಾರವನ್ನು ಇಳಿಸುತ್ತಾನೆ.” ಆದರೆ ಅಲ್ಲಾಹನ ಕಡೆಗೆ ಮರಳುವವನು ಮಾತ್ರ (ಈ ನಿದರ್ಶನಗಳನ್ನು ಕಂಡು) ಪಾಠ 


14. ಅಂದರೆ, ಕಿಯಾಮತ್‌ನಂದು ಸತ್ಯನಿಷೇಧಿಗಳು, ಈ ಲೋಕದಲ್ಲಿ ಬ್ಲಿತಮ್ಮ ಜೀವನದ ಅಸ್ತಿವಾರವನ್ನು ಶಿರ್ಕ್‌, ನಾಸ್ತಿಕತೆ ಮತ್ತು 
ಪರಲೋಕ ನಿರಾಕರಣೆ ಹಾಗೂ ಪ್ರವಾದಿಗಳನ್ನು ವಿರೋಧಿಸಿ ಎಂತಹ ಮೂರ್ಯತನ ಪ್ರದರ್ಶಿಸಿದೆವು ಮತ್ತು ಅದರ ದುಷ! ಷ್ಟರಿಣಾಮಕ್ಕೆ 
ಈಗ ಬಲಿಬಿದ್ದೆವು ಎಂಬುದನ್ನು ಕಂಡಾಗ ಬೆರಳು ಕಚ್ಚುವರು ಮತ್ತು ತಮ್ಮನ್ನು ತಾವೇ ಹಳಿಯುವರು. ಆಗ ದೇವಚರರು ಹೀಗೆ 
ಹೇಳುವರು- ಇಂದು ನಿಮ್ಮಮೇಲೆಯೇ ನಿಮಗೆ ಕೋಪ ಬರುತ್ತಿದೆ. ಆದರೆ ಅಂದು ಈ ದುಷ್ಪರಿಣಾಮಗಳಿಂದ ನಿಮ್ಮನ್ನು ರಕ್ತಿಸಲಿಕ್ಕಾಗಿ 
ಅಲ್ಲಾಹನ ಪ್ರವಾದಿಗಳು ಮತ್ತು ಸಜ್ಜನರು ನಿಮ್ಮನ್ನು ಸನ್ಮಾರ್ಗದ ಕಡೆಗೆ ಕರೆಯುತ್ತಿದ್ದಾಗ ನೀವು ನಿರಾಕರಿಸುತ್ತಿದ್ದಿರಿ. ಆಗ ಅಲ್ಲಾಹನ 
ಕೋಪವು ಇದಕ್ಕಿಂತಲೂ ತೀವ್ರವಾಗಿತ್ತು. 

15. ಎರಡು ಬಾರಿ ಮರಣ ಮತ್ತು ಎರಡು ಬಾರಿ ಜೀವನ ಎಂಬುದು ಅಲ್‌ಬಕರ ಅಧ್ಯಾಯ 28ನೇ ಸೂಕ್ತದಲ್ಲಿ ಹೇಳಿದ್ದೇ 
ಆಗಿದೆ. ಸತ್ಯನಿಷೇಧಿಗಳು ಈ ಪೈಕಿ ಮೊದಲ ಮೂರನ್ನು ನಿರಾಕರಿಸುತ್ತಿರಲಿಲ್ಲ. ಏಕೆಂದರೆ ಅವು ಅನುಭವಕ್ಕೆ ಬರುವ ವಿಷಯಗಳಾಗಿವೆ. 
ಆದ್ದರಿಂದ ಅವುಗಳನ್ನು; ನಿರಾಕರಿಸಲು ಸಾಧ್ಯವಿಲ್ಲ, ಆದರೆ ಕೊನೆಯ ಸ್ಥಿತಿ ಬರುವುದನ್ನು ನಿರಾಕರಿಸುತ್ತಾರೆ. ಏಕೆಂದರೆ ಅದು ಇನ್ನೂ ಅವರ 
ಅನುಭವಕ್ಕೆ ಬಂದಿಲ್ಲ ಅದರ ಮಾಹಿತಿಯನ್ನು ಪ್ರವಾದಿಗಳು ಮಾತ್ರ ನೀಡಿದ್ದಾರೆ. ಕಿಯಾಮತ್‌ನಂದು ಅದು ಅನುಭವಕ್ಕೆ ಬಂದಾಗ, ಈ 
ಜನರು ನಮ್ಮೊಂದಿಗೆ ಹೇಳುತ್ತಿದ್ದುದು ಬಂದೇ ಬಿಟ್ಟಿದೆಯೆಂದು ಹೇಳುವರು. 

16. ಅಂದರೆ ಈ ಎರಡನೇ ಜೀವನವನ್ನು; ನಿರಾಕರಿಸಿ ನಾವು ಬಹಳ ದೊಡ್ಡತಪ್ಪೆಸಗಿ ಬಿಟ್ಟೆವು. ಈ ತಪ್ಪುಸಿದ್ಧಾಂತಕ್ಕಾಗಿ ಕೆಲಸ ಮಾಡಿ 
ನಮ್ಮ ಜೀವನವು ಪಾಪಗಳಿಂದ ತುಂಬಿಕೊಂಡಿತು. 

17. ಅಂದರೆ ನಮ್ಮ ತಪ್ಪೊಪ್ಪಿಗೆಯನ್ನು ಸ್ವೀಕರಿಸಿ ನಾವು ಸಿಲುಕಿಕೊಂಡಿರುವ ಯಾತನೆಯಿಂದ ಪಾರುಗೊಳಿಸುವಂತಹ 
ಯಾವುದಾದರೂ ದಾರಿಯಿದೆಯೆ? 

18. ಅಂದರೆ ಇನ್ನು, ತೀರ್ಮಾನವು ಆ ಏಕೈಕನಾದ ದೇವನ ಕೈಯಲ್ಲಿದೆ. ದೇವತ್ನದಲ್ಲಿಪಾಲುಬಾರರೆಂದು ನೀವು ಹಠ ಹಿಡಿಯುತ್ತಿದ್ದ 
ಇತರರಿಗೆ ಈ ತೀರ್ಮಾನದಲ್ಲಿ ಯಾವ ಅಧಿಕಾರವೂ ಇಲ್ಲ (ಈ ಸ್ಥಿತಿಯನ್ನು ಗ್ರಹಿಸಲು ಅರುಬ್ದುಮರ್‌ ಅಧ್ಯಾಯದ 45ನೇ ಸೂಕ್ತ 
ಮತ್ತದರ ಟಿಪ್ಪಣಿ 64ನ್ನೂ ನೋಡಬೇಕು) ಈ ವಾಕ್ಯದಲ್ಲಿ ಇನ್ನು ಈ ಯಾತನೆಯಿಂದ ಪಾರಾಗುವ ಯಾವ ಮಾರ್ಗವೂ ಇಲ್ಲವೆಂಬ 
ಅರ್ಥವೂ ಸೇರಿದೆ. ಏಕೆಂದರೆ ನೀವು ಕೇವಲ ಪರಲೋಕವನ್ನು ನಿರಾಕರಿಸುತ್ತಿದ್ದುದಲ್ಲ ನಿಮಗೆ ನಿಮ್ಮ ಸೃಷ್ಟಿಕರ್ತನೊಂದಿಗೆ ಕೋಪವಿತ್ತು. 
ಅವನೊಂದಿಗೆ ಇತರರನ್ನು. ಸೇರಿಸದೆ ನಿಮಗೆ ನೆಮ್ಮದಿಯಿರುತ್ತಿರಲಿಲ್ಲ 

19. ದೃಷ್ಟಾಂತಗಳೆಂದರೆ ಈ ಪ್ರಪಂಚದ ನಿರ್ಮಾತೃ ಮತ್ತು ವ್ಯವಸ್ಥಾಪಕ ಒಬ್ಬನೇ ದೇವನಾಗಿದ್ದಾನೆಂದು ಸೂಚಿಸುವ ಸಂಕೇತಗಳು. 

20. "ರಿರು್‌' ಎಂದರೆ ಮಳೆ, ಏಕೆಂದರೆ ಮಾನವನಿಗೆ ಇಲ್ಲಿಎಷ್ಟುವಿಧದ ಆಹಾರ ದೊರಕುತ್ತದೋ ಅವೆಲ್ಲದರ ಮೂಲ ಬಿಂದು 
ಮಳೆಯಾಗಿದೆ. ಅಲ್ಲಾಹನು ತನ್ನ ಅಸಂಖ್ಯ ನಿದರ್ಶನಗಳ ಪೈಕಿ ಮಳೆಯನ್ನು ತೋರಿಸಿ ಇದೊಂದರ ಬಗ್ಗೆಯೇ ಚಿಂತನೆ ನಡೆಸಿದರೆ, 
ಪ್ರಪಂಚದ ಕುರಿತು ಕುರ್‌ಆನಿನಲ್ಲಿ ನೀಡಲಾಗಿರುವ ಕಲ್ಪನೆಯೇ ಸರಿಯಾದುದೆಂದು ಮನವರಿಕೆಯಾದೀತೆಂದು ಜನರ ಗಮನವನ್ನು 


ಕಾಂಡ - 24 


40. ಅಲ್‌ ಮೂಮಿನ್‌ 291 


>» hu Al 2 pen 38 CAAT ತ್ರ 
HOMES gH! ೫೦೦% st) 551: ಜಿ ಬರಾ 
ಟಿ ಹ ಛ್‌ ಆಡ ಗ್‌ ರಿ ಭ್‌ pA 34 
MEE 193 0) SOEs 5 ಲೌ ಗ | 
೨. pv A 75% ಏಸಿ 
ಹ ಚಟ 5 lod sts dhl A 
ಕಲಿಯುತ್ತಾನೆ.” ಎಟ BAY: ನಿಮ್ಮ ಧರ್ಮವನ್ನು ಅಲ್ಲಾಹನಿಗಾಗಿಯೇ ಸಧ್ಯಕ್ಕೆ 
ಅವನನ್ನು ಮಾತ್ರ ಪ್ರಾರ್ಥಿಸಿರಿ ಇದು ಸತ್ಯನಿಷೇಧಿಗಳಿಗೆ ಎಷ್ಟು ಅಪ್ರಿಯವಾಗಿದ್ದರೂ ಸರಿಯೇ. 
(15-20) ಅವನು ಅತ್ಯುನ್ನತ ಪದವಿಯುಳ್ಳವನೂ* ವಿಶ್ವ ಸಿಂಹಾಸನದ ಒಡೆಯನೂ ಆಗಿರುತ್ತಾನೆ.” 
ಭೇಟಿಯಾಗುವ ದಿನದ ಬಗ್ಗೆ* ಎಚ್ಚರಿಕೆ ಕೊಡಲಿಕ್ಕಾಗಿ ಅವನು ತನ್ನ ದಾಸರ ಪೈಕಿ ತಾನಿಚ್ಛಿಸಿದವರ ಮೇಲೆ ತನ್ನ 


ಅಪ್ಪಣೆಯಿಂದ "ರೂಹ್‌' (ದಿವ್ಯವಾಣಿನ್ನು ಅವತೀರ್ಣಗೊಳಿಸುತ್ತಾನೆ.* ಎಲ್ಲರೂ ಬಹಿರಂಗವಾಗಿ ಬಿಡುವ ಆ 
ದಿನ ಅವರ ಯಾವ ವಿಷಯವೂ ಅಲ್ಲಾಹನಿಂದ ಅಡಗಿರಲಾರದು. ಇಂದು ಪ್ರಭುತ್ವ ಯಾರದು? (ಎಂದು 


ಸೆಳೆಯುತ್ತಿದ್ದಾನೆ. ಈ ವ್ಯವಸ್ಥೆಯು, ಭೂಮಿ ಮತ್ತು ಇತರ ಜೀವ ಜಾಲಗಳು, ನೀರು, ಗಾಳಿ, ಸೂರ್ಯ, ತಾಪ, ಶೀತ ಮುಂತಾದ 
ಎಲ್ಲವುಗಳ ಸೃಷ್ಟಿಕರ್ತನು ಒಬ್ಬನೇ ಆದಾಗ ಮಾತ್ರ ನೆಲೆನಿಲ್ಲಬಹುದು. ಆದಿ ಮತ್ತು ಅಂತ್ಯನಾಗಿರುವ ದೇವನು ಈ ವ್ಯವಸ್ಥೆಯನ್ನು 
ಕೋಟ್ಯಾವಧಿ ವಷ ಗಳಿಂದ ನೆಲೆ ನಿಲ್ಲಿಸಿರುವುದರಿಂದ ಮಾತ್ರ ಇದು ಸುಸೂತ್ರವಾಗಿ ನಡೆಯುತ್ತಿದೆ. ಈ ವ್ಯವಸ್ಥೆಯನ್ನು: ಸ್ವಾಪಿಸಿರುವವನು. 
ಯುಕ್ತಿವಂತನೂ ಕರುಣಾಳುವೂ ಆಗಿರುವ ಒಬ್ಬನೇ ದೇವನಾಗಿರುವುದು ಸಾಧ್ಯ. ಭೂಮಿಯಲ್ಲಿ ಮಾನವರು, "ಪ್ರಾಣಿ ಪಕ್ಷಿಗಳು, 
ಸಸ್ಯಲತಾದಿಗಳನ್ನು ಸೃಷ್ಟಿಸಿದಾಗ ಅವುಗಳ ಅಗತ್ಯಗಳಿಗೆ ತಕ್ಕಷ್ಟು ನೀರನ್ನೂ ಉಂಟು ಮಾಡಿ ಅದನ್ನು ಭೂಮಿಯ ಎಲ್ಲೆಡೆಗೆ ತಲುಪಿಸುವ 
ಅಭೂತಪೂರ್ವ ವ್ಯವಸ್ಥೆಯನ್ನು ಅವನು ಮಾಡಿದನು. ಹಾಗಿರುವಾಗ ಇವೆಲ್ಲವನ್ನೂ ನೋಡಿಯೂ ದೇವನನ್ನು ನಿರಾಕರಿಸುವ ಅಥವಾ 
ಅವನೊಂದಿಗೆ ದೇವತ್ನದಲ್ಲಿ ಇತರರನ್ನು ಸೇರಿಸಿಕೊಂಡಿರುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು? ಕ 
21. ಅಂದರೆ ದೇವನಿಂದ ವಿಮುಖನಾದವನು ಮತ್ತು ನಿರ್ಲಕ್ಷ್ಯ ಅಥವಾ ಪಕ್ಕಥಾತದಿಂದ ಕುರುಡಾಗಿರುವವನು ಯಾವುದೇ 
ವಸ್ತುವನ್ನು ನೋಡಿ ಪಾಠ ಕಲಿಯಲಾರ. ಗಾಳಿ ಬೀಸುವುದು, fair ಮಿಂಚು ಬರುವುದು, ಮೋಡ ಕವಿದು ಮಳೆ ಬರುವುದು 
ಅವನ ಪಾಶವೀ ದೃಷ್ಟಿಗೆ ಬೀಳಬಹುದು. ಆದರೆ ಅವನ ಬುದ್ಧಿಗೆ ಇದೆಲ್ಲಯಾಕಾಗುತ್ತಿದೆ, ಯಾರುಇದನ್ನು ಮಾಡುತ್ತಿದ್ದಾನೆ, ಅನಸ್‌ 
ನನಗಿರುವ ಬಾಧ್ಯತೆಯೇನೆಂದು ಹೊಳೆಯದು. 

22. ಧರ್ಮವನ್ನು ಅಲ್ಲಾಹನಿಗೆ ಮೀಸಲಿರಿಸುವುದರ ವಿವರಣೆ ಅರುಬ್ದುಮರ್‌ ಟಿಪ್ಪಣಿ 3ರಲ್ಲಿಬಂದಿದೆ. 

23. ಅಂದರೆ ಎಲ್ಲವುಗಳಿಗಿಂತಲೂ ಅವನ ಸ್ಥಾನ ಅತ್ಯುನ್ನತವಾದುದು. ದೇವಚರರು, ಪ್ರವಾದಿಗಳು, ಔಲಿಯಾಗಳು ಅಥವಾ 
ಇನ್ನಾವುದೇಸ್ಫ ಸೃಷ್ಟಿಗಳ ಸ್ಥಾನಮಾನವು ಇತರಸ್ಸ ಷ್ಟಿಗಳಿಗಿಂತ ಎಷ್ಟೇ ಉನ್ನತವಾಗಿದ್ದರೂ ಅಲ್ಲಾಹನ ಅತ್ಯುನ್ನತ ಸ್ಥಾನಕ್ಕೆ ಹತ್ತಿರವೂ ಆಗಲಾರದು. 
ಅದನ್ನು ಊಹಿಸಲೂ ಸ ಸಾಧ್ಯವಿಲ್ಲ ಅವನ ಗುಣವಿಶೇಷಗಳು ಮತ್ತು ಅಧಿಕಾರದಲ್ಲಿ ಸಮಾನರನ್ನು ಕಲ್ಪಿಸುವುದು ದೂರದ ಮಾತು. 

24. ಅಂದರೆ ಸಂಪೂರ್ಣ ಪ್ರಪಂಚದ ಸಾರ್ವಭೌಮನಾಗಿದ್ದಾನೆ. ಅದರ ಅಧಿಕಾರ ಹೀಠದ ಒಡೆಯನಾಗಿದ್ದಾನ. (ವಿವರಣೆಗೆ 
ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ .ಸಂಪುಟ-2, ಅಲ್‌ ಅಆ್‌ರಾಫ್‌ ಟಿ.41, ಯೂನುಸ್‌ ಟಿ.4, ಅರ್ರಆ್‌ದ್‌ ಟಿ.3, ಸಂಪುಟ) 
ತಾಹಾ ಟಿ.2) 

25. ಅಂದರೆ ಮಾನವರು, ಜಿನ್ಸ್‌ಗಳು ಮತ್ತು ಶೈತಾನರು ಏಕಕಾಲದಲ್ಲಿ ತಮ್ಮ ಪ್ರಭುವಿನ ಮುಂದೆ ಹಾಜರಾಗುವರು ಮತ್ತು 
ಅವರ ಎಲ್ಲಕರ್ಮಗಳ ಸಾಕ್ಷಿಗಳೂ ಹಾಜರಾಗುವರು. 

26. ರೂಹ್‌ ಎಂದರೆ ವಹ್ಯ್‌ ಮತ್ತು ಪ್ರವಾದಿತ್ವ (ವಿವರಣೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಅನ್ನಹ್ಲ್‌ ಟಿ.2, 
ಬನೀ ಇಸ್ರಾಈಲ್‌ ಟಿ.103) ಅಲ್ಲಾಹನ Jaa ಮೇಲೆ ಯಾರದೇ ಗುತ್ತಿಗೆಯಿಲ್ಲವೆಂಬ ಅರ್ಥದಲ್ಲಿ ಅವನು ತನಗಿಷ್ಟ ಬಂದವರ 
ಮೇಲೆ ರೂಹ್‌ ಇಳಿಸುತ್ತಾನೆಂದು ಹೇಳಲಾಗಿದೆ. ಒಬ್ಬನಿಗೆ ಸೌಂದರ್ಯ, ಇನ್ನೊಬ್ಬನಿಗೆ ಗ್ರಹಣಶಕ್ತಿ ಮತ್ತೊಬ್ಬನಿಗೆ ವಿಶೇಷ ಬುದ್ಧಿ ಮತ್ತೆ 
ಏಕೆ ಕೊಡಲಾಗಿದೆಯೆಂಬುದನ್ನು ಯಾರೂ ಆಕ್ಷೇಪಿಸುವಂತಿಲ್ವ ಅದೇ ರೀತಿ ಪ್ರವಾದಿತ್ವ ಪದವಿಯನ್ನು ನೀಡಲು ಇಂತಹ ವ್ಯಕ್ತಿಯನ್ನು 
ಏಕೆ ಆಯ್ಕೆ ಮಾಡಲಾಗಿದೆಯೆಂದೂ ನಾವು ಬಯಸುವವರನ್ನು ಏಕೆ ಪ್ರವಾದಿಯಾಗಿ ಮಾಡಲಿಲ್ಲದಂದೂ ಪ್ರಶ್ನಿಸುವ ಒದ, 
ಯಾರಿಗೂ" ಇಲ್ಲ 

27. ಅಂದರೆ ಲೋಕದಲ್ಲಿ ಅನೇಕ ಸ್ವಯಂಘೋಷಿತ ದುರ್ಜನರು ತಮ್ಮ ದಬ್ಬಾಳಿಕೆಯನ್ನು ಮೆರೆಯುತ್ತಿದ್ದರು. ಅಸಂಖ್ಯಾತ 
ತಿಳಿಗೇಡಿಗಳು ಅವರ ಪ್ರಾಬಲ್ಯ ಮತ್ತು ಪ್ರಭುತ್ವವನ್ನು ಒಪ್ಪಿಕೊಂಡಿದ್ದರು. ನಿಜವಾಗಿ ಪ್ರಭುತ್ವ ಯಾರದು? ಅಧಿಕಾರಗಳ ನೈಜ ಜು 


ಕಾಂಡ - 24 


292 ತಪ್ಪೀಮುಲ್‌ ಕುರ್‌ಆನ್‌ 


ತ್ಮ 4 2೨42 wed 227 222 2, ly ಇಟಟ 
ಯಡಿ; SME gl Old) BS ಬ Os BS 


EG ಅಬ Oo SM  ್ತ್‌ 


ಆ ದಿನ ಕೂಗಿ ಕೇಳಲಾಗುವುದು) ಏಕೈಕನೂ ಅಜೇಯನೂ ಆದ ಅಲ್ಲಾಹನದು. (ಎಂದು ಇಡೀ ವಿಶ್ವವು ಕೂಗಿ 
ಹೇಳುವುದು) (ಆಗು ಇಂದು ಪ್ರತಿಯೊಬ್ಬ ಜೀವಿಗೆ ಅವನು ಸಂಪಾದಿಸಿದುದರ ಪ್ರತಿಫಲ ನೀಡಲಾಗುವುದು. 
ಇಂದು ಯಾರ ಮೇಲೂ ಅನ್ಯಾಯ ಆಗದು. (ಎಂದು ಹೇಳಲಾಗುವುದು?) ನಿಶ್ಚಯವಾಗಿಯೂ ಅಲ್ಲಾಹನು ಲೆಕ್ಕ 
ಪರಿಶೋಧನೆಯಲ್ಲಿಅತಿ ಶೀಘ್ರನಾಗಿರುತ್ತಾನೆ.* ಸಂದೇಶವಾಹಕರೇ, ಸನ್ನಿಹಿತವಾಗಿರುವ ಆ ದಿನದ ಬಗ್ಗೆ ಈ ಜನರಿಗೆ 
ಎಚ್ಚರಿಕೆ `ನೀಡಿರಿ.3 ಆಗ ಹೃದಯಗಳು ಗಂಟಲಿಗೇರಿ ಜನರು ಶೋಕತಪ್ತರಾಗಿ ನಿಂತಿರುವರು. ಅಕ್ರಮಿಗಳಿಗೆ ಆಪ್ತ 


ಯಾರು? ಯಾರ ಆಜ್ಞೆನಡೆಯುತ್ತದೆಂದು ಈಗ ಹೇಳಿ. ಇದೊಂದು ಗಂಭೀರ ವಿಷಯ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ 
ಎಷ್ಟು ದೊಡ್ಡ ಚಕ್ರವರ್ತಿಯಾದರೂ ಸಾಮ್ರಾಟನಾದರೂ ಅವನ ಮನಸ್ಸು ಕರಗಿ ಹೋಗುವುದು, ಅವನ ಎಲ್ಲ ಗರ್ವವೂ ಇಳಿದು 
ಹೋಗುವುದು. ಈ ಸಂದರ್ಭದಲ್ಲಿ ಇತಿಹಾಸದಲ್ಲಿ ನಡೆದ ಒಂದು ಘಟನೆಯನ್ನು ವಿವರಿಸುವುದು ಸೂಕ್ತವೆನಿಸುತ್ತದೆ. ಸಾಮಾನಿ 
ಕುಟುಂಬದ ನಸ್ರ್‌ ಬಿನ್‌ ಅಹ್ಮದ್‌ (ಹಿ.ಶ. 301-331) ಎಂಬ ಚಕ್ರವರ್ತಿ ನೈಶಾಪುರಕ್ಕೆ ಪ್ರವೇಶಿಸಿದಾಗ, ಅವನಿಗಾಗಿ ಪಟ್ಟಾಭಿಷೇಕದ 
ಕಾರ್ಯಕ್ರಮವೇರ್ಪಡಿಸಲಾಯಿತು. ಆತ ಪಟ್ಟಕ್ಕೇರಿದ ಬಳಿಕ ನಡೆಸಲಾಗುವ ಸಮಾರಂಭವನ್ನು ಪವಿತ್ರ ಕುರ್‌ಆನ್‌ ಪಾರಾಯಣ 
ದೊಂದಿಗೆ ಆರಂಭಿಸಬೇಕೆಂದು ಆತ ಆಗ್ರಹಿಸಿದ. ಆಗ ಹಿರಿಯ ವಿದ್ದಾಂಸರೋರ್ವರು ಮುಂದೆ ಬಂದು ಇದೇ ರುಕೂವಿನ ಸೂಕ್ತಗಳನ್ನು 
ಪಠಿಸತೊಡಗಿದರು. ಅವರು ಈ ಸೂಕ್ತಕ್ಕೆ ತಲುಪಿದಾಗ, ನಸ್ರ್‌ ಕಂಪಿಸತೊಡಗಿದ. ಕೂಡಲೇ ಆತ ಪಟ್ಟದಿಂದಿಳಿದು ತನ್ನ ಕಿರೀಟವನ್ನು 
ತೆಗೆದಿರಿಸಿ ಸಾಪ್ಟಾಂಗವೆರಗುತ್ತಾ, ಪ್ರಭೂ। ಆಧಿಪತ್ಯ ನಿನ್ನದೇ ಆಗಿದೆ. ನನ್ನದಲ್ಲಎಂದು ಹೇಳಿದ. 

28. ಅಂದರೆ ಯಾವ ರೀತಿಯ ಅಕ್ರಮವೂ ಆಗದು. ಪ್ರತಿಫಲದ ವಿಷಯದಲ್ಲಿ ಅಕ್ರಮದ ಅನೇಕ ರೀತಿಗಳಿವೆ. (1) ಒಬ್ಬನು 
ಪ್ರತಿಫಲಕ್ಕೆ ಅರ್ಹನಾಗಿದ್ದೂ ಅವನಿಗೆ ಕೊಡದಿರುವುದು. (2) ಅವನು ಎಷ್ಟು ಪ್ರತಿಫಲಕ್ಕೆ ಅರ್ಹನೋ ಅದಕ್ಕಿಂತ ಕಡಿಮೆ ಕೊಡುವುದು. 
(3) ಅವನು ಶಿಕ್ಷೆಗೆ ಅರ್ಹನಲ್ಲದಿದ್ದರೂ ಅವನನ್ನು ಶಿಕ್ಷಿಸುವುದು. (4) ಶಿಕ್ಷೆಗೆ ಅರ್ಹನಾದವನಿಗೆ ಶಿಕ್ಷೆ ಕೊಡದಿರುವುದು. (5) ಕಡಿಮೆ ಶಿಕ್ಷೆಗೆ 
ಅರ್ಹನಾದವನಿಗೆ ಹೆಚ್ಚು ಶಿಕ್ಷೆ ಕೊಡುವುದು. (6) ಮರ್ದಿತನು ಮುಖ ನೋಡುತ್ತಿದ್ದಂತೆಯೇ ಮರ್ದಕನು ಖುಲಾಸೆಗೊಳ್ಳುವುದು. 
(7) ಒಬ್ಬನ ತಪ್ಪಿಗಾಗಿ ಇನ್ನೊಬ್ಬನನ್ನು ಹಿಡಿಯುವುದು. ಈ ಎಲ್ಲ ಅನ್ಯಾಯಗಳ ಪೈಕಿ ಒಂದೂ ಅಲ್ಲಾಹನ ನ್ಯಾಯಾಲಯದಲ್ಲಿ ಆಗದು 
ಎಂಬುದು ಆತನ ಮಾತಿನ ಇಂಗಿತವಾಗಿದೆ. 

29. ಅಲ್ಲಾಹನಿಗೆ ವಿಜಾರಣೆ ನಡೆಸಲು ಯಾವುದೇ ಸಮಯ ಬೇಕಾಗಿಲ್ಲ ವಿಶ್ವದ ಸಕಲ ಜೀವಿಗಳಿಗೆ ಒಮ್ಮೆಲೇ ಅವನು ಆಹಾರ 
ನೀಡುತ್ತಾನೆ. ಒಬ್ಬನಿಗೆ ಆಹಾರ ನೀಡುವಾಗ ಇತರರಿಗೆ ನೀಡಲು ಅಡ್ಡಿಯಾಗುವಷ್ಟು ನಿಬಿಡತೆ ಅವನಿಗೆ ಇರಲಾರದು. ಅವನು 
ವಿಶ್ವದ ಎಲ್ಲ ವಸ್ತುಗಳನ್ನು ಏಕಕಾಲದಲ್ಲಿ ನೋಡುತ್ತಾನೆ, ಎಲ್ಲರ ಧ್ವನಿಗಳನ್ನು ಏಕಕಾಲದಲ್ಲಿ ಕೇಳುತ್ತಾನೆ. ಯಾವುದೇ ಸಣ್ಣ ಅಥವಾ 
ದೊಡ್ಡ ವಿಷಯಗಳಿಗೂ ಏಕಕಾಲದಲ್ಲಿ ಕ್ರಮ ಕೈಗೊಳ್ಳುತ್ತಾನೆ. ಒಂದು ವಿಷಯದಲ್ಲಿಮಗ್ಗನಾಗಿರುವಾಗ ಇತರ ವಿಷಯಗಳಿಗೆ ಗಮನ 
ಹರಿಸದಿರುವಷ್ಟು ಅವನು ಮಗ್ನನಾಗಿರುವುದಿಲ್ಲ ಅದೇ ರೀತಿಯಲ್ಲಿ ಒಬ್ಬೊಬ್ಬನ ಲೆಕ್ಕಾಚಾರವನ್ನು ಒಂದು ಸಮಯದಲ್ಲಿಮಾಡುವನು. 
ಒಂದು ಪ್ರಕರಣವನ್ನು ಎತ್ತಿದಾಗ ಇತರ ಅನೇಕ ಪ್ರಕರಣಗಳನ್ನು ಆಲಿಸಲಾರದಷ್ಟು ಅವನು ತಲ್ಲೀನನಾಗಿರುವುದಿಲ್ಲ, ಇನ್ನು ಅವನ 
ನ್ಯಾಯಾಲಯದಲ್ಲಿ ಸಾಕ್ಷಿಗಳಿಗೆ ಏನಾದರೂ ತೊಡಕಾಗುವುದೆಂಬ ಕಾರಣಕ್ಕೆ ಪ್ರಕರಣದ ವಿಚಾರಣೆಗೆ ವಿಳಂಬವಾಗಲಾರ. ಎಲ್ಲ 
ವಾಸ್ತವಿಕತೆಗಳನ್ನು ಅವನು ನೇರವಾಗಿ ತಿಳಿದಿರುವನು. ಪ್ರತಿಯೊಬ್ಬನೂ ಅವನ ಮುಂದೆ ಅನಾವರಣಗೊಳ್ಳುವನು. ಪ್ರಕರಣಗಳ 
ನಿರಾಕರಿಸಲು ಸಾಧ್ಯವಿಲ್ಲದಂತಹ ಸಾಕ್ಟ್ಯಗಳು ಅತಿ ಸೂಕ್ಷ್ಮ ವಿವರಗಳೊಂದಿಗೂ ವಿಳಂಬವಿಲ್ಲದೆ ಮಂಡಿಸಲ್ಪಡುವುದು. ಆದ್ದರಿಂದ 
ಪ್ರತಿಯೊಂದು ಪ್ರಕರಣದ ತೀರ್ಮಾನ ತಕ್ಷಣ ನಡೆಯುವುದು. 

30. ಕಿಯಾಮತ್‌ ಅವರಿಂದ ದೂರವಿಲ್ಲ, ಅದು ಅತಿ ಹತ್ತಿರವಿದ್ದು ಯಾವ ಕ್ಷಣದಲ್ಲೂ ಬರಬಹುದೆಂದು ಕುರ್‌ಆನಿನಲ್ಲಿ 
ಪದೇ ಪದೇ ಜನರನ್ನು ಎಚ್ಚರಿಸಲಾಗಿದೆ. ಒಂದು ಕಡೆ, ಭ್ರೈಸಲ3 44 44155131 "ಅಲ್ಲಾಹನ ವಿಧಿ ಬಂದು ಬಿಟ್ಟಿತು. ಇನ್ನು ಅದಕ್ಕಾಗಿ 
ಅವಸರ ಪಡಬೇಡಿರಿ''(ಅನ್ನಹ್ನ್‌-1) ಎಂದಿದ್ದರೆ, ಇನ್ನೊಂದು ಕಡೆ, ಪ್ರಿ;ಹ್ರಿಖೆಗಹಡ್ರಿಹಿ5 ಸ ಹಟ "ಜನರ 
ಲೆಕ್ಕಾಚಾರದ ಸಮಯ ಸಮೀಪಿಸಿದೆ ಮತ್ತು ಅವರಾದರೋ ನಿರ್ಲಕ್ಷ್ಯದಿಂದ ಮುಖ ತಿರುಗಿಸಿಕೊಂಡಿದ್ದಾರೆ. ''(ಅಲ್‌ ಅಂಬಿಯಾ-1) 
ಎಂದಿದೆ. ಮತ್ತೊಂದು ಕಡೆ, [ತ್ರಿ ತ್ರಿ ""ಲೋಕಾಂತ್ಯದ ಫಳಿಗೆ ಸನ್ನಿಹಿತವಾಯಿತು ಮತ್ತು ಚಂದ್ರನು 
ಹೋಳಾದನು'' (ಅಲ್‌ ಕಮರ್‌-1) ಎಂದಿದ್ದರೆ ಮಗದೊಂದು ಕಡೆ, ಪ್ರಿಕಿಟ್ಟಜಪಿ। ಲ ಪೀ 6ಬಕಿ ಟು ಎ್ರ/''ಬರಲಿರುವ 
ಘಳಿಗೆಯು ಸನ್ನಿಹಿತವಾಗಿದೆ. ಅಲ್ಲಾಹನ ಹೊರತು ಯಾರೂ ಅದನ್ನು. ಸರಿಸುವವರಿಲ್ಲ'' (ಅನ್ನಜ್ಛ್‌: 57-58) ಎಂದು ಹೇಳಲಾಗಿದೆ. 


ಕಾಂಡ-24 


40. ಅಲ್‌ ಮೂಮಿನ್‌ ೨293 


LD ಲ್‌. 6 > 222 ಸನ್ನಿ 2, PEE CA 
KARMEL ರಾ EY ಆ) ತನ್ನಿ 
BES Os SE SMG SE EF sk ೫9 SSH ORS 


ಸಿ11 ಘಿ 1 py 


೨3೮% ೨65 SSIES 2941 Bis pe 
ಹಿ 35) 


oS EGG cd id) 


CNIS ಬ SNES BL i EP UNS 
ಮಿತ್ರನಾಗಲಿ" ಪ್ರಭಾವಶಾಲೀ ಶಿಫಾ ರಸುದಾರನಾಗಲಿ ಇರಲಾರನು.” ಅಲ್ಲಾಹ್‌ ದೃಷ್ಟಿಯ ಚೌರ್ಯಗಳನ್ನೂ 
ಹೃದಯದೊಳಗೆ ಬಚ್ಚಿಟ್ಟಿರುವ ರಹಸ್ಯ ಗಳನ್ನೂ; ತಿಳಿಯುತ್ತಾನೆ. ಅಲ್ಲಾಹ್‌ ನ್ಯಾ ್ಯಿಯಪೂರ್ಣ ತೀರ್ಮಾನವೆಸಗುವವನು.. 
(ಈ ಬಹುದೇವ ವಿಶ್ವಾಸಿಗಳು) ಅಲ್ಲಾಹನನ್ನು ಬಿಟ್ಟು ಯಾರನ್ನು: ಪ್ರಾರ್ಥಿಸುತ್ತಾರೋ ಅವರು ಯಾವ ವಿಷಯವನ್ನೂ 
ತೀರ್ಮಾನಿಸುವವರಲ್ಲ ನಿಶ್ಚಯವಾಗಿಯೂ ಅಲ್ಲಾಹನೇ ಎಲ್ಲವನ್ನೂಕೇಳುವವನೂ ಕಾಣುವವನೂ ಆಗಿರುವನು.” 

(21-22) ಇವರಿಗಿಂತ ಮುಂಚೆ ಗತಿಸಿದವರ ಪರಿಣಾಮವೇನಾಯಿತೆಂಬುದು ಇವರಿಗೆ ಕಾಣಿಸುವಂತಾಗಲು 
ಇವರು ಭೂಮಿಯಲ್ಲೆಂದೂ ಸಂಚರಿಸಿಲ್ಲವೇ? ಅವರು ಇವರಿಗಿಂತ ಹೆಚ್ಚು ಬಲಶಾಲಿಗಳಾಗಿದ್ದರು ಮತ್ತು ಇವರಿಗಿಂತ 
ಭದ್ರ ಸ್ಥಾರಕಗಳನ್ನು ಭೂಮಿಯಲ್ಲಿ ಬಿಟ್ಟು ಹೋಗಿರುವರು. ಆದರೆ ಅಲ್ಲಾಹನು ಅವರನ್ನು ಅವರ ಪಾಪಗಳಿಗಾಗಿ 
ಹಿಡಿದು ಬಿಟ್ಟನು. ಅವರನ್ನುಅಲ್ಲಾಹನಿಂದ ರಕ್ಷಿಸುವವನಾರೂ ಇರಲಿಲ್ಲ ಅವರ ಗತಿ ಹೀಗಾದುದೇಕೆಂದರೆ ಅವರ;ಬಳಿಗೆ 
ಅವರ ಸಂದೇಶವಾಹಕರು ಸುಸ್ಪಷ್ಟ ನಿದರ್ಶನಗಳನ್ನು" ತಂದಿದ್ದರು. ಅವರು ನಿರಾಕರಿಸಿಬಿಟ್ಟರು. ಕೊನೆಗೆ ಅಲ್ಲಾಹನು 
ಅವರನ್ನುಹಿಡಿದು ಬಿಟ್ಟನು. ನಿಶ್ಚಯವಾಗಿಯೂ ಅವನು ಪ್ರಬಲನೂ ಕಠಿಣವಾಗಿ ಶಿಕ್ಷಸುವವನೂ ಆಗಿರುತ್ತಾನೆ. 

೧೨೨ 25) ನಾವು ಮೂಸಾರನ್ನು" ಫಿರ್‌ಔನ್‌, ಹಾಮಾನ್‌* ಮತ್ತು ಕಾರೂನ್‌ರ ಕಡೆಗೆ, ನಮ್ಮ ನಿದರ್ಶನಗಳು 


ಈ ಎಲ್ಲ ಮಾತುಗಳ ಮೂಲಕ ಜನರಿಗೆ, ಕಿಯಾಮತ್‌ದೂರವಿದೆಯೆಂದು ಭಾವಿಸಿ ಅಲಕ್ಷ್ಯರಾಗಬಾರದು, ಸುಧಾರಿಸಿ 
ಕೊಳ್ಳಬಯಸುವುದಾದರೆ ಈಗಲೇ ಸಿದ್ಧರಾಗಿರಿ ಎಂದು ಎಚ್ಚರಿಸಲಾಗಿದೆ. 

31. ಮೂಲದಲ್ಲಿ ೫” “ಹಮೀಮ್‌' ಎಂಬ ಪದ ಬಳಸಲಾಗಿದೆ. ತನ್ನ: ಸ್ನೇಹಿತನನ್ನು. ಯಾರಾದರೂ ಹಳಿಸ: ಸುವುದನ್ನು ಕಂಡಾಗ 
ಅವನನ್ನು ರಕ್ಷಿಸಲು ಕೂಡಲೇ ಧಾವಿಸಿ ಬರುವವನನ್ನು ಹಮೀಮ್‌ ಎಂದು ಕರೆಯಲಾಗುತ್ತದೆ. 

32. ಅವತೀರ್ಣದ ಮಧ್ಯೆ ಸತ್ಯನಿಷೇಧಿಗಳ ಶಫಾಅತ್‌ನ ನಂಬಿಕೆಯನ್ನು ಖಂಡಿಸಲಿಕ್ಕಾಗಿ ಈ ಮಾತನ್ನು ಹೇಳಲಾಗಿದೆ. ವಾಸ್ತವದಲ್ಲಿ 
ಅಕ್ರಮಿಗಳಿಗೆ ಅಲ್ಲಿಶಿಫಾರಸುದಾರರೇ ಇರಲಾರರು. ಏಕೆಂದರೆ ಶಿಫಾರಸಿನ ಅನುಮತಿಯು ಕೇವಲ ಅಲ್ಲಾಹನ ಸಜ್ಜನ ದಾಸರಿಗೆ ಸಿಗುವುದು. 
ಅವರು ಸತ್ಯನಿಷೇಧಿಗಳು, ಬಹುದೇವಾರಾಧಕರು ಮತ್ತು ಅಪರಾಧಿಗಳನ್ನು ರಕ್ಷಿಸಲಿಕ್ಕಾಗಿ ಅವರ ಪರವಾಗಿ ಶಿಫಾರಸು ಮಾಡುವ 
ಯೋಚನೆಯನ್ನೂ ಮಾಡಲಾರರು. ಆದರೆ ಪ್ರಸ್ತುತ ಮೂರೂ ವರ್ಗದವರು ಸಾಮಾನ್ಯವಾಗಿ, ನಾವು ಯಾರ ಆಶ್ರಯ ಪಡೆಯುತ್ತೇವೋ 
ಅವರೆಂದೂ ನಮ್ಮನ್ನು ನರಕಕ್ಕೆ ಹೋಗಲು ಬಿಡಲಾರರು, ಅಡ್ಡನಿಂತು ನಮ್ಮನ್ನು ಕ್ಷಮಿಸುವಂತೆ ಮಾಡಿಯೇ ತೀರುವರೆಂದು ನಂಬಿದ್ದಾರೆ. 
ಈಗಲೂ ನಂಬುತ್ತಿದ್ದಾರೆ. ಆದರೆ ಶಿಫಾರಸನ್ನು, ಸ್ವೀಕರಿಸಲೇಬೇಕಾದಂತಹ ಯಾವ ಶಿಫಾರಸುದಾರರೂ ಅಲ್ಲಿರಲಾರರು. 

33. ಅಂದರೆ ಒಬ್ಬನ ವಿಷಯದಲ್ಲಿಮಾಡುವ ತೀರ್ಮಾನದ ವೇಳೆ ಅವನ ಕೃತ್ಯಗಳೇನೆಂದು ತಿಳಿದಿಲ್ಲದ ನಿಮ್ಮ ದೇವರುಗಳಂತಹ 
ಅಂಧ-ಕಿವುಡನಲ್ಲಆ ದೇವನು. 

"34. ಬ್ಯ 'ಬಯ್ಯಿನಾತ್‌' ಎಂಬುದುಮೂರುವಸ್ತುಗಳಾಗಿವೆ. (1) ಅವರನ್ನು ಅಲ್ಲಾಹನ ವತಿಯಿಂದ ನೇಮಿಸಲಾಗಿದೆಯೆಂಬ 
ಬಗ್ಗೆ ಸ್ನ ಸ್ಪಷ್ಟ ಸಾಕ್ಷ್ಯ ನೀಡುವ ಸಂಕೇತಗಳು (2) ಅವರ ಶಿಕ್ಷಣಗಳು ಸಂಪೂರ್ಣ ಸತ್ಯವಾಗಿದೆಯೆಂದು ಸಿದ್ಧಪಡಿಸುವ ಪ್ರತ್ಯಕ್ಷ 
ಪ್ರಮಾಣಗಳು ks ಜೀವನದ ಸಮಸ್ಯೆಗಳ: ಕುರಿತು, ಇಂತಹ. ಪಾವನ ಶಿಕ್ಷಣವನ್ನು ಯಾವನೇ ಠಕ್ಕ ಸ್ಪಾರ್ಥಿ 'ನೀಡಲಾರನಂದು' 
ಪ್ರತಿಯೊಬ್ಬರೂ ನಿಖರವಾಗಿ ತಿಳಿಯಬಲ್ಲಂತಹ ಸ್ಪಷ್ಟ ಆದೇಶಗಳು. 

35. ಮೂಸಾರ ಕತೆಯ ಇತರ ವಿವರಗಳಿಗೆ ನೋಡಿರಿ. (ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ಬಕರ: 64 ರಿಂದ 76, 
ಅನ್ನಿಸಾ: ಟಿ.206, ಅಲ್‌ ಮಾಇದ: ಟಿ. 42, ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.93 ರಿಂದ 119, ಯೂನುಸ್‌: ಟಿ. 76 ರಿಂದ 94, 


ಕಾಂಡ -24 


294 ತಪ್ಪೀಮುಲ್‌ ಕುರ್‌ಆನ್‌ 


ರಾ ಇ 


ಜನಿ ಜಲ 11% ರ್ಸ್‌ ಡ್‌್‌ ಟಿ 'ಯ (ಡಿ ಟಿ 568) és CN ೨.೨ ಕ] 
ps ೨೬೫ GSS ಫು [5 
ಹಾಗೂ ಸುವ್ಯಕ್ತವಾದ ಪ್ರಮಾಣದೊಂದಿಗೆ” ರವಾನಿಸಿದೆವು. ಆದರೆ ಅವರು, "ಮಾಟಗಾರ, ಸುಳ್ಳುಗಾರ" ಎಂದರು. 
ತರುವಾಯ ಅವರು ನಮ್ಮಕಡೆಯಿಂದ ಸತ್ಯ ವನ್ನುಅವರ ಮುಂದೆ ತಂದಾಗ” ಅವರು, "ವಿಶ್ವಾಷವಿರಿಸಿ ಇವನ ಜೊತೆ 
ಸೇರಿಕೊಂಡವರೆಲ್ಲರ ಗಂಡು ಮಕ್ಕಳನ್ನು ವಧಿಸಿರಿ ಮತ್ತು ಹೆಣ್ಣು: ಮಕ್ಕಳನ್ನು ಬದುಕಿರಲು ಬಿಡಿರಿ. ಎಂದರು. ಆದರೆ 

ಸತ್ಯನಿಷೇಧಿಗಳ ಕುತಂತ್ರವು ವ್ಯ ೃರ್ಥವಾನಿಯೇ ಹೋಯಿತು. 4 


ಹೂದ್‌: ಟಿ19, 104, 111, ಯೂಸುಫ್‌: ಮುನ್ನುಡಿ, ಇಬ್ರಾಹೀಮ್‌: ಟಿ. 8ರಿಂದ13, ಬನೀ ಇಸ್ರಾಈಲ್‌: 113 ರಿಂದ 117, 
ಸಂಪುಟ-3 ಅಲ್‌ಕಹ್ಯ್‌ ಟಿ.57 ರಿಂದ 59, ಮರ್ಯಮ್‌: ಟಿ.29 ರಿಂದ 31, ತಾಹಾ: ಮುನ್ನುಡಿ, ಟಿ.5-75, ಅಲ್‌ ಮೂಮಿನೂನ್‌: 
ಟಿ.39-42, ಅಶ್ಕುಅರಾ: ಟಿ.7-49, ಅನ್ನಮ್ಸ್‌; ಟಿ. 8ರಿಂದ171, ಅಲ್‌ ಕಸಸ್‌; ಮುನ್ನುಡಿ, ಟಿ]- 57, ಸಂಪುಟ-4 ಅಲ್‌ ಅಹ್ನಾಭ್‌: 
69, ಅಸ್ಲಾಫ್ಲಾತ್‌: ‘114 ರಿಂದ 122. 

. 36. ಹಾಮಾನನ ಕುರಿತು ವಿರೋಧಿಗಳ ಅಕ್ಷೇಪಗಳಿಗೆ ಉತ್ತರವನ್ನು ಈ ಹಿಂದೆ ನೀಡಲಾಗಿದೆ. (ನೋಡಿರಿ ಸಂಪುಟ-3 ಪುಟ 615 
ಅಲ್‌ ಕಸಸ್‌) 

37. ಅಂದರೆ ಸ್ಪಷ್ಟ ಸಂಕೇತಗಳೊಂದಿಗೆ. ಇದರಿಂದ, ಅವರು ಅಲ್ಲಾಹನ ಕಡೆಯಿಂದ ಕಳಿಸಲ್ಪಟ್ಟವರು, ಅವರಿಗೆ ಸರ್ವ 
ಲೋಕಪಾಲಕನ ಚೆಂಬಲವದೆಯೆಂಬ ಬಗ್ಗೆ ಸಂಶಯವೇ ಉಳಿಯುವುದಿಲ್ಲ ಕುರ್‌ಆನಿನಲ್ಲಿ ಮೂಸಾರ” ಕತೆಯ ಏವರಣೆಗಳತ್ತ 
ಒಂದು ಪ ಪಕ್ಷಿನೋಟ ಬೀರಿದರೆ, ಇಲ್ಲಿ ಅವರು ಅಲ್ಲಾಹನ ಕಡೆಯಿಂದ ನೇಮಕಗೊಂಡಿರುವುದಕ್ಕೆ ಸ್ಪಷ್ಟ ಸನದೆಂದು ಹೇಳಿರುವುದು 

ಸಂಕೇತವನ್ನು ಎಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಕೆಲವು ವರ್ಷಗಳ ಹಿಂದೆ ಫಿರ್‌ಔನನ ಜನಾಂಗದ ಒಬ್ಬನನ್ನು ಕೊಂದು 
ಮ ಬಂಧನದ ಆಜ್ಞೆ ಹೊರಡಿಸಲಾಗಿದ್ದ ವ್ಯಕ್ತಿ ಒಂದು ಲಾಠಿಯೊಂದಿಗೆ ಫಿರ್‌ಔನನ ಆಸ್ಥಾನಕ್ಕೆ ಹಠಾತ್ತನೆ ನುಗ್ಗಿ ಬರುತ್ತಾರೆ 
ಮತ್ತು ಯಾವುದೇ ಅಳುಕಿಲ್ಲದೆ, ತನ್ನನ್ನು ಅಲ್ಲಾಹನ ಸಂದೇಶವಾಹಕನೆಂದು ಒಪ್ಪಿ ತನ್ನ ಆದೇಶಗಳನ್ನು ಪಾಲಿಸಿರೆಂದು' ಚಕ್ರವರ್ತಿ 
ಹಾಗೂ ಆಸ್ಥಾನಿಕರಿಗೆ ಕರೆ ಕೊಡುತ್ತಾರೆ. ಅದರೆ ಯಾರಿಗೂ ಅವರ ಮೇಲೆ ಕೈ ಮಾಡುವ ಧೈರ್ಯ ಬರುವುದಿಲ್ಲ ಎಂತಹ ಅದ್ಭುಶ। 
ಮೂಸಾರ ಜನಾಂಗವಾದರೋ ಗುಲಾಮಗಿರಿಯಿಂದ ಚೆನ್ನಾಗಿ ದಮನಿಸಲ್ಪಟ್ಟತ್ತ. ಒಂದು ವೇಳೆ ಕೊಲೆಯ ಆರೋಪದಲ್ಲಿ ಅವರನ್ನು 
ಬಂಧಿಸಲಾಗಿದ್ದರೆ ಆ ಜನಾಂಗ ಬಂಡಾಯವೇಳುವುದಂತಿರಲಿ, ಪ್ರತಿಭಟಿಸಬಹುದೆಂಬ ಭೀತಿಯೂ ಇರಲಿಲ್ಲ ಇದು 'ಮೂಸಾರ. 
ಲಾಠಿ ಮತ್ತು ಹೊಳೆಯುವ ಹಸ್ತದ ಪವಾಡಗಳನ್ನು ನೋಡುವುದಕ್ಕಿಂತ ಮುಂಚೆಯೇ, ಅವರ ಹಠಾತ್‌ ಆಗಮನದಿಂದಲೇ 
ಫಿರ್‌ಔನ್‌ ಮತ್ತು ಆಸ್ಥಾನಿಕರು ಆತಂಕಗೊಂಡಿದ್ದರೆಂದು ಇದರಿಂದ ತಿಳಿದು ಬರುತ್ತದೆ. ಈ ವ್ಯಕ್ತಿ ಯಾವುದೋ ಒಂದು ಅದೃಶ್ಯ 
ಶಕ್ತಿಯ ಆಧಾರದಲ್ಲಿ ಬಂದಿದ್ದಾರೆಂದು ಅವರಿಗೆ ಪ್ರಥಮ ನೋಟದಲ್ಲೇ ಮನವರಿಕೆಯಾಗಿತ್ತು. ಅನಂತರ ಅವರಿಂದ ಪದೇ ಪಃ 
ಪ್ರಕಟವಾದ ಪವಾಡಗಳಿಂದಲೂ. ಇದು ಜಾದೂ ಅಲ್ಲ ದೈವಿಕ ಶಕ್ತಿಯ ಚಮತ್ಕಾರವಾಗಿದೆಯೆಂದು ಅವರಿಗೆ ಖಾತ್ರಿಯಾಗಿತ್ತು. ದ 
ಲಾಠಿಯು ಜಾದೂವಿನ ಶಕ್ತಿಯಿಂದ ಹಾವಾಗುವುದು.. ಇದೀ ದೇಶದಲ್ಲಿ ೧ ಬರಗಾಲವುಂಟಾಗುವುದು ಅಥವಾ ಲಕ್ಷಗಟ್ಟಲೆ ಚದರ ಮೈಲು 
ವಿಸ್ತೀರ್ಣದ ಪ್ರದೇಶದಲ್ಲಿಒಂದೇ ಸೂಚನೆಯಿಂದ ಭೀಕರ ಬಿರುಗಾಳಿಗಳೆದ್ದು ಇನ್ನೊಂದು ಸೂಚನೆಯಿಂದ ಶಾಂತವಾಗುವುದು ಸಾಧ್ಯವಿತ್ತೇ? 
ಆದ್ದರಿಂದಲೇ ಕುರ್‌ಆನಿನ ಹೇಳಿಕೆಯ ಪ್ರಕಾರ, ಫಿರ್‌ಔನ್‌ ಮತ್ತು ಆಸ್ಥಾನಿಕರು ಬಾಯಿಂದ ಎಷ್ಟೇ ನಿರಾಕರಿಸಿದರೂ ಮನಸ್ಸಿನಲ್ಲಿ 
ನಿಜವಾಗಿಯೂ ಮೂಸಾರನ್ನು ಅಲ್ಲಾಹನಿಂದ ನೇಮಕಗೊಂಡವರೆಂದು ಚೆನ್ನಾಗಿ ತಿಳಿದಿದ್ದರು. (ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ 
ಆನ್‌ ಸಂಪುಟ-2, ಅಲ್‌ಅಲ್‌ರಾಫ್‌: ಟಿ.86-89, ಸಂಪುಟ-3 ತಾಹಾ: ಟಿ29- 53, ಅಶ್ಶುಆರಾ: ಟಿ.22-41, ಅನ್ನಮ್‌ ಟಿ.16) 

38. ಅಂದರೆ ನಿರಂತರ ಪವಾಡಗಳನ್ನೂ ದೃಷ್ಟಾಂತಗಳನ್ನೂ ತೋರಿಸಿ, ಶಾನು "ಅಲ್ಲಾಹನ ಸಂದೇಶವಾಹಕನೆಂದು ಪ್ರಬಲ 
ಪುರಾವೆಗಳ ಸಹಿತ ತಾನು ಸತ್ಯದಲ್ಲಿದ್ದೇನೆಂದೂ ಆದರಗೆ ಮೂಸಾ) ಸ್ಪಷ್ಟಪಡಿಸಿದರು. 

39. ಫಿರ್‌ಔನನ ಆಸ್ಥಾನಿಕರು ಅವನೊಂದಿಗೆ, ಈ ಮೂಸಾರಿಗೆ ಈ ರೀತಿಯ ಮುಕ್ತಸ್ಥಾತಂತ್ರ್ಯ ಎಲ್ಲಿಯ ವರೆಗೆ ನೀಡಲಾಗುವುದೆಂದು 
ಕೇಳಿದರೆಂದು ಅಲ್‌ಅಆ್‌ರಾಫ್‌ನ 127ನೇ ಸೂಕ್ತದಲ್ಲಿ ಹೇಳಲಾಗಿತ್ತು. ಆಗ ಆತ ಈ ರೀತಿ ಉತ್ತರಿಸಿದ್ದ- ನಾನು ಶೀಘ್ರದಲ್ಲೇ ಬನೀ 
ಇಸ್ರಾಈಲರ ಗಂಡು ಮಕ್ಕಳನ್ನು ವಧಿಸುವ ಮತ್ತು ಹೆಣ್ಣು ಮಕ್ಕಳನ್ನು ಜೀವಂತ ಉಳಿಸುವ ಆಜ್ಞೆ ಹೊರಡಿಸುವವನಿದ್ದೇನೆ. (ಅಲ್‌ 
ಅಆ್‌ರಾಫ್‌: ಟಿ.93) ಇಲ್ಲಿ ಈ ಸೂಕ್ತದಲ್ಲಿ ಫಿರ್‌ಔನನ ಕಡೆಯಿಂದ ಪ್ರಸ್ತುತ ಆಜ್ಞೆಹೊರಟಿತೆಂದು ತಿಳಿದು ಬರುತ್ತದೆ. ಇದು ಮೂಸಾರ 
ಅನುಯಾಯಿಗಳು ಮತ್ತು ಬೆಂಬಲಿಗರನ್ನು ನಿ ಭಯಭೀತಗೊಳಿಸಿ, ಅವರು ಮೂಸಾರನ್ನು ಬಿಟ್ಟು ಬಿಡುವಂತೆ ಮಾಡುವ ತಂತ್ರವಾಗಿತ್ತು. 

40, id nL us ಎಂಬುದು ಮೂಲ ಪದಗಳಾಗಿವೆ. ಈ ವಾಕ್ಯದ 'ಇನ್ನೊಂದರ್ಥ ಹೀಗೂ ಆಗಬಹುದು. ಆ 

ಸತ್ಯನಿ$ ಷೇಧಿಗಳ ಕುತಂತ್ರಗಳೆಲ್ಲ ಲ್ಲ ಪಥಭ್ರಷ್ಟತೆ, ಅಕ್ರಮ-ಅನ್ಯಾಯ ಮತ್ತು ಸತ್ಯ ವಿರೋಧಿ ಕಾರ್ಯಗಳಲ್ಲೇ ಆಗಿತ್ತು. ಅಂದರೆ ಸತ್ಯವು 


JEN 


ಕಾಂಡ-24 


ಸಂಜ ಗತ ಗ ೪ ್ಚಅ್‌೧್ಲ ೨% ೩ »% ೨4 2 ಟಿ ೨% ಸಗ 
ಪಿಸ 32ರ09: ING ESI LLY 
(26) "ಬಂದು ದಿನ್‌ ಫಿರ್‌ಔನನು ತನ್ನ ಆಸ್ಥಾನದವರೊಡನೆ, “ನನ್ನನ್ನು ಬಿಡಿರಿ, ನಾವು: ಈ ಮೂಸಾನನ್ನು 
ವಧಿಸಿ ಬಿಡುತ್ತೇನೆ.” ಇವನು ತನ್ನಪ್ರಭುವನ್ನು ಕರದು | ನೋಡಲಿ, ಇವನು ನಿಮ್ಮಧರ್ಮವನ್ನು ಬದಲಿಸಿ ಬಿಡುವನು. 
ಅಥವಾ ದೇಶದಲ್ಲಿ ಗೊಂದಲವನ್ನುಂಟು ಮಾಡುವನು ಎಂಬ ಭಯ ನನಗೆ ಉಂಟಾಗಿದೆ' ಎಂದನು. 


ಸೂಕ್ಷವಾಗಿ ಮುಂದೆ ಬಂದು ಅವರ ಮನಸ್ಸು ಸತ್ಯವನ್ನು ಒಪ್ಪಿಕೊಂಡರೂ ತಮ್ಮ ಹಠಮಾರಿತನದಲ್ಲೇ ಅವರು ಮುಂದುವರಿದರು. 
ಸತ್ತ ವನ್ನು ದಮನಿಸಲು ಯಾವ ನೀಚತಮ ಉಪಾಯಗಳನ್ನನುಸರಿಸಲೂ ಅವರು ಹೇಸಲಿಲ್ಲ 

41, ಇಲ್ಲಿಂದ ಆರಂಭವಾಗುವ ಘಟನೆಯು ಬನೀ ಇಸ್ರಾಈಲ್‌ ಚರಿತ್ರೆಯ ಅತ್ಯಂತ ಮಹತ್ವದ್ದಾಗಿದೆ. ಇದನ್ನು ಬನೀ ಇಸ್ರಾಈಲರೇ 
ಮರೆತು ಬಿಟ್ಟಿದ್ದಾರೆ. ಬೈಬಲ್‌ ಮತ್ತು ತಲ್ಲೂದ್‌ನಲ್ಲಿ ಇದರ ಪ್ರಸ್ತಾಪವೇ ಇಲ್ಲ ಇತರ ಇಸ್ರಾಈಲೀ ವರದಿಗಳಲ್ಲಿಯೂ ಇಲ್ಲ 'ಫಿರ್‌ಔನ್‌ 
ಮತ್ತು ಮೂಸಾಅ)ರೆ ನಡುವಿನ ಸಂಘರ್ಷದ ಕಾಲದಲ್ಲಿ ಒಮ್ಮೆ ಈ ಘಟನೆ ನಡೆದಿತ್ತೆಂದು ಕುರ್‌ಆನಿನ ಮೂಲಕ ಜಗತ್ತಿಗೆ ತಿಳಿಯಿತು. ಈ 
ಘಟನೆಯನ್ನು ಓದುವ ಯಾರಾದರೂ, ಅವನು ಇಸ್ಲಾಮ್‌ ಮತ್ತು ಕುರ್‌ಆನಿನ ಬಗ್ಗೆ ಕುರುಡು ಪಕ್ಚಪಾತಿಯಲ್ಲದಿದ್ದರೆ, ಸ `ಸರಿದೇಶದ 
ದೃಷ್ಟಿಯಿಂದ ೬ ಘಟನೆಗೆ ಮಹತ್ತರ ಪಾತ್ರವಿದೆಯೆಂದು ಕಂಡುಕೊಳ್ಳದೆ ಇರಲಾರನು. ಮೂಸಾರ ವ್ಯಕ್ತಿತ್ವ ಮತ್ತವರ ule ಹಾಗೂ 
ಅವರ ಪವಾಡಗಳಿಂದ ಪ್ರಭಾವಿತನಾಗಿ ಫಿರ್‌ಔನನ ಆಸ್ಥಾನದಲ್ಲೇ ಇರುವ ಓರ್ವ ವ್ಯಕ್ತಿ ಮನದಲ್ಲೇ ವಿಶ್ವಾಸಯಾಗಿ ಮಾರ್ಪಟ್ಟು ಫಿರ್‌ 
ಔನನು ಅವರನ್ನು ವಧಿಸಲು ಮುಂದಾದಾಗ ಅದನ್ನು ನೋಡಿ ಸಹನೆ ಕಳಕೊಂಡನೆಂಬುದು ಬುದ್ಧಿಗೆ ನಿಲುಕದ ವಿಷಯನೇನಲ್ಪ 
ಆದರೆ ಜ್ಞಾನ ಮತ್ತು ಸಂಶೋಧನೆಗಳಲ್ಲಿ ಪಳಗಿದವರೆಂದು ಸ್ವಯಂ ವಾದಿಸುತ್ತಾ, ಪಾಶ್ಚಾತ್ಯ ವಿಮರ್ಶಕರು ಕುರುಡು ಪಕ್ಷಪಾತದಿಂದ 
ಕುರ್‌ಆನಿನ ಪ್ರತ್ಯಕ್ಷ ಸತ್ಯಗಳ ಮೇಲೆ ಹೇಗೆ ಮಣ್ಣು ಹಾಕಲು ಪ್ರಯತ್ನಿಸುತ್ತಿದ್ದಾರೆಂಬುದನ್ನು "ಎನ್‌ಸೈಕ್ಲೋಪೀಡಿಯಾ ಆಫ್‌ ಇಸ್ಲಾಮ್‌' 
ನಲ್ಲಿ "ಮೂಸಾ' ಎಂಬ ಅಧ್ಯಾಯದ ಕರ್ತೃನ ಮಾತುಗಳನ್ನು ನೋಡಿದರೆ ಅಂದಾಜಿಸಬಹುದು. 

“ಫಿರ್‌ಔನನ ಆಸ್ಥಾನದಲ್ಲಿ ಓರ್ವ ವಶ್ವಾಸಿಯು ಮೂಸಾರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೆಂಬ ಕುರ್‌ಆನಿನ ಪ್ರಸ್ತಾಪವು 
ಸರಿಯಾಗಿ ಅರ್ಥವಾಗುವುದಿಲ್ಲ(ಅಧ್ಯಾಯ 40 ಸೂಕ್ತ 28) ಈ ಕತೆಯನ್ನು ಹಕ್ಕುದಾರರಲ್ಲಿ ವಿವರಿಸಲಾಗಿರುವ, ಅಂದರೆ ಫಿರ್‌ಔನನ 
ಆಸ್ಥಾನದಲ್ಲಿ ಔದಾರ್ಯ ತೋರುವಂತೆ ಯಥ್ರೂ ಸಲಹೆ ನೀಡಿದ್ದನೆಂಬ ಕತೆಯೊಂದಿಗೆ ಹೋಲಿಸಬೇಕೆ?'' 

ತಥಾಕಥಿತ ಸಂಶೋಧಕರು ಕುರ್‌ಆನಿನ ಪ್ರತಿಯೊಂದು ವಿಷಯದಲ್ಲೂಹುಳುಕು ಹುಡುಕುವುದನ್ನು ರೂಢಿಸಿಕೊಂಡಿದ್ದಾರೆಂದು 
ಇದರ ಅರ್ಥ, ಒಂದು ವಿಷಯವನ್ನುವಿಮರ್ಶಿಸಲು ಯಾವುದೇ ಆಧಾರ ಸಿಗದಿದ್ದರೆ, ಅದು ಪೂರ್ಣವಾಗಿ ದರ್ಥವಾಗುವುದಿಲ್ಲವಂದು 
ಹೇಳಿ ಬಿಟ್ಟರೆ ಸಾಕಾಗುತ್ತದೆ. ಹಕ್ಕಾದದಲ್ಲಿ ಮೂಸಾರ ಜನನಕ್ಕಿಂತ ಮುಂಚಿನ ಯಥ್ರೂನ ಕತೆಯನ್ನು ಮುಹಮ್ಮದ್‌(ಸ) ಎಲ್ಲಿಂದಲೋ 
ಕೇಳಿ, ಈ ರೀತಿ ಹೇಳಿರಬಹುದೆಂಬ ಸಂಶಯವನ್ನು ಈ ಮೂಲಕ ಓದುಗರ ಮನದಲ್ಲಿ; ಸೃಷ್ಟಿಸಲಾಯಿತು. ಇಸ್ಲಾಮ್‌, ಕುರ್‌ಆನ್‌ ಮತ್ತು 
ಮುಹಮ್ಸದ್‌(ಸುರ ಕುರಿತು ಅನುಸರಿಸಿರುವ "ವೈಜ್ಞಾನಿಕ ಸ ಸಂಶೋಧನೆ'ಯ ರೀತಿಯಿದು. - 

42. ಈ ವಾಕ್ಯ ದಲ್ಲಿ ಮೂಸಾರನ್ನು ವಧಿಸುವುದನ್ನು ಕೆಲವರು ತನ್ನನ್ನು ತಡೆದ ಕಾರಣ ಅವರನ್ನು ವಧಿಸುವುದಿಲ್ಲ ಅನ್ಯಥಾ 
ಕೊಂದೇ ಬಿಡುತ್ತಿದ್ದೆನೆಂದು ಫಿರ್‌ಔನ್‌ ಹೆಳೆದನೆಂಬ ಭಾವನೆಯನ್ನು ಮೂಡಿಸಲು ಕೆಲವರು ಪ್ರ ಪ್ರಯತ್ನಿಸಿದ್ದಾರೆ. ಅಲ್ಲಿ ಯಾವ ಬಾಹ್ಯ 
ಶಕ್ತಿಯೂ ಅವನನ್ನು ತಡೆಯುವಂತಹದ್ದಿರಲಿಲ್ಲ ಅವನ ಅಂತರಂಗದ ಭೀತಿಯೇ ಅವನನ್ನು ಅಲ್ಲಾಹನ ಪ್ರವಾದಿಯ ಮೇಲೆ ಗೆ 
ಮಾಡುವುದರಿಂದ ತಡೆದಿತ್ತೆಂಬುದೇ ವಾಸ್ತವ. 

43. ಅಂದರೆ ನನಗೆ ಅವನಿಂದ ಕ್ರಾಂತಿಯ ಭಯವಿದೆ. ಒಂದು ವೇಳೆ ಕ್ರಾಂತಿ ತರದಿದ್ದರೂ ಅವನ ಚಟುವಟಿಕೆಗಳಿಂದ ದೇಶದಲ್ಲಿ 
ಕ್ಲೋಭೆಯುಂಟಾಗುವುದಂತೊ ಖಚಿತ. ಮರಣದಂಡನೆಗೆ ಅರ್ಹನಾದ ಯಾವ ಅಪರಾಧವನ್ನೂ ಎಸಗದಿದ್ದರೂ ಕೇವಲ ರಾಷ್ಟ್ರೀಯ 
wದ್ರ4Maintenance of Public Orderyಯನುಸಾರ ಅವನನ್ನು ಕೊಲ್ಲಲೇಬೇಕು. ಆ ವ್ಯಕ್ತಿಯಿಂದ ಸಾರ್ವಜನಿಕ' ಶಾಂತಿಗೆ 
ಭಂಗವುಂಟಾಗುತ್ತದೋ ಇಲ್ಲವೋ ಎಂಬುದನ್ನು ನೋಡಬೇಕಾಗಿಲ್ಲ ಕೇವಲ ಪ್ರಭುತ್ವಕ್ಕೆ (His Majesty) ಸಮಾಧಾನವಾದರೆ ಸಾಕು. 
ಆತ ಅಪಾಯಕಾರಿ ವ್ಯಕ್ತಿಯೆಂದು ಸರಕಾರ ಭಾವಿಸಿದರೆ ಅವನು ನಿಜವಾಗಿಯೂ ಅಪಾಯಕಾರಿಯಾಗಿದ್ದು ರಿವಧಾರ್ಹನಾಗಿದ್ದಾನೆಂದು 
ನಂಬಲೇಬೇಕು. 

ಇಲ್ಲಿ ಫಿರ್‌ಔನನು ಯಾವ ಭೀತಿಯಿಂದ ಮೂಸಾರನ್ನುವಧಿಸಬಯಸಿದ್ದನೋ ಅದು ಧರ್ಮ ಬದಲಾಯಿಸುವುದಾಗಿದೆ. ಅದರ 
ಅರ್ಥವನ್ನು ಚೆನ್ನಾಗಿ ಗ್ರಹಿಸಬೇಕು. ಇಲ್ಲಿ ಧರ್ಮವೆಂಬುದು ಆಡಳಿತ ವ್ಯವಸ್ಥೆಯಾಗಿದೆ. (ರಟ 2% ೦1 ೫1 1 "ಅವನು ನಿಮ್ಮ 
ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಿ ಬಿಡುವನು' ಎಂಬುದು ಫಿರ್‌ಔನನ ಮಾತಿನ ಇಂಗಿತವಾಗಿದೆ (ರೂಹುಲ್‌ ಮಲನಿ) ಇನ್ನೊಂದು 
ರೀತಿಯಲ್ಲಿಹೇಳುವುದಾದರೆ, ಫಿರ್‌ಔನ್‌ ಮತ್ತು ಅವನ ಕುಟುಂಬದ ಸಾರ್ವಭೌಮತ್ನವು ಯಾವ ಧಾರ್ಮಿಕ, ರಾಜಕೀಯ, ನಾಗರಿಕ 
ಮತ್ತು ಆರ್ಥಿಕ ವ್ಯವಸ್ಥೆ ಸ್ಥೆಯನ್ನು ಅವಲಂಬಿಸಿತ್ತೋ ಅದು ಆ ದೇಶದ ಧರ್ಮವಾಗಿತ್ತು. ಮೂಸಾರ ಕರೆಯಿಂದ ಇದೇ ವ್ಯವಸ್ಥೆ 
ಬದಲಾಗುವ ಭೀತಿ ಫಿರ್‌ಔನನಿಗಾಗಿತ್ತು. ಆದರೆ ಎಲ್ಲಕಾಲದ ವಂಚಕರಂತೆ ಅವನು ನನಗೆ ಗದ್ದುಗೆ ಹೋಗುವ ಭೀತಿಯಿದೆಯೆಂದು 


ಕಾಂಡ - 24 


296 - ತಪ್ಪೀಮುಲ್‌ ಕುರ್‌ಆನ್‌ 


೦% bs isd 5; pa ಎ. >» whys 2 ow ep 
ರ ಯ ಗ ಗ ಲ್ಸ EEL EH; 2 


ಗೆ) I ಅ%.ೆೈ,ೇ "ೀ ೀೇಶ್ಮಶೈ್ಠ್ಮ್ಮ,್ಮ,ೇ"ಆಅೇಿ py 

3S bs eg ಸಚಿ ೫೪ ಆ. SMU 4 
11% ಸೂ (ಶಿ 4 2 4 

PKS ME GM Kid ಕೂ Ld Alas (ELK 


(27) ಆಗ ಮೂಸಾ, "ವಿಚಾರಣೆಯ ದಿನದ ಮೇಲೆ ವಿಶ್ವಾಸವಿರಿಸದಿರುವಂತಹ ಪ್ರತಿಯೊಬ್ಬ ದುರಹಂಕಾರಿಯ 
ವಿರುದ್ಧ ನಾನು ನನ್ನಪ್ರಭು ಹಾಗೂ ನಿಮ್ಮ ಪ್ರಭುವಿನ ಅಭಯ 'ಪಡೆದಿರುತ್ತೇನೆ' ಎಂದರು. 

೧8) ಈಸಂದರ್ಭದಲ್ಲಿ; ತನ್ನ: ಸತ್ಯ ವಿಶ್ವಾಸ ಸವನ್ನು ಬಚ್ಚಿಟ್ಟುಕೊಂಡಿದ್ದ. ಫಿರ್‌ಔನನ ವಂಶದ ಓರ್ವ ಸತ್ಯ ವಿಶ್ವಾಸಿಯು 
ಹೀಗೆ ಹೇಳಿದನು, “ನನ್ನ ಪ್ರಭು. ಅಲ್ಲಾಹನಾಗಿರುತ್ತಾನೆಂದು ಹೇಳಿದುದಕ್ಕಾಗಿ ಮಾತ್ರ ನೀವು ಒಬ್ಬನನ್ನು. ವಧಿಸಿ 
ಬಿಡುವಿರಾ? ವಸ್ತುತಃ ಅವರು ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಬಳಿಗೆ ಸುವ್ಯಕ್ತ ಪ್ರ ಪ್ರಮಾಣಗಳನ್ನು ತಂದಿದ್ದಾರೆ. 
ಅವರು. ಸುಳ್ಳುಗಾರರಾಗಿದ್ದರೆ ಅವರ ಸುಳ್ಳು ಸ್ವಯಂ ಅವರ ಮೇಲೆಯೇ "ಡುಗ ಬೀಳುವುದು. 46 ಅವರು 
ಸತ್ತ ವಾದಿಯಾಗಿದ್ದರೆ ಯಾವ ಭಯಾನಕ ದುಷ್ಪರಿಣಾಮಗಳ ಕುರಿತು ಅವರು ನಿಮ್ಮನ್ನು ಎಚ್ಚಧಿಸುತ್ತಿರುವರೋ 


ಹೇಳದೆ ಮೂಸಾರನ್ನು ವಧಿಸುವೆನೆಂದು ಹೇಳಿದನು. ಅವನು, ಜನರೇ! ಅಪಾಯ ನನಗೆ ಬಂದಿಲ್ಲ ನಿಮಗೆ ಅಪಾಯವಿದೆಯೆಂದು 
ಹೇಳಿ ವಿಷಯವನ್ನು "ಅತ ತಿರುಗಿಸಿದನು. ಮೂಸಾ ಜಯಗಳಿಸಿದರೆ ನಿಮ್ಮ ಧರ್ಮ ಬದಲಾಗಿ ಬಿಡುವುದು. ನನಗೆ ನನ್ನ ಬಗ್ಗೆ 
ಚಿಂತೆಯಿಲ್ಲ ನನ್ನ ಆಡಳಿತದ ಆಶ್ರಯ ನಿಮ್ಮಿಂದ ಕಸಿದು ಹೋದರೆ ನಿಮ್ಮ ಗತಿಯೇನಾಗುವುದೆಂಬ ಚಿಂತೆ ನನ್ನನ್ನು' ಕಾಡುತ್ತಿದೆ. ಆದ್ಧರಿಂದ. 
ನಿಮ್ಮ ಆಶ್ರಯದ ನೆರಳನ್ನು ನಿಮ್ಮಿಂದ ಕಸಿಯ ಬಯಸುವ `ಈ ಅಕ್ರಮಿಯನ್ನು ವಧಿಸಲೇ ಬೇಕಾಗಿದೆ. ಏಕೆಂದರೆ ಅವನು “ದೇಶ 
ಮತ್ತು ಜನತೆಯ ವೈರಿಯಾಗಿದ್ದಾನೆ. 

44. ಇಲ್ಲಿ ಸಮಾನವಾದ ಎರಡು ಸಾಧ್ಯತೆಗಳಿವೆ. ಆಪೈಕಿ ಒಂದಕ್ಕೆ ಸ ಇನ್ನೊಂದಕ್ಕಿಂತ ಹೆಚ್ಚಿನ ಪ್ರಾಶಸ್ಯ ನೀಡಲು ಯಾವುದೇ ಕಾರಣವಿಲ್ಲ 
ಒಂದನೆಯದಾಗಿ, ಮೂಸಾ(ಅ) ಆಗ ಫಿರ್‌ಔನನ ಆಸ್ಥಾನದಲ್ಲೇ ಇದ್ದು ಅವನು ಅವರನ್ನು ವಧಿಸುವ ಇಂಗಿತ ವ್ಯಕ್ತಪಡಿಸಿರಬಹುದು. ಆಗ 
ಅವರು ಅವನಿಗೂ ಅವನ ಆಸ್ಥಾನಿಕರಿಗೂ ಮುಖಕ್ಕೆ ಹೊಡೆದಂತೆ ಉತ್ಪರಿಸಿರಬಹುದು. ಎರಡನೆಯದಾಗಿ, ಮೂಸಾರ ಅನುಪಸ್ಥಿತಿಯಲ್ಲಿ 
ತನ್ನ ನ್ನ ಆಸ್ಥಾನದ ಅಧಿಕಾರಿಗಳ ಯಾವುದೋ ಸಭೆಯಲ್ಲಿ ಅವನು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಬಹುದು. ಅದರ ಮಾಹಿತಿಯನ್ನು 
ವಿಶ್ವಾಸಿಗಳ ಪೈಕಿ ಯಾರಾದರೂ ಮೂಸಾರಿಗೆ ನೀಡಿರಬಹುದು. ಅದನ್ನು ಕೇಳಿ ಅವರು ತಮ್ಮ ಅನುಯಾಯಿಗಳ ಕೂಟದಲ್ಲಿ ಈ ಮಾತನ್ನು 
ಹೇಳಿರಬಹುದು. ಏನೇ ಆದರೂ ಫಿರ್‌ಔನನ ಬೆದರಿಕೆಯು ಅವರ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಿಲ್ಲ, ಅಲ್ಲಾಹನ ಮೇಲಿನ 
ಭರವಸೆಯಿಂದ ಅವರು ಅವನ ಬೆದರಿಕೆಯನ್ನು ಅವನ ಮುಖಕ್ಕೆ ಎಸೆದು ಬಿಟ್ಟರೆಂದು ಅವರ ಮಾತುಗಳಿಂದ ವ್ಯಕ್ತವಾಗುತ್ತದೆ. ಈ 
ಘಟನೆಯನ್ನು ಕುರ್‌ಆನ್‌ ಯಾವ ಸಂದರ್ಭದಲ್ಲಿ ಪ್ರಸ್ತಾಪಿಸಿದೆಯೋ ಅದರಿಂದ. ವಿಚಾರಣೆಯ ದಿನದ ಬಗ್ಗೆ ನಶ್ಚಿಂತರಾಗಿ ಪ್ರವಾದಿ 
ಮುಹಮ್ಮದ್‌ಡು ಅವರನ್ನು ಕೊಲ್ಲಲು ಸಂಚು ಹೂಡುತ್ತಿದ್ದ ಎಲ್ಲ ಅಕ್ರಮಿಗಳಿಗೂ ಇದೇ ಉತ್ತರವಿದೆಯೆಂದು ವ್ಯ ಕ್ಷವಾಗುತ್ತದೆ. 

45. ಅಂದರೆ ಅವರು ನಿಮಗೆ ಸ್ಪಷ್ಟ ಸೈ ದೃಷ್ಟಾಂತಗಳನ್ನು, ತೋರಿಸಿದ್ದಾರೆ. ಅದರಿಂದ ಅವರು ನಿಮ್ಮ ಪ್ರಭು ಕಳಿಸಿದ ಪ್ರವಾದಿ 
ಯಾಗಿದ್ದಾರೆಂದು ಸ್ಪಷ್ಟವಾಗಿ ವಕ್ತವಾಗುತ್ತದೆ. ಅ ರ್‌ಔನನ ಜನಾಂಗದ ಸತ್ಯ ವಿಶ್ವಾಸಿಯ ಸೂಚನೆಯು ಈ ಹಿಂದೆ ಪ್ರಸ್ತಾಪಿಸಿದ ಸಂಕೇತಗಳ 
ಕಡೆಗಿದೆ. (ಹೆಚ್ಚಿನ ವಿವರಗಳಿಗೆ ನೀಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, “ಎಲ್‌ಅ್‌ರಾಘ್‌: ಟಿ.87,89-90,91, 94 ರಿಂದ 96. 
ಬನೀ ಇಸ್ರಾಈಲ್‌: ಟಿ.113-116, ಸಂಪುಟ-3 ತಾಹಾ: ಟಿ.29 ರಿಂದ 50, ಅಶ್ಮುಅರಾ: ಟಿ.26 ರಿಂದ 39, ಅನ್ನಮ್ಸ್‌; ಟಿ.16) 

46. ಅಂದರೆ ಇಷ್ಟು ಸ್ಪಷ್ಟ ಸಂಕೇತಗಳನ್ನು ನೋಡಿಯೂ ನೀವು "ಅವರನ್ನು ಸುಕುಗಾರನೆಂದು ಭಾವಿಸುತ್ತೀರಾದರೆ, 
ಆಗಲೂ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡುವುದು ಲೇಸು. ಏಕೆಂದರೆ ಎರಡನೆಯ ಹಾಗೂ ಪ್ರಬಲ ಸಾಧ್ಯತೆಯು, ಅವರು 
ಸತ್ಯವಾದಿಯಾಗಿರುವುದು ಮತ್ತು ಅವರ ಮೇಲೆ ಕೈ ಮಾಡಿ ನೀವು ದೇವನ ಯಾತನೆಯಲ್ಲಿ ಸಿಲುಕುವುದಾಗಿದೆ. ಆದ್ದರಿಂದ ನಿಮ್ಮ 
ಭಾವನೆ ಅವರು ಸುಳ್ಳುಗಾರನೆಂದಾದರೂ ಅವರನ್ನು ಮುಟ್ಟಬೇಡಿ. ಅವರು ಅಲ್ಲಾಹನ ಹೆಸರಲ್ಲಿ ಸ ಸುಳ್ಳು ಹೇಳುತ್ತಾರೆಂದಾದರೆ ಅಲ್ಲಾಹನೇ. 
ಅವರನ್ನು ನೋಡಿಕೊಳ್ಳುವನು. ಸರಿಸುಮಾರು ಇದೇ ಮಾತನ್ನು ್ಲಿಮೂಸಾ(ಅ) ಕೂಡಾ ಫಿರ್‌ಔನನೊಂದಿಗೆ ಇದಕ್ಕಿಂತ ಮುಂಚೆ ಹೇಳಿದ್ದರು. 
A “ನೀವು ನನ್ನ ಮಾತು ಕೇಳದಿದ್ದರೆ ನನ್ನ ಮೇಲೆ ಕೈ ಮಾಡುವುದರಿಂದ ದೂರವಿರಿ. (ಅದ್ಭುಖಾನ್‌: 21) 

ಇಲ್ಲಿ ಒಂದು ವಿಷಯವನ್ನು ಗಮನಿಸ ಬೇಕು. ಫಿರ್‌ಔನನ ಜನಾಂಗದ ಸತ್ಯವಿಶ್ವಾಸಿಯು ತನ್ನ ಮಾತನ್ನಾರಂಭಿಸಿದಾಗ ತಾನು 
ಮೂಸಾರ ಮೇಲೆ ವಶ್ವಾಸವಿರಸಿದ್ದೇನೆಂಬುದನ್ನು ಪ್ರಕಟಪಡಿಸಿರಲಿಲ್ಲ ಅವನು ತಾನೂ “ರ್‌ಔನನ. ”ಜನಾಂಗದವನೇ ಆಗಿದ್ದು ತನ್ನ 
ಜನಾಂಗದವರ ಹಿತಕ್ಕಾಗಿ 'ಮಾತನಾಡುತ್ತಿದ್ದೇನೆಂಬ" ರೀತಿಯಲ್ಲಿಬಿಂಬಿಸುತ್ತಿದ್ದ. ಆದರೆ ಫಿರ್‌ಔನ್‌ ಮತ್ತವನ ಪರಿವಾರ ಸ ಸನ್ಮಾರ್ಗಕ್ಕೆ ಬರುವ. 


ಕಾಂಡ - 24 


40. ಅಲ್‌ ಮೂಮಿನ್‌ 297 


ಗ pe pp «> ಸಚ 2192 4 ೨೧. % ಟಟ? 
Os ಆಯಿ ತ್ರಿ ro SNL GL 
pT 6 ಸಿ ಕೆ ನ AT £34 ML > ಸಿ 
859ರ ನೈ NOTES PSTN AAI 
ls 5553 3 ಸಹಸರ OES IG ಕಿ ಗ್ರಹ 


SISK 5 IY sos CE Ld: ನರಿ 


ಜ್‌ ಗ ಟ್‌ bs GF 1 ಇ hls TRO 


ಅವುಗಳಲ್ಲಿ ಕೆಲವಂತು ನಿಮ್ಮ ಮೇಲೆ ಖಂಡಿತವಾಗಿಯೂ ಬಂದು ಬಿಡುವುವು. ಮಿತಿ ಮೊರುವಾತನಿಗೆ ಮತ್ತು 
ಸುಳ್ಳುಗಾರನಿಗೆ ಅಲ್ಲಾಹನು ಸನ್ಮಾರ್ಗದರ್ಶನ ನೀಡುವುದಿಲ್ಲ" 

(29) ನನ್ನ ಜನಾಂಗ ಬಾಂಧವರೇ, "ಇಂದು ನಿಮಗೆ ಅಧಿಕಾರ ಪ್ರಾಪ್ರವಿದೆ ಮತ್ತು ಭೂಮಿಯಲ್ಲಿ ನೀವು 
ಮೇಲುಗೈಯುಳ್ಳವರಾಗಿದ್ದೀರಿ. ಆದರೆ, ಅಲ್ಲಾಹನ ಯಾತನೆ ನಮ್ಮ ಮೇಲೆ ಬಂದು ಬಿಟ್ಟರೆ ಯಾರು ತಾನೇ ನಮಗೆ 
ನೆರವಾಗಬಲ್ಲರು9'* ಆಗ ಫಿರ್‌ಔನ್‌ನು, "ನಾನು ನನಗೆ ಯುಕ್ತ ಕಂಡ ಸಲಹೆಯನ್ನೇ ನಿಮಗೆ ನೀಡುತ್ತಿದ್ದೇನೆ ಮತ್ತು 
ಸರಿಯಾದ ಮಾರ್ಗದ ಕಡೆಗೆ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ" ಎಂದನು.“ 

(30-35) ಆ ಸತ್ಯವಿಶ್ವಾಹಿ ಹೇಳಿದನು, “ನನ್ನ ಜನಾಂಗದವರೇ, ಈ ಮುಂಚೆ ಅನೇಕ ಸಮೂಹಗಳ ಮೇಲೆ 
ಬಂದೆರಗಿದಂತಹ ದಿನವೇ ನಿಮ್ಮ ಮೇಲೂ ಬಂದು ಬಿಡುವುದೋ ಎಂಬ ಭಯ ನನಗಿದೆ. ಉದಾಹರಣೆಗಾಗಿ 
ನೂಹರ ಜನಾಂಗ, ಆದ್‌, ಸಮೂದ್‌ ಮತ್ತು ಅವರ ನಂತರದ ಜನಾಂಗಗಳ ಮೇಲೆ ಬಂದೆರಗಿದಂತಹ ದಿನ. 
ವಾಸ್ತವದಲ್ಲಿ ಅಲ್ಲಾಹನಿಗೆ ತನ್ನ ದಾಸರ ಮೇಲೆ ಅಕ್ರಮವೆಸಗಬೇಕೆಂಬ ಉದ್ದೇಶವೇನೂ ಇಲ್ಲ* ಜನಾಂಗವೇ, ನಾವು 
ಗೋಳಾಡುವಂತಹ ದಿನವು ನಿಮ್ಮಮೇಲೆ ಬಂದೆರಗಿ ಬಿಡುವುದೋ ಎಂದು ನಾನು ಭಯ ಪಡುತ್ತೇನೆ. ಅಂದು ನೀವು 
ಪರಸ್ಪರರನ್ನು ಕೂಗಿ ಕರೆಯುವಿರಿ; ಬೆನ್ನು ತಿರುಗಿಸಿ ಓಡುವಿರಿ. ಆದರೆ, ಆಗ ನಿಮ್ಮನ್ನು ಅಲ್ಲಾಹನಿಂದ ರಕ್ಷಿಸುವವರು 
ಯಾರೂ ಇರಲಾರರು. ವಾಸ್ತವದಲ್ಲಿ ಯಾರನ್ನು ಅಲ್ಲಾಹ್‌ ದಾರಿಗೆಡಿಸಿಬಿಡುವನೋ ಅವನಿಗೆ ಬೇರಾರೂ ದಾರಿ 
ತೋರಿಸುವವರಿಲ್ಲ ಇದಕ್ಕೆ ಮುಂಚೆ ಯೂಸುಫ ಫರು ನಿಮ್ಮ ಬಳಿಗೆ ಸುವ್ಯಕ್ತ ನಿದರ್ಶನಗಳನ್ನು ತಂದಿದ್ದರು. ಆದರೆ 
ಲಕ್ಷಣಗಳೇ ತೋರದಿದ್ದಾಗ ಕೊನೆಯಲ್ಲಿ. ತನ್ನ ವಿಶ್ವಾಸದ ರಹ: ಹಸ್ಯವನ್ನು ಬಯಲು ಮಾಡಿಬಿಟ್ಟ 5ನೇ ರುಕೂವಿನಲ್ಲಿ ಅವನ ಮಾತಿನಿಂದ 
ಇದು ವ್ಯಕ್ತವಾಗುತ್ತದೆ. 

4. ಈ ವಾಕ್ಯಕ್ಕೆ ಎರಡು ಅರ್ಥಗಳಿರಬಹುದು. ಆ ಸತ್ಯವಿಶ್ವಾಸಿಯು ತನ ನ್ನ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಲಿಚ್ಛಿಸದ 
ಕಾರಣ ದ್ವಂದ್ಯಾರ್ಥದ" ಪದವನ್ನು ಬಳಸಿರಬಹುದು. ಒಬ್ಬ ವ್ಯಕ್ತಿಯಲ್ಲಿ ಸತ್ಯಸ ನಿದಕೆ ಮತ್ತು ಸುಳ್ಳುಗಾರಿಕೆ ಒಟ್ಟು ಸೇರಲಾರವು 
ಎಂಬುದು. ಅದರ ಒಂದರ್ಥ. ಮೂಸಾ( (ಅ) ಓರ್ವ ಶುದ್ಧ 'ಜಾರಿತ್ರ ದ "ಉನ್ನತ ಗುಣಸ್ಥೆಭಾವದ ವ್ಯಕ್ತಿಯಾಗಿದ್ದಾರಂಬುದನ್ನು ನೀವು 
ಪ್ರತ್ಯಕ್ಷವಾಗಿ ನೋಡುತ್ತೀರಿ. ಒಂದೆಡೆ ಅಲ್ಲಾಹನ ಹೆಸರಲ್ಲಿ 3 '್ರವಾದಿತ್ವವನ್ನು ವಾದಿಸುವ ವ್ಯಕ್ತಿ ಇಷ್ಟು ದೊಡ್ಡ ಸುಳ್ಳುಗಾರನಾಗಿರುವಾಗ 
ಇನ್ನೊಂದೆಡೆ ಅಲ್ಲಾಹನು ಅವರಿಗೆ ಉನ್ನತ ಚಾರಿತ್ರ್ಯವನ್ನು ನೀಡಿದ್ದಾನೆಂದು ನಿಮ್ಮ ಬುದ್ಧಿ ಒಪ್ಪತ್ತದೆಯ? ಅದರ ಇನ್ನೊಂದರ್ಥ, ನೀವು 
ಅತಿರೇಕವೆಸಗಿ ಮೂಸಾರ ಪ್ರಾಣಹರಣಕ್ಕಿಳಿದರೆ ಮತ್ತು ಅವರ ಮೇಲೆ ಸುಳ್ಳಾರೋಪ ಹೊರಿಸಿ, ನಿಮ್ಮ ಅಪವಿತ್ರ ಯೋಜನೆಯನ್ನು 
ಕಾರ್ಯಗತಗೊಳಿಸಿದರೆ ಅಲ್ಲಾಹನು ನಿಮಗೆಂದೂ ಯಶಸ್ಸುನೀಡಲಾರನೆಂದು ಖಾತ್ರಿಯಾಗಿ ತಿಳಿದುಕೊಳ್ಳಿ ಎಂದಾಗಿದೆ. 

48. ಅಲ್ಲಾಹನು ನಿಮಗೆ ಪ್ರಾಬಲ್ಯ ಮತ್ತು ಅಧಿಕಾರ ನೀಡಿ ಅನುಗ್ರಹಿಸಿದ್ದಕ್ಕೆ ಕೃತಪ್ಪತೆ ತೋರಿ” ಅವನ ಕೋಪವನ್ನು ನಿಮ್ಮ 
ಮೈಮೇಲೆ ಏಕೆ ಎಳದುಕೊಳ್ಳುವಿರಿ? 

49. ಫಿರ್‌ಔನನಿಗೆ ತನ್ನ ಆಸ್ಥಾನದಲ್ಲಿರುವ ಓರ್ವ ಅಧಿಕಾರಿ ವಿಶ್ವಾಸಿಯಾಗಿದ್ದಾನೆಂಬ ರಹಸ್ಯ ತಿಳಿದಿರಲಿಲ್ಲವೆಂದು ಅವನ 
ಮಾತಿನಿಂದ ವ್ಯಕ್ತವಾಗುತ್ತದೆ. ಆದ್ದರಿಂದಲೇ ಆತನ ಮಾತಿಗೆ ಅವನು ಕೋಪ ವ್ಯಕ್ತಪಡಿಸಲಿಲ್ಲ, ಆದರೆ ಅವನ ಮಾತನ್ನು ಕೇಳಿದ ಬಳಿಕವೂ 
ತನ್ನ ಅಭಿಪ್ರಾ ್ರಾಯವನ್ನು ಬದಲಿಸಲು ಅವನು ಸಿದ್ಧನಿಲ್ಲವೆಂಬುದನ್ನು ವ್ಯಕ್ತಪಡಿಸಿದನು. 

50. 'ಅಲ್ಲಾಹನು ತನ್ನ ದಾಸರನ್ನು ವೃಥಾ ಶಿಕ್ಷಿಸಲು ಅವರ 'ನೇಲೇನೂ ಅವನಿಗೆ ದ್ವೇಷವಿರುವುದಿಲ್ಲ ಅವರ ಮಿತಿಮೀರಿದ 
ವರ್ತನೆಯಿಂದಾಗಿ ಮಾತ್ರ ಅವರ ಮೇಲೆ ಶಿಕ್ಷೆಎರಗಿಸುತ್ತಾನೆ. ಆಗ ಅದು ನ್ಯಾಯಸಮ್ಮತವೂ ಆಗಿರುತ್ತದೆ. 


ಕಾಂಡ -24 


298 ತಪ್ಪೀಮುಲ್‌ ಕುರ್‌ಆನ್‌ 


ಜಲು AN BEN le UE £೨ 
AM Er Us Eb SSL, ಸ ತಡತ್ರಿಸ್ರಟ ಔರ 


ಗ್ಗೆ A NLL ಉೃ 22 3 4 
ENE SE SETTINGS 


ದ 


91, Hr | 110 43 ಬ | | 
PME SMEs 5 MSS ಟಿ ೬5 LUIS abl ef 
೪ ಶ್‌ ಶಿ ರ ಟ್‌ ಟೊ ಈ 
SCN ೪ ಶತ ಐ 0 LOI SUES AS lS 
PPS 32೨೬ ಬಸ್ಗೆ ರ ಚಕ್ಕಿ ಘ್‌ ಸೇ 115 4 
ED SANE iP ANY ಸ es 
ನೀವು ಅವರು ತಂದ ಶಿಕ್ಷಣದ ಬಗ್ಗೆ ಸಂಶಯದಲ್ಲೇ ಬಿದ್ದುಬಿಟ್ಟಿರಿ. ತರುವಾಯ ಅವರು ನಿಧನರಾದಾಗ ನೀವು, ಇನ್ನು 
ಅವರ ಬಳಿಕ ಎಷ್ಟು ಮಾತ್ರಕ್ಕೂ ಅಲ್ಲಾಹನು ಸಂದೇಶವಾಹಕರನ್ನು ಕಳುಹಿಸ! ಸಲಿಕ್ಕಿಲ್ಲ ಎಂದಿರಿ.* ಇದೇ ರೀತಿಯಲ್ಲಿ? 
ಅಲ್ಲಾಹನು, ಮಿತಿವೊರುವವರನ್ನು ಸಂಶಯಗ್ರಸ್ತರನ್ನು ಮತ್ತು ತಮ್ಮ ಬಳಿಗೆ ಯಾವುದೇ ಪ್ರಮಾಣವಾಗಲಿ 
ಪುರಾವೆಯಾಗಲಿ ಬಂದಿರದಿದ್ದರೂ*" ಅಲ್ಲಾಹನ ಸೂಕ್ತಗಳ ಬಗ್ಗೆ ಜಗಳ ಮಾಡುವವರನ್ನು ಷ ಪಥಭ್ರಷ್ಟತೆಯಲ್ಲಿ ಹಾಕಿ 
ಬಿಡುತ್ತಾನೆ. ಈ ಧೋರಣೆಯು ಅಲ್ಲಾಹ್‌ ಮತ್ತು ಸತ್ಯ ವಿಶ್ವಾಸಿಗಳ ಬಳಿ ಅತ್ಯಂತ ತಿರಸ್ಕಾರಾರ್ಹವಾಗಿದೆ. ಇದೇ 
ರೀತಿಯಲ್ಲಿ ಅಲ್ಲಾಹ್‌ ಪ್ರತಿಯೊಬ್ಬ ಅಹಂಕಾರಿ ಹಾಗೂ ಮದಾಂಧನ ಹೃದಯಕ್ಕ ಮುದ್ರೆಯೊತ್ತಿ ಬಿಡುತ್ತಾನೆ. '*" 
(36-37) ಫಿರ್‌ಔನ್‌ ಹೇಳಿದನು: "ಹಾಮಾನ್‌, ನಾನು ಮಾರ್ಗಗಳ ವರೆಗೆ, ಆಕಾಶಗಳ ಮಾರ್ಗಗಳ 


ವರೆಗೆ ತಲುಪುವಂತಾಗಲು ಮತ್ತು ಮೂಸಾನ ದೇವನನ್ನು ಇಣುಕಿ ನೋಡುವಂತಾಗಲು ನನಗಾಗಿ ಒಂದು ಉನ್ನತ 
ಕಟ್ಟಡವನ್ನು ನಿರ್ಮಿಸು. ನನಗಂತು ಈ ಮೂಸಾ ಸುಳ್ಳುಗಾರನೆಂದೇ ತೋರುತ್ತಾನೆ.' ಹೀಗೆ ಫಿರ್‌ಔನ್‌ನಿಗೆ 


51. ಅಂದರೆ ನಿಮ್ಮ ಪಥಭ್ರಷ್ಟತೆ ಮತ್ತು ಅದರಲ್ಲೇ ಹಠದ ಸ್ಥಿತಿ ಹೇಗಿತ್ತು! ಈ ಮುಂಚೆ ಯೂಸುಫ್‌(ಅ) ಬಂದಿದ್ದಾಗ ಅವರನ್ನು 
ಅತ್ಯುನ್ನತ ಗುಣಸ್ವಭಾವದವರೆಂದೂ ಅವರ ಕಾಲದಲ್ಲಿನಿಮಗೆ ಬಂದಿದ್ದ ಬರಗಾಲವನ್ನು ರಾಜನ ಕನಸಿನ ಸರಿಯಾದ ವ್ಯಾಖ್ಯಾನ ನೀಡಿ 
ನೀಗಿಸಿರುವ ವಿಷಯವನ್ನೂ ನೀವು ಒಪ್ಪಿಕೊಳ್ಳುತ್ತೀರಿ. ಆ ಕಾಲಕ್ಕಿಂತ ನ್ಯಾಯಪೂರ್ಣ ಮತ್ತು ಸುಭಿಕ್ಷಕಾಲವನ್ನು ಈಜಿಪ್ಟ್‌ ಎಂದೂ 
ಕಂಡಿಲ್ಲವೆಂದೂ ನೀವು ಹೇಳುತ್ತಿದ್ದೀರಿ. ಆದರೆ ಅವರ ಎಲ್ಲಗುಣ ವಿಶೇಷಗಳನ್ನು ತಿಳಿದಿರುತ್ತಾ, ಅವರು ಜೀವಿಸಿದ್ದಾಗ ನೀವು ಅವರ ಮೇಲೆ 
ವಿಶ್ವಾಪವಿರಿಸಲಿಲ್ಲ, ಅವರು ತೀರಿಕೊಂಡಾಗ, ಇಷ್ಟು ಉತ್ತಮ ವ್ಯಕ್ತಿ ಇನ್ನೆಲ್ಲಿ ಹುಟ್ಟುತ್ತಾರೆಂದು ಹೇಳ ತೊಡಗಿದಿರಿ. ಅವರ ಸದ್ಗುಣಗಳನ್ನು 
ಒಪ್ಪಿಕೊಂಡರೂ ಮುಂದೆ ಬರಲಿರುವ ಪ್ರತಿಯೊಬ್ಬ ಪ್ರವಾದಿಯನ್ನೂ ನಿರಾಕರಿಸಲು ಅದನ್ನೊಂದು ಸ್ಥಿರ ನೆಪವಾಗಿ ಮಾಡಿಕೊಂಡಿರಿ. 
ಇದು ನೀವು ಸನ್ಮಾರ್ಗವನ್ನು ಸ್ಟೀಕರಿಸ ಬಯಸುವುದಿಲ್ಲವೆಂಬುದನ್ನು ವ್ಯಕ್ತಪಡಿಸುತ್ತದೆ. 

52. ಮುಂದಿನ ಕೆಲವು ವಾಕ್ಯಗಳನ್ನು ಅಲ್ಲಾಹನು ಫಿರ್‌ಔನನ ಜನಾಂಗದ ಆ ವಿಶ್ವಾಸಿಯ ಮಾತಿಗೆ ವ್ಯಾಖ್ಯಾನವೆಂಬಂತೆ 
ಹೇಳಿರುತ್ತಾನೆಂದು ಬಾಹ್ಯ ನೋಟಕ್ಕೆ ತಿಳಿದು ಬರುತ್ತದೆ. 

53. ಅಂದರೆ ಈ ಕೆಳಗಿನ ಮೂರು ದುರ್ಗುಣಗಳನ್ನು ಹೊಂದಿದವರನ್ನು ಮಾತ್ರ ಅಲ್ಲಾಹನು ಪಥಭ್ರಷ್ಟತೆಗೆ ತಳ್ಳುತ್ತಾನೆ- (1) 
ದುಷ್ಕರ್ಮಗಳಲ್ಲಿ ಮೇರೆ ಮೀರುವವರು. ಅವರ ಕರ್ಮಭ್ರಷ್ಟತೆಯು ಅವರನ್ನು ನೈತಿಕ ಸುಧಾರಣೆಯ ಯಾವ ಕರೆಯನ್ನೂ ಕೇಳಲು 
ಬಿಡುವುದಿಲ್ಲ (2) ಪ್ರವಾದಿಗಳ ಬಗ್ಗೆ ಅವರ ನೀತಿ ಯಾವಾಗಲೂ ಸಂದೇಹಾಸ್ಟದವಾಗಿರುತ್ತದೆ. ಪ್ರವಾದಿಗಳು ಅವರ ಮುಂದೆ ಎಂತಹ 
ಸ್ಪಷ್ಟ ನಿದರ್ಶನಗಳನ್ನು ತಂದರೂ, ಅವರು ಮುಂದಿಡುವ ಏಕದೇವಶ್ವ ಮತ್ತು ಪರಲೋಕದ ವಾಸ್ತವಿಕತೆಗಳನ್ನು ಸಂದೇಹದಿಂದಲೇ 
ನೋಡುತ್ತಾರೆ. (3) ಅವರು ದೇವಗ್ರಂಥದ ಸೂಕ್ತಗಳಲ್ಲಿ ಚಿಂತನೆ ನಡೆಸುವ ಬದಲು ಕುತರ್ಕಗಳಿಂದ ಅದನ್ನು ಎದುರಿಸಲು 
ಪ್ರಯತ್ನಿಸುತ್ತಾರೆ. ಇದಕ್ಕೆ ಯಾವುದೇ ದೈವಿಕ ಗ್ರಂಥದ ಆಧಾರವಿರುವುದಿಲ್ಲ ಆರಂಭದಿಂದ ಅಂತ್ಯದ ವರೆಗೂ ಅವರಿಗೆ ಹಠಮಾರಿತನವೇ 
ಆಧಾರವಾಗಿರುತ್ತದೆ. ಈ ಮೂರು ದೌರ್ಬಲ್ಯಗಳು ಯಾವುದೇ ಜನವಿಭಾಗದಲ್ಲಿ ಹುಟ್ಟಿಕೊಂಡರೆ, ಅನಂತರ ಅವರನ್ನು ಅಲ್ಲಾಹನು 
ಪಥಭ್ರಷ್ಟತೆಯ ಪಾತಾಕಕ್ಕೆಸೆದು ಬಿಡುತ್ತಾನೆ. ಅಲ್ಲಿಂದ ಅವರನ್ನುಯಾವ ಶಕ್ತಿಯೂ' ಹೊರ. ತರಲಾರದು. 

54. ಅಂದರೆ ವಿನಾಕಾರಣ ಮನಸ್ಸಿಗೆ ಮುದ್ರೆ ಬೀಳುವುದಿಲ್ಲ ಅಹಂಕಾರ ಮತ್ತು ದರ್ಪದ ಮದ ಹತ್ತಿದವರಿಗೆ ಮಾತ್ರ ಅದು 
ಬೀಳುತ್ತದೆ. ಅಹಂಕಾರವೆಂದರೆ ಮನುಷ್ಯ; ನ. ಮಿಥ್ಯ ಭಾವನೆ. ಅದರಿಂದಾಗಿ ಅವನು ಸತ್ಯ ಕ್ಕೆ ಶರಣಾಗುವುದು ತನ್ನ ಸ್ಥಾನಕ್ಕೆ ತಕ್ಕುದಲ್ಲವೆಂದು 
ಭಾವಿಸುತ್ತಾನೆ. ದರ್ಪವೆಂದರೆ ಜನರ: ಮೇಲೆ " ದಬ್ಬಾಂಕೆಯಾಗಿದೆ. ಅದನ್ನು ಸ್ವಚ್ಛಂದವಾಗಿ ನಡೆಸಲಿಕ್ಕಾಗಿ ದೃವಿಕ ಮಾರ್ಗವನ್ನು 
ಅಂಗೀಕರಿಸದೆ ಅದರಿಂದ ದೂರ ಓಡುತ್ತಾನೆ, 

55. ಫಿರ್‌ಔನನ ಜನಾಂಗದ ಆ ವಿಶ್ವಾಸಿಯ ಮಾತುಗಾರಿಕೆಯ ಮಧ್ಯೆ ಫಿರ್‌ಔನನು ತನ್ನ ಸಚಿವ ಹಾಮಾನನ್ನು ನೋಡಿ 


ಕಾಂಡ - 24 


40. ಅಲ್‌ ಮೂಮಿನ್‌ 299 


ಹನಿಯು TN UTES) TSUNA ಹ ! 
pee ಬ ಡಸ ಉ ಯಸ 


BLE 6360S ಗ್‌ಟ ಟ್‌ 1.೬! 
GSO A HH ಆವ HLL AB bs 


> ತಿ 
ಕ್‌ 


ಯ್ಯ ಸಬ ರಜ 26016655 ತ. 
NAN ೪5 LESS RAL (i (ಕಟ್ಟೆ 

ಬ 1 oe ಯ್ಯ  ೃರೃ ಉಊ 61 (ಮೇ & (ಇ?* ಸ 
ಇಸಿ AINSI ad 15546515 ತ್ರಿ 5: BUG 
ಅವನ ದುಷ್ಕರ್ಮವು ಮನೋಹರಗೊಳಿಸಲ್ಪಟ್ಟಿಶು ಮತ್ತು ಅವನು ಸನ್ಮಾರ್ಗದಿಂದ ತಡೆಯಲ್ಪಟ್ಟನು. ಫಿರ್‌ಔನ್‌ನ 
ಕುತಂತ್ರವೆಲ್ಲಾ ್ಲ(ಸ್ನಶಃ ಅವನದೆಲ ವಿನಾಶಕ್ಕಾಗಿ ವ್ಯಯವಾಯಿತು. 

(38-44) ಆ ಸತ್ಯವಿಶ್ವಾಸಿ ಹೇಳಿದನು, "ನನ್ನ ಜನಾಂಗದವರೇ, ನನ್ನ ಮಾತನ್ನು ಸ್ಟೀಕರಿಸಿರಿ. ನಾನು ನಿಮಗೆ 
ಸರಿಯಾದ ಮಾರ್ಗವನ್ನೇ ತೋರಿಸುತ್ತೇನೆ. ಜನಾಂಗವೇ, ಈ ಲೌಕಿಕ ಜೀವನವು ಕೆಲವೇ ದಿನಗಳ ಸಾಧನವಾಗಿದೆ.* 
ಶಾಶ್ಚತ ನಿವಾಸವು ಪರಲೋಕವೇ ಆಗಿದೆ. ದೋಷವೆಸಗಿದವನಿಗೆ ಅವನು ಮಾಡಿದ ದೋಷದಷ್ಟೇ ಪ್ರತಿಫಲ 
ಸಿಗುವುದು. ಸ ಸತ್ಯರ್ಮವೆಸಗಿದವನು ಪುರುಷನಿರಲಿಸ್ಟ್ರೀ ಇರಲಿ, ಸತ್ಯವಿಶ್ವಾಸಿ ಯಾಗಿದ್ದರೆ ಇಂತಹವರೆಲ್ಲರೂಸ್ಪರ್ಗವನ್ನು 
ಪ್ರವೇಶಿಸುವರು, ಅಲ್ಲಿ ಅವರಿಗೆ ಅಪಾರ ಜೀವನಾಧಾರ ನೀಡಲ್ಪಡುವುದು. ಜನಾಂಗವೇ, ಇದೇನು, ನಾನಂತು 
ನಿಮ್ಮನ್ನುವಿಮೋಚನೆಯ ಕಡೆಗೆ ಕರೆಯುತ್ತಿದ್ದೇನೆ ಮತ್ತು ನೀವಾದರೋ ನನ್ನನ್ನುನರಕಾಗ್ನಿಯತ್ತ ಆಹ್ವಾನಿಸುತ್ತಿರುವಿರಿ! 
ನಾನು ಅಲ್ಲಾಹನನ್ನು ನಿರಾಕರಿಸ ಬೇಕೆಂದೂ. ಅವನೊಂದಿಗೆ ನಾನರಿಯದಂತಹ ಅಸ್ತಿತ್ವಗಳನ್ನು ಸಹಭಾಗಿಗಳಾಗಿ 
ಮಾಡಬೇಕೆಂದೂ ನೀವು ನನಗೆ ಕರೆ ಕೊಡುತ್ತಿದ್ದೀರಿ.” ನಾನಾದರೋ ನಿಮ್ಮನ್ನುಪ್ರ ಪ್ರ ಬಲನೂ ೩ ಮಹಾ. ಕ್ಷಮಾದಾನಿಯೂ 
ಆಗಿರುವ ಆ ದೇವನ ಕಡೆಗೆ ಕರೆಯುತ್ತಿದ್ದೇನೆ.. ಅಲ್ಲ ಇದು ಸತ್ಯ. ಇದಕ್ಕೆ ವಿರುದ್ಧ ಸಾಧ್ಯವೇ ಇಲ್ಲ ನೀವು ನನ್ನನ್ನು 
ಯಾರ ಕಡೆಗೆ ಕರೆಯುತ್ತಿರುವಿರೋ ಅವರಿಗೆ ಈ ಲೋಕದಲ್ಲಾಗಿ, ಪರಲೋಕದಲ್ಲಾಗಲ ಯಾವುದೇ ಕರೆ ಇಲ್ಲ ೩8 


ಅವನೊಂದಿಗೆ ಈ ಮಾತನ್ನು ಹೇಳುತ್ತಾನೆ. ವಿಶ್ವಾಸಿಯ ಮಾತಿಗೆ ತಾನು ಬೆಲೆ ಕೊಡುವುದೇ ಇಲ್ಲವೆಂಬ ಭಾವನೆ ಆಗ ಅವನಲ್ಲಿತ್ತು. 
ಆದ್ಧರಿಂದ ನನಗೊಂದು ಗೋಪುರ ಕಟ್ಟಿಸು. ಅದನ್ನು ಹತ್ತಿ ಈ ಮೂಸಾ ಹೇಳುವ ದೇವನು ಎಲ್ಲಿದ್ದಾಸೆಂದು ನೋಡಿ ಬಿಡುತ್ತೇನೆಂದು 
ವ್ಯಂಗ್ಯವಾಗಿ ಹೇಳುತ್ತಾನೆ. (ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ಕಸಸ್‌; ಟಿ.52-54) 

56. ಅಂದರೆ ಈ ಲೋಕದ ತಾತ್ಕಾಲಿಕ ಸಂಪತೌಕರ್ಯಗಳನ್ನು ನೋಡಿ ನೀನು ಅಲ್ಲಾಹನನ್ನು ಮರೆಯುತ್ತಿರುವೆ. ಅದು ನಿನ್ನ 
ಮೂರ್ಯತನವಾಗಿದೆ. 

57. ಅಂದರೆ ಅವರು ದೇವ ಭಾಗೀದಾರರೆಂಬುದಕ್ಕೆ ನನ್ನ ಬಳಿ ಯಾವುದೇ ಜ್ಞಾನವಿಲ್ಲ ಹಾಗಿರುವಾಗ ಅವರಿಗೆ ದೇವತ್ನದಲ್ಲಿ 
ಪಾಲಿದೆಯೆಂದು ಭಾವಿಸಿ, ಅಲ್ಲಾಹನೊಂದಿಗೆ ಅವರನ್ನು ಕಣ್ಣುಚ್ಚ. ಹೇಗೆ ಆಂಗೀಕರಿಸಲಿ, 

58. ಈ ವಾಕ್ಯಕ್ಕೆ ಅನೇಕ ಅರ್ಥಗಳಿವೆ- (1) ಅವರ ದೇವತ್ವವನ್ನು ಅಂಗೀಕರಿಸುವಂತೆ ಜನರಿಗೆ ಕರೆ ನೀಡಲು ಅವರಿಗೆ ಇಲ್ಲೂ 
ಹಕ್ಕಿಲ್ಲ ಪರಲೋಕದಲ್ಲೂ ಇಲ್ಲ (2) ಅವರನ್ನು ಜನರು ಒತ್ತಾಯದಿಂದ ತಮ್ಮ ದೇವರಾಗಿ ಮಾಡಿಕೊಂಡಿದ್ದಾರೆ. ಅನ್ಯಥಾ ನಾವು 
ದೇವರಾಗಿದ್ದೇವೆ, ನಮ್ಮನ್ನೇಕೆ ಅಂಗೀಕರಿಸುವುದಿಲ್ಲವೆಂದು ಅವರು ಈ ಲೋಕದಲ್ಲೂ ವಾದಿಸಿಲ್ಲ ಪರಲೋಕದಲ್ಲೂ ವಾದಿಸಲಾರರು. 
(3) ಅವರನ್ನು ಕರೆದು ಪ್ರಾರ್ಥಿಸುವುದರಿಂದ ಈ ಲೋಕದಲ್ಲೂ ಪ್ರಯೋಜನವಿಲ್ಲ, ಪರಲೋಕದಲ್ಲೂ ಇಲ್ಲ ಏಕೆಂದರೆ ಅವರ ಬಳಿ 
ಯಾವುದೇ ಅಧಿಕಾರವಿಲ್ಲ ಅವರನ್ನು ಕರೆಯುವುದು ವ್ಯರ್ಥ. 


ಕ್ಷ 
BA 
pT 


ಕಾಂಡ-24 


300 ತಪ್ಲೀಮುಲ್‌ ಕುರ್‌ಆನ್‌ 


ಬ ನಿನ್ನಿ ಇಶ್ಟ್‌ ೨೭೨ APPS TN ಹಿ 
Ue SSN ಕೃ 85 65503 SES NSE ಆ dd 


NOPE RS POEMS ೨೨ ರ JES £೨ 
bs © lid OSS ಟೆ! 0 ಸೂಯ ಬೆ 90553 ob 


ನಮಗೆಲ್ಲರಿಗೂ ಅಲ್ಲಾಹನ ಕಡೆಗೇ ಮರಳಿ ಹೋಗಬೇಕಾಗಿದೆ ಮತ್ತು ಮಿತಿಮೊರಿ ನಡೆಯುವವರು? ನರಕಾಗ್ದಿಗೆ 
ಹೋಗಲಿರುವರು. ಇಂದು ನಾನು ಹೇಳುತ್ತಿರುವ ಮಾತನ್ನು ನೀವು ಜ್ಞಾಪಿಸಿಕೊಳ್ಳುವ ಕಾಲ ಸದ್ಯದಲ್ಲೇ ಬರಲಿದೆ. 
ನಾನು ನನ್ನ ವಿಷಯವನ್ನು ಅಲ್ಲಾಹನಿಗೆ ಒಪ್ಪಿಸಿ ಬಿಡುತ್ತೇನೆ. ಅವನು ತನ್ನ ದಾಸರ ಮೇಲ್ವಿಚಾರಕನಾಗಿರುತ್ತಾನೆ.'“ 
45-50) ಕೊನೆಗೆ ಅವರು ಆ ಸತ್ಯವಿಶ್ಚಾಸಿಯ ಏರುದ್ಧ ನಡೆಸಿದ್ದ ಅತ್ಯಂತ ದುಷ್ಟವಾದ ಎಲ್ಲಕುತಂತ್ರಗಳಿಂದ 
ಅಲ್ಲಾಹನು ಅವನನ್ನುಕಾಪಾಡಿದನುಳ ಮತ್ತು ಫಿರ್‌ಔನನ ಜೊತೆಗಾರರು ಸ್ವಯಂ ಅತ್ಯಂತ ಕೆಟ್ಟಯಾತನೆಯ ಸುಳಿಗೆ 
ಸಿಕ್ಕಿ ಬಿಟ್ಟರು." ನರಕಾಗ್ನಿ! ಅದರ ಮುಂದೆ ಅವರು ಬೆಳಗು ಬೈಗುಗಳಲ್ಲಿ ತರಲ್ಪಡುತ್ತಾರೆ. ಪುನರುತ್ಥಾನದ ಫಳಿಗೆ 
ಬಂದಾಗ ಫಿರ್‌ಔನನ ಜನರನ್ನು ಅತ್ಯುಗ್ರ ಯಾತನೆಯಲ್ಲಿ ಪ್ರವೇಶ ಗೊಳಿಸಿರೆಂದು ಅಪ್ಪಣೆಯಾಗುವುದು. ಇವರು 


59. ಮೇರೆ ಮೀರುವುದೆಂದರೆ ಸತ್ಯದಿಂದ ಸರಿಯುವುದಾಗಿದೆ. ಅಲ್ಲಾಹನ ಹೊರತು ಇತರರನ್ನುದೇವರಾಗಿ ಮಾಡಿಕೊಂಡವನು, 
ಸ್ವಯಂ ದೇವರಾಗಿ ಮೆರೆಯುವವನು ಅಥವಾ ದೇವಧಿಕ್ಕಾರಿಯಾಗಿ ಸರ್ವಾಧಿಕಾರಿಯಾಗಿ ಮೆರೆಯುವವನು ಹಾಗೂ ತನ್ನ ಮೇಲೆ, 
ಜನತೆಯ ಮೇಲೆ ಮತ್ತು ತನ್ನೊಂದಿಗೆ ಸಂಬಂಧ ಹೊಂದಿರುವ ಇತರೆಲ್ಲರ ಮೇಲೆ ತರತರದ ಅತಿರೇಕಗಳನ್ನೆಸಗುವವನು ವಾಸ್ತವದಲ್ಲಿ 
ಬುದ್ದಿ ಮತ್ತು ನ್ಯಾಯದ ಎಲ್ಲಮೇರೆಗಳನ್ನೂಮೀರುವವನಾಗಿರುತ್ತಾನೆ. 

-60. ಈ ಸತ್ಯ ನುಡಿದುದಕ್ಕಾಗಿ ಫಿರ್‌ಔನ್‌ ಮತ್ತವನ ಸಂಪೂರ್ಣ ಸಾಮ್ರಾಜ್ಯದ ಕೋಪ ತನ್ನ ಮೇಲೆ ಬೀಳುವುದು, ತನ್ನ 
ಸ್ಥಾನಮಾನ, ಹಿತಾಸಕ್ತಿ ಮಾತ್ರವಲ್ಲ ತನ್ನ ಜೀವವನ್ನೂ ಕಳಕೊಳ್ಳಬೇಕಾದೀತೆಂದು ಈ ಮಾತನ್ನು ಹೇಳುವಾಗ ಆ ಸತ್ಯವಿಶ್ಚಾಸಿಗೆ ಚೆನ್ನಾಗಿ 
ತಿಳಿದಿತ್ತು. ಆದರೆ ಇದೆಲ್ಲವನ್ನೂ ಅರಿತೂ, ಈ ಸಂದಿಗೃಪರಿಸ್ಥಿತಿಯಲ್ಲಿಆತ ತನ್ನ ಆತ್ಮಸಾಕ್ಷಿಯ ಕರೆಗೆ ಓ ಗೊಟ್ಟು ಅಲ್ಲಾಹನ ಭರವಸೆಯಿಂದ 
ತನ್ನಕರ್ತವ್ಯವನ್ನು ಪೂರೈಸಿದನು. 

61. ಆತ ಸಾಮ್ರಾಜ್ಯದ ಅತಿ ಪ್ರಮುಖ ವ್ಯಕ್ತಿಯಾಗಿದ್ದು ಫಿರ್‌ಔನನ ಮುಂದೆ ತುಂಬಿದ ಸಭೆಯು ಸತ್ಯವನ್ನುನೋಡಿದರೂ ಅವನ 
ಮೇಲೆ ಕೈ ಮಾಡುವ ಧೈರ್ಯವನ್ನು ಯಾರೂ ತೋರಲಿಲ್ಲ ಆದ್ದರಿಂದ ಅವನನ್ನು ಕೊಲ್ಲಲು ಫಿರ್‌ಔನ್‌ ಮತ್ತು ಅವನ ಬೆಂಬಲಿಗರಿಗೆ 
ಗುಪ್ತ ಕಾರ್ಯಾಚರಣೆ ನಡೆಸಬೇಕಾಗಿ ಬಂತು. ಆದರೂ ಅಲ್ಲಾಹನು ಅದನ್ನುನಡೆಯಗೊಡಲಿಲ್ಲ 

62. ಆ ಸತ್ಯವಿಶ್ವಾಸಿಯ ನೇರನುಡಿಯ ಈ ಘಟನೆಯು ಮೂಸಾ-ಫಿರ್‌ಔನನ ಸಂಘರ್ಷದ ಅತ್ಯಂತ ಕೊನೆಯ ಕಾಲದಲ್ಲಿ 
ನಡೆದಿತ್ತೆಂದು ಈ ವಾಕ್‌ಶೈಲಿಯಿಂದ ವ್ಯಕ್ತವಾಗುತ್ತದೆ. ಬಹುಶಃ ದೀರ್ಪಕಾಲದ ಸಂಘರ್ಷದ ಬಳಿಕ ಕಟ್ಟಕಡೆಗೆ ಬೇಸತ್ತು ಫಿರ್‌ಔನನು 
ಮೂಸಾರನ್ನುಕೊಲ್ಲುವ ಆಲೋಚನೆ ಮಾಡಿರಬಹುದು. ಆದರೆ ತನ್ನಸಾಮ್ರಾಜ್ಯದ ಈ ಪ್ರಭಾವಿ ವ್ಯಕ್ತಿಯ ನೇರನುಡಿಯಿಂದ, ಮೂಸಾರ 
ಸಂದೇಶದ ಪ್ರಭಾವವು ಸರಕಾರದ ಉನ್ನತ ವಲಯಕ್ಕೂ ತಲುಪಿ ಬಿಟ್ಟಿದೆಯೆಂಬ ಭೀತಿ ಅವನಿಗುಂಟಾಯಿತು. ಆದ್ದರಿಂದ ಅವನು 
ಮೂಸಾರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಚೆ, ಈ ಆಂದೋಲನದಿಂದ ಪ್ರಭಾವಿತಗೊಂಡಿರುವ ತನ್ನ ಸಾಮ್ರಾಜ್ಯದ 
ಉನ್ನತ ಅಧಿಕಾರಿಗಳನ್ನು ಕಂಡು ಹಿಡಿದು ಅವರನ್ನು ಅಣಗಿಸಿದ ಬಳಿಕ ಮೂಸಾರ ಮೇಲೆ ಕೈ ಮಾಡಬಹುದೆಂದು ತೀರ್ಮಾನಿಸಿರಬೇಕು. 
ಆದರೆ ಈ ಕಾರ್ಯಾಚರಣೆಗೆ ಇಳಿಯುತ್ತಿದ್ದಂತೆಯೇ ಅಲ್ಲಾಹನು ಮೂಸಾ(ಅ) ಮತ್ತು ಅನುಯಾಯಿಗಳಿಗೆ ಹಿಜ್ರತ್‌ನ ಆಜ್ಞೆಕೊಟ್ಟನು. 
ಅವರನ್ನು ಬೆನ್ನಟ್ಟಿ ಹೋದ ಫಿರ್‌ಔನ್‌ ತನ್ನ ಸೇನಾಪಡೆ ಸಹಿತ ಸಮುದ್ರದಲ್ಲಿಮುಳುಗಿ ಹೋದನು. 

63. ಇದು ಅನೇಕ ಹದೀಸ್‌ಗಳಲ್ಲಿ “ಗೋರಿ ಶಿಕ್ಷೆ ಎಂಬ ವಿಷಯದಡಿಯಲ್ಲಿ ಬಂದಿರುವ ಬರ್ರ್ಭುಕ್‌ ಶಿಕ್ಷೆಯ ಸ್ಪಷ್ಟ 
ಪುರಾವೆಯಾಗಿದೆ. ಇಲ್ಲಿ ಶಿಕ್ಷೆಯ ಎರಡು ಹಂತಗಳ್ನು ಅಲ್ಲಾಹನು ಪ್ರಸ್ತಾಪಿಸಿದ್ದಾನೆ. ಒಂದನೆಯದಾಗಿ, ಅವರಿಗೆ ಸಂಜೆ-ಮುಂಜಾನೆಗಳಲ್ಲಿ 
ನರಕಾಗ್ನಿಯನ್ನು ತೋರಿಸಲಾಗುವುದು. ಅದು ತಾವು ಕಟ್ಟಕಡೆಗೆ ತಲುಪಲಿರುವ ತಾಣವೆಂದು ಅದನ್ನು ನೋಡಿ ಅವರು 
ತಲ್ಲಣಗೊಳ್ಳುತ್ತಿರಬಹುದು. ಅನಂತರ, ಕಿಯಾಮತ್‌ ಬಂದಾಗ ಅವರಿಗೆ ವಿಧಿಸಲಾಗುವ ದೊಡ್ಡ ಶಿಕ್ಷೆಯನ್ನು ನೀಡಲಾಗುವುದು. 
ಅಂದರೆ ಅವರು ಮುಳುಗಿದ ಕ್ಷಣದಿಂದ ಕಿಯಾಮತ್‌ನವರೆಗೂ ಅವರಿಗೆ ತೋರಿಸಲಾಗುವ ನರಕಾಗ್ಗಿಗೆ ತಳ್ಳಲ್ಪಡುವರು. ಇದು ಫಿರ್‌ 
ಔನ್‌ ಮತ್ತವನ ಪರಿವಾರಕ್ಕೆ ಮಾತ್ರ ಇರುವುದಲ್ಲ ಎಲ್ಲ ಅಪರಾಧಿಗಳೂ ಮರಣದ ಕ್ಷಣದಿಂದ ಕಿಯಾಮತ್‌ನ ವರೆಗೆ ಎದುರಿಸಲಿರುವ 
ಆ ಶಿಕ್ಷೆಯನ್ನು ಕಾಣುವುದು. ಅದೇ ರೀತಿ, ಸಜ್ಜನರಿಗೆ ಅಲ್ಲಾಹನು ನಿಗದಿಪಡಿಸಿರುವ ಅತ್ಯುತ್ತಮ ಪರಿಣಾಮಗಳ ಸುಂದರ ಚಿತ್ರಣವನ್ನು 
ತೋರಿಸಲಾಗುವುದು. ಅಬ್ದುಲ್ಲಾಬಿನ್‌ ಉಮರ್‌ರಿಂದ ಬುಖಾರಿ, ಮುಸ್ಲಿಮ್‌ ಮತ್ತು ಮುಸ್ನದ್‌ ಅಹ್ನದ್‌ನಲ್ಲಿಈ ರೀತಿ ವರದಿಯಾಗಿದೆ. 


ಕಾಂಡ - 24 


40. ಅಲ್‌ ಮೂಮಿನ್‌ 301 


೦೪೫೬೪3 EEG EE MS OSE 


ON ELE MONG EE 6 EA A USS 


Ca a 


65/12 6308 ೨೪6/೬ AES SSIES 


$5) SKIES 45 E36 08- ಗ್‌ pr 


ಸಿ ಬ px pe ಶಿಪ್‌ [ತಿಕ ಸ್ರ | Ay Pp 24% 
SELMA DNS CS LEYS 
ನರಕಾಗ್ನಿಯಲ್ಲಿ ಪರಸ್ಪರ ಜಗಳಾಡುತ್ತಿರುವ ಸನ್ನಿವೇಶವನ್ನು ಊಹಿಸಿರಿ. ಭೂಲೋಕದಲ್ಲಿ edd, 
ದೊಡ್ಡಸ್ತಿಕೆ ತೋರಿಸುತ್ತಿದ್ದವರೊಡನೆ (ಹೀಗೆ ಹೇಳುವರು, ಸು ನಿಮಗೆ ಅಧೀನರಾಗಿದ್ದೆವು. ಈಗ ನೀವು. ಇಲ್ಲಿ 
ನರಕಾಗ್ನಿಯ ಯಾತನೆಯಿಂದ ಒಂದಿಷ್ಟಾದರೂ ನಮ್ಮನ್ನು ರಕ್ಷಿಸುವಿರಾ?'“ ದೊಡ್ಡಸ್ತಿಕೆ ತೋರುತ್ತಿದ್ದವರು (ಹೀಗೆ) 
ಉತ್ತರ ಕೊಡುವರು: "ನಾವೆಲ್ಲರೂ ಇಲ್ಲಿ ಒಂದೇ ಸ್ಥಿತಿಯಲ್ಲಿದ್ದೇವೆ. ಅಲ್ಲಾಹನು ದಾಸರ ನಡುವೆ ತೀರ್ಮಾನ 
ಮಾಡಿ ಬಿಟ್ಟಿರುತ್ತಾನೆ.' ತರುವಾಯ ನರಕದಲ್ಲಿ ಬಿದ್ದಿರುವವರು ನರಕಪಾಲಕರೊಡನೆ, "ನಮ್ಮ ಯಾತನೆಯಲ್ಲಿ 
ಒಂದು ದಿನದ ಕಡಿತ ಮಾಡಲಿಕ್ಕಾಗಿ ನಿಮ್ಮ ಪ್ರಭುವನ್ನು ಪ್ರಾರ್ಥಿಸಿರಿ" ಎನ್ನುವರು. ಆಗ ಅವರು "ನಿಮ್ಮ ಬಳಿಗೆ 
ನಿಮ್ಮ ಸಂದೇಶವಾಹಕರು ಸುವ್ಯಕ್ತ ನಿದರ್ಶನಗಳೊಂದಿಗೆ ೬ ಬರುತ್ತಲಿರಲಿಲ್ಲವೇ?" ಎಂದು ಕೇಳುವರು. ಆಗ ಅವರು 
'ಹೌದು' ಎನ್ನುವರು. ಆಗ ಲು, “ಹಾಗಾದರೆ, ನೀವೇ ಪ್ರಾರ್ಥಿಸಿರಿ. ಸತ್ಯನಿಷೇಧಿಗಳ ಪ್ರಾರ್ಥನೆ 

ವ್ಯರ್ಥವೇ ಆಗಲಿದೆ' ಎನ್ನುವರು." 


ಪ್ರವಾದಿ(ಸು ಹೇಳಿದರು- 
st od Jal ಇರ್‌ 0! , ೬141) 81ಸಿ (ಚೊ ಟೂ ಅಂ ಮಟ 3151! 
drs Sag gr ಲಲ ಟಟ ಯೋ ot Ld! 
[Pei PPR 
ನಿಮ್ಮಲ್ಲಿ ಮರಣ ಹೊಂದಿದ್ದ ಪ್ರತಿಯೊಬ್ಬನಿಗೂ ಸಂಜೆ-ಮುಂಜಾನೆಗಳಲ್ಲಿ ಅವನ ಅಂತಿಮ ತಾಣವನ್ನು ತೋರಿಸಿ, ಇದು 
ಕಿಯಾಮತ್‌ನಂದು ಜೀವಂತವಾಗಿ ದೇವನ ಮುಂದೆ ಹಾಜರಾದಾಗ ನೀನು ಹೋಗಲಿರುವ ಸ್ಥಳವೆಂದು ಅವನೊಡನೆ ಹೇಳಲಾಗುವುದು. 
ಅವನು ಸ್ಪರ್ಗವಾಸಿಯೋ ನರಕವಾಸಿಯೋ ಆಗಿರಬಹುದು. (ಹೆಚ್ಚಿನ ವಿವರಗಳಿಗೆ ನೊಡಿರಿ ತಪ್ಲೀಮುಲ್‌ ಕುರ್‌ಆನ್‌: ಅನ್ನಿಸಾ ಸೂಕ್ತ 
97; ಆಲ್‌ ಅನ್‌ಆಮ್‌ ಸೂಕ್ತ 93-94, ;ಅಲ್‌ಅನ್‌ಫಾಲ್‌ ಸೂಕ್ತ 50; ಅನ್ನಹ್ಹ್‌ ಸೂಕ್ತೆ 28-32; ಅಲ್‌ ಮೂಮಿನೂನ್‌ ಸೂಕ್ತ 
99-100; ಯಾಸೀನ್‌ ಸೂಕ್ತ 26-27 ಟಿ.22-23; ಮುಹಮ್ಮದ್‌ ಸೂಕ್ಷ 27 ಟಿ.37) 
64. ಅವರು, ನಮ್ಮ ಈ ನಾಯಕರು, ಅಧಿಪತಿಗಳು ಅಥವಾ ಮಾರ್ಗದರ್ಶಕರು ನಮ್ಮನ್ನು ಶಿಕ್ಷೆಯಿಂದ ಪಾರುಗೊಳಿಸುವರು 
ಅಥವಾ ಅದರಲ್ಲಿ ಸ್ವಲ್ಪ ಕಡಿತಗೊಳಿಸುವರು ಎಂದು ನಿರೀಕ್ಷಿಸಿ ಈ ಮಾತನ್ನು ಹೇಳುತ್ತಿರಲಿಲ್ಲ, ಆಗ ಅವರಿಗೆ ಈ ಮಂದಿ ನಮ್ಮ ಯಾವ 
ಲಸಕ್ಕೂ ಸಿಗಲಾರರೆಂದು ಖಾತ್ರಿಯಾಗಿರುವುದು. ಆದ್ದರಿಂದ ಅವರನ್ನು ನಿಂದಿಸುತ್ತಾ ಅವರೊಂದಿಗೆ ಹೇಳುವರು- ಭೂಲೋಕದಲ್ಲಿ 
ಬಹಳ ದೊಡ್ಡಸ್ಟಿಕೆಯನ್ನು ಮೆರೆದು ನಮ್ಮ ಮೇಲೆ ಆಧಿಪತ್ಯ ನಡೆಸುತ್ತಿದ್ದಿರಿ. ಇಲ್ಲಿ ನಿಮ್ಮಿಂದಾಗಿಯೇ ಬಂದಿರುವ ಈ ವಿಪತ್ತಿನಿಂದಲೂ 
ನಮ್ಮನ್ನು ರಕ್ಷಿಸಿರಿ. 
65. ಅಂದರೆ ನಾವು ಉಭಯತ್ರರೂ ಶಿಕ್ಷೆಗೊಳಗಾದವರು. ಅಲ್ಲಾಹನ ನ್ಯಾಯಾಲಯದಿಂದ ನಮಗೆ ಸಿಗಬೇಕಾದ ಶಿಕ್ಷೆಲಭಿಸಿತು. 
ಇನ್ನು ಅವನ ತೀರ್ಮಾನವನ್ನು ಬದಲಾಯಿಸಲು ಅಥವಾ ಶಿಕ್ಷೆಯನ್ನು: ಕಡಿತಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ 
66. ಅಂದರೆ ಪ್ರವಾದಿಯವರು ನಿಮ್ಮ ಬಳಿಗೆ ಸ್ಪಷ್ಟ ನಿದರ್ಶನಗಳೊಂದಿಗೆ ಬಂದಿದ್ದರು. ನೀವು ಅವರ ಮಾತಿಗೆ ಕಿವಿಗೊಡದೆ 
ಶಿಕ್ಷೆ ಪಡೆದು ಇಲ್ಲಿಗೆ ಬಂದಿರುವಿರಿ. ಹಾಗಿರುವಾಗ ಇನ್ನು ನಿಮ್ಮ ಪರವಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಲು ಸಾಧ್ಯವೇ ಇಲ್ಲ ಏಕೆಂದರೆ 
ಇಂತಹ ಪ್ರಾರ್ಥನೆಗೆ ಏನಾದರೊಂದು ಕಾರಣ ಬೇಕಲ್ಲವೇ? ನೀವು ನಿಮ್ಮ ವತಿಯಿಂದ ನೆವನಗಳಿಗೆ ಅವಕಾಶವನ್ನೇ ಉಳಿಸಲಿಲ್ಲ ಈ 
ಸನ್ನಿವೇಶದಲ್ಲಿ ನಿಮ್ಮಿಂದ ಸಾಧ್ಯವಾದರೆ ನೀವೇ ಪ್ರಾರ್ಥಿಸಿರಿ. ಆದರೆ ನಿಮ್ಮಂತೆ ನಿರಾಕರಿಸಿ ಇಲ್ಲಿಗೆ ಬಂದವರ ಪ್ರಾರ್ಥನೆಯಿಂದ ಏನೂ 
ಪ್ರಯೋಜನವಿಲ್ಲವೆಂದು ನಾವು ಮೊದಲೇ ತಿಳಿಸಿದ್ದೇವೆ. 


ಛಾ 


ಕಾಂಡ - 24 


302 ತಪ್ಪೀಮುಲ್‌ ಕುರ್‌ಆನ್‌ 


೨4 ಗ್ಗ ಇ ಗಗೆಕ 4. ಬಗೆ Hv» se 2 

ಆ EBS NUTS 5 lds ಬನ ಜ್‌ 

obo LIN YS 2% ಆಕಿ ಖಿ ಯು ಹ 

ಆ ಕದದ ಬ ಜಡ ಹ್‌ ರಿ 2ಬ ಸಿ Jee 3 1 

ಈ RAM (11ಕ್ಕೆ ESS AN EE i 

(51-56) ನಾವು ಖಂಡಿತವಾಗಿಯೂ ನಮ್ಮ ಸಂದೇಶವಾಹಕರಿಗೆ ಹಾಗೂ ಸತ್ಯ ವಿಶ್ವಾಸಿಗಳಿಗೆ ಈ ಲೋಕದ 
ಜೀವನದಲ್ಲಿಯೂ ಸಹಾಯ ಮಾಡುತ್ತೇವೆ.” ಮತ್ತು ಸಾಕ್ಷಿದಾರರು ಎದ್ದು ನಿಲ್ಲುವ ದನದಂದೂ ಮಾಡುವೆವು.* 
ಅಂದು ಅಕ್ರಮಿಗಳಿಗೆ ಅವರ ನೆವನಗಳು ಯಾವುದೇ ಪ್ರಯೋಜನ ಕೊಡಲಾರವು. ಅವರ ಮೇಲೆ ಶಾಪವೆರಗುವುದು 
ಮತ್ತು ಅತ್ಯಂತ ನಿಕೃಷ್ಟ ಸ್ವ ವಾಸಸ್ಥಾನವು ಅವರ ಪಾಲಿಗೆ ಬರುವುದು. ಕೊನೆಗೆ ನಾವು ಮೂಸಾರಿಗೆ ಮಾರ್ಗದರ್ಶನ 
ಮಾಡಿದೆವು. 69 ಬುದ್ಧಿಜೀವಿಗಳಿಗೆ ಸ ಸನ್ಮಾರ್ಗದರ್ಶನ ಹಾಗೂ ಬೋಧನೆಯಾಗಿದ್ದಂತಹ ಗ್ರಂಥದ ವಾರೀಸುದಾರರಾಗಿ 
ಬನೀ ಇಸ್ರಾಈಲರನ್ನು ಮಾಡಿದೆವು. ಆದುದರಿಂದ ಸಂದೇಶವಾಹಕರೇ, ತಳ್ಳಿ ವಹಿಸಿರಿ. ಅಲ್ಲಾಹನ ವಾಗ್ದಾನವು 
ಪರಮ ಸತ್ಯವಾಗಿದೆ.” ನಿಮ್ಮ ತಪ್ಪಿನ ಬಗ್ಗೆ ಕ್ಷಮೆ ಯಾಚಿಸಿರಿ” ಮತ್ತು ಬೆಳಗು ಬೈಗುಗಳಲ್ಲಿ ನಿಮ್ಮ ಪ್ರಭುವಿನ 
ಪ್ರಶಂಸೆಯೊಂದಿಗೆ ಅವನನ್ನುಸ್ತುತಿಸುತ್ತಿರಿ. ಇ ವಾಸ್ತವದಲ್ಲಿಯಾವುದೇ ಪ್ರಮಾಣವಾಗಲಿ, ಆಧಾರವಾಗಲಿ ತಮ್ಮ ಬಳಿ 


67. ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌- ಅಸ್ಸಾಫ್ಟಾಶ್‌: ಟಿ.93. 

68. ಅಂದರೆ ಅಲ್ಲಾಹನ ನ್ಯಾಯಾಲಯ ಸ್ಥಾಪಿತವಾಗಿ, ಅವನ ಮುಂದೆ ಸಾಕ್ಷಿಗಳನ್ನು ಹಾಜರು ಪಡಿಸಲಾದಾಗ. 

69. ಅಂದರೆ ನಾವು ಮೂಸಾರನ್ನು ಫಿರ್‌ಔನನ ಕಡೆಗೆ ಕಳುಹಿಸಿ ಅವರಷ್ಟಕ್ಕೆ ಬಿಟ್ಟು ಬಿಡಲಿಲ್ಲ ಅವರ ಅಂತಿಮ ವಿಜಯದ 
ವರೆಗೆ ಹೆಜ್ಜೆ ಹೆಜ್ಜೆಗೂ ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದೆವು. ಈ ಮಾತಿನಲ್ಲಿ ಪ್ರವಾದಿಯವರಿಗೂ ನಾವು ನಿಮ್ಮೊಂದಿಗೂ ಹೀಗೆಯೇ 
ಮಾಡಲಿದ್ದೇವೆ. ನಿಮ್ಮನ್ನು ಮಕ್ಕಾ ಮತ್ತು ಕು್ಬೆಶ್‌ ಗೋತ್ರಕ್ಕೆ ಪ್ರ ವಾದಿಯಾಗಿ ಮಾಡಿ ಕಳಿಸಿದ ಬಳಿಕ, ಅಕ್ರಮಿಗಳು ನಿಮ್ಬೊಂದಿಗೆ ಹೇಗೆ 
ಬೇಕಾದರೂ ವರ್ತಿಸಲಿ ಎಂದು ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಡಲಿಲ್ಲ ನಿಮ್ಮ ಬೆಂಬಲಕ್ಕೆ ನಾವಿದ್ವು ನಿಮಗೆ ಮಾರ್ಗದರ್ಶನ ನೀಡುವೆವು 
ಎಂಬ ಒಂದು ಲಘುವಾದ ಸೂಚನೆಯಿದೆ. 

70. ಮೂಸಾರನ್ನು ನಿರಾಕರಿಸಿದವರು ಯಾವ ರೀತಿ ಈ ಅನುಗ್ರಹದಿಂದ ವಂಚಿತರಾದರೋ ಮತ್ತು ಅವರ ಮೇಲೆ ವಿಶ್ವಾಸವಿರಿಸಿ 
ದವರು ಗ್ರಂಥದ ವಾರಿಸುದಾರರಾದರೋ ಅದೇ ರೀತಿ ಈಗ ನಿಮ್ಮನ್ನು ನಿರಾಕರಿಸುವವರೂ ವಂಚಿತರಾಗುವರು. ಕುರ್‌ ಆನಿನ 
ವಾರೀಸುದಾರರಾಗಿ ಲೋಕಕ್ಕೆ ಮಾರ್ಗದರ್ಶಕರಾಗುವ ಸೆ ಸೌಭಾಗ್ಯ ಇನ್ನು ನಿಮ್ಮ ಮೇಲೆ ವಿಶ್ವಾಸವಿರಿಸುವವರಿಗೆ ಮಾತ್ರ ಸಿಗುವುದು. 

71. ಅಂದರೆ ನಿಮಗೆದುರಾಗುವ ಪ ಪರಿಸ್ಥಿತಿಗಳನ್ನು ಶಾಂತಚಿತ್ತದಿಂದ ಸಹಿಸುತ್ತಲಿರಿ. 

72. "ನಾವು ನಮ್ಮ ಪ್ರವಾದಿಗಳು ಮತ್ತು ವಿಶ್ವಾಹಿಗಳಿಗೆ ಖಂಡಿತವಾಗಿಯೂ ಈ ಲೋಕದಲ್ಲಿ ಸಹಾಯ ಮಾಡುವೆವು' ಎಂದು 
ಮೇಲಿನ ವಾಕ್ಯದಲ್ಲಿನೀಡಲಾಗಿರುವ ವಾಗ್ದಾನದ ಕಡೆಗೆ ಸೂಚನೆಯಿದು. 

73. ಈ ಮಾತಿನ ಹಿನ್ನೆಲೆಯನ್ನು ಗಮನಿಸಿದಾಗ, ಇಲ್ಲಿ "ತಪ್ಪು: ಎಂದರೆ ತೀವ್ರ ವಿರೋಧದ ವಾತಾವರಣದಲ್ಲಿ ಬ್ಲಿತಮ್ಮ ಸಂಗಾತಿಗಳ 
ಮರ್ದಿತಾವಸ್ಥೆಯನ್ನು ಕಂಡು ಪ್ರ ಪ್ರವಾದಿಯವರ ಮನದಲ್ಲಿಮೂಡುವ ಅಸಹನೆಯಾಗಿದೆಯೆಂದು ತಿಳಿದು ಬರುತ್ತದೆ. ಏನಾದರೊಂದು 
ಪವಾಡ ಪ್ರಕಟವಾಗಿ ಅಥವಾ ಅಲ್ಲಾಹನ ವತಿಯಿಂದ ಯಾವುದಾದರೂ ಅದ್ಭುತಸ ಸಂಭವಿಸಿ, ವಿರೋಧದ ಅಲೆ ತಣ್ಣಗಾಗಲಿ, ನಿಷೇಧಿಗಳು 
ಸತ್ಯವನ್ನು ಸ್ಟೀಕರಿಸಿಕೊಳ್ಳಲಿ ಎಂದು ಪ್ರವಾದಿಸು ಬಯಸುತ್ತಿದ್ದರು. ಈ ಆಗ್ರಹ! ಹವು ಪಶ್ಥಾಶ್ಞಾಪ ಮತ್ತು ಕ್ಷಮೆ ಯಾಚಿಸುವಷ್ಟು ದೊಡ್ಡ 
ಪಾಪವೇನೂ ಆಗಿರಲಿಲ್ಲ ಪ್ರವಾದಿಯವರನ್ನು ಯಾವ ಉನ್ನತ ಸ ಸ್ಥಾನದಲ್ಲಿ ನೇಮಿಸಲಾಗಿತ್ತೂ ಅದಕ್ಕೆ ಬಹಳ ಸ್ಥಿರತೆ ಅಗತ್ಯ ವಾಗಿತ್ತು. ಈ 
ನಿಟ್ಟಿನಲ್ಲಿಪ್ರ ಪ್ರವಾದಿಯವರ ಈ ಕಿಂಚಿತ್‌ ಅಸಹನೆಯು ಅವರ ಉನ್ನತ ಸ್ಥಾನಕ್ಕೆ ಭೂಷ ಣವಲ್ಲವಂದು ಅಲ್ಲಾಹನಿಗೆ ಕಂಡಿತು, ಆದ್ಧರಿಂದ 
ಈ ದೌರ್ಬಲ್ಯ ಪ್ರದರ್ಶನಕ್ಕಾಗಿ ಅಲ್ಲಾಹನಲ್ಲಿಕ್ಟಮೆ ಯಾಚಿಸಿರಿ ನಿಮ್ಮ ಉನ್ನತ ಸ್ಥಾನಕ್ಕೆ ತಕ್ಕಂತೆ ನಿಮ್ಮ ನಿಲುವಿಗೆ ಬಲವಾಗಿ ಅಂಟಿಕೊಂಡಿರಿ 
ಎಂದು ಹೇಳಲಾಯಿತು. 

74. ಅಂದರೆ ಅಲ್ಲಾಹನಿಗಾಗಿ ಕೆಲಸ ಮಾಡುವವರಿಗೆ ಈ ಹಮ್ಮ್‌ ಮತ್ತು ಶಸ್ಟೀಹ್‌ (ಸ್ತುತಿ ಮತ್ತು ಜಪು ಅವನ ಮಾರ್ಗದಲ್ಲಿ 
ಬರುವ ಸಂಕಷ್ಟಗಳನ್ನೆದುರಿಸುವ ಶಕ್ತಿಯಾಗಿರುತ್ತದೆ. ಸಂಜೆ-ಮುಂಜಾನೆಗಳಲ್ಲಿ ಹಮ್ಮ್‌-ತಸ್ಟೀಹ್‌ ಮಾಡುವುದಕ್ಕೆ ಎರಡರ್ಥಗಳಿವೆ 
(1) ಅಲ್ಲಾಹನನ್ನು ಸದಾ ಸ್ಮರಿಸುವುದು (2)ಈ ನಿಗದಿತ ಸಮಯಗಳಲ್ಲಿ ನಮಾರು್‌ನಿರ್ವಹಿಸುವುದು. ಈ ಎರಡನೆಯ ಅರ್ಥದಲ್ಲಿ 
ತೆಗೆದುಕೊಂಡರೆ, ಅದು ಈ ಅಧ್ಯಾಯ ಅವಶತೀರ್ಣಗೊಂಡ ಸ್ವಲ್ಪ ಸಮಯದ ಬಳಿಕ ಮುಸ್ಲಿಮರಿಗೆ ಕಡ್ಡಾಯಗೊಳಿಸಲಾದ ಐದು 
ಹೊತ್ತಿನ ನಮಾರು್‌ಗಳಾಗಿವೆ. ಏಕೆಂದರೆ ಸೂರ್ಯ ಇಳಿಮುಖವಾದಲ್ಲಿಂದ ರಾತ್ರೆಯ ಆದ್ಯದ ಭಾಗದ ವರೆಗಿನ ಸಮಯವನ್ನು ಇಶಾ 


ಕಾಂಡ - 24 


40. ಅಲ್‌ ಮೂಮಿನ್‌ 303 


ಕಿ 5k 


be SSS) pL 3 Ov gh ತು ಪ! olf 
OSES NGS SESS 

ದದ 2ಎ. GNSS 5 ೬... ೬೪೬. 
ಸ್‌ Gs STN AEN OSHS MEH 
EE HE Sl Ci EI SIGS O ಅಟಟ 
12. FEIN ASEM CNRS GG 


ಬಾರದಿದ್ದರೂ ಅಲ್ಲಾಹನ ಸೂಕ್ತಗಳ ವಿಷಯದಲ್ಲಿಜಗಳವಾಡುವವರ ಹೃದಯಗಳಲ್ಲಿಅಹಂಕಾರ ತಗ 
ಆದರೆ ಅವರು ತಾವು ಅಹಂಕಾರಪಡುವಂತಹ ಔನ್ನತ್ಯವನ್ನು ತಲಪುವವರಲ್ಲ' ಅಲ್ಲಾಹನ ಅಭಯವನ್ನು 
ಯಾಚಿಸಿರಿ.” ಅವನು ಸರ್ವವನ್ನೂ ಕೇಳುವವನೂ ಸರ್ವವನ್ನೂ ನೋಡುವವನೂ ಆಗಿರುತ್ತಾನೆ. 

(57-59) ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು” ಸೃಷ್ಟಿಸುವುದು ಮಾನವನನ್ನು 
ಸೃಷ್ಟಿಸುವುದಕ್ಕಿಂತ ದೊಡ್ಡದಾದ ಕಾರ್ಯವಾಗಿದೆ. ಆದರೆ ಹೆಚ್ಚಿನವರು ಅರಿಯುವುದಿಲ್ಲ?* ಕುರುಡನೂ ಕಣ್ಣಿದ್ದವನೂ 
ಸಮಾನರಾಗಲಾರರು. ಸಶ್ಯವಿಶ್ವಾಸಿಗಳಾದ ಸದಾಚಾರಿಗಳು ಹಾಗೂ ದುಷ್ಕರ್ಮಿಗಳು ಸಮಾನರಾಗಲಾರರು. 
ಆದರೆ ನೀವು ಸ್ವಲ್ಪವೇ ಅರ್ಥ ಮಾಡಿಕೊಳ್ಳುತ್ತೀರಿ. ೫ ಖಂಡಿತವಾಗಿಯೂ ಪುನರುತ್ಥಾನದ ಘಳಿಗೆ ಬರಲಿದೆ. ಅದು 
ಬರುವುದರಲ್ಲಿಏನೂ ಸಂದೇಹವಿಲ್ಲ ಆದರೆ ಹೆಚ್ಚಿನವರು ನಂಬುವುದಿಲ್ಲ. 

(60) ನಿಮ್ಮ ಪ್ರಭು ಹೀಗೆ ಹೇಳುತ್ತಾನೆ- ನನ್ನನ್ನು ಪ್ರಾರ್ಥಿಸಿರಿ. ನಾನು ನಿಮ್ಮ ST ಉತ್ತರ 
ನೀಡುವೆನು.” ಅಹಂಕಾರ ಪಟ್ಟುನನ್ನ ದಾಸ್ಯ ಮತ್ತು ಆರಾಧನೆಯಿಂದ ವಿಮುಖರಾಗುವವರು ಖಂಡಿತವಾಗಿಯೂ 
ಅಪಮಾನಿತರಾಗಿ ನರಕದಲ್ಲಿ ಪ್ರವೇಶಿಸುವರು.* 


ಎಂದು ಹೇಳಲಾಗುತ್ತದೆ. ಇದರಲ್ಲಿರುಹ್ರ್‌ನಿಂದ ಇಶಾದವರೆಗಿನ ನಾಲ್ಕು ಹೊತ್ತಿನ ನಮಾರುಸ್‌ ಬರುತ್ತದೆ. ಅಬ್‌ಕಾರ್‌ ಪ್ರಭಾತದಿಂದ 
ಸೂರ್ಯೋದಯದವರೆಗಿನ ಸಮಯವಾಗಿದೆ.ಅದುವೇ ಫಜ್ರ್‌ ನಮಾರಭ್‌ನ ಸಮಯ. (ಹೆಚ್ಚಿನ ವಿವರಣೆಗೆ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಟಿ.5, 59, 60, 263. ಸಂಪುಟ-2 ಹೂದ್‌: ಟಿ.113. ಅಲ್‌ಹಿಜ್ರ್‌: ಟಿ.53. ಬನೀ ಇಸ್ರಾಈಲ್‌: 
ಮುನ್ನುಡಿ ಟಿ.1, 91-98. ಸಂಪುಟ-3 ತಾಹಾ: ಟಿ.111. ಅನ್ನೂರ್‌; ಟಿ.84-89. ಅಂಕೆಬೂಕ್‌: ಟಿ.16-79. ಅರ್ರೂಮ್‌: ಟಿ.24, 50) 

75. ಅಂದರೆ ಈ ಜನರ ನಿರಾಧಾರ ವಿರೋಧ ಮತ್ತು ಬುದ್ಧಿಹೀನ ತರ್ಕಗಳಿಗೆ, ಅವರಿಗೆ ಅಲ್ಲಾಹನ ಸೂಕ್ತಗಳಲ್ಲಿರುವ ಸತ್ಯ ಮತ್ತು 
ಒಳಿತು ಅರ್ಥವಾಗುವುದಿಲ್ಲ ಆದ್ದರಿಂದ ಅವರು ತೆರೆದ ಮನಸ್ಸಿನಿಂದ ಅದನ್ನು ಅರಿಯಲಿಕ್ಕಾಗಿ ತರ್ಕಿಸುತ್ತಾರೆ. ಎಂಬುದು ಕಾರಣವಲ್ಲ 
ನಿಜವಾಗಿ ಅವರಿಗೆ, ಅರೇಬಿಯಾದಲ್ಲಿ. ತಮ್ಮ ಉಪಸ್ಥಿತಿಯಲ್ಲಿ ಜನರು ಮುಹಮ್ಮದ್‌(ಸುರ ನಾಯಕತ್ವವನ್ನು ಒಪ್ಪಿಕೊಳ್ಳುವುದು, ಕೊನೆಗೆ 
ತಾವೂ ಅವರ ನಾಯಕತ್ವಕ್ಕೆ ಶರಣಾಗಬೇಕಾಗುವುದು ಸಹ್ಯವಲ್ಪ ಅವರ ಅಹಂಕಾರವೇ ಇದಕ್ಕೆ ಪ್ರೇರಕವಾಗಿದೆ. ನಾಯಕತ್ವಕ್ಕೆ ತಾವೇ 
ಹಕ್ಕುದಾರರೆಂದು ಭಾವಿಸುತ್ತಿದ್ದರು. ಆದ್ದರಿಂದಲೇ ಯಾವ ಬೆಲೆ ತೆತ್ತಾದರೂ ಪ್ರವಾದಿಯವರ "ಮಾತನ್ನು ನಡೆಯಗೊಡಬಾರದೆಂದು 
ಎಂತಹ ನೀಚತಮ ಅಸ ಸ್ವವನ್ನು ಬಳಸಲೂ € ಅವರು ಹೇಸಲಿಲ್ಲ 

76. ಇನ್ನೊಂದು ! ರೀತಿಯಲ್ಲಿ ದ್ಲಿಹೇಳುವುದಾದರೆ, ಅಲ್ಲಾಹನು ಯಾರನ್ನು! ದೊಡ್ಡವನಾಗಿ ಮಾಡ ಬಯಸುತ್ತಾನೋ ಅವನು ಮಾತ್ರ 
ದೊಡ್ಡವನಾಗುವನು. ಈ ನೀಚರು ತಮ್ಮ ಹಿರಿತನವನ್ನು ಸ್ಥಾಪಿಸ ಬಯಸುವ ಪ್ರಯತ್ನಗಳೆಲ್ಲಕೊನೆಗೆ ವಿಫಲವಾಗುವುದು. 

77. ಅಂದರೆ ಫಿರ್‌ಔನನ ಬೆದರಿಕೆಗೆ ಹೆದರದೆ. ಮೂಸಾ(ಅ) ಯಾವ ರೀತಿ ಪ್ರತಾಪವಂತನಾದ ಅಲ್ಲಾಹನ ಅಭಯ ಯಾಚಿಸಿ 
ನಿಶ್ಚಿಂತರಾದರೋ ಅದೇ ರೀತಿ ಕುರೈಶ್‌ ಸರದಾರರ ಜೆದರಿಕೆ ಮತ್ತು ಕುತಂತ್ರದಿಂದ ನೀವೂ ಅಭಯ ಯಾಚಿಸಿರಿ. ಅನಂತರ ನಿಶ್ಚಿಂತರಾಗಿ 
ಅಲ್ಲಾಹನ ವಚನದ ಉತ್ಸಾನಕ್ಕಾಗಿ ಕೆಲಸ ಮಾಡಿರಿ. 

78. ಮೇಲಿನ ಮೂರೂವರೆ ರುಕೂಆ್‌ಗಳಲ್ಲಿಕುರೈಶ್‌ ಸರದಾರರ ಷಡ್ಯಂತ್ರಗಳ ಬಗ್ಗೆ ವಿಮರ್ಶೆ ಮಾಡಿದ ಬಳಿಕ ಇದೀಗ ಮಾತಿನ 
ದಿಕ್ಕು ಜನಸಾಮಾನ್ಯರ ಕಡೆಗೆ ತಿರುಗುತ್ತದೆ. ಯಾವ ಸತ್ಯಃ ದ ಕಡೆಗೆಪ್ರ ಪ್ರವಾದಿಯವರು ಜನರನ್ನು  ಆಹ್ವಾನಿಸುತ್ತಿದ್ದಾರೋ ಅದು ಸಂಪೂರ್ಣ 


ಕಾಂಡ - 24 


304 ತಪ್ಪೀಮುಲ್‌ ಕುರ್‌ಆನ್‌ 


ವಾಗಿ ಬುದ್ಧಿಗೆ ಅನುಗುಣವಾಗಿದ್ದು ಅದನ್ನು ಒಪ್ಪುವುದರಲ್ಲಿ ನಿಮಗೆ ಒಳಿತಿದೆ; ನಿರಾಕರಿಸುವುದರಲ್ಲಿ ನಿಮಗೇ ಹಾನಿಯಿದೆಯೆಂದು 
ಮನವರಿಕೆ ಮಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಮೊತ್ತ ಮೊದಲು ಪರಲೋಕ ವಿಶ್ಥಾಸವನ್ನು ಪ್ರಸ್ತಾಪಿಸಿ ಅದಕ್ಕೆ ಆಧಾರಗಳನ್ನು ನೀಡಲಾಗಿದೆ. _ 
ಏಕೆಂದರೆ ಸತ್ಯನಿಷೇಧಿಗಳಿಗೆ ಅದೇ ವಿಷಯದಲ್ಲಿ ಸಂಶಯವಿತ್ತು. ಅವರು ಅದನ್ನು ಬುದ್ಧಿಗೆಟಕದ ವಿಷಯವೆಂದು ಬಗೆದಿದ್ದರು. 

79. ಇಡು ಪರಲೋಕ ಸಾಧ್ಯವೆಂಬುದಕ್ಕೆ ಆಧಾರವಾಗಿದೆ. ಸತ್ಯ ನಿಷೇಧಿಗಳ ಪ್ರ ಕಾರ, ಸತ್ತ ನಂತರ ಮನುಷ್ಯ ಪುನಃ 
ಜೀವಂತವಾಗುವುದು ಅಸಂಭವ. ಅದಕ್ಕೆ ಉತ್ತರವಾಗಿ, ಇಂತಹ ಮಾತುಗಳನ್ನಾಡುವವರು ವಾಸ್ತವದಲ್ಲಿ ಅಣ್ಣನದು 
ಹೇಳಲಾಗುತ್ತಿದೆ. ಸ್ವಲ್ಪ ಬುದ್ಧಿ ಉಪ ಪಯೋಗಿಸಿದರೆ ಈ ಅಗಾಧ ವಿಶ್ವವನ್ನು ಉಂಟು ಮಾಡಿದವನಿಗೆ ಮಾನವರನ್ನು ಇನ್ನೊಮ್ಮೆ ಸೃಷ್ಟಿಸಲು 
ಕಷ್ಟವೇನಿಲ್ಲವೆಂದು 'ಮನವರಿಕೆಯಾಗದಿರದು. 

80. ಇದು ಪರಲೋಕ ಇರಲೇ ಬೇಕೆಂಬುದಕ್ಕೆ ಆಧಾರವಾಗಿದೆ. ಮೇಲಿನ ವಾಕ್ಯದಲ್ಲಿ ಪರಲೋಕವು ಸಂಭವನೀಯವೆಂದು 

ದುಸಂಭವಿಸದಿರಲು ಸ ಸಾಧ್ಯವಿಲ್ಲವೆಂದೂ ಹೇಳಲಾಗಿತ್ತು. ಈ ವಾಕ್ಯದಲ್ಲಿಪರಲೋಕವು ಇರಬೇಕು ಅದು ಸಂಭವಿಸುವುದು ಬುದ್ಧಿ 
at ನ್ಯಾಯದ ಬೇಡಿಕೆಯಾಗಿದೆ. ಅದು ಸಂಭವಿಸಿರುವುದು ಬುದ್ಧಿ ಮತ್ತು ನ್ಯಾಯಕ್ಕೆ ವಿರುದ್ಧವಾಗಿದೆಯೆಂದು ಹೇಳಲಾಗಿದೆ. 
ಈ ಲೊಕದಲ್ಲಿಕುರುಡರಂತೆ ಬದುಕಿ, ತಮ್ಮ ದುಷ್ಕೃತ್ಯ ಮತ್ತು ದುರ್ನೀತಿಗಳಿಂದ ಭೂಮಿಯಲ್ಲಿ ಕ್ಲೋಭೆ ಹರಡುವವರು ಯಾವುದೇ 
ಪರಿಣಾಮವನ್ನು ಕಾಣಲಾರರೆಂದೂ ಇಲ್ಲಿ ಕಣ್ತೆರೆದು ನಡೆಯುತ್ತಾ ವಿಶ್ವಾಸಿಗಳಾಗಿ ಸತ್ಯರ್ಮಗಳನ್ನೆಸಗಿದವರು ಯಾವುದೇ ಉತ್ತಮ 
ಫಲಿತಾಂಶವನ್ನು. ಪಡೆಯಲಾರರೆಂದೂ ಬುದ್ಧಿಯುಳ್ಳವನಿಗೆ ಒಪ್ಪಲು ಸ: ಸಾಧ್ಯವ? ಇದು ಬುದ್ಧಿ ಮತ್ತು ನ್ಯಾಯದ ವಿರುದ್ಧವೆಂದಾದರೆ 
ಪರಲೋಕ ನಿರಾಕರಣೆಯೂ ಅದೇ ರೀತಿ ವಿರುದ್ಧವಾಗಿದೆ. ಏಕೆಂದರೆ ಪರಲೋಕವಿಲ್ಲನೆಂದಾದರೆ ಸ ಸಜ್ಜನರು ಮತ್ತು ದುರ್ಜನರು 
ಕೊನೆಗೆ ಸತ್ತು ಮಣ್ಣಾಗಿ ಒಂದೇ ಪರಿಣಾಮವನ್ನು ಕಾಣುವರೆಂದಾಯಿತು. ಇದರಿಂದ ಬುದ್ಧಿ ಮತ್ತು ನ್ಯಾಯದ ಹರಣವಾಗುವುದು 
ಮಾತ್ರವಲ್ಲ ಸದಾಚಾರದ ಬುಡವೂ ಕಿತ್ತು ಹೋಗುವುದು. ಒಳಿತು-ಕೆಡುಕುಗಳ ಪರಿಣಾಮ 'ಇಮಾನವಾದರೆ, ಮರಣಕ್ಕಿಂತ ಮುಂಚೆ 
ತನ್ನ ನ್ನ್ನ ಮನದಿಚ್ಛೆಯನ್ನೆಲ್ಲ ಪೂರೈಸಿದ ಕೆಟ್ಟ ತಿ ವ್ಯಕ್ತಿಯೇ ನಿಜವಾದ ಬುದ್ಧಿವಂತ. ಅದಕ್ಕೆ ವ್ಯತಿರಿಕ್ತವಾಗಿ ತನ್ನ ಮೇಲೆ ನೈತಿಕ ನಿರ್ಬಂಧಗಳನ್ನು 
ಹೇರಿಕೊಂಡವನು ಅಪ್ಪಟ ಮೂರ್ಬನಾಗಿದ್ದಾನೆ. 

81. ಇದು ಪರಲೋಕ ಖಂಡಿತ ಸಂಭವಿಸಲಿದೆಯೆಂಬ ತೀರ್ಪಾಗಿದೆ. ಇದು ಕೇವಲ ಜ್ಞಾನದ ಆಧಾರದಲ್ಲಿದೆಯೇ 
ಹೊರತು ಸಾಕ್ಟ್ಯಾಧಾರಗಳ ಆಧಾರದಲ್ಲಲ್ಲ ದೇವವಾಣಿಯ ಹೊರತು ಬೇರಾವ ಮೂಲಗಳಿಂದಲೂ ಇಷ್ಟು ಖಚಿತವಾಗಿ ಹೇಳಲು 
ಸಾಧ್ಯವಿಲ್ಲ ಕೇವಲ ಬುದ್ದಿಯ ಆಧಾರದಲ್ಲಿ ಸಂಭವಿಸಬಹುದು, ಸಂಭವಿಸುವುದು ಎಂದಷ್ಟೇ ಹೇಳಬಹುದು. ಪರಲೋಕ ಖಂಡಿತ 
ಬರುವುದೆಂದು ಅದರ ಬಗ್ಗೆ ಪೂರ್ಣಜ್ಞಾನವಿರುವವನು ಮಾತ್ರ ಹೇಳಬಲ್ಲನು. ಅದು ಸರ್ವಜ್ಞಾನಿಯಾದ ಅಲ್ಲಾಹನಲ್ಲದೆ ಬೇರಾರೂ 
ಅಲ್ಲ ಧರ್ಮಸ್ಥಾಪನೆಗೊಳ್ಳಬಹುದಾದರೆ ಅದು ಅಪ್ಪಟ ಜ್ಞಾನದ ಆಧಾರದ ದೇವವಾಣಿಯಿಂದ ಮಾತ್ರ ಸಾಧ್ಯವೇ ಹೊರತು ಊಹೆಯ 
ಆಧಾರದಲ್ಲಲ್ಲವೆಂದು ಇದರಿಂದ ವ್ಯಕ್ತವಾಗುತ್ತದೆ. 

82. ಪರಲೋಕದ ನಂತರ ಇನ್ನು ಸತ್ಯನಿಷೇಧಿಗಳ ಮತ್ತು ಪ್ರವಾದಿಸುಯವರ ಮಧ್ಯೆ ವಿವಾದಾಸದವಾಗಿರುವ ತೌಹೀದ್‌ 
(ಏಕದೇವತ್ಸುನ ವಿಷಯದ ಪ್ರಸ್ತಾಪ ಆರಂಭವಾಗುತ್ತದೆ. 

83. ಅಂದರೆ ಪ್ರಾರ್ಥನೆ ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ಅಧಿಕಾರ ನನ್ನಲ್ಲಿರುವುದು. ಆದ್ದರಿಂದ ನೀವು ಇತರರನ್ನು 
ಪ್ರಾರ್ಥಿಸದಿರಿ, ನನ್ನನ್ನುಮಾತ್ರ ಪ್ರಾರ್ಥಿಸಿರಿ. ಈ ಸೂಕ್ತದ ತಿರುಳನ್ನು ಗ್ರಹಿಸಬೇಕಾದರೆ ಮೂರು ವಿಷಯಗಳನ್ನು ಚೆನ್ನಾಗಿ ತಿಳಿದಿರಬೇಕು. 

ಒಂದನೆಯದಾಗಿ, ಮಾನವನು ಸರ್ವಶ್ರುತ, ಸರ್ವವೀಕ್ಷಕ ಮತ್ತು ಅಭೌತಿಕ ಶಕ್ತಿಯ ಒಡೆಯನಲ್ಲಿ ಮಾತ್ರ ಪ್ರಾರ್ಥಿಸುತ್ತಾನೆ. 
ಅದಕ್ಕೆ ಅವನ ಆಂತರಿಕ ಪ್ರಜ್ಞೆಯೇ ಪ್ರೇರಕವಾಗಿರುತ್ತದೆ. ಈ ಭೌತಿಕ ಲೋಕದಲ್ಲಿ ನಿಸರ್ಗದ ಸಂಪನ್ಮೂಲಗಳು ಅವನ ಯಾವುದೇ 
ಸಂಕಷ್ಟವನ್ನು ನೀಗಿಸಲು, ಅವನ ಯಾವುದೇ ಆಗ್ರಹವನ್ನು ಈಡೇರಿಸಲು ಸಾಲದು ಅಥವಾ ಈಡೇರಿಸಲಾರದು ಎಂಬ ಪ್ರಜ್ಞೆಯೊಂದಿಗೆ, 
ಅಭೌತಿಕ ಶಕ್ತಿಯ ಒಡೆಯನನ್ನು ಸಿ ಸಮೀಪಿಸುವುದು ಅನಿವಾರ್ಯವೆಂದು ಅವನು ಭಾವಿಸುತ್ತಾನೆ. ಆದ್ಧರಿಂದ ಅವನನ್ನು. ನೋಡದೆಯೇ 
ಪ್ರಾರ್ಥಿಸುತ್ತಾನೆ. ಎಲ್ಲ ಸ್ಥಳಗಳಲ್ಲೂ ಎಲ್ಲ ಸ್ಥಿಶಿಗಳಲ್ಲೂ ಪ್ರತಿಕ್ಷಣವೂ ಅವನನ್ನು ಕೂಗಿ ಕರೆಯುತ್ತಾನೆ. ಏಕಾಂತದಲ್ಲಿ ಉಚ್ಚ ಸ್ವರದಲ್ಲಿ 
ಮೆಲುದನಿಯಲ್ಲಿಮಾತ್ರವಲ್ಲಮನಸ್ಸಿನಾಳದಿಂದಲೂ ಅವನನ್ನು ಸಹಾಯಕ್ಕಾಗಿ ಕರೆಯುತ್ತಾನೆ. ಇದಕ್ಕೆ ಅವನು ತನ್ನನ್ನು ಎಲ್ಲೆಡ ಪ್ರತಿಕ್ಷ ಕ್ಷಣ 
ವೀಕ್ಷಿಸುತ್ತಿದ್ದಾನೆ, ತನ್ನಮನದಿಂಗಿತವನ್ನೂ ಅರಿತಿರುತ್ತಾನೆಂಬ ನಂಬಿಕೆಯೇ ಕಾರಣ. ಕರೆಯುವವನು ಎಲ್ಲಿದ್ದರೂ ಆಲಿಸುವವನು ಅವನ 
ಸಹಾಯಕ್ಕೆ ತಲುಪುವಷ್ಟು ಮತ್ತವನ ಸಂಕಷ್ಟವನ್ನುದೂರೀಕರಿಸುವಷ್ಟುಸಾಮರ್ಥ್ಯ ಹೊಂದಿದ್ದಾನೆ. ಪ್ರಾರ್ಥನೆಯ ಈ ವಾಸ್ತವಿಕತೆಯನ್ನು 
ಅರಿತ ಬಳಿಕ, ಯಾರಾದರೂ ಅಲ್ಲಾಹನನ್ನು ಬಿಟ್ಟು ಇತರರನ್ನು ಸಹಾಯಕ್ಕೆ ಕರೆದರೆ ಅವನು ಅಪ್ಪಟ ಶಿರ್ಕ(ಬಹುದೇವಾರಾಧನೆ 
ಮಾಡಿದನೆಂದು ಗ್ರಹಿಸಲು ಅವನಿಗೆ ಕಷ್ಟವಾಗದು, ಏಕೆಂದರೆ ಅವನು ಅವರಲ್ಲಿ ಅಲ್ಲಾಹನ ಗುಣಗಳಿರುವುದಾಗಿ ನಂಬುತ್ತಾನೆ. 
ಒಂದು ವೇಳೆ ಅಲ್ಲಾಹನ ಗುಣಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆಂದು ಅವನು ಭಾವಿಸದಿದ್ದರೆ ಅವರನ್ನು ಪ್ರಾರ್ಥಿಸುವ ಪ್ರಶ್ನೆಯೇ 
ಉದ್ಭವಸುತ್ತಿರಲಿಲ್ಲ, 

ಎರಡನೆಯದಾಗಿ, ಒಬ್ಬನನ್ನು ಅಧಿಕಾರಗಳ ಒಡೆಯನೆಂದು ಭಾವಿಸಿದರೆ, ಅವನು ನಿಜವಾಗಿಯೂ ಅಧಿಕಾರಗಳ 
ಒಡೆಯನಾಗುವುದಿಲ್ಲ ನೈಜ ಒಡೆಯನನ್ನುಒಡೆಯನೆಂದು ಭಾವಿಸಿದರೂ ಭಾವಿಸದಿದ್ದರೂ ಅವನು ಒಡೆಯನಾಗಿಯೇ ಇರುವನು. ನಿಜವಾಗಿ 


ಕಾಂಡ - 24 


40. ಅಲ್‌ ಮೂಮಿನ್‌ 395 


ಒಡೆಯನಲ್ಲದವನನ್ನು ಒಡೆಯನೆಂದು ಭಾವಿಸಿದರೆ ಅವನಿಗೆ ನೀವು ಅಧಿಕಾರದಲ್ಲಿ ಪಾಲುದಾರಿಕೆ ನೀಡಲಾರಿರಿ. ಅಲ್ಲಾಹನು ಮಾತ್ರ 
ಸರ್ವಶಕ್ತ, ವಿಶ್ಷಸಾಮ್ರಾಟ, ಸರ್ವಶ್ರುತ ಮತ್ತು ಸರ್ವವೀಕ್ಷಕ ಹಾಗೂ ಸಕಲ ಅಧಿಕಾರಗಳ ಒಡೆಯನಾಗಿದ್ದಾನೆ. ಪ್ರಾರ್ಥನೆಗಳನ್ನು 
ಆಲಿಸಿ ಸ್ವೀಕರಿಸುವ ಅಥವಾ ನಿರಾಕರಿಸಿದಾಗ ಕ್ರಮ ಕೈಗೊಳ್ಳುವ ಅಧಿಕಾರವೂ ಅವನ ಹೊರತು ಯಾರಲ್ಲೂ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ 
ಕೆಲವರು ಪ್ರವಾದಿಗಳು, ಔಲಿಯಾಗಳು, ಜಿನ್ಸ್‌ಗಳು, "ಗ್ರಹ- ನಕ್ತ್ರ ಗಳು ಮತ್ತು ದೇವಿ-ದೇವತೆಗಳನ್ನು ಅಧಿಕಾರದಲ್ಲಿ ಪಾಲುದಾರರೆಂದು 
ತಾವಾಗಿಯೇ ಭಾವಿಸಿದರೆ ವಾಸ್ತವಿಕತೆಯಲ್ಲಿ ಸಂಚಿತ ಬದಲಾವಣೆಯಾಗದು. ಒಡೆಯ ಒಡೆಯನೇ ಆಗಿರುವನು. ಅಧಿಕಾರ ಹೀನ 
ದಾಸರು ದಾಸರಾಗಿಯೇ ಇರುವರು. 

ಮೂರನೆಯದಾಗಿ, ಅಲ್ಲಾಹನನ್ನು ಬಿಟ್ಟು ಇತರರನ್ನು ಪ್ರಾರ್ಥಿಸುವುದೆಂದರೆ, ಒಬ್ಬನು ಸರಕಾರಿ ಕಛೇರಿಗೆ ಹೋಗಿ ಉನ್ನತ 
ಅಧಿಕಾರಿಗೆ ಮನವಿ ಅರ್ಪಿಸುವುದನ್ನು ಬಿಟ್ಟು ತನ್ನಂತೆಯೇ ಅರ್ಜಿಗಳನ್ನು ಹಿಡಿದು ಕುಳಿತಿರುವವರೊಂದಿಗೆ, ನೀವೇ ಸರ್ವಸ್ವ ನಮ್ಮ 
ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಇಲ್ಲಿ ಎಲ್ಲವೂ ನಿಮ್ಮದೇ ನಡೆಯುತ್ತದೆಂದು ಕೈಮುಗಿದು ಬೇಡುವವನಂತೆ ಆಗಿದೆ. ಈ ಕೃತ್ಯವು 
ಮೂರ್ಪತನದ್ದಾಗಿದೆ. ಆದರೆ ನೈಜ ಅಧಿಕಾರಿ ಎದುರಲ್ಲಿರುವಾಗಲೇ ಅವನನ್ನು ಬಿಟ್ಟು ಇತರರಲ್ಲಿವಿನಂತಿಸುವುದು ಉದ್ದಟತನವಾಗಿದೆ. 
ಅವನು ಅಪೇಕ್ಷೆಯನ್ನು ಯಾರ ಮುಂದಿಡುತ್ತಿದ್ದಾನೋ ಅವನು ಪದೇ ಪದೇ ನಾನು ನಿನ್ನಂತೆಯೇ ಒಬ್ಬ ಅರ್ಜಿದಾರ. ನನ್ನಕ್ಕೆಯಲ್ಲೇನೂ 
ಇಲ್ಲ ನೈಜ ಅಧಿಕಾರಿ ಎದುರಲ್ಲಿದ್ದಾನೆ. ಅವನೊಂದಿಗೆ ಕೇಳಿರಿ ಎಂದರೂ ಈ ಮೂರ್ಹ. ಇಲ್ಲ ನನ್ನ ಬಡೆಯ ನೀನೇ, ನನ್ನಿಂದಲೇ ನನ್ನ 
ಕೆಲಸ ಆಗಬಹುದೆಂದು ಹೇಳುತ್ತಲೇ ಸಾಗುತ್ತಾನೆ. ಇದು ಮೂರ್ಹತನದ ಪರಾಕಾಷ್ನೆಯಾಗಿದೆ. 

ಈ ಮೂರು ಎಷಯಗಳನ್ನು ಮುಂದಿಟ್ಟು ನನ್ನನ್ನು ಪ್ರಾರ್ಥಿಸಿರಿ, ನಾನು. ನಿಮ್ಮ ಕರೆಯನ್ನು ಸ್ವೀಕರಿಸುತ್ತೇನೆ ಮತ್ತು ಅದಕ್ಕೆ 
ಉತ್ತರಿಸುತ್ತೇನೆ ಎಂಬ ಅಲ್ಲಾಹನ ಮಾತನ್ನು ಗ್ರಹಿಸಲು ಪ್ರ ಪ್ರಯತ್ನಿಸಿರಿ. 

84. ಈ ಸೂಕ್ತದಲ್ಲಿ ಎರಡು ವಿಷಯಗಳು ಗಮನಾರ್ಹವಾಗಿವೆ. ಒಂದನೆಯದಾಗಿ, ದುಆ ಮತ್ತು ಇಬಾದತ್ತನ್ನು ಇಲ್ಲಿ ಒಂದೇ 
ಅರ್ಥದಲ್ಲಿಪ್ರಯೋಗಿಸಲಾಗಿದೆ. ಏಕೆಂದರೆ ಮೊದಲ ವಾಕ್ಯದಲ್ಲಿ'ದುಆ' ಎಂದು ಕರೆದಿರುವುದನ್ನೇ ಅನಂತರದ ವಾಕ್ಯದಲ್ಲಿ 'ಇಬಾದತ್‌' 
ಎಂದು ಹೇಳಲಾಗಿದೆ. ಇದರಿಂದ ದುಆ ಎಂಬುದು ಇಬಾದತ್‌ ಮಾತ್ರವಲ್ಲ, ಇಬಾದತ್‌ನ ತಿರುಳೆಂದೂ ತಿಳಿದು ಬರುತ್ತದೆ. 
ಎರಡನೆಯದಾಗಿ, ಅಲ್ಲಾಹನಲ್ಲಿ ಪ್ರಾರ್ಥಿಸದವರಿಗೆ "ನನ್ನ ಇಬಾದತ್‌ನಿಂದ ಅಹಂಕಾರದ ಕಾರಣ ಮುಖ ತಿರುಗಿಸುತ್ತಾರೆ' ಎಂಬ 
ಪದಗಳನ್ನು ಪ್ರಯೋಗಿಸಲಾಗಿದೆ. ಅಲ್ಲಾಹನನ್ನು ಪ್ರಾರ್ಥಿಸುವುದು ದಾಸ್ಯದ ಬೇಡಿಕೆಯಾಗಿದೆಯೆಂದು ಇದರಿಂದ ತಿಳಿದು ಬರುತ್ತದೆ. 
ಅದರಿಂದ ಮುಖ ತಿರುಗಿಸುವುದೆಂದರೆ ಮನುಷ್ಯ ಅಹಂಕಾರದಲ್ಲಿ ಸಿಲುಕಿದ್ದಾನೆ; ಆದ್ದರಿಂದ ಅವನು ತನ್ನ ಸೃಷ್ಟಿಕರ್ತ ಹಾಗೂ 
ಒಡೆಯನ ಮುಂದೆ ದಾಸ್ಯತನ ಪ್ರದರ್ಶಿಸುವುದರಿಂದ ಹಿಂಜರಿಯುತ್ತಾನೆಂದರ್ಥ. ಸೂಕ್ತದ ಈ ಎರಡೂ ವಿಷಯಗಳನ್ನು ಪ್ರವಾದೀಸು 
ತಮ್ಮವಚನಗಳಲ್ಲಿಸ್ವ ಸ್ಪಷ್ಟವಾಗಿ ವಿವರಿಸಿರುತ್ತಾರೆ, ನುಆ್‌ಮಾನ್‌ ಬಿನ್‌ ಬಶೀರ್‌(ರ) ವರದಿ ಮಾಡಿರುವ ಪ್ರಕಾರ, ಪ್ರವಾದಿ ಹೇಳಿದರು. 
ತಖಲ! $೩ ssa ಪ್ರಾರ್ಥನೆಯೇ ಆರಾಧನೆಯಾಗಿದೆ'- ತರುವಾಯ (ಆದ ಆಜ! ಫ್ರಿ ಎಂಬ ಈ ಸೂಕ್ತವನ್ನು ಪಠಿಸಿದರು. 
(ಅಹ್ಮದ್‌, ತಿರ್ಮಿದಿ, ಅಬೂದಾವೂದ್‌, ನಸಾಈ, ಇಬ್ದುಮಾಜಃ, ಇಬ್ದು ಹಾತಿಮ್‌, ಇಬ್ನು ಜರೀರ್‌) ಪ್ರವಾದೀಸ) ಹೇಳಿರುವುದಾಗಿ 
ಅನಸ್‌(ರ) ಉಲ್ಲೇಖಿಸುತ್ತಾರೆ, ಹಹಖ ಕೂ ಟೆ! "ಪ್ರಾರ್ಥನೆಯು ಆರಾಧನೆಯ ತಿರುಳಾಗಿದೆ. (ತಿರ್ಮಿದಿ) ಹ. ಅಬೂಹುರೈರಾ (ರ) 
ಹೇಳುತ್ತಾರೆ, ಪ್ರವಾದಿಸು ಹೇಳಿದರು; ಖೂ ಬಟ್ಟ ಟಿ ಆ ಲ್‌ ಅಲ್ಲಾಹನಲ್ಲಿ ಪ್ರಾರ್ಥಿಸದವನ ಮೇಲೆ ಅವನು 

ೀಪಗೊಳ್ಳುತ್ತಾನೆ.' (ತಿರ್ಮಿದಿ) 

ಇಲ್ಲಿಗೆ ತಲುಪಿದಾಗ, ಮನಸ್ಸನ್ನು ಹೆಚ್ಚಾಗಿ ಕಾಡುವ ಒಂದು ತೊಡಕಿಗೂ ಪರಿಹಾರ ಸಿಗುತ್ತದೆ. ಜನರು ಸಾಮಾನ್ಯವಾಗಿ, 
ಒಳಿತು-ಕೆಡಕುಗಳು ಅಲ್ಲಾಹನ ಅಧಿಕಾರದಲ್ಲಿವೆ, ಅವನು ತನ್ನ ಯುಕ್ತಿಯಿಂದ ಮತ್ತು ಔಚಿತ್ಯದ ಪ್ರಕಾರ ಪೂರ್ವ ನಿರ್ಧಾರ ಮಾಡಿದ್ದು 
ಸಂಭವಿಸಲೇ ಬೇಕಾಗಿರುವುದರಿಂದ ನಾವು ಪ್ರಾರ್ಥಿಸಿ ಫಲವೇನೆಂದು ಕೇಳುತ್ತಾರೆ. ಇದೊಂದು ದೊಡ್ಡ ತಪ್ಪು ಕಲ್ಪನೆಯಾಗಿದೆ. ಅದು 

ಪ್ರಾರ್ಥನೆಯ ಮಹತ್ವವನ್ನು ಮನುಷ್ಯನ ಮನಸ್ಸಿನಿಂದ ತೆಗೆದು ಹಾಕುತ್ತದೆ. ಈ ಭಾವನೆಯೊಂದಿಗೆ ಅವನು ಪ್ರಾರ್ಥಿಸಿದರೂ ಅದರಲ್ಲಿ 
ಸ್ಪೂರ್ತಿಯಿರುವುದಿಲ್ಲ ಕುರ್‌ಆನ್‌ ಈ ತಪ್ಪುಕಲ್ಪನೆಯನ್ನು ಎರಡು ರೀತಿಯಲ್ಲಿ ನೀಗಿಸುತ್ತದೆ. ಒಂದನೆಯದಾಗಿ, ಅಲ್ಲಾಹನು, "ನನ್ನನ್ನು 
ಪ್ರಾರ್ಥಿಸಿರಿ, ನಾನು ನಿಮ್ಮ ಪ್ರಾರ್ಥನೆಯನ್ನು ಸ್ಟೀಕರಿಸುತ್ತೇನೆ' ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಇದರಿಂದ, ವಿಧಿ ಲಿಖಿತವು ನಮ್ಮ ಹಾಗೆ" 
ಅಲ್ಲಾಹನ ಕೈಯನ್ನೂ ಕಟ್ಟಿ ಬಿಡುತ್ತದೆ, ಪ್ರಾರ್ಥನೆ ಸ್ವೀ ಸ್ವೀಕರಿಸುವ ಹಕ್ಕನ್ನು ಅವನಿಂದ ಕಿತ್ತುಕೊಳ್ಳುತ್ತದೆಯೆನ್ನುವಂತಹದ್ದಲ್ಲ ಎಂದು ತಿಳಿದು 
ಬರುತ್ತದೆ. 'ಮನುಷ್ಯ ಗೆ ಅವನ ತೀರ್ಮಾನವನ್ನು. ಬದಲಿಸುವ "ಅಥವಾ ಸರಿಸುವ ಅಧಿಕಾರ ಖಂಡಿತ ಇಲ್ಲ ಆದರೆ ಅಲ್ಲಾಹನು 
ತನ್ನ ದಾಸನ ಮೊರೆಯನ್ನು ಕೇಳಿ ತನ್ನ ತೀರ್ಮಾನವನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ಎರಡನೆಯದಾಗಿ, ಪ್ರಾರ್ಥನೆ 
ಸ್ಟೀಕೃತವಾದರೂ ಆಗದೆ ಇದ್ದರೂ ಅದರಿಂದ ಒಂದು ದೊಡ್ಡ ಪ್ರಯೋಜನ ಖಂಡಿತ ಇದೆ. ಮನುಷ್ಯನು ತನ್ನ ಪ್ರಭುವಿನ ಮುಂದೆ ತನ್ನ 
ಬಿನ್ನಹವನ್ನಿಟ್ಟು ಪ್ರಾರ್ಥಿಸುವ ಮೂಲಕ ಅವನ ಮಹಾನತೆಯನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ತನ್ನ ನಿಕೃಷ್ಟತೆಯನ್ನು ಪ್ರಕಟ ಪಡಿಸುತ್ತಾನೆ. 
ಈ ದಾಸ್ಯ ಪ್ರಕಟನೆಯು ಸ್ವಯಂ ಆರಾಧನೆಯಾಗಿದೆ. ಅದು ಆರಾಧನೆಯ ಜೀವಾಳವಾಗಿದೆ. ಅದರ ಪುಣ್ಯದಿಂದ ಅವನು ಎಂದೂ 
ವಂಚಿತನಾಗಲಾರ. ಅವನು ಪ್ರಾರ್ಥಿಸಿದ್ದು ಅವನಿಗೆ ಸಿಕ್ಕಿದರೂ ಸಿಗದಿದ್ದರೂ ಸರಿ. 

ಪ್ರವಾದಿ ವಚನಗಳಲ್ಲಿ ಈ ಎರಡೂ ವಿಷಯಗಳ ಪೂರ್ಣ ವವರ ದೊರೆಯುತ್ತದೆ. ಮೊದಲ ವಿಷಯವನ್ನು ಈ ಕೆಳಗಿನ 
ಹದೀಸ್‌ಗಳು ಸ್ಪಷ್ಟಪಡಿಸುತ್ತವೆ. 


ಕಾಂಡ - 24 


306 ತಫ್ಪೀಮುಲ್‌ ಕುರ್‌ಆನ್‌ 


ಸಲ್ಫಾನ್‌ ಫಾರ್ಸಿ(ರು ವರದಿ ಮಾಡುತ್ತಾರೆ. ಪ್ರವಾದೀಸು ಹೇಳಿದರು. $1 ೪1 ಖೆ 3 1. ““ದುಆದ ಹೊರತು 
ಬೇರಾವುದೂ ವಿಧಿಯನ್ನು ನೀಗಿಸದು.'' (ತಿರ್ಮಿದಿ) ಅಂದರೆ ಅಲ್ಲಾಹನ ತೀರ್ಮಾನವನ್ನು ಬದಲಾಯಿಸುವ ಸಾಮರ್ಥ್ಯ ಯಾರಿಗೂ 
ಇಲ್ಲ, ಆದರೆ ಅಲ್ಲಾಹನು ತಾನೇ ಬದಲಾಯಿಸಬಲ್ಲನು. ಅವನೊಂದಿಗೆ ಪ್ರಾರ್ಥಿಸಿದಾಗ ಮಾತ್ರ ಇದು ಸಾಧ್ಯ. 
ಜಾಬಿರ್‌ ಬಿನ್‌ ಅಬ್ದುಲ್ಲಾರ) ವರದಿ: ಪ್ರವಾದಿ(ಸ) ಹೇಳಿದರು, 
(Gl) ek 1 lg leaks sy ಬೂ ಚ sf la ಟಬ SLI YH shy yoy Al gp Us 
"'ಮಾನವನು ಅಲ್ಲಾಹನಲ್ಲಿ ಪ್ರಾರ್ಥಿಸಿದಾಗ ಅಲ್ಲಾಹನು ಅವನಿಗೆ ಬೇಡಿದ್ದನ್ನೇ ಕೊಡುತ್ತಾನೆ ಅಥವಾ ಅವನ ಮೇಲೆ ಎರಗಬಹುದಾದ 
ವಿಪತ್ತನ್ನು ಸರಿಸಿ ಬಿಡುತ್ತಾನೆ. ಆದರೆ ಅದು ಪಾಪಕಾರ್ಯದ ಅಥವಾ ಸಂಬಂಧ ಮುರಿಯುವ ಪ್ರಾರ್ಥನೆಯಾಗಿರಬಾರದು.'' (ತಿರ್ಮಿದಿ) 
ಇದನ್ನೇ ಹೋಲುವಂತಹ ಇನ್ನೊಂದು ಹದೀಸ್‌ ಈ ರೀತಿಯಿದೆ. ಅಬೂಸಕಃದ್‌(ರುರಿಂದ ವರದಿ: ಪ್ರವಾದಿ(ಸ) ಹೇಳಿದರು, 
ಖೆ ರಿ1 Lot EE ರಾ Al last 1) ಸಚ 3) (ಲೆ! ಆಚೆ ಬಬ ತ್ರ ಬಟಟ. 
(ಟಾ! ಸುಂ) ಟೊ 5 pd ಫೂ ಬೂ ಎಶ oll ತ್ರ ಸ Sd lolly, ಬೂ 
“ಒಬ್ಬ ಮುಸ್ಲಿಮನು ಪಾಪ ಕಾರ್ಯಕ್ಕೆ ಅಥವಾ ಸಂಬಂಧ ಮುರಿಯುವುದಕ್ಕೆ ಹೊರತಾದ ಯಾವುದೇ ಪ್ರಾರ್ಥನೆ ಮಾಡಿದಾಗ, 
ಅಲ್ಲಾಹನು ಮೂರರಲ್ಲಿ ಒಂದು ರೀತಿಯಿಂದ ಅದನ್ನು ಸ್ವೀಕರಿಸುತ್ತಾನೆ. (1) ಅವನ ಪ್ರಾರ್ಥನೆಯನ್ನು ಇದೇ ಲೋಕದಲ್ಲಿ ಸ್ವೀಕರಿಸುತ್ತಾನೆ 
ಅಥವಾ(2) ಪರಲೋಕದಲ್ಲಿಪ್ರತಿಫಲ ನೀಡಲು ಅದನ್ನುಕಾಯಯ್ದಿರಿಸುತ್ತಾನೆ ಇಲ್ಲವೆ (3) ಅದೇ ಮಟ್ಟದ ವಿಪತ್ತು ಅವನ ಮೇಲೆರಗುವುದನ್ನು 
ತಡೆಯುತ್ತಾನೆ.'' (ಮುಸ್ನದ್‌ ಅಹ್ಮದ್‌) 
ಅಬೂಹುರೈರಾರಿಂದ ವರದಿ: ಪ್ರವಾದಿಸು ಹೇಳಿದರು, 
(Soy ಯು... ಅ) ಬೂದ ತೆ), ಬೂದಿ! ಬೂದ! Ab J 8S ಎ! ಟಿ! 
'"ನಿಮ್ಮ ಪೈಕಿ ಯಾರಾದರೂ ಪ್ರಾರ್ಥಿಸುವಾಗ, ದೇವಾ! ನೀನು ಬಯಸಿದರೆ ನನ್ನ ಬೇಡಿಕೆಯನ್ನು ಈಡೇರಿಸು, ದೇವಾ! 
ನೀನಿಚ್ಛಿಸಿದರೆ ನನ್ನ ಮೇಲೆ ಕೃಪೆ ತೋರು. ದೇವಾ! ನೀನಿಚ್ಛಿಸಿದರೆ ನನಗೆ ಆಹಾರ ನೀಡು ಎಂದು ಪ್ರಾರ್ಥಿಸಬಾರದು. ಬದಲಾಗಿ, 
ದೃಢತೆಯೊಂದಿಗೆ, ದೇವಾ! ನನ್ನ ಇಂತಹ ಬೇಡಿಕೆಯನ್ನು ಅವಶ್ಯವಾಗಿ ಪೂರೈಸು ಎಂದು ಹೇಳಬೇಕು.'' (ಬುಖಾರಿ) 
'ಅವರದೇ ಇನ್ನೊಂದು ವರದಿ ಹೀಗಿದೆ: ಪ್ರವಾದೀಸ) ಹೇಳಿದರು, 
` (ಆತ) ಸ Yu 053 ls ಯ ತ 
"ನನ್ನ ಪ್ರಾರ್ಥನೆಯು ಖಂಡಿತ ಸ್ವೀಕರಿಸಲ್ಪಡುವುದೆಂಬ ಖಾತರಿಯೊಂದಿಗೆ ಅಲ್ಲಾಹನಲ್ಲಿ ಪ್ರಾರ್ಥಿಸಿರಿ.'' ಿರ್ಮಿದಿ) 
ಅವರಿಂದಲೇ ಮತ್ತೊಂದು ವರದಿ: ಪ್ರವಾದಿ(ಸ) ಹೇಳಿದರು, 
3 SSS ens IHL a po SS ras fd Uo ಟಾಟ 
Ce) ಗ Ey SIS mes gd ಾಹ್‌ೂ 
""ಮನುಷ್ಯ ಪಾಪಕಾರ್ಯದ, ಸಂಬಂಧ ಮುರಿಯುವ ಅಥವಾ ಅವಸರವಸರದಿಂದ ಪ್ರಾರ್ಥಿಸದೆ ಇದ್ದರೆ ಅವನ ಪ್ರಾರ್ಥನೆ 
ಖಂಡಿತ ಸ್ವೀಕೃತವಾಗುತ್ತದೆ.'' ಅವಸರವೆಂದರೇನೆಂದು ಕೇಳಲಾದಾಗ ಪ್ರವಾದೀಸು ಹೇಳಿದರು- ಮನುಷ್ಯ, ನಾನು ತುಂಬಾ 
ಪ್ರಾರ್ಥಿಸಿಯೂ ಅದು ಸ್ವೀಕೃತವಾಗುವುದು ಕಾಣುವುದಿಲ್ಲವೆಂದು ಹೇಳಿ ಪ್ರಾರ್ಥಿಸುವುದನ್ನೇ ಬಿಟ್ಟುಬಿಡುವುದು. (ಮುಸ್ಲಿಮ್‌) 
ಎರಡನೆಯ ವಿಷಯವನ್ನು ಈ ಕೆಳಗಿನ ಹದೀಸ್‌ಗಳು ಸ್ಪಷ್ಟಪಡಿಸುತ್ತವೆ. ಅಬೂ ಹುರೈರಾರಿಂದ ವರದಿ: ಪ್ರವಾದಿ(ಸ) ಹೇಳಿದರು, 
ಬ ್‌ಲಬ್ಲ್ಲ pal lee Sg 
""ಅಲ್ಲಾಹನ ದೃಷ್ಟಿಯಲ್ಲಿಪ್ರಾರ್ಥನೆಗಿಂತ ಹೆಚ್ಚುಗೌರವವುಳ್ಳ ಬೇರಾವುದೂ ಇಲ್ಲ” (ಇಬ್ನು ಮಾಜ) 
ಇಬ್ನು ಮಸ್‌ವೂದ್‌ರಿಂದ ವರದಿ: ಪ್ರವಾದಿ(ಸ) ಹೇಳಿದರು, ` 
(ಆತ್ಮ) ಭರಿ! ಒಂಟ ಖೆ 8 ಉಟ್ಟ ಯ 
“"ಅಲ್ಲಾಹನಲ್ಲಿಅವನ ಅನುಗ್ರಹವನ್ನು ಬೇಡಿರಿ. ಏಕೆಂದರೆ ಅವನಲ್ಲಿ ಪ್ರಾರ್ಥಿಸುವುದನ್ನು ಅವನು ಇಷ್ಟಪಡುತ್ತಾನೆ.'' (ತಿರ್ಮಿದಿ) 
ಇಬ್ನ್ನುಉಮರ್‌ ಮತ್ತು ಮುಆದ್‌ಬಿನ್‌ ಜಬಲ್‌(ರ)ುರಿಂದ ವರದಿ: ಪ್ರವಾದೀಸು ಹೇಳಿದರು, 
(das ode yy soy ANS Sls 53 Loe Jp Lan gy sled oy! 
“ಪ್ರಾರ್ಥನೆಯಿಂದ ಪ್ರಯೋಜನವೇ ಇದೆ. ಎರಗಿದ ವಿಪತ್ತುಗಳನ್ನೂ ಇನ್ನೂ ಎರಗಲಿರುವ ವಿಪತ್ತುಗಳಲ್ಲೂ ಆದ್ದರಿಂದ 
ಮನುಷ್ಯರೇ। ಅವನಿಂದ ಅವಶ್ಯವಾಗಿಯೂ ಬೇಡಿರಿ.'' (ತಿರ್ಮಿದಿ, ಮುಸ್ಟದ್‌ ಅಹ್ನದ್‌) 


ಕಾಂಡ - 24 


40. ಅಲ್‌ ಮೂಮಿನ್‌ 307 


ETT A Coy AU SM ಲ L | ಸಿದ್ದ 2ನ ಯೈ ಟ್ಟ ಟಟ 23. 
೫6/21 (51208251501 0 SNELL IN MEE 

ಟಂ ಯ ಯಯ NAL i 4868 Mh ಬ Le 
MLSE SM LE SSL EAN NS ಈ ಕ 


OE CEE ಬರು ಕ್ಷ ಹಿ ಹಿ ೪೨ ಕ್ಕ 3% $4 KN 
61:15: $5 CNS HS SY PN RGM lo SSL ai 

(61-63) ನೀವು ವಿಶ್ರಾಂತಿ ಪಡೆಯಲೆಂದು ನಿಮಗಾಗಿ ರಾತ್ರಿಯನ್ನುಂಟು ಮಾಡಿದವನೂ ಹಗಲನ್ನು ಪ್ರಕಾಶ 
ಮಾನವಾಗಿ ಮಾಡಿದವನೂ ಅಲ್ಲಾಹನೇ ತಾನೆ. ವಾಸ್ತವದಲ್ಲಿಅಲ್ಲಾಹನು ಜನರ ಮೇಲೆ ಮಹಾ ಅನುಗ್ರಹ ತೋರುವವ 
ನಾಗಿರುತ್ತಾನೆ. ಆದರೆ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ" (ನಿಮಗಾಗಿ ಇಷ್ಟನ್ನೆಲ್ಲಾಮಾಡಿರುವ) ಅಲ್ಲಾಹನೇ ನಿಮ್ಮ 
ಪ್ರಭು. ಸಕಲ ವಸ್ತುಗಳ ಕರ್ತೃ. ಅವನ ಹೊರತು ಇನ್ನಾರೂ ಆರಾಧ್ಯರಿಲ್ಲ* ಹೀಗಿರುತ್ತ ಎಲ್ಲಿಂದ ನೀವು ದಾರಿ 
ಗೆಡಿಸಲ್ಪಡುತ್ತಿರುವಿರಿ?" ಅಲ್ಲಾಹನ ವಚನಗಳನ್ನು! ನಿರಾಕರಿಸುತ್ತಿದ್ದವರೆಲ್ಲರೂ ಇದೇರೀತಿಯಲ್ಲಿವಂಚಿಸಲ್ಪಡುತ್ತಿದ್ದರು.* 

(64-65) ಅಲ್ಲಾಹನೇ ಭೂಮಿಯನ್ನು ನಿಮ್ಮ ಪಾಲಿಗೆ ವಾಸಸ್ಥಾನವಾಗಿ ಮಾಡಿದವನು* ಮತ್ತು -ಮೇಲೆ 
ಆಕಾಶದ ಗುಂಬಜವನ್ನುಮಾಡಿದವನು.? ಅವನು ನಿಮಗೆ ರೂಪಕೊಟ್ಟನು. ಬಹಳ ಸುಂದರ ರೂಪವನ್ನೇ ಕೊಟ್ಟನು. 

ಅನಸ್‌(ರ)ರಿಂದ ವರದಿ: ಪ್ರವಾದಿ(ಸ) ಹೇಳಿದರು, 

(ಆರೊ) ಲಯ! NS ಬೂ po leg ಟಾ AS ಜಂ ಟ್ರ 5 dh Jy 

* "ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಆವಶ್ಯಕತೆಗಳನ್ನು ಅಲ್ಲಾಹನಿಂದಲೇ ಬೇಡಬೇಕು- ಅವನ ಮೆಟ್ಟಿನ ಬಾರ ತುಂಡಾದರೆ ಅದಕ್ಕೂ 
ಅವನಲ್ಲೇ ಪ್ರಾರ್ಥಿಸಬೇಕು.'' (ತಿರ್ಮಿದಿ) 

ಅಂದರೆ ಬಾಹ್ಯ ನೋಟಕ್ಕೆ ತನಗೆ ಸಾಧ್ಯವಿದೆಯೆಂದು ತೋರುವ ವಿಷಯಗಳಲ್ಲೂ ಕೆಲಸ ಆರಂಭಿಸುವುದಕ್ಕಿಂತ ಮುಂಚೆ 
ಅಲ್ಲಾಹನ ಸಹಾಯ ಯಾಚಿಸಬೇಕು. ಏಕೆಂದರೆ ನಮ್ಮ ಯಾವ ಉಪಾಯವೂ ಅಲ್ಲಾಹನ ಅನುಜ್ಞೆ;ಬೆಂಬಲದಿಂದಲ್ಲದೆ 
ಯಶಸ್ವಿಯಾಗದು. ಮನುಷ್ಯನು ತನ್ನನಿಕೃಷ್ಣತೆ ಮತ್ತು ಅಲ್ಲಾಹನ ಮಹಾನತೆಯನ್ನು ಒಪ್ಪಿಕೊಳ್ಳುತ್ತಿದ್ದಾನೆಂದೇ ಉಪಾಯಕ್ಕಿಂತ ಮೊದಲು 
ಪ್ರಾರ್ಥಿಸುವುದರ ಅರ್ಥ. 

85. ಈ ಸೂಕ್ತದಲ್ಲಿ ಎರಡು ವಿಷಯಗಳಿವೆ. ಒಂದನೆಯದು, ರಾತ್ರಿ-ಹಗಲುಗಳನ್ನು ತೌಹೀದ್‌ನ ಪುರಾವೆಯಾಗಿ ಇದರಲ್ಲಿ 
ಮಂಡಿಸಲಾಗಿದೆ. ಏಕೆಂದರೆ ಸೂರ್ಯ-ಚಂದ್ರರನ್ನು ಒಬ್ಬನೇ ದೇವನು ಆಳುತ್ತಿದ್ದಾನೆ. ಆದ್ದರಿಂದಲೇ ಅವು ಸುವ್ಯವಸ್ಥಿತವಾಗಿ 
ಚಲಿಸುತ್ತಿವೆ. ಅವುಗಳ ಏರು ಪೇರು ಮಾನವರು ಮತ್ತಿತರ ಜೀವಿಗಳಿಗೆ ಪ್ರಯೋಜನಕಾರಿಯಾಗಿರುವುದು ಆ ಒಬ್ಬ ದೇವನೇ 
ಅವುಗಳ ಸೃಷ್ಟಿ ಕರ್ತನೆಂಬುದಕ್ಕೆ ಪುರಾವೆಯಾಗಿದೆ. ಅವನು ಈ ವ್ಯವಸ್ಥೆಯನ್ನು ತನ್ನ ಸೃಷ್ಟಿಗಳಿಗೆ ಪ್ರಯೋಜನವಾಗುವ ರೀತಿಯಲ್ಲಿ 
ಅತ್ಯುನ್ನತ ಜಾಣ್ಮೆಯೊಂದಿಗೆ ಮಾಡಿರುತ್ತಾನೆ. ಎರಡನೆಯದು, ರಾತ್ರಿ-ಹಗಲುಗಳ ರೂಪದಲ್ಲಿ ಅಲ್ಲಾಹನು ನೀಡಿರುವ ಇಷ್ಟು ದೊಡ್ಡ 
ಅನುಗ್ರಹಗಳಿಂದ ಪ್ರಯೋಜನ ಪಡೆಯುತ್ತಾ ಅಹೋರಾತ್ರಿ ಅವನಿಗೆ ದ್ರೋಹ ಬಗೆಯುವವರು ಎಷ್ಟುದೊಡ್ಡ ಕೃತಫ್ಲರೆಂದು ನಾಸ್ತಿಕರು 
ಮತ್ತು ಬಹುದೇವಾರಾಧಕರಿಗೆ ಎಚ್ಚರಿಕೆ ನೀಡಲಾಗಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 
ಯೂನುಸ್‌: ಟಿ.65, ಸಂಪುಟ-3, ಅಲ್‌ಪುರ್ಕಾನ್‌; ಟಿ.77, ಅನ್ನಮ್‌ ಟಿ.104, ಅಲ್‌ಕಸಸ್‌: ಟಿ.91, ಅರ್ರೂಮ್‌: ಟಿ.36, 
ಸಂಪುಟ-4, ಲುಕ್ಸಾನ್‌: ಸೂಕ್ತ29-ಟಿ.50, ಯಾಸೀನ್‌ ಸೂಕ್ಷ37, ಟಿ.32) 

86. ರಾತ್ರಿ-ಹಗಲುಗಳ ಏರುಪೇರು ನಿಮ್ದಮತ್ತು ಇತರೆಲ್ಲವಸ್ತುಗಳ ಸೃಷ್ಟಿಕರ್ತ ಅವನೇ ಆಗಿದ್ದಾನೆಂದು ಸಾಬೀತುಪಡಿಸುತ್ತದೆ. 
ಅದು ನಿಮ್ಮ ಜೀವನಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ. ಇದರಿಂದ ನಿಮ್ಮ ಪ್ರಭು ಮಹಾಕರುಣಾಳುವೆಂದೂ ಸಾಬೀತಾಗಿದೆ. ನಿಮ್ಮ 
ನೈಜ ಆರಾಧ್ಯನೂ ಅವನೇ ಎಂದೂ ಸ್ವಯಂ ಸಾಬೀತಾಗುತ್ತದೆ. ಆದ್ದರಿಂದ ನಿಮ್ಮ ಸೃಷ್ಟಿಕರ್ತ, ಪ್ರಭು ಅಲ್ಲಾಹನಾಗಿರುವುದು ಮತ್ತು 
ನಿಮ್ಮ ಆರಾಧ್ಯರಾಗುವುದು ಇತರರು! ಇದು ಬುದ್ದಿಮತ್ತು ನ್ಯಾಯಕ್ಕೆ ವಿರುದ್ಧವಾಗಿದೆ. 

87. ಅಂದರೆ ಸೃಷ್ಟಿಕರ್ತನೂ ಪಾಲಕನೂ ಅಲ್ಲದವರು ನಿಮ್ಮ ಆರಾಧನೆಗೆ ಅರ್ಹರೆಂದು ಹೇಳಿ ನಿಮ್ಮನ್ನು ದಾರಿಗೆಡಿಸುವವರಾರು? 

88. ಅಂದರೆ ಈ ದಾರಿ ತಪ್ಪಿಸುವವರ ಮೋಸಕ್ಕೆ ಬಲಿಯಾಗಿ ಎಲ್ಲ ಕಾಲಗಳಲ್ಲೂ ಜನ ಸಾಮಾನ್ಯರು, ಸತ್ಯವನ್ನು ತಿಳಿಸಲಿಕ್ಕಾಗಿ 
ಅಲ್ಲಾಹನು ಪ್ರವಾದಿಗಳ ಮೂಲಕ ಅವತೀರ್ಣಗೊಳಿಸಿದ ಸೂಕ್ತಗಳನ್ನುನಂಬಲು ನಿರಾಕರಿಸಿದರು. ಅದರ ಪರಿಣಾಮವಾಗಿ, ತಮ್ಮ ಬೇಳೆ 
ಬೇಯಿಸಲಿಕ್ಕಾಗಿ ಕೃತಕ ದೇವರುಗಳನ್ನು ಸೃಷ್ಟಿಸಿಕೊಂಡು ಈ ಮೋಸಜಾಲದಲ್ಲಿಅವರು ಸಿಲುಕಿ ಬಿಟ್ಟರು. 

89. ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌, ಅನ್ನಮ್‌ ಟಿ.74-75. 

90. ಬಾನ ಲೋಕದಲ್ಲಿ ವಿಪತ್ತು ಮಳೆಯಂತೆ ನಿಮ್ಮ ಮೇಲೆರಗಿ ನೀವು ಸರ್ವನಾಶವಾಗಿ ಬಿಡುವಂತೆ ನಿಮ್ಮನ್ನು ಮುಕ್ತ 
ವಾತಾವರಣದಲ್ಲಿ ಬಿಟ್ಟು ಬಿಡಲಿಲ್ಲ ಭೂಮಿಯ ಮೇಲೆ ಒಂದು ಸುಭದ್ರ ಆಕಾಶದ ವ್ಯವಸ್ಥೆಯನ್ನು ನಿರ್ಮಿಸಿದನು. (ಅದು 


ಕಾಂಡ - 24 


308 ತಪ್ಪೀಮುಲ್‌ ಕುರ್‌ಆನ್‌ 


ಬಸ ಆಂಟಿ ಪ್ರ ಉರ ಬೂ ಬ: 
APIDOS ru A ಪ ಲ ್‌ೌ್‌್ಮಚಪತತೀಅೀ DL 
SANE YON ಭಪಿ!ಬ ಬ) ನ ಜೂ 8ಟ84ಕ್ಕಿ 
ಛ್‌ »4 ST wl AT 2]? 2೭ 
le : (ls SIGE Me CPN Ay 


ಹಿ 22 ೨ 


4ಮಿಔ ಬಡ ಹಸಿ eS 3144580 hes 


ಅವನು AS | ವಸ್ತುಗಳಿಂದ ಆಹಾರ ನೀಡಿದನು.'' ಈ (ಕಾರ್ಯಗಳನ್ನು ಮಾಡಿರುವಂತಹ) ಅಲ್ಲಾಹನೇ 
ನಿಮ್ಮ ಪ್ರಭು. ಅಗಣಿತ ಸಮೃದ್ಧಿಯುಳ್ಳವನು, ಅವನು ಸಕಲ ಲೋಕಗಳ ಪ್ರಭು. ಅವನೇ ಚಿರಂತನನು.*” ಅವನ 
ಹೊರತು ಇನ್ನಾರೂ ಆರಾಧ್ಯರಿಲ್ಲ ನಿಮ್ಮ ಧರ್ಮವನ್ನು ಅವನಿಗಾಗಿಯೇ ವೂಸಲಾಗಿಟ್ಟು ಅವನನ್ನೇ ಪ್ರಾರ್ಥಿಸಿರಿ. 
ಸಕಲ ಪ್ರಶಂಸೆ; ಗಳೂ ಸಕಲ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೂಸಲು.** 

(66) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ "ನೀವು ಅಲ್ಲಾಹನನ್ನು. ಬಿಟ್ಟು ಯಾರನ್ನೆಲ್ಲಾ ಪ್ರಾರ್ಥಿಸುತ್ತಿರುವಿರೋ 
ಅವರ ದಾಸ್ಯ-ಆರಾಧನೆ ಮಾಡುವುದರಿಂದ ನನ್ನನ್ನುತಡೆಯಲಾಗಿದೆ.* ನನ್ನಬಳಿಗೆ ನನ್ನಪ್ರಭುವಿನ ಕಡೆಯಿಂದ ಸುಸ್ಪಷ್ಟ 
ನಿದರ್ಶನಗಳು ಬಂದಿರುವಾಗ (ನಾನು ಈ ಕಾರ್ಯವೆಸಗುವುದಾದರೂ ಹೇಗೆ?) ನಾನು ಸಕಲ ಲೋಕಪಾಲಕನ 
ಮುಂದೆ ಶರಣಾಗತನಾಗಬೇಕೆಂದು ನನಗೆ ಅಪ್ಪಣೆ ಕೊಡಲಾಗಿದೆ.' 

(67-68) ನಿಮ್ಮನ್ನು ಮಣ್ಣಿನಿಂದ ತರುವಾಯ ವೀರ್ಯದಿಂದ, ಅನಂತರ ರಕ್ತಪಿಂಡದಿಂದ ಸೃಷ್ಟಿಸಿದವನು 
ಅವನೇತಾನೇ. ಆಮೇಲೆ ಅವನು ನಿಮ್ಮನ್ನು ಶಿಶುವಿನ ರೂಪದಲ್ಲಿ ಹೊರ ತರುತ್ತಾನೆ. ಆ ಬಳಿಕ ನೀವು ನಿಮ್ಮಸಂಪೂರ್ಣ 


ನೋಡುವವರಿಗೆ ಗುಂಬಜದಂತೆ ಕಾಣುತ್ತದೆ) ಅದರಿಂದ ಯಾವುದೇ ವಿನಾಶಕಾರಿ ವಸ್ತು ನಿಮ್ಮನ್ನು ತಲುಪಲಾರದು. ಅಷ್ಟೇ ಅಲ್ವ 
ವಿನಾಶಕಾರಿ ಕಿರಣಗಳೂ ತಲುಪಲಾರವು. ಆದ್ದರಿಂದಲೇ ನೀವು ಭೂಮಿಯಲ್ಲಿಸಮಾಧಾನದೊಂದಿಗೆ ಜೀವಿಸುತ್ತಿದ್ದೀರಿ. 

.91. ಅಂದರೆ ನಿಮ್ಮನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ನಿಮಗಾಗಿ ಒಂದು ಸುಭದ್ರ ಮತ್ತು ಸುರಕ್ಷಿತ ತಾಣವನ್ನು ಒದಗಿಸಿದನು, 
ಅನಂತರ ನಿಮ್ಮನ್ನು ಸೃಷ್ಟಿಸಿದಾಗಲೂ ಅತ್ಯುತ್ತಮ ಶರೀರ, ಸೂಕ್ತವಾದ ಅವಯವಗಳು, ಅತ್ಯುನ್ನತ ಮಟ್ಟದ ದೈಹಿಕ ಮತ್ತು ಮಾನಸಿಕ 
ಶಕ್ತಿಗಳನ್ನು ನೀಡಿದನು. ಈ ನೇರ ವ್ಯಕ್ತಿತ್ವ ಕೈ ಕಾಲುಗಳು, ಕಣ್ಣು ಕಿವಿ, ಮೂಗು, ಮಾತಾಡುವ ನಾಲಗೆ, ಅತ್ಯುತ್ತಮ ಪ್ರತಿಭೆಗಳ 
ಗಣಿಯಾದ ಮೆದುಳು ಎಲ್ಲವೂ ನೀವು ಮಾಡಿ ತಂದದ್ದಲ್ಲ ನಿಮ್ಮ ತಾಯಿಯೋ ತಂದೆಯೋ ಮಾಡಲಿಲ್ಲ ಅದನ್ನು ನಿರ್ಮಿಸುವ ಶಕ್ತಿ 
ಯಾವ ಪ್ರವಾದಿ, ಔಲಿಯಾ ಅಥವಾ ದೇವತೆಯಲ್ಲೂಇರಲಿಲ್ಲ ಅದನ್ನು ಯುಕ್ತಿಪೂರ್ಣನೂ, ಕರುಣಾಳುವೂ ಸರ್ವಶಕ್ತನೂ ಆದವನು 
ಮಾಡಿದನು. ಅವನು ಮಾನವನನ್ನುಸೃಷ್ಟಿಸಲು ತೀರ್ಮಾನಿಸಿದಾಗ ಈ ಲೋಕದಲ್ಲಿ ಕೆಲಸ ಮಾಡಲು ಯೋಗ್ಯವಾದ ಅದ್ಭುತ ಶರೀರವನ್ನು 
ನೀಡಿ ಸೃಷ್ಟಿಸಿದನು. ಹುಟ್ಟಿದ ಕೂಡಲೇ ಅವನ ಕೃಪೆಯಿಂದ ನಿಮಗೆ ಪರಿಶುದ್ಧ ಆಹಾರ ಪದಾರ್ಥಗಳ ವಿಶಾಲ ಹಾಸು ಹಾಸಿರುವುದನ್ನು 
ಕಂಡಿರಿ. ಅದು ವಿಷಯುಕ್ತವಲ್ಲ ಆರೋಗ್ಯದಾಯಕವಾದ ಶುದ್ಧ ಆಹಾರ ಪಾನೀಯಗಳಾಗಿವೆ. ಕಹಯೋ ರುಚಿಯಿಲ್ಲದ್ದೋ ಅಲ್ಲ 
ಅತ್ಯಂತ ರುಚಿಕರವಾಗಿದೆ. ಕೊಳೆತದ್ದೋ, ವಾಸನೆಯಿಂದ ಕೂಡಿದ್ದೋ ಅಲ್ಲ ಮೋಹಕ ಸುವಾಸನೆಯಿಂದ ಕೂಡಿದ್ದಾಗಿದೆ. ನಿರ್ಜೀವ 
ಹೊಟ್ಟಲ್ಲ ನಿಮ್ಮ ದೈಹಿಕ ಬೆಳವಣಿಗೆಗೆ "ಅಗತ್ಯ ವಾದ ಜೀವ ಸತ್ವ ಮತ್ತು ಪ್ರಯೋಜನಕಾರಿ ಆಹಾರ ಕಣಗಳಿಂದ ತುಂಬಿದೆ. ಈ ನೀರು, 
ತರಕಾರಿ, ಧಾನ್ಯ, ಹಣ್ಣು ಹಾಲು, ಜೇನು, ಮಾಂಸ, ಉಪ್ಪು ಮಖ ಮಸಾಲೆ- ಇತ್ಯಾದಿಗಳು ನಿಮ್ಮ ಜೀವಕ್ಕೆ ಶಕ್ತಿ ಮಾತ್ರವಲ್ಲ 
ಜೀವನಾನಂದಕ್ಕೂ ಸೂಕ್ತವಾಗಿವೆ. ಇದೆಲ್ಲವನ್ನೂ ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ ಯಾರು: ಒದಗಿಸಿದರು. ಆಹಾರ ಪದಾರ್ಥಗಳ ಈ 
ಅಸಂಖ್ಯ ಭಂಡಾರವನ್ನು ತಡೆಯಿಲ್ಲದೆ ಭೂಮಿಯಿಂದ ನಿರಂತರ ಹೊರಡಿಸುವ ವ್ಯ ್ಯವಸ್ಥೆಯನ್ನು ಯಾರು ಮಾಡಿದರು. ಈ ವ್ಯವಸ್ಥೆ 
ಮಾಡದೆ ನಿಮ್ಮನ್ನು ಕೇವಲ ಸ ಸೃಷ್ಟಿಸಿ ಬಿಟ್ಟಿದ್ದರೆ ನೀವು ಹೇಗೆ ಬದುಕುತ್ತಿದ್ದಿರಿ? ಇದೆಲ್ಲವೂ ನಿಮ್ಮನ್ನುಸ್ಯ ಸೃಷ್ಟಿಸಿದವನು ಕೇವಲ ಸೃಚ್ಛಚರ್ತನಲ್ಲ. 
ಯುಕ್ತಿಪೂರ್ಣನೂ ಕರುಣಾಳು ಬದ ಪಾಲಕ ಪ್ರಭುವೂ ಆಗಿದ್ದಾನೆಂಬುದರ ಪು ರಾವೆಯಲ್ಲವೆ? 

92. ಅಂದರೆ ನೈಜ ಜೀವನ ಅವನದೇ ಆಗಿದೆ. ತನ್ನ ಶಕ್ತಿಯಿಂದ ಅವನು ಜೀವಿಸಿದ್ದಾನೆ. ಆದಿ ಮತ್ತು ಅಂತ್ಯದ ಜೀವನ ಅವನ 
ಹೊರತು ಯಾರಿಗೂ ಇಲ್ಲ ಉಳಿದವರೆಲ್ಲರ ಜೀವನವು ನೀಡಲ್ಪಟ್ಟದ್ದೂತಾತ್ಕಾಲಿಕವೂ ಅಳಿಯುವಂತಹದ್ದೂ ಆಗಿದೆ. 

93. ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅರುಬ್ಹುಮರ್‌ ಟಿ. 3-4. 

94. ಸ್ತುತಿಗೀತೆ ಹಾಡಲು ಮತ್ತು ಕೃತಜ್ಞತೆ ಸಲ್ಲಿಸಲ್ಲಡಲು ಬೇರೆ ಯಾರೂ ಇಲ್ಲ, 

95. ಇಲ್ಲಿಪುನಃ "ಇಬಾದತ್‌' ಮತ್ತು 'ದುಆ'ವನ್ನುಸಮಾನಾರ್ಥದಲ್ಲಿ ಬಳಸಲಾಗಿದೆ. 


ತ 


ಕಾಂಡ - 24 


40. ಅಲ್‌ ಮೂಮಿನ್‌ 309 


ಗಟ | ಹಿನ ೩ $e 34h ಬಲಿ i ಓಕೆ ಜ್ಗೆ? 

ಗ್‌ ಟ್ಟಿ ಈ 446 secs 014-244 
ಗಾ ಟ್‌ 0 ಗ್ಗ ಇಸಿ ತ್‌ ಶಿ ಎಳ್ಳ >. ye ೨೫ (1. 

SSH “si BG ಜಿ. 5 ಕಿತ್‌ 


೪ 


EEG 5; © OSE ISIE AG a py A 
ಪ್ರೌಢಾವಸ್ಥೆಗೆ ತಲಪಲು ನಿಮ್ಮನ್ನುಬೆಳೆಸುತ್ತಾನೆ. ಅನಂತರ | ತಲುಪಲಿಕ್ಕಾಗಿ ಇನ್ನಷ್ಟು ಬೆಳೆಸುತ್ತಾನೆ ಮತ್ತು 
ನಿಮ್ಮಲ್ಲಿ ಕೆಲವರನ್ನು ಮೊದಲೇ ಹಿಂದಕ್ಕೆ ಕರೆಸಿಕೊಳ್ಳಲಾಗುತ್ತದೆ.* ನೀಡ ನಿಮ್ಮ ನಿಶ್ಚಿತ ಸಮಯವನ್ನು ತಲಪಲಿಕ್ಕಾಗಿ?' 
ಹಾಗೂ ನೀವು ವಸ್ತುಸ್ಥಿತಿಯನ್ನು ಅರಿತುಕೊಳ್ಳಲಿಕ್ಕಾಗಿ ಹೀಗೆಲ್ಲಾ ಮಾಡಲಾಗುತ್ತದೆ. 88 ಜೀವಂತಗೊಳಿಸುವವನೂ 
ಮರಣ ಕೊಡುವವನೂ ಅವನೇ. “ಅವನು ಯಾವ ವಿಷಯದ ಬಗ್ಗೆ ತೀರ್ಮಾನ ಮಾಡುವಾಗಲೂ "ಆಗಿ ಬಿಡು' ಎಂಬ 
ಅಪ್ಪಣೆಯೊಂದನ್ನು ಮಾತ್ರ ಕೊಟ್ಟು ಬಿಡುತ್ತಾನೆ ಮತ್ತು ಅದು ಆಗಿ ಬಿಡುತ್ತದೆ. 

(69-77) "ಅಲ್ಲಾಹನ ವಚನಗಳ ಬಗ್ಗೆ ಜಗಳ ಮಾಡುವವರನ್ನು ನೀವು ಕಂಡಿರಾ? ಅವರು ಎಲ್ಲಿಂದ 
ದಾರಿಗೆಡಿಸಲ್ಪಡುತ್ತಿದ್ದಾರೆ?" ಇವರು ಈ ಗ್ರಂಥವನ್ನೂ ನಾವು ನಮ್ಮ ಸ ಸಂದೇಶವಾಹಕರೊಂದಿಗೆ ಕಳುಹಿಸಿದ್ದ ಎಲ್ಲಾ 


96. ಅಂದರೆ ಕೆಲವರು ಹುಟ್ಟುವ ಮೊದಲೇ, ಇನ್ನು ಕೆಲವರು ಯೌವನಕ್ಕೆ ತಲುಪುವ ಮುಂಚೆಯೇ ಸಾಯುತ್ತಾರೆ. ಮತ್ತೆ 
ಕೆಲವರು ವೃದ್ಧಾಂಪ್ಯಕ್ಕೆ ಮುಂಚೆ ಸಾಯುತ್ತಾರೆ. 

97. ನಿಗದಿತ ಸಮಯವೆಂದರೆ ಒಂದೋ ಮರಣದ ಸಮಯವಾಗಿದೆ ಅಥವಾ ಎಲ್ಲಾ ಜನರೂ ಪುನಃ ಜೀವಂತ ಎದ್ದು 
ಅಲ್ಲಾಹನ ಮುಂದೆ ಹಾಜರಾಗುವ ದಿನವಾಗಿದೆ. ಒಂದನೇ ಅರ್ಥದ ಪ್ರಕಾರ, ಅಲ್ಲಾಹನು ಪ್ರತಿಯೊಬ್ಬ ಮಾನವನ ಜೀವನವನ್ನು 
ವಿವಿಧ ಹಂತಗಳ ಮೂಲಕ ಸಾಗಿಸುತ್ತಾ, ಅವರ ಮರಳುವಿಕೆಗೆ ನಿಗದಿ ಪಡಿಸಿದ ಸಮಯವಾಗಿದೆ. ಆ ಸಮಯ ಬರುವುದಕ್ಕೆ ಮುಂಚೆ 
ಇಡೀ ಲೋಕವೇ ಒಟ್ಟಾಗಿ ಯಾರನ್ನಾದರೂ ಕೊಲ್ಲ ಬಯಸಿದರೆ ಅದರಲ್ಲಿ ಯಶಸ್ವಿಯಾಗಲಾರದು. ಎರಡನೆಯ ಅರ್ಥದಂತೆ, ನೀವು 
ಕೇವಲ ಸತ್ತು ಮಣ್ಣಾಗಲಿಕ್ಕಾಗಿ ಈ ಪ್ರಪಂಚ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ, ನಿಮಗೆ ನಿಗದಿ ಪಡಿಸಲಾದ ಸಮಯದಲ್ಲಿ ಅವನ ಮುಂದೆ 
ಹಾಜರಾಗಲಿಕ್ಕಾಗಿ ನಿಮ್ಮನ್ನು ಜೀವನದ ವಿವಿಧ ಹಂತಗಳಿಂದ ಸಾಗಿಸುತ್ತಾನೆ ಎಂದಾಗಿದೆ. 

98. ಅಂದರೆ ಜೀವನದ ವಿವಿಧ ಹಂತಗಳಿಂದ ಸಾಗಿಸುವುದು ನೀವು ಪ್ರಾಣಿಗಳಂತೆ ಜೀವಿಸಿ, ಅವುಗಳಂತೆ ಸಾಯಲಿಕ್ಕಲ್ಲ 
ನಿಮಗೆ ಅಲ್ಲಾಹನು ನೀಡಿರುವ ಬುದ್ದಿಯನ್ನು ಉಪಯೋಗಿಸಿ, ಬದಲಾವಣೆಗೊಳ್ಳುತ್ತಿರುವ ಈ ವ್ಯವಸ್ಥೆಯನ್ನು ನಿಮ್ಮ ಅಸ್ತಿತ್ವದಿಂದಲೇ 
ಅರಿಯಬೇಕೆಂಬ ಉದ್ದೇಶದಿಂದಾಗಿದೆ. ಭೂಮಿಯ ನಿರ್ಜೀವ ಕಣಗಳಿಂದ ಅತ್ರ ದ್ಲುತವಾದ ಜೀವನ ಹುಟ್ಟುವುದು, ವೀರ್ಯದ ಒಂದು 
ಕಣದಿಂದ ಮಾನವನಂತಹ ಅದ್ಭುತ ಸೃಷ್ಟಿ ಅಸ್ತಿತ್ವಕ್ಕೆ ಬರುವುದು, ಅನಂತರ ತಾಯಿಯ ಗರ್ಭದಲ್ಲಿ ಹೆರಿಗೆಯಾಗುವವರೆಗೂ ಅವನ 
ಬೆಳವಣಿಗೆಯಾಗುವುದು, ಅವನ 'ರೂಪ, “ಲಿಂಗ, ದೈಹಿಕ ರಚನೆ, ಅವನ ಮಾನಸಿಕ ವೈಶಿಷ್ಟ್ಯಗಳು ಮತ್ತವನ ಶಕ್ತಿ-ಸಾಮರ್ಥ್ಯಗಳೆಲ್ಲವೂ 
ನಿರ್ಧರಿಸಲ್ಪಡುವುದು. ಅವುಗಳ ರಚನೆಯಲ್ಲಿ ಬಣದ ಯಾವ ಶಕ್ತಿಯೂ ಪ್ರಭಾವ ಬರದಿರುವುದು, ಅಷ್ಟೇ ಅಲ್ಲ- “tires 
ಆಗಬೇಕಾದವಳ ಗರ್ಭಪಾತ ಆಗುವುದು, ಬಾಲ್ಯದಲ್ಲಿ ಸಾಯಬೇಕಾದವನು- ಚಕ್ರವರ್ತಿಯ ಮಗನಾದರೂ” ಬಾಲ್ಯದಲ್ಲೇ 
ಸಾಯುವುದು, ಯೌವನ ಅಥವಾ ವೃದ್ಧಾಪ್ಯ ಪ್ಯಕ್ಕೆ ತಲುಪಬೇಕಾದವನು ಜೀವನವನ್ನೇ ಕಳಕೊಳ್ಳಬೇಕಾದಂತಹ ಅಪಾಯಕಾರಿ ಸನ್ನಿವೇಶ 
ಎದುರಾದರೂ ಆ ಪ್ರಾಯಕ್ಕೆ ತಲುಪುವುದು, 'ವಯಸಿನ ಒಂದು ಹಂತದಲ್ಲಿ ಸಾಯಬೇಕಾದವನು ಇಲ್ಲಿನ ಅತ್ಸುತ್ತಮ ಆಸ್ಪತ್ರೆಯಲ್ಲಿ 
ಉನ್ನತ ವೈದ್ಯರ ಶುಶ್ರೂಷೆಯಲ್ಲಿರುವಾಗಲೂ ಸಾಯುವುದು- ಇದೆಲ್ಲವೂ ನಮ್ಮ ಜೀವನ-ಮರಣಗಳ ಚುಕ್ಕಾಣಿಯು ಓರ್ವ 
ಸರ್ವಶಕ್ತನ ಅಧಿಕಾರ ಹಸ್ತದಲ್ಲಿರುವುದನ್ನು ಸೂಚಿಸುವುದಿಲ್ಲವೆ? ವಸ್ತುಸ್ಥಿತಿ ಹೀಗಿರುವಾಗ, ಯಾವುದೇ ಪ್ರವಾದಿ, ಔಲಿಯಾ, ದೇವಚರ 
ಅಥವಾ ಗ್ರಹ-ನಕ್ಷತ್ರಗಳು ನಮ್ಮ ಆರಾಧನೆಗೆ ಅರ್ಹರಾಗುವುದು ಹೇಗೆ? ನಾವು ದೇವನ ದಾಸರೊಂದಿಗೆ ಬೇಡಲು, ಅವರನ್ನು ತಮ್ಮ 
ಒಳಿತು-ಕೆಡುಕುಗಳ ಅಧಿಕಾರಸ್ಥರೆಂದು ಸ್ವೀಕರಿಸಲು ಅವರಿಗೆ ಆ ಸ್ಥಾನ ಲಭಿಸಿರುವುದಾದರೂ ಹೇಗೆ? ನಾವು ಯಾವುದೇ ಮಾನವನ 
ಕಾನೂನನ್ನು ಅವನ ವಿಧಿ-ನಿಷೇಧಗಳನ್ನು ಮತ್ತು ಅವನ ಹಲಾಲ್‌-ಹರಾಮ್‌ಗಳನ್ನು ಕಣ್ಣುಮುಚ್ಚಿ ಅನುಸರಿಸಲು ಅವನಿಗೆ ಆ ಪದವಿ 
ಲಭಿಸಿದ್ದುಹೇಗೆ? (ಹೆಚ್ಚಿನ ವಿವರಗಳಿಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ಹಜ್ಜಾ ಟಿ.9) 

99. ಮೇಲಿನ ಉಪನ್ಯಾಸದ ಬಳಿಕವೂ ನಿಮಗೆ, ಈ ಜನರ ತಪ್ಪುವಚಾರ ಮತ್ತು ತಪ್ಪುನೀತಿಯ ಸ್ರೋತ ಎಲ್ಲಿದೆ, ಅವರು ಎಲ್ಲಿಂದ 
ಎಡವಿ ಈ ಪಥಭ್ರಷ್ಟತೆಯ ಪಾತಾಳಕ್ಕೆ ಬಿದ್ದಿದ್ದಾರೆಂದು ಮನವರಿಕೆಯಾಗುತ್ತಿಲ್ಲವೆಂದು ಇದರ ಅರ್ಥ. (ಇಲ್ಲಿನೀವು ಅಂದರೆ ಪ್ರವಾದಿಸು 
ಅಲ್ಲ ಈ ಸೂಕ್ತಗಳನ್ನು ಓದುವ ಅಥವಾ ಕೇಳುವ ಪ್ರತಿಯೊಬ್ಬನೂ ಆಗಿದ್ದಾನೆ) 


* 


ಕಾಂಡ - 24 


310 ತಪ್ಪೀಮುಲ್‌ ಕುರ್‌ಆನ್‌ 


2 CPST $6೫ ಖಿ) fy Lhd 4S OH ಜಿ 15 


ASEH EE ೭೬6 0650೬ ಭಕ ಜಿ HOES 
ಹ ದೆಸಿ BH ASE ಸಿಎ ಬರಿತ 


OLE 0% ಟಿಟಿ. OH OSHS 
EET 1 8110 ಸ ಪಪ 


> 


ಶಿ.ಶಿ ಗಗ ಗ ರನ ದ ೨.) 5% 2 1 24 ADDS [೨ಿಲ್ಳ 
> 
as ME LAS 3 ಬಿಪಿ YS 6355 (115261೫ Ci 


ಗ್ರಂಥಗಳನ್ನೂ ಸುಳ್ಳಾಗಿಸುತ್ತಾರೆ.'* ಸದ್ಯವೇ ಇವರಿಗೆ ಗೊತ್ತಾಗಲಿದೆ. ಆಗ ಕಂಠ ಕಡಗಗಳು ಮತ್ತು ಸಂಕೋಲೆಗಳು 
ಅವರ ಕೊರಳುಗಳಲ್ಲಿರುವುವು. ಅವುಗಳನ್ನು ಹಿಡಿದು ಅವರು ಕುದಿಯುತ್ತಿರುವ ನೀರಿನ ಕಡೆಗೆ ಎಳೆಯಲ್ಲಡುವರು. 
ತರುವಾಯ ನರಕಾಗ್ನಿಗೆ ಎಸೆಯಲ್ಲಡುವರು."' ಅನಂತರ ಅವರೊಡನೆ, "ನೀವು ಅಲ್ಲಾಹನನ್ನು ಬಿಟ್ಟು 
ಸಹಭಾಗಿಗಳನ್ನಾಗಿಸಿಕೊಂಡಿದ್ದ ಇತರ ದೇವರುಗಳು ಈಗ ಎಲ್ಲಿದ್ದಾರೆ?" ಎಂದು ಕೇಳಲಾಗುವುದು." ಆಗ ಅವರು, 

"ಅವು ನಮ್ಮಿಂದ ಕಳೆದು ಹೋದವು, ಮಾತ್ರವಲ್ಲನಾವು ಇದಕ್ಕೆ ಮುಂಚೆ ಯಾವುದನ್ನೂಕರೆದು ಪ್ರಾರ್ಥಿಸುತ್ತಿರಲಿಲ್ಲ 
ಎಂದು ಉತ್ತರಿಸುವರು. 10 ಹೀಗೆ ಸತ್ಯ [ನಿಷೇಧಿಗಳು ಪಥಭ್ರಷ್ಟರಾಗಿರುವುದನ್ನು ಅಲ್ಲಾಹನು ಸಾಬೀತುಪಡಿಸಿ 
ಬಿಡುವನು. ಅವರೊಡನೆ ಹೀಗೆ ಹೇಳಲಾಗುವುದು, "ನೀವು ಭೂಲೋಕದಲ್ಲಿ ಅಸತ್ಯದಲ್ಲೇ ಮಗ್ಗರಾಗಿದ್ದು ಅದರ 
ಮೇಲೆ ದರ್ಪ ತೋರುತ್ತಿದ್ದುದರಿಂದ ನಿಮ್ಮಗತಿ ಹೀಗಾಯಿತು.'* ಈಗ ನಡೆಯಿರಿ, ನರಕ ದ್ವಾರಗಳಲ್ಲಿ ಪ್ರವೇಶಿಸಿರಿ. 
ನಿಮಗೆ ಸದಾ ಅಲ್ಲೇ ಇರಬೇಕಾಗಿದೆ. ಅಹಂಕಾರಿಗಳ ಅತ್ಯಂತ ಕೆಟ್ಟ ವಾಸಸ್ಥಾನ." ಆದುದರಿಂದ ಸಂದೇಶವಾಹಕರೇ, 
ತಾಳ್ಮೆ ವಹಿಸಿರಿ. "ಅಲ್ಲಾಹನ ವಾಗ್ದಾನವು ಪರಮ ಸತ್ಯ ವಾಗಿದೆ. ಇನ್ನುನಾವು ಇವರಿಗೆ ಎಚ್ಚರಿಕೆ ನೀಡುತ್ತಿರುವಂತಹ 
ದುಷ್ಪರಿಣಾಮಗಳ ಒಂದಂಶವನ್ನು ನಿಮ್ಮೆದುರಲ್ಲೇ ಇವರಿಗೆ ತೋರಿಸಿದರೂ ಅಥವಾ (ಅದಕ್ಕೆ ಮುಂಚೆಯೇ) ನಿಮ್ಮನ್ನು 
ಈ ಲೋಕದಿಂದ ಎತ್ತಿಕೊಂಡರೂ ಇವರಿಗಂತೂ ನಮ್ಮ ಕಡೆಗೇ ಮರಳಿ ಬರಬೇಕಾಗಿದೆ." 


100. ಅವರು ಎಡವಿ ಬೀಳಲು ಇದುವೇ ನೈಜ ಕಾರಣ. ಅವರು ಕುರ್‌ಆನ್‌ ಮತ್ತು ಪ್ರವಾದಿಯವರ ಶಿಕ್ಚಣಗಳನ್ನು ನಂಬದೆ 
ಮತ್ತು ಅಲ್ಲಾಹನ ಸೂಕ್ತಗಳ ಬಗ್ಗೆ ಗಂಭೀರ ಚಿಂತನೆ ನಡೆಸದೆ ಜಗಳಗಂಟಿಗಳಾಗಿ ಅವುಗಳನ್ನು ವಿರೋಧಿಸುವುದೇ ಅವರ ಪಥಭ್ರಷ್ಟತೆಗೆ 
ಮೂಲ ಕಾರಣ. ಅವರು ಸನ್ಮಾರ್ಗಕ್ಕೆ ಬರುವ ಎಲ್ಲಸಾಧ್ಯತೆಗಳೂ ಕೊನೆಗೊಂಡಿವೆ. 

101. ಅಂದರೆ ಬಾಯಾರಿಕೆಯ ತೀವ್ರತೆಯಿಂದ ಕಂಗಾಲಾಗಿ ಅವರು ನೀರು ಕೇಳಿದಾಗ ನರಕದ ಕಾರ್ಯಕರ್ತರು ಅವರನ್ನು 
ಸಂಕೋಲೆಗಳಿಂದ ಎಳೆಯುತ್ತಾ ಕುದಿಯುವ ನೀರಿನ ಚಿಲುಮೆಗಳೆಡೆಗೆ ಕೊಂಡೊಯ್ಯುವರು. ಅದರಿಂದ ಕುಡಿದ ಬಳಿಕ ಪುನಃ 
ಎಳೆಯುತ್ತಾ ತಂದು ನರಕಾಗ್ದಿಗೆ ತಳ್ಳಿ ಬಿಡುವರು. 

102. ಅಂದರೆ ಅವರು ನಿಜವಾಗಿಯೂ ದೇವತ್ವದಲ್ಲಿ ಭಾಗಿಯಾಗಿದ್ದರೆ ಮತ್ತು ಅವರು ಕೆಟ್ಟ ಘಳಿಗೆಯಲ್ಲಿ ನಿಮ್ಮ ಸಹಾಯಕ್ಕೆ 
ಬರಬಹುದೆಂಬ ನಿರೀಕ್ಷೆಯಿಂದ ನಿಮ್ಮನ್ನು ಪೂಜಿಸುತ್ತಿದ್ದರೆ, ಈಗೇಕೆ ಅವರು ನಿಮ್ಮನ್ನು ಬಂದು ಬಿಡಿಸುವುದಿಲ್ಲ? 

103. ನಾವು ಭೂಲೋಕದಲ್ಲಿ ಶಿರ್ಕ್‌ ಮಾಡುತ್ತಿರಲಿಲ್ಲವೆಂದು ಇದರರ್ಥವಲ್ಲ ನಾವು ಯಾರನ್ನು ಕೂಗಿ ಕರೆಯುತ್ತಿದ್ದೆವೋ 
ಅವರು ಏನೇನೂ ಅಲ್ಲ; ಬರೇ ನಿಕೃಷ್ಟರು ಮತ್ತು ಶವಗಳೆಂದು ಈಗ ನಮಗೆ ಮನವರಿಕೆಯಾಯಿತೆಂದರ್ಥ. 

104. ಅಂದರೆ ಸತ್ಯವಲ್ಲದ್ದನ್ನುನೀವು ಅನುಸರಿಸುವಷ್ಟಕ್ಕೆಸಾಕು ಮಾಡಲಿಲ್ಲ ಸತ್ಯವನ್ನು ನಿಮ್ಮಮುಂದಿಟ್ಟಾಗ ಅದರತ್ತ ಗಮನವನ್ನೇ 
ಹರಿಸದಷ್ಟುನೀವು ಮಗ್ಗರಾಗಿದ್ದಿರಿ. ಮಿಥ್ಯಕ್ಕೆ ಅಂಟಿಕೊಂಡಿರಿ. 

105. ಅಂದರೆ ಜಗಳಗಂಟಿಗಳಾಗಿ ನಿಮ್ಮನ್ನೆದುರಿಸುವವರು ಮತ್ತು ಕುತಂತ್ರಗಳಿಂದ ನಿಮ್ಮನ್ನು ಸೋಲಿಸ ಬಯಸುವವರ ಮಾತು 
ಮತ್ತು ಕೃತ್ಯಗಳಿಗಾಗಿ ಸಹನೆ ವಹಿಸಿರಿ. 

106. ಅಂದರೆ ನಿಮ್ಮನ್ನು ಸೋಲಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬನನ್ನೂ ನಾವು ಇದೇ ಲೋಕದಲ್ಲಿ ಶಿಕ್ಷಿಸಬೇಕೆಂದಿಲ್ಲ, ಇಲ್ಲಿ 


ಅಕ 


ಕಾಂಡ - 24 


40. ಅಲ್‌ ಮೂಮಿನ್‌ 311 


ಕ 2 


ಜ್‌ ಚ ಚ ಹ ಳ್‌ ದ ಬಜ ಸಂ ೨ 
HE, Sesh! GIL KL GE SI 20061 ಜಃ ಚ ಸೆಕ 


Po MES 508೫ ಶಿ ಬಸ ಸ್ಯ 1 ಕ್ರಿಕೆ | 
ilo ಕಿ ಓ 5 005 BOSSES Ws 


15 ೨ b A ೨9೨ 4M 
ಲಭ ಹ 6 ಗ್‌ ಥಿ ಓತ ಆ 0 ೫55; 
(18) ಸಂದೇಶವಾಹಕರೇ,""' ನಾವು ನಿಮಗಿಂತ ಮುಂಚೆ ಅನೇಕ ಸಂದೇಶವಾಹಕರನ್ನು ರವಾನಿಸಿರುತ್ತೇವೆ. 
ಅವರಲ್ಲಿ ಕೆಲವರ ವೃತ್ತಾಂತಗಳನ್ನು ನಾವು ನಿಮಗೆ ತಿಳಿಸಿದ್ದೇವೆ ಮತ್ತು ಕೆಲವರ ವೃತ್ತಾಂತಗಳನ್ನು ತಿಳಿಸಿಲ್ಲ ಅಲ್ಲಾಹನ 
ಅಪ್ಪಣೆ ಇಲ್ಲದೆ ಜಾಗೇ ನಿದರ್ಶನವನ್ನು.” ತರುವ ಸಾಮರ್ಥ್ಯ ine ಸಂದೇಶವಾಹಕರಿಗೂ ಇರಲಿಲ್ಲ 
ಅಲ್ಲಾಹನ ಆಜ್ಞೆ ಬಂದು ಬಿಟ್ಟಾಗ ಸತ್ಯ ಕೃಮಸಾರ ತೀರ್ಮಾನ ಮಾಡಿ ಬಿಡಲಾಯಿತು ಮತ್ತು ಆಗ ದುಷ್ಕರ್ಮಿಗಳು 
ನಷ್ಟದಲ್ಲಿ ಬಿದ್ದುಬಟ್ಟರು. 10 
(79-81) ಅಲ್ಲಾಹನೇ ನಿಮಗಾಗಿ ಈ ಜಾನುವಾರುಗಳನ್ನು ಉಂಟು ಮಾಡಿರುತ್ತಾನೆ. ಅವುಗಳ ಪ್ಲೆ 
ಕೆಲವನ್ನು ನೀವು ಸವಾರಿಗಾಗಿಯೂ ಇನ್ನು ಕೆಲವನ್ನು ಆಹಾರಕ್ಕಾಗಿಯೂ ಉಪಯೋಗಿಸುವಂತೆ RS 
ಅವುಗಳಲ್ಲಿ ನಿಮಗೆ ಇನ್ನೂ ಅನೇಕ ಪ್ರಯೋಜನಗಳಿವೆ. ನೀವು ಅವುಗಳ ಮೇಲೇರಿ, ನಿಮ್ಮ ಮನಗಳಲ್ಲಿ ಎಲ್ಲಿ 
ಹೋಗಬೇಕೆಂಬ ಇಚ್ಛೆ ಇದೆಯೋ ಅಲ್ಲಿಗೆ ತಲಪಬಲ್ಲಿರಿ. ಅವುಗಳ ಮೇಲೂ ನಾವೆಗಳ ಮೇಲೂ ನೀವು ಸವಾರಿ 
ಮಾಡಿಸಲ್ಪಡುತ್ತೀರಿ. ಅಲ್ಲಾಹನು ತನ್ನ ಈ ನಿದರ್ಶನಗಳನ್ನು ನಿಮಗೆ ತೋರಿಸಿ ಕೊಡುತ್ತಿದ್ದಾನೆ. ನೀವು ಅವನ ಯಾವ 
ಯಾವ ನಿದರ್ಶನಗಳನ್ನು ನಿರಾಕರಿಸಬಲ್ಲಿ೦9 


೩ 


ಶಿಕ್ಷೆಗೊಳಗಾದರೂ ಇಲ್ಲದಿದ್ದರೂ ಅವನು ನಮ್ಮ ಹಿಡಿತದಿಂದ ಪಾರಾಗಲಾರನು. ಸತ್ತ ಬಳಿಕ ನಮ್ಮ ಬಳಿಗೇ ಬರಬೇಕಾಗಿದೆ. ಆಗ ಅವನು 
ತನ್ನದುಷೃತ್ಯಗಳಿಗೆ ಪುರ್ಣ ಶಿಕ್ಷೆ ಪಡೆಯುವನು. 

107. ಇಲ್ಲಿಂದ ಇನ್ನೊಂದು ವಿಷಯ ಆರಂಭವಾಗುತ್ತದೆ. ಸತ್ಯನಿಷೇಧಿಗಳು ಪ್ರ ಪ್ರವಾದಿಯವರೊಂದಿಗೆ, ನಾವು ಅಪೇಕ್ಟಿಸುತ್ತಿರುವ 
ಪವಾಡವನ್ನು: ತೋರಿಸುವವರೆಗೆ ನಾವು ನಿಮ್ಮನ್ನು ಪ್ರ ಪ್ರವಾದಿಯೆಂದು ಭೂಬಜಾರವು ಎಂದು ಹೇಳುತ್ತಿದ್ದರು. ಅದನ್ನುಪ್ರ ಪ್ರಸ್ತಾಪಿಸದೆ ಮುಂದಿನ 
ಸೂಕ್ತದಲ್ಲಿ ಅದಕ್ಕೆ ಉತ್ತರಿಸಲಾಗಿದೆ.(ಅವರು ಅಪೇಕ್ಷಿಸುತ್ತಿದ್ದ ಪವಾಡಗಳ ಕೆಲವು ನಮೂನೆಗಳನ್ನು ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-2, ಹೂದ್‌: ಟಿ.13, ಅಲ್‌ಹಿಜ್ರ್‌: ಟಿ.4-5, ಬನೀ ಇಸ್ರಾಈಲ್‌: ಟಿ.105-106. ಸಂಪುಟ-3 ಅಲ್‌ಫುರ್ಕಾನ್‌: ಟಿ.33) 

108. ಅಂದರೆ ಯಾವ ಪ್ರವಾದಿಯೂ ತನ್ನಿಚ್ಛೆಯಂತೆ ಪವಾಡವನ್ನು ತೋರಿಸಿದ್ದಿಲ್ಲ, ಅವರಿಗೆ ಅದರ ಸಾಮರ್ಥ್ಯವೂ ಇಲ್ಲ, ಅದು 
ಪ್ರಕಟವಾಗುವುದು ಸತ್ಯನಿಷೇಧಿ ಜನಾಂಗಕ್ಕೆ ಪವಾಡವನ್ನು ತೋರಿಸಬೇಕೆಂದು ಅಲ್ಲಾಹನು ಬಯಸಿದಾಗ ಮಾತ್ರ. ಇದು ಸತ್ಯನಿಷೇಧಿಗಳ 
ಬೇಡಿಕೆಯ ಪ್ರಥಮ ಉತ್ತರವಾಗಿದೆ. 

109. ಅಂದರೆ ವಿನೋದಕ್ಕಾಗಿ ಪವಾಡವನ್ನು ಪ್ರಕಟ ಪಡಿಸಲಾಗಿಲ್ಲ ಅದೊಂದು ನಿರ್ಣಾಯಕ ವಸ್ತು. ಅದು ಪ್ರಕಟಗೊಂಡ 
ಬಳಿಕ ಒಂದು ಜನಾಂಗವು ಅದನ್ನು ನಂಬದಿದ್ದರೆ ಅದನ್ನು ಅಳಿಸಿ ಹಾಕಲಾಗುತ್ತದೆ. ನೀವು ಮೋಜಿಗಾಗಿ ಪವಾಡ ಕೇಳುತ್ತಿದ್ದೀರಿ. ಆದರೆ 
ಈ ರೀತಿ ಅಪೇಕ್ಷಿಸಿ ನೀವು ನಿಮ್ಮ ವಿನಾಶವನ್ನೇ ಆಹ್ಮಾನಿಸುತ್ತಿದ್ದೀರೆಂಬುದನ್ನು ಮರೆಯುತ್ತೀರಿ. ಇದು ಅವರ ಬೇಡಿಕೆಯ ಎರಡನೆಯ 
ಉತ್ತರವಾಗಿದೆ. ಅದರ ವಿವರಗಳು ಈ ಹಿಂದೆ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-2, ಅಲ್‌ಹಿಜ್ರ್‌: ಟಿ.5, 30, ಬನೀ ಇಸ್ರಾಈಲ್‌: ಟಿ.68-69, ಸಂಪುಟ-3 ಅಲ್‌ ಅಂಬಿಯಾ: ಟಿ.7-8, ಅಲ್‌ ಫುರ್ಕಾನ್‌: 
ಟಿ.33, ಅಶ್ಶುಅರಾ: ಟಿ.49) 

110. ನೀವು ಕೇವಲ ತಮಾಷೆ ನೋಡಲು ಮತ್ತು ಮೋಜಿಗಾಗಿ ಪವಾಡ ಕೇಳುವುದಿಲ್ಲವೆಂದಾದರೆ ಮತ್ತು ಸಹತ ಯಾವ 

ವಿಷಯಗಳನ್ನು (ಅರ್ಥಾತ್‌ ತೌಹೀದ್‌ ಮತ್ತು ಆಖಿರತ್‌) ನಂಬಬೇಕೆಂದು ಕರೆ ನೀಡುತ್ತಾರೋ ಅದು ಸತ್ಯವೋ ಅಲ್ಲವೋ ಎಂದು 
A ತಿಳಿದುಕೊಳ್ಳ ಬಯಸುತ್ತೀರಾದರೆ, ಅದಕ್ಕೆ ೈ ನಿಮ್ಮ ಪ ಪರಿಸರದಲ್ಲಿ ನಿಮ್ಮ ಅನುಭವಕ್ಕೆ ಬರುವ ಅಸಂಖ್ಯಾತ ದೃಷ್ಟಾಂತಗಳೇ ಸಾಕು. 
ವಾಸ್ತವಿಕತೆಯನ್ನು ಅರಿಯಲು ಅವುಗಳಿರುವಾಗ ಬೇರೆ ದೃಷ್ಟಾಂತಗಳೇಕೆ? ಇದು ಅವರ "ಬೇಡಿಕೆಯ ha ಉತ್ತರವಾಗಿದೆ. ಈ 


ಕಾಂಡ-24 


312 ತಪ್ಪೀಮುಲ್‌ ಕುರ್‌ಆನ್‌ 


1131864 ೫ ಜೆ Kc SE EEGs ಗ 


4 ೬. Pett 5 ೪9 8 C615 GSI As 
eS PEGS (4 BASES SN AG 25 
ML 394 EEG 2 MENG (61/6 
ಇಗ 220 ಖೊ 


ಸರ್‌ 


(82-85) ಇವರಿಗಿಂತ! ಮುಂಚೆ ಗತಿಸಿದವರ ಗತಿಯೇನಾಯಿತೆಂದು ನೋಡಲಿಕ್ಕಾಗಿ ಇವರು ಈ 
ಭೂಮಿಯಲ್ಲಿ ಸಂಚರಿಸಲಿಲ್ಲವೇ? ಅವರು ಸಂಖ್ಯೆಯಲ್ಲಿ ಇವರಿಗಿಂತ ಹೆಚ್ಚಿದ್ದರು, ಇವರಿಗಿಂತಲೂ ಹೆಚ್ಚು 
ಬಲಶಾಲಿಗಳಾಗಿದ್ದರು ಮತ್ತು ಭೂಮಿಯಲ್ಲಿ ಇವರಿಗಿಂತಲೂ ಅಧಿಕ ವೈಭವಯುಕ್ತ ಕುರುಹುಗಳನ್ನು ಬಿಟ್ಟು 
ಹೋಗಿರುವರು. ಅವರು ಸಂಪಾದಿಸಿದುದು ಅವರ ಯಾವ ಕೆಲಸ ಸಕ್ಕೂ ಬರಲಿಲ್ಲ. ಅವರ ಸಂದೇಶವಾಹಕರು ಅವರೆ 
ಬಳಿಗೆ ಪ್ರತ್ಯಕ್ಷ ಪ್ರಮಾಣಗಳನ್ನು ತಂದಾಗ ಅವರು ತಮ್ಮಲ್ಲಿದ್ದ? ವಿದ್ಯ ಯಲ್ಲೇ ಮಗ್ದರಾಗಿದ್ದರು ಮತ್ತು ಪರಿಹಾಸ್ಯ 
ಮಾಡುತ್ತಿದ್ದುದರ ಸುಳಿಯಲ್ಲೇ ಸಿಲುಕಿಕೊಂಡರು. ಅವರು' ನಮ್ಮ. ಯಾತನೆಯನ್ನು ಕಂಡುಕೊಂಡಾಗ 
ಏಕಮಾತ್ರನೂ ಸಹಭಾಗಿಗಳಾರೂ ಇಲ್ಲದವನೂ ಆದ ಅಲ್ಲಾಹನನ್ನು ನಂಬಿದೆವು. ನಾವೆ" ಅವನ ಸಹಭಾಗಿಗಳೆಂದು 
ಪರಿಗಣಿಸುತ್ತಿದ್ದ ಸಕಲ ಆರಾಧ್ಯರನ್ನು ನಿರಾಕರಿಸುತ್ತೇವೆ ಎಂದು ಕೂಗಾಡಿದರು. ಆದರೆ, ನಮ್ಮ ಯಾತನೆಯನ್ನು 
ಕಂಡ ಬಳಿಕ ಅವರ ವಿಶ್ವಾಸವು ಅವರಿಗೆ ಏನೂ ಫಲಕಾರಿಯಾಗುವಂತಿರಲಿಲ್ಲ ಏಕೆಂದರೆ ಅಲ್ಲಾಹನ ದಾಸರ ಮಧ್ಯೆ. 
ಸದಾ ಜಾರಿಯಲ್ಲಿದ್ದ” ನಿಶ್ಚಿತ ನಿಯಮ ಇದೇ ಆಗಿತ್ತು ಮತ್ತು ಆಗ ಸತ್ಯನಿಷೇಧಿಗಳು ನಷ್ಟದಲ್ಲಿ ಬಿದ್ದು ಬಿಟ್ಟರು. 
ಟಗ ದ 


ಉತ್ತರವನ್ನು. ಇದಕ್ಕಿಂತ ಮುಂಚೆಯೂ ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿನೀಡಲಾಗಿದೆ. ನಾವು ಅಲ್ಲಿಅದರ ಸರಿಯಾದ ವಿವರಣೆಯನ್ನು 
ನೀಡಿದ್ದೇವೆ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ಅನ್‌ಆಮ್‌: ಟಿ.26-27, ಸಂಪುಟ-2, ಯೂನುಸ್‌: ಟಿ.105, 
ಅರ್ರಆ್‌ದ್‌: ಟಿ.15ರಿಂದ20, ಸಂಪುಟ-3, ಅಶ್ಶುಅರಾ: ಟಿ.3, 4, 5) 

ಭೂಮಿಯಲ್ಲಿ ಪ್ರಾಣಿಗಳು ಮಾನವನ ಸೇವೆಗೈಯುತ್ತಿವೆ. ಅವುಗಳ ಸೃಷ್ಟಿಕರ್ತನು ಅವುಗಳನ್ನು ಮಾನವನಿಗೆ ವಿಧೇಯವಾಗುವ 
ರೀತಿಯಲ್ಲಿ ಮಾಡಿರುವನು. ಉದಾ: ದನ, ಎತ್ತು, ಎಮ್ಮೆ ಆಡು, ಕುರಿ, ಒಂಟೆ, ಕುದುರೆ, ಇತ್ಯಾದಿ. ಅವುಗಳಿಂದ ಅಸಂಖ್ಯಾತ 
ಪ್ರಯೋಜನಗಳಿವೆ. ಸವಾರಿ, ಸರಕು ಸಾಗಾಟ, ಬೇಸಾಯ ಇತ್ಯಾದಿಗಳಿಗೆ ಅವುಗಳನ್ನು ಬಳಸುತ್ತಾನೆ. ಅವುಗಳ ಹಾಲು ಕರೆದು 
ಕುಡಿಯುತ್ತಾನೆ. ಅಲ್ಲದೆ ಮೊಸರು, ತುಪ್ಪ ಬೆಣ್ಣೆ ಗಿಣ್ಣು ಹಾಗೂ ಇತರ ಸಿಹಿ ತಿಂಡಿಗಳನ್ನು ಅದರಿಂದ ಮಾಡುತ್ತಾನೆ. ಅವುಗಳ 
ಮಾಂಸ ತಿನ್ನುತ್ತಾನೆ. ಕೊಬ್ಬನ್ನು ಉಪಯೋಗಿಸುತ್ತಾನೆ. ಅವುಗಳ ಉಣ್ಣೆ ರೋಮ, ತೊಗಲು, ಕರುಳು, ಎಲುಬು, ರಕ್ತ, ಸೆಗಣಿ 
ಎಲ್ಲವೂ ಪ್ರಯೋಜನಕಾರಿಯಾಗಿವೆ. ಮಾನವನನ್ನು ಈ ಭೂಮಿಗೆ ಕಳಿಸುವುದಕ್ಕೆ ಮುಂಚೆಯೇ ಅವನ ಈ ಎಲ್ಲ ಅವಶ್ಯಕತೆಗಳನ್ನು 
ಮುಂದಿಟ್ಟುಕೊಂಡೇ ಅವನಿಗೆ ಪ್ರಯೋಜನಕಾರಿಯಾಗುವ ರೀತಿಯಲ್ಲಿಮಾಡಿದ್ದಾನೆಂಬುದಕ್ಕೆ ಇದು ಪುರಾವೆಯಲ್ಲವೆ? 

ಇನ್ನು ಭೂಮಿಯ ಮುಕ್ಕಾಲಂಶ ನೀರಿನಿಂದ ತುಂಬಿದ್ದು ಕಾಲಂಶ ಮಾತ್ರ ನೆಲವಾಗಿದೆ. ಈ ಒಣ ಭಾಗಗಳಲ್ಲೂ ಅನೇಕ ಸಣ್ಣ 
ದೊಡ್ಡ ದ್ವೀಪಗಳಿದ್ದು ಅವುಗಳ ಮಧ್ಯೆ ನೀರಿದೆ. ಭೂಮಿಯ ಈ ದ್ವೀಪಗಳಲ್ಲಿ ಮಾನವರು ಹಬ್ಬಿರುವುದು, ಅವುಗಳ ಮಧ್ಯೆ ವಾಣಿಜ್ಯ, 
ಪ್ರಯಾಣ ಸಂಬಂಧಗಳೇರ್ಪಟ್ಟಿರುವುದು, ಹಡಗುಯಾನ ಸೌಲಭ್ಯಕ್ಕಾಗಿ ಗಾಳಿ, ಸಮುದ್ರ ಮತ್ತು ನೀರನ್ನು ಒಂದು ಕಾನೂನಿನ 
ಅಧೀನಗೊಳಿಸಿರುವುದು, ಭೂಮಿಯ ಸಂಪನ್ಮೂಲಗಳನ್ನು ಹಡಗು ಯಾನ ಸಾಧ್ಯವಾಗುವ ರೀತಿಯಲ್ಲಿ ಸೃಷ್ಠಿ ಪಿಸಿರುವುದು- ಈ ಎಲ್ಲ 
ವಸ್ತುಗಳನ್ನು ಒಬ್ಬನೇ ಸರ್ವಶಕ್ತ, ಕರುಣಾಳುವಾದ ದೇವನು ತನ್ನವಿಶೇಷ ಯೋಜನೆಯಂತೆ ಮಾಡಿರುತ್ತಾರೆಸದಕ್ಕೆ ಪ ಪುರಾವೆಯಲ್ಲವೆ! 
ಇನ್ನು ಹಡಗು ಯಾನದ ದೃಷ್ಟಿಯಿಂದ ನೋಡಿದರೆ, ನಕ್ಷತ್ರಗಳ ಸ್ಥಾನ ಮತ್ತು ಗ್ರಹಗಳ ಚಲನೆಯಿಂದ ಸಿಗುವ ಸಹಾಯವು ಭೂಮಿ 
ಮಾತ್ರವಲ್ಲ ಆಕಾಶಗಳ ಸೃಷ್ಟಿಕರ್ತನೂ ಅದೇ ಓರ್ವ ದೇವನೆಂಬುದಕ್ಕೆ ಸಾಕಿಯೊದಗಿಸುತ್ತದೆ. 


ಕಾಂಡ - 24 


40. ಅಲ್‌ ಮೂಮಿನ್‌ 313 


ಇನ್ನೂ ಆಲೋಚಿಸಿರಿ. ಇಷ್ಟೆಲ್ಲ ವಸ್ತುಗಳನ್ನು ಮಾನವನ ನಿಯಂತ್ರಣಕ್ಕೆ ಕೊಟ್ಟು ಅವುಗಳನ್ನು ಅವನಿಗೆ ಪ್ರಯೋಜನಕಾರಿಯಾಗಿ 
ಮಾಡಿದ ದೇವನ ಕುರಿತು ನೀವು. ಅವನನ್ನು ಕುರುಡನೆಂದೂ (ಅಲ್ಲಾಹನ ಅಭಯ) ಮಾನವನಿಗೆ ಇದೆಲ್ಲವನ್ನೂ ನೀಡಿ ಅವನಿಂದ 
ಎಂದೂ ಲೆಕ್ಕಪಡೆಯಲಾರನೆಂದೂ ಪ್ರಜ್ಞಾಪೂರ್ವಕವಾಗಿ ಊಹಿಸುತ್ತೀರಾ? 

111. ಇದು ಉಪ ಸಂಹಾರ. ಈ ಭಾಗವನ್ನು ಓದುವಾಗ 4, 5 ಮತ್ತು 21ನೇ ಸೂಕ್ತವನ್ನು ಇನ್ನೊಮ್ಮೆ ನೋಡಿರಿ. 

112. ಅಂದರೆ ತಮ್ಮ ತತ್ವಶಾಸ್ತ್ರ ವಿಜ್ಞಾನ, ಕಾನೂನು, ಲೋಕವಿದ್ಯೆ, ತಮ್ಮ ಗುರುಗಳು ಕಂಡು ಹಿಡಿದ ಧಾರ್ಮಿಕ ಅಂಧ 
ಶ್ರದೆಗಳು Mythology) ಮತ್ತು ಅಭ್ಯಾತಿಕತೆ(hೀಂ1೦gy)ಯನ್ನೇ ಅವರು ನೈಜ ಶಿಕ್ಷಣವೆಂದು ಬಗೆದರು. ಪ್ರವಾದಿಗಳ 
ಶಿಕ್ಷಣಗಳನ್ನು ನಿಕೃಷ್ಟವೆಂದು ಭಾವಿಸಿ ಅದರ ಕಡೆಗೆ ಗಮನವನ್ನೇ ಕೊಡಲಿಲ್ಲ ಶಿಕ್ಷೆ ಮತ್ತು ಮರಣದ ಚಿಹ್ನೆಗಳು ಗೋಚರವಾದ ಬಳಿಕ 
ವಿಶ್ವಾಸ ತಾಳುವುದನ್ನು ಅಲ್ಲಾಹನು ಅಂಗೀಕರಿಸುವುದಿಲ್ಲ. 

113. ಅಂದರೆ, ತೌಬಾ ಮತ್ತು ಈಮಾನ್‌ ಮಾನವನು ದೇವ ಶಿಕ್ಷೆಗೆ ಅಥವಾ ಮರಣದ ಹಿಡಿತಕ್ಕೆ ಗುರಿಯಾಗುವ ತನಕ ಮಾತ್ರ 
ಪ್ರಯೋಜನಕಾರಿಯಾಗಿರುತ್ತದೆ. ಶಿಕ್ಷೆ ಬಂದ ನಂತರ ಅಥವಾ ಮರಣದ ಚಿಹ್ನೆಗಳು ಗೋಚರಿಸಿದ ಬಳಿಕ ವಿಶ್ವಾಸ ತಾಳುವುದು ಅಲ್ಲಾಹನ 
ಬಳಿ ಸ್ವೀಕಾರಾರ್ಹವಲ್ಲ 


ಕಿ ಸ್‌ 
ಹ 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 
ಹೆಸರು ತ 


ಈ ಅಧ್ಯಾಯದ ಹೆಸರು ಹಟ! ೫ ಹಾಮೀಮ್‌ ಮತ್ತು ಅಸ್ಪಜ್ಜಾಎಂಬ ಎರಡು ಪದಗಳನ್ನೊಳಗೊಂಡಿದೆ. ಈ 
ಅಧ್ಯಾಯವು ಹಾಮೀಮ್‌ನಿಂದ ಆರಂಭವಾಗಿದೆ. ಮತ್ತು ಇದರಲ್ಲಿ ಒಂದು ಕಡೆ ಸಜ್ಜಾದ ಸೂಕ್ತವಿದೆಯೆಂದರ್ಥ. 
ಅವತೀರ್ಣಕಾಲ 

ಅಧಿಕೃತ ವರದಿಗಳ ಪ್ರಕಾರ, ಹಂರುಾ(ರ) ವಿಶ್ವಾಸ ಸ್ವೀಕರಿಸಿದ ನಂತರ ಮತ್ತು ಉಮರ್‌(ರ) ವಿಶ್ವಾಸ ಸ್ವೀಕರಿಸುವುದಕ್ಕಿಂತ 
ಮುಂಚೆ ಈ ಅಧ್ಯಾಯ ಅವಶೀರ್ಣಗೊಂಡಿದೆ. ಪ್ರವಾದಿಸ ಅವರ ಪ್ರಾಚೀನ ಇತಿಹಾಸಕಾರ ಮುಹಮ್ಮದ್‌ ಬಿನ್‌ ಇಸ್ಟಾಕ್‌(ರ), 
ಪ್ರಸಿದ್ಧತಾಬಈ ಮುಹಮ್ಮದ್‌ ಬಿನ್‌ ಕಅಬ್‌ ಕರ್ಯಯವರನ್ನುದ್ಧರಿಸಿ ಹೀಗೆ ಬರೆಯುತ್ತಾರೆ- ಒಮ್ಮೆ ಕೆಲವು ಮಂದಿ ಕುರೈಶ್‌ 
ಸರದಾರರು ಮಸ್ಸಿದುಲ್‌ ಹರಾಮ್‌ನಲ್ಲಿ ಸಭೆ ಸೇರಿದ್ದರು. ಅವರಿಂದ ದೂರ ಮೂಲೆಯಲ್ಲಿ ಪ್ರವಾದೀಸ) ಒಬ್ಬಂಟಿಯಾಗಿ 
ಕುಳಿತಿದ್ದರು. ಇದು ಹಂರಾ(ರ) ವಿಶ್ವಾಸ ಸ್ವೀಕರಿಸಿದ ಕಾಲವಾಗಿತ್ತು. ಮುಸ್ಲಿಮರ ಸಂಖ್ಯೆ ಏರುತ್ತಿರುವುದನ್ನು ಕಂಡು ಕುರೈಶರು 
ಕಳವಳಕ್ಕೀಡಾಗಿದ್ದರು. ಈ ಸಂದರ್ಭದಲ್ಲಿ (ಅಬೂ ಸುಫ್ಯಾನ್‌ರ ಮಾವು ಉತ್ಪಾ ಬಿನ್‌ ರಬೀಆ ಕುರೈಶ್‌ ಸರದಾರರೊಡನೆ 
ಹೇಳಿದರು- ಸಂಗಾತಿಗಳೇ। ನೀವು ಬಯಸುವುದಾದರೆ ನಾನು ಮುಹಮ್ಮದ್‌(ಸ)ರೊಡನೆ ಮಾತಾಡಿ ಕೆಲವು ಸಲಹೆಗಳನ್ನು 
ನೀಡುವೆ. ಅದನ್ನು ಅವರು ಒಪ್ಪಲೂ ಬಹುದು. ನಾವೂ ಸ್ವೀಕರಿಸಬಹುದು. ಈ ರೀತಿ ಅವರು ನಮ್ಮನ್ನು ವಿರೋಧಿಸುವುದನ್ನು 
ನಿಲ್ಲಿಸಬಹುದು. ಇದಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿದರು. ಉತ್ಬಾ ಅಲ್ಲಿಂದೆದ್ದು ಹೋಗಿ ಪ್ರವಾದಿಯವರ ಬಳಿ 
ಕುಳಿತುಕೊಂಡರು. ಪ್ರವಾದಿಯವರು ಅವರತ್ತ ಗಮನ ಹರಿಸಿದಾಗ ಅವರು ಹೇಳಿದರು- 'ಭ್ರಾತೃಜಾ। ನಮ್ಮಲ್ಲಿ ನಿನಗಿರುವ 
ಸ್ಥಾನಮಾನವನ್ನು ನೀನು ಚೆನ್ನಾಗಿ ಬಲ್ಲೆ ಆದರೆ ನೀನು ನಮ್ಮ ಜನಾಂಗದ ಮೇಲೆ ಒಂದು ವಿಪತ್ತನ್ನೇ ತಂದಿರುವೆ. ನೀನು ನಮ್ಮಲ್ಲಿ 
ಒಡಕುಂಟು ಮಾಡಿರುವೆ. ಇಡೀ ಜನಾಂಗವನ್ನು 2ಮೂರ್ಬರನ್ನಾಗಿ ಭಾವಿಸಿರುವೆ. ನಮ್ಮ ಧರ್ಮ ಮತ್ತು ದೇವಿ- ದೇವಂದಿರನ್ನು 
ನಿಂದಿಸಿರುವೆ, ನಮ್ಮ ತಂದೆ-ತಾತಂದಿರು ನರಕವಾಸಿಗಳೆಂಬಂತೆ ಮಾತಾಡುತ್ತಿರುವೆ. ಈಗ ನನ್ನ ಮಾತನ್ನು ಸ್ವಲ್ಪ ಕೇಳು. ಕಾಕು 
ನಿನಗೆ ಕೆಲವು ಸಲಹೆಗಳನ್ನು, ನೀಡುತ್ತೇನೆ. ಅವುಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸು, ಅದರಲ್ಲಿ ಗ್ಲಿಯಾವುದಾದರೊಂದನ್ನು ನೀನು 
ಸ್ಟೀಕರಿಸಲೂ ಬಹುದು. ಪ್ರವಾರಿಸು ಹೇಳಿದರು- ಅಬುಲ್‌ ವಲೀದ್‌! ತಾವು ಹೇಳಿರಿ. ನಾನು ಕೇಳುವೆನು. ಉತ್ಬ್ಪಾಹೇಳಿದರು- 

ಭ್ರಾತೃಜಾ। ನೀನು ಆರಂಭಿಸಿರುವ ಈ ಚಟುವಟಿಕೆಗಳ ಉದ್ದೇಶ ಹಣಗಳಿಸುವುದಾಗಿದೆಯೆಂದರೆ ನಾವೆಲ್ಲಸೇರಿ ನಿನ್ನನ್ನು ಅತ್ಯಂತ 
ಸಂಪನ್ನನಾಗಿ ಮಾಡುವೆವು. ನೀನು ದೊಡ್ಡ ಸರದಾರನಾಗ ಬಯಸುವೆಯೆಂದಾದರೆ ಅದನ್ನು ಮಾಡುವೆವು. ಯಾವುದೇ 
ತೀರ್ಮಾನವು ನಿನ್ನಹೊರತು ಆಗದು. ಇನ್ನುನೀನು ನಮ್ಮನ್ನುಆಳ ಬಯಸುವೆಯಾದರೆನಾವು ನನ್ನನ್ನು ಅರಸನನ್ನಾಗಿ ಮಾಡುವೆವು 
ಅಥವಾ ನಿನಗೆ ಯಕ್ಷ ಸೋಂಕೇನಾದರೂ ತಗಲಿದ್ದರೆ ನಮ್ಮಖರ್ಚಿನಲ್ಲಿ ಅತ್ಯುತ್ತಮ ವೈದ್ಯರಿಂದ ಚಿಕಿತ್ಸೆಕೊಡಿಸುವೆವು.' ಉತ್ಸಾರ 
ಮಾತನ್ನು ಪ್ರವಾದಿ(ಸ) ಮೌನವಾಗಿ ಆಲಿಸುತ್ತಿದ್ದರು. ಅವರು ಮಾತು ಮುಗಿಸಿದಾಗ ಪ್ರವಾದಿಯವರು, "ಅಬುಲ್‌ ವಲೀದ್‌! 
ತಾವು ಹೇಳಬೇಕೆಂದಿರುವುದನ್ನೆಲ್ಲ ಹೇಳಿಯಾಯಿತೆ' ಎಂದು ಕೇಳಿದರು- ಅವರು ಹೌದೆಂದಾಗ, ಇನ್ನು ನನ್ನ ಮಾತನ್ನು ಕೇಳಿರಿ 
ಎನ್ನುತ್ತಾ ಪ್ರವಾದಿ(ಸ) “ಬಿಸ್ಟಿಲ್ಲಾ? ಪಠಿಸಿ ಈ ಅಧ್ಯಾಯವನ್ನು ಓದಲಾರಂಭಿಸಿದರು. ಉತ್ಪಾ ಎರಡೂ ಕೈಗಳನ್ನು ನೆಲಕ್ಕೆ ಊರಿ 
ಗಮನಕೊಟ್ಟು ಆಲಿಸಿದರು. ಸಜ್ಜಾ ಸೂಕ್ತಕ್ಕೆ (ನಂ.38) ತಲುಪಿದಾಗ ಪ್ರವಾದಿ(ಸ) ಸಜ್ಜಾ ಮಾಡಿದರು. ತರುವಾಯ ತಲೆಯತ್ತಿ, 
ಅಬುಲ್‌ ವಲೀದ್‌! ನನ್ನ ಉತ್ತರವನ್ನುತಾವು ಕೇಳಿದಿರಿ. ಇನ್ನು ತಮ್ಮಿಷ್ಟದಂತೆ ಮಾಡಿರಿ ಎಂದರು. 

ಉತ್ಪಾ ಅಲ್ಲಿಂದೆದ್ದುಕುರೈಶ್‌ ಸರದಾರರ ಬಳಿಗೆ ನಡೆದರು. ಅವರನ್ನುದೂರದಿಂದಲೇ ನೋಡಿದ ಅವರು, ದೇವನಾಣೆ! 
ಉತ್ಪಾರ ಮುಖ ಚಹರೆ ಹೋಗುವಾಗ ಇದ್ದಂತಿಲ್ಲ ಎಂದು ತಮ್ಮಲ್ಲೇ ಹೇಳಿಕೊಂಡರು. ಉತ್ಬಾ ಬಂದು ಕುಳಿತುಕೊಂಡಾಗ 


ಕಾಂಡ - 24 


41. ಹಾಮೀಮ್‌ ಅಸ್ಸಜ್ಜಾ 315 


ಅವರು, ಏನು ಕೇಳಿ ಬಂದಿರಿ ಎಂದು ಕೇಳಿದರು. ಉತ್ಬಾ ಹೀಗೆ ಉತ್ತರಿಸಿದರು- ದೇವನಾಣೆ! ನಾನು ಹಿಂದೆಂದೂ 
ಕೇಳಿಲ್ಲದಂತಹ ಒಂದು ವಾಣಿಯನ್ನುಕೇಳಿದೆ. ಅದು ಕಾವ್ಯವೂ ಅಲ್ಲ; ಇಂದ್ರಜಾಲವೂ ಅಲ್ಲ ಮಾಟವೂ ಅಲ್ಲ ಸಂಗಾತಿಗಳೇ! 
ನನ್ನ ಮಾತು ಕೇಳಿರಿ. ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಿರಿ. ಈ ವಾಣಿ ಫಲ ನೀಡಿಯೇ ತೀರುವುದು. ಒಂದು ವೇಳೆ 
ಅರಬರು ಪ್ರಾಬಲ್ಯ ಹೊಂದಿದರೆ ನಿಮ್ಮಸಹೋದರನ ಮೇಲೆಕ್ಕೆ ಮಾಡುವುದರಿಂದ ನೀವು ಪಾರಾಗುವಿರಿ. ಅವರೇ ಅವನನ್ನು 
ನೋಡಿಕೊಳ್ಳುವರು. ಆದರೆ ಅವನು ಅರಬರ ಮೇಲೆ ವಿಜಯ ಸಾಧಿಸಿದರೆ ಅವನ ಅಧಿಕಾರ ನಿಮ್ಮ ಅಧಿಕಾರವಾಗಿರುವುದು. 

ಅವನ ಪ್ರ ಪ್ರತಿಷ್ಠೆ ನಿಮ್ಮ ಪ್ರತಿಷ್ಠೆಯಾಗಿರುವುದು. ಅವರ ಮಾತನ್ನು ಕೇಳಿದ ಕೂಡಲೇ ಕುರೈಠ್‌ ಸರದಾರರು, ಅಬುಲ್‌ವಲೀದ್‌! 
ಅವನ ಮಾಟ ನಿಮ್ಮಮೇಲೂನಡೆದು ಬಿಟ್ಟಿತು ಎಂದು ಹೇಳಿದರು. ಉತ್ಪಾ! ಕಳ ನಾನು ನನ್ನಅಭಿಪ್ರಾಯವನ್ನುನಿಮ್ಮ 
ಮುಂದಿಟ್ಟಿದ್ದೇನೆ. ಇನ್ನು ನಿಮ್ಮಿಷ್ಟದಂತೆ ಮಾಡಿರಿ. (ಇಬ್ನು ಹಿಶಾಮ್‌) 

ಈ ಘಟನೆಯನ್ನು ಇತರ ಹದೀಸ್‌ ವಿದ್ಯಾಂಸರು ವಿವಿಧ ಪರಂಪರೆಗಳಿಂದ ಜಾಬಿರ್‌ ಬಿನ್‌ ಅಬ್ದುಲ್ಲಾರಿಂದಲೂ 
ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಕೆಲವು ತ ವ್ಯತ್ಯಾ ಸಗಳಿವೆ. ಆ ಪೈಕಿ ಕೆಲವು ವರದಿಗಳಲ್ಲಿ ಪ್ರವಾದಿಯವರು ಪಠಿಸುತ್ತಾ, 
ys ಭೂ Ry jul Wy ಬೆ ಏಹಿ (ಇವರು ಮುಖ ತಿರುಗಿಸಿದರೆ ಹೇಳಿರಿ: ಆದ್‌ ಮತ್ತು ಸಮೂದರಿಗೆ 
ಸಂಭವಿಸಿದ ಮಹಾ ಸ್ಫೋಟದಂತಿರುವ ಸ್ಫೋಟದ ಕುರಿತು ನಾನು ಭಯಪಡುತ್ತೇನೆ ಎಂಬ ಸೂಕ್ತಕ್ಕೆ ತಲುಪಿದಾಗ, 'ಉತ್ಪಾ 
ತನಗರಿವಿಲ್ಲದಂತೆಯೇ ಪ್ರನಾದಿಯವರ ಬಾಯಿಗೆ ಕೈಯಿಟ್ಟು ದಯವಿಟ್ಟು ರ ತಮ್ಮ ಜನಾಂಗದ ಮೇಲೆ ಕರುಣೆ ತೋರು' ಎಂದು 
ಹೇಳಿದ ರೆಂದಿದೆ. ತರುವಾಯ ತನ್ನಈ ಕ್ರಮದ ಜಂತು ಕುಶ್‌ ಸರದಾರರಿಗೆ ಈ ರೀತಿ ಸ್ಪಷ್ಟೀಕರಣ ನೀಡಿದರು- ಮುಹಮ್ಮದ್‌ 
(ಸುರ ಬಾಯಿಂದ ಹೊರಡುವ ಮಾತು ಪರಿಣಾಮ ಬೀರದೆ ಇರುವುದಿಲ್ಲವೆಂದು ನಿಮಗೆ ತಿಳಿದೇ ಇದೆ. ಆದ್ದರಿಂದ ನಮ್ಮ 
ಮೇಲೆ ಯಾತನೆಯೇನಾದರೂ ಎರಗಿ ಬಿಡಬಹುದೋ ಎಂದು ನಾನು ಹೆದರಿದೆ. (ವಿವರಣೆಗೆ ನೋಡಿರಿ. ಇಬ್ನು ಕಸೀರ್‌ 
ಸಂಪುಟ -4, ಪು. 90-91, ಅಲ್‌ ಬಿದಾಯ: ವನ್ನಿಹಾಯ: ಸಂಪುಟ-3 ಪು.62) 
ಚರ್ಚಾವಿಷಯ 

ಪ್ರವಾದಿಯವರೊಂದಿಗೆ. ಉತ್ಪಾ ನಡೆಸಿದ ಮಾತುಕತೆಗಳಲ್ಲಿ ಅವರು ಹೇಳಿದ ಅಸಂಬದ್ಧ ಮಾತುಗಳನ್ನು ಈ 
ಉಪನ್ಯಾಸದಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಏಕೆಂದರೆ ಅವರ ಮಾತುಗಳು ಪ್ರವಾದಿಯವರ ಸಂಕಲ್ಪ ಶುದ್ಧಿ ಮತ್ತು 
ಬುದ್ದಿಯ ಮೇಲೆ ನಡೆಸಿದ ಪ್ರಹಾರವಾಗಿತ್ತು. ಅವರ ಪ್ರಕಾರ, ಮುಹಮೃದ್‌(ಸ) ಪ್ರವಾದಿಯಾಗಿರುವುದು ಮತ್ತು ಕುರ್‌ಆನ್‌ 
ದೇವವಾಣಿಯಾಗಿರುವುದು ಸಾಧ್ಯವಿಲ್ಲ ಅದಕ್ಕೆ ಹಣ ಮತ್ತು ಅಧಿಕಾರವೇ ಪ್ರೇರಣೆ ಅಥವಾ ಅವರ ಬುದ್ಧಿ ಕೆಟ್ಟುಹೋಗಿದೆ. 
ಮೊದಲ ಮಾತಿನಲ್ಲಿ ಅವರೊಂದಿಗೆ ಸಂಧಾನದ ವಾಸನೆಯಿತ್ತು. ನಮ್ಮ ಖರ್ಚಿನಲ್ಲಿ ನಿಮ್ಮ ಹುಚ್ಚು ಬಿಡಿಸುತ್ತೇವೆ ಎಂಬ 
ಅವರ ಎರಡನೆ ಮಾತಿನಲ್ಲಿ ಅವರ ನಿಂದನೆ ಅಡಗಿತ್ತು. ವಿರೋಧಿಗಳು ಇಂತಹ ಅಸಂಬದ್ಧಶೆಗಳಿಗಿಳಿದಾಗ ಅದನ್ನುಸಂಪೂರ್ಣ 
ಕಡೆಗಣಿಸಿ ತನ್ನ ಮಾತನ್ನು ಮುಂದಿಡುವುದೇ ಓರ್ವ ಸಜ್ಜನನ ನೀತಿಯಾಗಿರುತ್ತದೆ. 

ಈ ಅಧ್ಯಾಯದಲ್ಲಿ ಉತ್ಪಾರ ಮಾತನ್ನು ಕಡೆಗಣಿಸಿ ಸತ್ಯನಿಷೇಧಿಗಳು ಕುರ್‌ಆನಿನ ಸಂದೇಶವನ್ನು ಕೀಳಾಗಿಸಲಿಕ್ಕಾಗಿ 
ತೋರಿಸುತ್ತಿದ್ದ ಹಠಮಾರಿತನ ಮತ್ತು ಅನೈತಿಕ ವೈರವನ್ನು ಚರ್ಚಾ ವಿಷಯವನ್ನಾಗಿ ಎತ್ತಿಕೊಳ್ಳಲಾಗಿದೆ. ಅವರು ಪ್ರವಾದಿ 
ಯವರೊಂದಿಗೆ ಹೀಗೆ ಹೇಳುತ್ತಿದ್ದರು- ನೀವು ಏನೇ ಮಾಡಿದರೂ ನಾವು ನಿಮ್ಮ ಮಾತನ್ನು ಕೇಳಲಾರೆವು. ನಾವು ನಮ್ಮ 
ಹೃದಯಕ್ಕೆ ತೆರೆ ಎಳೆದಿದ್ದೇವೆ. ನಮ್ಮ ಕಿವಿಗಳನ್ನು ಮುಚ್ಚಿಕೊಂಡಿದ್ದೇವೆ. ನಮ್ಮನ್ನು ಎಂದೂ ಒಂದುಗೂಡಿಸಲಾಗದ ರೀತಿಯಲ್ಲಿ 
ನಮ್ಮ ಮತ್ತು ನಿಮ್ಮನಡುವೆ ಗೋಡೆ ಅಡ್ಡವಾಗಿದೆ. ನೀವು ನಿಮ್ಮ ಪ್ರಚಾರ ಕಾರ್ಯವನ್ನು ಮುಂದುವರಿಸಿರಿ. ನಾವು ನಿಮ್ಮನ್ನು 
ಸೋಲಿಸಲು ನಮ್ಮಿಂದಾದ ಪ್ರಯತ್ನ ಮಾಡುವವು ಎಂದು ಸ್ಪಷ್ಟವಾದ ಎಚ್ಚರಿಕೆ ನೀಡಿದರು. 

ಪ್ರವಾದಿಯವರನ್ನು ಸೋಲಿಸಲು ಅವರು ತಮ್ಮಕಾರ್ಯತಂತ್ರವನ್ನು ಈ ರೀತಿ ರೂಪಿಸಿದರು- ಪ್ರವಾದಿ(ಸ) ಅಥವಾ 
ಅವರ ಅನುಯಾಯಿಗಳ ಪೈಕಿ ಯಾರಾದರೂ ಜನರಿಗೆ ಕುರ್‌ಆನ್‌ ಕೇಳಿಸಲು ಪ್ರಾರಂಭಿಸಿದಾಗಲೆಲ್ಲ ಬೊಬ್ಬೆ ಹಾಕುವುದು 
ಮತ್ತು ಗಲಭೆಯೆಬ್ಬಿಸಿ ಅವರ ಸದ್ಧಡಗಿಸುವುದು. 

ಅವರು ಕುರ್‌ಆನಿನ ಸೂಕ್ತಗಳಿಗೆ ವ್ಯತಿರಿಕ್ತ ಅರ್ಥ ಕಲ್ಪಿಸಿ ಜನಸಾಮಾನ್ಯರಲ್ಲಿತಪ್ಪಭಿಪ್ರಾಯ ಮೂಡಿಸಲು ಸಕ್ರಿಯವಾಗಿ 
ಕೆಲಸ ಮಾಡುತ್ತಿದ್ದರು. ಪ್ರವಾದೀಸ) ಹೇಳುವುದೊಂದಾದರೆ ಇವರು ಅರ್ಥ ನೀಡುವುದು ಇನ್ನೊಂದು. ನೇರ ಮಾತನ್ನು 


ಕಾಂಡ - 24 


316 ತಪ್ಪೀಮುಲ್‌ ಕುರ್‌ಆನ್‌ 
EEL Li 


ತಿರುಚಿ ಹೇಳುತ್ತಿದ್ದರು. ಕುರ್‌ಆನ್‌ ಮತ್ತು ಪ್ರವಾದಿಯವರ ಕುರಿತು ಜನಮನವನ್ನು ಕೆಡಿಸಲಿಕ್ಕಾಗಿ ಒಂದು ಪದ ಅಥವಾ 
ವಾಕ್ಯವನ್ನು ಹಿನ್ನೆಲೆಯಿಂದ ಸರಿಸಿ ಅದಕ್ಕೆ ನಾಲ್ಕನ್ನು ಸೇರಿಸಿ ಹೊಸ ಹೊಸ ವಿಷಯಗಳನ್ನು ಸೃಷ್ಟಿಸುತ್ತಿದ್ದರು. 

ವಿಚಿತ್ರ ರೀತಿಯ ಆಕ್ಷೇಪಗಳನ್ನೆಶ್ರಿದ್ದರು. ಅದರ ಒಂದು ನಮೂನೆಯನ್ನು ಈ ಅಧ್ಯಾಯದಲ್ಲಿ ಮುಂದಿಡಲಾಗಿದೆ. 
ಒಬ್ಬ ಅರಬನು ಅರಬಿ ಭಾಷೆಯಲ್ಲಿ ವಿಷಯ ಮಂಡಿಸಿದರೆ ಅದೇನು ಮಹಾ ಪವಾಡ? ಅರಬಿಯಂತೂ ಅವರ 
ಮಾತೃಭಾಷೆಯಾಗಿದೆ. ಅದರಲ್ಲಿಒಂದು ವಿಷಯವನ್ನು ತಾನೇ ಸೃಷ್ಟಿಸಿ ತನ್ನ: ಮೇಲೆ ದೇವನು ಅವತರಿಸಿದ್ದೆಂದು ಹೇಳಬಹುದು. 
ಈ ವ್ಯಕ್ತಿ ಅವರಿಗೆ ತಿಳಿದಿಲ್ಲದ ಅನ್ಯ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತಾಡುತ್ತಿದ್ದರೆ, ಇದು ಅವರ ಮಾತಲ್ಲ ಎಲ್ಲೋ 
ಮೇಲಿನಿಂದ ಅವತೀರ್ಣಗೊಂಡಿದೆಯೆಂದು ಭಾವಿಸಬಹುದಿತ್ತು ಎಂದವರು ಹೇಳುತ್ತಿದ್ದರು. 

ಈ ಕುರುಡು ವಿರೋಧಕ್ಕೆ ನೀಡಿದ ಉತ್ತರದ ಸಾರಾಂಶ ಹೀಗಿದೆ: 

1) ಇದು ದೇವನೇ ಅವಶೀರ್ಣಗೊಳಿಸಿದ ವಾಣಿಯಾಗಿದ್ದು ಅರಬಿ ಭಾಷೆಯಲ್ಲೇ ಇದೆ. ಇದರಲ್ಲಿ ಸ್ಪಷ್ಟವಾಗಿ 
ಪ್ರತಿಪಾದಿಸಲಾದ ವಾಸ್ತವಿಕತೆಗಳಲ್ಲಿ ಅಜ್ಞಾನಿಗಳಿಗೆ ಜ್ಞಾನದ ಬೆಳಕು ಕಾಣುವುದಿಲ್ಲ ಆದರೆ ಬುದ್ಧಿ ಜೀವಿಗಳು ಇದರಲ್ಲಿ 
ಬೆಳಕನ್ನುಕಾಣುತ್ತಲೂ ಇದ್ದಾರೆ, ಅದರಿಂದ ಪ್ರಯೋಜನ ಪಡೆಯುತ್ತಲೂ ಇದ್ದಾರೆ. ಅವನು ಮಾನವರ ಮಾರ್ಗದರ್ಶನಕ್ಕಾಗಿ 
ಈ ವಾಣಿಯನ್ನು ಅವತೀರ್ಣಗೊಳಿಸಿರುವುದು ಅವನ ಮಹಾ ಕೃಪೆಯಾಗಿದೆ. ಇದನ್ನು ಕಂಟಕವೆಂದು ಯಾರಾದರೂ 
ಭಾವಿಸಿದರೆ ಅದು ಅವನ ದುರದೃಷ್ಟವಾಗಿದೆ. ಇದರಿಂದ ಪ್ರಯೋಜನ ಪಡೆಯುವವರಿಗೆ ಶುಭವಾರ್ಶೆಯಿದೆ. ಇದರಿಂದ 
ಮುಖ ತಿರುಗಿಸುವವರು ಭಯಪಡಬೇಕು. 

2 ನೀವು ನಿಮ್ಮ ಹೃದಯಕ್ಕೆ ಬೀಗ ಜಡಿದಿದ್ದರೆ, ನಿಮ್ಮ ಕಿವಿ ಕುರುಡಾಗಿಸಿದ್ದರೆ, ಕೇಳಲಿಚ್ಛಿಸದವನಿಗೆ ಕೇಳಿಸುವುದು 
ಮತ್ತು ಗ್ರಹಿಸದವನ ಹೃದಯಕ್ಕೆ ಬಲವಂತವಾಗಿ ವಿಷಯವನ್ನು ಇಳಿಸುವುದು, ಪ್ರವಾದಿಯವರ ಜಾಯಮಾನವಲ್ಲ ಅವರು 
ನಿಮ್ಮಂತೆಯೇ ಓರ್ವ ಮನುಷ್ಯ. ಕೇಳುವವರಿಗೆ ಮಾತ್ರ ಕೇಳಿಸಬಲ್ಲರು. ಗ್ರಹಿಸುವವರಿಗೆ ಮಾತ್ರ ಮನವರಿಕೆ ಮಾಡಿಸಬಲ್ಲರು. 

3) ನೀವು ಕಿವಿ-ಕಣ್ಣುಗಳನ್ನು ಮುಚ್ಚಿದರೂ ಹೃದಯಕ್ಕೆ ಬೀಗ ಜಡಿದರೂ ನಿಮ್ಮ ದೇವನು ಮಾತ್ರ ಒಬ್ಬನೇ ಎಂಬುದು 
ಸತ್ಯ. ನೀವು ಬೇರೆ ಯಾರ ದಾಸರು ಅಲ್ಲ, ನಿಮ್ಮ ಹಠದಿಂದ ಈ ವಸ್ತುಸ್ಥಿತಿ ಬದಲಾಗದು. ನೀವು ಇದನ್ನು ಒಪ್ಪಿ ಅದರಂತೆ ನಿಮ್ಮ 
ವರ್ತನೆಯನ್ನು ಸರಿಪಡಿಸಿದರೆ ನಿಮಗೇ ಒಳ್ಳೆಯದು. ಅನ್ಯಥಾ ನೀವೇ ದುರ್ಗತಿಗೀಡಾಗುವಿರಿ. 

4) ನೀವು ಈ ಶಿರ್ಕ್‌ ಮತ್ತು ಕುಫ್ರ್‌ ಯಾರೊಂದಿಗೆ ಮಾಡುತ್ತೀರಿ? ವಿಶಾಲ ಪ್ರಪಂಚವನ್ನುಂಟು ಮಾಡಿದ, ಭೂಮ್ಯಾಕಾಶಗಳ 
ಸಿಕರ್ತನೊಂದಿಗೆ ಮಾಡುತ್ತೀರಿ ಎಂಬ ಪ್ರಜ್ಞೆ ನಿಮಗಿದೆಯೆ? ಅವನು ಸೃಷ್ಟಿಸಿದ ವಸ್ತುಗಳಿಂದ ನೀವು ಪ್ರಯೋಜನ 
ಡೆಯುತ್ತೀರಿ, ಅವನು ನೀಡಿದ ಆಹಾರ ಪದಾರ್ಥಗಳನ್ನು ಸೇವಿಸಿ ನೀವು ಬೆಳೆಯುತ್ತಿದ್ದೀರಿ. ಹಾಗಿರುವಾಗ ಈ ತುಚ್ಛ 

ಗಳನ್ನು ಅವನಿಗೆ ಸರಿಸಮಾನವಾಗಿ ಮಾಡುತ್ತೀರಾ. ಮನವರಿಕೆ ಮಾಡಲು ಪ್ರಯತ್ನಿಸಿದಾಗಮುಖತಿರುಗಿಸಿ ಓಡುತ್ತೀರಾ? 

5) ಇರಲಿ. ನೀವು ಒಪ್ಪಿಕೊಳ್ಳುವುದಿಲ್ಲವೆಂದಾದರೆ ಆದ್‌, ಸಮೂದ್‌ ಜನಾಂಗಗಳ ಮೇಲೆ ಹಠಾತ್ತನೆ ಎರಗಿದಂತಹ 
ಯಾತನೆಯನ್ನು ಎದುರಿಸಲು ಸಿದ್ಧರಾಗಿರಿ. ಅದು ಕೊಡಾ ನಿಮ್ಮ ಅಕ್ರಮಗಳ ಅಂತಿಮ ಶಿಕ್ಷೆಯಲ್ಲ ಮುಂದೆ ಹಶ್ರ್‌ನ 
ಮೈದಾನದ ವಿಚಾರಣೆಯೂ ನರಕಾಗ್ನಿಯೂ ಇದೆ. 

6) ಜಿನ್ನ್‌ ಮತ್ತು ಶೈತಾನರಿಗೆ ಬಲಿಯಾಗಿರುವ ಮಾನವ ಅತ್ಯಂತ ದುರದೃಷ್ಟಶಾಲಿಯಾಗಿದ್ದಾನೆ. ಅವರು ಅವನಿಗೆ 
ಎಲ್ಲೆಡೆಯಿಂದಲೂ ಹಚ್ಚ ಹಸುರನ್ನೇ ತೋರಿಸುತ್ತಾರೆ. ಅವನ ಮೂರ್ಹತನವನ್ನು ಅವನಿಗೆ ಮನಮೋಹಕವಾಗಿ 
ತೋರಿಸುತ್ತಾರೆ. ಅವನನ್ನು ಸರಿಯಾಗಿ ಆಲೋಚಿಸಲಿಕ್ಕೂ ಇತರರ ಮಾತನ್ನು ಆಲಿಸಲಿಕ್ಕೂ ಬಿಡುವುದಿಲ್ಲ ಈ ರೀತಿಯ 
ಅಜ್ಞಾಧಿಗಳು ಇಂದು ಪರಸ್ಪರರನ್ನುಹೊಗಳಿ ಹಾಡುತ್ತಾರೆ. ಮೋಸಕ್ಕೊಳಗಾಗಿ ಪರಸ್ಥರರನ್ನುಹುರಿದುಂಬಿಸುತ್ತಾರೆ. ಆದರೆ ಇದೇ 
ಮಂದಿ ಅಂತ್ಯ ದಿನದಲ್ಲಿತಮ್ಮದುರ್ಗತಿ ಬಂದಾಗ, ನನ್ನನ್ನುದಾರಿ ತಪ್ಪಿಸಿದವನು ನನ್ನಕ್ಕೆಗೆ ಸಿಕ್ಕಿದರೆ ಅವನನ್ನುಕಾಲಡಿಯಲ್ಲಿಹಾಕಿ 
ತುಳಿದು ಬಿಡುವೆನೆಂದು ಹೇಳುವರು. 

7) ಈ ಕುರ್‌ಆನ್‌ ಒಂದು ಶಾಶ್ವತ ಗ್ರಂಥವಾಗಿದೆ. ನೀವು ಇದನ್ನು ನಿಮ್ಮ ನೀಚ ತಂತ್ರಗಳು ಮತ್ತು ಸುಳ್ಳು ಪ್ರಚಾರಗಳ 
ಮೂಲಕ ಸೋಲಿಸಲಾರಿರಿ. ಮಿಥ್ಯವು ಮುಂದಿನಿಂದಲೂ ಹಿಂದಿನಿಂದಲೂ ಬಂದರೂ ಅಥವಾ ನೇರ ಆಕ್ರಮಣ ನಡೆಸಿದರೂ 
ಇದನ್ನು ಸೋಲಿಸುವುದರಲ್ಲಿ ಅದು ಯಶಸ್ವಿಯಾಗದು. 


೩. ಎ 


ol 


ಕಾಂಡ -24 


41. ಹಾಮೀಮ್‌ ಅಸ್ನಜ್ಞಾ 317 


8) ನೀವು ಗ್ರಹಿಸಲೆಂದು ನಿಮ್ಮ ಭಾಷೆಯಲ್ಲಿ ಈ ಕುರ್‌ಆನನ್ನು ಮುಂದಿಟ್ಟಾಗ ಇದು ಅನ್ಯ ಭಾಷೆಯಲ್ಲಿ ಬರಬೇಕಿತ್ತೆಂದು 
ಹೇಳುತ್ತೀರಿ. ಆದರೆ ಅನ್ಯ ಭಾಷೆಯಲ್ಲಿ ಇದನ್ನು ಕಳಿಸುತ್ತಿದ್ದರೆ, ಇದೆಂತಹ ವಿಚಿತ್ರ( ಅರಬರ ಮಾರ್ಗದರ್ಶನಕ್ಕೆ ಇಲ್ಲಿ 
ಯಾರಿಗೂ ಅರ್ಥವಾಗದ ಅನ್ಯ ಭಾಷೆಯಲ್ಲಿಹೇಳಲಾಗುತ್ತಿದೆಯೆಂದು ನೀವೇ ಹೇಳುತ್ತಿದ್ದಿರಿ. ವಾಸ್ತವದಲ್ಲಿನಿಮಗೆ ಸನ್ಮಾರ್ಗ 
ಬೇಕಿಲ್ಲವೆಂದು ಇದರ ಅರ್ಥ. ಅಂಗೀಕರಿಸದಿರಲು ಹೊಸ ಹೊಸ ನೆವನಗಳನ್ನೊಡ್ಡುತ್ತೀರಿ. 

9) ಈ ಕುರ್‌ಆನ್‌ ನಿಜವಾಗಿಯೂ ಅಲ್ಲಾಹನ ವತಿಯಿಂದಾಗಿದ್ದು ಅದನ್ನು ನೀವು ನಿರಾಕರಿಸಿ, ವಿರೋಧಿಸಿ ಬಹಳ 
ಮುಂದೆ ಸಾಗುತ್ತಿರುವಾಗ ನೀವು ಯಾವ ದುರ್ಗತಿಗೆ ಸಿಲುಕಲಿದ್ದೀರಿ ಎಂದು ಎಂದಾದರೂ ಯೋಚಿಸಿದ್ದೀರಾ? 

10) ಇಂದು ನೀವು ಒಪ್ಪುವುದಿಲ್ಲ, ಆದರೆ ಶೀಘ್ರವೇ ಕುರ್‌ಆನಿನ ಸಂದೇಶವು ಇಡೀ ಜಗತ್ತನ್ನು ಆವರಿಸುವುದನ್ನು 
ಮತ್ತು ನೀವು ಪರಾಜಿತರಾಗಿರುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುವಿರಿ. ಆಗ ನಿಮಗೆ ನಿಮ್ಮೊಂದಿಗೆ ಹೇಳಲಾಗುತ್ತಿದ್ದುದೆಲ್ಲ 
ಸತ್ಯವಾಗಿತ್ತೆಂದು ಮನವರಿಕೆಯಾಗುವುದು. 

ವಿರೋಧಿಗಳಿಗೆ ಈ ಉತ್ತರ ಕೊಟ್ಟ ಬಳಿಕ, ಪ್ರವಾದೀಸ) ಮತ್ತು ವಿಶ್ವಾಸಿಗಳಿಗೆ ಆ ತೀವ್ರ ಪ್ರತಿಕೂಲ ವಾತಾವರಣದಲ್ಲಿ 
ಎದುರಾಗುತ್ತಿದ್ದ ಸಮಸ್ಯೆಗಳ ಕಡೆಗೆ ಗಮನ ಸೆಳೆಯಲಾಗಿದೆ. ವಿಶ್ವಾಸಿಗಳು ಆಗ ಪ್ರಚಾರ ಕಾರ್ಯ ನಡೆಸುವುದಂತಿರಲಿ, 
ಸತ್ಯದ ಹಾದಿಯಲ್ಲಿ ಸ್ಥಿರವಾಗಿ ನಿಲ್ಲುವುದೇ ದುಸ್ತರವಾಗಿತ್ತು. ಒಬ್ಬನು ಮುಸ್ಲಿಮನಾಗಿದ್ದಾನೆಂದು ತಿಳಿದ ಕೂಡಲೇ 
ವಿರೋಧಿಗಳು ಅವನಿಗೆ ಪ್ರಾಣ ಕಂಟಕವಾಗುತ್ತಿದ್ದರು. ಅವರ ದುಷ್ಟ ಕೂಟ ಮತ್ತು ಎಲ್ಲೆಡೆ ಹಬ್ಬಿರುವ ಶಕ್ತಿಯ ಮುಂದೆ 
ಇವರು ಸಂಪೂರ್ಣ ಅಸಹಾಯಕರಾಗಿದ್ದರು. ಈ ಪರಿಸ್ಥಿತಿಯಲ್ಲಿ ಅಲ್ಲಾಹನು, ನೀವು ಅಸಹಾಯಕರಲ್ಲ ಒಮ್ಮೆ ದೇವನನ್ನು 
ತಮ್ಮ ಪ್ರಭುವೆಂದು ಅಂಗೀಕರಿಸಿ ತಮ್ಮ ವಿಶ್ವಾಸಾಜಾರಗಳಲ್ಲಿ ಸ್ಥಿರವಾಗಿ ನಿಂತವರ ಬಳಿಗೆ ದೇವಚರರು ಇಳಿದು ಬಂದು, ಈ 
ಲೋಕದಿಂದ ಪರಲೋಕದವರೆಗೆ ಅವರೊಂದಿಗಿರುತ್ತಾರೆ ಎಂದು ಹೇಳಿ ಧೈರ್ಯ ನೀಡುತ್ತಾನೆ. ತರುವಾಯ, ಅಲ್ಲಾಹನ 
ಕಡೆಗೆ ಆಹ್ವಾನಿಸಿದ, ಸ್ವಯಂ ಸತ್ಯರ್ಮವೆಸಗಿದ ಹಾಗೂ ಧೈರ್ಯದಿಂದ ತಾನು ಮುಸ್ಲಿಮನೆಂದು ಹೇಳಿದವನಿಗಿಂತ ಉತ್ತಮ 
ವ್ಯಕ್ತಿ ಯಾರಿದ್ದಾರೆಂದು ಕೇಳಿ ಅವರನ್ನು ಪ್ರೋತ್ಸಾಹಿಸಲಾಗಿದೆ. 

ಪ್ರವಾದಿ(ಸ) ಅವರಿಗೆ ಆಗ, ಈ ಸಂದೇಶ ಪ್ರಚಾರದ ಮಾರ್ಗದಲ್ಲಿ ಅಡ್ಡಿಯಾಗುವ ಬಂಡೆಗಳೆಡೆಯಿಂದ ಸುಗಮ 
ದಾರಿಯನ್ನು ಹೇಗೆ ಸೃಷ್ಟಿಸುವುದೆಂಬ ಪ್ರಶ್ನೆ ಕಾಡುತ್ತಿತ್ತು. ಅದಕ್ಕೆ ಪರಿಹಾರವೆಂಬಂತೆ, ಈ ಬಂಡೆಗಳು ಎಷ್ಟೇ ಬಲಿಷ್ಠವಾಗಿ 
ಕಂಡರೂ ಸಚ್ಛಾರಿತ್ಯವು ಅದನ್ನು ಪುಡಿಗೈೆಯುವ ಮತ್ತು ಕರಗಿಸಿ ಬಿಡುವ ಆಯುಧವಾಗಿದೆ; ತಾಳ್ಮೆಯೊಂದಿಗೆ ಅದನ್ನು 
ಪ್ರಯೋಗಿಸಿರಿ, ಒಂದು ವೇಳೆ ಶೈತಾನನು ಬೇರೆ ಆಯುಧಗಳನ್ನು ಪ್ರಯೋಗಿಸಲು ಪ್ರೇರೇಪಿಸಿದಲ್ಲಿ ಅಲ್ಲಾಹನ ಅಭಯ 
ಯಾಚಿಸಿರಿ ಎಂದು ಹೇಳಲಾಗಿದೆ. 


ಕಾಂಡ - 24 


್ಕ್ಪ ತೆ * ಫ್‌ 
EES ಟೈ ಬು ಟಿ ಈ LYS 
CANAL » ಬ್ಯ ೨೨೨೪ 5 24% [63 ೩೮ 0142, ಸ ೨1 ೨ಲ್ಲ 
XSI ಓ3 ೫35 ೦೫1/4, %26:ಓ/5 ಆಜ 


41. ಹಾಮೀಮ್‌ ಅಸ ಸಜ್ಯಃ 


(ಅವತೀರ್ಣ ಮಕ್ಕಾದಲ್ಲಿ ) 
ಸೂಕ್ತಗಳು-54 ರುಕೂಆ್‌ಗಳು-6 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
(1-3) ಹಾಮೊಮ್‌. ಇದು ಪರಮ ದಯಾಮಯನೂ ಕರುಣಾನಿಧಿಯೂ ಆದವನ ಕಡೆಯಿಂದ 
ಅವತೀರ್ಣಗೊಳಿಸಲ್ಪಟ್ಟುದಾಗಿದೆ. ಸೂಕ್ತಗಳು ಸುಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವ ಗ್ರಂಥವಿದು. ಅರಬೀ ಭಾಷೆಯ 
ಕುರ್‌ಆನ್‌; ಜ್ಞಾನವುಳ್ಳವರಿಗಾಗಿ ಸುವಾರ್ತೆ ಹಾಗೂ ಎಚ್ಚರಿಕೆ ನೀಡುವಂತಹದು. | 


1. ಇದು ಈ ಅಧ್ಯಾಯದ ಮುನ್ನುಡಿ. ಮುಂದಿನ ಉಪನ್ಯಾಸವನ್ನು ನೋಡಿದರೆ, ಇದರಲ್ಲಿ ಹೇಳಲಾಗಿರುವ ವಿಷಯಕ್ಕೂ 
ಮುಂದಿನ ವಿಷಯಕ್ಕೂ ಸಂಬಂಧವಿದೆಯೆಂದು ತಿಳಿದು ಬರುತ್ತದೆ. 

ಒಂದನೆಯದಾಗಿ, ಇದು ಅಲ್ಲಾಹನ ವತಿಯಿಂದ ಅವತೀರ್ಣಗೊಂಡ ವಾಣಿಯಾಗಿದೆ, ಇದನ್ನು ಮುಹಮ್ಮಬ್‌(ಸುರಚಿಸಿದ್ದಾರೆಂದು 
ನೀವೆಷ್ಟು ಬೊಬ್ಬೆ ಹಾಕಿದರೂ ಸರಿಯೆಂದು ಹೇಳಲಾಗಿದೆ. ನೀವು ಈ ವಾಣಿಯನ್ನು ಕೇಳುವಾಗ ಹುಬ್ಬೇರಿಸಿದರೂ, ನಿಮ್ಮ ಕೋಪವು 
ಪ್ರವಾದಿಯವರ ವಿರುದ್ಧವಲ್ಲ ಅದು ಅಲ್ಲಾಹನ ವಿರುದ್ಧವಾಗಿದೆಯೆಂದು ಹೇಳಿ 'ನಿಷೇಧಿಗಳನ್ನು ಎಚ್ಚರಿಸಲಾಗಿದೆ. ಇದನ್ನು ನೀವು 
ತಿರಸ್ಕರಿಸುವುದಾದರೆ ಅದು ಮಾನವನ ಮಾತಲ್ಲ ದೇವನ ಮಾತನ್ನು ತಿರಸ್ಕರಿಸುತ್ತೀರಿ, ನೀವು ವಿಮುಖರಾಗುವುದಾದರೆ ಅದು. ಓರ್ವ 
ಮಾನವನಿಂದಲ್ಲ ದೇವನಿಂದ ಆಗಿದೆಯೆಂದು ಹೇಳಲಾಗಿದೆ. 

ಎರಡನೆಯದಾಗಿ, ಈ ವಾಣಿಯನ್ನು ತನ್ನಸ್ಫ ಸೃಷ್ಟಿಗಳೆ ಪಾಲಿಗೆ ಅಪಾರ ಕರುಣಾಳುವಾಗಿರುವ ದೇವನು ಅವತೀರ್ಣಗೊಳಿಸಿದ್ದಾನೆ. 
ಕರುಣೆಯೇ ಅದನ್ನು ಅವತೀರ್ಣಗೊಳಿಸಲು ಕಾರಣ. "ಇತರ ಗುಣಗಳನ್ನು ಪ್ರಸ್ತಾಪಿಸುವ ಬದಲು ಕರುಣಾಳುವೆಂದು ಪ್ರಸ್ತಾಪಿಸಲಾಗಿದೆ. 
ಇದನ್ನು ತಿರಸ್ಕರಿಸುವವರು, ಕಡೆಗಣಿಸುವವರು ಹಾಗೂ ಇದರ ಬಗ್ಗೆ ಕೋಪ ವ್ಯಕ್ತಪಡಿಸುವವರು ತಮ್ಮನ್ನೇ ದ್ವೇಷಿಸುತ್ತಾರೆಂದು 
ನಿಷೇಧಿಗಳನ್ನು ಎಚ್ಚರಿಸಲಾಗಿದೆ. ಇದೊಂದು ಮಹಾ ಅನುಗ್ರಹವಾಗಿದೆ. ಇದನ್ನು ದೇವನು ತನ್ನ ಅಪಾರ ಕರುಣೆಯಿಂದ ಮಾನವನ 
ಮಾರ್ಗದರ್ಶನ ಮತ್ತು ವಿಜಯಕ್ಕಾಗಿ ಅವತೀರ್ಣಗೊಳಿಸಿದ್ದಾನೆ. ದೇವನು ಮಾನವರ ಬಗ್ಗೆ ನಿರ್ಲಕ್ಷ್ಯ ಇ... wk 
ಅಂಧಕಾರದಲ್ಲಿ ಅಲೆದಾಡುತ್ತಿದ್ದರು. ಅವರು ಯಾವ ಪಾತಾಳಕ್ಕೆ ಹೋಗಿ ಬೀಳುತ್ತಾರೆಂಬ ಪರಿವೆ ಅವನಿಗಿರುತಿರಲಿಲ್ಲ ಆದರೆ ಸ್ವ 
ಮತ್ತು ಜೀವನಾವಶ್ಯಕತೆಗಳನ್ನು ಪೂರೈಸುವ ಕಾರ್ಯದ ಜೊತೆಗೆ ಅವನ ಜೀವನದ ಸುಧಾರಣೆಗೆ ಜ್ಞಾನದ ಬೆಳಕನ್ನು er ಇ 
ಕರ್ತವ್ಯವೆಂದು ಬಗಿದು ಈ ವಾಣಿಯನ್ನು ತನ್ನ ದಾಸರಿಗೆ ಅವತೀರ್ಣಗೊಳಿಸಿರುವುದು ಅವನ ಔದಾರ್ಯವೇ "ಆಗಿದೆ. ಇದರಿಂದ. 
ಪ್ರಯೋಜನ ಪಡೆಯುವ ಬದಲು ಇದರೊಂದಿಗೆ ಜಗಳಾಡುವವನಿಗಿಂತ ದೊಡ್ಡ ಕೃತಪ್ಪ ಮತ್ತು ತನ್ನದೇ ಶತ್ರು ಇನ್ನಾರಿರಬಹುದು? 

ಮೂರನೆಯದಾಗಿ, ಈ ಗ್ರಂಥದ ಸೂಕ್ತಗಳು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಅಂದರೆ ಇದರಲ್ಲಿ ಯಾವುದೇ ಪೇಚಿನ ವಿಷಯವಿಲ್ಲ 
ಇದು ಅರ್ಥವಾಗುವುದಿಲ್ಲವೆಂಬ ನೆಪವೊಡ್ಡುವಂತಿಲ್ಲ ಇದರಲ್ಲಿ ಸತ್ಯ-ಮಿಥ್ಯ, ಸರಿ-ತಪ್ಪು ವಿಶ್ವಾಸ, ಉತ್ತಮ ಮತ್ತು ಕೆಟ್ಟ ತ್ರಿ ಚಾರಿತ್ರ್ಯ, 
ಒಳಿತು-ಕೆಡುಕು, ಒಳಿತಿನ ಮಾರ್ಗ ಯಾವುದು, ಯಾವ ಮಾರ್ಗವನ್ನನುಸರಿಸಿದರೆ ಹಾನಿಯಿದೆ ಎಂಬಿತ್ಯಾದಿ ವಿಷಯಗಳನ್ನುಸ್ಟ ಸ್ಪಷ್ಟವಾಗಿ 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 319 


LG Sy LL 5 Ne 335 Ns A 5250 


ಇ 
ಯ್‌ ಜು [4 


1/1 BS MNES 34 ESL CI ols 


(4-5) ಆದರೆ ಇವರಲ್ಲಿ ಹೆಚ್ಚಿನವರು ಇದರಿಂದ ವಿಮುಖರಾದರು ಮತ್ತು ಅವರು ಕಿವಿಗೊಡುವುದಿಲ್ಲ 
“ನೀವು ಯಾವುದರ ಕಡೆಗೆ ನಮ್ಮನ್ನು ಕರೆಯುತ್ತಿರುವಿರೋ ಅದರ ಬಗ್ಗೆ ನಮ್ಮ ಹೃ ಹೃದಯಗಳ ಮೇಲೆ ಹೊದಿಕೆಗಳು 
ಭಾ 3 ನಮ್ಮ ಕಿವಿಗಳು ಕಿವುಡಾಗಿ ಬಿಟ್ಟಿವೆ. ನಮ್ಮಮತ್ತು ನಿಮ್ಮ ನಡುವೆ ಒಂದು ತೆರೆ ಬಿದ್ದಿದೆ. ನೀವು ನಿಮ್ಮ 

ಸ ಮಾಡಿರಿ, ನಾವು ನಮ್ಮಕೆಲಸ ಮಾಡುತ್ತ ಹೋಗುವವು ಎನ್ನುತ್ತಾರೆ." 

(6-8) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, "ನಾನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನೇ 
ಆಗಿದ್ದೇನೆ" ನಿಮ್ಮ ಆರಾಧ್ಯನು ಏಕಮಾತ್ರ ಆರಾಧ್ಯನಾಗಿರುವನೆಂದು ನನಗೆ 'ವಹ್ಮ್‌' (ದಿವ್ಯವಾಣಿ, ಮೂಲಕ 
ತಿಳಿಸಲಾಗುತ್ತದೆ." ಆದುದರಿಂದ ನೀವು ನೇರವಾಗಿ ಅವನದೇ ದಿಕ್ಕನ್ನು ಅನುಸರಿಸಿರಿ' ಮತ್ತು ಅವನೊಡನೆ ಕ್ಷಮೆ 


ತಿಳಿಸಲಾಗಿದೆ. ಇಂತಹ ಸ್ಪಷ್ಟಮಾರ್ಗದರ್ಶನವನ್ನುತಿರಸ್ಕರಿಸುವವನು ಅಥವಾ ಕಡೆಗಣಿಸುವವನು ನುಣುಚಿಕೊಳ್ಳುವಂತಿಲ್ಲ ತಾನು ತಪ್ಪು 
ದಾರಿಯನ್ನೇ ನೆಚ್ಚಿಕೊಂಡಿದ್ದೇನೆಂದು ಸೂಚಸುತ್ತಿದ್ದಾನೆ. 

ನಾಲ್ಕನೆಯದಾಗಿ, ಈ ಕುರ್‌ಆನ್‌ ಅರಬಿ ಭಾಷೆಯಲ್ಲಿದೆ. ಯಾವುದೇ ಅನ್ಯ ಭಾಷೆಯಲ್ಲಿ ಬರುತ್ತಿದ್ದರೆ, ಇದರ ಭಾಷೆ ನಮಗೆ 
ತಿಳಿದಿಲ್ಲವೆಂದು ಅರಬರಿಗೆ ನೆಪವೊಡ್ಡಬಹುದಾಗಿತ್ತು. ಆದರೆ ಇದು ಅವರದೇ ಭಾಷೆಯಲ್ಲಿರುವಾಗ, ನಮಗೆ ತಿಳಿದಿಲ್ಲವೆಂದು 
ಹೇಳುವಂತಿಲ್ಲ, (ಇಲ್ಲಿ 44ನೇ ಸೂಕ್ತವನ್ನು ನೋಡಿರಿ. ಅದರಲ್ಲಿ ಇದೇ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. ಅರಬರಿಗೆ 
ಕುರ್‌ಆನಿನ ಸಂದೇಶವನ್ನು ಸ್ವೀಕರಿಸದಿರುವುದಕ್ಕೆ ಸೂಕ್ತ ಕಾರಣವಿದೆಯೆಂಬ ಆಶಂಕೆಯನ್ನು ನಾವು ಈ ಮೊದಲು ನಿವಾರಿಸಿದ್ದೇವೆ. 
ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಯೂಸುಫ್‌: ಟಿ.5, ರಸಾಇಲ್‌ ವ ಮಸಾಇಲ್‌ ಭಾಗ-1) 

ಐದನೆಯದಾಗಿ, ಈ ಗ್ರಂಥವು ಬುದ್ಧಿಜೀವಿಗಳಿಗಾಗಿದ್ದು ಅವರು ಮಾತ್ರ ಇದರ ಪ್ರಯೋಜನ ಪಡೆಯಬಲ್ಲರು. ಅಜ್ಞಾನಿಗಳ 
ಮಟ್ಟಿಗೆ ಬೆಲೆಬಾಳುವ ಮುತ್ತು ರತ್ನಗಳು ಮತ್ತು ಸಾಮಾನ್ಯ ಕಲ್ಲಿನ ಮಧ್ಯೆ ವ್ಯತ್ಯಾಸವನ್ನು ತಿಳಿಯದವನ ಹಾಗೆ ನಿಷ್ಠಯೋಜಕವಾಗಿದೆ. 

ಆರನೆಯದಾಗಿ, ಇದು ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವ ಗ್ರಂಥವಾಗಿದೆ. ಇದನ್ನು ಒಪ್ಪಿದರೂ ಒಪ್ಪದಿದ್ದರೂ ಒಂದೇ ಎನ್ನಲು 
ಇದೊಂದು ಭ್ರಮೆಯೋ ತತ್ನಶಾಸ್ಟವೋ ಲೇಖನ ಕಲೆಯೋ ಅಲ್ಲ ಇದನ್ನು ನಂಬುವವರಿಗೆ ಅತ್ಯುತ್ತಮ ಪುರಸ್ಕಾರವಿದೆಯೆಂದೂ 
ನಂಬದವರಿಗೆ ಭಯಾನಕ ಶಿಕ್ಚೆಯಿದೆಯೆಂದೂ ಇಡೀ ಲೋಕಕ್ಕೆ ಇದು ಘಂಟಾಘೋಷವಾಗಿ ಸಾರುತ್ತದೆ. ಇಂತಹ ಗ್ರಂಥವನ್ನು 
ಮೂರ್ಪರು ಮಾತ್ರ ತಿರಸ್ಕ ರಿಸಬಲ್ಲರು. 

2. ಅಂದರೆ ಅದು ನಮ್ಮಹ್ಟ ದಯಗಳಿಗೆ ತಲುಪುವ ಯಾವ ಮಾರ್ಗವೂ ತೆರೆದಿಲ್ಲ 

3. ಅಂದರೆ ಈ ಸಂದೇಶವು ನಮ್ಮ ಮತ್ತು ನಿಮ್ಮ ಮಧ್ಯೆ ಕಂದರ ನಿರ್ಮಿಸಿದೆ. ಅದು ನಮ್ಮನ್ನು ಪರಸ್ಪರ ಬೇರ್ಪಡಿಸಿದೆ. ನಮ್ಮನ್ನೂ 
ನಿಮ್ಮನ್ನೂ ಒಂದುಗೂಡಿಸದಂತಹ ತಡೆಯಾಗಿದೆ. 

4. ಇದಕ್ಕೆ ಎರಡರ್ಥಗಳಿವೆ. ಒಂದು, ನಮಗೆ ನಿಮ್ಮೊಂದಿಗೂ ನಿಮಗೆ ನಮ್ಮೊಂದಿಗೂ ಯಾವ ಸಂಬಂಧವೂ ಇಲ್ಲ ಎರಡು, ನೀವು 
ನಿಮ್ಮಪ್ರಚಾರ ಕಾರ್ಯವನ್ನುನಿಲ್ಲಿಸದಿದ್ದರೆ ಬೇಡ. ನಾವು ನಮ್ಮ ಪ್ರತಿರೋಧವನ್ನೂ ನಿಲ್ಲಿಸಲಾರೆವು. ನಿಮ್ಮನ್ನು ಕೀಳಾಗಿಸಲಿಕ್ಕಾಗಿ ನಮ್ಮಿಂದ 
ಸಾಧ್ಯವಾದ ಎಲ್ಲಪ್ರಯತ್ನಗಳನ್ನೂ ಮಾಡುವೆವು. 

5. ಅಂದರೆ ನಿಮ್ಮಹೃದಯಗಳಿಗೆ ಹೇರಿದ ಹೊದಿಕೆಯನ್ನು ತೆಗೆಯಲು, ನಿಮ್ಮಕಿವುಡಾದ ಕಿವಿಗಳಿಗೆಕೇಳಿಸಲು ಮತ್ತು ನಮ್ಮ-ನಿಮ್ಮ 
ನಡುವೆ ನೀವೇ ಹಾಕಿಕೊಂಡಿರುವ ತೆರೆಯನ್ನು ಹರಿಯಲು ನನ್ನಿಂದಾಗದು. ನಾನೋರ್ವ ಮನುಷ್ಯ ಮಾತ್ರ- ಗ್ರಹಿಸುವವನಿಗೆ ಮಾತ್ರ 
ಮನವರಿಕೆ ಮಾಡಬಲ್ಲೆ ಕೇಳುವವನಿಗೆ ಮಾತ್ರ ಕೇಳಿಸಬಲ್ಲೆಮತ್ತು ಭೇಟಿಯಾಗಲು ಸಿದ್ಧನಿರುವವನೊಂದಿಗೆ ಮಾತ್ರ ಭೇಟಿಯಾಗಬಲ್ಲೆ 

6. ಅಂದರೆ ನೀವು ನಿಮ್ಮ ಹೃದಯಕ್ಕೆ ಹೊದಿಕೆ ಹಾಕಿಕೊಳ್ಳಿರಿ. ನಿಮ್ಮಕಿವಿಯನ್ನು ಕಿವುಡಾಗಿಸಿರಿ. ಆದರೆ ನಿಮಗೆ ಅನೇಕ ದೇವರಿಲ್ಲ. 
ಕೇವಲ ಒಬ್ಬ ದೇವನಿದ್ದು ನೀವು ಅವನ ದಾಸರಾಗಿದ್ದೀರೆಂಬುದೇ ವಾಸ್ತವ. ಇದು ನಾನೇನೋ ಆಲೋಚಿಸಿ ಮಾಡಿದ ಮತ್ತು ತಪ್ಪೋ 
ಸರಿಯೋ ಆಗಬಹುದಾದ ತಶ್ವಜ್ಞಾನವಲ್ಲ ಇದಂತೂ ದಿವ್ಯವಾಣಿಯ ಮೂಲಕ ನನಗೆ ನೀಡಲಾದ ಸತ್ಯವಾಗಿದೆ. ಇದರಲ್ಲಿತಪ್ಪುಂಟಾಗಲು 
ಸಾಧ್ಯವೇ ಇಲ್ಲ 

7. ಅಂದರೆ ಬೇರೆ ಯಾರನ್ನೂ ದೇವರಾಗಿ ಮಾಡದಿರಿ, ಯಾರನ್ನೂ ಆರಾಧಿಸದಿರಿ. ಸಹಾಯಕ್ಕಾಗಿ ಯಾರನ್ನೂ ಪ್ರಾರ್ಥಿಸದಿರಿ. 
ಯಾರ ಮುಂದೆಯೂ ವಿಧೇಯತೆಯೊಂದಿಗೆ ಬಾಗದಿರಿ. ಯಾರದೇ ರೀತಿ-ನೀತಿ, ಕಾನೂನು-ಕಟ್ಟಳೆಗಳನ್ನು ಅನುಸರಣಾರ್ಹವೆಂದು 
ಅಂಗೀಕರಿಸದಿರಿ. 


ಕಾಂಡ - 24 


329 ತಪ್ಪೀಮುಲ್‌ ಕುರ್‌ಆನ್‌ 


vy L294 ರಹ He 2 Ro PND ಆ. ೨4 
3 SH ೪5 SMOSH Os 5 ಹು; ಬು 

4 ALE 2948429 Lop ಜ್‌ 53 4 
AY ಥಳ 51 bE EN ಬ) ೨6೪೬ AF 
೨ ಸಿ pI ಕೈ *3* ಯಗ ಶಿ ಶಕ್ಕಿ ಇ೨ (1 ಇಗ 5 3 
OM SAA SHES 2 3 ೫೫9 GE EIS 


ತ್‌ ಲನ ಲಲಿ ೨೬ರ PAPE PATA Wa PL ಶ್‌ ಹ್‌ ಛ್‌ 1141] 
ಶಲ Aah ES U3 ASS ೨೨523 0 0 ಓಟ 43 
ಯಾಚಿಸಿರಿ.* ರುಕಾತ್‌ ಕೊಡದ್‌ ಹಾಗೂ ಪರಲೋಕ ಜೀವನವನ್ನು ನಿರಾಕರಿಸುವ ಬಹುದೇವ ವಿಶ್ವಾಹಿಗಳಿಗೆ 
ವಿನಾಶವಿದೆ. ಆದರೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಯರ್ಮವೆಸಗಿದವರಿಗಾಗಿ ಖಂಡಿತವಾಗಿಯೂ ಎಂದೂ 

ಕೊನೆಗೊಳ್ಳದಂತಹ ಸತ್ತಲವಿದೆ.''? 

(9-12) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ "ಭೂಮಿಯನ್ನು ಎರಡೇ ದಿನಗಳಲ್ಲಿ ಸೃಷ್ಟಿಸಿದಂತಹ 
ದೇವನನ್ನು ನೀವು ನಿರಾಕರಿಸುತ್ತೀರಾ? ಮತ್ತು ಇತರರನ್ನು ಅವನಿಗೆ ಸರಿಸಮಾನರಾಗಿ ಮಾಡುತ್ತೀರಾ? ಸಕಲ 
ಲೋಕಗಳ ಪಾಲಕ ಪ್ರಭು ಅವನೇ ತಾನೆ. ಅವನು (ಭೂಮಿಯನ್ನು ಅಸ್ಪಿತಕ್ಕೆ ತಂದ ಬಳಿಕು ಅದರ ಮೇಲೆ 
ಪರ್ವತಗಳನ್ನು ನಾಟಿದನು. ಅದರಲ್ಲಿ ಸಮೃದ್ಧಿಗಳನ್ನಿರಿಸಿದನು'' ಮತ್ತು ಅದರಲ್ಲಿ ಎಲ್ಲ ಅಪೇಕ್ಷಕರಿಗಾಗಿ ಅವರವರ 
ಅಗತ್ಯಾನುಸಾರ, ಸರಿಯಾದ ಪ್ರಮಾಣದಲ್ಲಿ ಆಹಾರ ವಸ್ತುಗಳನ್ನು ಒದಗಿಸಿದನು.” ಈ ಕಾರ್ಯಗಳೆಲ್ಲ 
ನಾಲ್ಕು ದಿನಗಳಲ್ಲಾದವು.' ತರುವಾಯ ಅವನು ಆಕಾಶದ ಕಡೆಗೆ ಗಮನ ಹರಿಸಿದನು. ಆಗ ಅದು ಕೇವಲ 


8. ನೀವು ಈ ವರೆಗೆ ನಿಮ್ಮ ದೇವನಿಗೆ ಮಾಡಿದ ವಂಚನೆಗೆ, ಈ ವರೆಗೆ ಮಾಡುತ್ತಿದ್ದ ಶಿರ್ಕ್‌, ಕುಫ್ರ್‌ ಮತ್ತು ಆಜ್ಞೋಲ್ಲಂಘನೆಗೆ 
ಹಾಗೂ ದೇವನನ್ನು ಮರೆತು ನಿಮ್ಮಿಂದಾದಂತಹ ಪಾಪಗಳಿಗೆ ಕ್ಷಮೆ. 

9. ಇಲ್ಲಿ ರುಕಾತ್‌ನ ಅರ್ಥ ನಿರ್ಣಯದಲ್ಲಿ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಇಬ್ನು ಅಬ್ಬಾಸ್‌ ಹಾಗೂ 
ಅವರ ಪ್ರಧಾನ ಶಿಷ್ಯಂದಿರಾದ ಇಕ್ರಿಮಾ ಮತ್ತು ಮುಜಾಹಿದ್‌ ಹೇಳುತ್ತಾರೆ- ಇಲ್ಲಿ ರುಕಾತ್‌ ಎಂದರೆ ತೌಹೀದ್‌ನ ವಿಶ್ವಾಸ ಮತ್ತು 
ಅಲ್ಲಾಹನ ಅನುಸರಣೆಯಿಂದಾಗಿ ಉಂಟಾಗುವ ಆತ್ಮ ಶುದ್ದಿಯಾಗಿದೆ. ಅದರಂತೆ, ಸೂಕ್ತ ಅರ್ಥ, ಆತ್ಮಶುದ್ಧಿ ಮಾಡಿಕೊಳ್ಳದ ಬಹು 
ದೇವಾರಾಧಕರಿಗೆ ವಿನಾಶವಿದೆಯೆಂದಾಗುತ್ತದೆ. ಕತಾದ, ಸುದ್ದೀ, ಹಸನ್‌ ಬಸರಿ, ದಹ್ಮಾಕ್‌, ಮುಕಾತಿಲ್‌ ಮತ್ತು ಇಬ್ದುಸಾಇಬ್‌ರಂತಹ 
ವ್ಯಾಖ್ಯಾನಗಾರರು, ಈ ಪದವನ್ನು ಸೊತ್ತಿನ ರುಕಾತ್‌ನ ಅರ್ಥದಲ್ಲೇ ತೆಗೆದುಕೊಳ್ಳುತ್ತಾರೆ. ಅದರ ಪ್ರಕಾರ ಸೂಕ್ತದ ಅರ್ಥ, ಶಿರ್ಕ್‌ ಮಾಡಿ 
ದೇವನ ಮತ್ತು ರುಕಾತ್‌ ಕೊಡದೆ ಜನರ ಹಕ್ಕನ್ನು ಕಬಳಿಸುವವರಿಗೆ ವಿನಾಶವಿದೆ ಎಂದಾಗುತ್ತದೆ. 

20. ಮೂಲದಲ್ಲಿ ಛ್ರ ಎಡ! 14 ಸೆ ಎಂಬ ಪದ ಬಳಕೆಯಾಗಿದೆ. ಇದಕ್ಕೆ ಇನ್ನೂ ಎರಡರ್ಥಗಳಿವೆ. ಒಂದು, ಅದು ಎಂದೂ 
ಕಡಿಮೆಯಾಗದಂತಹ ಪ್ರತಿಫಲವಾಗಿರುವುದು. ಎರಡು, ಅದು ಲೋಭಿಯು ಮನಸ್ಸಿನಲ್ಲೇ ಉಪಕಾರ ಭಾರ ಹಾಕುತ್ತಾ ನೀಡುವಂತಹ 
ಪ್ರತಿಫಲವಾಗಿರದು. 

11. ಭೂಮಿಯ ವಿಭವಗಳೆಂದರೆ ಕೋಟ್ಯಾನುಕೋಟಿ ವರ್ಷಗಳಿಂದ ಭೂಮಿಯು ತನ್ನ ಹೊಟ್ಟೆಯಿಂದ ಹೊರಗೆ ಹಾಕುತ್ತಾ 
ಬಂದಿರುವ ಮತ್ತು ಸೂಕ್ಷ್ಮ ಕ್ರಿಮಿಯಿಂದ ಹಿಡಿದು ಮಾನವನ ಅತ್ಯುನ್ನತ ನಾಗರಿಕತೆಯ ವರೆಗಿನ ದೈನಂದಿನ ಅಗತ್ಯಗಳನ್ನು ಪೂರೈಸುತ್ತಾ 
ಬಂದಿರುವ ಅಸಂಖ್ಯಾತ ಪದಾರ್ಥಗಳಾಗಿವೆ. ಈ ಪೈಕಿ ಅತಿ ದೊಡ್ಡ ವಿಭವವು ಗಾಳಿ ಮತ್ತು ನೀರು. ಅವುಗಳಿಂದಾಗಿಯೇ ಸಸ್ಯಗಳು, 
ಪ್ರಾಣಿಗಳು ಮತ್ತು ಮಾನವನ ಬದುಕು ಇಲ್ಲಿಸಾಧ್ಯವಾಗಿದೆ. 

12. Aye ui EAS; ಮೂಲ ಪದಗಳಾಗಿವೆ. ಇದನ್ನು ವ್ಯಾಖ್ಯಾನಗಾರರು ವಿವಿಧ ರೀತಿಯಲ್ಲಿ 
ವ್ಯಾಖ್ಯಾನಿಸಿದ್ದಾರೆ. ಕೆಲವರು, ಇದರ ಅರ್ಥವನ್ನು ಹೀಗೆ ವಿವರಿಸಿದ್ದಾರೆ- ಭೂಮಿಯಿಂದ ಅವನಿಂದ ಆಹಾರ ಅಪೇಕ್ಷಿಸುವವರಿಗೆ ನಾಲ್ಕು 
ದಿವಸಗಳಲ್ಲಿ ಸರಿಯಾಗಿ ಲೆಕ್ಕ ಮಾಡಿ ಇರಿಸಲಾಗಿದೆ. ಅಂದರೆ ಪೂರ್ಣ ನಾಲ್ಕು ದಿವಸಗಳಲ್ಲಿ ಅದಕ್ಕಿಂತ ಹೆಚ್ಚೋ ಕಡಿಮೆಯೋ ಅಲ್ಲ 

ಇಬ್ನು ಅಬ್ಬಾಸ್‌, ಕತಾದಾ ಮತ್ತು ಸುದ್ದೀ ಹೇಳುತ್ತಾರೆ- ಭೂಮಿಯಲ್ಲಿಅವರ ಆಹಾರವನ್ನು ನಾಲ್ಕು ದಿವಸಗಳಲ್ಲಿಇರಿಸಲಾಗಿದೆ. 
ಅಂದರೆ ಈ ಕೆಲಸ ಎಷ್ಟುದಿವಸಗಳಲ್ಲಾಯಿತೆಂದು ಯಾರಾದರೂ ಕೇಳಿದರೆ. "ನಾಲ್ಕು ದಿವಸಗಳಲ್ಲಿ ಎಂಬುದು ಪೂರ್ಣ ಉತ್ತರವಾಗಿದೆ. 

ಇಬ್ನು ರುದ್‌ ಹೇಳುತ್ತಾರೆ- ಪ್ರತಿಯೊಬ್ಬ ಅಪೇಕ್ಟಕನ ಬೇಡಿಕೆಗಳನುಸಾರ ಭೂಮಿಯಲ್ಲಿ ಅವನ ಆಹಾರವನ್ನು ನಾಲ್ಕು 
ದಿವಸಗಳಲ್ಲಿ ಇರಿಸಲಾಗಿದೆ. 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 323 


ಭಾಷಾ ಶಾಸ್ತ್ರದನುಸಾರ, ಮೂರು ಅರ್ಥಗಳಿಗೆ ಸೂಕ್ತದಲ್ಲಿ ಅವಕಾಶವಿದೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಮೊದಲೆರಡು ಅರ್ಥಗಳಲ್ಲಿ 
ವಿಶೇಷವೇನೂ ಇಲ್ಲ ಹಿನ್ನೆಲೆಯನ್ನು ಗಮನಿಸಿದರೆ, ಈ ಕೆಲಸವು ಇಡೀ ನಾಲ್ಕು ದಿವಸಗಳಲ್ಲಿಆಯಿತು. ಅದಕ್ಕಿಂತ ಒಂದು ಕ್ಷಣ ಹೆಜ್ಜೋ 
ಕಡಿಮೆಯೊ ಆಗಿಲ್ಲವಂಬುದರಲ್ಲಿ ಯಾವ ವಿಶೇಷವಿದೆ? ಹಾಗೆ ಹೇಳಲು ಅಲ್ಲಾಹನ ಸಾಮರ್ಥ್ಯ, ಪ್ರಭುತ್ವ ಮತ್ತು ಯುಕ್ತಿಯು ಈ 
ಹೇಳಿಕೆಯಲ್ಲಿ ಪೂರ್ಣಗೊಳ್ಳಬೇಕಾದಂತಹ ಯಾವಕೊರತೆಯಿದೆಳ? ಅದೇರೀತಿ, "ಪ್ರಶ್ನಿಸುವವರ ಉತ್ತರ ಪೂರ್ಣಗೊಂಡಿತು' ಎಂಬುದೂ 
ಬಹಳ ದುರ್ಬಲ ವ್ಯಾಖ್ಯಾನವಾಗಿದೆ. ಸೂಕ್ತದ ಹಿಂದಿನ ಮತ್ತು ಮುಂದಿನ ವಿಷಯದಲ್ಲಿಎಲ್ಲೂ ಆಗ ಯಾರೋ ಈ ಎಲ್ಲ ಕೆಲಸಗಳು 
ಎಷ್ಟು ದಿವಸಗಳಲ್ಲಾಯಿತು ಎಂದು ಕೇಳಿದ್ದಕ್ಕೆ ಈ ಸೂಕ್ತ ಉತ್ತರವಾಗಿ ಅವತೀರ್ಣಗೊಂಡಿತು ಎಂದು ಹೇಳತಕ್ಕ ಯಾವ ಅಂಶವೂ 
ಕಾಣುವುದಿಲ್ಲ, ಈ ಕಾರಣಗಳಿಂದಾಗಿ ನಾವು ಮೂರನೆಯ ಅರ್ಥವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ದೃಷ್ಟಿಯಲ್ಲಿ ಸೂಕ್ಷದ ಸರಿಯಾದ 
ವ್ಯಾಖ್ಯಾನ ಹೀಗಿದೆ- ಭೂಮಿಯ ಆರಂಭದಿಂದ ಕಿಯಾಮತ್‌ನ ವರೆಗೆ ಎಷ್ಟೆಲ್ಲ ಸೃಷ್ಟಿಗಳನ್ನು ಅಲ್ಲಾಹನು ಸೃಷ್ಟಿಸಲಿದ್ದಾನೋ ಅವುಗಳ 
ಪ್ರತಿಯೊಂದಕ್ಕೂ ಅದರ ಅಗತ್ಯ ಮತ್ತು ಬೇಡಿಕೆಗನುಸಾರವಾದ ಆಹಾರವನ್ನು ಸರಿಯಾಗಿ ಲೆಕ್ಕ ಮಾಡಿ ಭೂಮಿಯಲ್ಲಿ ನಿಕ್ಷೇಪಸಿದ್ದಾನೆ. 
ಎಷ್ಟೋ ವಿಧದ ಗಿಡ-ಮರಗಳು ನೆಲ-ಜಲಗಳಲ್ಲಿದೆ. ಅವುಗಳ ಪೈಕಿ ಪ್ರತಿಯೊಂದರ ಆಹಾರದ ಅಗತ್ಯ ಇನ್ನೊಂದಕ್ಕಿಂತ ಭಿನ್ನವಾಗಿದೆ. 
ಜೀವಿಗಳ ಪೈಕಿ ಅನೇಕ ವಿಧಗಳನ್ನು ಅಲ್ಲಾಹನು ನೆಲ ಜಲಗಳಲ್ಲಿ ಸೃಷ್ಟಿಸಿದ್ದಾನೆ. ಪ್ರತಿಯೊಂದು ಒಂದೊಂದು ರೀತಿಯ ಆಹಾರವನ್ನು 
ಅಪೇಕ್ಷಿಸುತ್ತದೆ. ಇವೆಲ್ಲವುಗಳಿಗಿಂತ ಭಿನ್ನವಾದ ಒಂದು ಜೀವಿ ಮಾನವನಾಗಿದ್ದಾನೆ. ಅವನಿಗೆ ದೇಹದ ಬೆಳವಣಿಗಗೆ ಮಾತ್ರ ಆಹಾರ 
ಬೇಕಾಗಿರುವುದಲ್ಲ ಅದರೊಂದಿಗೆ ಅವನ ಬಾಯಿ ರುಚಿಗೆಂದೇ ತರತರದ ಆಹಾರ ಪದಾರ್ಥಗಳು ಬೇಕಾಗುತ್ತದೆ. ಈ ಭೂಮಿಯಲ್ಲಿ 
ಜೀವನ ಆರಂಭವಾದಂದಿನಿಂದ ಅದರ ಅಂತ್ಯದ ವರೆಗೆ ಎಷ್ಟೆಲ್ಲ ಜೀವಿಗಳು, ಎಲ್ಲೆಲ್ಲಿ ಯಾವಾಗ ಅಸ್ತಿತ್ವಕ್ಕೆ ಬಂದಿವೆ. ಅವುಗಳನ್ನು 
ಸಾಕಲಿಕ್ಕಾಗಿ ಎಂತಹ ಆಹಾರ ಎಷ್ಟುಪ್ರಮಾಣದಲ್ಲಿ ಬೇಕಾಗಬಹುದು ಎಂಬುದೆಲ್ಲ. ಅಲ್ಲಾಹನ ಹೊರತು ಇನ್ನಾರಿಗೆ ತಿಳಿದೀತು? ಆಹಾರ 
ಸೇವಿಸುವ ಈ ಜೀವಿಗಳನ್ನು ಸೃಷ್ಟಿಸುವ ಯೋಜನೆ ಕೈಗೊಂಡಾಗ ಅಲ್ಲಾಹನು ಅವುಗಳ ಬೇಡಿಕೆಯನ್ನು. ಈಡೇರಿಸುವ ಆಹಾರದ ಪೂರ್ಣ 
ವ್ಯವಸ್ಥೆಯನ್ನು ಮಾಡಿದ್ದಾನೆ. 

ಆಧುನಿಕ ಕಾಲದ ಕಮ್ಯೂನಿಸ್ಟ್‌ ಸಿದ್ಧಾಂತದ ಇಸ್ಲಾಮೀ ಆವೃತ್ತಿ "ಕುರ್‌ಆನಿನ ಆಡಳಿತ ವ್ಯವಸ್ಥೆಯನ್ನೂ ಕಂಡುಹಿಡಿದವರು 

82: ಅರ್ಥ "ಎಲ್ಲ ಅಪೇಕ್ಷಕರಿಗೆ' ಸಮಾನವೆಂದು ಮಾಡಿದ್ದಾರೆ. ಅದಕ್ಕೆ ಆಧಾರವಾಗಿ ಅಲ್ಲಾಹನು ಭೂಮಿಯಲ್ಲಿ 
ಸರ್ವರಿಗೂ ಸಮಾನ ಆಹಾರ ಇಟ್ಟಿದ್ದಾನೆ. ಆದ್ದರಿಂದ ಸೂಕ್ತದ ಆಶಯವನ್ನು: ಪೂರೈಸಲು ಎಲ್ಲರಿಗೂ ಸಮಾನ ರೇಶನ್‌ ಏತರಿಸುವ ಆಡಳಿತ 
ವ್ಯವಸ್ಥೆ ಇರಬೇಕೆಂದು ವಾದಿಸುತ್ತಾರೆ. ಏಕೆಂದರೆ ಅವರ ಪ್ರಕಾರ, ವೈಯಕ್ತಿಕ ಖಾಸಗಿ ಮಾಲಕತ್ವವ್ಯವಸ್ಥೆಯಲ್ಲಿ "ಕುರ್‌ ಆನಿನ' ಕಾನೂನಿನ' 
ಬೇಡಿಕೆ ಈಡೇರುವುದಿಲ್ಲ, ಕುರ್‌ಆನಿನಿಂದ ತಮ್ಮಸಿದ್ದಾಂತದ ಸೇವೆ ಪಡೆಯುವ ಗುಂಗಿನಲ್ಲಿ ಈ ಮಂದಿ, ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ 
ಪ್ರಶ್ನಾರ್ಥಿಗಳು ಕೇವಲ ಮಾನವರಲ್ಲ ಬದುಕಿರಲು ಆಹಾರದ ಅಗತ್ಯವಿರುವ ಎಲ್ಲ ಜೀವಿಗಳೂ ಆಗಿದ್ದಾರೆಂಬುದನ್ನು ಮರೆತು 
ಬಿಡುತ್ತಾರೆ. ಈ ಎಲ್ಲಜೀವಿಗಳ ಅಥವಾ ಅವುಗಳ ಒಂದೊಂದು ವರ್ಗದ ಮಧ್ಯೆ ಜೀವನಾವಶ್ಯಕತೆಗಳನ್ನು ಸಮಾನವಾಗಿರಿಸಿದ್ದಾನೆಯೆ? 
ನಿಸರ್ಗದ ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ ಎಲ್ಲಾದರೂ ಅಂತಹ ಸಮಾನ ಆಹಾರ ವಿತರಣಾ ವ್ಯವಸ್ಥೆ ಕಂಡು ಬರುತ್ತಿದೆಯೆ? 
ಇಲ್ಲವೆಂದಾದರೆ, ಸಸ್ಯಗಳು ಮತ್ತು ಪ್ರಾಣಿಗಳ ಲೋಕದಲ್ಲಿ ಅಲ್ಲಾಹನು ಆಹಾರ ವಿತರಣೆಯ ಕುರ್‌ಆನಿನ ತನ್ನದೇ ಕಾನೂನನ್ನು 
ಉಲ್ಲಂಘಿಸಿದ್ದಾನೆಂದಲ್ಲವೆ ಅದರ ಅರ್ಥ? (ಅಂದರೆ ಅನ್ಯಾಯ ಮಾಡಿದ್ದಾನೆಂದು ಅಲ್ಲಾಹನ ಅಭಯ) - ಇನ್ನು ಕುರ್‌ಆನ್‌ನಲ್ಲಿ 
ಮಾನವ ಸಾಕುತ್ತಿರುವ ಮತ್ತು ಆಹಾರದ ಹೊಣೆ ವಹಿಸಿರುವ ಪ್ರಾಣಿಗಳೂ ಸೇರಿದೆಯೆಂಬುದನ್ನು ಅವರು ಮರೆತು ಬಿಡುತ್ತಾರೆ. 
ಉದಾ: ಆಡು-ಕುರಿ, ದನ, ಎಮ್ಮೆ ಕತ್ತೆ, ಒಂಟೆ, ಇತ್ಯಾದಿ. ಎಲ್ಲರಿಗೂ ಒಂದೇ ರೀತಿಯ ಆಹಾರ ವಿತರಿಸಬೇಕೆಂಬುದು ಕುರ್‌ಆನಿನ 
ಕಾನೂನಾಗಿದ್ದರೆ ಮತ್ತು ಅದನ್ನು ಜಾರಿಗೊಳಿಸಲು ಒಂದು ಆಡಳಿತ ವ್ಯವಸ್ಥೆಯೂ ಇರಬೇಕೆಂದಾದರೆ ಅದು ಮಾನವರು ಮತ್ತು 
ಪ್ರಾಣಿಗಳ ನಡುವೆ ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಬಲ್ಲುದ? 

" 13. ಇಲ್ಲಿ ಸಾಮಾನ್ಯವಾಗಿ ವ್ಯಾಖ್ಯಾನಗಾರರಿಗೆ ತೊಡಕುಂಟಾಗಿದೆ. ಭೂಮಿಯ ಸೃಷ್ಟಿಗೆ ಅದರಲ್ಲಿ ಪರ್ವತಗಳನ್ನು, 
ಸಂಪನ್ಮೂಲಗಳನ್ನು ಇರಿಸಲು ಮತ್ತು ಆಹಾರ ಪದಾರ್ಥಗಳನ್ನು ಸೃಷ್ಟಿಸಲು ನಾಲ್ಕು ದಿವಸಗಳು ಬೇಕಾಗುತ್ತದೆ, ಅನಂತರ 
ಆಕಾಶಗಳ ಸೃಷ್ಟಿಗೆ ಇನ್ನೂ ಎರಡು ದಿವಸಗಳ ಪ್ರಸ್ತಾಪ ಬಂದಿರುವುದರಿಂದ ಒಟ್ಟು ಎಂಟು ದಿವಸಗಳಾಗುವುದಿಲ್ಲವೆ? ವಸ್ತುತಃ 
ಭೂಮ್ಯಾಕಾಶಗಳ ಸೃಷ್ಟಿಯು ಆರು ದಿವಸಗಳಲ್ಲಾಗಿದೆಯೆಂದು ಅಲ್ಲಾಹನು ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿದ್ದಾನೆ. 
(ಉದಾ: ನೋಡಿರಿ:- 7:54; 10:3; 11:7) ಇದೇ ಕಾರಣದಿಂದಾಗಿ, ಈ ನಾಲ್ಕು ದಿನಗಳು ಭೂಮಿಯ ಸೃಷ್ಟಿಯ ಎರಡು ದಿನಗಳ 
ಸಹಿತವಾಗಿದೆಯೆಂದು ಎಲ್ಲಾ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅಂದರೆ ಭೂಮಿಯ ಸೃಷ್ಟಿಗೆ ಎರಡು ದಿವಸ, ಭೂಮಿಯಲ್ಲಿರುವ 
ಎಲ್ಲವಸ್ತುಗಳ ಸೃಷ್ಟಿಗೆ ನಾಲ್ಕು ದಿವಸಗಳು- ಹೀಗೆ 6 ದಿವಸಗಳಲ್ಲಿ ಭೂಮಿಯು ತನ್ನೆಲ್ಲ ವಸ್ತುಗಳೊಂದಿಗೆ ಪೂರ್ಣಗೊಂಡಿತೆಂದರ್ಥ. 
ಆದರೆ ಇದು ಕುರ್‌ಆನಿನ ಬಾಹ್ಯ ಪದಗಳಿಗೂ ವಿರುದ್ಧವಾಗಿದೆ. ವಾಸ್ತವದಲ್ಲಿ ಇದೊಂದು ಕಾಲ್ಪನಿಕ ತೊಡಕಾಗಿದೆ. ಅದರಿಂದ 
ಪಾರಾಗಲಿಕ್ಕಾಗಿ ಈ ಎಲ್ಲ ಸಮರ್ಥನೆಗಳ ಅಗತ್ಯ ತಲೆದೋರಿದೆ. ಭೂಮಿಯ ಸೃಷ್ಟಿಯ ಎರಡು ದಿವಸಗಳು ಇಡೀ ವಿಶ್ವದ ಸೃಷ್ಟಿಯ 
ಎರಡು ದಿವಸಗಳಿಂದ ಪ್ರತ್ಯೇಕವಾದುದಲ್ಲ ಮುಂದಿನ ಸೂಕ್ತಗಳನ್ನು ಗಮನಿಸಿ. ಅವುಗಳಲ್ಲಿ ಭೂಮ್ಯಾಕಾಶಗಳನ್ನು ಒಟ್ಟಾಗಿ 
ಸೃಷ್ಟಿಸಿರುವುದಾಗಿ ಪ್ರಸ್ತಾಪಿಸಲಾಗಿದೆ. ತರುವಾಯ, ಅಲ್ಲಾಹನು ಎರಡು ದಿವಸಗಳಲ್ಲಿ ಏಳು ಆಕಾಶಗಳನ್ನು ಮಾಡಿದನು. ಈ 


ಕಾಂಡ - 24 


322 ತಪ್ಪೀಮುಲ್‌ ಕುರ್‌ಆನ್‌ 


CHU Wd IBS ಪ್ರಟ Ka BoE 
EGE & BB ಜಾ) IEG GS 65 


ಹೊಗೆಯಾಗಿತ್ತು. ಅವನು ಆಕಾಶ ಭೂಮಿಗಳೊಡನೆ, "ನೀವು ಬಯಸಿದರೂ ಬಯಸದಿದ್ದರೂ ಅಸ್ತಿತ್ವಕ್ಕೆ ಬಂದು 
ಬಿಡಿರಿ' ಎಂದನು. ಅವೆರಡೂ, “ನಾವು ಆಜ್ಞಾಪಾಲಕರಂತೆ ಬಂದು ಬಿಟ್ಟೆವು' ಎಂದವು." ಆಗ ಅವನು' ಎರಡು 


ಏಳು ಆಕಾಶವೆಂದರೆ ಇದೇ ವಿಶ್ವವಾಗಿದ್ದು 2 ಭೂಮಿಯು ಅದರ ಒಂದು ಭಾಗವಾಗಿದೆ. ಅನಂತರ ವಿಶ್ವದ ಇತರೆಲ್ಲ ಗ್ರಹ- ನಕ್ಷತ್ರಗಳಂತೆ 
ಈ ಭೂಮಿಯೂ ಒಂದು ಗೋಲಾಕಾರ ತಾಳಿತು. ಇದನ್ನು ಅಲ್ಲಾಹನು ಜೀವಿಗಳಿಗೆ ವಾಸಯೋಗ್ಯವಾಗಿ ಸಿದ್ಧಗೊಳಿಸಿದನು.. ಮತ್ತು 
ನಾಲ್ಕು ದಿವಸಗಳಲ್ಲಿ ಅದರ ಎಲ್ಲ ಬ್ಲಿಸಂಪನ್ಮೂಲಗಳನ್ನೂ ಸೃ ಹ್ವಿಸಿದನೆಂದು ಮೇಲಿನ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿದೆ. ಇತರ ಗ್ರಹ-ನಕ್ಷತ್ರಗಳಲ್ಲಿ 
ಏನೆಲ್ಲ. ಅಭಿವೃದ್ಧಿಕಾರ್ಯಗಳು ನಡೆದಿವೆಯೋ Mt ಅಲ್ಲಾಹನು ಪ್ರಸ ಪ್ರಸ್ತಾಪಿಸಲಿಲ್ಪ ಏಕೆಂದರೆ ಕುರ್‌ಆನ್‌ ಅವತೀರ್ಣವಾಗುವ ಕಾಲದ 
ಮನುಷ್ಯರಂತಿರರಿ, ಈ ಆಧುನಿಕ ಕಾಲದ ಮನುಷ್ಯನಿಗೂ ಈ ಮಾಹಿತಿಗಳನ್ನು ಗ್ರಹಿಸಲು ಸ: ಸಾಧ್ಯವಿಲ್ಲ 
14, ಇಲ್ಲಿಮೂರು ವಿಷಯಗಳನ್ನು ಸ್ಪಷ್ಟೀಕರಿಸಬೇಕಾಗಿದೆ. 
ಒಂದು, ಆಕಾಶವೆಂದರೆ ಅನಂತರ ವಾಕ್ಯದಿಂದ ಸ್ಪಷ್ಟವಾಗುವಂತೆ ಸ ಸಂಪೂರ್ಣ ವಿಶ್ವವಾಗಿದೆ. ಆಕಾಶದ ಕಡೆಗೆ ಗಮನ 
ಹರಿಸಿದನೆಂದರೆ ಅಲ್ಲಾಹನು ಸಂಪೂರ್ಣ ವಿಶ್ವದ ಸ್ಫ ಸೃಷ್ಟಿಯ ಕಡೆಗೆ "ಗಮನ ಹರಿಸಿದನೆಂದಾಗಿದೆ. 
ಎರಡು, ಹೊಗೆಯೆಂದರೆ ವಿಶ್ಠಕ್ಕೆ ರೂಪ ಕೊಡುವುದಕ್ಕೆ ಮುಂಚೆ ಕಣಗಳಂತೆ ವಾತಾವರಣದಲ್ಲಿಹರಡಿಕೊಂಡಿದ್ದಆರಂಭದ ಸ್ಥಿತಿ. 
ಆಧುನಿಕ ಕಾಲದ ವಿಜ್ಞಾನಿಗಳೂ ಇದನ್ನೇ ಆಕಾಶಗಂಗೆ (Nabule) ಎನ್ನುತ್ತಾರೆ. ಸೃಷ್ಟಿಗಿಂತ ಮುಂಚೆ' ವಿಶ್ವವು ಉಂಟಾಗಿರುವ ಮೂಲ 
ಧಾತುವೇ ಹೊಗೆಯ ರೂಪದಲ್ಲಿ ಗ್ಗ ಹರದಿತ್ತೆಂದು ವಿಶ್ವದ ಆರಂಭದ ಕುರಿತು. ಅಪರ ಕಲ್ಪನೆಯಾಗಿದೆ. 
ಮೂರು, "ತರುವಾಯ ಅವನು ಆಕಾಶದ : ಕಡೆಗೆ ಗಮನ ಹರಿಸಿದನು' ಎಂಬುದರಿಂದ ಅವನು ಮೊದಲು ಭೂಮಿಯನ್ನು 
ಸೃಷ್ಟಿಸಿದನು, ತರುವಾಯ ಪರ್ವತಗಳನ್ನು ನಾಟಿದನು, ಅದರಲ್ಲಿ ಸಂಪನ್ಮೂಲಗಳನ್ನರಿಸಿದನು ಮತ್ತು ಆಹಾರ ಪದಾರ್ಥಗಳನ್ನೊದಗಿಸಿ' 
ದನು, ಅದರಿಂದ ವಿರಮಿಸಿದ ಬಳಿಕ ವಿಶ್ವ, ಸೃಷ್ಟಿಯ ಕಡೆಗೆ ಗಮನ ಹರಿಸಿದನು ಎಂದು ಭಾವಿಸುವುದು ಸರಿಯಲ್ಲ "ಅವನು ಭೂಮಿ- 
ಆಕಾಶಗಳೊಡನೆ, ಅಸ್ತಿತ್ವಕ್ಕೆ ಬನ್ನಿರಿ ls "ಅವು "ನಾವು ವಿಧೇಯರಂತೆ ಬಂದೆವು' ಎಂಬ ಸೂಕ್ತವು ಈ ತಪ್ಪು ಭಾವನೆಯನ್ನು 
ನಿವಾರಿಸುತ್ತದೆ. ಇದರಿಂದ, ಈ ಸೂಕ್ತ ಮತ್ತು ಅನಂತರದ ಸೂಕ್ತಗಳಲ್ಲಿ ಭೂಮಿ-ಆಕಾಶಗಳು ಅಸ್ತಿತ್ವದಲ್ಲಿಲ್ಲದಿದ್ದಾಗಿನ ಕುರಿತು. 
ಪ್ರಸ್ತಾಪಿಸಲಾಗಿದೆಯೆಂದು ವ್ಯಕ್ತವಾಗುತ್ತದೆ. ಆಗ ಸೃಷ್ಟಿಯ ಆರಂಭವಾಗುತ್ತಿತ್ತಷ್ಟೆ- ಕೇವಲ ೧ (ಅನಂತರ) ಎಂಬುದು ಭೂಮಿಯ 
ಸೃಷ್ಟಿಯು ಆಕಾಶಕ್ಕೆ ಮುಂಚೆ ಆಗಿದೆಯೆಂಬುದಕ್ಕೆ, ಆಧಾರವಾಗುವುದಿಲ್ಲ. ಕುರ್‌ಆನಿನಲ್ಲಿ ಪ್ಯೂ ಪದವನ್ನು ವಿಷಯಾನುಕ್ರಮಕ್ಕಾಗಿ 
ಪ್ರಯೋಗಿಸಲಾಗಿದೆಯೇ ಹೊರತು ಕಾಲಾನುಕ್ರಮಕ್ಕಾಗಿ ಅಲ್ಲವಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. 
(ನೋಡಿರಿ ತೆಪ್ಟೀಮುಲ್‌ ಕುರ್‌ಆನ್‌ ಸಂಪುಟ-4, ಅರುಬ್ದುಮರ್‌: ಟಿ.12) 
ಕುರ್‌ಆನಿನ ಪ್ರಕಾರ ಭೂಮಿ ಮೊದಲಾಯಿತೋ ಆಕಾಶವೋ ಎಂಬ ಬಗ್ಗೆ ಪ್ರಾಚೀನ ವ್ಯಾಖ್ಯಾನಕಾರರಲ್ಲಿ ದೀರ್ಪಕಾಲದ ವರೆಗೆ 
ಚರ್ಚೆ ನಡೆಯುತ್ತಿತ್ತು. ಕೆಲವರ ಪ್ರಕಾರ, ಈ ಸೂಕ್ತ ಹಾಗೂ ಅಲ್‌ ಬಕರದ 29ನೇ ಸೂಕ್ತದಂತೆ ಭೂಮಿ ಮೊಡಲಾಯಿವಃ ಇನ್ನುಕೆಲವರು, 
ಅನ್ನಾರಿುಆತ್‌ನ 27 ರಿಂದ 33ರ ವರೆಗಿನ ಸೂಕ್ತಗಳಿಂದ, ಆಕಾಶವು ಮೊದಲಾಯಿತೆಂದು ವಾದಿಸುತ್ತಾರೆ. ಏಕೆಂದರೆ ಅಲ್ಲಿ ಭೂಮಿಯ 
ಸೃಷ್ಠಿಯು ಆಕಾಶದ ನಂತರ ಆಯಿತೆಂದು ಸ ಷ್ಠಪಡಿಸಲಾಗಿದೆ. ಆದರೆ ಕುರ್‌ಆನ್‌ ವಿಶ್ವದ ಸೃಷ್ಟಿಯ ಕುರಿತು ಪ್ರಸ್ತಾಪವನ್ನು ಭೌತ ಅಥವಾ 
ರಸಾಯನ ಶಾಸ್ತ್ರವನ್ನುಕಲಿಸಲಿಕ್ಕೆ ೈಎಲ್ಲೂಮಾಡಿಲ್ಲ. ಇತರ ಅನೇಕ ಸಂಕೇತಗಳಂತೆಯೇ ಭೂಮಿ- ಆಕಾಶಗಳ ಸೃಷ್ಟಿಯನ್ನು. ಏಕದೇವತ್ಹ ತ್ಹಮತ್ತು 
ಪರಲೋಕದ ವಿಶ್ವಾಸದ ಕಡೆಗೆ ರ ನೀಡುತ್ತಾ ಚಿಂತನೆ ನಡೆಸಲಿಕ್ಕಾಗಿ ಪ್ರಸ್ತಾಪಿಸಲಾಗಿದೆ. ಈ ಉದ್ದೇಶಕ್ಕಾಗಿ ಭೊಮಿ 'ನೊದಲಾಯಿತೋ 
ಆಕಾಶವೋ ಎಂಬುದರ ಕುರಿತು ಕಾಲಾನುಕ್ರಮವನ್ನು ವಿವರಿಸುವ ಆಗತ್ಯ; ವೇ ಇರಲಿಲ್ಲ ಈ ಪೈಕಿ ಯಾವುದು ಮೊದಲಾದರೂ ಅವೆರಡೂ 
ಅಲ್ಲಾಹನು ಏಕ ಆರಾಧ್ಯನು ಮತ್ತು ಇವುಗಳನ್ನು ಆಟಿಕೆಯ ರೂಪದಲ್ಲಿ ಅವನು ಮಾಡಿಲ್ಲವೆಂಬುದಕ್ಕೆ ಆಧಾರವಾಗಿದೆ. ಆದ್ದರಿಂದಲೇ 
ಕೆಲವೆಡೆ ಕುರ್‌ಆನ್‌ ಭೂಮಿಯ ಸೃಷ್ಟಿಯ ಕುರಿತು ಮೊದಲು ಪ್ರಸ್ತ ಸ್ತಾಪಿಸಿದರೆ ಇನ್ನು ಕೆಲವೆಡೆ ನಂತರ ಪ್ರಸ್ತಾಪಿಸುತ್ತದೆ. ಅಲ್ಲಾಹನ 
ಅನುಗ್ರಹಗಳ ಕುರಿತು ಮಾನವನನ್ನು ಜಾಗೃತಗೊಳಿಸ ಭಾಗ: ಭೂಮಿಯ ಪ್ರಸ್ತಾಪವನ್ನು ಮೊದಲು ಮಾಡುತ್ತದೆ. ಏಕೆಂದರೆ ಅದು 
ಮಾನವನಿಗೆ ಹತ್ತಿರವಾಗಿದೆ. ಅಲ್ಲಾಹನ ಮಹಿಮೆ ಮತ್ತು ಅವನ ಶಕ್ತಿ-ಸ -ಸಾಮರ್ಥ್ಯಗಳ ಕಲ್ಪನೆ ಮೂಡಿಸ ಬಯಸಿದ ಕಡೆಗಳಲ್ಲಿ ಆಕಾಶದ 
ಪ್ರಸ್ತಾಪವನ್ನು ಮೊದಲು ಮಾಡುತ್ತದೆ. ಏಕೆಂದರೆ ಅದು ಸುತ್ತುವ ದೃಶ್ಯವು ಮಾನವನ ಮನದಲ್ಲಿಭೀತಿ ಹುಟ್ಟಿಸುತ್ತದೆ. 
15. ಈ ಪದಗಳಲ್ಲಿ ಅಲ್ಲಾಹನು, ದೇವ ಸೃಷ್ಟಿ ಮತ್ತು ಮಾನವ ತಾಂತ್ರಿಕತೆಯ ವ್ಯತ್ಯಾಸವನ್ನು ಸ್ಪಷ್ಟವಾಗುವ ರೀತಿಯಲ್ಲಿ ಲ್ಲಿ ತನ್ನ 
ಷ್ಟಿ ವಿಧಾನದ ಸ್ವರೂಪವನ್ನು ್ನ ವಿವರಿಸಿದ್ದಾನೆ. ಮಾನವನು ಒಂದು ವಸ್ತುವನ್ನು ತಯಾರಿಸುವಾಗ ಅದರ ರೂಪವನ್ನು ಮನದಲ್ಲೇ 
Ki ತರುವಾಯ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಅದನ್ನು ತಯಾರಿಸಲು ಪ್ರ ಪ್ರಯತ್ನಿಸುತ್ತಾನೆ. ಈ ನಡುವೆ 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 323 


ಟೊ SLANG HLL ಭಟ BENS 
ಯೊ ಹಿ ಸಲಿ ಚನೆ ASAE 


೨೨೭ ಹಿ pd 


co] ೨ py: 1.0% Mei obs OT isk Hod 1 Wb 


ದಿನಗಳೊಳಗೆ ಸಪ್ತಗಗನಗಳನ್ನು ಉಂಟು ಮಾಡಿದನು ಮತ್ತು ಎಲ್ಲ ಆಕಾಶಗಳಲ್ಲೂ ಅದರ ಕಾನೂನನ್ನು ವಹ್ಯ್‌ 
ಮಾಡಿಬಿಟ್ಟನು. ಭೂಲೋಕದ” ಆಕಾಶವನ್ನು ನಾವು ದೀಪಗಳಿಂದ. ಅಲಂಕರಿಸಿದೆವು ಮತ್ತು ಅದನ್ನು "ಚನ್ನಾಗಿ 
ಸುರಕ್ಷಿತಗೊಳಿಸಿದೆವು.'" ಇವೆಲ್ಲವೂ ಓರ್ವ'ಪ್ರಬಲನೂ ಸರ್ವಜ್ಞನೂ ಆಗಿರುವಾತನ ಯೋಜನೆಯಾಗಿದೆ. 
(13-14) ಇವರೀಗ ವಿಮುಖರಾಗುತ್ತಾರೆಂದಾದರೆ`” ಇವರೊಡನೆ ಹೇಳಿರಿ, "ನಾನು ನಿಮ್ಮನ್ನು ಆದ್‌ ಮತ್ತು 
ಸಮೂದರ ಮೇಲೆ ಎರಗಿದ್ದಂತಹ, ಹಠಾತ್ತನೆ ಸಿಡಿದು ಬೀಳುವ ಒಂದು ಯಾತನೆಯ ಬಗ್ಗೆ ಎಚ್ಚರಿಸುತ್ತೇನೆ. ದೇವ 
ಸಂದೇಶವಾಹಕರು ಅವರ ಮುಂದಿನಿಂದಲೂ ಹಿಂದಿನಿಂದಲೂ ಎಲ್ಲ ದಿಕ್ಕು ಗಳಿಂದಲೂ ಅವರ ಬಳಿ ಬಂದು", ನೀವು 


ತನ್ನ ಕಲ್ಪನೆಯ ವಸ್ತುವನ್ನು ತಯಾರಿಸ ಹೊರಟಾಗ, ಅದಕ್ಕೆ ಉಪಯೋಗಿಸಲಾಗುವ ಸಾಮಗ್ರಿಗಳು ಸರಿಯಾದ ಸಹಕಾರ ನೀಡದಿದ್ದರೆ 
ಅದನ್ನು ತಯಾರಿಸುವಲ್ಲಿ ಅವನು ವಿಫಲನಾಗುತ್ತಾನೆ. ಅವು ಅವನಿಗೆ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡಿದಲ್ಲಿ ಅವನ ಪ್ರಯತ್ನ 
ಫಲ ನೀಡುತ್ತದೆ. ಅವನ ಕಲ್ಪನೆಯ ವಸ್ತು ಸಿದ್ಧಗೊಳ್ಳುತ್ತದೆ. ಉದಾ: ಓರ್ವ ದರ್ಜಿಯು ಅಂಗಿ ಹೊಲಿಯ ಬಯಸುವಾಗ, ಮೊದಲು 
ಅದರ ರೂಪವನ್ನು ತನ್ನ ಮನಸ್ಸಿನಲ್ಲಿ ಕಲ್ಪಿಸುತ್ತಾನೆ. ತರುವಾಯ ಅದಕ್ಕನುಸಾರ ಬಟ್ಟೆಯನ್ನು ಕತ್ತರಿಸಿ ಹೊಲಿಯಲು ಪ್ರಯತ್ನಿಸುತ್ತಾನೆ. 
ಕೆಲವೊಮ್ಮೆ ಅವನ ಕಲ್ಪನೆಯ ರೂಪ ಪಡೆಯಲು ಬಟ್ಟೆ ವಿಫಲವಾಗುತ್ತದೆ. ಇನ್ನು ಕೆಲವೊಮ್ಮೆ ದರ್ಜಿಯ ಪ್ರಯತ್ನ ಫಲ ನೀಡುತ್ತದೆ. 
ಅವನ ಕಲ್ಪನೆಯ ಅಂಗಿ ಸಿದ್ಧಗೊಳ್ಳುತ್ತದೆ. 

ಇನ್ನು ಅಲ್ಲಾಹನ ಸೃಷ್ಟಿಯ ವಿಧಾನವನ್ನು ನೋಡಿರಿ. ಹೊಗೆಯಾಕಾರದಲ್ಲಿದ್ದ ವಿಶ್ವದ ಮೂಲ ವಸ್ತುವಿಗೆ ಈಗಿರುವ ರೂಪ ಕೊಡ 
ಬಯಸಿದಾಗ, ಅವನಿಗೆ ಮಾನವ ಕಲಾಕಾರನಂತೆ ಕುಳಿತುಕೊಂಡು ಭೂಮಿ, ಸೂರ್ಯ, ಚಂದ್ರ, ಗ್ರಹ-ನಕ್ಚತ್ರಗಳನ್ನು ತಯಾರಿಸುವ 
ಅಗತ್ಯ ಬರಲಿಲ್ಲ, ಅವನು ತನ್ನ ಕಲ್ಪನೆಯ ಪ್ರಪಂಚವನ್ನು ಅಸ್ತಿತ್ವಕ್ಕೆ ಬರುವಂತೆ ಆಜ್ಞಾಫಿಸಿದನು. ಅಂದರೆ ಅವನು ಸೃಷ್ಟಿ ಬಯಸಿದ 
ಆಕಾಶಗಂಗೆ, ಗ್ರಹ-ನಕ್ಸತ್ರಗಳೆ ರೂಪಧಾರಣೆ ಮಾಡುವಂತೆ ಹೊಗೆಯ ರೂಪದಲ್ಲಿ ಹರಡಿರುವ ಮೂಲ ವಸ್ತುವಿಗೆ ಆಜ್ಞಾನಿಸಿದನು. 
ಅದಕ್ಕೆ ಅಲ್ಲಾಹನ ಆಜ್ಞೆಯನ್ನು ಮೀರುವ ಶಕ್ತಿಯಿರಲಿಲ್ಲ ಅಲ್ಲಾಹನಿಗೆ ಅದನ್ನು ಈ ರೂಪಕ್ಕೆ ತರಲು ಯಾವುದೇ ಪ್ರಯತ್ನ ಪರಿಶ್ರಮ 
ಪಡುವ ಅಗತ್ಯ ತಲೆದೋರಲಿಲ್ಲ ಅತ್ತ ಅಪ್ಪಣೆಯಾಯಿತು. ಇತ್ತ ಅದು ಮುದುಡಿಕೊಂಡು ವಿಧೇಯತೆಯೊಂದಿಗೆ-ತನ್ನೊಡೆಯನ 
ಕಲ್ಪನೆಯ ರೂಪ ತಳೆಯುತ್ತಾ ಹೋಯಿತು. ಒಟ್ಟಿನಲ್ಲಿ48 ಗಂಟೆಗಳಲ್ಲಿ ಇಡೀ ಪ್ರಪಂಚ ಅಸ್ತಿತ್ವಕ್ಕೆ ಬಂತು. 

ಅಲ್ಲಾಹನ ಈ ಸೃಷ್ಟಿವಿಧಾನದ ಸ್ವರೂಪವನ್ನುಇತರ ಅನೇಕ ಕಡೆಗಳಲ್ಲಿಕುರ್‌ಆನ್‌ ವಿವರಿಸಿದೆ. ಅಲ್ಲಾಹನು ಯಾವುದೇ ಕಾರ್ಯದ 
ತೀರ್ಮಾನ ಮಾಡಿದಾಗ 'ಆಗು' ಎಂದು ಆಜ್ಞಾಹಿಸುತ್ತಾನೆ. ಅದು ಆಗಿ ಬಿಡುತ್ತದೆ. (ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಅಲ್‌ 
ಬಕರ: ಟಿ.115; ಆಲಿಇಮ್ರಾನ್‌: ಟಿ.44, 53; ಸಂಪುಟ-2 ಅನ್ನಹ್ಹ್‌; ಟಿ.35-36; ಸಂಪುಟ-3 ಮರ್ಯಮ್‌: ಟಿ.22; ಸಂಪುಟ-4 
ಯಾಸೀನ್‌: ಸೂಕ್ತ 82; ಅಲ್‌ಮೂಮಿನ್‌: ಸೂಕ್ತ 68) 

16. ಈ ಸೂಕ್ತಗಳನ್ನು ಗ್ರಹಿಸಲು' ತಪ್ಲೀಮುಲ್‌ ಕುರ್‌ಆನಿನ ಈ ಕೆಳಗಿನ ಸ್ಥಳಗಳನ್ನು ನೋಡಿರಿ. ಸಂಪುಟ-1 ಅಲ್‌ಬಕರ: 
ಟಿ.34, ಸಂಪುಟ-2 ಅರ್ರಆ್‌ದ್‌: ಟಿ.8-12, ಸಂಪುಟ-3 ಅಲ್‌ಅಂಬಿಯಾ: ಟಿ.34-35, ಅಲ್‌ಮೂಮಿನೂನ್‌: ಟಿ.15, ಸಂಪುಟ-4 
ಯಾಸೀನ್‌: ಟಿ.37, ಅಸ್ಪಾಫ್ಲಾಶ್‌: ಟಿ.5-6 

17. ಅಂದರೆ ದೇವನು ಮತ್ತು ಆರಾಧ್ಯನು ಒಬ್ಬನೇ ಆಗಿದ್ದು ಅವನೇ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದನು ಎಂಬುದನ್ನು 
ಒಪ್ಪುವುದಿಲ್ಲ ದೇವನೊಂದಿಗೆ ತಮ್ಮಂತೆಯೇ ಇರುವ ಅವನ ಇತರ ಸೃಷ್ಟಿಗಳನ್ನೂ ದಾಸರನ್ನೂ ಆರಾಧ್ಯರಾಗಿ ಮಾಡುವೆವು ಮತ್ತು 
ಅವನ ಅಸ್ತಿತ್ವ ಗುಣಗಳು ಮತ್ತು ಹಕ್ಕು- ಅಧಿಕಾರಗಳ ಅವನಿಗೆ ಭಾಗೀದಾರರನ್ನು ಮಾಡುವವು ಎಂಬ ತಮ್ಮ ಅಜ್ಞಾನ ಜನ್ಯ ಹಠಕ್ಕೆ 
ಅಂಟಿಕೊಂಡಿರುತ್ತಾರೆ. 

18. ಈ ವಾಕ್ಯಕ್ಕೆ ಅನೇಕ ಅರ್ಥಗಳಿವೆ- ಒಂದು, ಅವರ ಬಳಿಗೆ ಪದೇ ಪದೇ ಪ್ರವಾದಿಗಳು ಬರುತ್ತಿದ್ದರು. ಎರಡು, ಪ್ರವಾದಿಗಳು 
ಎಲ್ಲ ರೀತಿಯಲ್ಲೂ ಅವರಿಗೆ ಮನವರಿಕೆ ಮಾಡಿಸಲು ಪ್ರಯತ್ನಿಸಿದರು ಮತ್ತು ಅವರನ್ನು ಸನ್ಮಾರ್ಗಕ್ಕೆ ತರುವುದಕ್ಕಾಗಿ ಸಾಧ್ಯವಿರುವ 
ಎಲ್ಲ ಉಪಾಯಗಳನ್ನೂ ಮಾಡಿದರು. ಮೂರು, ಅವರ ಬಳಿಗೆ ಅವರ ದೇಶದಲ್ಲಿಯೂ ಪ್ರವಾದಿಗಳು ಬಂದರು. ಸುತ್ತಮುತ್ತಲಿನ 
ದೇಶಗಳಿಂದಲೂ ಬರುತ್ತಿದ್ದರು. 


ಕಾಂಡ - 24 


324 ತಪ್ಪೀಮುಲ್‌ ಕುರ್‌ಆನ್‌ 


11 ೨% ಶೇಂಗ 


4% 47 ಹ್‌ ಚ 3 ೨] ಚೀ] £೨ 9 614 
8114 sh 85 ಓೃ ib 34 BA 8 KEEL Sk 08 
3 PAR ಆ ಗಿ? ಸ ೨೨2 4% ರ್‌ ಸ್ನ 
Mab BOOS ಲಲಿ ಭಕ 3-885 Ai LIS 1% ಹ 


"ಆಃ FG 3೫ 1 AL UA 3 bE) 
ಟಕ PAE ೨೨% (ಗಗ್ಕ ಕನ್ನಿ ಸೈನ ಗ ಡ್‌ ಇ 
FE AIEEE MNS 355 ESSE 185 03538 1544 
ಅಲ್ಲಾಹನ ಹೊರತು ಇನ್ನಾರ ದಾಸ್ಯ-ಆರಾಧನೆಯನ್ನೂ ಮಾಡಬೇಡಿರಿ” ಎಂದು ಹೇಳಿದಾಗ ಅವರು, "ನಮ್ಮ ಪ್ರಭು 
ಇಚ್ಛೆಸುತ್ತಿದ್ದರೆ ದೇವಚರರನು  ಕರುಹಿಸುತ್ತಿದ್ದನು. ಆದುದರಿಂದ ನೀವು ಯಾವುದಕ್ಕಾಗಿ ಕಳುಹಿಸಲ್ಪಟ್ಟಿರುವರೋ 
ಅದನ್ನು ನಾವು ನಿರಾಕರಿಸುತ್ತೇದೆ' ಎಂದರು." 

15- 16) ಆದ್‌ (ಜನಾಂಗದವರು) ಯಾವ ಹಕ್ಕೂ ಇಲ್ಲದೆ ಭೂಮಿಯಲ್ಲಿ ಅಹಂಕಾರ ಪಡುತ್ತಿದ್ದರು. 
"ನಮಗಿಂತ ಶಕ್ತಿಶಾಲಿಗಳು ಯಾರಿದ್ದಾರೆ?' ಎನ್ನತೊಡಗಿದರು. ಅವರನ್ನು ಸೃಷ್ಟಿಸಿದ ಅಲ್ಲಾಹ್‌ ಅವರಿಗಿಂತ ಎಷ್ಟೋ 
ಅಧಿಕ ಶಕ್ತಿಶಾಲಿಯೆಂದು ಅವರಿಗೆ ಹೊಳೆಯಲಿಲ್ಲವೇ? ಅವರು ನಮ್ಮಸೂಕ್ತ ಗಳನ್ನು ನಿರಾಕರಿಸುತ್ತಲೇ ಇದ್ದರು. ಕೊನೆಗೆ 
ನಾವು ಅವರಿಗೆ ಲೌಕಿಕ ಜೀವನದಲ್ಲೇ ಅಪಮಾನಕರ ಯಾತನೆಯ ಸವಿಯನ್ನು, ಉಣಿಸಲಿಕ್ಕಾಗಿ`? ಕೆಲವು ಅಶುಭ 
ದಿನಗಳಲ್ಲಿ ಅವರ ಮೇಲೆ ತೀವ್ರವಾದ ಚಂಡಮಾರುತವನ್ನು  ಕಳುಹಿಸಿಬಿಟ್ಟೆವು. al ಪರಲೋಕದ ಯಾತನೆಯಂತು 
ಇದಕ್ಕಿಂತಲೂ ಹೆಚ್ಚು ಅಪಮಾನಕರವಾಗಿದ. ಅಲ್ಲಿ ಅವರಿಗೆ ಸಹಾಯ ಮಾಡುವವರು ಯಾರೂ ಇರಲಾರರು. 


19. ಅಂದರೆ ಅಲ್ಲಾಹನಿಗೆ ನಮ್ಮ ಧರ್ಮ ಇಷ್ಠಬಲ್ಲದಿರುತ್ತಿದ್ದರೆ ಮತ್ತು ಅದರಿಂದ ನಮ್ಮನ್ನು ತಡೆಯುವುದಕ್ಕಾಗಿ 
ಪ್ರವಾದಿಗಳನ್ನು ಕಳುಹಿಸ ಬಯಸುತ್ತಿದ್ದರೆ ದೇವಚರರನ್ನು ಕಳುಹಿಸುತ್ತಿದ್ದವು. ನೀವು ನಮ್ಮಂತೆಯೇ ಇರುವ ಓರ್ವ ಮನುಷ್ಯನೇ 
ಹೊರತು ದೇವಚರನಲ್ಲ ನಾವು ನಮ್ಮ ಧರ್ಮವನ್ನು ಬಿಟ್ಟು ನೀವು ತೋರಿಸುತ್ತಿರುವ ಧರ್ಮವನ್ನು ಸ್ವೀಕರಿಸಲಿಕ್ಕಾಗಿ ದೇವನು ನಿಮ್ಮನ್ನು 
ಕಳುಹಿಸಿದ್ದಾನೆಂಬುದನ್ನು ನಾವು ಒಪ್ಪುವುದಿಲ್ಲ. "ನಿಮ್ಮನ್ನು. ಕಳಿಸಲಾಗಿರುವುದು' ಎಂಬುದು ನಿಷೇಧಿಗಳ ವ್ಯಂಗ್ಯ ನುಡಿಯಾಗಿತ್ತು. 
ಅವರನ್ನು ಅಲ್ಲಾಹನು ಕಳಿಸಿದ್ದಾನೆ; ಆದರೆ ಅವರ ಮಾತನ್ನು ನಾವು ಓಪುವುದಿಲ್ಲವಂದು, ಇದರ ಅರ್ಥವಲ್ಲ ಇದು ಮೂಸಾ(ಆ) 
ಕುರಿತು ಫಿರ್‌ಔನನು ತನ್ನ ಆಸ್ಥಾನದಲ್ಲಿ ಆಡಿದ್ದ ನಿಪ ಸ 55 “ನಿಮ್ಮ ಕಡೆಗೆ ರವಾನಿಸಲ್ಪಟ್ಟಿರುವ ಈ 
ಸಂದೇಶವಾಹಕರು ಸಂಪೂರ್ಣ ಹುಚ್ಚರಾಗಿರುವಂತೆ ತೋರುತ್ತದೆ'' (ಅಶ್ಶುಅರಾ: 27) ಎಂಬ ಶೈಲಿಯ ವ್ಯಂಗ್ಯ ನುಡಿಯಾಗಿತ್ತು. (ಹೆಚ್ಚಿನ 
ವಿವರಣೆಗೆ ತಪ್ಪೀಮುಲ್‌ ಕುರ್‌ಆನ್‌ ಸ ಸಂಪುಟ- -4, ಯಾಸೀನ್‌: ಟಿ.11) 

20. "ಅಶುಭ ದಿನ'ವೆಂದಿರುವುದು ಆ ದಿನವೇ ಅಶುಭವಾಗಿತ್ತೆಂಬುದಕ್ಕಲ್ಲ ಆ ದಿನ ಆದ್‌ರ ಮಟ್ಟಿಗೆ ಅಶುಭವಾಗಿತ್ತು. 
ಆದ್ದರಿಂದಲೇ ಅವರಿಗೆ ಶಿಕ್ಷೆ ಬಂದಿತ್ತು. ಒಂದು ವೇಳೆ ಅದು ಅಶುಭವೇ ಆಗಿದ್ದಿದ್ದರೆ ಶಿಕ್ಷೆಯು ಪರಿಸರದ ಎಲ್ಲ ಜನಾಂಗಗಳ ಮೇಲೆ 
ಎರಗುತ್ತಿತ್ತು. ಆದ್ದರಿಂದ ಆ ದಿನಗಳಲ್ಲಿ ಆದ್‌ನ ಮೇಲೆ ಶಿಕ್ಷೆ ಎರಗಿದ ಕಾರಣ ಅದು ಆ ಜನಾಂಗಕ್ಕೆ ಅಶುಭವಾಗಿತ್ತು. ಈ ಸೂಕ್ತದಿಂದ 
ದಿನದ ಶುಭ-ಅಶುಭಗಳಿಗೆ ಆಧಾರ ಹುಡುಕುವುದು ಸರಿಯಲ್ಲ 

ಬಿರುಗಾಳಿಗೆ 1೨ ಕಟ್ಟ ಎಂಬ ಪದ ಬಳಕೆಯಾಗಿದೆ. ಈ ಕುರಿತು ಭಾಷಾ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರ 
ಪ್ರಕಾರ ಅದು ಕಠಿಣ ಸುಡುಗಾಳಿಯಾಗಿತ್ತು. ಇನ್ನು ಕೆಲವರ ಪ್ರಕಾರ, ಅದು ಭಯಂಕರ ಚಳಿಗಾಳಿಯಾಗಿತ್ತು. ಅದು ಅಬ್ಬರದ ಶಬ್ದ 
ಕೋಲಾಹಲದೊಂದಿಗೆ ಬೀಸುವ ಬಿರುಗಾಳಿಯಾಗಿತ್ತೆಂದು ಮತ್ತೆ ಕೆಲವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಅದು ಅತ್ಯಂತ ತೀವ್ರತರದ 
ಬಿರುಗಾಳಿಯಾಗಿತ್ತೆಂಬ ಬಗ್ಗೆ ಎಲ್ಲರ ಒಮ್ಮತವಿದೆ. 

ಕುರ್‌ಆನಿನ ಇತರ ಕಡೆಗಳಲ್ಲಿ ಈ ಶಿಕ್ಷೆಯ ಕುರಿತು ಬಂದ ವಿವರಗಳ ಪ್ರಕಾರ, ಅದು ನಿರಂತರ 7 ರಾತ್ರಿ ಮತ್ತು 8 ಹಗಲು ಬೀಸಿತ್ತು. 
ಅದರ ತೀವ್ರತೆಗೆ ತತ್ತರಿಸಿ ಜನರು ಬಿದ್ದು ಸಾಯ ತೊಡಗಿದರು ಮತ್ತು ಸತ್ತು ಬೀಳತೊಡಗಿದ್ದರು. (ಅಲ್‌ ಹಾಕ್ಕ:-7) ಈ ಗಾಳಿ ಯಾವ 
ವಸ್ತುವಿನ ಮೂಲಕ ಹಾದು ಹೋಯಿತೋ ಅದನ್ನು ಧ್ವಂಸಗೊಳಿಸಿಬಿಟ್ಟಿತು. (ಅದ್ದಾರಿಯಾತ್‌-42) ಈ ಗಾಳಿ ಬೀಸಲು ಆರಂಭವಾದಾಗ 
ಆದ್‌ನ ಜನರು, ಚೆನ್ನಾಗಿ ಮೋಡ ಕವಿದಿದೆ. ಇನ್ನೇನು ಮಳೆ ಬಂದೇ ಬಿಟ್ಟಿತು. ಒಣಗಿದ ಪೈರುಗಳ ಮೇಲೆ ನೀರು ಬೀಳಲಿದೆಯೆಂದು 
ಸಂಭ್ರಮಿಸುತ್ತಿದ್ದರು. ಆದರೆ ಅದು ಬಂದಾಗ, ಇಡೀ ಪ್ರದೇಶವನ್ನು; ಸಂಪೂರ್ಣ ನಾಶ ಪಡಿಸಿ ಬಿಟ್ಟಿತು. (ಅಲ್‌ಕಾಫ್‌: 24-25) 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ ' 325 


೬೫ ಈಕಿ SOR BE ಳಳ ಬಬ ಟಟ ಉಟ್ಟ 
ಸ p 
/ಶ2%೨9 ೨೨ 1} ಹ ೨೫ 11 ೧% ಸಿ 2 


ESS ಮಿಟಿ el EO OHS PEs ವ £ 
1೧120೧ 1/2] 653 ತಾ 1 2... 
GEL 6018 a 401 05-ಲ ಚಿಕ್ಕಿ ಸ 1. 


(17-18) ಇನ್ನು ಸಮೂದರು, ನಾವು ನೇರ ಮಾರ್ಗವನ್ನು ಅವರ ಮುಂದಿರಿಸಿದೆವು. ಆದರೆ ಅವರು 
ದಾರಿಗಾಣುವ ಬದಲು ಕುರುಡರಾಗಿರುವುದನ್ನೇ ಮೆಚ್ಚಿಕೊಂಡರು. ಕೊನೆಗೆ ಅವರ ದುಷ್ಕರ್ಮಗಳಿಂದಾಗಿ 
ಅವರ ಮೇಲೆ ಅಪಮಾನಕಾರಕ ಯಾತನೆ ಎರಗಿತು ಮತ್ತು ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಕರ್ಮಭ್ರಷ್ಟತೆಯಿಂದ 
ದೂರವಿರುತ್ತಿದ್ದವರನ್ನು ನಾವು ರಕ್ಷಿಸಿಕೊಂಡೆವು.” 

(19-25) ಅಲ್ಲಾಹನ ಈಶತ್ರುಗಳುನರಕಾಗ್ನಿಯಕಡೆಗೆಸುತ್ತುಗಟ್ಟಿತರಲ್ಲಡುವಂತಹ ದಿನದ ಬಗ್ಗೆ ಯೋಚಿಸಿರಿ. 
ಅಂದು, ಅವರ ಹಿಂದಿನ ಕಾಲದವರನ್ನು ಮುಂದಿನ ಕಾಲದವರು ಬರುವ ವರೆಗೆ ತಡೆದಿರಿಸಲಾಗುವುದು.** 
ಅವರೆಲ್ಲರೂ ಅಲ್ಲಿಗೆ ತಲಪಿದಾಗ ಅವರ ಕಿವಿಗಳೂ ಕಣ್ಣುಗಳೂ ಅವರ ದೇಹದ ಚರ್ಮಗಳೂ ಅವರು ಭೂಲೋಕದಲ್ಲಿ 
ಏನು ಮಾಡುತ್ತಿದ್ದರೆಂಬ ಕುರಿತು ಸಾಕ್ಷಿ - ಹೇಳುವುವು.* ಅವರು ತಮ್ಮ ಚರ್ಮಗಳೊಡನೆ ನೀವು ನಮ್ಮವಿರುದ್ಧಸಾಕ್ಷಿ 
ಹೇಳಿದುದೇಕೆಂದು ಕೇಳುವರು. ಆಗ ಅವುಗಳು ಹೇಳುವವು: "ಸಕಲ ವಸ್ತುಗಳಿಗೆ ವಾಕ್ಲಾಮರ್ಥ್ಯ ನೀಡಿರುವ ದೇವನೇ 


21. ಈ ಅಪಮಾನ ಮತ್ತು ನಿಂದ್ಯತೆಯ ಯಾತನೆಯು ಅವರ ಅಹಂಕಾರಕ್ಕೆ ಉತ್ತರವಾಗಿತ್ತು. ಅವರು ಭೂಮಿಯಲ್ಲಿವಿನಾಕಾರಣ 
ದೊಡ್ಡವರಾಗಿ ಮೆರೆದಿದ್ದರು. ನಮಗಿಂತ ಶಕ್ತಿಶಾಲಿಗಳು ಯಾರಿದ್ದಾರೆಂದು ಅವರು ಎದೆ ತಟ್ಟಿಕೇಳುತ್ತಿದ್ದರು. ಅವರ ದೊಡ್ಡಸಂಖ್ಯೆಯನ್ನು 
ನಾಶ ಪಡಿಸುವ ಮೂಲಕ ಅಲ್ಲಾಹನು ಅವರನ್ನು ಅಪಮಾನಿಸಿದನು, ಅವರ ನಾಗರಿಕತೆಯನ್ನು ಬುಡಮೇಲುಗೊಳಿಸಿದನು. ಲೋಕದ 
ಇತರ ಜನಾಂಗಗಳ ಮೇಲೆ ದರ್ಪ ತೋರುತ್ತಿದ್ದ ಅವರ ಅಳಿದುಳಿದ ಸ್ವಲ್ಪ ಸಂಖ್ಯೆಯು ಅದೇ ಜನಾಂಗಗಳ ಮುಂದೆ ನಿಂದ್ಯರಾಗಿ 
ಬಿಟ್ಟರು. (ಆದ್‌ನ ಕತೆಯ ವಿವರಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ ಅಆ್‌ರಾಫ್‌: ಟಿ.51-53; ಹೂದ್‌: 
ಟಿ.54-66; ಸಂಪುಟ-3 ಅಲ್‌ ಮೂಮಿನೂನ್‌: ಟಿ.43-37; ಅಶ್ಮುಅರಾ: ಟಿ.88-94; ಅಂಕಬೂತ್‌; ಟಿ.65) 

22. ಸಮೂದ್‌ನ ಕತೆಯ ವಿವರಗಳಿಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಅಆ್‌ರಾಫ್‌: ಟಿ.57-59; ಹೂದ್‌: 
ಟಿ.69-14; ಅಲ್‌ ಹಿಜ್ರ್‌: ಟಿ.42-46; ಬನೀ ಇಸ್ರಾಈಲ್‌: ಟಿ.68; ಸಂಪುಟ-3 ಅಶ್ಮುಅರಾ: ಟಿ.95-106; ಅನ್ನಹ್ಹ್‌ ಟಿ.58-66) 

23. "ಅವರನ್ನು ಅಲ್ಲಾಹನ ನ್ಯಾಯಲಯಕ್ಕೆ ಹಾಜರು ಪಡಿಸಲು ಒಂದು ಗೂಡಿಸಿ ತರುವಾಗ' ಎಂದು ಹೇಳುವುದು ನಿಜವಾದ 
ಉದ್ದೇಶವಾಗಿತ್ತು. ಆದರೆ ಅದನ್ನು "ನರಕದತ್ತ ಹೋಗಲಿಕ್ಕಾಗಿ ತರಲ್ಪಡುವರು' ಎಂದು ಹೇಳಲಾಗಿದೆ. ಏಕೆಂದರೆ ಅವರು ಅಂತಿಮವಾಗಿ 
ಹೋಗುವ ಸ್ಥಳ ನರಕವೇ ಆಗಿದೆ. 

24. ಒಂದೊಂದು ವಂಶ ಮತ್ತು ಒಂದೊಂದು ಪೀಳಿಗೆಯ ವಿಚಾರಣೆ ನಡೆಸಿ ಅದರ ತೀರ್ಮಾನವನ್ನು ಒಂದರ ನಂತರ ಒಂದರಂತೆ 
ಮಾಡಲಾಗದು. ಮುಂದಿನ ಮತ್ತು ಹಿಂದಿನ ಎಲ್ಲಪೀಳಿಗೆಗಳನ್ನು ಒಂದೇ ಸಮಯದಲ್ಲಿ ಒಟ್ಟುಗೂಡಿಸಿ ಎಲ್ಲರ ವಿಚಾರಣೆಯನ್ನು ಒಂದೇ 
ಬಾರಿಗೆ ನಡೆಸಲಾಗುವುದು. ಏಕೆಂದರೆ ಒಬ್ಬನು ತನ್ನ ಜೀವನದಲ್ಲಿ ಯಾವೆಲ್ಲ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಮಾಡುತ್ತಾನೋ ಅದರ 
ಪ್ರಭಾವವು ಅವನ ಜೀವನದೊಂದಿಗೆಕೊನೆಗೊಳ್ಳುವುದಿಲ್ಲ ಅದು ಅವನ ಮರಣದ ಬಳಿಕವೂ ಬಹಳ ಕಾಲದ ವರೆಗೆ ಮುಂದುವರಿಯುತ್ತದೆ. 
ಅದು ಬೀರುವ ಪ್ರಭಾವಗಳಿಗೆ ಅವನೇ ಹೊಣೆಗಾರನಾಗಿರುತ್ತಾನೆ. ಅದೇ ರೀತಿ ಒಂದು ಪೀಳಿಗೆಯು ತನ್ನ ಕಾಲದಲ್ಲಿ ಮಾಡುವ ಎಲ್ಲ 
ಕೃತ್ಯಗಳ ಪ್ರಭಾವವು ಶತಮಾನಗಳ ವರೆಗೆ ಮುಂದಿನ ಪೀಳಿಗೆಗಳಲ್ಲಿ ಮುಂದುವರಿಯುತ್ತದೆ. ಅದಕ್ಕೆ ಹೊಣೆ ಆ ಪೀಳಿಗೆಯೇ ಆಗಿರುತ್ತದೆ. 
ವಿಚಾರಣೆ ನಡೆಸಿ ನ್ಯಾಯ ಒದಗಿಸಲು ಎಲ್ಲ ಕುರುಹುಗಳು ಮತ್ತು ಸಾಕ್ಷಿಗಳನ್ನು ಒದಗಿಸುವುದು ಅಗತ್ಯವಾಗಿದೆ. ಆದ್ದರಿಂದಲೇ 
ನಿರ್ಣಾಯಕ ದಿನದಂದು ಹಿಂದಿನ ಮತ್ತು ಮುಂದಿನ ಎಲ್ಲ ಪೀಳಿಗೆಗಳೂ ಒಟ್ಟು ಸೇರಿದ ಬಳಿಕವೇ ನ್ಯಾಯಾಲಯದ ಕಾರ್ಯಕಲಾಪ 
ಆರಂಭವಾಗುವುದು. (ಹೆಚ್ಚಿನ ವಿವರಗಳಿಗೆ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.30 ನೋಡಿರಿ) 

25. ಒಬ್ಬಕೆಟ್ಟ ಅಪರಾಧಿಯು ತನ್ನ ಅಪರಾಧಗಳನ್ನು ನಿರಾಕರಿಸುತ್ತಾ, ಒದಗಿಸಲಾಗುವ ಎಲ್ಲ ಸಾಕ್ಟ್ಯಗಳನ್ನೂ ಸುಳ್ಳಾಗಿಸುತ್ತಾ 
ಇರುವಾಗ, ಅವನ ಶರೀರದ ಒಂದೊಂದು ಅವಯವವು ಅಲ್ಲಾಹನ ಅಪ್ಪಣೆಯಿಂದ ಅವನು ತನ್ನಿಂದ ಯಾವೆಲ್ಲ ಕೆಲಸಗಳನ್ನು 
ಮಾಡಿಸಿಕೊಂಡಿದ್ದಾನೆಂದು ಸಾಕ್ಷಿ ಹೇಳುವುದೆಂದು ಪ್ರವಾದಿ ವಚನಗಳಲ್ಲಿದೆ. ಈ ವಿಷಯವನ್ನು ಅನಸ್‌, ಅಬೂ ಮೂಸಾ ಅಶ್‌ಅರಿ, 


ತಾಂಡ - 24 


326 ತಪ್ಪೀಮುಲ್‌ ಕುರ್‌ಆನ್‌ 


pe > AL ಗ ಲ ್‌ಲ್‌ಲ್‌ಲ್‌ಲಐಲೀಯ ್‌ ೨೨ ಎಸೆ ೨ಳ್ಳಲ್ಲಿ 0 1 %6 
HS ಓಟ (1002551, BTU 

ಬಜ ಚಟ್‌ ಟಾ ಜ್‌ ಲ ೨. ಆಡ pa 
OES SASL bs SS 


$21048 ೩. ಉಚ SE AN ಹೂಂ 
BAER EL ಟು ET ES 

ETS soa ಚಿಟಿ ps 
ನಮಗೂ ವಾಕ್ಲಾಮರ್ಥ್ಯವನ್ನು ನೀಡಿರುವನು.* ಅವನೇ ನಿಮ್ಮನ್ನು ಪ್ರಥಮ ಬಾರಿ ಸೃಷ್ಟಿಸಿದ್ದವು ಮತ್ತು ಈಗ ಅವನ 
ಕಡೆಗೇ ನೀವು ಮರಳಿ ತರಲ್ಲಡುತ್ತಿರುವಿರಿ. ನೀವು ಭೂಲೋಕದಲ್ಲಿ ಅಡಗಿಕೊಂಡು ಅಪರಾಧಗಳನ್ನೆಸಗುತ್ತಿದ್ದಾಗ 
ನಿಮ್ಮ ಕಿವಿಗಳು, ಕಣ್ಣುಗಳು ಮತ್ತು ಚರ್ಮಗಳು ನಿಮ್ಮ ವಿರುದ್ಧ ಸಾಕ್ಷಿ ಹೇಳಲಿವೆ ಎಂಬ ಯೋಚನೆಯೇ 
ನಿಮಗಿರಲಿಲ್ಲ ನೀವಂತು ನಿಮ್ಮ ಹಲವಾರು ಕರ್ಮಗಳ ಬಗ್ಗೆ ಅಲ್ಲಾಹನಿಗೂ ಅರಿವಿಲ್ಲಎಂದು ಭಾವಿಸಿ ಕೊಂಡಿದ್ದಿಂ. 
ನೀವು ನಿಮ್ಮ ಪ್ರಭುವಿನ ಬಗ್ಗೆ ಇರಿಸಿಕೊಂಡಿದ್ದ ಈ ಭಾವನೆಯೇ ನಿಮ್ಮನ್ನು ಕೆಡಿಸಿಬಿಟ್ಟಿತು ಮತ್ತು ಇದರಿಂದಾಗಿಯೇ 
ನೀವು ನಷ್ಠಕ್ಕೊಳಗಾಗಿಬಿಟ್ಟಿರಿ.”' ಇಂತಹ ಸ್ಥಿತಿಯಲ್ಲಿ ಅವರು ತಾಳ್ಮೆ ವಹಿಸಿದರೂ (ವಹಿಸದಿದ್ದರೂ) ನರಕಾಗ್ನಿಯೇ 
ಅವರ ವಾಸಸ್ಥಾನವಾಗುವುದು. ಅವರು ಮರಳಲು ಬಯಸಿದರೂ ಅವರಿಗೆ ಅದಕ್ಕೆ ಅವಕಾಶ ಕೊಡಲಾಗದು. 


ಅಬೂಸಠದ್‌ ಖುದ್ರೀ ಮತ್ತು ಇಬ್ನು ಅಬ್ಬಾಸ್‌ ರವರು ಪ್ರವಾದಿಯವರಿಂದ ವರದಿ ಮಾಡಿದ್ದಾರೆ. ಮುಸ್ಲಿಮ್‌, ನಸಾಈ, ಇಬ್ನು 
ಜರೀರ್‌, ಇಬ್ನು ಅಬೀ ಹಾತಿಮ್‌ ಬರ್ಬಾದ್‌ ಮುಂತಾದ ಹದೀಸ್‌ ಪಂಡಿತರು ಈ ವರದಿಗಳನ್ನು ಉಲ್ಲೇಖಿಸಿದ್ದಾರೆ. (ಹೆಚ್ಚಿನ ವಿವರಣೆಗೆ 
ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಯಾಸೀನ್‌: ಟಿ.55) 

ಈ ಸೂಕ್ತವು ಪರಲೋಕವು ಕೇವಲ ಆಧ್ಯಾತ್ಮಿಕ ಲೋಕವಲ್ಲ ಅದು ಮಾನವ ಈ ಲೋಕದಲ್ಲಿರುವಂತೆಯೇ ಇದೇ ಶರೀರ 
ಮತ್ತು ಆತ್ಮದೊಂದಿಗೆ ಪುನಃ ಜೀವಂತಗೊಳಿಸಲ್ಪಡುವನೆಂದು ಸಾಬೀತುಪಡಿಸುವಂತಹ ಅನೇಕ ಸೂಕ್ತಗಳಲ್ಲೊಂದಾಗಿದೆ. ಅವನಿಗೆ ಈ 
ಲೋಕದಲ್ಲಿದ್ದ ಅದೇ ಶರೀರವನ್ನು ನೀಡಲಾಗುವುದು. ಇಲ್ಲಿದ್ದ ಅವನ ಶರೀರದ ಎಲ್ಲ ಅಂಗಾಂಗಗಳನ್ನೂ ಕಣಗಳನ್ನೂ (Atoms) 
ಒಟ್ಟುಗೂಡಿಸಲಾಗುವುದು. ಅವನು ತಾನು ಕೆಲಸ ಮಾಡುತ್ತಿದ್ದ ತನ್ನ ಹಿಂದಿನ ಶರೀರದೊಂದಿಗೆ ಎಬ್ಬಿಸಲ್ಪಡುವನು. ಅಲ್ಲಿ ಮಾನವನ 
ಅಂಗಾಂಗಗಳು ಸಾಕ್ಷಿ ನೀಡಬೇಕಾದರೆ ಅದೇ ಶರೀರ ಇರಬೇಕಷ್ಟೆ. ಈ ವಿಷಯಕ್ಕೆ ಸಂಬಂಧಿಸಿ ಕುರ್‌ಆನಿನ ಈ ಕೆಳಗಿನ ಸೂಕ್ತಗಳು ಸ್ಪಷ್ಟ 
ಪುರಾವೆಯಾಗಿದೆ. (ಬನೀ ಇಸ್ರಾಈಲ್‌: ಸೂಕ್ತ 49-51, 98, ಅಲ್‌ ಮೂಮಿನೂನ್‌: 35-38, 82-83, ಅನ್ನೂರ್‌: 24, ಅಸ್ಪಜ್ಜಾ 10, 
ಯಾಸೀನ್‌: 65, 78-79, ಅಸ್ಸಾಫ್ಟಾತ್‌: 16-18, ಅಲ್‌ ವಾಕಿಅ: 47-50, ಅನ್ನಾರಿುಆತ್‌: 10-14) 

26. ಅಲ್ಲಿ ಮಾನವನ ಶರೀರ ಮಾತ್ರ ಸಾಕ್ಷಿ ನೀಡುವುದಲ್ಲ ಅವನು ಯಾವುದರ ಮುಂದೆ ಏನೆಲ್ಲ ಕೆಲಸ ಮಾಡಿದ್ದನೋ 
ಅವೆಲ್ಲವೂ ಸಾಕ್ಸಿ ಹೇಳುವುವು. ಇದನ್ನೇ ಕುರ್‌ಆನಿನ ಈ ಕೆಳಗಿನ ಸೂಕ್ತದಲ್ಲಿ ಹೇಳಲಾಗಿದೆ. 

೪01೬೪0 ೬೩೩ 5; ಶಿರ) 04,5003 ೬95%, 

'"ಭೂಮಿಯು ತನ್ನೊಳಗಿನ ಸಕಲ ಹೊರೆಗಳನ್ನು ಹೊರ ಹಾಕಿ ಬಿಡುವಾಗ ಮತ್ತು ಮನುಷ್ಯನು ಇದೇನಾಗುತ್ತಿದೆ? ಎನ್ನುವಾಗ 
ಅಂದು ಅದು ತನ್ನ (ಮೇಲೆ ಗತಿಸಿದು ಸ್ಥಿತಿಗತಿಗಳನ್ನು ವಿವರಿಸುವುದು. ಏಕೆಂದರೆ ನಿನ್ನ ಪ್ರಭು ಅದಕ್ಕೆ (ಹಾಗೆ ಮಾಡಬೇಕೆಂದು) ಅಪ್ಪಣೆ 
ಕೊಟ್ಟಿರುವನು.'' £ (ಅಮ್ದಿಲ್‌ರುಾಲ್‌: 2-5) 

27. ಹಸನ್‌ ಬಸರೀಯವರು ಈ ಸೂಕ್ತವನ್ನು ವ್ಯಾಖ್ಯಾನಿಸುತ್ತಾ ಚೆನ್ನಾಗಿಯೇ ಹೇಳಿದ್ದಾರೆ- ಪ್ರತಿಯೊಬ್ಬ ಮಾನವನ 
ವರ್ತನೆಯು ಅವನು ತನ್ನ ಪ್ರಭುವಿನ ವಿಷಯದಲ್ಲಿ ಇರಿಸಿಕೊಂಡಿರುವ ಭಾವನೆಗನುಸಾರವಾಗಿರುತ್ತದೆ. ಸಜ್ಜನ ಸತ್ಯವಿಶ್ವಾಸಿಯ 
ವರ್ತನೆಯು ಸರಿಯಾಗಿರಲು ಅವನು ತನ್ನ ಪ್ರಭುವಿನ ಬಗ್ಗೆ ಇರಿಸಿಕೊಂಡಿರುವ ಉತ್ತಮ ಭಾವನೆಯೇ ಕಾರಣ. ಕಾಫಿರ್‌, 
ಮುನಾಫಿಕ್‌, ಫಾಸಿಕ್‌ ಮತ್ತು ರಭಾಲಿಮ್‌ನ ವರ್ತನೆಯು ತಪ್ಪಾಗಿರಲು ಅವನು ತನ್ನ ಪ್ರಭುವಿನ ಬಗ್ಗೆ ಇರಿಸಿಕೊಂಡಿರುವ 
ತಪ್ಪು ಭಾವನೆಯೇ ಕಾರಣ. ಇದೇ ವಿಷಯವನ್ನು ಪ್ರವಾದಿಯವರು(ಸ) ಒಂದು ಸಂಕ್ಷಿಪ್ತ, ಆದರೆ ಸಮಗ್ರ ಹದೀಸ್‌ನಲ್ಲಿ ಹೀಗೆ 
ವಿವರಿಸಿದ್ದಾರೆ. ನಿಮ್ಮ ಪ್ರಭು ಹೇಳುತ್ತಾನೆ, ಆ ಆಅ ಶಿ ಟೂ U1 ನನ್ನ ದಾಸನು ನನ್ನೊಂದಿಗಿರಿಸಿರುವ ಭಾವನೆಯಂತೆ ನಾನು 
ಅವನೊಂದಿಗಿರುತ್ತೇನೆ. (ಬುಖಾರಿ, ಮುಸ್ಲಿಮ್‌) 

28. ಈ ಲೋಕಕ್ಕೆ ಮರಳ ಬಯಸಿದರೆ ಮರಳಲಾರರು ಎಂದೂ ಇದನ್ನು ಅರ್ಥೈಸಬಹುದು. ನರಕದಿಂದ ಹೊರ ಬರಲು 
ಬಯಸಿದರೆ ಹೊರಗೆ ಬರಲಾರರು ಎಂದೂ ಆಗಬಹುದು. ಶೌಬಾ ಮತ್ತು ಕ್ಷಮೆ ಬಯಸಿದರೆ ಅದನ್ನೂ ಅವರಿಂದ ಸ್ವೀಕರಿಸಲಾಗದು 
ಎಂದು ಆಗಬಹುದು. 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 327 


೨% 


ಹ ws > PR ತಿ £2 
ಕಜ ಈಸಿ Os ENG ol 3 Sl mle EF $ S$ cs 


PF pd PR ೨ Werks ಓಿಘಿಕೆ 2೨% 2? 
ENS SE IN 08: 6 ಪವ Hoy 
"ಕ ನ PG ಗೈ 6ಬ 014 ೨೨ 2೩೨ %ರ % ಇ 3 
AMS ON BLS Yb oS HS NG ೪; 
AUS ND 2% ಕ್ರ, ಕ್‌ 2% ಜ್‌ Arp ಚ ಬಚಚ 
೬೨೮111 Kes 0 SEN a shel DE SOOM ISS GN 
ಜ್‌ TCL ತ್ರ A 242 PN ೀ8ಹಉ ಹೊ 
ELE A BES HE Mi 08500 EL $6 ಓಳ 
ಅವರಿಗೆ ಅವರ ಮುಂದೆ ಮತ್ತು ಹಿಂದೆ ಇರುವ ವಸ್ತುಗಳನ್ನೆಲ್ಲ ಮನೋಹರಗೊಳಿಸಿ ತೋರಿಸುತ್ತಿದ್ದಂತಹ 
ಸಂಗಾತಿಗಳನ್ನು ನಾವು ಅವರ ಮೇಲೆ ಹೇರಿ ಬಿಟ್ಟಿದ್ದವು.” ಕೊನೆಗೆ ಇವರಿಗಿಂತ ಮುಂಚೆ ಗತಿಸಿ ಹೋಗಿದ್ದ ಜಿನ್ನ್‌ 
ಮತ್ತು ಮಾನವ ಸಮುದಾಯಗಳಿಗೆ ಅನ್ವಯಗೊಂಡಿದ್ದ ಶಿಕ್ಷೆಯ ತೀರ್ಮಾನವೇ ಅವರಿಗೂ ಅನ್ವಯವಾಗಿ 
ಬಿಟ್ಟಿತು. ಖಂಡಿತವಾಗಿಯೂ ಅವರು ನಷ್ಟಹೊಂದುವವರಾಗಿದ್ದರು. 
(26-29) "ಈ ಕುರ್‌ಆನನ್ನು ಎಷ್ಟು ಮಾತ್ರಕ್ಕೂ ಆಲಿಸಬೇಡಿರಿ. ಇದನ್ನು ಕೇಳಿಸಲಾದಾಗ ಆತಂಕಗಳನ್ನೊಡ್ಡಿರಿ. 
ಈ ಮೂಲಕ ನೀವು ವಿಜಯಿಗಳಾಗಲೂಬಹುದು' ಎಂದು ಈ ಸತ್ಯನಿಷೇಧಿಗಳು ಹೇಳುತ್ತಾರೆ.” ನಾವು 
ಸತ್ಯನಿಷೇಧಿಗಳಿಗೆ ಘೋರ ಯಾತನೆಯ ಸವಿಯನ್ನು ಉಣಿಸಿಯೇ ತೀರುವೆವು. ಇವರು ಮಾಡುತ್ತಿದ್ದ ಅತ್ಯಂತ ಕೆಟ್ಟ 
ಕೃತ್ಯಗಳ ಪ್ರತಿಫಲವನ್ನು ಇವರಿಗೆ ಸಂಪೂರ್ಣವಾಗಿ ಕೊಡುವೆವು. ಪ್ರತಿಫಲವಾಗಿ ಅಲ್ಲಾಹನ ಶತ್ರುಗಳಿಗೆ ಸಿಗಲಿರುವುದು 
ನರಕಾಗ್ನಿಯಾಗಿದೆ. ಇವರ ನೆಲೆಯು ಶಾಶ್ವತವಾಗಿ ಅದರಲ್ಲೇ ಇರುವುದು. ಅವರು ನಮ್ಮ ವಚನಗಳನ್ನು ತಿರಸ್ಕರಿಸುತ್ತಿದ್ದ 


29. ಕೆಟ್ಟ ಉದ್ದೇಶ ಮತ್ತು ದುರಾಗ್ರಹದವರಿಗೆ ಎಂದಿಗೂ ಉತ್ತಮ ಸಂಗಾತಿಗಳನ್ನು ನೀಡದಿರುವುದು ಅಲ್ಲಾಹನ ಶಾಶ್ವತ 
ನೀತಿಯಾಗಿದೆ. ಅವರಿಗೆ ಅವರಂತೆಯೇ ಒಲವಿರುವವರನ್ನು ಸಂಗಾತಿಗಳಾಗಿ ಮಾಡುತ್ತಾನೆ. ಅನಂತರ ಅವರು ಕೆಡುಕಿನಲ್ಲಿ ಮುಂದೆ 
ಸಾಗುತ್ತಾ ಹೋದಂತೆ ಅವನಂತಹ ದುಷ್ಟ ಮನುಷ್ಯರು ಮತ್ತು ಶೈತಾನರೇ ಅವನ ಸಂಗಾತಿಗಳೂ ಸಲಹೆಗಾರರೂ ಆಗುತ್ತಾರೆ. ಒಳ್ಳೆಯ 
ವ್ಯಕ್ತಿ, ಆದರೆ ಅವನಿಗೆ ಸಿಕ್ಕಿದ ಸಂಗಾತಿಗಳು ಕೆಟ್ಟವರೆಂಬ ಕೆಲವರ ಮಾತು ವಾಸ್ತವ ವಿರುದ್ಧವಾಗಿದೆ. ಪ್ರತಿಯೊಬ್ಬನಿಗೂ ಅವನಂತೆಯೇ 
ಇರುವ ಸಂಗಾತಿಗಳು ಸಿಗುವುದು ಪ್ರಕೃತಿ ನಿಯಮ. ಒಬ್ಬಸಜ್ಜನನಿಗೆ ಕೆಟ್ಟ ಸಂಗಾತಿಗಳು ಸಿಕ್ಕಿದರೂ ಅವರು ಅವನೊಂದಿಗೆ ಹೆಚ್ಚು: ಕಾಲ 
ಉಳಿಯಲಾರರು. ಅದೇ ರೀತಿ ಒಬ್ಬ ದುಷ್ಠನಿಗೆ ಒಳ್ಳೆಯ ಸಂಗಾತಿಗಳು ಸಿಕ್ಕಿದರೂ ಅವರ ಸ್ನೇಹ ಹೆಚ್ಚು ಕಾಲ ಬಾಳದು. ಹೊಲಸು 
ನೊಣಗಳನ್ನೂ ನೊಣಗಳು ಹೊಲಸನ್ನೂ ಆಕರ್ಷಿಸುವಂತೆ, ಕೆಟ್ಟವನು ಯಾವಾಗಲೂ ಕೆಟ್ಟವರ ಬಳಿಗೇ ಆಕರ್ಷಿತನಾಗುತ್ತಾನೆ. ಅವನ 
ಬಳಿಗೆ ಕೆಟ್ಟವರೇ ಸೆಳೆಯಲ್ಲಡುತ್ತಾರೆ. 

ಅವರು ಹಿಂದೆ ಮತ್ತು ಮುಂದೆ ಎಲ್ಲವನ್ನೂ ಮನೋಹರವಾಗಿ. ಮಾಡಿ ತೋರಿಸುತ್ತಾರೆ ಎಂದರೆ ಅವರು ಅವನೊಂದಿಗೆ ನಿನ್ನ 
ಪೂರ್ವಕಾಲವೂ ಚೆನ್ನಾಗಿತ್ತು. ಭವಿಷ್ಯವೂ ಶೋಭಾಯಮಾನವಾಗಿರುವುದು ಎಂದು ಹೇಳಿ ಎಲ್ಲೆಲ್ಲೂಹಚ್ಚಹಸಿರೇ ತೋರುವ ಕನ್ನಡಕವನ್ನು 
ಅವರಿಗೆ ತೊಡಿಸುತ್ತಾರೆ. ಅವರೊಡನೆ ಹೀಗೆ ಹೇಳುತ್ತಾರೆ- ನಿಮ್ಮನ್ನು ವಿಮರ್ಶಿಸುವವರು ಮೂರ್ಬರು. ನೀವು ವ್ಯರ್ಥ ಶ್ರಮವನ್ನೇನೂ 
ಮಾಡುವುದಿಲ್ಲ ಪ್ರಗತಿ ಹೊಂದುವವರು ಮಾಡುವ ಕೆಲಸವನ್ನೇ ನೀವೂ ಮಾಡುತ್ತೀರಿ. ನಿಮ್ಮನ್ನು ವಿಚಾರಣೆಗೆ ಗುರಿಪಡಿಸತಕ್ಕಂತಹ 
ಪರಲೋಕವೊಂದು ಇಲ್ಲವೇ ಇಲ್ಲ ಇನ್ನುಕೆಲವು ಮೂಢರು ವಾದಿಸುವಂತೆ ಒಂದು ವೇಳೆ ಪರಲೋಕವಿದ್ದರೂ ದೇವನು ನಿಮ್ಮನ್ನು ಇಲ್ಲಿ 
ಐಶ್ವರ್ಯವಂತರನ್ನಾಗಿ ಮಾಡಿದಂತೆ ಪರಲೋಕದಲ್ಲೂ ಐಶ್ಚರ್ಯ ನೀಡುವನು. ನರಕವು ನಿಮಗಿರುವಂತಹದ್ದಲ್ಲ ಅದು ಇಲ್ಲಿ ದೇವನು 
ಐಶ್ಚರ್ಯದಿಂದ ವಂಚಿತಗೊಳಿಸಿದವರಿಗಾಗಿದೆ. 

30. ಇದು ಪ್ರವಾದಿಯವರ ಸತ್ಯಸಂದೇಶ ಪ್ರಚಾರ ಕಾರ್ಯವನ್ನು ವಿಫಲಗೊಳಿಸಲಿಕ್ಕಾಗಿ ಸತ್ಯನಿಷೇಧಿಗಳು ಹೂಡಿದ 
ಯೋಜನೆಗಳಲ್ಲೊಂದಾಗಿತ್ತು. ಕುರ್‌ಆನ್‌ ಯಾವ ಮಟ್ಟದ ಪ್ರಭಾವವನ್ನುಹೊಂದಿದ ಗ್ರಂಥ, ಅದನ್ನುಕೇಳಿಸುವವರು ಎಂತಹ ಮಹಾನ್‌ 
ವ್ಯಕ್ತಿಯೆಂದೂ, ಅವರೊಂದಿಗೆ ಈ ರೀತಿಯ ವರ್ತನೆ ಯಾವ ಪರಿಣಾಮವುಂಟು ಮಾಡೀತೆಂದೂ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇಂತಹ 
ಮೇರು ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿಯ ಬಾಯಿಂದ ಈ ಅಪೂರ್ವ ವಾಣಿಯನ್ನು ಮನಮೋಹಕ ಶೈಲಿಯಲ್ಲಿ ಆಲಿಸುವವನು ಅದಕ್ಕೆ 
ಮಾರು ಹೋಗದಿರಲಾರನು. ಆದ್ದರಿಂದ ಈ ವಾಣಿಯನ್ನು ಯಾರೂ ಕೇಳದಂತಾಗಲು ಅದನ್ನು ಪಠಿಸುವಾಗ ಜೋರಾಗಿ ಬೊಬ್ಬೆ 
ಹೊಡೆಯಬೇಕು, ಲೇವಡಿ-ಮಾಡಬೇಕು, ಆಕ್ಲೇಪಗಳ ಸುರಿಮಳೆಗೈಯಬೇಕು, ಅದರ ಶಬ್ದ ಕೇಳದಂತಾಗಲು ಗಂಟಲು ಬಿರಿದು 


ಕಾಂಡ - 24 


328 ತಪ್ಪೀಮುಲ್‌ ಕುರ್‌ಆನ್‌ 


೨ ಬಟ ಲ್‌ oe CL 9 2 ರ್‌ 
MOSES ಆದ ENS ಆಪಿ): 
ಪಿಸ (ಸವಿ ನ5 (ನ ELE LENA ೨೫ NENA | ೦ಕ್ಕೆ ಸಕ ಕೀಯ 
(15 01355; SSN AS AL SSE ಟ್ರಿ 
ere 2H ೃ% A ೨ ಆ ಟೋ ಬ ಬ ಜ್ಯ ಟ ಟ್‌ 
HS SSM ಚಿ ಪ್ರ; ಖಾರಿ 250 #4 
ಆ ಜಟ ಲೋ RE Ds SO ISL FLL NCD A 
OB OP OSS NS KIS KIC 3 pS & 
PPT TAT I LAT Lu ಲ್‌ ಲ [್ಟ್ಟ 
ಆಜ್ಯ SIE ELLE S 4 NE SEIS ASS 
ಅಪರಾಧಕ್ಕೆ ಶಿಕ್ಷೆಯಿದು. ಅಲ್ಲಿ ಈ ಸತ್ಯನಿಷೇಧಿಗಳು, "ನಮ್ಮ ಪ್ರಭೂ, ನಮ್ಮನ್ನು ಪಥಭ್ರಷ್ಟಗೊಳಿಸಿದ್ದ ಜಿನ್ನ್‌ ಮತ್ತು 
ಮಾನವರನ್ನು ನಮಗೊಮ್ಮೆ ತೋರಿಸಿಬಿಡು. ಅವರು ಚೆನ್ನಾಗಿ ಅಪಮಾನಿತರಾಗುವಂತೆ ನಾವು ಅವರನ್ನು ತುಳಿದು 
ಬಿಡುವೆವು' ಎಂದು ಹೇಳುವರು. 

(30-32) ನಮ್ಮ ಪ್ರಭು ಅಲ್ಲಾಹನು” ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾಗಿ ನಿಂತು ಬಿಟ್ಟವರ ಮೇಲೆ 
ಖಂಡಿತವಾಗಿಯೂ ದೇವಚರರು ಇಳಿಯುತ್ತಾರೆ* ಮತ್ತು ಹೇಳುತ್ತಾರೆ; "ಹೆದರಬೇಡಿರಿ, ಖೇದಿಸಬೇಡಿರಿ* ನಿಮಗೆ 
ವಾಗ್ದಾನ ಮಾಡಲಾಗಿರುವ ಸ್ವರ್ಗದ ಸುವಾರ್ತೆಯಿಂದ ಸಂತಸಗೊಳ್ಳಿರಿ. ನಾವು ಈ ಲೋಕದ ಜೀವನದಲ್ಲೂ 
ಪರಲೋಕದಲ್ಲೂ ನಿಮ್ಮ ಸಂಗಾತಿಗಳಾಗಿದ್ದೇವೆ. ಅಲ್ಲಿನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗುವುದು. ನೀವು ಆಶಿಸಿದ 
ಪ್ರತಿಯೊಂದು ವಸ್ತುವೂ ನಿಮ್ಮದಾಗುವುದು. ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುವವನ ಕಡೆಯಿಂದ 
ನಿಮಗಿರುವ ಆತಿಥ್ಯವಿದು.' 

(33) ಅಲ್ಲಾಹನ ಕಡೆಗೆ ಆಹ್ವಾನಿಸಿದ, ಸತ್ಯರ್ಮವೆಸಗಿದ ಮತ್ತು "ನಾನು ಮುಸ್ಲಿಮ್‌'* ಎಂದು ಹೇಳುತ್ತಿದ್ದ 
ವ್ಯಕ್ತಿಯ ಮಾತಿಗಿಂತ ಶ್ರೇಷ್ಠವಾದ ಮಾತು ಇನ್ನಾರದಾಗಿರಲು ಸಾಧ್ಯ! 


ಘೋಷಣೆ ಕೂಗಬೇಕು ಎಂಬಿತ್ಯಾದಿ ಯೋಜನೆ ಹಾಕಿದರು. ಈ ಉಪಾಯದಿಂದ ಪ್ರವಾದಿಯವರನ್ನು ಸೋಲಿಸಬಹುದೆಂದು ಅವರು 
ಲೆಕ್ಕ ಹಾಕಿದ್ದರು. 

31. ಅಂದರೆ ಈ ಲೋಕದಲ್ಲಿನೇತಾರರು, ಮುಖಂಡರು ಮತ್ತು ಮೋಸಗೊಳಿಸುವ ಶೈತಾನರ ಸೂಚನೆಯಂತೆ ಕುಣಿಯುತ್ತಿದ್ದ 
ವರಿಗೆ ಕಿಯಾಮತ್‌ನಂದು, ಅವರು ತಮ್ಮನ್ನು ಎಲ್ಲಿಗೆ ತಂದು ಮುಟ್ಟಿಸಿ ಬಿಟ್ಟರೆಂದು ಅರಿವಾದಾಗ, ಅವರನ್ನು ಬೈಯತೊಡಗುವರು. 
ಅವರು ತಮ್ಮ ಕ್ಕೆಗೆ ಸಿಕ್ಕಿದರೆ ಕಾಲಡಿಗೆ ಹಾಕಿ ತುಳಿದು ಬಿಡುವೆವೆಂದು ಬಯಸುವರು. 

32. ಇಲ್ಲಿಯ ವರೆಗೆ ಸತ್ಯನಿಷೇಧಿಗಳಿಗೆ ಅವರ ಹಠಮಾರಿತನ, ಸತ್ಯವಿರೋಧದ ಪರಿಣಾಮದ ಬಗ್ಗೆ ಎಚ್ಚರಿಸಿದ ನಂತರ, ಇದೀಗ 
ಸತ್ಯವಿಶ್ವಾಸಿಗಳು ಮತ್ತು ಪ್ರವಾದಿಯವರ ಕಡೆಗೆ ಮಾತಿನ ಧಾಟಿ ತಿರುಗುತ್ತದೆ. 

33. ಅಂದರೆ ಅವರು ಅಲ್ಲಾಹನನ್ನುತಮ್ಮ ಪ್ರಭುವೆಂದು ಒಮ್ಮೆ ಹೇಳಿ ಕುಳಿತಿಲ್ಲ ಅವನನ್ನುತಮ್ಮ ಪ್ರಭುವನ್ನುತ್ತಾ ಇತರರನ್ನುತಮ್ಮ 
ಪ್ರಭುಗಳಾಗಿ ಮಾಡುತ್ತಿರುವೆವೆಂಬ ತಪ್ಪುಗ್ರಹಿಕೆಯಲ್ಲೂಅವರು ಸಿಲುಕಲಿಲ್ಲ ಒಮ್ಮೆ ಈ ವಿಶ್ವಾಹವನ್ನು ಸ್ವೀಕರಿಸಿದ ಬಳಿಕ ಜೀವಮಾನವಿಡೀ 
ಅದರಲ್ಲಿ ಸ್ಥಿರವಾಗಿ ನಿಂತರು. ಅದಕ್ಕೆ ಹೊರತಾದ ಬೇರೇನನ್ನೂ ನಂಬಲಿಲ್ಲ ಈ ವಿಶ್ವಾಸದೊಂದಿಗೆ ಮಿಥ್ಯ ನಂಬಿಕೆಗಳನ್ನು ಸೇರಿಸಲಿಲ್ಲ 
ತಮ್ಮ ಕರ್ಮ ಜೀವನದಲ್ಲೂತೌಹೀದ್‌ನ ಬೇಡಿಕೆಗಳನ್ನು ಪೂರೈಸುತ್ತಲಿದ್ದರು. 

ತೌಹೀದ್‌ನಲ್ಲಿ ಸ್ಥಿರವಾಗಿರುವುದೆಂದರೇನು? ಅದನ್ನು ಪ್ರವಾದಿ(ಸ) ಮತ್ತು ಹಿರಿಯ ಸಹಾಬಿಗಳು ಈ ರೀತಿ ವಿವರಿಸಿದ್ದಾರೆ. 

ಅನಸ್‌(ರ) ವರದಿ ಮಾಡಿರುವಂತೆ ಪ್ರವಾದೀಸ) ಹೇಳಿದರು, 

(ಟು ಟೆ (ಟೊ Db ತ್ಯ! 1 ಪಿ ಯೆ (3.3 

“"ಅಲ್ಲಾಹನನ್ನು ತಮ್ಮ ಪ್ರಭುವೆಂದು ಅನೇಕ ಜನರು ಹೇಳಿದರು. ಆದರೆ ಅವರಲ್ಲಿ ಹೆಚ್ಚಿನವರು ಸತ್ಯನಿಷೇಧಿಗಳಾದರು. 
ಸಾಯುವವರೆಗೂ ಅದೇ ವಿಶ್ವಾಸದಲ್ಲಿರುವವರು ಸ್ಥಿರವಾದವರಾಗಿದ್ದಾರೆ.'' (ಇಬ್ನು ಜರೀರ್‌, ನಸಾಈ, ಇಬ್ನು ಅಬೀಹಾತಿಮ್‌) 

ಅಬೂಬಕರ್‌ ಸಿದ್ದೀಕ್‌(ರ) ಹೀಗೆವಿವರಿಸುತ್ತಾರೆ, ಕ ಪ! 11 ಯ್ದ ಅಪರ 155-1], ಹ" 'ತರುವಾಯಅಲ್ಲಾಹನೊಡನೆ 
ಯಾರನ್ನೂ; ಸಹಭಾಗಿಗಳಾಗಿ ಮಾಡಲಿಲ್ಲ, ಅವನ ಹೊರತು ಇತರ ಆರಾಧ್ಯರ ಕಡೆಗೆ ಗಮನವನ್ನೇ ಕೊಡಲಿಲ್ಲ'' (ಇಬ್ನು ಜರೀರ್‌) 


ಕಾಂಡ - 24 


41. ಹಾಮೀಮ್‌ ಅಸ್ನಜ್ಞಾ 329 


ಉಮರ್‌(ರ) ಒಮ್ಮೆ ವೇದಿಕೆಯಲ್ಲಿ ಈ ಸೂಕ್ತ ಪಠಿಸಿ ಹೀಗೆಂದರು- ಅಲ್ಲಾಹನಾಣೆ! ಅಲ್ಲಾಹನ ಅನುಸರಣೆಯಲ್ಲಿ 
ಸ್ಥಿರವಾಗಿರುವವರೇ ಅವರು. ನರಿಗಳಂತೆ ಅತ್ತಿಂದಿತ್ತ, ಇತ್ತಿಂದತ್ತ ಓಡುತ್ತಿರುವವರಲ್ಲ, 

ಉಸ್ಸಾನ್‌(ರ) ಹೇಳುತ್ತಾರೆ- ತಮ್ಮ ಕರ್ಮಗಳನ್ನು ಅಲ್ಲಾಹನಿಗಾಗಿ ಮಾತ್ರ ಮೀಸಲಿರಿಸಿದವರು.(ಕಶ್ಯಾಥ್‌) 

ಅಲೀ(ರು ಹೇಳುತ್ತಾರೆ- ಅಲ್ಲಾಹನು ವಹಿಸಿಕೊಟ್ಟ ಹೊಣೆಗಾರಿಕೆಗಳನ್ನು ವಿಧೇಯತೆಯೊಂದಿಗೆ ಈಡೇರಿಸುವವರು. (ಕಶ್ಯಾಫ್‌) 

34. ದೇವಚರರು ಯಾರಿಗೂ ತಿಳಿಯುವಂತೆ, ವಿಶ್ವಾಸಿಗಳು ಕಣ್ಣಾರೆ ಕಾಣುವ ರೀತಿಯಲ್ಲಿ ಅಥವಾ ಅವರ ಸ್ವರವನ್ನು 
ಕಿವಿಯಾರೆ ಕೇಳುವ ರೀತಿಯಲ್ಲಿ ಇಳಿದು ಬರಬೇಕೆಂದಿಲ್ಲ ಅಲ್ಲಾಹನು ಬಯಸಿದರೆ ಯಾರ ಬಳಿಗೂ ದೇವಚರರನ್ನು ಕಳಿಸಬಹುದು. 
ಆದರೆ ವಿಶ್ವಾಸಿಗಳು, ವಿಶೇಷವಾಗಿ ಕಠಿಣ ಸಮಯದಲ್ಲಿ ಶತ್ರುಗಳ ಪೀಡನೆಗೆ ಬಲಿಯಾಗುತ್ತಿರುವಾಗ ಅವರಿಗೆ ತಿಳಿಯದಂತೆ ಇಳಿದು 
ಬರುತ್ತಾರೆ. ಅವರ ಸ್ಪರವು ಕಿವಿತಮ್ಮಟೆಗೆ ಬಡಿಯುವ ಬದಲು, ಅವರು ಮನದಾಳದಲ್ಲಿ ಶಾಂತಿ-ನೆಮ್ಮದಿಯನ್ನು ಅನುಭವಿಸುತ್ತಾರೆ. 
ಈ ರೀತಿ ದೇವಚರರು ಇಳಿದು ಬರುವುದು ಮರಣದ ವೇಳೆ, ಗೋರಿಯಲ್ಲಿ ಅಥವಾ ಹಶ್ರ್‌ನ ಮೈದಾನದಲ್ಲಿ ಮಾತ್ರವೆಂದು ಕೆಲವು 
ವ್ಯಾಖ್ಯಾನಕಾರರ ಅಭಿಪ್ರಾಯವಾಗಿದೆ. ಆದರೆ ಈ ಸೂಕ್ತಗಳು ಅವತೀರ್ಣಗೊಂಡ ಪರಿಸ್ಥಿತಿಯನ್ನು ಗಮನಿಸಿದರೆ, ಈ ಜೀವನದಲ್ಲಿ 
ಸತ್ಯಧರ್ಮದ ಉತ್ಸಾದಕ್ಕಾಗಿ ಜೀವಾರ್ಪಣೆ ಮಾಡುವವರ ಮೇಲೆ ದೇವಚರರು ಇಳಿದು ಬರುತ್ತಾರೆಂದು ಹೇಳುವುದೇ ಅದರ 
ಉದ್ದೇಶವಾಗಿದೆಯೆಂದು ಸ್ಪಷ್ಟವಾಗಿ ಸಂದೇಹಾಶೀತವಾಗಿ ತಿಳಿದು ಬರುತ್ತದೆ. ಅವರಿಗೆ ಅದರಿಂದ ಮನಃಶಾಂತಿ ಲಭಿಸುವುದು, ಅವರಿಗೆ 
ದೈರ್ಯ ಬರುವುದು ಮತ್ತು ತಾವು ಅಸಹಾಯಕರಲ್ಲವೆಂದು ಅವರು ಭಾವಿಸುವಂತಾಗಬೇಕೆಂಬುದು ಇದರ ಉದ್ದೇಶವಾಗಿದೆ. 
ದೇವಚರರು ಖಂಡಿತವಾಗಿಯೂ ಮರಣದ ವೇಳೆಯೂ ವಿಶ್ವಾಸಿಗಳ ಬಳಿಗೆ ಅವರ ಸ್ವಾಗತಕ್ಕೆ ಬರುತ್ತಾರೆ. ಗೋರಿಯಲ್ಲೂ ಅವರಿಗೆ 
ಸಾಂತ್ವನ ನೀಡುತ್ತಾರೆ. ಹಶ್ರ್‌ನ ಮೈದಾನದಲ್ಲಿ ಆರಂಭದಿಂದ ಸ್ವರ್ಗದವರೆಗೂ ಅವರ ಜೊತೆಯಲ್ಲಿರುತ್ತಾರೆ. ಆದರೆ ಈ ಒಡನಾಟವು ಆ 
ಲೋಕಕ್ಕೆ ಮಾತ್ರ ಸೀಮಿತವಲ್ಲ ಅದು ಈ ಲೋಕದಲ್ಲಿ ಜಾರಿಯಲ್ಲಿರುತ್ತದೆ. ಸತ್ಯಾಸತ್ಯದ ಸಂಘರ್ಷದ ವೇಳೆ ಅವಿಶ್ಚಾಸಿಗಳಿಗೆ ಶೈತಾನರು 
ಸಂಗಾತಿಗಳಾಗಿರುವಂತೆಯೇ ಏಶ್ವಾಹಿಗಳ ಸಂಗಾತಿಗಳು ದೇವಚರರಾಗಿರುತ್ತಾರೆ. ಒಂದೆಡೆ ಮಿಥ್ಯಾರಾಧಕರಿಗೆ ಅವರ ಸಂಗಾತಿಗಳು 
ಅವರ ಕೃತ್ಯಗಳನ್ನು ಮನೋಹರವಾಗಿ ತೋರಿಸುತ್ತಾ, ಸತ್ಯದ ಧ್ವನಿಯನ್ನು ಅಣಗಿಸಲು ನೀವು ಮಾಡುತ್ತಿರುವ ಅಕ್ರಮ ವಂಚನೆಗಳಲ್ಲೇ 
ನಿಮ್ಮ ಯಶಸ್ಸಿದೆ, ಅದರಿಂದಲೇ ನಿಮ್ಮ ನಾಯಕತ್ವವೂ ಉಳಿಯುವುದು ಎಂದು ನಂಬಿಸುತ್ತಾರೆ. ಇನ್ನೊಂದೆಡೆ ಸತ್ಯದ ವಾಹಕರ ಬಳಿಗೆ 
ದೇವಚರರು ಬಂದು ಮುಂದಿನ ವಾಕ್ಯದಲ್ಲಿ ಹೇಳಿರುವಂತಹ ಸಂದೇಶವನ್ನುಕೊಡುತ್ತಾರೆ. 

35. ಇವು ಸಮಗ್ರ ಪದಗಳಾಗಿವೆ. ಈ ಲೋಕದಿಂದ ಪರಲೋಕದ ವರೆಗಿನ ಎಲ್ಲ ಹಂತಗಳಲ್ಲೂ ವಿಶ್ವಾಸಿಗಳಿಗೆ ಸಾಂತ್ಸನ 
ನೀಡುವಂತಹ ಹೊಸ ವಿಷಯವೊಂದು ಇದರಲ್ಲಿ ಅಡಕವಾಗಿದೆ. ಈ ಲೋಕದಲ್ಲಿ ದೇವಚರರ ಸಾಂತ್ವನದ ತಾಶ್ಚರ್ಯವೇನೆಂದರೆ 
ಮಿಥ್ಯ ಶಕ್ತಿಗಳು ಎಷ್ಟೇ ಪ್ರಬಲವಾಗಿದ್ದರೂ ಅವರನ್ನು ಎಂದಿಗೂ ಭಯಪಡಬಾರದು. ಸತ್ಯ ಸ್ವೀಕಾರದಿಂದಾಗಿ ಎಂತಹ ಕಷ್ಟಕೋಟಲೆಗಳು 
ಬಂದರೂ, ಸರ್ವಸ್ಥವೂ ಕೈಯಿಂದ ಜಾರಿ ಹೋದರೂ ವ್ಯಥೆ ಪಡಬಾರದು. ಏಕೆಂದರೆ ಈ ಲೋಕದ ಸಕಲೈಶ್ಚರ್ಯಗಳು ಮುಂದೆ ನಿಮಗೆ 
ಸಿಗಲಿರುವ ಪ್ರತಿಫಲಗಳಿಗಿಂತಲೂ ತುಚ್ಚವಾಗಿದೆ. ಇದೇ ಮಾತನ್ನು ಮರಣದ ವೇಳೆ ಹೇಳುವಾಗ ಅದರ ಅರ್ಥ-ಮುಂದೆ ನೀವು 
ಯಾವ ಹಂತಗಳನ್ನು ದಾಟಲಿರುವಿರೋ ಅಲ್ಲೆಲ್ಲೂನೀವು ಭಯ ಪಡುವ ಅಗತ್ಯವಿಲ್ಲ ಏಕೆಂದರೆ ಮುಂದೆ ಸ್ವರ್ಗವು ನಿಮ್ಮನ್ನು ಎದುರು 
ನೋಡುತ್ತಿದೆ. ನೀವು ಯಾರನ್ನೆಲ್ಲ ಇಲ್ಲಿ ಬಿಟ್ಟು ಹೋಗುತ್ತೀರೋ ಅವರ ಬಗ್ಗೆ ಚಿಂತೆ ಬೇಡ. ಏಕೆಂದರೆ ನಾವು ನಿಮ್ಮ ಆಪ್ತರಾಗಿದ್ದೇವೆ 
ಎಂದಾಗಿದೆ. ಇದೇ ಮಾತನ್ನು ದೇವಚರರು ಬರ್ರುಕ್‌ ಮತ್ತು ಹಶ್ರ್‌ನ ಮೈದಾನದಲ್ಲಿ ಹೇಳುವುದರ ಅರ್ಥ ಹೀಗಿದೆ: ಇಲ್ಲಿನಿಮಗೆ 
ಶಾಂತಿಯೇ ಶಾಂತಿಯಿದೆ, ಲೋಕದ ಬದುಕಿನಲ್ಲಿ ನಿಮಗುಂಟಾಗಿದ್ದ ಪರಿಸ್ಥಿಶಿಗಾಗಿ ಮರುಗಬೇಡಿರಿ, ಪರಲೋಕದಲ್ಲಿ ನಿಮಗೇನೆಲ್ಲ 
ಎದುರಾಗಲಿದೆಯೋ ಅದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ನಿಮಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗದ ವಾರ್ತೆಯನ್ನು 
ನಾವು ನಿಮಗೆ ನೀಡುತ್ತಿದ್ದೇವೆ. 

36. ಎಶ್ಟಾಸಿಗಳಿಗೆ ಸಾಂತ್ಲನ ನೀಡಿದ ಮತ್ತು ಅವರಲ್ಲಿ ಧೈರ್ಯ ತುಂಬಿದ ಬಳಿಕ ಅವರ ನೈಜ ಹೊಣೆಗಾರಿಕೆಯ ಕಡೆಗೆ ಪ್ರೇರಣೆ 
ನೀಡಲಾಗುತ್ತದೆ. ಹಿಂದಿನ ಸೂಕ್ತಗಳಲ್ಲಿ ಅಲ್ಲಾಹನ ದಾಸ್ಯಾರಾಧನೆಯಲ್ಲಿ ಸ್ಥಿರವಾಗಿದ್ದು ಅವನ ಮಾರ್ಗವನ್ನು ಸ್ವೀಕರಿಸಿದ ಬಳಿಕ 
ಅದರಿಂದ ಹಿಂದೆ ಸರಿಯದಿರುವುದು ಸ್ವಯಂ ಒಂದು ಪುಣ್ಯವಾಗಿದೆ, ಅದು ಅವರನ್ನು ದೇವಚರರ ಸಂಗಾತಿಗಳನ್ನಾಗಿ ಮತ್ತು ಸ್ಪರ್ಗಕ್ಕೆ 
ಅರ್ಹರನ್ನಾಗಿ ಮಾಡುವುದೆಂದು ಅವರೊಡನೆ ಹೇಳಲಾಗಿತ್ತು. ಇಲ್ಲಿ ಈಗ ನೀವು ಸನ್ಮಾರ್ಗದಲ್ಲಿ ನಡೆಯಬೇಕು, ಇತರರನ್ನು ದೇವನ 
ದಾಸ್ಯದೆಡೆಗೆ ಆಹ್ವಾನಿಸಬೇಕು ಮತ್ತು ಇಸ್ಲಾಮಿನ ಹೆಸರೆತ್ತುವುದೇ ಸಂಕಷ್ಟಗಳನ್ನು ಆಹ್ವಾನಿಸುವಂತಹ ಕಠಿಣ ವಿರೋಧದ ವೇಳೆಯೂ 
ನಾನು ಮುಸ್ಲಿಮನೆಂದು ದೈರ್ಯದಿಂದ ಘೋಷಿಸಬೇಕೆಂದು ಹೇಳಲಾಗುತ್ತಿದೆ. ಇದಕ್ಕಿಂತ ಉನ್ನತ ಪದವಿ ಬೇರೊಂದಿಲ್ಲ ಈ 
ಮಾತನ್ನು ಪೂರ್ಣವಾಗಿ ಗ್ರಹಿಸಬೇಕಾದರೆ ಅದನ್ನು ಹೇಳಲಾದ ಸನ್ನಿವೇಶವನ್ನು ನೋಡಬೇಕು, ಆಗಿನ ಪರಿಸ್ಥಿತಿಯಲ್ಲಿ ಒಬ್ಬನು ತಾನು 
ಮುಸ್ಲಿಮನಾಗಿದ್ದೇನೆಂದು ಘೋಷಿಸಿ ಬಿಟ್ಟರೆ, ನಾಲ್ಕೂ ಕಡೆಗಳಿಂದ ತನ್ನನ್ನು ಹರಿದು ತಿನ್ನಲು ಸಿದ್ಧವಾಗಿ ನಿಂತಿರುವ ಕ್ರೂರ ಪ್ರಾಣಿಗಳ 
ಕಾಡಿನಲ್ಲಿರುವುದಾಗಿ ತಿಳಿದುಕೊಳ್ಳುತ್ತಿದ್ದನು. ಇನ್ನು ಇಸ್ಲಾಮಿನ ಪ್ರಜಾರಕ್ಕಾಗಿ ಬಾಯಿ ತೆರೆದನೆಂದರೆ ಆ ಪ್ರಾಣಿಗಳನ್ನು ತನ್ನೊಂದಿಗೆ 
ಸೆಣಸಲು ಬರುವಂತೆ ಆಹ್ವಾನಿಸುವುದಕ್ಕೆ ಸಮವಾಗಿತ್ತು. ಈ ಪರಿಸ್ಥಿತಿಯಲ್ಲಿಅಲ್ಲಾಹನನ್ನುತನ್ನ ಪ್ರಭುವೆಂದು ಒಪ್ಪಿಕೊಂಡು ಸನ್ಮಾರ್ಗದಲ್ಲಿ 
ನಡೆಯುವುದು ಮತ್ತು ಅದರಿಂದ ಸರಿಯದಿರುವುದು ಖಂಡಿತವಾಗಿಯೂ ಪುಣ್ಯಕಾರ್ಯವಾಗಿದೆ. ಆದರೆ ತಾನು ಮುಸ್ಲಿಮನೆಂದು 
ಎದೆತಟ್ಟಿ ಹೇಳುವುದು, ಪರಿಣಾಮವನ್ನು ಲೆಕ್ಕಿಸದೆ ಜನರನ್ನು ಅಲ್ಲಾಹನ ದಾಸ್ಯದೆಡೆಗೆ ಕರೆಯುವುದು ಮತ್ತು ಅದನ್ನು ಮಾಡುತ್ತಾ 


ಕಾಂಡ - 24 


330 ತಪ್ಪೀಮುಲ್‌ ಕುರ್‌ಆನ್‌ 


is 445 414 LOM BASS ಬಿಇ) 
A ಕ ಸ್ನ ೬೯ 4 & ಟ್‌ ಲ ೨ ಕ್ಡ ಭ್ಯ 
ರಭಸ GAL WEISS ಆರ್ಯಾ ಆ 
bss ERTS 4 sl ರ ಕ Id KEL Gs 
(34-36) ಸಂದೇಶವಾಹಕರೇ, ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ ನೀವು ಕೆಡುಕನ್ನು ಅತ್ಯುತ್ತಮ 
ಒಳಿತಿನ ಮೂಲಕ ದೂರೀಕರಿಸಿರಿ. ನಿಮ್ಮೊಂದಿಗೆ ಹಗೆತನ ಕಟ್ಟಿಕೊಂಡವನು ನಿಮ್ಮ ಆಪ್ತ ಮಿತ್ರನಾಗಿ 'ಓಿಡುವುದನ್ನು 
ನೀವು ಕಾಣುವಿರಿ. ಈ ಗುಣವಿಶೇಷವು ಸಹನಶೀಲರಿಗಲ್ಲದೆ ಇನ್ನಾರಿಗೂ ಲಭ್ಯವಾಗುವುದಿಲ್ಲ ಈ ಸ್ಥಾನವು 
ಮಹಾ ಅದೃಷ್ಟಶಾಲಿಗಳ ಹೊರತು ಮತ್ತಾರಿಗೂ ಪ್ರಾಪ್ತವಾಗುವುದಿಲ್ಲ » ನಿಮಗೆ ಶೈತಾನನ ಕಡೆಯಿಂದೇನಾದರೂ 


ಪ್ರಚೋದನೆಯುಂಟಾದರೆ ನೀವು ಅಲ್ಲಾಹನ ಅಭಯವನ್ನು ಯಾಚಿಸಿರಿ. ನಿಶ್ಚಯವಾಗಿಯೂ ಅವನು ಸಕಲವನ್ನೂ 
ಆಲಿಸುತ್ತಾನೆ ಮತ್ತು ಸಕಲವನ್ನೂ ಅರಿತಿದ್ದಾನೆ.*! 


ಇಸ್ಲಾಮ್‌ ಮತ್ತು ಮುಸ್ಲಿಮರಿಂದ ಯಾರಿಗೂ ಭೀತಿಗೆ ಅವಕಾಶ ನೀಡದ ರೀತಿಯಲ್ಲಿ ತನ್ನ ನೀತಿ-ಚಾರಿತ್ರ್ಯವನ್ನು ಪರಿಶುದ್ಧ 
ವಾಗಿರಿಸುವುದು ಪು! ಣ್ಯದ ಪ ಪರಾಕಾಷ್ಠೆಯಾಗಿದೆ. 

37. ಈ ಮಾತಿನ ತಿರುಳನ್ನು ಗ್ರಹಿಸಬೇಕಾದರೆ, ಈ ಆದೇಶವನ್ನು ಪ್ರವಾದಿಸು ಮತ್ತು ಅವರ ಮೂಲಕ ವಿಶ್ವಾಸಿಗಳಿಗೆ 
ನೀಡಲಾಗಿದ್ದ ಆ ಪರಿಸ್ಥಿತಿಯನ್ನು ನೋಡಬೇಕು. ಆಗ ಸತ್ಯಸಂದೇಶ ಪ್ರಚಾರನನ್ನು ಅತಿರೇಕಕಾರಿ ರೂಪದಲ್ಲಿ ವಿರೋಧಿಸಲಾಗುತ್ತಿತ್ತು. 
ಸದಾಚಾರ, "ಮಾನವೀಯತೆ ಮತ್ತು ಸಭ್ಯತೆಯ ಎಲ್ಲ ಮೇರೆಗಳನ್ನೂ ಮೀರಲಾಗಿತ್ತು. ಪ್ರವಾದಿ(ಸ) ಮತ್ತವರ ಸಂಗಾತಿಗಳ ಎರುದ್ಧ 
ಇಲ್ಲಸಲ್ಲದ ಸುಳ್ಳುಗಳನ್ನು ಹರಿಬಿಡಲಾಗುತಿತ್ತು. ಅವರ ಹೆಸರನ್ನು ಕೆಡಿಸಲು ಮತ್ತು ಅವರ ಕುರಿತು ಜನರಲ್ಲಿ ತಿರಸ್ಕಾರ ಮೂಡಿಸಲು 
ಎಲ್ಲರೀತಿಯ ಕುತಂತ್ರಗಳನ್ನು ಮಾಡಲಾಗುತ್ತಿತ್ತು. ಅವರ ವಿರುದ್ಧೆತರ ತರದ ಮಿಥ್ಯಾರೋಪಗಳನ್ನು. ಹೊರಿಸಲಾಗುತ್ತಿತ್ತು. ಅಪಪ್ರಚಾರ 
ಮಾಡುವವರ ಒಂದು ದಂಡೇ ಜನಮನಗಳಲ್ಲಿ ಅವರ ವಿರುದ್ಧ ಸಂಶಯದ ಬೀಜ ಬಿತ್ತುತ್ತಾ ತಿರುಗಾಡುತ್ತಿತ್ತು. ಅವರನ್ನು ಕ್ರೂರವಾಗಿ 
ಹಿಂಸಿಸಲಾಗುತ್ತಿತ್ತು. ಇದರಿಂದ ಬೇಸತ್ತು ಗಣನೀಯ ಸಂಖ್ಯೆಯ ಮುಸ್ಲಿಮರು ದೇಶ ಬಿಟ್ಟುಹೋಗಲು ನಿರ್ಬಂಧಿತರಾಗಿದ್ದರು. ಅವರ 
ಪ್ರಚಾರ ಚಟುವಟಿಕೆಗಳನ್ನು ತಡೆಯಲು ಒಂದು ತಂಡ ಸದಾ ಗುಲ್ಲು ಗದ್ದಲಗಳನ್ನು ಸಷ ಅವರ ಮಾತನ್ನು ಕೇಳದಂತೆ ಮಾಡುತ್ತಿತ್ತು. 
ಇಂತಹ ನಿರಾಶಾಜನಕ ಪರಿಸ್ಥಿತಿಯಲ್ಲಿ ಬಾಹ್ಯನೋಟಕ್ಕೆ ಸಂದೇಶ ಪ್ರಚಾರದ ಮಟ್ಟಿಗೆ ಎಲ್ಲಾ ದಾರಿಗಳೂ ಮುಚ್ಚಿಕೊಂಡಂತಿತ್ತು. ಆ 
ಸನ್ನಿವೇಶದಲ್ಲಿ ್ಲಿವಿರೋಧಿಗಳನ್ನು ಎದುರಿಸುವ ಉಪಾಯವನ್ನು ಪ್ರ ಪ್ರವಾದಿಯವರಿಗೆ ಸೂಚಿಸಲಾಯಿತು. 

ಒಂದನೆಯದಾಗಿ, ಒಳಿತು ಕೆಡುಕುಗಳು ea ಹೇಳಲಾಯಿತು. ಅಂದರೆ ಬಾಹ್ಯ ನೋಟಕ್ಕೆ ೈ ನಿಮ್ಮ ವಿರೋಧಿಗಳು 
` ಕೆಡುಕಿನ ಎಂತಹ ಅಪಾಯಕಾರಿ ಬಿರುಗಾಳಿ ಎಬ್ಬಿಸಿದರೂ ಒಳಿತು ಅಸಹಾಯಕವಾಗಿ ಕಂಡರೂ ಕಟ್ಟಕಡೆಗೆ ಕೆಡುಕು ಸೋಲೊಪ್ಪಿಕೊಳ್ಳುವಷ್ಟು 
ದುರ್ಬಲವಾಗಿದೆ. ಏಕೆಂದರೆ ಮಾನವ ಎಲ್ಲಿಯ ವರೆಗೆ ಮಾನವನಾಗಿರುತ್ತಾನೋ ಅವನ ಪ್ರಕೃ. ತಿಯು ಕೆಡುಕನ್ನು ದ್ವೇಷಿಸದೆ ಇರುವುದಿಲ್ಲ. 
ಕೆಡುಕಿನ ವಾಹಕರು. ಅದರ ಸ ಸಂಗಾತಿಗಳು ಕೂಡಾ ಅವರು ಸುಳ್ಳುಗಾರರು, ಆಕ್ರಮಿಗಳು ಮತ್ತು ತಮ್ಮಸ್ವಾರ್ಥಕ್ಕಾಗಿ ಹತ ಹಿಡಿಯುತ್ತಾರೆಂದು 
ತಿಳಿದಿರುತ್ತಾರೆ. ಇದು ಅವರ ಪ್ರತಿಷ್ಠೆಯನ್ನು ಇತರರಲ್ಲಿ ಮೂಡಿಸುವುದಂತಿರಲಿ. ಅವರ ದೃಷ್ಟಿಯಲ್ಲೇ ಅವರನ್ನು ಕೀಳಾಗಿಸುತ್ತದೆ. ಅವರ 
ಮನದಲ್ಲಿ ಒಂದು ರೀತಿಯ ಕೀಳರಿಮೆಯಿರುತ್ತದೆ. ಪ್ರತಿಯೊಂದು ವಿರೋಧಿ ಕಾರ್ಯಾಚರಣೆಯ ವೇಳೆ ಅದು ಒಳಗಿನಿಂದ ಅವರನ್ನು 
ಚುಚ್ಚುತ್ತದೆ. ಕೆಡುಕಿನ ವಿರುದ್ಧ Lc ತೋರುವ ಒಳಿತು ನಿರಂತರ ಕೆಲಸ ಮಾಡಿದರೆ ಕೊನೆಗೂ ಅದು ಜಯಿಸುತ್ತದೆ. 
ಏಕೆಂದರೆ ಒಳಿತೇ ಒಂದು ಶಕ್ತಿಯಾಗಿದ್ದು ಅದು ಹೃದಯಗಳನ್ನು ಗೆಲ್ಲುತ್ತದೆ. ಮನುಷ್ಯ ಎಷ್ಟೇ ಕೆಟ್ಟವನಾಗಿದ್ದರೂ ಅವನ ಮನದಲ್ಲಿ ಅದರ 
ಬಗ್ಗೆ ಗೌರವ ಇದ್ದೇ ಇರುತ್ತದೆ. ಇನ್ನು ಒಳಿತು- ಕೆಡುಕುಗಳು ಪರಸ್ಪರ ಸಂಘರ್ಷಕ್ಕಳಿದಾಗ ಉಭಯ ಪ ಪಕ್ಕಗಳಲ್ಲಿರುವ ವೈ ವೈಶಿಷ್ಟ್ಯಗಳು ಸ್ಪಷ್ಟವಾಗಿ 
ಗೋಚರಿಸುತ್ತದೆ. ಒಂದು ದೀರ್ಫ. ಕಾಲದ ವರೆಗೆ ಈ ಸಂಘರ್ಷ ನಡೆಯುತ್ತಲಿದ್ದರೆ ಕೆಡುಕನ್ನು ದ್ವೇಷಿಸದ ಮತ್ತು ತಿಗೆ 'ಮಾರು 
ಹೋಗದವರ ಸಂಖ್ಯೆ ಅತ್ಯಲ್ಲವಾಗಿಬಿಡುವುದು. ಎರಡನೆಯದಾಗಿ, ಕೆಡುಕನ್ನು' ಕೇವಲ 2 ಒಳಿತಿನಿಂದಾಗಿರದೆ, ಅತ್ಯುನ್ನತ ಮಟ್ಟದ ಒಳಿತಿನಿಂದ 
ದೊರೀಕರಿಸಬೇಕಂದು ಹೇಳಲಾಗಿದೆ. ಅಂದರೆ ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದಾಗನೀವು ಅವನನ್ನು ಕ್ಷಮಿಸಿದರೆ ಅದೊಂದು 
ಪುಣ್ಯ ಕಾರ್ಯ. ಆದರೆ ಸಂದರ್ಭ ಬಂದಾಗ ಅವನಿಗೆ ಉಪಕಾರ ಮಾಡುವುದು ಅತ್ಯುನ್ನತ ಮಟ್ಟದ ಪು ಪುಣ್ಯ ಕಾರ್ಯವಾಗಿದೆ. ಇದರಿಂದ 
ಅತಿ ಕೆಟ್ಟ ವೈರಿಯೂ ನಿಮ್ಮ ಆಪ್ತ ಮಿತ್ರನಾಗಿ ಬಿಡುವನೆಂದು ಹೇಳಲಾಯಿತು. ಏಕೆಂದರೆ ಇದುವೇ ಮಾನವನ ನೈಜ ಪ್ರಕೃತಿ. ಒಬ್ಬನು 
ಬೈಯುವಾಗ ನೀವು ಮೌನ ವಹಿಸಿದರೆ ಅದೊಂದು ಪು ಪುಣ್ಯ ಕಾರ್ಯವಾಗಿದೆ. ಆದರೆ ಅದು ಅವನ ಬಾಯಿ ಮುಚ್ಚಿಸದು. ಆದರೆ ಅದಕ್ಕೆ 
ಪ್ರತಿಯಾಗಿ ನೀವು ಅವನಿಗಾಗಿ ಪ್ರಾರ್ಥಿಸಿದರೆ ಎಂತಹ ನಾಚಿಕೆ ಕೆಟ್ಟನನಾದರೂ ಲಜ್ಜಿತನಾಗದಿರನು. ಅನಂತರ ನಿಮ್ಮನ್ನು ಬ್ರ ಬೈಯಲು ಅನನ 
ನಾಲಿಗೆ ಚಲಿಸದು. ಒಬ್ಬನು ನಿಮಗೆ ಹಾನಿಯುಂಟು ಮಾಡುವಂತಹ ಯಾವ ಅವಕಾಶವನ್ನೂ ಕಳೆದುಕೊಳ್ಳದಿರುವಾಗ.: ನೀವು ಅದನ್ನು 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 331 


ಸಹಿಸುತ್ತಾ ಹೋದರೆ ಅವನ ಕಿರುಕುಳ ಇನ್ನಷ್ಟು ಹೆಚ್ಚಾಗಬಹುದು, ಆದರೆ ಒಂದು ಸಂದರ್ಭದಲ್ಲಿ ಅವನಿಗೆ ಹಾನಿಯುಂಟಾಗುವುದನ್ನು 
ಕಂಡು ನೀವು ಅವನನ್ನು ರಕ್ಷಿಸಿದರೆ ಅವನು ನಿಮ್ಮ ಕಾಲಿಗೆ ಬೀಳುವನು. ಏಕೆಂದರೆ ಆ ಒಳಿತಿನ ಮುಂದೆ ಯಾವುದೇ ದುಷ್ಟತನ ನಿಲ್ಲದು. 
ಆದರೆ, ಉನ್ನತ ಮಟ್ಟದ" ಒಳಿತು ಎಲ್ಲ. ವೈರಿಗಳನ್ನೂ ಆಪ್ತ ಮಿತ್ರರನ್ನಾಗಿ ಮಾಡುವುದೆಂದರೆ ಅದು ಸರಿಯಾಗದು. ಏಕೆಂದರೆ ಈ ಲೋಕದಲ್ಲಿ 
ಅನೇಕ ಅತಿ ಕಟ್ಟ ದುಷ ಸ್ಥರಿದ್ದಾದೆ. ನೀವು ಅದರ ಅತಿರೇಕಗಳನ್ನು ಎಷ್ಟೇ ಕ್ಷಮಿಸಿದರೂ ಅವರಿಗೆ ಒಳ್ಳೆಯ ಮಾತಿನಿಂದ ಉತ್ತರಿಸಿದರೂ ಅವರ. 
ಪ್ರಕೃತಿಯಲ್ಲಿರುವ ನಂಜು ಎಳ್ಳಷ್ಟೂ ಶ್ವಿಕಡಿಮೆಯಾಗುವುದಿಲ್ಲ ಆದರೆ "ಇಂತಹವರ ಪ್ರಮಾಣ ಅತ್ಯ ಲವಾಗಿರುತ್ತದೆ. 

38. ಅಂದರೆ ಇದು ಬಹಳ ಉಪಯುಕ್ತ ಔಷಧವಾಗಿದೆ. ಆದರೆ ಅದನ್ನು ಪ್ರಯೋಗಿಸುವುದು ಮಕ್ಕಳಾಟವಲ್ಲ ಅದಕ್ಕೆ ದೊಡ್ಡ 
ಎದೆಗಾರಿಕೆ ಬೇಕು. ಅದಕ್ಕೆ ದೃಢ ಸಂಕಲ್ಪ ಧೈರ್ಯ-ಸ್ಟೈರ್ಯ, ಆತ್ಮಸಂಯಮ, ಮತ್ತು ಸ್ಹನಿಯಂತ್ರಣ ಬೇಕು. ಒಬ್ಬನು ಒಂದು ಸಂದರ್ಭ 
ದಲ್ಲಿಕೆಡುಕಿಗೆ ಒಳಿತಿನಿಂದ ಉತ್ತರಿಸಬಹುದು. ಇದೇನೂ ಅಪರೂಪವಲ್ಲ ಆದರೆ ವರ್ಷಾನುಗಟ್ಟಳೆ ದುಷ್ಟರ, ಅದು ಕೂಡಾ ನೈತಿಕತೆಯ 
ಎಲ್ಲಮೇರೆಗಳನ್ನೂ ಮೀರುತ್ತಿರುವ ಮತ್ತು ಅಧಿಕಾರ ಮದದಿಂದ ಮೆರೆಯುವವರ ವಿರುದ್ಧ ಹೋರಾಡುವುದು, ಕೆಡುಕಿಗೆ ಪ್ರತಿಯಾಗಿ 
ಉನ್ನತ ಮಟ್ಟದ ಒಳಿತನ್ನೇ ಮಾಡುತ್ತಾ ಮುಂದುವರಿಯುವುದು ಮತ್ತು ಒಮ್ಮೆಯೂ ಆತ್ಮಸಂಯಮ ಕಳೆದು ಕೊಳ್ಳದಿರುವುದು ಸಾಮಾನ್ಯ 
ವ್ಯಕ್ತಿಯಿಂದ ಆಗುವ ಕೆಲಸವಲ್ಲ ಈ ಕಾರ್ಯವನ್ನು ಸತ್ಯದ ಔನೃತ್ಯಕ್ಕಾಗಿ ಶಾಂತಚಿತ್ತದೊಂದಿಗೆ ಕೆಲಸ ಮಾಡುವ ದೃಢ ಸಂಕಲ್ಪವಿರುವ, 
ಬುದ್ಧಿ ವಿವೇಕವನ್ನು ಕಳೆದು ಕೊಳ್ಳದ ಮತ್ತು ವೈರಿಗಳ ಯಾವ ಕುತಂತ್ರವೂ ತನ್ನಸ್ಥಾನದಿಂದ ಕದಲಿಸಲು ಬಿಡದಂತಹ ಶಿಷ್ಟ ಪ್ರಾಮಾಣಿಕ ವ್ಯಕ್ತಿ 
ಮಾತ್ರ ಮಾಡಬಲ್ಲನು. 

39. ಇದು ಪ್ರಕೃತಿ ನಿಯಮ. ಈ ಗುಣಗಳು ಉನ್ನತ ಸ್ಥಾನದ ವ್ಯಕ್ತಿಗಳಲ್ಲಿರುತ್ತವೆ. ಈ ಗುಣಗಳನ್ನು ಹೊಂದಿರುವವರನ್ನುಯಶಸ್ಸಿನ 
ಸೋಪಾನಕ್ಕೆ ತಲುಪಿಸುವುದನ್ನು ಲೋಕದ ಯಾವ ಶಕ್ತಿಯೂ ತಡೆಯದು. ನೀಚಸ್ತರದವರು ತಮ್ಮ ನೀಚ ಕುತಂತ್ರಗಳಿಂದ ಮತ್ತು ದುಷ್ಟ 
ಅಸ್ಪಗಳಿಂದ ಹಾಗೂ ದುಷ್ಕೃತ್ಯ; ಗಂಂದ ಅವನನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ 

40. ಸತ್ಯಾಸತ್ಯಗಳ ಯುದ್ಧದಲ್ಲಿ ಆಸಭ್ಯತೆಯನ್ನು ಸಭ್ಯತೆಯಿಂದ, ಕೆಡುಕನ್ನು ಒಳಿತಿನಿಂದ ಎದುರಿಸುವುದನ್ನು ಕಂಡಾಗ 
ಶೈತಾನನಿಗೆ ತುಂಬಾ ಕಳವಳವುಂಟಾಗುತ್ತದೆ. ಸತ್ಯಕ್ಕಾಗಿ ಹೋರಾಡುವವರಿಂದ ಒಮ್ಮೆಯಾದರೂ ಸರಿ, ಒಂದು ತಪ್ಪು ಸಂಭವಿಸಲಿ 
ಎಂದವನು ಬಯಸುತ್ತಾನೆ. ಅಂತಹ ತಪ್ಪೇನಾದರೂ ಅವರಿಂದ ಅದರಲ್ಲೂ ಅವರ ನಾಯಕರಿಂದ ಸಂಭವಿಸಿ ಬಿಟ್ಟರೆ, ನೋಡಿದಿರಾ! 
ಕೆಡುಕು ಏಕ ಮುಖವಲ್ಲ, ಒಂದು ಕಡೆಯಿಂದ ಅಸ ಸಭ್ಯ ವರ್ತನೆಯಾಗುವಾಗ ಎದುರಾಳಿಗಳು ಕೂಡಾ ಉನ್ನತರೇನೂ ಅಲ್ಲ ಅವರೂ 
ಅಂತಹದೇ ತಪ್ಪ ಮಾಡಿ ಬಿಟ್ಟರೆಂದು ಆತ ಜನಸಾಮಾನ್ಯರಿಂದ ಹೇಳಿಸಬಯಸುತ್ತಾನೆ. ಒಂದು ಪಕ್ಷದ ಅತಿರೇಕ ಮತ್ತು ಎದುರು 
ಪಕ್ಷದ ಪ್ರತಿ ಕಾರ್ಯಾಚರಣೆಯ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯ ಜನಸಾಮಾನ್ಯರಲ್ಲಿರುವುದಿಲ್ಲ ವಿರೋಧಿಗಳು 
ನೀಚ ಕೃತ್ಯವೆಸಗುತ್ತಿರುವಾಗ ಎದುರು ಪಕ್ಷದವರು ಸಭ್ಯತೆ ಮತ್ತು ಸತ್ಯಸಂಧತೆಯನ್ನು ಕಿಂಚಿತ್ತೂ ಕೈ ಬಿಡದಿರುವುದನ್ನು ನೋಡುವಾಗ 
ಅದರಿಂದ ಅವರು ಪ್ರಭಾವಿತರಾಗುತ್ತಾರೆ. ಆದರೆ ಅವರಿಂದೇನಾದರೂ ಪ್ರಮಾದವಾಗಿ ಬಿಟ್ಟರೆ ಅಥವಾ ಅವನ ಸ್ಥಾನಕ್ಕೆ ಸಲ್ಲದ ವರ್ತನೆ 
ನಡೆದು ಬಿಟ್ಟರೆ ಅವರ ದೃಷ್ಟಿಯಲ್ಲಿಉಭಯತ್ರರೂ ಸಮಾನವಾಗಿ ಬಿಡುತ್ತಾರೆ. ಅದು ವಿರೋಧಿಗಳಿಗೂ ಒಂದು ಕಟುಮಾತಿಗೆ ನೂರಾರು 
ಬೈಗುಳ ಸುರಿಸುವ ಅವಕಾಶ ಸಿಗುತ್ತದೆ. ಆದ್ದರಿಂದಲೇ ಶೈತಾನನ ಮೋಸಕ್ಕೆ ಬಲಿಯಾಗದಿರಿ. ಅವನು ದೊಡ್ಡ ಹಿತ ಚಿಂತಕನಾಗಿ, ಇಂತಹ 
ಅತಿರೇಕವನ್ನು. ಸಹಿಸಬಾರದು, ಅದಕ್ಕೆ ಕಟುವಾಗಿ ಉತ್ತರಿಸಬೇಕು. ಈ ದಾಳಿಯ ವಿರುದ್ಧ ನೀವು ಹೋರಾಡಲೇ ಬೇಕು, ಅನ್ನ ಕಥಾ ನಿಮ್ಮನ್ನು 
ಹೇಡಿಗಳಿಂದಾರು, ನಿಮ್ಮ ಮರ್ಯಾದೆ ಹೋದೀತು ಎಂದು ಹೇಳಿ ಪ್ರಚೋದಿಸುತ್ತಾನೆಂದು ಹೇಳಲಾಯಿತು. ಇಂತಹ ಸಂದರ್ಭಗಳಲ್ಲಿ 
ನಿಮ್ಮಲ್ಲಿ ಪ್ರಚೋದನೆಯುಂಟಾದರೆ ಅದು ಶೈತಾನನ ಪ್ರೇರಣೆಯೆಂದು ಭಾವಿಸಬೇಕು. ಅವನು ನಿಮ್ಮನ್ನು ಪ್ರಜೋದಿಸಿ ನಿಮ್ಮಿಂದ 
ತಪ್ಪು ಮಾಡಿಸ ಬಯಸುತ್ತಾನೆ. ಈ ರೀತಿಯ ಭಾವನೆಯುಂಟಾದ ನಂತರ, ನನ್ನನ್ನು ಶೈತಾನನು ಸೋಲಿಸಲಾರನು, ನನಗೆ ನನ್ನ ಮೇಲೆ 
ನಿಯಂತ್ರಣವಿದೆಯೆಂಬ ತಪ್ಪಗ್ರಹಿಕೆಗೆ ಒಳಪಡಬಾರದು. ನಿಮ್ಮ ನಿರ್ಧಾರ ಶಕ್ತಿ ಮತ್ತು ದೃಢ ಸಂಕಲ್ಪದ ಮೇಲಿನ ಭರವಸೆಯು ಸೈತಾನನ 

ಇನ್ನೊಂದು ದಾಳಿಯಾಗಿದೆ. ಅದಕ್ಕಾಗಿ ನೀವು ಅಲ್ಲಾಹನ ಅಭಯ ಯಾಚಿಸಬೇಕು. ಏಕೆಂದರೆ ಆತನ ಆಶ್ರಯ ಮತ್ತು ರಕ್ಷಣೆಯಿದ್ದರೆ 
ಮಾತ್ರ ಮನುಷ್ಯ ತಪ್ಪುಗಳಿಂದ ಪಾರಾಗಬಲ್ಲನು. 

ಇಲ್ಲಿ ಇಮಾಮ್‌ ಅಹ್ಹದ್‌ ಅಬೂಹುರೈರಾರಿಂದ ಉಲ್ಲೇಖಿಸಿದ ಒಂದು ಘಟನೆಯು ಇದರ ಅತ್ಯುತ್ತಮ ವ್ಯಾಖ್ಯಾನವಾಗಿದೆ. “ಒಮ್ಮೆ 
ಪ್ರವಾದಿಯವರ ಜೊತೆ ಅಬೂಬಕರ್‌(ರ) ಒಂದೆಡೆ ಕುಳಿತಿದ್ದರು. ಆಗ ಒಬ್ಬನು ಬಂದು ಅಬೂಬಕರ್‌ರನ್ನುರ) ಚೆನ್ನಾಗಿ ಬಾಯಿಗೆ ಬಂದಂತೆ , 
ಬೈದನು. ಅವರು ಮೌನವಾಗಿ ಅದನ್ನುಕೇಳುತ್ತಿದ್ದರು. ಪ್ರವಾದಿಯವರು ಅವರನ್ನುನೋಡಿ ನಗುತ್ತಿದ್ದರು. ಕೊನೆಗೂ ಅಬೂಬಕರ್‌ರ(ರ) 
ತಾಳ್ಮೆಯ ಕಟ್ಟೆಯೊಡೆಯಿತು. ಅವರು ಒಂದು ಕಟ್ಟ ಮಾತು ಆಡಿಬಿಟ್ಟರು. ಅಷ್ಟ ಪುರಲ್ಲಿ ಲ್ಲಿ ಪ್ರವಾದಿಯವರ ಮುಖ ವಿವರ್ಣವಾಯಿತು. 
ಅವರು ಅಲ್ಲಿಂದೆದ್ದು ನಡೆದರು. ಅವರ ಹಿಂದೆ ಹಿಂದೆ ಅಬೂಬಕರ್‌ ರು ಕೂಡಾ ₹ ನಡೆದರು. ಅವರು ಪ್ರವಾದಿಯವರೊಡನೆ, ಅವನು 
ನನ್ನನ್ನು ಬೈಯುತ್ತಿದ್ದಾಗ ತಾವು ಮೌನವಾಗಿ ನಗುತ್ತಿದ್ದಿರಿ. ಆದರೆ ನಾನು ಉತ್ತರಿಸಿದಾಗ ತಾವು ಕೋಪಗೊಂಡಿರಿ. ಯಾಕೆ? ಪ್ರವಾದಿಸು 
ಅವರಲ್ಲಿಹೇಳಿದರು: ""ನೀವು ಮೌನವಾಗಿದ್ದಾಗ ನಿಮ್ಮ ಪರವಾಗಿ ಓರ್ವ ದೇವಚರ ಅವನಿಗೆ ಉತ್ತರಿಸುತ್ತಿದ್ದರು. ಆದರೆ ನೀವು ಮಾತಾಡ 
ತೊಡಗಿದಾಗ, ಅವರ ಸ್ಥಳದಲ್ಲಿ ೧್ಲಿಶೈತಾನನು ಬಂದನು. ನಾನು ಅವನೊಂದಿಗೆ ಕೂರಲಾರೆ.' '(ಮುಸ್ನದ್‌ ಅಹ್ನದ್‌) 

41. ವಿರೋಧದ ಬಿರುಗಾಳಿಯಲ್ಲಿ ಅಲ್ಲಾಹನ ಅಭಯ ಯಾಚಿಸಿದ ಬಳಿಕ, ವಿಶ್ವಾಸಿಯ ಮನವು ಅಲ್ಲಾಹನು ಅಶ್ರದ್ಧನಲ್ಲಎಂಬ 
ಭಾವನೆಯಿಂದ ಸಂತೃಪ್ರವಾಗಿರುತ್ತದೆ. ನಾವೇನು ಮಾಡುತ್ತೇವೆ ಮತ್ತು ನಮ್ಮೊಂದಿಗೆ ಹೇಗೆ ವರ್ತಿಸಲಾಗುತ್ತದೆ ಎಂಬುದನ್ನೆಲ್ಲ ಅವನು 


ಕಾಂಡ-24 


332 ತಪ್ಪೀಮುಲ್‌ ಕುರ್‌ಆನ್‌ 


ಳ್ನೆ 
ನ 


೫ರ A 23924 ೨1ರ, 2% 2 Gu 51೨% 
8% 35/55 REISS JIS SRS INS Ol ಎ 


px 


dhe 2 cS pS > pa ೨99೫೭೨ ೨೬೨ 2 ತ್ಹಾಉ್ಪಜ್ಳ 
ತ್ಯ) ಹಾ KN BAL 9B ಇ SNE AE 0 4೬ 6 


Sd ಸತ ನ! 4 


ese 50945 i Os EELS BOS J OFS 


(37-38) ಈ" ಇರುಳೂ ಹಗಲೂ ಮತ್ತು ಸೂರ್ಯನೂ ಚಂದ್ರರೂ” ಅಲ್ಲಾಹನ ನಿದರ್ಶನಗಳಲ್ಲಾಗಿವೆ. 
ಸೂರ್ಯಚಂದ್ರರಿಗೆಸಾಷ್ಟಾಂಗವೆರಗಬೇಡಿರಿ; ಅವುಗಳನ್ನುಸೃಷ್ಟಿಸಿದ ಅಲ್ಲಾಹನಿಗೇಸಾಷ್ಟಾಂಗವೆರಗಿರಿ. ನೀವು ನಿಜಕ್ಕೂ 
ಅವನನ್ನೇ ಆರಾಧಿಸುವವರಾಗಿದ್ದರೆ (ಹೀಗೆ ಮಾಡಿರಿ.“ ಇವರು ದುರಹಂಕಾರದಿಂದ ತಮ್ಮ ಮಾತಿನಲ್ಲೇ ಪಟ್ಟು 
ಹಿಡಿದು ನಿಂತುಕೊಳ್ಳುವರೆಂದಾದರೆ್‌ ಏನೂ ಚಿಂತಿಲ್ಲ, ನಿಮ್ಮ ಪ್ರಭುವಿಗೆ ನಿಕಟವಾಗಿರುವ ದೇವಚರರು 
ಅಹೋ ರಾತ್ರಿ ಅವನನ್ನು ಸ್ತುತಿಸುತ್ತಿದ್ದಾರೆ ಮತ್ತು ಅವರು ಎಂದಿಗೂ ಬಳಲುವುದಿಲ್ಲ* 


ಬಲ್ಲನು- ನಮ್ಮ ಮತ್ತು ವಿರೋಧಿಗಳ ಎಲ್ಲ ಮಾತುಗಳನ್ನು ಅವನು ಕೇಳುತ್ತಾನೆ ಮತ್ತು ಉಭಯತ್ರರ ಕಾರ್ಯ ಚಟುವಟಿಕೆಗಳನ್ನೂ 
ಅವನು ನೋಡುತ್ತಿರುವನು. ಇದೇ ದೃಢ ನಂಬಿಕೆಯಿಂದ ವಿಶ್ವಾಸಿಯು ತನ್ನ ಮತ್ತು ವಿರೋಧಿಗಳ ಪ್ರಕರಣವನ್ನು ಅಲ್ಲಾಹನಿಗೆ ಒಪ್ಪಿಸಿ 
ಸಂಪೂರ್ಣ ನಿಶ್ಚಿಂತನಾಗಿರುತ್ತಾನೆ. 

ಇದು ಧರ್ಮದ ಕಡೆಗೆ ಆಹ್ವಾನಿಸುವ ಮತ್ತು ಮನುಷ್ಯ ಸುಧಾರಣೆಯ ಯುಕ್ತಿಯನ್ನು ಪ್ರವಾದೀಸ) ಮತ್ತು ಅವರ ಮುಖಾಂತರ 
ವಿಶ್ವಾಸಿಗಳಿಗೆ ಕಲಿಸಲಾಗಿರುವ 5ನೇ ಸಂದರ್ಭವಾಗಿದೆ. ಈ ಮುಂಚೆ 4 ಕಡೆಗಳಲ್ಲಿ ಇದು ಬಂದಿದೆ.(ನೋಡಿರಿ ತಪ್ಪೀಮುಲ್‌ ಕುರ್‌ 
ಆನ್‌ ಸಂಪುಟ-2 ಅಲ್‌ಅಆ್‌ರಾಫ್‌; ಟಿ.149-153, ಅನ್ನಹ್ಹ್‌; 122-123, ಸಂಪುಟ-3 ಅಲ್‌ ಮೂಮಿನೂನ್‌: ಟಿ.89-90, ಅಲ್‌ 
ಅಂಕಬೂತ್‌: ಟಿ.81-82) 

42. ಈಗ ಮಾತಿನ ದಿಕ್ಕು ಜನಸಾಮಾನ್ಯರ ಕಡೆಗೆ ತಿರುಗುತ್ತದೆ. ಅವರಿಗೆ ಸತ್ಯವನ್ನು ಮನವರಿಕೆ ಮಾಡಿ ಕೊಡಲಿಕ್ಕಾಗಿ ಕೆಲವು 
ಮಾತುಗಳನ್ನು ಹೇಳಲಾಗಿದೆ. 

43. ಅಂದರೆ ಅಲ್ಲಾಹನು ಅವುಗಳ ರೂಪದಲ್ಲಿ ತನ್ನನ್ನು ಪ್ರಕಟಿಸುತ್ತಾನೆಂದು ಭಾವಿಸಿ ಅವುಗಳನ್ನು ಆರಾಧಿಸಲು ಅವುಗಳೇನೂ 
ಅಲ್ಲಾಹನ ಪ್ರತಿರೂಪಗಳಲ್ಲ ಅವು ಅಲ್ಲಾಹನ ದೃಷ್ಟಾಂತಗಳಾಗಿವೆ. ಅವುಗಳ ಬಗ್ಗೆ ಚಿಂತನೆ ನಡೆಸಿದರೆ ನಿಮಗೆ ವಿಶ್ವದ ಮತ್ತು ಅದರ 
ವ್ಯವಸ್ಥೆಯ ವಾಸ್ತವಿಕತೆ ಮನವರಿಕೆಯಾದೀತು. ಪ್ರವಾದಿಗಳು ನೀಡುವ ತೌಹೀದ್‌ನ ಶಿಕ್ಷಣ ಸತ್ಯವಾಗಿದೆಯೆಂದೂ ನಿಮಗೆ ತಿಳಿದು 
ಬರುವುದು. ರಾತ್ರಿ ಸೂರ್ಯ ಮರೆಯಾಗುವುದು ಚಂದ್ರ ಪ್ರತ್ಯಕ್ಷವಾಗುವುದು. ಹಗಲಲ್ಲಿ ಚಂದ್ರ ಮರೆಯಾಗುವುದು ಸೂರ್ಯ 
ಪ್ರತ್ಯಕ್ಷವಾಗುವುದು. ಅವೆರಡೂ ದೇವರೋ ದೇವನ ಪ್ರತಿರೂಪಗಳೋ ಅಲ್ಲ ಅವು ಅಸಹಾಯಕವಾಗಿದ್ದು ದೇವ ನಿಯಮಕ್ಕೊಳಪಟ್ಟು 
ಚಲಿಸುತ್ತಿವೆಯೆಂಬುದನ್ನು ತಿಳಿಸಲಿಕ್ಕಾಗಿ ಸೂರ್ಯ-ಚಂದ್ರರಿಗಿಂತ ಮುಂಚೆ ರಾತ್ರಿ-ಹಗಲುಗಳನ್ನು ಪ್ರಸ್ತಾಪಿಸಲಾಗಿದೆ. 

44. ಇದು ಶಿರ್ಕನ್ನು ಸಮರ್ಥಿಸುವ ಕೆಲವು ನುರಿತ ಬಹುದೇವಾರಾಧಕರು ಸಾಮಾನ್ಯವಾಗಿ ಮುಂದಿಡುವ ತತ್ನಶಾಸ್ಟಕ್ಕೆ 
ಉತ್ತರವಾಗಿದೆ. ಅವರು ಹೇಳುತ್ತಾರೆ- ನಾವು ಅವುಗಳನ್ನು ಪೂಜಿಸುವುದಿಲ್ಲ ಅವುಗಳ ಮೂಲಕ ಅಲ್ಲಾಹನಿಗೇ ವಂದಿಸುತ್ತೇವೆ. ಅದಕ್ಕೆ 
ಅವರೊಡನೆ, ನೀವು ನಿಜವಾಗಿಯೂ ಅಲ್ಲಾಹನ ಆರಾಧಕರಾಗಿದ್ದರೆ ಈ ಮಧ್ಯವರ್ತಿಗಳ ಅಗತ್ಯವೇಕೆ! ನೇರ ಅವನಿಗೇ ಸಾಷ್ಟಾಂಗವೆರಗ 
ಬಹುದಲ್ಲವೆ ಎಂದು ಪ್ರಶ್ನಿಸಲಾಗುತ್ತದೆ. 

45. "ಅಹಂಕಾರದಿಂದ' ಅಂದರೆ, ನಿಮ್ಮ ಮಾತನ್ನು ಕೇಳುವುದು ನಮಗೆ ಅಪಮಾನವೆಂದು ಬಗೆದು ಅದೇ ಅಜ್ಞಾನದಲ್ಲಿ 
ಅಂಟಿಕೊಂಡಿರುವುದು. 

46. ಈ ದೇವಚರರ ಮೂಲಕ ನಡೆಯುತ್ತಿರುವ ವಿಶ್ವದ ಈ ವ್ಯವಸ್ಥೆಯು ಅಲ್ಲಾಹನ ಏಕತ್ವ ಮತ್ತು ಅವನ ಆಜ್ಞಾನುಸರಣೆಯಲ್ಲೇ 
ಮುಂದುವರಿಯುತ್ತಿದೆ. ಆ ದೇವಚರರು ಪ್ರತಿಕ್ಷಣವೂ, ಅವರ ಪ್ರಭು ಅತ್ಯಂತ ಪಾವನನಾಗಿದ್ದು ದೇವತ್ವಮತ್ತು ಪ್ರಭುತ್ನದಲ್ಲಿ ಅವನಿಗೆ 
ಯಾರೂ ಸಮಾನರಿಲ್ಲವೆಂಬುದರ ಸಾಕ್ಷ್ಯ ಹೇಳುತ್ತಾರೆ. ಇದನ್ನು ಮನವರಿಕೆ ಮಾಡಿಕೊಟ್ಟರೂ ಅದನ್ನು ಒಪ್ಪದೆ ಕೆಲವು ತಿಳಿಗೇಡಿಗಳು 
ಈ ವ್ಯವಸ್ಥೆಯು ಸಾಗುತ್ತಿರುವ ಮಾರ್ಗದಿಂದ ಮುಖ ತಿರುಗಿಸಿ ಶಿರ್ಕ್‌ನಲ್ಲೇ ಮುಂದುವರಿಯುವುದನ್ನೇ ನೆಚ್ಚಿಕೊಂಡಿದ್ದರೆ ಅವರು ತಮ್ಮ 
ಮೂರ್ಪತನದಲ್ಲೇ ಬಿದ್ದುಕೊಂಡಿರಲಿ. 

ಇಲ್ಲಿ ಸಜ್ಜಾ ಕಡ್ಡಾಯವಾಗಿದ್ದರೂ ಕರ್ಮಶಾಸ್ತ್ರ ಪಂಡಿತರಲ್ಲಿ ಪ್ರಸ್ತುತ ಎರಡು ಸೂಕ್ತದಲ್ಲಿ ಯಾವುದರಲ್ಲಿ ಸಜ್ಜಾ ಮಾಡಬೇಕೆಂಬ 
ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಬ್ರೊಖಖೆ ಹೆ! ಎಂದು ಪಾರಾಯಣ ಮಾಡುತ್ತಿರುವಾಗ ಅಲೀ ಮತ್ತು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಸಜ್ಜಾ 
ಮಾಡುತ್ತಿದ್ದರು. ಇಮಾಮ್‌ ಮಾಲಿಕ್‌ ಇದನ್ನೇ ಅವಲಂಬಿಸಿದ್ದಾರೆ. ಇದನ್ನು; ಸಮರ್ಥಿಸುವ ಒಂದು ಹೇಳಿಕೆಯು ಶಾಫಿಈರಿಂದಲೂ ಇದೆ. 


ಕಾಂಡ - 24 


41. ಹಾಮೀಮ್‌ ಅಸ್ಸಜ್ಜಾ 333 


ಸ್‌ ತಟ್‌ ಹ ಹಚ್ಚ ಚ LBB ನ ಸ ಫಯ ೦2 ಕೃ Fy 
೫ ಟ್‌ ಆ ಜಾ ತ್ರಿ ಹಸ SME 


ಆ 2 LL PAL ಘ್‌ LENG Lk ೨ 
OOS ONS NLS E> A EN BG OBIE 
೨೫ರ PO PA ಜಿ ಚ್‌ LNA 944 2 
Ms BUN AL IO ls SSL Sd 


(39) ಇದು ಅಲ್ಲಾಹನ ನಿದರ್ಶನಗಳಲ್ಲೊಂದು, ಭೂಮಿಯು ಬರಡಾಗಿ ಬಿದ್ದಿರುವುದನ್ನು: ನೀವು ಕಾಣುತ್ತೀರಿ, 
ಆ ಬಳಿಕ ನಾವು ಅದರ ಮೇಲೆ ನೀರನ್ನು ಸುರಿದ ತಕ್ಷಣ ಅದು ಹಿಗ್ಗುತ್ತದೆ ಮತ್ತು ಅರಳಿ ಕೊಳ್ಳುತ್ತದೆ. ಖಂಡಿತ 
ವಾಗಿಯೂ, ಯಾವ ದೇವನು ಈ ಸತ್ತು ಹೋಗಿದ್ದಭೂಮಿಯನ್ನು ಜೀವಂತ ಗೊಳಿಸುತ್ತಾನೋ ಅವನೇ ಮೃತರನ್ನೂ 
ಪುನಃ ಜೀವಂತಗೊಳಿಸಲಿರುವನು.' ನಿಶ್ಚಯವಾಗಿಯೂ ಅವನು ಎಲ್ಲಕಾರ್ಯಗಳ ಸಾಮರ್ಥ್ಯವುಳ್ಳವನು. 

(40-42) ನಮ್ಮ" ವಚನಗಳಿಗೆ ಅಪಾರ್ಥಗಳನ್ನು ಕಟ್ಟುವವರು” ನಮ್ಮಿಂದೇನೂ ಮರೆಯಾಗಿಲ್ಲ 
ನರಕಾಗ್ಗಿಗೆ ತಳ್ಳಲ್ಪಡುವವನು ಉತ್ತಮನೋ ಅಥವಾ ಪುನರುತ್ಥಾನ ದಿನ ಪ್ರಶಾಂತ ಸ್ಥಿತಿಯಲ್ಲಿ ಹಾಜರಾಗು 
ವವನು ಉತ್ತಮನೋ ಎಂದು ನೀವೇ ಯೋಚಿಸಿಕೊಳ್ಳಿರಿ. ನಿಮಗೆ ಇಷ್ಟವಿರುವುದನ್ನು ಮಾಡುತ್ತಲಿರಿ. ನಿಮ್ಮ 
ಎಲ್ಲ ಚಟುವಟಿಕೆಗಳನ್ನೂ ಅಲ್ಲಾಹ್‌ ವೀಕ್ಷಿಸುತ್ತಿದ್ದಾನೆ. ಇವರು, ಬೋಧನೆಯು ತಮ್ಮ ಮುಂದೆ ಬಂದಾಗ ಅದನ್ನು 
ತಿರಸ್ಕರಿಸಿದವರಾಗಿದ್ದಾರೆ. ಆದರೆ ಇದೊಂದು ಪ್ರತಾಪವುಳ್ಳ ಗ್ರಂಥವೆಂಬುದೇ ವಾಸ್ತವಿಕತೆ." ಮಿಥ್ಯವು ಇದರ 


೪ 9 WL ೬೨ ಲ ಶಲ್‌ ಲಹಬ ಚ ೈಾ್‌ಾ 29ರ 2% 3 A MHL NA TNE 
LE SN EILEEN ES ೬೬ SNE HEAT 
2 


ಆದರೆ ಆನ ಸ; ಎಂದು ಪಾರಾಯಣ ಮಾಡುವಾಗ ಸುಜೂದ್‌ ಮಾಡಬೇಕೆಂದು ಇಬ್ನು ಅಬ್ಬಾಸ್‌, ಅಬ್ದುಲ್ಲಾ ಬಿನ್‌ ಉಮರ್‌, 
ಸಈದ್‌ ಬಿನ್‌ ಮುಸಯ್ಯಬ್‌, ಮಸ್ರೂಕ್‌, ಕತಾದ, ಹಸನ್‌ ಬಸ್ರೀ, ಅಬ್ದುದ್ರಹ್ವಾನ್‌ ಸುಲ್ಲಮೀ, ಇಬ್ನುಸೀರೀನ್‌, ಇಬ್ರಾಹೀಮ್‌ ನಖತಃ 
ಮತ್ತಿತರ ಹಿರಿಯ ವಿದ್ವಾಂಸರು 38ನೇ ಸೂಕ್ತದಲ್ಲಿ ಸಜ್ಜಾ ಮಾಡಬೇಕೆನ್ನುತ್ತಾರೆ. ಅಬೂ ಹನೀಫಾರೂ ಇದನ್ನೇ ಹೇಳಿದ್ದಾರೆ. ಶಾಫಿಈಗಳೂ 
ಇದನ್ನು ಅವಲಂಬಿಸಿದ್ದಾರೆ. 

41. ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅನ್ನಹ್ಹ್‌; ಟಿ.53, ಸಂಪುಟ-3 ಅಲ್‌ಹಜ್ಜ್‌: ಟಿ.8-9, 
ಅರ್ರೂಮ್‌: ಟಿ.28, ಸಂಪುಟ -4 ಫಾತಿರ್‌: ಟಿ.19. 

48. ಕೆಲವು ವಾಕ್ಯಗಳಲ್ಲಿ ಮುಹಮ್ಮದ್‌(ಸ ಯಾವ ತೌಹೀದ್‌ ಮತ್ತು ಆಖಿರತ್‌ನ ವಿಶ್ವಾಸದ ಕಡೆಗೆ ಕರೆ ನೀಡುತ್ತಿದ್ದಾರೋ 
ಅದುವೇ ಬುದ್ದಿಗೆ ನಿಲುಕುವ ವಿಚಾರವಾಗಿದೆ, ವಿಶ್ವ ಸಂಕೇತಗಳೂ ಅದನ್ನು ಸಮರ್ಥಿಸುತ್ತವೆ ಎಂದು ಜನಸಾಮಾನ್ಯರಿಗೆ ಮನವರಿಕೆ 
ಮಾಡಿಕೊಟ್ಟಬಳಿಕ ಇದೀಗ ಮಾತಿನ ಧಾಟಿಯು ಹಠಮಾರಿತನದೊಂದಿಗೆ ವಿರೋಧಿಸುವುದರಲ್ಲೇ ತೊಡಗಿರುವವರ ಕಡೆಗೆ ತಿರುಗುತ್ತದೆ. 

49. ಟಟ ಘರ "ನಮ್ಮ ವಚನಗಳಿಗೆ ಅಪಾರ್ಥ ಕೆಲ್ಪಿಸುತ್ತಾರೆ' ಎಂಬುದು ಮೂಲ ಪದಗಳಾಗಿವೆ. ವತಿ ಚಲಿಸುವುದು, 
ನೇರ ಮಾರ್ಗದಿಂದ ವಕ್ರ ಮಾರ್ಗದತ್ತ ತಿರುಗುವುದು, ಅಡ್ಡಮಾರ್ಗದಲ್ಲಿ ಚಲಿಸುವುದು ಎಂಬುದು ಅದರ ಅರ್ಥಗಳಾಗಿವೆ. ಅಲ್ಲಾಹನ 
ಸೂಕ್ತಗಳನ್ನು ಅಪಾರ್ಥ ಮಾಡುವುದೆಂದರೆ ಮನುಷ್ಯ ನೇರ ಮಾತಿನಿಂದ ವಕ್ರ ಅರ್ಥ ಪಡೆಯಲು ಪ್ರಯತ್ನಿಸುವುದು. ಅಲ್ಲಾಹನ ವಚನಗಳ 
ನೇರ ಹಾಗೂ ಸ್ಪಷ್ಟ ಅರ್ಥ ತೆಗೆಯುವುದಿಲ್ಲ ಅದಕ್ಕೆ ಹೊರತಾದ ಎಲ್ಲಾ ತರದ ತಪ್ಪು ಅರ್ಥಗಳನ್ನು ಅದರ ಮೇಲೆ ಹೊರಿಸಿ ತಾನೂ 
ದಾರಿ ತಪ್ಪುವುದು. ಇತರರನ್ನೂ ದಾರಿ ತಪ್ಪಿಸುವುದು. ಮಕ್ಕಾದ ನಿಷೇಧಿಗಳು ಕುರ್‌ಆನಿನ ಸೂಕ್ತಗಳನ್ನು ಕೇಳಿ ಹೋಗಿ, ಅನಂತರ ಒಂದು 
ಸೂಕ್ತವನ್ನು ಅದರ ಹಿನ್ನೆಲೆಯಿಂದ ಸರಿಸಿ, ಇನ್ನೊಂದು ಸೂಕ್ತದಲ್ಲಿ ಆಂಶಿಕಗಳನ್ನು ತಿದ್ದುಪಡ ಮಾಡಿ, ಒಂದು ಪದ ಅಥವಾ ವಾಕ್ಯಕ್ಕೆ ತಪ್ಪು 
ಅರ್ಥ ನೀಡಿ ತರತರದ ಆಕ್ಷೇಪಗಳನ್ನು ಮಾಡುತ್ತಿದ್ದರು ಮತ್ತು ಇಂದು ಈ ಪ್ರವಾದಿ ಏನು ಹೇಳಿದ್ದಾರೆಂದು ತಿಳಿದಿದೆಯೇ ಎಂದು ಹೇಳಿ 
ಜನರನ್ನುದಾರಿ ತಪ್ಪಿಸುತ್ತಿದ್ದರು. ಕುರ್‌ಆನಿನ ಸಂದೇಶವನ್ನುಕೀಳಾಗಿಸಲು ಅವರು ಅನುಸರಿಸುತ್ತಿದ್ದಕುತಂತ್ರಗಳ ಪೈಕಿ ಇದೂ ಒಂದಾಗಿತ್ತು. 

50. ಈ ಪದಗಳಲ್ಲಿಒಂದು ತೀವ್ರ ಬೆದರಿಕೆಯಿದೆ. ಒಬ್ಬಅಧಿಕಾರಿಯು, ಒಬ್ಬನ ಕುರಿತು ಅವನ ಕೃತ್ಯಗಳು ನನ್ನಿಂದ ಅಡಗಿಲ್ಲವೆಂದು 
ಹೇಳಿದರೆ, ಅವನು ಪಾರಾಗಿ ಹೋಗಲಾರನೆಂಬ ಅರ್ಥ ಅದರಿಂದ ತಾನಾಗಿಯೇ ಬರುತ್ತದೆ. 

51. ಅಂದರೆ ಅದು ಶಾಶ್ವತ. ಮಿಥ್ಯವಾದಿಗಳು ಅದರ ವಿರುದ್ಧ ನಡೆಸುವ ಕುತಂತ್ರಗಳಿಂದ ಅದನ್ನು ಸೋಲಿಸಲು ಸಾಧ್ಯವಿಲ್ಲ 
ಇಲ್ಲಿಪ್ರಾಮಾಣಿಕತೆ, ಸತ್ಯಜ್ಞಾನ, ಆಧಾರ ಪ್ರಮಾಣ, ಭಾಷೆ ಮತ್ತು ಶೈಲಿ ಪ್ರಬಲವಾಗಿವೆ. ಇದನ್ನು ಕಳಿಸಿದ ದೇವನ ದೇವತ್ವದ ಬಲವಿದೆ. 
ಇದನ್ನು ಮುಂದಿಡುವ ಪ್ರವಾದಿಯ ವ್ಯಕ್ತಿತ್ವದ ಬಲವಿದೆ. ಸುಳ್ಳು ಮತ್ತು ಖೋಟಾ ಅಪಪ್ರಚಾರಗಳಿಂದ ಅದನ್ನು ಕೀಳಾಗಿಸುವುದು 
ಸಾಧ್ಯವಿಲ್ಲ 


ಕಾಂಡ - 24 


334 ತಷ್ಲೀಮುಲ್‌ ಕುರ್‌ಆನ್‌ 


BL AE (1, ME ೨೭ ಸಿದ್ದ AI A 24 
ಆ USI LY ಲಿ CF LYS aE Os $5 ವಿಟ 
6 *೨4 (ಟಿಕೆ ಜಟ lie 91 ೨೩1 ಊರಲ್ಲಿ 
ಭಜೆ ಓಜ! 68 11 1! ISTH) 
WE ಟಟ ೫ Mil ಫಿ 4% 282 1 ಲಔ 
104 ಭಜಿ ಏಡ್ಸ 5 ಪ್ರ ಟೂ ನಖ 
tai CD pd ಷಃ HN $3೩ 
YE os O95 PLINY LISS NN ಉಟ AS 
FA (ATA CAAT ರ ಇಗ ಗ ಓ Pe 
CTA WES ಬ್‌ ಡಿಕ್ಕಿ 
ನ ಬುದನಿಂದಾಗಳಿ ಇದರೊಳಗೆ ಬರಲಾರದು. ಇದು ಚ ಸು ಪ್ರಶಂಸಾರ್ಹನೂ 
ಆದವನಿಂದ ಅವತೀರ್ಣಗೊಂಡುದಾಗಿದೆ. 

(43) ಸಂದೇಶವಾಹಕರೇ, ನಿಮಗಿಂತ ಮುಂಚೆ ಗತಿಸಿದ ಸಂದೇಶವಾಹಕರೊಡನೆ ಹೇಳದಿದ್ದಂತಹ 
ವಿಷಯವನ್ನೇನೂ ನಿಮಗೆ ಹೇಳಲಾಗುತ್ತಿಲ್ಲ ನಿಸ್ಸಂದೇಹವಾಗಿಯೂ ನಿಮ್ಮ ಪ್ರಭು ಮಹಾ ಕ್ಷಮಾಶೀಲನಾಗಿದ್ದಾನೆ.*' 
ಅದರೊಂದಿಗೆ ವೇದನಾಜನಕ ಶಿಕ್ಷೆ ಕೊಡುವವನೂ ಆಗಿದ್ದಾನೆ. 

(44-45) ನಾವು ಇದನ್ನು ಅಜವೂ (ಅರಬಿಯೇತರ) ಕುರ್‌ಆನನ್ನಾಗಿ ಮಾಡಿ ಕಳುಹಿಸುತ್ತಿದ್ದರೆ ಇವರು 
ಹೇಳುತ್ತಿದ್ದರು: "ಇದರ ಸೂಕ್ತಗಳನ್ನು ಸುಸ್ಪಷ್ಟವಾಗಿ ವಿವರಿಸಲಾಗಿಲ್ಲವೇಕೆ? ಸಂದೇಶವು ಅಜಮೊ (ಅರಬೇತರ 
ಭಾಷೆಯದ್ದು ಮತ್ತು ಅಭಿಸಂಬೋಧಿತರು ಅರಬರು,*ಇದೆಂತಹ ವಿಪರ್ಯಾಸ|' ಇವರೊಡನೆ ಹೇಳಿರಿ, ಈ 
ಕುರ್‌ಆನ್‌ ಸತ್ಯವಿಶ್ವಾಸ ಸ್ವೀಕರಿಸುವವರ ಪಾಲಿಗಂತೂ ಮಾರ್ಗದರ್ಶನ ಮತ್ತು ದಿವ್ಯ ಔಷಧವಾಗಿದೆ. ಆದರೆ 


ಸತ್ಯನಿಷೇಧಿಗಳ ಪಾಲಿಗೆ ಇದು ಕಿವಿಯ ಗಂಟು ಮತ್ತು ಕಣ್ಣಿನ ಪಟ್ಟಿಯಾಗಿದೆ. ಅವರ ಅವಸ್ಥೆಯು ಅವರನ್ನು 
ದೂರದಿಂದ ಕರೆಯಲಾಗುತ್ತಿದೆಯೋ ಎಂಬಂತಿದೆ.* ಇದಕ್ಕಿಂತ ಮುಂಚೆ ನಾವು ಮೂಸಾರಿಗೆ ಗ್ರಂಥ ನೀಡಿದ್ದೆವು. 


52. ಮುಂದಿನಿಂದ ಬರಲಾರರೆಂದರೆ ಕುರ್‌ಆನಿನ ಮೇಲೆ ನೇರ ಆಕ್ರಮಣ ನಡೆಸಿ ಯಾರಾದರೂ ಅದರ ಯಾವುದಾದರೂ 
ವಿಷಯವುತಪ್ಪಾಗಿದೆಯೆಂದೂಅದರ ಶಿಕ್ಷಣ ಅಸತ್ಯ- -ಮಿಥ್ಯವೆಂದುಸಾಬೀತು ಪಡಿಸ ಬಯಸಿದರೆ, ಅದರಲ್ಲಿಅವನು ಯಶಸ್ವಿಯಾಗಲಾರ. 
ಹಿಂದಿನಿಂದ ಬರಲಾರನೆಂದರೆ ಕುರ್‌ಆನ್‌. ಪ್ರಸ್ತುತ: ಪಡಿಸಿರುವ ಯಾವುದೇ ವಾಸ್ತವಿಕತೆಯ ವಿರುದ್ಧವಾಗಿರುವ ಒಂದು ಸತ್ಯ; ್ಯೃವನ್ನು ಕಂಡು 
ಹಿಡಿಯಲು ಸಾಧ್ಯವಿಲ್ಲ ಕುರ್‌ಆನಿನ ಜ್ಞಾನವನ್ನು ನಿರಾಕರಿಸುವಂತಹ ಒಂದು ಜ್ಞಾನ ಇಲ್ಲ ವಿಶ್ವಾಸ, ಸದಾಚಾರ, ಕಾನೂನು, ಸ ಸಂಸೃತಿ 
ಮತ್ತು ನಾಗರಿಕತೆ ಹಾಗೂ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ರಂಗಗಳಲ್ಲಿ ಕುರ್‌ಆನ್‌ ನೀಡಿದ ಮಾರ್ಗದರ್ಶನವು ತಪ್ಪೆಂ 
ಸಾಬೀತಾದ ಯಾವ ಪುರಾವೆಯೂ ಇಲ್ಲ ಈ ಗ್ರಂಥವು ಸರಿಯೆಂದು ಹೇಳಿದ್ದು ಎಂದೂ ತಪ್ಪಾಗಿಲ್ಲ ತಬ್ಬೆಂದು ಸಾರಿದ್ದು 
ಸೆರಿಯಾಗಲಾರದು. ಇದಕ್ಕೆ ಇನ್ನೊಂದರ್ಥವೂ ಇದೆ. ಅಸತ್ಯವು ಮುಂದಿನಿಂದ ಬಂದು ದಾಳಿ ಮಾಡಿದರೂ ಅಡ್ಡದಾರಿಗಳಿಂದ ಆಕ್ರಮಣ 
ಮಾಡಿದರೂ ಕುರ್‌ಆನ್‌ ತಂದಿರುವ ಸಂದೇಶವನ್ನು ಸೋಲಿಸಲಾಗದು. ಎಲ್ಲ ವಿರೋಧಗಳು ಮತ್ತು ವಿರೋ ಧಿಗಳ ಎಲ್ಲ ಗುಪ್ತ ಮತ್ತು 
ಬಹಿರಂಗ ಕುಶಂತ್ರಗಳ ಹೊರತಾಗಿಯೂ ಈ ಸಂದೇಶವು ವ್ಯಾಪಕವಾಗುವುದು. ಅದನ್ನು ಯಾರೂ ಸೋಲಿಸಲಾರರು. 

53. ಅಂದರೆ, ಅವನ ಪ್ರವಾದಿಗಳನ್ನು ಸುಳ್ಳಾಗಿಸಲಾಯಿತು. ಬೈಯಲಾಯಿತು, ಅವರನ್ನು ಉಪದ್ರವಿಸಲಾಯಿತು. ಆದರೂ 
ವಿರೋಧಿಗಳಿಗೆ ವರ್ಷಾನುಗಟ್ಟಳ' ಕಾಲಾವಕಾಶ ಕೊಟ್ಟರುವುದು ಅವನ ತಳ್ಳ. ಮತ್ತು ಕ್ಷಮಾಗುಣವೇ ಆಗಿದೆ. 

54, ಇದುಪ್ರ ಪ್ರವಾದಿಯವರ ವಿರುದ್ಧ ಹಠಮಾರಿತನ ಇನ್ನೊಂದು ನಮೂನೆಯಾಗಿದೆ. ಸತ್ಯನಿಷೇಧಿಗಳು ಹೀಗೆ ಹೇಳುತ್ತಿದ್ದರು- 
'"ಮುಹಮ್ಮದ್‌(ಸ) ಅರಬರಾಗಿದ್ದಾರೆ.. ಅರಬಿ ಅವರ ಮಾತೃ ಭಾಷೆ. ಅದೇ ಭಾಷೆಯಲ್ಲಿಅವರು ಕುರ್‌ಆನ್‌ ಕೇಳಿಸುತ್ತಾರಾದರೆ, ಅದು 
ದೇವವಾಣಿಯಾಗಿದೆ, ಅವರ ಸ್ವಯಂ ಸೃಷ್ಟಿಯಲ್ಲವೆಂದು ಹೇಗೆ ಹೇಳುವುದು? ಅದನ್ನು: ದೇವವಾಣಿಯೆಂದು ಹೇಳಬೇಕಾದರೆ, ಅವರಿಗೆ 
ತಿಳಿದಿಲ್ಲದ ಅನ್ಯಭಾಷೆಯಲ್ಲಿ ನಿರರ್ಗಳವಾಗಿ ಮಾತಾಡಬೇಕಿತ್ತು. ಉದಾ: ಪರ್ಶಿಯನ್‌, ರೋಮನ್‌ ಅಥವಾ ಗ್ರೀಕ್‌ ಇದಕ್ಕೆ ಅಲ್ಲಾಹನ 
ಉತ್ತರ ಹೀಗಿದೆ. ಅವರಿಗೆ ಅವರದೇ ಭಾಷೆಯಲ್ಲಿ ಕುರ್‌ಆನನ್ನು ಇಳಿಸಿರುವಾಗೆ ಅರಬರಿಗೆ ಅರಬನ ಮೂಲಕ ಅರಬಿ ಭಾಷೆಯಲ್ಲಿ 
ಏಕೆ ಇಳಿಸಲಾಯಿತೆಂದು ಆಕ್ಷೇಪಿಸುತ್ತಾರೆ. ಆದರೆ ಬೇರಾವುದೋ ಭಾಷೆಯಲ್ಲಿಇಳಿದಿರುತ್ತಿದ್ದರೆ, "ಇದೆಂತಹ ವಿಚಿತ್ರ! ಅರಬರಿಗೆ ಓರ್ವ 
ಅರಬನನ್ನು ಪ್ರವಾದಿಯಾಗಿ ಕಳಿಸಲಾಗಿದೆ. ಆದರೆ ಅವರಿಗೆ ಇಳಿಸಲಾದ ಗ್ರಂಥದ ಭಾಷೆಯೂ ಅವರಿಗೂ ತಿಳಿದಿಲ್ಲ ಪ್ರವಾದಿಗೂ 
ತಿಳಿದಿಲ್ಲ' ವೆಂದು ಅವರೇ ಆಕ್ಷೇಪಿಸುತ್ತಿದ್ದರು.'' 

55, ದೂರದಿಂದ ಯಾರಾದರೂ ಕೂಗಿ ಕರೆದರೆ sd ಕಿವಿಗೆ ಒಂದು ಶಬ್ದ ಮಾತ್ರ ಬೀಳುತ್ತದೆ- ಆದರೆ ಅವನು ಏನು 


ಕಾಂಡ - 24 


41. ಹಾಮೀಮ್‌ ಅಸ್ಪಜ್ಜಾ 335 


ಬ ಬ ಲ ಚ LEIA NLL 3952 1 42% 0೨% ಹಿ 
BLN SS LB ASE Op ಯ SP 5 HA GD 
“Gd Wa NSN PTY 3A ಬಗ್ಗ ALAND 
(6:51 03 Pb SGU 4,0 ನಿ A) 
ಅದರ ವಿಷಯದಲ್ಲೂ ಇದೇ ಭಿನ್ನಾಭಿಪ್ರಾಯವುಂಟಾಗಿತ್ತು.5 ನಿಮ್ಮ ಪ್ರಭು ಮೊದಲೇ ಒಂದು ವಿಷಯದ ನಿರ್ಧಾರ 
ಮಾಡದಿರುತ್ತಿದ್ದರೆ ಈ ಭಿನ್ನಾಭಿಪ್ರಾಯದವರ ನಡುವೆ ತೀರ್ಮಾನ ಮಾಡಿ ಬಿಡಲಾಗುತ್ತಿತ್ತು.*' ವಾಸ್ತವದಲ್ಲಿ ಇವರು 

ಅದರ ವಿಷಯದಲ್ಲಿ ತೀವ್ರ ಕಳವಳದಾಯಕ ಸಂದೇಹದಲ್ಲಿಬಿದ್ದುಕೊಂಡಿದ್ದಾರೆ.* 

(46) ಪುಣ್ಯ ಕಾರ್ಯಗಳನ್ನು ಮಾಡುವವನು ತನ್ನ ಹಿತಕ್ಕಾಗಿಯೇ ಮಾಡುವನು. ಪಾಪ ಮಾಡುವವನ 
ದುಷ್ಪರಿಣಾಮವು ಅವನನ್ನೇ ಬಾಧಿಸುವುದು. ನಿಮ್ಮ ಪ್ರಭು ತನ್ನ ದಾಸರ ಪಾಲಿಗೆ ಅಕ್ರಮಿಯಲ್ಲ* 

(47-48) *ಆ ಘಳಿಗೆಯ" ಜ್ಞಾನವು ಅಲ್ಲಾಹನ ಕಡೆಗೇ ಮರಳುತ್ತದೆ." ತಮ್ಮಮೊಗ್ಗುಗಳಿಂದ ಹೊರಬರುವ 


ಹೇಳುತ್ತಿದ್ದಾನೆಂದು ಅವನಿಗೆ ಅರ್ಥವಾಗುವುದಿಲ್ಲ, ಈ ಅಪೂರ್ವ ಉದಾಹರಣೆಯಿಂದ ಹಠಮಾರಿ ವಿರೋಧಿಗಳ ಸಂಪೂರ್ಣ 
ಮಾನಸಿಕತೆ ಅನಾವರಣಗೊಳ್ಳುತ್ತದೆ. ಯಾವುದೇ ಪಕ್ಚಪಾತಕ್ಕೆ ಬಲಿಯಾಗದ ಓರ್ವ ವ್ಯಕ್ತಿಯೊಂದಿಗೆ ನೀವು ಮಾತಾಡಿದರೆ, ಅವನು 
ಅದನ್ನು ಆಲಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅದು ಬುದ್ಧಿಗೆ ಎಟಕುವ ವಿಷಯವಾಗಿದ್ದರೆ ಸ್ವಾಭಾವಿಕವಾಗಿಯೂ ಅವನು 
ಅದನ್ನು ತುಂಬು ಹೃದಯದೊಂದಿಗೆ ಸ್ಟೀಚರಿಸುತ್ತಾನೆ. ಆದರೆ ನಿಮ್ಮ ವಿರುದ್ಧ ಪಕ್ಷಪಾತ ಮಾತ್ರವಲ್ಲ ವೈರ-ವಿದ್ವೇಷಗಳಿರುವವನಿಗೆ 
ವಿಷಯವನ್ನುಮನವರಿಕೆ ಮಾಡಿಸಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅವನು ಅದರತ್ತ ಗಮನವನ್ನೇ ಕೊಡಲಾರ. ನಿಮ್ಮಮಾತುಗಳನ್ನು 
ಕೇಳಿದ ಬಳಿಕವೂ ಅವನಿಗೆ ನೀವು ಅವನೊಂದಿಗೆ ಇಷ್ಟುಹೊತ್ತು ಏನು ಹೇಳಿದಿರೆಂದೇ ತಿಳಿದಿರುವುದಿಲ್ಲ ನಿಮಗೂ ಕೂಡಾ ನಿಮ್ಮಮಾತು 
ಅವನ ಕಿವಿಗಪ್ಪಳಿಸಿ ಹಾಗೆಯೇ ಮರಳಿ ಬಂದಿದೆ, ಅವನ ಮನ-ಮಸ್ತಿಷ್ಠಗಳಿಗೆ ತಲುಪಿಲ್ಲವೆಂದೆನಿಸುವುದು. 

56. ಅಂದರೆ ಕೆಲವರು ಒಪ್ಪಿದರು, ಇನ್ನು ಕೆಲವರು ತಮ್ಮ ವಿರೋಧದಲ್ಲೇ ಮುಂದುವರಿದರು. 

57. ಈ ಮಾತಿಗೆ ಎರಡರ್ಥಗಳಿವೆ. (1) ಈ ಮಂದಿಗೆ ಆಲೋಚಿಸಲು ಮತ್ತು ಗ್ರಹಿಸಲು ಕಾಲಾವಕಾಶ ನೀಡಬೇಕೆಂದು 
ಅಲ್ಲಾಹನು ಮೊದಲೇ ನಿರ್ಧರಿಸಿಲ್ಲದಿರುತ್ತಿದ್ದರೆ, ಈರೀತಿ ವಿರೋಧಿಸುವವರನ್ನು ನಾಶ ಪಡಿಸಿ ಬಿಡಲಾಗುತ್ತಿತ್ತು. (2) ಭಿನ್ನಾಭಿಪ್ರಾಯಗಳ 
ಅಂತಿಮ ತೀರ್ಮಾನವು ಕಿಯಾಮತ್‌ನಂದು ಆಗುವುದೆಂದು ಅಲ್ಲಾಹನು ಮೊದಲೇ ನಿರ್ಧರಿಸದಿರುತ್ತಿದ್ದರೆ ಈ ಲೋಕದಲ್ಲೇ ಸತ್ಯವನ್ನು 
ಅನಾವರಣಗೊಳಿಸಿ ಬಿಡಲಾಗುತ್ತಿತ್ತು. ಸತ್ಯದಲ್ಲಿಯಾರಿದ್ದಾರೆ, ಅಸತ್ಯದಲ್ಲಿಯಾರಿದ್ದಾರೆಂದು ತಿಳಿದು ಬಿಡುತ್ತಿತ್ತು. 

58. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ರೋಗ ಲಕ್ಷಣವನ್ನು ಪೂರ್ಣವಾಗಿ ಕಂಡು ಹಿಡಿಯಲಾಗಿದೆ. ಅವರು ಕುರ್‌ 
ಆನ್‌ ಮತ್ತು ಪ್ರವಾದಿಯ ಬಗ್ಗೆಸಂದೇಹದಲ್ಲಿಬಿದ್ದಿದ್ದಾರೆ. ಅದು ಅವರನ್ನುಬಹಳ ಗೊಂದಲಕ್ಕೆಸಿಲುಕಿಸಿದೆಯೆಂದು ಅದರಲ್ಲಿಹೇಳಲಾಗಿದೆ. 
ಅಂದರೆ ಬಾಹ್ಯನೋಟಕ್ಕೆ ಅವರು ಕುರ್‌ಆನ್‌ ಅಲ್ಲಾಹನ ವಾಣಿ ಮತ್ತು ಮುಹಮ್ಮದ್‌(ಸ) ಅವನ ಸಂದೇಶವಾಹಕರೆಂಬುದನ್ನು 
ಅಬ್ಬದದಿಂದನಿರಾಕರಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿಅವರ ಮನಸ್ಸಿನಲ್ಲಿಸಂಶಯಮನೆ ಮಾಡಿಕೊಂಡಿರುವುದರಿಂದಈ ನಿರಾಕರಣೆಯೇ 
ಹೊರತು ದೃಢ ನಂಬಿಕೆಯ ಆಧಾರದಲ್ಲಲ್ಲ ಒಂದೆಡೆ ಅವರ ವೈಯಕ್ತಿಕ ಹಿತಾಸಕ್ತಿ ಅವರ ಚಿತ್ತಾಕಾಂಕ್ಷೆಗಳು ಮತ್ತವರ ಅಜ್ಞಾನಜನ್ಯ 
ಪಕ್ಚಪಾತಗಳು ಕುರ್‌ಆನ್‌ ಮತ್ತು ಪ್ರವಾದಿಯವರನ್ನು ಸುಳ್ಳಾಗಿಸಲು ಮತ್ತು ಬಲವಾಗಿ ವಿರೋಧಿಸಲು ಅವರನ್ನು ಪ್ರೇರೇಷಿಸುತ್ತದೆ. 
ಇನ್ನೊಂದೆಡೆ, ಅವರ ಮನಸ್ಸು ಈ ಕುರ್‌ಆನ್‌ ಅಪೂರ್ವ ವಾಣಿಯಾಗಿದ್ದು ಇದಕ್ಕೆ ಸಾಟಿಯಾದ ವಾಣಿ ಬೇರೊಂದಿಲ್ಲವೆಂದೂ ಇದು 
ಸಾಹಿತಿಗಳು ಅಥವಾ ಕವಿಗಳಿಂದ ಎಂದೂ ಕೇಳಿರದಂತಹ ವಾಣಿಯಾಗಿದೆಯೆಂದೂ, ಮಾತ್ರವಲ್ಲ ಹುಚ್ಚುಹಿಡಿದವನು ಇಂತಹ ಮಾತು 
ಹೇಳಲಾರ, ಜನರಿಗೆ ದೇವನಿಷ್ಠೆ ಮತ್ತು ಒಳಿತಿನ ಶಿಕ್ಷಣ ನೀಡುವ ಉದ್ದೇಶದಿಂದ ಶೈತಾನರು ಬರಲಾರರು ಎಂದು ಒಳಗಿನಿಂದ ಕೂಗಿ 
ಹೇಳುತ್ತಿತ್ತು. ಅದೇ ರೀತಿ ಪ್ರವಾದಿಯವರನ್ನು ಸುಳ್ಳುಗಾರನೆಂದು ಹೇಳುವಾಗಲೂ ಅವರ ಮನಸ್ಸು ಒಳಗಿನಿಂದ, ದೇವನದಾಸರೇ! 
ಅವರನ್ನು ಸುಳ್ಳುಗಾರನೆನ್ನಲು ನಾಚಿಕೆಯಾಗುವುದಿಲ್ಲವೆ! ಅವರನ್ನು ಹುಚ್ಚನೆನ್ನುವಾಗಲೂ, ಅಕ್ರಮಿಗಳೇ। ನೀವು ಈ ವ್ಯಕ್ತಿಯನ್ನು 
ನಿಜವಾಗಿಯೂ ಹುಚ್ಚನೆನ್ನುತ್ತೀರಾ ಎಂದು ಪ್ರಶ್ನಿಸುತ್ತಿತ್ತು. ಅವರು ಇದನ್ನೆಲ್ಲ ತನ್ನ ಪ್ರತಿಷ್ಠೆ ಮರೆಯಲಿಕ್ಕಾಗಿ ಮಾಡುತ್ತಿದ್ದಾರೆಂದು 
ಆರೋಪಿಸುವಾಗ ಅವರ ಮನಸ್ಸು ಒಳಗಿನಿಂದ, ನಿಮಗೆ ಶಾಪವಿರಲಿ। ಹಣ, ಅಧಿಕಾರ ಮತ್ತು ಪ್ರತಿಷ್ಠೆಗಾಗಿ ಶ್ರಮಿಸಿದ್ದನ್ನು ಯಾರೂ 
ಎಂದೂ ಕಂಡಿಲ್ಲದ, ನಿಸ್ದಾರ್ಥವಾಗಿ ಸದಾ ಒಳಿತಿಗಾಗಿ ತನ್ನ ಇಡೀ ಜೀವನವನ್ನು ಸವೆಸುತ್ತಿರುವ ಹಾಗೂ ಅನಗತ್ಯ ಕೆಲಸಗಳನ್ನು ತನ್ನ 
ಸ್ವಾರ್ಥಕ್ಕಾಗಿ ಎಂದೂ ಮಾಡಿಲ್ಲದಂತಹ ಪುಣ್ಯಾತ್ಮನನ್ನು. ಸ್ವಾರ್ಥಿಯೆನ್ನುತ್ತೀರಾ ಎಂದು ಚುಚ್ಚುತ್ತಿತ್ತು. 

59. ಅಂದರೆ, ನಿನ್ನ ಪ್ರಭು ಸಜ್ಜನರ ಒಳಿತುಗಳನ್ನು ಅಳಿಸಿ ಹಾಕುವ ಮತ್ತು ದುರ್ಜನರಿಗೆ ಅವರ ಕೆಡುಕಿನ ಪ್ರತಿಫಲಗಳನ್ನು 
ನೀಡದಂತಹ ಅನ್ಯಾಯವನ್ನು ಎಂದೂ ಮಾಡಲಾರ. 

60. ಆ ಫಳಿಗೆಯೆಂದರೆ ಕಿಯಾಮತ್‌ ಆಗಿದೆ. ಅಂದರೆ ಅದು ಕೆಡುಕು ಮಾಡುವವರಿಗೆ ಅವರ ಕೆಟ್ಟ ಪ್ರತಿಫಲವನ್ನು 
ನೀಡಲಾಗುವ ಮತ್ತು ಅವರು ಉಪದ್ರವಿಸುತ್ತಿದ್ದ ಸಜ್ಜನರನ್ನು ಪುರಸ್ಕರಿಸುವ ಘಳಿಗೆಯಾಗಿರುವುದು. 


ಇಲ್ಲಿಂದ 25ನೇ ಕಾಂಡ ಆರಂಭವಾಗುತ್ತದೆ 


336 ತಪ್ಪೀಮುಲ್‌ ಕುರ್‌ಆನ್‌ 


(JE 5 PEE 


19314110181 TOT ಖ್‌ 
ಎಲ್ಲ ಫಲಗಳನ್ನು ಬಲ್ಲವನು ಅವನೇ. ಯಾವ ಹೆಣ್ಣು ಗರ್ಭ ಧರಿಸಿದೆಯೆಂದೂ ಯಾವುದು ಪ್ರಸವಿಸಿದೆಯೆಂದೂ 
ಅವನಿಗೆ ಮಾತ್ರ ಗೊತ್ತು.” ನನ್ನ ಸಹಭಾಗಿಗಳು ಎಲ್ಲಿದ್ದಾರೆ? ಎಂದು ಅವನು ಇವರನ್ನುಕೂಗಿ ಕೇಳುವಂದು ಇವರು, 
ಇಂದು ನಮ್ಮಲ್ಲಾರೂ ಇದರ ಸಾಕ್ಷಿ ಹೇಳುವವನಿಲ್ಲವೆಂಬುದನ್ನುನಾವು ಆಗಲೇ ನಿವೇದಿಸಿದ್ದೇವೆಂದು ಹೇಳುವರು." 
ಈ ಹಿಂದೆ ಇವರು ಪ್ರಾರ್ಥಿಸುತ್ತಿದ್ದ ಎಲ್ಲ ಆರಾಧ್ಯರೂ ಆಗ ಇವರಿಂದ ಮರೆಯಾಗಿ ಹೋಗುವರು.“ ತಮಗಿನ್ನೂ 
ಯಾವುದೇ ಅಭಯ ಸ್ಥಾನ ಇಲ್ಲವೆಂಬುದನ್ನು ಆಗ ಇವರು ತಿಳಿದುಕೊಳ್ಳುವರು. 

(49-50) ಮಾನವನು ಒಳಿತಿಗಾಗಿ ಪ್ರಾರ್ಥಿಸಿ ದಣಿಯುವುದಿಲ್ಲ ಮತ್ತು ತನ್ನ ಮೇಲೆ ವಿಪತ್ತೇನಾದರೂ 
ಬಂದಾಗ ನಿರಾಶನೂ ಹತಾಶನೂ ಆಗಿ ಬಿಡುತ್ತಾನೆ. ಆದರೆ ಕಷ್ಟಕಾಲ ಕಳೆದು ಹೋದ ಬಳಿಕ ನಾವು ಇವನಿಗೆ ನಮ್ಮ 


61. ಅಂದರೆ ಆ ಘಳಿಗೆ ಯಾವಾಗ ಬರುವುದೆಂದು ಯಾರಿಗೂ ತಿಳಿದಿರುವುದಿಲ್ಲ ಇದು ನಮ್ಮಕೆಡುಕುಗಳಿಗಾಗಿ ನಮ್ಮ ಮೇಲೆ 
ವಿಪತ್ತೆರಗುವುದೆಂದು ನಮ್ಮನ್ನು ಹೆದರಿಸಲಾಗುತ್ತಿರುವ ಆ ಘಳಿಗೆ ಯಾವಾಗ ಬರುವುದೆಂಬ ಸತ್ಯನಿಷೇಧಿಗಳ ಪ್ರಶ್ನೆಗೆ ಉತ್ತರವಾಗಿದೆ. 
ಅಲ್ಲಾಹನು ಅವರ ಪ್ರಶ್ನೆಗಳನ್ನು ಪ್ರಸ್ತಾವಿಸದೆಯೇ ಅದರ ಉತ್ತರ ನೀಡುತ್ತಾನೆ. 

62. ಈ ಮಾತಿನ ಮೂಲಕ ಆಲಿಸುವವರಿಗೆ ಎರಡು ವಿಷಯಗಳನ್ನು ಮನವರಿಕೆ ಮಾಡಿಕೊಡಲಾಗಿದೆ. ಒಂದು, ಕೇವಲ 
ಕಿಯಾಮತ್‌ನದ್ದಲ್ಲ ಎಲ್ಲ ಅದ್ಯಶ್ಯಗಳ ಜ್ಞಾನವೂ ಅಲ್ಲಾಹನಿಗೆ ಮಾತ್ರ ಇರುವುದು. ಬೇರಾರಿಗೂ ಅದೃಶ್ಯ ಜ್ಞಾನವಿಲ್ಲ ಎರಡು, ಆಂಶಿಕ 
ವಿಷಯಗಳ ಅಗಾಧ ಜ್ಞಾನವೂ ಇರುವ ದೇವನಿಗೆ ಮಾನವನ ಕರ್ಮಗಳ ಬಗ್ಗೆ ಪ್ರಮಾದವುಂಟಾಗುವುದು ಅಸಂಭವ. ಆದ್ದರಿಂದ 
ಅವನಿಂದ ನಿರ್ಭಯರಾಗಿ ಯಾರೂ ತನ್ನಿಷ್ಟದಂತೆ ನಡೆಯುವಂತಿಲ್ಲ, ಈ ಎರಡನೇ ಅರ್ಥದಂತೆ, ಈ ವಾಕ್ಯಕ್ಕೆ ನಂತರದ ವಾಕ್ಯಗಳೊಂದಿಗೆ 
ಸಂಬಂಧವಿದೆ. ಈ ವಾಕ್ಯದ ಬೆನ್ನಲ್ಲೇ ಹೇಳಿದ ವಿಷಯವನ್ನು ಗಮನಿಸಿದರೆ, ಕಿಯಾಮತ್‌ ಬರುವುದರ ಚಿಂತೆಯೇಕೆ! ಅದು ಬಂದಾಗ 
ನಿಮ್ಮ ಈ ಪಥಭ್ರಷ್ಟತೆಯ ದುಷ್ಪರಿಣಾಮವನ್ನು ಅನುಭವಿಸುವುದರ ಕುರಿತು ಚಿಂತಿಸಿರಿ ಎಂದು ವಾಕ್ಚರಣಿಯಿಂದಲೇ ವ್ಯಕ್ತವಾಗುತ್ತದೆ. 
ಇದನ್ನೇ ಒಂದು ಸಂದರ್ಭದಲ್ಲಿ ಕಿಯಾಮತ್‌ನ ದಿನಾಂಕವನ್ನು ಕೇಳಿದ ಒಬ್ಬ ವ್ಯಕ್ತಿಗೆ ಪ್ರವಾದಿ(ಸ) ಉತ್ತರಿಸಿದ್ದು ಹದೀಸ್‌ ಗ್ರಂಥಗಳಲ್ಲಿ 
ಉಲ್ಲೇಖಗೊಂಡಿದೆ. ಪ್ರವಾದಿ(ಸ) ಎಲ್ಲಿಗೋ ಪ್ರಯಾಣ ಹೊರಟಿದ್ದರು. ದಾರಿಯಲ್ಲಿ ಒಬ್ಬನು ದೂರದಿಂದ ಓ ಮುಹಮ್ಮದ್‌! 
ಎಂದು ಕರೆದನು. ಪ್ರವಾದಿಯವರು ಅವನೊಡನೆ, ಏನಾಗಬೇಕು ಎಂದು ಕೇಳಿದಾಗ ಆತ ಕಿಯಾಮತ್‌ ಬರುವುದು ಯಾವಾಗ 
ಎಂದು ಪ್ರಶ್ನಿಸಿದನು. ಅದಕ್ಕೆ ಪ್ರವಾದಿಯವರು, 1 ಯೂ! ಓತಿ 20೬. ೪ ಸಿ15 | ೨5೦೦ ) ಓ ದೇವನ ದಾಸನೆ! ಅದು ಬಂದೇ 
ತೀರುವುದು. ನೀನು ಅದಕ್ಕಾಗಿ ಏನು ತಯಾರಿ ನಡೆಸಿರುವೆ ಎಂದು ಕೇಳಿದರು. 

63. ಅಂದರೆ, ಈಗ ನಮಗೆ ಸತ್ಯದ ಅರಿವಾಯಿತು. ನಾವು ಭಾವಿಸಿದ್ದೆಲ್ಲವೂ ತಪ್ಪಾಗಿತ್ತೆಂದು ತಿಳಿಯಿತು, ದೇವನಿಗೆ ಇತರರೂ 
ಭಾಗೀದಾರರಿದ್ದಾರೆಂದು ಈಗ ನಮ್ಮಲ್ಲಿಯಾರೂ ವಾದಿಸುವುದಿಲ್ಲ ""ನಾವು ಹೇಳಿ ಬಿಟ್ಟಿದ್ದೇವೆ'' ಎಂಬ ಪದಗಳು ಭೂಲೋಕದಲ್ಲಿನೀವು 
ಪ್ರವಾದಿಗಳನ್ನುನಿರಾಕರಿಸುತ್ತಾ ಇದ್ದಿರಿ, ಈಗ ಹೇಳಿ, ಸತ್ಯದಲ್ಲಿದ್ದುದು ನೀವೋ ಪ್ರವಾದಿಯೋ ಎಂದು ಕಿಯಾಮಶ್‌ನಂದು ಪ್ರತಿಯೊಂದು 
ಹಂತದಲ್ಲೂ ಸತ್ಯನಿಷೇಧಿಗಳೊಂದಿಗೆ ಕೇಳುವಾಗ ಅವರು, ಪ್ರವಾದಿ ಹೇಳಿದ್ದೇ ಸರಿ, ಅದನ್ನುನಿರಾಕರಿಸಿ ನಾವು ಹಠಮಾರಿತನ ತೋರಿದ್ದು 
ನಮ್ಮತಪ್ಪಾಗಿತ್ತು ಎಂದು ಒಪ್ಪಿಕೊಳ್ಳುವರು ಎಂಬುದನ್ನು ಸೂಚಿಸುತ್ತದೆ. 

64. ಅಂದರೆ, ಅವರು ನಿರಾಶೆಯಿಂದ, ನಾವು ಜೀವಮಾನವಿಡೀ ಯಾರ ಸೇವೆಯನ್ನು ಮಾಡುತ್ತಿದ್ದೆವೋ ಇಂದು ಅವರು 
ಬಂದು ನಮ್ಮನ್ನುದೇವ ಯಾತನೆಯಿಂದ ಪಾರುಗೊಳಿಸಲಿ ಅಥವಾ ಕನಿಷ್ಠಪಕ್ಷ ನಮ್ಮ ಶಿಕ್ಷೆಯನ್ನಾದರೂ ಕಡಿಮೆಗೊಳಸಲಿ ಎಂದು ಅತ್ತಿತ್ತ 
ನೋಡುವರು. ಆದರೆ ಎಲ್ಲಿಂದಲೂ ಅವರಿಗೆ ಯಾರೂ ಕಾಣ ಸಿಗಲಾರರು. 

65. ಒಳಿತೆಂದರೆ ಐಶ್ವರ್ಯ, ವಿಸ್ತ್ರತ ಜೀವನಾಧಾರ, ದೈಹಿಕ ಆರೋಗ್ಯ ಪತ್ನಿ-ಮಕ್ಕಳು ಇತ್ಯಾದಿ. ಇಲ್ಲಿ ಮಾನವನೆಂದರೆ 
ಪ್ರತಿಯೊಬ್ಬ ವ್ಯಕ್ತಿಯಲ್ಲ ಏಕೆಂದರೆ ಅದರಲ್ಲಿಪ್ರವಾದಿಗಳೂ ಸಜ್ಜನರೂ ಇರುತ್ತಾರೆ. ಈ ಗುಣಗಳು ಅವರಲ್ಲಿರುವುದಿಲ್ಲ ಅವರ ಪ್ರಸ್ತಾಪ 
ಮುಂದೆ ಬರಲಿದೆ. ಇಲ್ಲಿಕೆಟ್ಟಘಳಿಗೆ ಬಂದಾಗ ವಿನಯ ಶೀಲತೆ ತೋರುವ ನೀಚ, ಅಲ್ಪಮತಿಯವವಾಗಿದ್ದಾನೆ. ಸಂಪತ್ತು ಸಿಕ್ಕಿದ ಕೂಡಲೇ 
ಅವನು ಮೇರೆ ಮೀರುತ್ತಾನೆ. ಏಕೆಂದರೆ ಮಾವನರಲ್ಲಿ ಹೆಚ್ಚಿನವರು ಈ ದೌರ್ಬಲ್ಯದವರಾಗಿದ್ದಾರೆ. ಆದ್ದರಿಂದ ಇದನ್ನು ಮಾನವನ 
ದೌರ್ಬಲ್ಯವೆನ್ನಲಾಗಿದೆ. 


ಕಾಂಡ - 25 


41. ಹಾಮೀಮ್‌ ಅಸ್ಪಜ್ಜಾ 337 


NE ೩ Gis ಈರೆ ಟಟ; ಜರಾ ಡಿಕ ೩ 


ode STS ಆಃ ಟೂ ಬಿ ಖ್ಯ 
$0 8b ರ 


೩.545 ೬! ಕ ಗಾಡ ಉಂ 
ಕ್‌ he 
ಸಿ ಮಿ AS ಲ ಹಂಜ ROS 
35 33 SHO MAGES 35 Ob ASH Sy 
ಕೃಪೆಯಸ ಸವಿಯನ್ನುಣಿಸಿದಾಗಇವನು. "ನಾನುಇದಕ್ಕೆಅರ್ಹನು.“ ಪುನರುತ್ಥಾನವುಎಂದಾದರೂ ಬರಲಿಕ್ಕಿದೆಯೆಂದು 
ನಾನು ಭಾವಿಸುವುದಿಲ್ಲ ಒಂದು ವೇಳೆ ನಾನು ನನ್ನಪ್ರ ಪ್ರಭುವಿನ ಕಡೆಗೆ ಮರಳಿಸಲ್ಪಟ್ಟರೂ ಅಲ್ಲೂ ನನಗೆ ಸುಖವೇ 
ಇರುವುದು' ಎನ್ನುತ್ತಾನೆ. ವಾಸ್ತವದಲ್ಲಿ ನಾವು ಸತ್ಯನಿಷೇಧಿಗಳಿಗೆ, ಅವರೇನು ಮಾಡಿ ಬಂದಿರುವರೆಂಬುದನ್ನು 
ಖಂಡಿತ ತಿಳಿಸುವೆವು ಮತ್ತು ನಾವು ಅವರಿಗೆ ಬಹಳ ಹೊಲಸಾದ ಯಾತನೆಯ ಸವಿಯನ್ನುಣಿಸುವೆವು. 

(51) ನಾವು ಮಾನವನಿಗೆ ಕೊಡುಗೆಗಳನ್ನು ನೀಡಿದಾಗ ಅವನು ವಿಮುಖನಾಗುತ್ತಾನೆ ಮತ್ತು ದರ್ಪ 
ತೋರುತ್ತಾನೆ.” ಅವನಿಗೇನಾದರೂ ವಿಪತ್ತು ಸೋಂಕಿದರೆ ಉದ್ದುದ್ದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ... 

(52) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, "ನಿಜಕ್ಕೂ ಈ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದಲೇ 
ಬಂದಿದ್ದರೆ ಮತ್ತು ನೀವು ಇದನ್ನು ನಿರಾಕರಿಸುತ್ತಲೇ ಇದ್ದರೆ, ಇದನ್ನು ವಿರೋಧಿಸುವುದರಲ್ಲಿ ಬಹುದೂರ 
ಹೋಗಿಬಿಟ್ಟವನಿಗಿಂತ ದೊಡ್ಡ ಪಥಭ್ರಷ್ಟನು ಇನ್ನಾರಿರಬಹುದೆಂದು ನೀವೆಂದಾದರೂ ಆಲೋಚಿಸಿದಿರಾ?' 

(53- “5 ಶೀಘ್ರವೇ, ನಾವು ಇವರಿಗೆ ಈ "ಜಗತ್ತಿನಲ್ಲೂ ಸ್ವತಃ ಇವರೊಳಗೂ ಇರುವ ನಮ್ಮ ದೃ ಷ್ಟಾಂತಗಳನ್ನು 
ತೋರಿಸಿಕೊಡುವೆವು. ಈಕುರ್‌ಆನ್‌ ನಿಜವಾಗಿಯೂಸ ಸತ್ಯವಾಗಿದೆಯೆಂಬುದು ಇವರಿಗೆವ್ಯ ಕ್ತವಾಗುವ ತನಕ, 10 ನಿಮ್ಮ 


66. ಅಂದರೆ ಇದೆಲ್ಲವೂ ನನ್ನಸಾಮರ್ಥ್ಯದಿಂದ ಸಿಕ್ಕಿರುತ್ತದೆ. ನಾನದಕ್ಕೆ ಅರ್ಹನೇ ಆಗಿದ್ದೇನೆ. 

67. ಅಂದರೆ ನಮ್ಮ ದಾಸ್ಯ-ಅನುಸರಣೆಯಿಂದ ವಿಮುಖನಾಗುತ್ತಾನೆ. ನಮ್ಮ ಮುಂದೆ ಬಾಗುವುದನ್ನು ತನ್ನ ಅಪಮಾನವೆಂದು 
ಭಾವಿಸುತ್ತಾನೆ. 

68. ಈ ವಿಷಯಕ್ಕೆ ಸಂಬಂಧಿಸಿದ ಅನೇಕ ಸೂಕ್ತಗಳು ಕುರ್‌ಆನಿನಲ್ಲಿ ಈ ಹಿಂದೆ ಬಂದಿವೆ. ಅದನ್ನು ಸರಿಯಾಗಿ ಗ್ರಹಿಸಲು ಈ 
ಕೆಳಗಿನ ಸ್ಥರಗಳಲ್ಲಿ ನೋಡಿರಿ; (ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಯೂನುಸ್‌: ಟಿ.15, ಹೂದ್‌: ಟಿ.10, ಬನೀ ಇಸ್ರಾಈಲ್‌: 
ಟಿ.102, ಸಂಪುಟ-3 ಅರ್ರೂಮ್‌: ಟಿ.52-56, ಸಂಪುಟ-4 ಅರುಬ್ದುಮರ್‌: ಟಿ.8-9, 49) 

69. ಈ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದಲೇ ಆಗಿದ್ದು ಅದನ್ನು ನಿರಾಕರಿಸಿದರೆ ನಮಗೆ ದುರ್ಗತಿ ಬಂದೀತೆಂಬ ಭೀತಿಯಿಂದ 
ವಿಶ್ವಾಷವಿರಿಸ ಬೇಡಿರೆಂದು ಇದರ ಅರ್ಥವಲ್ಲ ನಿಜವಾಗಿ ನೀವು ಆಲೋಚಿಸದೆ ನಿರಾಕರಿಸುವುದು, ವಿಷಯವನ್ನು ಗ್ರಹಿಸದೆ ಕಿವಿಗಳಿಗೆ 
ಬೆರಳು ತುರುಕಿಸುವುದು, ವೃಥಾ ಹಠಮಾರಿತನದಿಂದ ವಿರೋಧಿಸುತ್ತಿರುವುದೇನೂ ಬುದ್ದಿವಂತಿಕೆಯಲ್ಲ ಇದು ದೇವ ವತಿಯಿಂದ 
ಇಳಿದಿಲ್ಲವೆಂದು ಖಾತ್ರಿಯಾಗಿ ನಿಮಗೆ ತಿಳಿದು ಬಿಟ್ಟಿದೆಯೆಂದು ನೀವು ವಾದಿಸಲಾರಿರಿ. ನೀವು ಇದನ್ನು ಜ್ಞಾನದ ಆಧಾರದಲ್ಲಿ 
ನಿರಾಕರಿಸುತ್ತಿಲ್ಲ ಊಹೆಯ ಆಧಾರದಲ್ಲಿನಿರಾಕರಿಸುತ್ತೀರಿ- ಬಾಹ್ಯ ನೋಟಕ್ಕೆ ಅದು ಸರಿಯಾಗಿದ್ದರೆ ತಪ್ಪೂ ಆಗುವ ಸಂಭವವಿದೆ. ಇಲ್ಲಿ 
ಎರಡೂ ರೀತಿಯ ಸಾಧ್ಯತೆಗಳನ್ನು ಪರಿಶೀಲಿಸಿ ನೋಡಿರಿ. ನಿಮ್ಮ ಊಹೆ ಸರಿಯಾಗಿದ್ದರೆ ಅಂಗೀಕರಿಸುವವನೂ ನಿರಾಕರಿಸುವವನೂ 
ನಿಮ್ಮ ದೃಷ್ಟಿಯಲ್ಲಿ ಸಮಾನರಾಗಿರುವರು. ಏಕೆಂದರೆ ಉಭಯತ್ರರೂ ಸತ್ತು ಮಣ್ಣಾಗಬೇಕಾಗಿದೆ. ಕುಫ್ರ್‌ ಮತ್ತು ಈಮಾನಿನ 
ಪರಿಸಾಮ. ಗೋಚರಿಸುವ ಯಾವುದೇ ಲೋಕ ಮುಂದೆ ಇಲ್ಲ ಆದರೆ, ಕುರ್‌ಆನ್‌ ನಿಜವಾಗಿಯೂ ದೇವವಾಣಿಯಾಗಿದ್ದು ಅದು 
ಹೇಳುವುದೆಲ್ಲವೂ ಸತ್ಯವೆಂದಾಗಿದ್ದರೆ, ನೀವು ಎಂತಹ ದುಷ್ಪರಿಣಾಮವನ್ನೆದುರಿಸುವಿರಿ ಎಂದು ಆಲೋಚಿಸಿರಿ, ಆದರೆ ನೀವು ಹಠ 
ತೊರೆದು ಗಂಭೀರವಾಗಿ ಈ ಕುರ್‌ಆನಿನ ಬಗ್ಗೆ ಚಿಂತನೆ ನಡೆಸುವುದರಲ್ಲಿ. ನಿಮ್ಮ ಹಿತವಿದೆ. ಆ ಬಳಿಕವೂ ನೀವು ವಿಶ್ವಾಪವಿರಿಸುವುದೇ 
ಇಲ್ಲವೆಂದು ತೀರ್ಮಾನಿಸಿದರೆ ಹಾಗೆ ಮಾಡಿರಿ. ಆದರೆ ಸುಳ್ಳು, ಮೋಸ, ಅಕ್ರಮ, ಅತ್ಯಾಚಾರಗಳ ಆಯುಧಗಳಿಂದ. ಈ ಸಂದೇಶದ 
ದಾರಿಗೆ ಅಡ್ಡನಿಂತು, ನೀವೂ ವಿಶ್ವಾಸವಿರಿಸದೆ, ಇತರರನ್ನೂ ಅದರಿಂದ ತಡೆಯುವಷ್ಟು ಮುಂದುವರಿಯ ಬೇಡಿರಿ. 

70. ಈ ಸೂಕ್ತಕ್ಕೆ ಹಿರಿಯ ವಿದ್ವಾಂಸರ ಪ್ರಕಾರ. ಎರಡು ಅರ್ಥಗಳಿವೆ. “ಒಂದು, ಈ ಕುರ್‌ಆನಿನ ಸಂದೇಶವು ಶೀಘ್ರ 
ಭವಿಷ್ಯದಲ್ಲಿ ಪರಿಸರದ "ಎಲ್ಲ ದೇಶಗಳಿಗೆ ವ್ಯಾಪಿಸುವುದನ್ನೂ ಇವರೂ ಅದರ ಮುಂದೆ ಶರಣಾಗುವುದನ್ನೂ ಇವರು ಕಣ್ಣಾರೆ 


ಇ 
pe 
ಜ್ಯ 


ಕಾಂಡ -25 


338 ತಫ್ಪೀಮುಲ್‌ ಕುರ್‌ಆನ್‌ 


ಕಾಣುವರು. ಆಗ ಅವರಿಗೆ, ಇಂದು ತಮ್ಮೊಂದಿಗೆ ಹೇಳಲಾಗುತ್ತಿರುವ ಮತ್ತು ತಾವು ನಿರಾಕರಿಸುತ್ತಿರುವ ಎಲ್ಲವೂ ಸತ್ಯವಾಗಿತ್ತೆಂದು 
ಮನವರಿಕೆಯಾಗುವುದು. ಕೆಲವರು ಈ ವ್ಯಾಖ್ಯಾನಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ.ಒಂದು ತತ್ವ ಸಿದ್ಧಾಂತವು ಪ್ರಾಬಲ್ಯ ಪಡೆದು ದೊಡ್ಡ 
ಪ್ರದೇಶಗಳನ್ನು ಗೆದ್ದುಕೊಳ್ಳುವುದು ಅದು ಸತ್ಯವೆಂಬುದಕ್ಕೆ ಆಧಾರವಲ್ಲ, ಮಿಥ್ಯ ಸಂದೇಶಗಳೂ ಇದೇ ರೀತಿ ಪ್ರಾಬಲ್ಯ ಪಡೆಯುತ್ತದೆ, 
ಅದರ"ವಾಹಕರೂ ದೇಶ ದೇಶಗಳನ್ನು ಗೆದ್ದುಕೊಳ್ಳುತ್ತಾರೆಂದು ಇವರು ಹೇಳುತ್ತಾರೆ. ಆದರೆ ಇಡೀ ಪ್ರಕರಣವನ್ನು ಪರಿಶೀಲಿಸದೆ 
ಮಾಡುವ ಕ್ಟುಲ್ಲಕ ಆಕ್ಷೇಪವಿದು. ಪ್ರವಾದೀಸ) ಮತ್ತು ಖಲೀಫರುಗಳ ಕಾಲದಲ್ಲಿ ಇಸ್ಲಾಮ್‌ ಸಾಧಿಸಿದ ಅದ್ಭುತ ವಿಜಯಗಳು ಮುಸ್ಲಿಮರು 
ದೇಶಗಳನ್ನು ಗೆದ್ದುಕೊಂಡರು ಎಂಬರ್ಥದಲ್ಲಿ ಅಲ್ಲಾಹನ ಸಂಕೇತಗಳಲ್ಲ ಆ ವಿಜಯಗಳು ಒಬ್ಬ ವ್ಯಕ್ತಿ ಒಂದು ಕುಟುಂಬ ಅಥವಾ 
ಜನಾಂಗದವರನ್ನು ಇತರರ ಜೀವ-ಸೊತ್ತುಗಳ ಒಡೆಯರನ್ನಾಗಿ ಮಾಡುವ ಮತ್ತು ಭೂಮಿಯನ್ನು ಕ್ಟೋಭೆಯಿಂದ ತುಂಬುವಂತಹ 
ವಿಜಯಗಳಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಅದು ಒಂದು ಅದ್ಭುತ ಧಾರ್ಮಿಕ, ನೈತಿಕ, ವೈಚಾರಿಕ, ಸಾಂಸ್ಕೃತಿಕ, ರಾಜಕೀಯ, ನಾಗರಿಕ 
ಮತ್ತು ಆರ್ಥಿಕ ಕ್ರಾಂತಿಯನ್ನು ತಂದ ವಿಜಯವಾಗಿತ್ತು. ಅದರ ಪ್ರಭಾವಗಳು ಎಲ್ಲಿಗೆಲ್ಲಾ ತಲುಪಿತೋ ಅಲ್ಲೆಲ್ಲಾಮಾನವನ ಅತ್ಯುತ್ತಮ 
ಗುಣಗಳು ಪ್ರಕಟವಾಗುತ್ತಾ ಬಂತು. ಕೆಟ್ಟ ಗುಣಗಳು ಅಳಿಯುತ್ತಾ ಹೋಯಿತು. ಯೋಗಿಗಳಲ್ಲಿ ಸನ್ಯಾಸಿಗಳಲ್ಲಿ ಮತ್ತು ಎಲ್ಲಾದರೂ 
ಮೂಲೆಯಲ್ಲಿ ಕುಳಿತು ಅಲ್ಲಾಹನನ್ನು ಧ್ಯಾನಿಸುವವರಲ್ಲಿ ಕಾಣಬಹುದಾಗಿದ್ದವೈಶಿಷ್ಟ್ಯಗಳು ಲೋಕದ ವ್ಯವಹಾರಗಳನ್ನುನಡೆಸುವವರಲ್ಲು 
ಇರಬಹುದೆಂದು ಊಹಿಸಲೂ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಆ ವಿಶೇಷತೆಗಳು ಈ ಕ್ರಾಂತಿಯಲ್ಲಿ ಚಕ್ರವರ್ತಿಗಳಲ್ಲಿ ನ್ಯಾಯಾಧೀಶರಲ್ಲಿ 
ಸೇನಾಧಿಪತಿಗಳಲ್ಲಿ ಯುದ್ಧ ಮತ್ತು ವಿಜಯಗಳಲ್ಲಿ ಕಂದಾಯ ಅಧಿಕಾರಿಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ಉದ್ಯಮಿಗಳಲ್ಲೂ ಕಂಡು 
ಬಂತು. 'ತಾನು ಸೃಷ್ಟಿಸಿದ ಸಮಾಜದಲ್ಲಿ ಸಾಮಾನ್ಯ ಜನರನ್ನು ನೀತಿ-ಚಾರಿತ್ಯದ ಮತ್ತು ಪರಿಶುದ್ಧತೆಯ ಅತ್ಯುನ್ನತ ಮಟ್ಟಕ್ಷೇರಿಸಿತು. 
ಅಂತಹವರು ಇತರ ಸಮಾಜಗಳ ಅತಿಗಣ್ಯರಲ್ಲೂ ಕಾಣಸಿಗಲಾರರು. ಅದು ಮಾನವರನ್ನು ಮೂಢನಂಬಿಕೆ, ಅನಾಚಾರಗಳಿಂದ 
ತೆಗೆದು ವೈಜ್ಞಾನಿಕ ಸಂಶೋಧನೆ ಮತ್ತು ವಿಚಾರ-ಆಚಾರಗಳ ಹೆದ್ದಾರಿಗೆ ತಂದು ಹಾಕಿತು. ಇತರ ವ್ಯವಸ್ಥೆಗಳಿಗೆ ಚಿಂತೆಯೇ ಇಲ್ಲದಂತಹ 
ರೋಗಗಳಿಗೆ ಅದು ಚಿಕಿತ್ಸೆ ನೀಡಿತು. ಉದಾ: ವರ್ಗ, ವರ್ಣ, ದೇಶ, ಭಾಷೆಗಳ ಆಧಾರದಲ್ಲಿ ಮಾನವರ ವಿಂಗಡನೆ, ಒಂದೇ 
ಸಮಾಜದಲ್ಲಿವರ್ಗಭೇದ ಮತ್ತು ಅವರ ನಡುವೆ ಉಚ್ಚ-ನೀಚತೆಯ ತಾರತಮ್ಯ ಮತ್ತು ಅಸ್ಪೃಶ್ಯತೆ, ಕಾನೂನು ಬದ್ಧಹಕ್ಕುಗಳು ಮತ್ತು 
ಸಾಮಾಜಿಕ ಕ್ಷೇತ್ರದಲ್ಲಿ ಅಸಮಾನತೆ, ಮಹಿಳೆಯರನ್ನು ಗೌರವ ಮತ್ತು ಎಲ್ಲ ಹಕ್ಕುಗಳಿಂದ ವಂಚಿತಗೊಳಿಸಿರುವುದು, ಅಪರಾಧಗಳ 
ಹೆಚ್ಚಳ, ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳ ವ್ಯಾಪಕ ಬಳಕೆ, ಸರಕಾರವು ವಿಮರ್ಶಾತೀತವಾಗಿರುವುದು, ಜನಸಾಮಾನ್ಯರು 
ಮಾನವ ಹಕ್ಕುಗಳಿಂದಲೂ ವಂಚಿತರಾಗಿರುವುದು, ಅಂತಾರಾಷ್ಟೀಯ ಸಂಬಂಧದಲ್ಲಿ ಒಪ್ಪಂದಗಳ ಉಲ್ಲಂಘನೆ, ಯುದ್ಧದಲ್ಲಿ ಕಿರಾತ 
ವರ್ತನೆಯೇ ಮುಂತಾದ ಇನ್ನೂ ಅನೇಕ ರೋಗಗಳು. ಈ ಕ್ರಾಂತಿಯು ನೋಡು ನೋಡುತ್ತಿದ್ದಂತೆಯೇ ಅರಾಜಕತೆಯ ಸ್ಥಾನದಲ್ಲಿ 
ಶಿಸ್ತು-ಸುವ್ಯವಸ್ಥೆ ರಕ್ತಪಾತ ಮತ್ತು ಅಶಾಂತಿಯ ಸ್ಥಾನದಲ್ಲಿ ಶಾಂತಿ-ಸಮಾಧಾನ, ಪಾಪಕಾರ್ಯಗಳ ಸ್ಥಾನದಲ್ಲಿ ದೇವಭಕ್ತಿ ಮತ್ತು 
ಪರಿಶುದ್ಧಿ ಮತ್ತು ಅಕ್ರಮ-ಅನ್ಯಾಯದ ಸ್ಥಾನದಲ್ಲಿ ನ್ಯಾಯ-ನೀತಿ, ಮಾಲಿನ್ಯ ಮತ್ತು ಅಸಭ್ಯತೆಯ ಸ್ಥಾನದಲ್ಲಿಪಾವಿತ್ರ್ಯ ಮತ್ತು ಸಭ್ಯತೆ, 
ಅಜ್ಞಾನದ ಸ್ಥಾನದಲ್ಲಿ ಜ್ಞಾನ, ಪರಂಪರಾಗತ ವೈರ-ವಿದ್ವೇಷದ ಸ್ಥಾನದಲ್ಲಿ ಸಹೋದರಭಾವ ಮತ್ತು ಪ್ರೀತಿಯನ್ನುಂಟು ಮಾಡಿತು. 
ಗೋತ್ರ ಮೇಲ್ಮೈಗಿಂತ ಹೆಚ್ಚಿನದೇನನ್ನೂ ಕಂಡಿರದ ಜನಾಂಗದವರನ್ನು ಲೋಕನಾಯಕರನ್ನಾಗಿ ಮಾಡಿತು. 

ಪ್ರವಾದಿ(ಸು ಈ ಸೂಕ್ತವನ್ನು ಮೊದಲ ಬಾರಿ ಕೇಳಿಸಿದ ಅದೇ ಜನಾಂಗವು ಕಣ್ಣಾರೆ ಕಂಡ ಸಂಕೇತಗಳಿವು. ಅಲ್ಲಿಂದ ಇಂದಿನ 
ವರೆಗೂ ಅಲ್ಲಾಹನು ನಿರಂತರ ಈ ಸಂಕೇತಗಳನ್ನು ತೋರಿಸುತ್ತಲೇ ಇದ್ದಾನೆ. ಮುಸ್ಲಿಮರು ತಮ್ಮ ಪತನದ ಕಾಲದಲ್ಲೂ ಸದಾಚಾರದ 
ಯಾವ ಉನ್ನತ ಮಟ್ಟವನ್ನು ಪ್ರದರ್ಶಿಸಿದ್ದರೋ ಅದರ ಹತ್ತಿರಕ್ಕೂ ಆಧುನಿಕ ಸಂಸ್ಕೃತಿ ಮತ್ತು ನಾಗರಿಕತೆಯ ತಥಾಕಥಿತ ವಕ್ತಾರರು 
ತಲುಪಿಲ್ಲ ಯುರೋಪ್ಯನ್‌ ಜನಾಂಗವು ಆಫ್ರಿಕಾ, ಅಮೇರಿಕಾ, ರಷ್ಯಾದಲ್ಲಿ ಮತ್ತು ಸ್ವಯಂ ಯುರೋಪಿನಲ್ಲೂ ನಡೆಸಿದ ಕ್ರೌರ್ಯವು 
ಇಸ್ಲಾಮೀ ಇತಿಹಾಸದ ಯಾವುದೇ ಘಟ್ಟದಲ್ಲಿ ಕಾಣಸಿಗುವುದಿಲ್ಲ ಮುಸ್ಲಿಮರು ಪ್ರಾಬಲ್ಯ ಪಡೆದಿದ್ದಾಗಲೂ ಅನ್ಯಮತೀಯರಷ್ಟು 
ಕ್ರೂರಿಗಳಾಗಿರಲಿಲ್ಲ ಇಂದಿಗೂ ಆಗಿಲ್ಲ ಇದು ಕುರ್‌ಆನಿನ ಮಹಿಮೆಯಾಗಿದೆ. ಸ್ಪೇನ್‌ನಲ್ಲಿ ಮುಸ್ಲಿಮರು ಶತಮಾನಗಳ ಕಾಲ ಆಡಳಿತ 
ನಡೆಸುತ್ತಿದ್ದಾಗ ಅಲ್ಲಿನ ಕೈಸ್ತರೊಂದಿಗೆ ಹೇಗೆ ವರ್ತಿಸಿದ್ದರು ಮತ್ತು ಕೈಸ್ತರು ಅಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಮುಸ್ಲಿಮರೊಂದಿಗೆ ಹೇಗೆ 
ವರ್ತಿಸಿದರು ಎಂಬುದನ್ನು ಕಣ್ಣು ತೆರೆದೊಮ್ಮೆ ನೋಡಬೇಕು. ಅದೇ ರೀತಿ 800 ವರ್ಷಗಳ ಕಾಲ ಭಾರತವನ್ನಾಳಿದ ಮುಸ್ಲಿಮರು 
ಇಲ್ಲಿನ ಹಿಂದುಗಳನ್ನು ಹೇಗೆ ನೋಡಿಕೊಂಡರು ಮತ್ತು ಹಿಂದುಗಳು ಪ್ರಾಬಲ್ಯ ಪಡೆದಿರುವಾಗ ಅವರು ಮುಸ್ಲಿಮರೊಂದಿಗೆ ಹೇಗೆ 
ವರ್ತಿಸುತ್ತಿದ್ದಾರೆ. 13 ಶತಮಾನಗಳ ಕಾಲ ಯಹೂದಿಯರೊಂದಿಗೆ ಮುಸ್ಲಿಮರ ವರ್ತನೆ ಹೇಗಿತ್ತು ಮತ್ತು ಈಗ ಫೆಲೆಸ್ತೀನಿನಲ್ಲಿ 
ಮುಸ್ಲಿಮರೊಂದಿಗೆ ಅವರು ಹೇಗೆ ವರ್ಶಿಸುತ್ತಿದ್ದಾರೆಂದು ವಿವೇಚನೆಯುಳ್ಳವರು ನೋಡಲಿ. 

ಅಲ್ಲಾಹನು ಭೂಮ್ಯಾಕಾಶಗಳಲ್ಲೂ ಮಾನವನ ಸ್ವ ಅಸ್ತಿತ್ವದಲ್ಲೂ ಜನರಿಗೆ ಸಂಕೇತಗಳನ್ನು ತೋರಿಸುವನು, ಅದರಿಂದ ಕುರ್‌ಆನ್‌ 
ನೀಡುವ ಶಿಕ್ಷಣವೇ ಸತ್ಯವಾದುದೆಂಬುದು ಈ ಸೂಕ್ತದ ಇನ್ನೊಂದರ್ಥ, ಭೂಮ್ಯಾಕಾಶಗಳನ್ನೂ ಸ್ವಯಂ ಮಾನವನನ್ನೂ ಲೋಕವು 
ಹಿಂದಿನಿಂದಲೂ ನೋಡುತ್ತಾ ಬಂದಿದೆ. ಹಾಗಿರುವಾಗ ಭವಿಷ್ಯದಲ್ಲಿ ಅವುಗಳಲ್ಲಿ ಸಂಕೇತಗಳನ್ನೂ ತೋರಿಸಲಾಗುವುದೆಂದರೆ 
ಅದಕ್ಕೆ ಏನರ್ಥವೆಂದು ಕೆಲವರು ಈ ಅರ್ಥದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ಆದರೆ ಈ ಆಕ್ಷೇಪವೂ ಮೇಲಿನ ಆಕ್ಷೇಪದಂತೆಯೇ 
ಕ್ಷುಲಕೆವಾಗಿದೆ. ಭೂಮ್ಯಾಕಾಶಗಳು ಮತ್ತು ಮಾನವನ ಸ್ವಅಸ್ತಿಶ್ಚವೂ ಖಂಡಿತವಾಗಿಯೂ ಲೋಕವು ನೋಡುತ್ತಾ ಬಂದಿರುವ ಅಸ್ತಿತ್ವಗಳೇ 


ಕಾಂಡ - 25 


41. ಹಾಮೀಮ್‌ ಆಸ್ಲಜ್ಬಾ 339 


ಅಪಯಯ if yy A SEIS AL ಚೊ 
CS PENI PSB LOR YEE 


ಪ್ರಭು ಸಕಲ ವಿಷಯಗಳಿಗೂ ಸಾಕ್ಷಿಯಾಗಿರುತ್ತಾನೆಂಬುದು ಸಾಲದೇ?" ಚೆನ್ನಾಗಿ ತಿಳಿದುಕೊಳ್ಳಿ. ಇವರು ತ 
ಪ್ರಭುವನ್ನು ಭೇಟಿಯಾಗಲಿರುವ ಕುರಿತು ಸಂದೇಹದಲ್ಲಿದ್ದಾರೆ.” ಚೆನ್ನಾಗಿ ತಿಳಿದಿರಿ. ಅವನು ಸಕಲ ವಸ್ತುಗಳನ್ನು 
ಆವರಿಸಿರುತ್ತಾನೆ.” 


ಆಗಿವೆ. ಆದರೆ, ಅವುಗಳಲ್ಲಿರುವ ಅಸಂಖ್ಯಾತ ಸಂಕೇತಗಳು ಇನ್ನೂ ಮಾನವನ ತಿಳುವಳಿಕೆಗೆ ಬಂದಿಲ್ಲ ಮುಂದೆ ಬರುವುದು ಸಾಧ್ಯವೂ 
ಇಲ್ಲ ಮಾನವನ ಮುಂದೆ ಹೊಸ ಹೊಸ ಆವಿಷ್ಕಾರಗಳು ಬರುತ್ತಲೇ ಇರುತ್ತವೆ. ಅವು ಕಿಯಾಮತ್‌ವರೆಗೂ ಬರುತ್ತಲೇ ಇರುವುದು. 

73. ಈ ಸತ್ಯಸಂದೇಶವನ್ನು ಸುಳ್ಳಾಗಿಸಲು ಮತ್ತು ಅದನ್ನು ಕೀಳಾಗಿಸಲು ಇವರು ಮಾಡುತ್ತಿರುವ ಪ್ರತಿಯೊಂದು ಕೃತ್ಯವನ್ನೂ 
ಅವನು ನೋಡುತ್ತಿದ್ದಾನೆಂಬುದೇ ಅವರನ್ನು ಅವರ ದುಷ್ಪರಿಣಾಮಗಳಿಂದ ಎಚ್ಚರಿಸಲು ಸಾಕು. 

72. ಅಂದರೆ, ಅವರಿಗೆ ತಮ್ಮ ಪ್ರಭುವಿನ ಬಳಿಗೆ ಹೋಗಿ ತಮ್ಮ ಲೆಕ್ಕ ಸಮರ್ಪಿಸಲಿಕ್ಕಿದೆಯೆಂಬ ನಂಬಿಕೆಯಿಲ್ಲದಿರುವುದೇ ಅವರ 
ಈ ವರ್ತನೆಗೆ ಕಾರಣ. 

13. ಅಂದರೆ, ಅವನ ಹಿಡಿತದಿಂದ ಪಾರಾಗಿ ಅವರು ಎಲ್ಲಿಗೂ ಹೋಗಲಾರರು. ಅವನ ದಾಖಲೆಯಿಂದ ಅವರ ಯಾವ ಕೃತ್ಯವೂ 
ಬಿಟ್ಟುಹೋಗದು. 

ದರೂರ 


ಕಾಂಡ - 25 


ಹೆಸರು ಹಣಾ ದ 


""ಶೂರಾ'' ಎಂಬ ಪದವನ್ನು ಈ ಅಧ್ಯಾಯದ 38ನೇ ಸೂಕ್ತದಿಂದ ಆಯ್ದುಕೊಳ್ಳಲಾಗಿದೆ. ನ: Bj ; ಎಂಬ 
ಸೂಕ್ತದಿಂದ ಶೂರಾ ಎಂಬ ಪದ ಬಂದಿರುವ ಅಧ್ಯಾಯವೆಂದು ನಾಮಕರಣದ ಉದ್ದೇಶ. 
ಅವತೀರ್ಣಕಾಲ 

ಇದು ಯಾವುದೇ ವಿಶ್ವಾಸಾರ್ಹ ವರದಿಗಳಿಂದ ತಿಳಿದು ಬರುವುದಿಲ್ಲ ಆದರೆ, ಇದರ ವಿಷಯವನ್ನು ಗಮನಿಸುವಾಗ 
ಇದು ಹಾಮ್ಜೀಮ್‌ ಅಸ್ಸಜ್‌ದಾದ ಬೆನ್ನಲ್ಲೇ ಅವತೀರ್ಣವಾಗಿರಬೇಕೆಂದು ಭಾಸವಾಗುತ್ತದೆ. ಏಕೆಂದರೆ ಇದು ಒಂದು ರೀತಿಯಲ್ಲಿ 
ಅದರ ಉಪಸಂಹಾರವೆಂಬಂತೆ ಕಾಣುತ್ತಿದೆ. ಹಾಮ್ಬೀಮ್‌ ಅಸ್ನಜ್‌ದಾ ಅಧ್ಯಾಯವನ್ನು ಓದಿದ ನಂತರ ಈ ಅಧ್ಯಾಯವನ್ನು 
ಓದಿದರೆ ಇದನ್ನು ಚೆನ್ನಾಗಿ ಗ್ರಹಿಸಬಹುದು. ಆ ಅಧ್ಯಾಯದಲ್ಲಿ ಕುರೈಶ್‌ ಮುಖಂಡರ ಕುರುಡು ವಿರೋಧವನ್ನು ಬಲವಾಗಿ 
ಖಂಡಿಸಲಾಗಿತ್ತು. ಅವರು ಅಸಂಬದ್ಧ ರೀತಿಯಲ್ಲಿ ಪ್ರವಾದಿಯವರನ್ನು ವಿರೋಧಿಸುತ್ತಿದ್ದಾರೆ, ಅದಕ್ಕೆದುರಾಗಿ ಪ್ರವಾದಿಯವರ 
ಮಾತು ಎಷ್ಟು ಬುದ್ಧಿಪೂರ್ವಕ, ಅವರ ನಿಲುವು ಎಷ್ಟು; ಸಭ್ಯವೆಂಬುದನ್ನು' ಕಿಂಚಿತ್ತಾದರೂ ಸಭ್ಯತೆ ಮತ್ತು ಶಿಷ್ಟಾಚಾರ ಉಳಿದಿರುವ 
ಮಕ್ಕಾಮತ್ತು ಪರಿಸರದ ಯಾರಿಗೂ ತಿಳಿದುಕೊಳ್ಳಬಹುದಾಗಿತ್ತು. ಆ ಚರಿತ್ರೆಯ ಬೆನ್ನಲ್ಲೇ ಈ ಅಧ್ಯಾಯ ಅವತೀರ್ಣಗೊಂಡಿದ್ದು 
ಇದರಲ್ಲಿ ಪರಿಪೂರ್ಣ ರೀತಿಯಲ್ಲಿ ಬೋಧನೆಯನ್ನು ನೀಡಿದ್ದು ಪ್ರವಾದಿಯವರ ಸಂದೇಶದ ವಾಸ್ತವಿಕತೆಯನ್ನು 
ವಿವರಿಸಲಾಗಿದೆ. ಸ್ವಲ್ಪವಾದರೂ ಸತ್ಯಸಂಧತೆಯಿರುವ ಮತ್ತು ಅಜ್ಞಾನದ ಪಥಭ್ರಷ್ಟತೆಯಲ್ಲಿ ಕುರುಡನಾಗಿಲ್ಲದ ಯಾರಿಗೂ 
ಇದನ್ನು ಸ್ಟೀಕರಿಸದೇ ಇರಲು ಸಾಧ್ಯವೇ ಇರಲಿಲ್ಲ 
ಚರ್ಚಾ ವಿಷಯ 

ನಮ್ಮ ಪ್ರವಾದಿಯವರು ಮುಂದಿಡುತ್ತಿರುವ ವಿಷಯದ ಬಗ್ಗೆ ನೀವೇನು ಪಿಸುಗುಡುತ್ತಿರುವಿರೆಂದು ಮಾತನ್ನು 
ಆರಂಭಿಸಲಾಗಿದೆ. ಇದೇನೂ ಹೊಸ ಮತ್ತು ಅಪೂರ್ವ ವಿಷಯಗಳಲ್ಲ ಒಬ್ಬ ವ್ಯಕ್ತಿಯಲ್ಲಿ ದೇವವಾಣಿ ಅವತೀರ್ಣ 
ಗೊಳ್ಳುವುದು, ಮಾನವರ ಮಾರ್ಗದರ್ಶನಕ್ಕಾಗಿ ಅವರಿಗೆ ಆದೇಶಗಳನ್ನು ನೀಡುವುದು ಚರಿತ್ರೆಯಲ್ಲಿ ಇದೇ ಮೊದಲಲ್ಲ, 
ಅಲ್ಲಾಹನು ಈ ಮುಂಚಿನ ಪ್ರವಾದಿಗಳಿಗೂ ಇದೇ ದಿವ್ಯವಾಣಿಯ ಮೂಲಕ ಆದೇಶಗಳನ್ನುನಿರಂತರ ನೀಡುತ್ತಾ ಬಂದಿದ್ದಾನೆ. 
ಭೂಮ್ಯಾಕಾಶಗಳ ಒಡೆಯನನ್ನು ಆರಾಧ್ಯ ಮತ್ತು ಆಜ್ಞಾಧಿಕಾರಿಯೆಂದು ಒಪ್ಪಿಕೊಳ್ಳುವುದೇನೂ ಅದ್ಭುತ ವಿಷಯವಲ್ಲ 
ದೇವನ ದಾಸರಾಗಿದ್ದುಕೊಂಡು ಅವನೊಂದಿಗೆ ಇತರರ ದೇವತ್ವವನ್ನು ಅಂಗೀಕರಿಸುವುದು ಅದ್ಭುತವಾಗಿದೆ. ಏಕದೇವಶ್ಚವನ್ನು 
ಬೋಧಿಸುವವರ ಮೇಲೆ ನೀವು ಉರಿದು ಬೀಳುತ್ತೀರಿ. ವಸ್ತುತಃ ಜಗದೊಡೆಯನೊಂದಿಗೆ ಸಹಭಾಗಿಗಳನ್ನು ಮಾಡುವುದು 
ಎಂತಹ ಅಪರಾಧವೆಂದರೆ ಅದರಿಂದಾಗಿ ಆಕಾಶ ಒಡೆದು ಸೀಳಾದರೂ ಅಚ್ಚರಿಯಿಲ್ಲ, ನಿಮ್ಮಧೈರ್ಯಕ್ಕೆ ದೇವಚರರು ಅಚ್ಚರಿ 
ಪಡುತ್ತಾರೆ ಮತ್ತು ನಿಮ್ಮ ಮೇಲೆ ದೇವನ ಪ್ರಕೋಪ ಎರಗಿ ಬೀಳುವುದೋ ಎಂದು ಹೆದರುತ್ತಿದ್ದಾರೆ. 

ತರುವಾಯ, ಪ್ರವಾದಿತ್ಛಕ್ಕೆ ಯಾರನ್ನಾದರೂ ನೇಮಿಸುವುದರ ಅರ್ಥ, ಅವರನ್ನು ಜನರ ವಿಧಿ ನಿರ್ಣಾಯಕರನ್ನಾಗಿ 
ಮಾಡಲಾಗಿದೆಯೆಂದೋ ಅವರು ಅದೇ ವಾದದೊಂದಿಗೆ ಬಂದಿದ್ದಾರೆಂದೋ ಅಲ್ಲ, ವಿಧಿಸುವುದನ್ನು ಅಲ್ಲಾಹನೇ 
ವಹಿಸಿಕೊಂಡಿದ್ದಾನೆ. ಪ್ರವಾದಿಯು ಅಲಕ್ಷ್ಯರನ್ನು ಎಚ್ಚರಿಸುವ ಮತ್ತು ದಾರಿ ತಪ್ಪಿದವರಿಗೆ ಸನ್ಸಾರ್ಗ ತೋರಿಸುವ ಕೆಲಸವನ್ನಷ್ಟೆ 
ಮಾಡಲು ಬಂದಿರುತ್ತಾರೆ. ಅವರ ಮಾತನ್ನು ಕೇಳದವರನ್ನು ವಿಚಾರಿಸುವುದು ಮತ್ತು ಅವರಿಗೆ ಶಿಕ್ಷೆ ನೀಡುವುದು ಅಲ್ಲಾಹನ 
ಕೆಲಸ. ಅದನ್ನು ಪ್ರವಾದಿಗೆ ವಹಿಸಿಕೊಡಲಾಗಿಲ್ಲ ಆದ್ದರಿಂದ ಪ್ರವಾದಿಯವರು, ನಿಮ್ಮ ಗುರುಗಳಂತೆ ಅವರ ಮಾತನ್ನು 
ಒಪ್ಪದಿದ್ದರೆ ಅಥವಾ ಅವರ ವ್ಯಕ್ತಿತ್ವವನ್ನು ಪ್ರಶ್ನಿಸಿದರೆ ಅವರನ್ನು: ಸುಟ್ಟು. ಬೂದಿ ಮಾಡಲು ಬಂದಿದ್ದಾದೆಂಬ ನಿಮ್ಮಭಾವನೆಯನ್ನು 
ಬದಿಗಿರಿಸಿರಿ, ಅವರು ನಿಮ್ಮ ಅಹಿತ ಬಯಸುವವರಲ್ಲ ನಿಮ್ಮ ಹಿತ ಚಿಂತಕರಾಗಿದ್ದಾರೆ, ನೀವು ಸಾಗುತ್ತಿರುವ ದಾರಿಯು ನಿಮ್ಮ 
ಪಾಲಿಗೆ ವಿನಾಶಕಾರಿಯಾಗಿದೆಯೆಂದು ನಿಮ್ಮನ್ನು ಎಚ್ಚರಿಸಲು ಬಂದಿದ್ದಾರೆಂದು ಹೇಳಲಾಗಿದೆ. 


ಕಾಂಡ -25 


42. ಅಶ್ಕೂರಾ 341 


ಆ ಬಳಿಕೆ, ಸಕಲ ಮಾನವರನ್ನು ಅಲ್ಲಾಹನು ಸನ್ಸಾರ್ಗಿಗಳಾಗಿ ಏಕೆ ಮಾಡಲಿಲ್ಲ ಆಚಾರ-ವಿಚಾರಗಳ ಯಾವ 
ಮಾರ್ಗಗಳಲ್ಲೂ ನಡೆಯಬಹುದೆಂಬ ಅಭಿಪ್ರಾಯ ಸ್ಥಾಶಂತ್ರ್ಯವನ್ನು ಏಕೆ ನೀಡಿದ್ದಾನೆಂಬ ವಾಸ್ತವಿಕತೆಯನ್ನು ಜನರಿಗೆ 
ಮನವರಿಕೆ ಮಾಡಲಾಗಿದೆ. ಇತರ ಜೀವಿಗಳಿಗಿಲ್ಲದ ಸ್ವಾತಂತ್ರ್ಯದಿಂದ ಮಾನವನು ಅಲ್ಲಾಹನ ವಿಶೇಷ ಕರುಣೆಗೆ ಪಾತ್ರನಾಗುವ 
ಅವಕಾಶ ದೊರೆತಿದೆಯೆಂದು ತಿಳಿಸಲಾಯಿತು. ಇದು ಪ್ರಕೃತಿದತ್ತವಾಗಿ ಅಲ್ಲ ಪೂರ್ಣ ಪ್ರಜ್ಞೆಯೊಂದಿಗೆ ತನ್ನ ಅಧಿಕಾರದಿಂದ 
ಅಲ್ಲಾಹನನ್ನು ತನ್ನ ಕಾರ್ಯಸಾಧಕ(ೌ೩!ron, Guardian)ನಾಗಿ ಮಾಡಿರುವವರಿಗಾಗಿದೆ. ಮಾನವನು ಈ ನೀತಿಯನ್ನು 
ಅನುಸರಿಸಿದಾಗ ಅಲ್ಲಾಹನು ಅವನಿಗೆ ಸಹಾಯ ಮಾಡುತ್ತಾನೆ. ಮಾರ್ಗದರ್ಶನ ನೀಡುತ್ತಾನೆ. ಅವನಿಗೆ ಉತ್ತಮ ಕರ್ಮಗಳ 
ಸೌಭಾಗ್ಯ ನೀಡಿ ತನ್ನ ವಿಶೇಷ ಕರುಣೆಯೊಳಗೆ ಸೇರಿಸುತ್ತಾನೆ. ಈ ಸ್ವಾತಂತ್ರ್ಯವನ್ನು ತಪ್ಪಾಗಿ ಬಳಸುವ ಕಾರ್ಯಸಾಧಕರಲ್ಲದ 
ಮತ್ತು ಆಗಲು ಸಾಧ್ಯವಿಲ್ಲದವರನ್ನು ಕಾರ್ಯಸಾಧಕರಾಗಿ ಮಾಡುವವರು ಈ ಕರುಣೆಯಿಂದ ವಂಚಿತರಾಗುತ್ತಾರೆ. 
ಈ ನಿಟ್ಟಿನಲ್ಲಿ ಮಾನವನ ಮತ್ತು ಇಡೀ ವಿಶ್ವದ ನೈಜ ಕಾರ್ಯಸಾಧಕ ಅಲ್ಲಾಹನೇ ಆಗಿದ್ದು ಇತರ ಯಾರೂ ವಾಸ್ತವದಲ್ಲಿ 
ಕಾರ್ಯಸಾಧಕರಲ್ಲ ಅವರಲ್ಲಿಆ ಶಕ್ತಿಯೂ ಇಲ್ಲವೆಂದು ತಿಳಿಸಲಾಗಿದೆ. ಮಾನವನು ತನ್ನಅಧಿಕಾರದಿಂದ ಕಾರ್ಯಸಾಧಕನನ್ನು 
ಆಯ್ಕೆಮಾಡುವುದರಲ್ಲಿ ತಪ್ಪೆಸಗಬಾರದು, ನೈಜ ಕಾರ್ಯಸಾಧಕನನ್ನು ಮಾತ್ರ ಆಯ್ಕೆ ಮಾಡುವುದರಲ್ಲೇ ಅವನ ವಿಜಯ 
ಅಡಕವಿದೆಯೆಂದು ಹೇಳಲಾಗಿದೆ. ` 

ತರುವಾಯ, ಪ್ರವಾದಿಯವರು ಮುಂದಿಡುವ ಧರ್ಮವು ವಾಸ್ತವದಲ್ಲಿ ಏನೆಂದು ತಿಳಿಸಲಾಗಿದೆ. ಅಲ್ಲಾಹನೇ 
ಅಖಿಲ ವಿಶ್ವದ ಮತ್ತು ಮಾನವನ ಸೃಷ್ಟಿಕರ್ತ, ಒಡೆಯ ಮತ್ತು ನೈಜ ವಲೀ (ರಕ್ಷಕ ಆಗಿರುವುದರಿಂದ ಅವನೇ ಮಾನವನ 
ನೈಜ ಆಜ್ಞಾಧಿಕಾರಿಯೂ ಆಗಿದ್ದಾನೆ, ಮಾನವನಿಗೆ ಧರ್ಮ ಮತ್ತು ಶರೀಅಶ್‌(ವಿಶ್ವಾಸ-ಆಚಾರ) ನೀಡುವ ಮತ್ತು 
ಭಿನ್ನಾಭಿಪ್ರಾಯಗಳಲ್ಲಿ ಸತ್ಯ ಮತ್ತು ಅಸತ್ಯ ಯಾವುದೆಂದು ತೀರ್ಮಾನಿಸುವ ಅಧಿಕಾರ ಅವನಿಗೆ ಮಾತ್ರ ಇದೆಯೆಂಬುದು 
ಅದರ ಮೂಲ ಬುನಾದಿಯಾಗಿದೆ. ಇತರ ಯಾರಿಗೂ ಮಾನವನಿಗೆ ಕಾನೂನು ರಚಿಸುವ ಅಧಿಕಾರವೇ ಇಲ್ಲ ಅಂದರೆ 
ಪ್ರಕೃತಿದತ್ತವಾದ ಆಜ್ಞಾಧಿಕಾರದಂತೆಯೇ ಆಚಾರ ಕರ್ಮಗಳ ಆಜ್ಞಾಧಿಕಾರವೂ ಅಲ್ಲಾಹನಿಗೆ ಮಾತ್ರ ಇರುವುದು. 
ಮಾನವರೋ ಇತರ ದೇವಂದಿರೋ ಈ ಆಜ್ಞಾಧಿಕಾರ ಹೊಂದಿರಲು ಸಾಧ್ಯವಿಲ್ಲ ಒಬ್ಬನು ಅಲ್ಲಾಹನ ಈ ಆಜ್ಞಾಧಿಕಾರವನ್ನು 
ಅಂಗೀಕರಿಸದಿದ್ದರೆ ಆತನ ಪ್ರಕೃತಿದತ್ತ ಆಜ್ಞಾಧಿಕಾರವನ್ನು ಒಪ್ಪಿಕೊಳ್ಳುವುದು ವ್ಯರ್ಥ. 

ಇದೇ ಆಧಾರದಲ್ಲಿಅಲ್ಲಾಹನು ಲೋಕಾರಂಭದಿಂದಲೇ ಮಾನವನಿಗೆ ಒಂದು ಧರ್ಮವನ್ನು ನಿಶ್ಚಯಿಸಿದ್ದಾನೆ. 

ಎಲ್ಲ ಕಾಲಗಳಲ್ಲೂ ಎಲ್ಲಾ ಪ್ರವಾದಿಗಳಿಗೂ ಇದೇ ಒಂದು ಧರ್ಮವನ್ನು ನೀಡಲಾಗಿತ್ತು. ಯಾವ ಪ್ರವಾದಿಯೂ 
ತನ್ನದೇ ಆದ ಪ್ರತ್ಯೇಕ ಧರ್ಮದ ಸ್ಥಾಪಕನಾಗಿರಲಿಲ್ವ ಇದು ಪ್ರಥಮ ದಿನದಿಂದಲೇ ಅಲ್ಲಾಹನ ವತಿಯಿಂದ ಮಾನವ ಕುಲಕ್ಕೆ 
ನಿಶ್ಚಯಿಸಲ್ಪಟ್ಟಿತ್ತು. ಎಲ್ಲಪ್ರವಾದಿಗಳೂ ಅದರ ಅನುಯಾಯಿಗಳೂ ಪ್ರಚಾರಕರೂ ಆಗಿದ್ದರು. 

ಇದು ಕೇವಲ ಅಂಗೀಕರಿಸಿ ಸುಮ್ಮನಿರಬೇಕಾಗಿ ಕಳಿಸಲಾದ ಧರ್ಮವಲ್ಲ ಅದು ಭೂಮಿಯಲ್ಲಿ ಸ್ಥಾಪಿಸಿ 
ಜಾರಿಗೊಳಿಸಲಿಕ್ಕಾಗಿ ಮತ್ತು ಅಲ್ಲಾಹನ ಧರ್ಮದ ಹೊರತು ಬೇರಾವುದೇ ಧರ್ಮ ಇಲ್ಲಿ ನಡೆಯದಿರಲಿಕ್ಕಾಗಿ ಕಳಿಸಲ್ಪಟ್ಟ 
ಧರ್ಮವಾಗಿತ್ತು. ಪ್ರವಾದಿಗಳನ್ನು ಅದರ ಪ್ರಚಾರಕ್ಕೆ ಮಾತ್ರವಲ್ಲ, ಅದನ್ನುಸ್ಥಾಪಿಸುವ ಕರ್ತವ್ಯ ನಿರ್ವಹಣೆಗಾಗಿ ಕಳಿಸಲಾಗಿತ್ತು. 

ಮಾನವ ಕುಲದ ನೈಜ ಧರ್ಮ ಇದೇ ಆಗಿತ್ತು. ಆದರೆ ಪ್ರವಾದಿಗಳ ಕಾಲಾನಂತರ ಕೆಲವರು ತಮ್ಮಸ್ವಾರ್ಥಕ್ಕಾಗಿ ಅದರಲ್ಲಿ 
ಬಿಕ್ಕಟ್ಟನ್ನು ಸೃಷ್ಟಿಸಿ ಹೊಸ ಹೊಸ ಧರ್ಮಗಳನ್ನು ಮಾಡಿದರು. ಇಲ್ಲಿ ಕಾಣುವ ಧರ್ಮಗಳೆಲ್ಲ ಅದೇ ಒಂದು ಧರ್ಮವನ್ನು 
ವಿಕೃತಗೊಳಿಸಿ ಮಾಡಿದವುಗಳಾಗಿವೆ. 

ಈಗ ಆ ಎಲ್ಲ ವಿಭಿನ್ನ ಮತ್ತು ಮಾನವ ಕೃತ ಮತಧರ್ಮಗಳ ಬದಲು ಅದೇ ಮೂಲಧರ್ಮವನ್ನು ಜನರ ಮುಂದಿಟ್ಟು 
ಅದನ್ನು ಸ್ಥಾಪಿಸಲಿಕ್ಕಾಗಿ ಮುಹಮೃದ್‌(ಸ)ರನ್ನು ಕಳಿಸಲಾಗಿದೆ. ಅದಕ್ಕಾಗಿ ನೀವು ಅವನಿಗೆ ಕೃತಜ್ಞಧಾಗುವ ಬದಲು ಕೆರಳುತ್ತೀರಿ. 
ಜಗಳಕ್ಕೆ ಮುಂದಾಗುತ್ತೀರಿ. ಇದು ನಿಮ್ಮ ಮೂರ್ಯತನವಾಗಿದೆ. ಅದಕ್ಕಾಗಿ ಪ್ರವಾದಿಯವರು ತಮ್ಮಕೆಲಸವನ್ನು ನಿಲ್ಲಿಸಲಾರರು. 
ಅವರು ತಮ್ಮನಿಲುವಿಗೆ ಬಲವಾಗಿ ಅಂಟಿಕೊಂಡು ಅವರಿಗೆ ವಹಿಸಿ ಕೊಡಲಾಗಿರುವ ಈ ಕಾರ್ಯವನ್ನು ಪೂರ್ತಿಗೊಳಿಸಲಿಕ್ಕಾಗಿ 
ಕಳಿಸಲ್ಪಟ್ಟಿದ್ದಾರೆ. ನಿಮ್ಮನ್ನು ಪ್ರಸನ್ನಗೊಳಿಸಲಿಕ್ಕಾಗಿ ಅವರು, ಈ ಹಿಂದಿನ ಧರ್ಮಗಳನ್ನು ಕೆಡಿಸಲಾದಂತಹ ಮೂಢನಂಬಿಕೆ, 
ಅನಾಜಾರ ಮತ್ತು ರೀತಿ-ನೀತಿಗಳನ್ನು ಈ ಧರ್ಮದಲ್ಲಿಸೇರಿಸಬಹುದೆಂದು ನಿರೀಕ್ಷಿಸುವುದು ಬೇಡ. 


ಕಾಂಡ -25 


342 ತಪ್ಪೀಮುಲ್‌ ಕುರ್‌ಆನ್‌ 


ಅಲ್ಲಾಹನ ಧರ್ಮವನ್ನು ಬಿಟ್ಟು ಇತರರು ಮಾಡಿದ ಧರ್ಮವನ್ನು ಸಂವಿಧಾನವನ್ನು ಸ್ವೀಕರಿಸುವುದು ಅಲ್ಲಾಹನ 
ವಿರುದ್ಧ ಎಂತಹ ಎದೆಗಾರಿಕೆಯೆಂಬ ಪ್ರಜ್ಞ ನಿಮಗಿಲ್ಲ, ಅದೆಲ್ಲ ಮಾಮೂಲಿ. ಎಂದು ನೀವು ಭಾವಿಸಿಕೊಂಡಿದ್ದೀರಿ. ಅದರಲ್ಲಿ 
ನಿಮಗೇನೂ ಕೇಡು ಕಾಣಿಸುವುದಿಲ್ಲ. ಆದರೆ ಅಲ್ಲಾಹನ ದೃಷ್ಟಿಯಲ್ಲಿಇದು ಅತಿ ದೊಡ್ಡ ತ್ಹಶಿರ್ಕ್‌(ಬಹುದೇವತ್ಚು ಮತ್ತು ಘೋರ 
ಅಪರಾಧವಾಗಿದೆ. ಅದನ್ನು ಈ "ಜಗತ್ತಿನಲ್ಲಿ ಜಾರಿಗೊಳಿಸಿದವರು ಮತ್ತು ಅವರನ್ನು ಅನುಸರಿಸಿ ನಡೆದವರು ಎಲ್ಲರೂ ಕಠಿಣ 
ಶಿಕ್ಷೆಯನ್ನು ಅನುಭವಿಸ ಬೇಕಾದೀತು. 

ಈ ರೀತಿ ಧರ್ಮದ ಸ್ಪಷ್ಟ ಕಲ್ಪನೆಯನ್ನು ನೀಡಿದ ಬಳಿಕ ಹೀಗೆ ಹೇಳಲಾಯಿತು-ನಿಮ್ಮನ್ನು ಸನ್ಮಾರ್ಗಕ್ಕೆ ತರಲಿಕ್ಕಾಗಿ 
ಅತ್ಯುತ್ತಮ ವಿಧಾನವನ್ನು ಅನುಸರಿಸಲಾಗಿದೆ. ಒಂದೆಡೆ, ಅಲ್ಲಾಹನು ತನ್ನ ಗ್ರಂಥದಲ್ಲಿ ಮನಮುಟ್ಟುವ ಶೈಲಿಯಲ್ಲಿ ನಿಮ್ಮದೇ 
ಭಾಷೆಯಲ್ಲಿ ನಿಮಗೆ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಸುತ್ತಿದ್ದಾನೆ. ಇನ್ನೊಂದೆಡೆ, ಮುಹಮ್ಮದ್‌(ಸ) ಮತ್ತು ಅವರ 
ಸಂಗಾತಿಗಳ ಬದುಕು ನಿಮ್ಮಕಣ್ಣಮುಂದಿದೆ. ಅದನ್ನುನೋಡಿ, ಈ ಗ್ರಂಥವು ಎಂತಹ ಮನುಷ್ವರನ್ನುತಯಾರಿಸುತ್ತದೆ ಎಂದು 
ತಿಳಿಯಬಲ್ಲಿರಿ. ಅದರಿಂದಲೂ ನೀವು ಸನ್ಮಾರ್ಗ ಪಡೆಯದಿದ್ದರೆ ಈ ಲೋಕದಲ್ಲಿ ನಿಮ್ಮನ್ನು ಸನ್ನಾರ್ಗಕ್ಕೆ ತರುವ ಯಾವುದೂ 
ಇರಲಾರದು. ಅದರಿಂದಾಗಿ ನೀವು ಶತಮಾನಗಳಿಂದ ಬಿದ್ದಿರುವ ಅದೇ ಪಥಭ್ರಷ್ಟತೆಯಲ್ಲಿ ಬಿದ್ದಿರುವುದು ಮತ್ತು ಅಂತಹ 
ಪಥಭ್ರಷ್ಟರಿಗೆ ಅಲ್ಲಾಹನು ವಿಧಿಗೊಳಿಸಿದ ದುಷ್ಪರಿಣಾಮವನ್ನು ಅನುಭವಿಸಬೇಕಾದುದು ಅನಿವಾರ್ಯವಾಗಿದೆ. 

ಈ ವಾಸ್ತವಿಕತೆಗಳನ್ನು ವಿವರಿಸುವುದರ ಮಧ್ಯೆ ಮಧ್ಯೆ ಸಂಕ್ಷಿಪ್ತವಾಗಿ ತೌಹೀದ್‌ ಮತ್ತು ಆಖರತ್‌(ಏಕದೇವತ್ವ 
ಮತ್ತು ಪರಲೋಕ)ನ ಪುರಾವೆಗಳನ್ನು ಒದಗಿಸಲಾಗಿದೆ. ಲೋಕಾರಾಧನೆಯ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲಾಗಿದೆ. 
ಪರಲೋಕದ ಶಿಕ್ಷೆಯ ಕುರಿತೂ ಹೆದರಿಸಲಾಗಿದೆ. ಸನ್ನಾರ್ಗದಿಂದ ವಿಮುಖರಾಗಲು ಕಾರಣವಾಗಿದ್ದ ಸತ್ಯನಿಷೇಧಿಗಳ ನೈತಿಕ 
ದೌರ್ಬಲ್ಯಗಳನ್ನು ಪ್ರಶ್ನಿಸಲಾಗಿದೆ. ಆ ಬಳಿಕ ಮಾತನ್ನು ಕೊನೆಗೊಳಿಸುತ್ತಾ ಎರಡು ಮುಖ್ಯ ವಿಷಯಗಳನ್ನು ಹೇಳಲಾಗಿದೆ. 

1) ಮುಹಮ್ಮದ್‌(ಸ) ಅವರಿಗೆ ಬದುಕಿನ ಆರಂಭದ 40 ವರ್ಷಗಳಲ್ಲಿಗ್ರಂಥವೇನೆಂದು ತಿಳಿದಿರಲಿಲ್ಲಮತ್ತು ಈಮಾನಿನ 
ಚರ್ಚೆಗಳಿಂದ ಅವರು ಸಂಪೂರ್ಣ ಅಜ್ಞರಾಗಿದ್ದರು. ಅನಂತರ ಹಠಾತ್ತನೆ ಈ ಎರಡೂ ವಿಷಯಗಳೊಂದಿಗೆ ಜನರ ಮುಂದೆ 
ಬಂದಿರುವುದು ಅವರು ಪ್ರವಾದಿಯೆಂಬುದರ ಸ್ವ ಸ್ಪಷ್ಟಪುರಾವೆಯಾಗಿದೆ. 

2) ಅವರು ಮುಂದಿಡುವ ಶಿಕ್ಷಣ ದೇವನ ವತಿಯಿಂದಾಗಿದೆಯೆಂದರೆ ಅವರು ದೇವನೊಂದಿಗೆ ನೇರವಾಗಿ 
ಮಾತಾಡುವುದಾಗಿ ವಾದಿಸುತ್ತಿದ್ದಾರೆಂದಲ್ಲ ನಿಜವಾಗಿ ಈ ಶಿಕ್ಷಣವನ್ನು ಅಲ್ಲಾಹನು ಇತರೆಲ್ಲ ಪ್ರವಾದಿಗಳಿಗೆ ನೀಡಿದಂತೆ 
ಇವರಿಗೂ ಮೂರು ವಿಧಾನಗಳಿಂದ ನೀಡಿದ್ದಾನೆ. ಒಂದನೆಯದು, ವಹ್ಯ್‌(ಗುಪ್ತ ದಿವ್ಯವಾಣಿ, ಎರಡನೆಯ, ಮರೆಯಿಂದ 
ಶಬ್ದಕೇಳಿಸುವುದು. ಮೂರನೆಯದು, ದೇವಚರರ ಮೂಲಕ ನೇರ ಸಂದೇಶ. ಪ್ರವಾದಿಯವರು ದೇವನೊಂದಿಗೆ ಮುಖತಃ 
ಮಾತಾಡುತ್ತಿರುವುದಾಗಿ ವಾದಿಸುತ್ತಿದ್ದಾರೆಂದು ವಿರೋಧಿಗಳು ಆರೋಪಿಸದಿರಲಿಕ್ಕಾಗಿ ಹಾಗೂ ಅಲ್ಲಾಹನ ವತಿಯಿಂದ 
ಪ್ರವಾದಿತ್ಠಕ್ಕಾಗಿ ನೇಮಿಸಲಾಗುವ ವ್ಯಕ್ತಿಗೆ ಯಾವ ವಿಧಾನಗಳಿಂದ ಮಾರ್ಗದರ್ಶನ ನೀಡಲಾಗುತ್ತದೆಂದು ಸತ್ಯಪ್ರಿಯರು 
ಅರಿಯುವಂತಾಗಲಿಕ್ಕಾಗಿ ಈ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. 


ಕಾಂಡ - 25 


ಸಸಿ ANS bs SN IS AYER MS EEK 
ಪಿ). 4560/22 TEP ETO 
42. ಅಶ್ವೂರಾ 


(ಅವತೀರ್ಣ ಮಕ್ಕಾದಲ್ಲಿ 
ಸೂಕ್ತಗಳು-53 ರುಕೂಆ್‌ಗಳು-5 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
(1-6) ಹಾಮೊಮ್‌. ಐನ್‌ ಸೀನ್‌ ಕಾಫ್‌. ಮಹಾ ಪ್ರಬಲನೂ ಮಹಾ ಯುಕ್ತಿವಂತನೂ ಆಗಿರುವ 
ಅಲ್ಲಾಹ್‌ ನಿಮ್ಮ ಕಡೆಗೂ ನಿಮಗಿಂತ ಮುಂಚೆ ಗತಿಸಿ ಹೋದವರ (ಸಂದೇಶವಾಹಕರ) ಕಡೆಗೂ ಇದೇ ರೀತಿಯಲ್ಲಿ 
ವಹ್ಯ್‌ (ದಿವ್ಯವಾಣಿ) ಕಳುಹಿಸುತ್ತಲಿದ್ದಾನೆ.' ಭೂಮಿ ಆಕಾಶಗಳಲ್ಲಿ ಇರುವುದೆಲ್ಲವ ಅವನದೇ. ಅವನು 


1. ಆರಂಭದ ಶೈಲಿಯಿಂದಲೇ ಅಂದು ಮಕ್ಕಾದ ಪ್ರತಿಯೊಂದು ಸಭೆ, ಕೂಟ, ಪೇಟೆ-ಗಲ್ಲಿ ಮನೆ-ಅಂಗಡಿಗಳಲ್ಲಿ 
ಪ್ರವಾದಿಸು ಅವರ ಸತ್ಯಸಂದೇಶ ಮತ್ತು ಕುರ್‌ಆನಿನ ಕುರಿತು ತೆರೆಮರೆಯಲ್ಲಿ ನಡೆಯುತ್ತಿದ್ದ ಗುಸುಗುಸು ಮಾತುಗಳೆಂದು 
ವ್ಯಕ್ತವಾಗುತ್ತದೆ. ಈ ವ್ಯಕ್ತಿ ಇಂತಹ ವಿಚಿತ್ರ ಮಾತುಗಳನ್ನು ಎಲ್ಲಿಂದ ಹೆಕ್ಕಿ ತರುತ್ತಿದ್ದಾರೆ, ನಾವಂತೂ ಇಂತಹ ಮಾತನ್ನು ಎಂದೂ 
ಕೇಳಿಲ್ಲ ನೋಡಲೂ ಇಲ್ಲವೆಂದು ಜನರಾಡಿಕೊಳ್ಳುತ್ತಿದ್ದರು. "ತಂದೆ- ತಾತಂದಿರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ, ಬ 
ಸಮುದಾಯವೇ ಅನುಸರಿಸುತ್ತಿರುವ ಧರ್ಮ ಹಾಗೂ ಶತಮಾನಗಳಿಂದ ಇಲ್ಲಿ ಜಾರಿಯಲ್ಲಿರುವ ರೀತಿ- ನೀತಿಗಳನ್ನು ತಪ್ಪೆಂ 
ತಾನು ಮುಂದಿಡುತ್ತಿರುವ ಧರ್ಮವೇ ಸರಿಯೆಂದೂ ಹೇಳುತ್ತಿರುವುದು ಬಹಳ ವಿಚಿತ್ರ! ನೀವು ಅನುಸರಿಸುತ್ತಿರುವ ಧರ್ಮ : ತ 

ರೀತಿ-ನೀತಿಗಳಲ್ಲಿ ದೋಷ ಕಾಣುತ್ತಿದ್ದು ಅದರ ಬದಲು ನಾನೇ ಸ್ವಯಂ ಆಲೋಚಿಸಿ ಹೊಸ ವಿಷಯಗಳನ್ನು ತರುತ್ತಿದ್ದೇನೆಂದು 
ವಾದಿಸುತ್ತಿದ್ದರೆ ಅದರ ಬಗ್ಗೆ: ಚರ್ಚಿಸಬಹುದಿತ್ತು. ಆದರೆ ಇವರು ಇದು 'ದೇವವಾಣಿಯೆಂದು ಹೇಳುತ್ತಿದ್ದಾರೆ, ಅದನ್ನು ೨ ಒಪುವುದಾದರೂ 
ಹೇಗೆ, ದೇವನು ಇವರ ಬಳಿಗೆ ಬರುತ್ತಿದ್ದಾನೆಯೇ ಅಥವಾ ಇವರು ಅವನ ಬಳಿಗೆ ಹೋಗುತ್ತಿದ್ದಾರೆಯೇ? ಇವರಿಗೂ ದೇವನಿಗೂ 
ಮಧ್ಯೆ ಮಾತುಕತೆ ನಡೆಯುತ್ತಿದೆಯೇ? ಎಂದು ಸತ್ಯನಿಷೇಧಿಗಳು ಹೇಳುತ್ತಿದ್ದರು. ಅದೇ ಚರ್ಚೆ ಮತ್ತು ಗುಸುಗುಸುಗಳ ಬಗ್ಗೆ 
ಪ್ರವಾದಿಯವರನ್ನುದ್ದೇಶಿಸಿ ಹೇಳುವಂತೆ ಕಂಡು ಬಂದರೂ ವಾಸ್ತವದಲ್ಲಿ ಸತ್ಯನಿಷೇಧಿಗಳನ್ನುದ್ದೇಶಿಸಿ ಹೇಳಲಾಗಿದೆ. ""ಹೌದು, ಇದನ್ನು 
ಪ್ರತಾಪಶಾಲಿಯೂ' ಯುಕ್ತಿವಂತನೂ ಆದ ಅಲ್ಲಾಹನು ಇಳಿಸುತ್ತಿದ್ದಾನೆ. ಇದೇ ವಿಷಯಗಳೊಂದಿಗೆ ಅವನ ವಾಣಿಯು ಹಿಂದಿನ 
ಎಲ್ಲಪ್ರವಾದಿಗಳಿಗೂ ಅವತೀರ್ಣಗೊಳ್ಳುಕ್ತಿತ್ತು ಎಂದು ಅವರಿಗೆ ಹೇಳಲಾಗುತ್ತದೆ.'' 

"ವಹ್ಯ್‌' ಎಂದರೆ ಗುಪ್ತ ಸೂಚನೆ. ಇದು ಸೂಚನೆ ಕೊಡುವವನೂ ಪಡೆಯುವವನೂ ಮಾತ್ರ ತಿಳಿಯ ಬಲ್ಲಂತಹ ರಹಸ್ಯ 
ಎ ಇನ್ನಾರಿಗೂ ಇದು ತಿಳಿಯದು. ಪಾರಿಭಾಷಿಕವಾಗಿ ಈ ಪದವನ್ನು ಅಲ್ಲಾಹನ ಕಡೆಯಿಂದ ಮಿಂಚಿನ ವೇಗದಲ್ಲಿ. ಅವನ 
ದಾಸನ ಹೃದಯಕ್ಕೆ ವಿಷಯವನ್ನು ಇಳಿಸುವುದಕ್ಕೆ ಬಳಸಲಾಗುತ್ತದೆ. ಅಲ್ಲಾಹನ ಬಳಿಗೆ ಯಾರಾದರೂ ಹೋಗುವ ಅಥವಾ ಅವನು 
ಆತನ ಬಳಿಗೆ ಬರುವ ಮತ್ತು ಮುಖಾಮುಖಿಯಾಗಿ ಮಾತಾಡುವ ಪ್ರಶ್ನೆಯೇ ಇಲ್ಲವೆಂಬುದು ಅಲ್ಲಾಹನ ಮಾತಿನ ಇಂಗಿತವಾಗಿದೆ. 
ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಮಾನವನ ಮಾರ್ಗದರ್ಶನಕ್ಕಾಗಿ ಅವನು ತನ್ನ ನ್ನ್ನ ಒಬ್ಬ ದಾಸನೊಂದಿಗೆ ಸಂಪರ್ಕ 
ಸ್ಥಾಫಿಸ ಬಯಸಿದಾಗ ಅದನ್ನು ಅಡ್ಡಿ ಪಡಿಸುವಂತಹ ಯಾವ ವಸ್ತುವೂ ಇಲ್ಲ ಅವನು 'ಯುಕ್ತಿವಂತನಾಗಿದ್ದು. ಈ ಕಾರ್ಯಕ್ಕಾಗಿ ಅವನು 


ks 


ಕಾಂಡ -25 


344 ತಪ್ಪೀಮುಲ್‌ ಕುರ್‌ಆನ್‌ ಮ 


OTE: ಸವ್ಯ ೫ $೬) 115 ಮಿತಿ ಪಾ 


ಇ 


848 FE TOE IE EC ಜ್‌ ಪಿಜಿ 
[A ಗಚ್‌] ಆ Ls ಬ್ರ 1 ಟ್‌ 
OS ೫6:15 15 ೬2 ಕಟ್‌ ಗ್ಗ 


ಪರಮೋನ್ನತನೂ ಮಹಾನನೂಲಗಿರುತ್ತಾನೆ.? ಕ ಆಕಾಶಗಳು ಸಿಡಿದು ಬೀಳುವುದರಲ್ಲಿದೆ.' ದೇವಚರರು 
ತಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಕೀರ್ತನೆ ಮಾಡುತ್ತಿದ್ದಾರೆ ಮತ್ತು ಭೂವಾಸಿಗಳಿಗಾಗಿ ಕ್ಷಮಾ ಯಾಚನೆ 
ಮಾಡುತ್ತಿರುತ್ತಾರೆ." ತಿಳಿಯಿರಿ, ನಿಜಕ್ಕೂ ಅಲ್ಲಾಹ್‌ ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 
ಯಾರು ಅವನನ್ನು ಬಿಟ್ಟುಇತರರನ್ನುತಮ್ಮ ರಕ್ಷಕರಾಗಿ" ಮಾಡಿಕೊಂಡಿರುವರೋ ಅವರ ಮೇಲ್ವಿಚಾರಕನು ಅಲ್ಲಾಹನೇ 
ಆಗಿರುತ್ತಾನೆ. ನೀವು ಅವರ ಕಾವಲುಗಾರರಲ್ಲ' 

(7) ಸಂದೇಶವಾಹಕರೇ, ಇದೇ ರೀತಿಯಲ್ಲಿ ಈ ಅರಬೀ ಕುರ್‌ಆನನ್ನು ನಾವು ನಿಮ್ಮ ಕಡೆಗೆ ವಹ್ಯ್‌ 
ಮಾಡಿರುತ್ತೇವೆ.* (ಇದು) ನಾಡುಗಳ ಕೇಂದ್ರ (ಮಕ್ಕಾ ಪಟ್ಟಣ) ಹಾಗೊ ಅದರ ಸುತ್ತಮುತ್ತ ಇರುವವರನ್ನು 


ವಹೀಯ ವಿಧಾನವನ್ನುಅಳವಡಿಸುತ್ತಾನೆ. ಅದನ್ನೇ ಈ ಅಧ್ಯಾಯದ ಕೊನೆಯಲ್ಲಿ ಪುನರಾವರ್ತಿಸಲಾಗಿದೆ. ಅಲ್ಲಿಅದನ್ನುಇನ್ನಷ್ಟುಬಿಡಿಸಿ 
ಹೇಳಲಾಗಿದೆ. 

ಇದು ಅಪೂರ್ವ ಮಾತುಗಳೆಂಬ ಅವರ ಭಾವನೆಗೆ ಇದೇನೂ ಅಪೂರ್ವ ವಿಷಯವಲ್ಲ ಪ್ರವಾದಿ ಮುಹಮ್ಮದ್‌(ಸ) ಅವರಿಗಿಂತ 
ಮುಂಚೆ ಬಂದಿದ್ದಎಲ್ಲಪ್ರವಾದಿಗಳಿಗೆ ಇದೇ ಆದೇಶಗಳನ್ನು ನೀಡಲಾಗಿದೆಯೆಂದು ಹೇಳಲಾಗುತ್ತದೆ. 

2. ಈ ಪೀಠಿಕೆಯು ಅಲ್ಲಾಹನು ಪ್ರಶಂಸಿಸಿ ಹೇಳಿದ ಮಾತುಗಳೆಲ್ಲ ಅದರ ಪ್ರತಿಯೊಂದು ಪದಕ್ಕೂ ಈ ಸೂಕ್ತಗಳು 
ಅವತೀರ್ಣಗೊಂಡ ಹಿನ್ನೆಲೆಯೊಂದಿಗೆ ಸಂಬಂಧವಿದೆ. ಪ್ರವಾದಿಯವರು(ಸ) ಅವರಿಗೆ ತೌಹೀದ್‌ನ ಕರೆ ಕೊಡುತ್ತಿದ್ದುದೇ ಅವರ ಮತ್ತು 
ಕುರ್‌ಆನಿನ ವಿರುದ್ಧ ಜನರಾಡುತ್ತಿದ್ದ ಆಕ್ಷೇಪದ ಮಾತುಗಳಿಗೆ ಪ್ರಥಮ ಕಾರಣವಾಗಿದೆ. ಆ ಜನರು ಕಿವಿ ನಿಮಿರಿಸಿ, ಆರಾಧ್ಯನೂ, 
ಬೇಡಿಕೆಗಳನ್ನು ಈಡೇರಿಸುವವನೂ, ಶಾಸನ ಕರ್ತನೂ ಅಲ್ಲಾಹನೊಬ್ಬನೇ ಆಗಿದ್ದರೆ, ನಮ್ಮ ಹಿರಿಯರೆಲ್ಲ ಏನಾಗಿದ್ದರು ಎಂದು 
ಕೇಳುತ್ತಿದ್ದರು. ಅದಕ್ಕೆ ಹೀಗೆ ಹೇಳಲಾಗುತ್ತದೆ. ಇಡೀ ಪ್ರಪಂಚದ ಒಡೆತನ ಅಲ್ಲಾಹರಿಗಿದೆ. ಹಾಗಿರುವಾಗ ದೇವರೆಂದು ಭಾವಿಸಲಾಗುವ 
ಅಥವಾ ತಮ್ಮ ದೇವತ್ನವನ್ನು ನಡೆಸುವ ಇತರರೂ ಅವನ ಸೃಷ್ಟಿಗಳೇ ಆಗಿರುವಾಗ ಬೇರೆಯವರ ಒಡೆತನ ನಡೆಯುವುದು ಹೇಗೆ! 
ಅನಂತರ ಅವನು ಮಹಾನನು, ಸರ್ವೋನ್ನತನು ಎಂದು ಹೇಳಲಾಗಿದೆ. ಅಂದರೆ ಅವನಿಗೆ ಯಾರಾದರೂ ಸಮಾನರಾಗಲು ಅವನ 
ಸತ್ತೆ, ಗುಣಗಳು, ಹಕ್ಕು-ಅಧಿಕಾರಗಳಲ್ಲಿಪಾಲುದಾರರಾಗಲು ಅವನು ಅದಕ್ಕಿಂತಲೂ ಎಷ್ಟೋ ಮಹಾನನು ಮತ್ತು ಉನ್ನಶನಾಗಿದ್ದಾನೆ. 

3. ಅಂದರೆ, ಸೃಷ್ಟಿಯ ವಂಶ ಪರಂಪರೆಯನ್ನು ದೇವನೊಂದಿಗೆ ಜೋಡಿಸುವುದು ಮತ್ತು ಅವನನ್ನು ದೇವನ ಪುತ್ರ ಅಥವಾ 
ಪುತ್ರಿಯೆಂದು ಪರಿಗಣಿಸುವುದು ಸಾಮಾನ್ಯ ವಿಷಯವಲ್ಲ ಯಾರನ್ನಾದರೂ ಸಂಕಟಹರ, ಪ್ರಾರ್ಥನೆಯನ್ನು ಆಲಿಸುವವ, ಎಲ್ಲೆಡೆ 
ಎಲ್ಲರ ಮೊರೆಯನ್ನು ಆಲಿಸುವವ, ಪ್ರತಿಯೊಬ್ಬನ ಸಹಾಯಕ್ಕೆ ಧಾವಿಸಿ ಅವರ ಕೆಲಸ ಮಾಡಿಕೊಡುವವನೆಂದು ಭಾವಿಸುವುದು ಮತ್ತು 
ಅದನ್ನು ಬಹಿರಂಗವಾಗಿ ಸಾರಿ ಹೇಳುವುದು, ಅದೇ ರೀತಿ ಅವರನ್ನು ವಿಧಿ-ನಿಷೇಧದ, ಹರಾಮ್‌-ಹಲಾಲ್‌ನ ಅಧಿಕಾರಸ್ಥನೆಂದು 
ಪರಿಗಣಿಸುವುದು, ದೇವನನ್ನು ಬಿಟ್ಟು ಅವರ ಆಜ್ಞೆಗಳನ್ನು ಅನುಸರಿಸುವುದು, ಅವರನ್ನೇ ದೇವರೆಂಬಂತೆ ಬಗೆಯುವುದು 
ದೇವನಿಗೆದುರಾಗಿ ತೋರುವ ಉದ್ದಟತನವಾಗಿದೆ. ಅದಕ್ಕಾಗಿ ಆಕಾಶ ಬಿರಿದು ಬಿಟ್ಟರೂ ಆಶ್ಚರ್ಯವಿಲ್ಲ (ಇದೇ ವಿಷಯ ಮರ್ಯಮ್‌ 

ಧ್ಯಾಯದ 88, 91ನೇ ಸೂಕ್ತದಲ್ಲಿ ಬಂದಿದೆ) 

4. ಅಂದರೆ, ದೇವಚರರು ಮಾನವರ ಈ ಮಾತುಗಳನ್ನು ಕೇಳಿ, ನಮ್ಮ ಪ್ರಭುವಿನ ಕುರಿತು ಇದೆಂತಹ ಅಸಂಬದ್ಧ 
ಮಾತುಗಳೆನ್ನಾಡುತ್ತಿದ್ದಾರೆ ಮತ್ತು ಎಂತಹ ಬಂಡಾಯವೆಸಗುತ್ತಿದ್ದಾರೆಂದು ಕಿವಿಮುಚ್ಚಿ ಕೇಳುತ್ತಾರೆ. ಅವರು ಹೇಳುತ್ತಾರೆ. 
ಸುಬ್ಬಾನಲ್ಲುಹ್‌! ದೇವತ್ವ ಮತ್ತು ಅಧಿಕಾರದಲ್ಲಿ ಸರ್ವಲೋಕ ಪರಿಪಾಲಕನಿಗೆ ಭಾಗೀದಾರರಾಗುವ ಅರ್ಹತೆ ಯಾರಿಗಿದೆ?. ಅವನ 
ಹೊರತ್ಲು ಕೃತಜ್ಞತೆ ಸಲ್ಲಿಸಲು ಮತ್ತು ಸ್ತುತಿಸಲು ನಮ್ಮ ಮತ್ತು ಸಕಲ ಮಾನವರ ಉಪಕಾರಿಯಾಗಿ ಯಾರಿದ್ದಾರೆ? ಇದೊಂದು ದೊಡ್ಡ 
ಅಪರಾಧವಾಗಿದ್ದು ಅಲ್ಲಾಹನ ಕೋಪ ಎರಗಬಹುದೋ ಎಂದು ಹೆದರುತ್ತಾರೆ. ಆದ್ದರಿಂದ ಸ್ವತಃ ತಮ್ಮನ್ನೂ ದೇವನನ್ನೂ ಮರತ 
ಅಲ್ಲಾಹನ ದಾಸರ. ಪೆರವಾಗಿ, ಅವರಿಗೆ ಶಿಕ್ಷೆ ಈಗಲೇ ಕೊಟ್ಟು ಬಿಡಬೇಡ, ಚೇತರಿಸಲು ಇನ್ನಷ್ಟು ಕಾಲಾವಕಾಶ ಕೊಡು ಎಂದು ಪದೇ 
ಪದೇ ಪ್ರಾರ್ಥಿಸುತ್ತಾರೆ. 


ಕಾಂಡ - 25 


42. ಅಶ್ಮೂರಾ 345 


5. ಅಂದರೆ, ಅವನ ಸಹನೆ, ಕರುಣೆ ಮತ್ತು ಕೃಮಿಸುವ ಗುಣದಿಂದಾಗಿ ಕುಪ್ರ್‌-ಶಿರ್ಕ್‌, ನಾಸ್ತಿಕತೆ, ಕರ್ಮಭ್ರಪ್ಪತೆ 
ಮತ್ತು ಅಕ್ರಮ-ಅತ್ಯಾ ಚಾರಗಳನ್ನು ಅಳುಕಿಲ್ಲದೆ ಕೈಗೊಳ್ಳುವವರಿಗೂ ವರ್ಷಗಟ್ಟಲೆ ಕಾಲಾವಕಾಶ ಸಿಗುತ್ತಿರುವುದು. ಅದೇ ರೀತಿ 
ಸಮುದಾಯಗಳೂ ಶತಮಾನಗಳ "ಕಾಲಾವಕಾಶ ಪಡೆಯುತ್ತವೆ. ಅವರಿಗೆ ಆಹಾರ ಮೈ ಮರೆಯುವಷ್ಟು ಅಧಿಕಾರ ಮತ್ತು ಸಂಪತ್ತು 
ದೊರೆಯುತ್ತದೆ. ಇದನ್ನುನೋಡಿಯೇ ಬಹುಶಃ ಅಜ್ಞಾನಿಗಳು ಈ ಲೋಕಕ್ಕೆ ದೇವನೇ ಇಲ್ಲವೆಂಬ ತಪ್ಪುತಿಳುವಳಕೆಗೆ ಒಳಗಾಗುತ್ತಾರೆ. 

6. ಮೂಲದಲ್ಲಿ. "ಔಲಿಯಾ' ಎಂಬ ಪದ ಬಳಕೆಯಾಗಿದೆ. ಅರಬಿ ಭಾಷೆಯಲ್ಲಿ ಅದಕ್ಕೆ ವಿಶಾಲಾರ್ಥಗಳಿವೆ. ("ಔಲಿಯಾ' 
ಎಂಬುದು "ವಲೀ' ಎಂಬ ಪದದ ಬಹುವಚನವಾಗಿದೆ) ಮಿಥ್ಯ ದೇವರುಗಳ ಕುರಿತು ಪಥಬ್ರಷ್ಟ ಜನರು ಇಟ್ಟುಕೊಂಡಿರುವ ವಿವಿಧ 
ವಿಶ್ವಾಸ-ನಂಬಿಕೆಗಳು ಮತ್ತು ಆಚಾರಗಳನ್ನು ""ಅಲ್ಲಾಹನ ಹೊರತು ಇತರರನ್ನು'' ತಮ್ಮ ವಲೀಯಾಗಿ ಮಾಡುವುದೆಂದು ಕುರ್‌ಆನ್‌ 
ವರ್ಣಿಸಿದೆ. ಪವಿತ್ರ ಕುರ್‌ಆನನ್ನು ಶೋಧಿಸಿದಾಗ "ವಲೀ' ಎಂಬ ಪದಕ್ಕೆ ಈ ಕಳ್ಳನ ಅರ್ಥಗಳಿರುವುದು ತಿಳಿದು ಬರುತ್ತದೆ, 

(1) ಯಾರ ಮಾತನ್ನು ಮನುಷ್ಯ ಕೇಳುತ್ತಾನೋ, ಯಾರು ನಿಶ್ಚಯಿಸಿದ ರೀತಿ-ರಿವಾಜುಗಳು ಮತ್ತು ನೀತಿ- ನಿಯಮಗಳನ್ನು 
ಪಾಲಿಸುತ್ತಾನೋ, ಅವನು.(ಅನ್ನಿಸಾ: 110-120, ಅಲ್‌ಅಆ್‌ರಾಫ್‌. $4 27-30) 

(2) ಯಾರ ಮಾರ್ಗದರ್ಶನ (Guidance)ವನ್ನು ಮನುಷ್ಯ ನಂಬುತ್ತಾನೋ, ಯಾರನ್ನು ತನಗೆ ಸರಿಯಾದ ಮಾರ್ಗವನ್ನು 
ತೋರಿಸುವವನು ಮತ್ತು ತಪ್ಪಿನಿಂದ ರಕ್ಷಿಸುವವನೆಂದು ಜಾಯಾ ಅವನು. (ಅಲ್‌ಬಕರ; 257, ಬನೀ ಇಸ್ರಾಶಲ್‌: 97, ಅಲ್‌. 
ಕಹ್ಸ್‌; 17, 50, ಅಲ್‌ಜಾಸಿಯ: 19) 

(3) ನಾನು ಇಲ್ಲಿ ಏನೇ ಮಾಡಿದರೂ ಅದರ ದುಷ್ಪರಿಣಾಮಗಳಿಂದ ಮತ್ತು ಒಂದು ವೇಳೆ ದೇವನಿದ್ದರೂ ಪರಲೋಕವಿದ್ದರೂ 
ನನ್ನನ್ನು ಅವನ ಶಿಕ್ಷೆಯಿಂದ ಪಾರುಗೊಳಿಸುವರೆಂದು ಯಾರ ಬಗ್ಗೆ ನಂಬಿಕೆಯಿರಿಸುತ್ತಾನೋ ಅವನು. (ಅನ್ನಿಸಾ: 123-173, ಅಲ್‌ಅನ್‌ 
ಆಮ್‌: 51, ಅರ್ರಆ್‌ದ್‌: 37, ಅಲ್‌ಅಂಕಬೂತ್‌: 22, ಅಲ್‌ಅಹ್‌ರುಾಬ್‌: 65, ಅರು್ದುಮರ್‌: 3 

(4) ಯಾರ ಕುರಿತು, ಅವನು ಈ ಲೋಕದಲ್ಲಿ ಪರೋಕ್ಷ ರೀತಿಯಲ್ಲಿ ನನಗೆ ಸಹಾಯ ಮಾಡುತ್ತಾನೆ. ವಿಪತ್ತುಗಳಿಂದ 
ರಕ್ಷಿಸುತ್ತಾನೆ, ನನಗೆ ಜೀವನಾಧಾರ ಒದಗಿಸುತ್ತಾನೆ. ಮಕ್ಕಳನ್ನು ಕೊಡುತ್ತಾನೆ, ಆಗ್ರಹಗಳನ್ನು ಪೂರೈಸುತ್ತಾನೆ. ಹಾಗೂ ಇನ್ನಿತರ ಬೇಡಿಕೆ 
ಗಳನ್ನು ಈಡೇರಿಸುತ್ತಾನೆಂದು ಮನುಷ್ಯ ಭಾವಿಸುತ್ತಾನೋ ಅವನು. (ಹೂದ್‌:20; ಅರ್ರಆ್‌ದ್‌:16; ಅಂಕಬೂತ್‌:41) ಡು 

*ಖರ್‌ಆನಿನಲ್ಲಿ ಕೆಲವೆಡೆ, “ವಲೀ' ಎಂಬ ಪದವನ್ನು ಯಾವುದಾದರೂ ಒಂದು ಅರ್ಥದಲ್ಲಿ ಬಳಸಲಾಗಿದ್ದರೆ, ಇನ್ನು ಕೆಲವೆಡೆ 
ಸಮಗ್ರವಾಗಿ ಅದರ ಎಲ್ಲ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. ಈ ಸೂಕ್ತವು ಅವುಗಳಲ್ಲೊಂದಾಗಿದೆ. ಇಲ್ಲಿ ಅಲ್ಲಾಹನ "ಹೊರತು 
ಇತರರನ್ನು ವಲೀ ಆಗಿ ಮಾಡುವುದೆಂದರೆ ಪ್ರಸ್ತುತ ನಾಲ್ಕೂ ಅರ್ಥಗಳಲ್ಲಿ ಅವರನ್ನು ತನ್ನ ಕಾರ್ಯಸಾಧಕ ಮತ್ತು ಸಹಾಯಕನೆಂದು 
ಭಾವಿಸುವುದಾಗಿದೆ. 

7. "ಅಲ್ಲಾಹನೇ ಅವರ ಮೇಲ್ವಿಚಾರಕ' ಎಂದರೆ ಅವನು ಅವರ ಎಲ್ಲ ಕೃತ್ಯಗಳನ್ನು ನೋಡುತ್ತಿದ್ದಾನೆ ಮತ್ತು ಅವರ ಕರ್ಮ 
ಪತ್ರವನ್ನು ಸಿದ್ಧ: ಪಡಿಸುತ್ತಿದ್ದಾನೆ. ಅವರ ಲೆಕ್ಕ ಪರಿಶೋಧಿಸಿ ವಿಚಾರಣೆ ನಡೆಸುವುದೂ pit ಕೆಲಸವಾಗಿದೆ. 

"ನೀವು ಅವರ ಕಾವಲುಗಾರರಲ್ಲ' ಎಂದು ಪ್ರವಾದಿಯವರೊಂದಿಗೆ ಹೇಳಲಾಗುತ್ತದೆ. ಅಂದರೆ ನಿಮ್ಮ ಮಾತನ್ನು ಕೇಳದವರನ್ನು 
ಉರಿಸಿ ಬೂದಿ ಮಾಡಲು, ಅವರನ್ನು ಬುಡಮೇಲುಗೊಳಿಸಲು ಅಥವಾ ಅವರನ್ನು ಸರ್ವನಾಶ ಮಾಡಿ ಬಿಡಲು ಅವರ ಅದೃಷ್ಟವನ್ನು 
ನಿಮ್ಮ ಕೈಗೆ ನೀಡಲಾಗಿಲ್ಲ, ಪ್ರವಾದಿಯವರು ತಮ್ಮನ್ನು ಹಾಗೆ ಭಾವಿಸುತ್ತಿದ್ದರೆಂದೋ ಅದಕ್ಕಾಗಿ ಅವರ ತಪ್ಪು ತಿಳುವಳಿಕೆಯನ್ನು 
ದೂರೀಕರಿಸಲಿಕ್ಕಾಗಿ ಇದನ್ನು ಹೇಳಲಾಗಿದೆಯೆಂದೋ ಇದರರ್ಥವಲ್ಲ ಇಲ್ಲಿ ಪ್ರವಾದಿಯವರನ್ನುದ್ದೇಶಿಸಿ ಹೇಳಲಾಗಿದ್ದರೂ ಅದರ 
ನೈಜ ಉದ್ದೇಶವು ಸತ್ಯನಿಷೇಧಿಗಳಿಗೆ, ಅಲ್ಲಾಹನ ಪ್ರವಾದಿಯು ನಿಮ್ಮ ಸಂತರಂತೆ ಮತ್ತು ಆಧ್ಯಾತ್ಮಿಕ ಗುರುಗಳಾಗಿ ಮೆರೆಯುವವರಂತೆ 
ಕೊಚ್ಚುವವರಲ್ಲವೆಂದು ತಿಳಿಸುವುದಾಗಿದೆ. 'ಆಧ್ಯಾತ್ಮಿಕ ಗುರು'ಗಳಾಗಿ ಮೆರೆಯುವವರು ಅವರ ವಿರುದ್ಧ ಮಾತಾಡುವವರ 

ಅದೃಷ್ಟವನ್ನು ಕೆಡಿಸಿ ಬಿಡುತ್ತಾರೆ. ಮಾತ್ರವಲ್ಲ ಅವರ ಮರಣಾನಂತರವೂ ಅವರ ಸಮಾಧಿಯ ಗೌರವಕ್ಕೆ ಕುಂದುಂಟು ಮಾಡಿದರೆ 
ಅಥವ ಏನಿಲ್ಲೆಂದರೂ ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೂ ಅವರನ್ನು ನಾಶ ಮಾಡಿ ಬಿಡುತ್ತಾರೆಂಬ ನಂಬಿಕೆಯು ಅಜ್ಞಾಭಿ 
ಸಮಾಜಗಳಲ್ಲಿದೆ. ಇದು, ಆ ಗುರುಗಳೇ ಹರಡಿದ ಭಾವನೆಗಳಾಗಿರುತ್ತವೆ. ಸಜ್ಜನರು ಇಂತಹ ಮಾತುಗಳನ್ನಾಡುವುದಿಲ್ಲ, ಅವರ ಹೆಸರು 
ಮತ್ತು ಮೂಳೆಗಳನ್ನು ತಮ್ಮ ವ್ಯಾಪಾರದ ಸರಕಾಗಿ ಮಾಡಲು ಕೆಲವು ಚಾಣಾಕ್ಷ ಜನರು ಈ ಭಾವನೆಯನ್ನು ಪ್ರಚಾರ ಮಾಡುತ್ತಾರೆ. 
ಒಟ್ಟಿನಲ್ಲಿ ಮನುಷ್ಯನ ಅದೃಷ್ಟವನ್ನು ರೂಪಿಸಲು ಮತ್ತು ಕೆಡಿಸಲು ಆಧ್ಯಾತ್ಮಿಕತೆಗೆ ಅಗತ್ಯವೆಂದು ಜನಸಾಮಾನ್ಯರು ಭಾವಿಸುತ್ತಾರೆ. ಇದೇ 
ಮೋಸದ ಜಾಲವನ್ನುಭೇದಿಸಲಿಕ್ಕಾಗಿ, ಅಲ್ಲಾಹನು ಸತ್ಯನಿಷೇಧಿಗಳಿಗೆ ಕೇಳಿಸುವಂತೆ ತನ್ನ ಪ್ರವಾದಿಗೆ ಈ ರೀತಿ ಹೇಳುತ್ತಿದ್ದಾನೆ. ನೀವು ನಮ್ಮ 
ಸಂದೇಶವಾಹಕರಾಗಿದ್ದೀರಿ. ನಮ್ಮ ವಚನಗಳ ಮೂಲಕ ನಾವು ನಿಮ್ಮನ್ನು ಪುನೀತಗೊಳಿಸಿದ್ದೇವೆ. ಅವರ ಅದೃಷ್ಟ ನಮ್ಮ ಕೈಯಲ್ಲಿದೆಯೇ 
ಹೊರತು, ಅದನ್ನು ನಿಮಗೆ ವಹಿಸಿಕೊಡಲಾಗಿಲ್ಲ, ಜನರ ಕರ್ಮಗಳನ್ನು ನೋಡುವುದು ಮತ್ತು ಅವರಿಗೆ ಶಿಕ್ಷೆ ನೀಡುವುದು ಅಥವಾ 
ನೀಡದಿರುವುದು ನಮ್ಮದೇ ಕೆಲಸವಾಗಿದೆ. 

8. ಆರಂಭದಲ್ಲಿ ಹೇಳಲಾದ ಮಾತನ್ನೇ ಒತ್ತುಕೊಟ್ಟು ಇಲ್ಲಿ ಹೇಳಲಾಗಿದೆ. ಅರಬಿ ಕುರ್‌ಆನ್‌ ಎಂದು ಹೇಳಿ ಇದು ನಿಮ್ಮ 
ಭಾಷೆಯಲ್ಲೇ ಇದೆ. ಅನ್ಯಭಾಷೆಯಲ್ಲಿ ಅಲ್ಲವೆಂದು ಎಚ್ಚರಿಸಲಾಗಿದೆ. ನೀವು ಅದನ್ನು ನೇರವಾಗಿ ಗ್ರಹಿಸ ಬಲ್ಲಿರಿ. ಅದರ ವಿಷಯವನ್ನು 


ಕಾಂಡ -25 


346 ತಪ್ಪೀಮುಲ್‌ ಕುರ್‌ಆನ್‌ 


ತ್ನ 


ಲಸ ೫8 ಕ್ಷೆ ೭% 9ಕ್ಕಿ ಸ್ಸ ತ್‌ ಕ್ಸ್‌ ul ಕ್ಕಿ ಓಳ 
ಛೆ SST Md ES oA G5 #4) 88 
೨ ಇ 3 4 FETE ೨ “ಯ ಡಿ ೬ 
೬... AL SHS ತ್ರಿ ೫೬ 


ನೀವು ಎಚ್ಚರಿಸುವಂತಾಗಲು' ಮತ್ತು ನಿಸ್ಫಂದೇಹವಾಗಿ ಬರಲಿರುವ, ಸಮಾವೇಶದ ದಿನದ ಬಗ್ಗೆ ಎಚ್ಚರಿಕೆ 
ನೀಡುವಂತಾಗಲು. ಒಂದು ಕೂಟವು ಸ್ವರ್ಗಕ್ಕೆ ಇನ್ನೊಂದು ಕೂಟವು ನರಕಕ್ಕೆ ಹೋಗಲಿಕ್ಕಿದೆ. 

(8-9) ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಇವರೆಲ್ಲರನ್ನೂ ಒಂದೇ ಸಮುದಾಯವಾಗಿ ಮಾಡಿ ಬಿಡುತ್ತಿದ್ದನು. ಆದರೆ 
ಅವನು ತನಗೆ ಇಷ್ಟದಿದ್ದವರನ್ನು ತನ್ನ ಕೃಪೆಯೊಳಗೆ ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರಮಿಗಳಿಗೆ ರಕ್ಷಕ ಮಿತ್ರರಾಗಲಿ 
ಸಹಾಯಕರಾಗಲಿ ಯಾರೂ ಇಲ್ಲ" ಇವರು ಅವನನ್ನು ಬಿಟ್ಟು ಇತರರನು ರಕ್ಷಕ ಮಿತ್ರರಾಗಿ ಮಾಡಿಕೊಳ್ಳುವ(ಷ್ಟು 


ಗಮನಿಸಿ ನೋಡಿ. ಈ ಪರಿಶುದ್ಧ ನಿಷ್ಕಳಂಕ ಮಾರ್ಗದರ್ಶನವು ಸರ್ವಲೋಕಗಳ ಪಾಲಕನಿಂದಲ್ಲದೆ ಇನ್ನಾರಿಂದ ಆಗಿರಲು ಸಾಧ್ಯ? 
ಎಂದು ಕೇಳಲಾಗಿದೆ. 

9. ಅಂದರೆ, ಅವರನ್ನು ಅನಾಸ್ಥೆಯಿಂದ ಬಡಿದೆಬ್ಬಿಸಿ, ಆಚಾರ-ವಿಚಾರಗಳ ಯಾವ ಪಥಭ್ರಷ್ಟತೆಯಲ್ಲಿ ನೀತಿ-ಚಾರಿತ್ರ್ಯಗಳ 
ಯಾವ ದೋಷಗಳಲ್ಲಿ ನೀವು" ಸಿಲುಕಿರುತ್ತೀರೋ, ಅದೇ ರೀತಿ ನಿಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವು ಕೆಟ್ಟ ದಿಕ್ಕಲ್ಲಿ 
ನಡೆಯುತ್ತಿದೆಯೋ ಅದರ ಪರಿಣಾಮವು ವಿನಾಶವಲ್ಲದೆ ಬೇರೇನೂ ಅಲ್ಲವೆಂದು ಅವರನ್ನು ಎಚ್ಚರಿಸಿರಿ. 

10. ಅಂದರೆ, ಈ ವಿನಾಶವು ಕೇವಲ ಇಹಲೋಕಕ್ಕೆ ಸೀಮಿತವಲ್ಲ ' ಅಲ್ಲಾಹನು ಸಕಲ. ಮಾನವರನ್ನೂ ಒಂದುಗೂಡಿಸಿ ವಿಚಾರಣೆ 
ತ ಒಂದು ದಿನವೂ ಬರಲಿದೆಯೆಂದು ಅವರಿಗೆ ತಿಳಿಸಿರಿ. ಈ ಲೋಕದಲ್ಲಿ ಒಬ್ಬನು ಪಥಬ್ರಷ್ಟತ" ಮತ್ತು ಕರ್ಮಭ್ರಷ್ಟತೆಯ 

ದುಷ್ಪರಿಣಾಮಗಳಿಂದ ಪಾರಾದರೂ ಅಂದು ರಕ್ಷಣೆಯ ಯಾವ ಮಾರ್ಗವೂ ಇರಲಾರದು. ಇಲ್ಲೂ ನಷ್ಟ ಅನುಭವಿಸಿ, ಅಲ್ಲೂ ಶಿಕ್ಷೆಗೆ 
ಗುರಿಯಾಗುವವನು ಅತ್ಯಂತ ದೌರ್ಭಾಗ್ಯಶಾಲಿಯಾಗಿದ್ದಾನೆ. 

131, ವಾಕ್ಷರಣಿಯಲ್ಲಿಃ ವಿಷಯ ಮೂರು ಉದ್ದೇಶಗಳಿಗಾಗಿ ಬಂದಿದೆ. 

(1) ಪ್ರವಾದಿ(ಸ) ಅವರಿಗೆ ಶಿಕ್ಷಣ ಮತ್ತು ಸಾಂತ್ಸನ ನೀಡುವುದು. ಸತ್ಯ ೈನಿಷೇಧಿಗಳ ಅಜ್ಞಾನ ಮತ್ತು ಹಠಮಾರಿತನವನ್ನು ನೋಡಿ 
ಹೆಚ್ಚುಕರಗಬೇಡಿ ಎಂದು ಅವರಿಗೆ ಹೇಳಲಾಗಿದೆ. ಮಾನವನಿಗೆ ಕ್ರಿಯಾಸ್ಥಾತಂತ್ರ 1 ನೀಡುವುದು, ಸ ಸನ್ಮಾರ್ಗ ಬಯಸುವವನಿಗೆ. ಅದನ್ನು 
ಒದಗಿಸುವುದು, ದುರ್ಮಾರ್ಗವನ್ನೇ ಇಚ್ಛಿಸುವವನನ್ನು ಅಲ್ಲಿಗೇ ಹೋಗಲು "ಓಡುವುದು ಅಲ್ಲಾಹನ ಇಚ್ಛೆಯಾಗಿದೆ. ಅಲ್ಲಾಹನ" 
ಇಂಗಿತ ಇದಲ್ಲದಿದ್ದರೆ ಪ್ರವಾದಿಗಳನ್ನೂ ಗ್ರಂಥಗಳನ್ನೂ ಕಳಿಸುವ ಅಗತ್ಯವೇ ಏನಿತ್ತು? ತನ್ನ ಒಂದು ಸೂಚನೆಯಿಂದ ನದಿ, ಬೆಟ್ಟ ಕಲ್ಲು 
ಮಣ್ಣು ಮರ ಹಾಗೂ ಎಲ್ಲ ಪ್ರಾಣಿಗಳು ವಿಧೇಯರಾಗುವಂತೆ ಮಾನವನನ್ನು ಮಾಡಬಹುದಾಗಿತ್ತು. (ಈ ವಿಷಯವು ಕುರ್‌ಆನಿನ 
ಇತರಡಗಳಲ್ಲು ಬಂದಿದೆ. ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಅನ್‌ಆಮ್‌: ಟಿ.23- 25,71) 

(2) ಇದೇ ಮಾನಸಿಕ ತುಮ ಸಿಲುಕಿರುವ ಮತ್ತು ಈಗಲೂ ಸಿಲುಕುತ್ತಿರುವ ಜನರೇ ಇದರ ಅಭಿಸಂಬೋಧಿತರು. ಅವರ 
ಸಮರ್ಥನೆ ಹೀಗಿದೆ- ಅಲ್ಲಾಹನು ನಿಜವಾಗಿಯೂ ಮನುಷ್ಯರಿಗೆ ಸನ್ಮಾರ್ಗ ತೋರಿಸಬಯಸಿದ್ದರೆ, ಅವರಲ್ಲಿ ಕಾಣುತ್ತಿರುವ ಈ 
ವಿಭಿನ್ನ ವಿಶ್ವಾಸಾಚಾರಗಳು ಅವನಿಗೆ ಇಷ್ಟದಿಲ್ಲದಿರುತ್ತಿದ್ದರೆ, ಜನರು ಈಮಾನ್‌ ಮತ್ತು ಇಸ್ಲಾಮಿನ ಮಾರ್ಗದಲ್ಲೇ ನಡೆಯಬೇಕೆಂದು 
ಅವನು ಬಯಸಿದ್ದರೆ ಗ್ರಂಥ ಮತ್ತು ಪ್ರವಾದಿಯ ಅಗತ್ಯವೇನಿತ್ತು? ಎಲ್ಲರನ್ನೂ ಸುಲಭದಲ್ಲಿ ಮೂಮಿನ್‌ ಮತ್ತು ಮುಸ್ಲಿಮ್‌ 
ಆಗಿಯೇ ಸೃಷಿಸುತ್ತಿದ್ದನು. ಹಾಗೆ ಮಾಡಿಲ್ಲದಿರುವಾಗ, ಈ ಎಲ್ಲಾ ಮತ-ಧರ್ಮಗಳು ಅವನಿಗೆ ಇಷ್ಟವಾಗಿದೆ. ನಾವು ಮಾಡುವುದೆಲ್ಲ 
ಅದಕ್ಕನುಸಾರವಾಗಿಯೇ ಆಗಿದೆ, ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ (ಈ ತಪ್ಪ ಫ್ರಕಲ್ಪನೆಯನ್ನು: ಹೋಗಲಾಡಿಸಲಿಕ್ಕಾಗಿಯೂ ಈ 
ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಅನ್‌ಆಮ್‌: ಟಿ. 
80-110, 124- 125, ಸಂಪುಟ-2 ಯೂನುಸ್‌: ಟಿ. 101, ಹೂದ್‌: ಟಿ. 116, ಅನ್ನಹ್ಹ್‌ ಟಿ. 10, 31-32) 

(3) ಸಂದೇಶ ಪ್ರಚಾರ ಮತ್ತು ಜನರ ಸುಧಾರಣಾ ಕಾರ್ಯ ಮಾಡುವಾಗ ಸಾಮಾನ್ಯವಾಗಿ ಎದುರಿಸುತ್ತಿರುವ ತೊಂದರೆಗಳ 
ವಾಸ್ತವಿಕತೆಯನ್ನು ಮನವರಿಕೆ ಮಾಡುವುದು ಇದರ ಮೂರನೆ ಉದ್ದೇಶವಾಗಿದೆ. ಅಲ್ಲಾಹನು ನೀಡಿದ ಆಯ್ಕೆಯ ಸ್ವಾತಂತ್ರ್ಯ ಮತ್ತು 
ಅದರಿಂದ ಸ್ವಭಾವ ಮತ್ತು ವಿಧಾನಗಳ ವ್ಯತ್ಯಾಸದ ವಾಸ್ತವಿಕೆತೆಯನ್ನರಿಯದವರು ಸುಧಾರಣಾಕಾರ್ಯದ ಮಂದಗತಿಯನ್ನು 
ಕಂಡು ನಿರಾಶರಾಗಿ ಬಿಡುತ್ತಾರೆ. ಜನರ ಮನಸ್ಸು ಕೂಡಲೇ ಬದಲಾಗತಕ್ಕಂತಹ ಯಾವುದಾದರೂ ಪವಾಡ ಅಲ್ಲಾಹನ ವತಿಯಿಂದ. 
ಪ್ರಕಟವಾಗಲೆಂದು ಅವರು ಬಯಸುತ್ತಾರೆ. ಕೆಲವೊಮ್ಮೆ ಆವೇಶ ಹೆಚ್ಚಾಗಿ "ಸುಧಾರಣೆಯ ಅಸಂಬದ್ಧ ವಿಧಾನಗಳನ್ನು ಅನುಸರಿಸಲು 
ಹೋಗುತ್ತಾರೆ. (ಈ ಉದ್ದೇಶಕ್ಕಾಗಿಯೂ ಈ ವಿಷಯವನ್ನು ಕುರ್‌ಆನಿನಲ್ಲಿ ಕೆಲವೆಡೆ ವಿವರಿಸಲಾಗಿದೆ. ನೋಡಿರಿ. ತಪ್ಪೀಮುಲ್‌ ಕುರ್‌ 
ಆನ್‌ ಸಂಪುಟ-2, ಅರ್ರಆ್‌ದ್‌: ಟಿ. 47-49, ಅನ್ನಣ್ಣ್‌ ಟಿ. 89-97) 


ಕಾಂಡ - 25 


42. ಅಶ್ಕೂರಾ 347 


£6 ೌ NL, do ಆ ್‌ಲೀ UTES, ATT 
OS 48585 80 ಕರ ಟಿ; ಪ್ರಿ ಟಿ GIN FS 
ಆರ್‌ ಗ NESE bs ಟು 


ತ್‌ನಿ 


ಫ್‌ PAPE ETN ರ್‌್‌್‌ Kl 4 2% PN ಶಿಳ 
695 0 ಟಿ! 03 IBY gH 39 ಬಿ18 


PR PNET 2% ಪ ೨% «Ki ಟ್ಟ 
SEs oe SES ES Ee NSS) 
ಮೂರ್ಪ)ರೇ? ರಕ್ಷಕ ಮಿತ್ರನಂತೂ ಅಲ್ಲಾಹನೇ ಆಗಿದ್ದಾನೆ. ಅವನೇ ಮೃತರನ್ನು ಜೀವಂತಗೊಳಿಸುತ್ತಾನೆ ಮತ್ತು 
ಸಕಲ ವಿಷಯಗಳಿಗೂ ಸಾಮರ್ಥ್ಯವುಳ್ಳವನಾಗಿದ್ದಾನೆ.” 

(10-12) ನಿಮ್ಮೊಳಗೆ ಯಾವ ವಿಷಯದಲ್ಲೇ ಮತಭೇದವುಂಟಾದರೂ ಅದರ ತೀರ್ಮಾನ ಮಾಡುವುದು 
ಅಲ್ಲಾಹನ ಕೆಲಸ." ಆ ಅಲ್ಲಾಹನೇ ನನ್ನ ಪ್ರಭು. ನಾನು ಅವನ ಮೇಲೆಯೇ ಭರವಸೆಯನಿರಿಸಿದೆ ಮತ್ತು ಅವನ 
ಕಡೆಗೇ ನಾನು ಮರಳುತ್ತೇನೆ.' ಭೂಮಿ ಆಕಾಶಗಳ ನಿರ್ಮಾಪಕ. ಅವನು ನಿಮ್ಮ ವರ್ಗದಿಂದಲೇ ನಿಮಗಾಗಿ 
ಜೊತೆಗಳನ್ನು ಸೃಷ್ಟಿಸಿದನು, ಹಾಗೆಯೇ ಪ್ರಾಣಿಗಳಲ್ಲೂ (ಅವುಗಳ ವರ್ಗದಿಂದಲೇ) ಜೋಡಿಗಳನ್ನು ಉಂಟು 
ಮಾಡಿದನು. ಈ ರೀತಿಯಲ್ಲಿ ಅವನು ನಿಮ್ಮ ಸಂತತಿಗಳನ್ನು ಹಬ್ಬಿಸುತ್ತಾನೆ. ವಿಶ್ವದ ಯಾವ ವಸ್ತುವೂ ಅವನನ್ನು 
ಹೋಲುವುದಿಲ್ಲ'' ಅವನು ಎಲ್ಲವನ್ನು ಆಲಿಸುವವನೂ ವೀಕ್ಷಿಸುವವನೂ ಆಗಿದ್ದಾನೆ.” ಭೂಮಿ ಆಕಾಶಗಳ 


ಈ ಉದ್ದೇಶಗಳಿಗಾಗಿ ಒಂದು ದೊಡ್ಡ ಪ್ರಮುಖ ವಿಷಯವನ್ನು ಈ ಸಂಕ್ಷಿಪ್ತ ವಾಕ್ಯಗಳಲ್ಲಿ ಹೇಳಲಾಗಿದೆ. ಈ ಲೋಕದಲ್ಲಿ ದೇವನ 
ನೈಜ ಪ್ರಾತಿನಿಧ್ಯ ಮತ್ತು ಪರಲೋಕದಲ್ಲಿ ಅವನ ಸ್ಪರ್ಗವು ಸಾಮಾನ್ಯ ಅನುಗ್ರಹವಲ್ಲ ಅದು ಕಲ್ಲು ಮಣ್ಣು ಕತ್ತೆ, ಕುದುರೆಗಳಂತಹ 
ಸೃಷ್ಟಿಗಳಿಗೆ ಸಾರ್ವತ್ರಿಕವಾಗಿ ನೀಡುವಂತಹ ಅನುಗ್ರಹವಲ್ಲ ಅದೊಂದು ವಿಶೇಷ ಮತ್ತು ಶ್ರೇಷ್ಠ ಅನುಗ್ರಹವಾಗಿದ್ದು ದೇವಚರರನ್ನೂ 
ಅದಕ್ಕೆ ಸೂಕ್ತವೆಂದು ಪರಿಗಣಿಸಲಾಗಿಲ್ಲ ಆದ್ದರಿಂದಲೇ ಮಾನವನನ್ನು ಸ್ವತಂತ್ರ ಅಧಿಕಾರವುಳ್ಳ ಸೃಷ್ಟಿಯಾಗಿ ಮಾಡಿ ಭೂಮಿಯ 
ಸರ್ವಸಂಪನ್ನೂಲಗಳನ್ನು ಅವನ ವಶಕ್ಕೆ ಕೊಟ್ಟನು ಅದೇ ರೀತಿ ಅವನಿಗೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅವನ ವಿಶೇಷ ಅನುಗ್ರಹಕ್ಕೆ 
ಪಾತ್ರರಾಗುವಂತಾಗಲು ಮನುಷ್ಯನಿಗೆ ಮಹಾಶಕ್ತಿಯನ್ನು ದಯಪಾಲಿಸಿದನು. ಇದು ಅಲ್ಲಾಹನ ಸ್ವಂತ ಅನುಗ್ರಹವಾಗಿದೆ. ಅದರಲ್ಲಿ 
ಗುತ್ತೇದಾರಿಕೆ ಯಾರಿಗೂ ಇಲ್ಲ ಯಾರೂ ಅದರಲ್ಲಿ ತನ್ನ ಹಕ್ಕು ಸ್ಥಾಪನೆ ಮಾಡುವಂತಿಲ್ಲ, ಅದನ್ನು ಬಲವಂತವಾಗಿ ಪಡೆಯುವ 
ಶಕ್ತಿಯೂ ಯಾರಿಗೂ ಇಲ್ಲ ಅಲ್ಲಾಹನನ್ನು ತನ್ನ ಕಾರ್ಯ ಸಾಧಕನೆಂದು ಬಗೆದು ಅವನಿಗೆ ವಿಧೇಯನಾಗಿ ನಡೆಯುವವನು 
ಮಾತ್ರ ಈ ಅನುಗ್ರಹವನ್ನು ಗಳಿಸಬಲ್ಲನು, ಆಗ ಅಲ್ಲಾಹನು ನೇರವಾಗಿ ಅವನಿಗೆ ಮಾರ್ಗದರ್ಶನ ಮಾಡುತ್ತಾನೆ. ಅವನನ್ನು ಈ 
ಪರೀಕ್ಷೆಯಿಂದ ಸಕ್ಷೇಮ ಪಾರುಗೊಳಿಸುತ್ತಾನೆ. ಅವನಿಂದ ವಿಮುಖರಾಗುವ ಅಕ್ರಮಿಗಳ ಮತ್ತು ಇತರರನ್ನುತಮ್ಮಕಾರ್ಯಸಾಧಕರಾಗಿ 
ಮಾಡಿಕೊಂಡವರ, ಒತ್ತಾಯದ ಕಾರ್ಯಸಾಧಕನಾಗುವ ಅಗತ್ಯ ಅವನಿಗಿಲ್ಲ, ಯಾವುದೇ ಜ್ಞಾನ, ಶಕ್ತಿ ಮತ್ತು ಅಧಿಕಾರಗಳಿಲ್ಲದವರನ್ನು 
ಕಾರ್ಯಸಾಧಕರಾಗಿ ಮಾಡಿಕೊಂಡವರನ್ನು ವಿಜಯಿಗಳಾಗಿ ಮಾಡುವುದು ಅವನಿಗೆ ಬೇಕಿಲ್ಲ 

12. ಅಂದರೆ, ನೀವು ಯಾರನ್ನು ಬಯಸುತ್ತೀರೋ ಅವರನ್ನು ನಿಮ್ಮ ಕಾರ್ಯಸಾಧಕರಾಗಿ ಮಾಡಲು ಮತ್ತು ಅವರು 
ನಿಜವಾಗಿಯೂ ನಿಮ್ಮ ಕಾರ್ಯಸಾಧಕರಾಗಿ ಅವರ ಕರ್ತವ್ಯವನ್ನು ನಿಭಾಯಿಸಲು ಅದೇನೂ ಒಪ್ಪಂದ ಬದ್ಧ ವಿಷಯವಲ್ಲ, ವಲೀ 
(ಕಾರ್ಯಸಾಧಕ)ಯು ಜನರ ಆಗ್ರಹಕ್ಕೆ ತಕ್ಕಂತೆ ಆಗುತ್ತಲೂ ಬದಲಾಗುತ್ತಲೂ ಇರುವುದಿಲ್ಲ ನೈಜ ವಲೀಯನ್ನು ನೀವು ವಲೀಯೆಂದು 
ಭಾವಿಸದಿದ್ದರೂ ಒಪ್ಪದಿದ್ದರೂ ಅವನು ವಲಿಯೇ. ಇನ್ನು ವಾಸ್ತವದಲ್ಲಿಯಾರು ವಲೀಯಲ್ಲ ಅವನನ್ನು ನೀವು ಅಂತ್ಯ ಶ್ವಾಸದ ವರೆಗೂ 
ವಲೀಯೆಂದು ಭಾವಿಸಿದರೂ ಅವನು ವಲೀ ಆಗುವುದಿಲ್ಲ ಹಾಗಾದರೆ ಅಲ್ಲಾಹನೇ ನೈಜ ಕಾರ್ಯಸಾಧಕ, ಬೇರಾರೂ ಅಲ್ಲವೆಂಬುದಕ್ಕೆ 
ಆಧಾರವೇನು? ಮೃತರನ್ನು ಜೀವಂತಗೊಳಿಸುವವನು ಮತ್ತು ಭೌತಿಕ ವಸ್ತುಗಳಿಗೆ ಜೀವ ಹಾಕಿ ನಡೆದಾಡುವ ಮನುಷ್ಯನಾಗಿ 
ಮಾಡುವವನು ಹಾಗೂ ಕಾರ್ಯ ಸಾಧಕತನದ ಬಾಧ್ಯತೆ ಈಡೇರಿಸುವ ಸಾಮರ್ಥ್ಯ ಮತ್ತು ಅಧಿಕಾರ ಹೊಂದಿರುವವನು ಮಾತ್ರ ನೈಜ 
ಕಾರ್ಯಸಾಧಕನಾಗಬಲ್ಲನೆಂಬುದೇ ಅದಕ್ಕೆ ಉತ್ತರ. ಅಲ್ಲಾಹನ ಹೊರತು ಯಾರಾದರೂ ಅಂತಹ ಕಾರ್ಯ ಸಾಧಕನಾಗಿದ್ದರೆ ಅವನನ್ನು 
ಕಾರ್ಯ ಸಾಧಕನಾಗಿ ಮಾಡಿರಿ. ಆದರೆ ಅದು ಕೇವಲ ಅಲ್ಲಾಹನಾಗಿದ್ದರೆ ಅವನ ಹೊರತು ಬೇರೆ ಯಾರನ್ನಾದರೂ ಕಾರ್ಯಸಾಧಕನಾಗಿ 
ಮಾಡುವುದು ಮೂರ್ಯತನ ಮತ್ತು ಆತ್ಮಹತ್ಯೆಯಲ್ಲದೆ ಇನ್ನೇನೂ ಅಲ್ಲ 

13. ಈ ಇಡೀ ಪಾರಾದಲ್ಲಿರುವ ವಿಷಯ ಅಲ್ಲಾಹನ ವತಿಯಿಂದ ಅವತೀರ್ಣಗೊಂಡಿದ್ದರೂ ಅದರಲ್ಲಿ ಅಭಿಸಂಬೋಧಕನು 
ಅಲ್ಲಾಹನಲ್ಲ ಪ್ರವಾದಿಯಾಗಿದ್ದಾರೆ. ಅಂದರೆ ನೀವು ಈ ರೀತಿ ಘೋಷಿಸಿರಿ ಎಂದು ಅಲ್ಲಾಹನು ಪ್ರವಾದಿಯವರಿಗೆ ಹೇಳುತ್ತಿದ್ದಾನೆ. ಈ 


ಕಾಂಡ -25 


348 ತಪ್ಪೀಮುಲ್‌ ಕುರ್‌ಆನ್‌ 


ರೀತಿಯ ವಿಷಯವು ಕುರ್‌ಆನಿನಲ್ಲಿ ಕೆಲವೆಡೆ ಕುಲ್‌(ಹೇಳಿರಿ) ಎಂಬ ಪದದಿಂದ ಆರಂಭಗೊಳ್ಳುತ್ತದೆ. ಇನ್ನು ಕೆಲವೆಡೆ ಅದಿಲ್ಲದೆಯೇ 
ಆರಂಭಗೊಳ್ಳುತ್ತದೆ. ಮಾತಿನ ಶೈಲಿಯೇ ಇಲ್ಲಿ ಪ್ರವಾದಿಯೇ ಅಭಿಸಂಬೋಧಕರಾಗಿದ್ದಾರೆಯೇ ಹೊರತು ಅಲ್ಲಾಹನಲ್ಲನೆಂದು 
ವ್ಯಕ್ತಪಡಿಸುತ್ತದೆ. ಕೆಲವು ಸ್ಥಳಗಳಲ್ಲಿಮಾತು ಅಲ್ಲಾಹನದ್ದಾಗಿದ್ದರೂ ಸಂಬೋಧಕರು ವಿಶ್ವಾಹಿಗಳಾಗಿರುತ್ತಾರೆ. (ಉದಾ: ಸೂರಃ ಫಾತಿಹಾ) 
ಅಥವಾ ದೇವಚರರಾಗಿರುತ್ತಾರೆ. (ಉದಾ: ಮರ್ಯಮ್‌ 64-65) 

14. ಇದು ಅಲ್ಲಾಹನು ಜಗದೊಡೆಯ ಮತ್ತು ನೈಜ ಕಾರ್ಯ ಸಾಧಕನೆಂಬುದರ ಸ್ವಾಭಾವಿಕ ಬೇಡಿಕೆಯಾಗಿದೆ. ಎರಡೂ ಅವನೇ 
ಆಗಿರುವಾಗ ಶಾಸನಾಧಿಕಾರವೂ ಅವನಿಗೆ ಸಲ್ಲಬೇಕಷ್ಟೆ ಮನುಷ್ಯರ ಪರಸ್ಪರ ವಿವಾದಗಳು ಮತ್ತು ಭಿನ್ನಾಭಿಪ್ರಾಯಗಳ ತೀರ್ಮಾನವನ್ನೂ 
ಅವನೇ ಮಾಡಬೇಕು. ಅದು ಕೇವಲ ಪರಲೋಕದಲ್ಲಿ ಮಾತ್ರವೆಂದು ಭಾವಿಸುವವರು ತಪ್ಪು ಮಾಡುತ್ತಾರೆ. ಅದಕ್ಕೆ ಯಾವುದೇ 
ಆಧಾರವಿಲ್ಲ ಅದೇ ರೀತಿ ಈ ಲೋಕದಲ್ಲಿಕೇವಲ ವಿಶ್ವಾಸ ಮತ್ತು ಕೆಲವು ಧಾರ್ಮಿಕ ವಿಷಯಗಳಿಗೆ ಅದನ್ನು ಸೀಮಿತಗೊಳಿಸಿದವರೂ ತಪ್ಪು 
ಮಾಡುತ್ತಿದ್ದಾರೆ. ಆದರೆ ಕುರ್‌ಆನಿನ ಪದಗಳು ಸಮಗ್ರವಾಗಿದೆ. ಎಲ್ಲ. ವಿವಾದ-ಭಿನ್ನಾಭಿಪ್ರಾಯಗಳಲ್ಲೂತೀರ್ಮಾನ ಮಾಡುವ ಆಧಿಕಾರ 
ಅಲ್ಲಾಹನಿಗೆ ಮಾತ್ರವೆಂದು ಅದು ಸ್ಪಷ್ಟವಾಗಿ ಸಾರುತ್ತದೆ. ಅದರ ಪ್ರಕಾರ, ಅವನು ಪರಲೋಕದ "ಮಾಲಿಕಿ ಯೌಮಿದ್ದೀನ್‌' ನಂತೆಯೇ 
ಈ ಲೋಕದ "ಅಹ್ಮಮುಲ್‌ ಹಾಕಿಮೀನ' ಕೂಡಾ ಆಗಿದ್ದಾನೆ. ವಿಶ್ವಾಸ ಕಾರ್ಯಗಳ ಭಿನ್ನಾಭಿಪ್ರಾಯದಲ್ಲಿಸತ್ಯ ಯಾವುದು, ಮಿಥ್ಯ ಯಾವುದು 
ಎಂದು ತೀರ್ಮಾನಿಸುವುದು ಅವನೇ ಆಗಿರುವಂತೆಯೇ ಕಾನೂನು ಪರವಾಗಿ ಮನುಷ್ಯನಿಗೆ ಶುದ್ಧ ಯಾವುದು, ಅಶುದ್ಧ ಯಾವುದು, 
ಹಲಾಲ್‌ ಯಾವುದು, ಹರಾಮ್‌ ಯಾವುದು, ಚಾರಿತ್ರ $ದಲ್ಲಿ ಯಾವುದು ಉತ್ತಮ, ಯಾವುದು ಕೆಟ್ಟದು, ವ್ಯವಹಾರಗಳಲ್ಲಿ ಯಾರು 
ಯಾರಿಗೆ ಯಾವ ಯಾವ ಹಕ್ಕುಗಳಿವೆ, ಸಾಮಾಜಿಕ, ಆರ್ಥಿಕ, ನಾಗರಿಕ ಮತ್ತು ರಾಜಕೀಯ ರಂಗಗಳಲ್ಲಿಯಾವ ವಿಧಾನ ಸರಿಯಾದುದು, 
ಯಾವುದು ಅಲ್ಲಎಂಬುದನ್ನೂ ಅವನೇ ತೀರ್ಮಾನಿಸುತ್ತಾನೆ. ಇದೇ ಆಧಾರದಲ್ಲಿ ಕುರ್‌ಆನಿನಲ್ಲಿ ಈ ಕೆಳಗಿನ ವಿಷಯಗಳನ್ನು ಕಾನೂನಿನ 
ಮೂಲಾಧಾರವಾಗಿ ಸೇರಿಸಲಾಗಿದೆ. (ಅನ್ನಿಸಾ-59, ಅಲ್‌ಅಹ್‌ರುಾಬ್‌-36, ಅಲ್‌ಅಆ್‌ರಾಫ್‌-3.) 

ಈ ಸೂಕ್ತವು ಯಾವ ಹಿನ್ನೆಲೆಯಲ್ಲಿ ಬಂದಿದೆಯೋ ಅದರೊಳಗೆ ಇನ್ನೊಂದರ್ಥವನ್ನೂ ನೀಡುತ್ತದೆ. ಅದು ಹೀಗಿದೆ- 
ಭಿನ್ನಾಭಿಪ್ರಾಯಗಳ ತೀರ್ಮಾನ ಮಾಡುವುದು, ಮನುಷ್ಯ ಒಪ್ಪಿದರೂ ಒಪ್ಪದಿದ್ದರೂ ಆಗುತ್ತದೆಂಬ ಅಲ್ಲಾಹನ ಕಾನೂನುಪರ ಅಧಿಕಾರ 
ಮಾತ್ರವಲ್ಲ ಅಲ್ಲಾಹನು ಸತ್ಯಾಸತ್ಯದ ತೀರ್ಮಾನವನ್ನು ಕಾರ್ಯರೂಪದಲ್ಲೂ ಮಾಡುತ್ತಾನೆ. ಅದರಿಂದಾಗಿಯೇ ಮಿಥ್ಯವಾದಿಗಳು 
ನಾಶವಾಗುತ್ತಾರೆ. ಸತ್ಯದ ವಾಹಕರು ಯಶಸ್ಸು ಸಾಧಿಸುತ್ತಾರೆ. ಈ ತೀರ್ಮಾನವು ಜಾರಿಗೊಳ್ಳುವುದರಲ್ಲಿಜನರಿಗೆ ವಿಳಂಬವಾಗಿ ಕಂಡರೂ 
ಸರಿ. ಈ ವಿಷಯವು ಮುಂದೆ 24ನೇ ಸೂಕ್ತದಲ್ಲೂ ಬರುತ್ತದೆ. ಇದಕ್ಕಿಂತ ಮುಂಚೆ ಕುರ್‌ಆನಿನ ಎವಿಧ ಸ್ಥಳಗಳಲ್ಲೂ ಬಂದಿದೆ. (ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅರ್ರಆ್‌ದ್‌; ಟಿ. 34, 60, ಇಬ್ರಾಹೀಮ್‌: ಟಿ. 26, 34-40, ಬನೀ ಇಸ್ರಾಈಲ್‌: ಟಿ. 100, 
ಸಂಪುಟ-3 ಅಲ್‌ ಅಂಬಿಯಾ: ಟಿ, 15-18, 44-46) 

15. ಅಂದರೆ ಭಿನ್ನಾಭಿಪ್ರಾಯಗಳ ಬಗ್ಗೆತೀರ್ಮಾನ ಮಾಡುವ ನೈಜ ತೀರ್ಪುಗಾರ. 

16. ಈ ಎರಡು ಕೃತ್ಯಗಳಲ್ಲಿ ಒಂದು ಭೂತಕಾಲದಲ್ಲೂ ಇನ್ನೊಂದು ಭವಿಷ್ಯತ್ಕಾಲದಲ್ಲೂ ವಿವರಿಸಲಾಗಿದೆ. ಇದು ಶಾಶ್ವತವೆಂಬ 
ಅರ್ಥವನ್ನು ಕೊಡುತ್ತದೆ. ಭೂತಕಾಲದಲ್ಲಿ "ನಾನು ಅವನ ಮೇಲೆ ಭರವಸೆಯಿರಿಸಿದೆ' ಎನ್ನಲಾಗಿದೆ. ಅಂದರೆ ನಾನು ಬದುಕಿರುವ 
ಕಾಲದ ವರೆಗೆ ಅವನ ಸಹಾಯ, ಮಾರ್ಗದರ್ಶನ ಮತ್ತು ಅವನ ಆಶ್ರಯ ಪಡೆಯುವನು ಮತ್ತು ಅವನ ತೀರ್ಮಾನದ ಮೇಲೆ 
ಭರವಸೆಯಿರಿಸುವೆನು ಎಂಬ ಶಾಶ್ವತವಾದ ತೀರ್ಮಾನವನ್ನು; ಮಾಡಿಬಿಟ್ಟಿದ್ದೇನೆ. ವರ್ತಮಾನ ಕಾಲದಲ್ಲಿ ಈ ರೀತಿ ಹೇಳಲಾಗಿದೆ- ನಾನು 
ಅವನತ್ತಲೇ ಮರಳುತ್ತೇನೆ. ಅಂದರೆ ನನ್ನ ಬದುಕಿನಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಲ್ಲಿ ಅಲ್ಲಾಹನ ಕಡೆಗೆ ಮರಳುತ್ತೇನೆ. ಎಂತಹ 
ಸಂಕಷ್ಟ ತೊಂದರೆ ಅಥವಾ ವಿಪತ್ತು ಬಂದರೂ ನಾನು ಯಾವ ಕಡೆಗೂ ನೋಡುವುದಿಲ್ಲ ಅವನಿಂದಲೇ ಸಹಾಯ ಬೇಡುತ್ತೇನೆ. 
ಎಂತಹ ಅಪಾಯ ಎದುರಾದರೂ ಅವನಿಂದಲೇ ರಕ್ಷಣೆ ಪಡೆಯುತ್ತೇನೆ ಮತ್ತು ಅವನ ರಕ್ಷಣೆಯ ಮೇಲೆ ಭರವಸೆಯಿರಿಸುತ್ತೇನೆ. 
ಸಮಸ್ಯೆಗಳೆದುರಾದಾಗ ಅವನಿಂದಲೇ ಮಾರ್ಗದರ್ಶನ ಪಡೆಯುತ್ತೇನೆ. ಅವನ ಶಿಕ್ಷಣ-ಬೋಧನೆಗಳಲ್ಲಿ ಅದರ ಪರಿಹಾರ 
ಅರಸುತ್ತೇನೆ. ಯಾರೊಂದಿಗಾದರೂ ವಿವಾದವುಂಟಾದರೆ ಅದರ ತೀರ್ಮಾನವನ್ನು ಅವನಿಂದಲೇ ನಿರೀಕ್ಷಿಸುತ್ತೇನೆ. ಅವನು ಸರಿಯಾದ 
ತೀರ್ಮಾನವನ್ನೇ ಮಾಡುವನೆಂದು ದೃಢವಾಗಿ ನಂಬುತ್ತೇನೆ. 

17. ಮೂಲದಲ್ಲಿ ಸ್ವಿದ್ಭಸಿತ (ಫೆ ಅವನಿಗೆ ಸಾಟಿಯಾದ ಯಾವ ವಸ್ತುವೂ ಇಲ್ಲ? ಎಂದಿದೆ. ಟೆ "ಸಾಟಿಯಾದುದು' 
ಎಂಬುದನ್ನು. ನುಡಿಗಟ್ಟಿನ ರೂಪದಲ್ಲಿ ಬಳಸಲಾಗಿದೆ. ಇದು ಮಾತಿಗೆ ಒತ್ತು ಕೊಡಲಿಕ್ಕಾಗಿದೆ. ಅರಬರಲ್ಲಿಈ ಫೆಸಖೆ! 3 4 ಜ್‌ ಪಚ) 
ಎಂಬ ಶೈಲಿ ರೂಢಿಯಲ್ಲಿದೆಯೆಂದು ಕೆಲವು ಭಾಷಾ ತಜ್ಞರು ಮತ್ತು ವ್ಯಾಖ್ಯಾನಕಾರರು ಹೇಳುತ್ತಾರೆ. 4! 92 ಟಾಟ! ಚಕ ರ! 
ಎಂಬ ಪದದ ಶೈಲಿಯೂ ಇನ್ನು ಕೆಲವರು ಹೇಳುವಂತೆ, ಅವನಂತಿರುವ ಯಾರೂ ಇಲ್ಲವೆನ್ನುವ ಬದಲು ಅವನಿಗೆ ಸಾಟಿಯಾದವರು 
ಯಾರೂ ಇಲ್ಲವೆಂದು ಹೇಳಿರುವುದು ಉತ್ಸೇಕ್ಲೆಯಾಗಿದೆ. ಅಂದರೆ ಒಂದು ವೇಳೆ ಅಲ್ಲಾಹನಿಗೆ ಸಮಾನರಾದವರು ಯಾರಾದರೂ 
ಇದ್ದಿದ್ದರೆ, ಅಲ್ಲಾಹನಂತಿರುವವರಂತಿರಲಿ, ಅವರಂತೆಯೂ ಯಾರೂ ಇರುತ್ತಿರಲಿಲ್ಲ 

18. ಅಂದರೆ, ಒಂದೇ ಸಮಯದಲ್ಲಿವಿಶ್ಚದ ಪ್ರತಿಯೊಬ್ಬನ ಮಾತನ್ನು ಕೇಳುತ್ತಾನೆ- ಎಲ್ಲವನ್ನೂ ಆಲಿಸುತ್ತಾನೆ. 


ಕಾಂಡ - 25 


42. ಅಶ್ಕೂರಾ "| 349 


OS Ya ಟೈ 535 ೫120 SELB ಜ| 
ಟಿ 6। ತಲ ಕ ಟ್‌ 34೬ SHH A ಭ್ರಹಿ 
SOSA SIR SSN ೫11 ಆ (ಅಂ ೪) 


ಭಂಡಾರಗಳ ಬೀಗದ ಕೈಗಳು ಬ್‌ ಇವೆ. ತಾನಿಚ್ಛೆಸಿದವರಿಗೆ ಅವನು ಧಾರಾಳ ಜೀವನಾಧಾರ ನೀಡುತ್ತಾನೆ 
ಮತ್ತು ತಾನಿಚ್ಛಿಸಿದವರಿಗೆ ಪರಿಮಿತವಾಗಿ ಕೊಡುತ್ತಾನೆ. ಅವನಿಗೆ ಸಕಲ ವಿಷಯಗಳ ಜ್ಞಾನವಿದೆ. 19 

(13) ಅವನು ನೂಹರಿಗೆ ಆಜ್ಞಾಪಿಸಿದ್ದ ಧರ್ಮ ವಿಧಾನವನ್ನೇ ನಿಮಗಾಗಿಯೂ ನಿಶ್ಚಯಿಸಿ ಕೊಟ್ಟಿದ್ದಾನೆ ಮತ್ತು 
(ಮುಹಮ್ಮದರೇ) ಈಗ ನಾವು ಅದನ್ನೇ ದಿವ್ಯ ವಾಣಿಯ ಮೂಲಕ ನಿಮ್ಮ ಕಡೆಗೆ ಕಳುಹಿಸಿರುತ್ತೇವೆ. ಇದನ್ನೇ ನಾವು 
ಇಬ್ರಾಹೀಮ್‌, ಮೂಸಾ ಮತ್ತು 'ಈಸಾರಿಗೂ ಬೋಧಿಸಿದ್ದೆವು. ಈ ಧರ್ಮವನ್ನು ಸಂಸ್ಥಾಪಿಸಿರಿ ಮತ್ತು 'ಇದರಲ್ಲಿ 
ಎಭಿನ್ನರಾಗದಿರಿ ಎಂಬ ಆದೇಶದೊಂದಿಗೆ.” (ಸಂದೇಶವಾಹಕರೆ) ನೀವು ಕರೆ "ನೀಡುತ್ತಿರುವ ಈ ವಿಷಯವು 


19. ಅಲ್ಲಾಹನೇ, ಏಕೆ ನೈಜ ಕಾರ್ಯ ಸಾಧಕನಾಗಬೇಕು. ಅವನ ಮೇಲೆಯೇ ಏಕೆ ಭರವಸೆಯಿರಿಸಬೇಕು ಮತ್ತು ಅವನತ್ತಲೇ 
ಏಕೆ ಮರಳಬೇಕು ಎಂಬುದಕ್ಕೆ ಇದು ಪುರಾವೆಯಾಗಿದೆ. (ವಿವರಣೆ ನೋಡಿರಿ: ತಪ್ಪಿಮುಲ್‌ ಕುರ್‌ಆನ್‌ ಸಂಪುಟ-3 ಅನ್ನಮ್‌ ಟಿ. 
73-83, ಆರ್ರೂಮ್‌: ಟಿ. 25-31) 

20. ಪ್ರಥಮ ಸೂಕ್ತದಲ್ಲಿ ಹೇಳಿದ ಮಾತನ್ನೇ ಇಲ್ಲಿ ಇನ್ನಷ್ಟು ಸ್ಫುಟವಾಗಿ ಹೇಳಲಾಗಿದೆ. ಮುಹಮ್ಮದ್‌(ಸ ಯಾವುದೇ ಹೊಸ 
ಧರ್ಮದ ಸ್ಥಾಪಕರಲ್ಪ ಇತರ ಪ್ರವಾದಿಗಳೂ ತಂತಮ್ಮ ಪ್ರತ್ಯೆ ಕೆ ಧರ್ಮಗಳ ಸ್ಥಾಪಕರಾಗಿರಲಿಲ್ಲ ಆರಂಭದಿಂದಲೂ ಎಲ್ಲ ್ಲಪ್ರವಾದಿಗಳೂ 
ಅಲ್ಲಾಹನ ವತಿಯಿಂದ ತಂದಂತಹ ಧರ್ಮ ಒಂದೇ ಆಗಿತ್ತು. ಅದನ್ನೇ ಈ ಪ್ರವಾದಿಯವರೂ ಮುಂದಿಡುತ್ತಿದ್ದಾರೆಂದು ಇಲ್ಲಿ 
ಹೇಳಲಾಗಿದೆ. ಈ ಸರಣಿಯಲ್ಲಿ ಪ್ರಪ್ರಥಮವಾಗಿ ನೂಹ್‌(ಅರನ್ನು ಪ್ರಸ್ತಾಪಿಸಲಾಗಿದೆ. ಅವರು ಮಹಾ ಪ್ರಳಯದ ನಂತರದ ಮಾನವ 
ಪೀಳಿಗೆಯ ಪ್ರಪ್ರಥಮ ಪ್ರವಾದಿಯಾಗಿದ್ದಾರೆ. ಅನಂತರ ಪ್ರವಾದಿ  ಮುಹಮೃದ್‌ಸುರ ಹೆಸರನ್ನು ಪ್ರಸ್ತಾಪಿಸಲಾಗಿದೆ. ಇವರು ಕೊನೆಯ 
ಪ್ರವಾದಿ. ಆ ಬಳಿಕ ಅರಬರು ತಮ್ಮ ಆಧ್ಯಾತ್ಮಿಕ ನಾಯಕರೆಂದು ನಂಬುತ್ತಿದ್ದ ಇಬ್ರಾಹೀಮರನ್ನು ಪ್ರಸ್ತಾಪಿಸಲಾಗಿದೆ. ಕೊನೆಯಲ್ಲಿ 
ಮೂಸಾ ಮತ್ತು ಈಸಾ(ಅರ ಹೆಸರು ಬಂದಿದೆ. ಯಹೂದಿ ಮತ್ತು ಕೈಸ್ತ ಧರ್ಮಗಳು ಇವರಿಂದ ಗುರುತಿಸಲ್ಪಟ್ಟಿವೆ. ಈ ಐವರು 
ಪ್ರವಾದಿಗಳಿಗೆ ಮಾತ್ರ ಈ ಧರ್ಮವನ್ನು ಬೋಧಿಸಲಾಗಿತ್ತೆಂದು ಇದರ ಅರ್ಥವಲ್ಲ ಈ ಲೋಕಕ್ಕೆ ಬಂದಿದ್ದಎಲ್ಲ ಪ್ರವಾದಿಗಳೂ ಒಂದೇ 
ಧರ್ಮವನ್ನು ತಂದಿದ್ದಾರೆಂದು ಹೇಳುವುದು ಇಲ್ಲಿ ಉದ್ದೇಶವಾಗಿದೆ. ಈ ಪೈಕಿ ದೈವಿಕ ಧರ್ಮಶಾಸ್ತ್ರಗಳು ಲಭಿಸಿದ ಜಗದ್ಧಫಿದ್ದ ಐದು 
ಮಂದಿ ಶ್ರೇಷ್ಠ ಪ್ರವಾದಿಗಳ ಹೆಸರನ್ನು ಉದಾಹರಣೆಯಾಗಿ ಪ್ರಸ್ತಾಪಿಸಲಾಗಿದೆ. 

ಈ ಸೂಕ್ತವು ಧರ್ಮ ಮತ್ತು. ಅದರ ಉದ್ದೇಶದ ಕುರಿತು ಬೆಳಕು ಚೆಲ್ಲುತ್ತದೆ. ಆದ್ದರಿಂದ ಅದನ್ನು ಚೆನ್ನಾಗಿ ಗ್ರಹಿಸಿ ಮನವರಿಕೆ 
ಮಾಡಿಕೊಳ್ಳುವುದು ಸೂಕ್ತವೆನಿಸುತ್ತದೆ. “ಟಾ ಶರಅಲಕುವ್‌'- ನಿಮಗೆ ವಿಧಿ ಸಲಾಗಿದೆಯೆಂದು ಹೇಳಲಾಗಿದೆ. ಈ ಪದಕ್ಕೆ ದಾರ 
ತೋರಿಸುವುದು ಎಂಬರ್ಥವಿದೆ. ಪಾರಿಭಾಷಿಕವಾಗಿ ವಿಧಾನ ನಿಯಮ, ಕಟ್ಟಳೆ ಎಂದಾಗುತ್ತದೆ. ಇದೇ ಪಾರಿಭಾಷಿಕ ಅರ್ಥದ ಪ್ರ 
ಅರಬಿ ಭಾಷೆಯಲ್ಲಿ ತಶ್ರೀಆ್‌ ಎಂದರೆ ಕಾನೂನು ನಿರ್ಮಾಣ (Legislation ಶರಆ್‌ ಮತ್ತು ಶರೀಅತ್‌ ಎಂದರೆ ಕಾನೂನು ಪ 
ಮತ್ತು ಶಾರಿಆ್‌ ಎಂದರೆ ಕಾನೂನು ನೀಡುವವ (೭೫೫ 80167 ಎಂದು ಭಾವಿಸಲಾಗುತ್ತದೆ. ದೇವನ ಈ ಕಾನೂನು ನಿರ್ಮಾಪಕತ್ವವು, 
ಅಲ್ಲಾಹನೇ ವಿಶ್ವದ ಸಕಲ ವಸ್ತುಗಳ ಒಡೆಯ, ಅವನೇ ಮಾನವನ ನೈಜ ಕಾರ್ಯಸಾಧಕ ಹಾಗೂ ಮಾನವರ ನಡುವಿನ ಭಿನ್ನಾಭಿಪ್ರಾಯದ 
ವಿಷಯಗಳನ್ನು. 'ಶೀರ್ಮಾನಿಸುವವನು ಎಂಬುದು 1, 9 ಮತ್ತು 10ನೇ ಸೂಕ್ತದಲ್ಲಿಹೇಳಿದ ಮೂಲಭೂತ ಸತ್ಯದ ಸ್ವಾಭಾವಿಕ ಮತ್ತು ತಾರ್ಕಿಕ 
ಪರಿಣಾಮವಾಗಿದೆ. ಆದ್ದರಿಂದ ಮಾನವನಿಗೆ ಕಾನೂನು ಕಟ್ಟಳೆಗಳನ್ನು ರಚಿಸುವ ಅಧಿಕಾರ ಹಾಗೂ ಅದನ್ನು ನೀಡುವ ಹೊಣೆಗಾರಿಕೆ 
ಅವನಿಗೆ ಮಾತ್ರ ಇರುವುದು. 

ಅನಂತರ pe ಈ "ಧರ್ಮಸ್ಥರೂಪದಿಂದ' ಎಂದು ಹೇಳಲಾಗಿದೆ. ಶಾಹ್‌ ವಲಿಯುಲ್ಲಾಹ್‌ರ ಪ್ರಕಾರ ಟಿಜೆ-ಶ! ದೇವಶಾಸನವು 
ಸಂವಿಧಾನವಾಗಿದೆ. ನೀವು " ಅರು್ದುಮರ್‌' ಅಧ್ಯಾಯದ 3ನೇ ಟಿಪ್ಪಣಿಯಲ್ಲಿ'ಧರ್ಮ' ದ ವಿವರಣೆಯನ್ನು ನೋಡಿದರೆ ಧರ್ಮವೆಂಬುದು 
ಒಬ್ಬನ ಶಾಸನಾಧಿಕಾರವನ್ನುಃ ಒಪ್ಪಿಕೊಂಡು ಅವನ ಆಜ್ಞೆಗಳನ್ನು ಪಾಲಿಸುವುದಂದು ತಿಳಿಯಲು ಕಷ್ಟವಾಗದು. ಈ ಪದವನ್ನು "ಏಧಾನ' ವೆಂದು 
ಅರ್ಥೈಸಿದರೆ ಮಾನವನು ಕಡ್ಡಾಯವಾಗಿ ಪಾಲಿಸ: ಬೇಕಾದ, ಅದನ್ನು ನಿಶ್ಚಯಿಸಿದವರನ್ನು ಅನುಸರಣಾರ್ಹರೆಂದು "ಒಪ್ಪಿಕೊಳ್ಳಬೇಕಾದ 
ಎಧಾನವೆಂದಾಗುತ್ತದೆ. ಈ ಅರ್ಥದಲ್ಲಿ ಅಲ್ಲಾಹನು ನಿಶ್ಚಯಿಸಿದ pM ವಿಧಾನವು ಕೇವಲ ಶಿಫಾರಸು ಅಥವಾ ಬೋಧನೆಯಲ್ಲ 
ಬದಲಾಗಿ ಅದು ಮಾನವರಿಗೆ ಕಡ್ಡಾಯವಾಗಿ ಅನುಸರಿಸಬೇಕಾದ ತಮ್ಮ ಒಡೆಯನ ಕಾನೂನಾಗಿದೆ ಮತ್ತು ಅದನ್ನು ಪಾಲಿಸದಿದ್ದರೆ 
ವಿದ್ರೋಹವೆಂದಾಗುತ್ತದೆ. ಇದನ್ನು ಪಾಲಿಸದವನು ವಾಸ್ತವದಲ್ಲಿ ಅಲ್ಲಾಹನ ಆಜ್ಞಾಧಿಕಾರ ಮತ್ತು ತನ್ನ ದಾಸ್ಯತನವನ್ನು ನಿರಾಕರಿಸುತ್ತಾನೆ. 


ಕಾಂಡ -25 


350 ತಪ್ಪೀಮುಲ್‌ ಕುರ್‌ಆನ್‌ 
SN SR 
ಆ ಬಳಿಕ, ಧರ್ಮಶಾಸ ಸ್ಪದ ಈ ಆದೇಶವನ್ನೇ ನೂಹ್‌, ಇಬ್ರಾಹೀಮ್‌, ಮೂಸಾ ಮತ್ತು ಈಸಾ(ಅ)ಿಗೆ ನೀಡಲಾಗಿತ್ತು. ಅದೇ 
ಆದೇಶವನ್ನು ನಿಮಗೂ ನೀಡಲಾಗುತ್ತಿದೆಯೆನ್ನಲಾಗಿದೆ. ಈ ಮಾತಿನಿಂದ ಉದ್ಭವಿಸುವ ವಿಷಯಗಳು ಹೀಗಿದೆ: 1) ಅಲ್ಲಾಹನು ತನ್ನ 
ಧರ್ಮಶಾಸ್ತ್ರದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ "ನೇರವಾಗಿ ನೀಡಲಿಲ್ಲ ತನಗೆ ಸೂಕ್ತ ಕಂಡಾಗ ಒಬ್ಬ ವ್ಯಕ್ತಿಯನ್ನು ಸಂದೇಶವಾಹಕನಾಗಿ 
ಆಯ್ಕೆ ಮಾಡಿ ಇದನ್ನು ಅವರಿಗೆ ನೀಡಿದನು. (2) ಧರ್ಮಶಾಸ್ತ್ರ ಸ್ವವು ಆರಂಭದಿಂದಲೂ ಒಂದೇ "ಅಗಿತ್ತು. ಒಂದು ಕಾಲಕ್ಕೆ ಒಂದು 
ಜನತೆಗೆ ಒಂದು ಧರ್ಮವನ್ನು ಇನ್ನೊಂದು ಕಾಲಕ್ಕೆ ಇನ್ನೊಂದು ಜನತೆಗೆ ಅದಕ್ಕೆ ಭಿನ್ನವಾದ ವೈರುಧ್ವಗಳಿಂದ ಕೂಡಿದ ಧರ್ಮವನ್ನು 
ಕಳಿಸಲಿಲ್ಲ ದೇವನ ಕಡೆಯಿಂದ ಅನೇಕ? ಧರ್ಮಗಳೂ ಬಂದಿಲ್ಲ ಬಂದದ್ದು. ಒಂದೇ ಧರ್ಮವಾಗಿತ್ತು. (3) ಅಲ್ಲಾಹನ ಆಜ್ಞಾಧಿಕಾರವನ್ನು 
ಅಂಗೀಕರಿಸುವುದು, ಜೊತೆಗೆ ಈ ಧರ್ಮಶಾಸ ಸ್ವವನ್ನು ಕಳಿಸಲಾದ ಸಂದೇಶವಾಹಕರನ್ನೂ ಇದನ್ನು ತಂದ ದೇವವಾಣಿಯನ್ನೂ 
ನಂಬುವುದು ಈ ಧರ್ಮದ ಕಡ್ಡಾಯ ಅಂಶವಾಗಿದೆ. ಅದು ತರ್ಕಬದ್ಧವೂ ಆಗಿದೆ. ಏಕೆಂದರೆ ಇದು ದೇವನ ವತಿಯಿಂದ ಬಂದ ಅಧಿಕೃತ. 
(Authentic) ದಾಖಲೆಯೆಂಬ: ಬಗ್ಗೆ ಮನಃ ಸಂತೃಪ್ತಿಯಿಲ್ಲದಿದ್ದರೆ ಮಾನವನು ಅದನ್ನು ಎಂದಿಗೂ ಅನುಸರಿಸಲಾರನು. 

ತರುವಾಯ, ಈ ಧರ್ಮವನ್ನು ಸಂಸ್ಥಾಪಿಸಬೇಕೆಂಬ ' ಆದೇಶದೊಂದಿಗೆ ಇದನ್ನು ಎಲ್ಲ ಪ್ರವಾದಿಗಳಿಗೆ ಕಳಿಸಲಾಗಿತ್ತೆಂದು 
ಹೇಳಲಾಗಿದೆ. ಇದನ್ನು ಶಾಹ್‌ ವಲಿಯುಲ್ಲಾಹ್‌ ರವರು Rei pa) 2 "ಧರ್ಮವನ್ನು. ಸಂಸ್ಕಾಪಿಸಿರ' ಎಂದು ಅನುವಾದಿಸಿದರೆ ಶಾಹ್‌ 
ರಫೀವುದ್ದೀನ್‌ ಮತ್ತು: ಶಾಹ್‌ ಅಬ್ದುಲ್‌ ಕಾದರ್‌ರವರು !) ತ ಟೆ "ಧರ್ಮವನ್ನುಸ ಸಂಸ್ಕಾಪಿಸಿಡಿರಿ' ಎಂಬ ಅರ್ಥ ಕೊಟ್ಟಿದ್ದಾರೆ. 
ಎರಡೂ ಅನುವಾದಗಳು ಸ| ರಿಯಾಗಿವೆ. ಪ್ರವಾದಿಗಳು ಈ ಎರಡೂ ಕೆಲಸಗಳಿಗಾಗಿ ಕಳಿಸಲ್ಪಟ್ಟಿದ್ದರು. “ಧರ್ಮವು ಸ ಸ್ವಾಪನೆಗೊಂಡಿಲ್ಲದಲ್ಲಿ 
ಅದನ್ನು ಸ್ಥಾಪಿಸುವುದು ಅವರ ಪ್ರಥಮ ಕರ್ತವ್ಯವಾಗಿತ್ತು. ಅದು ಸ್ಥಾಪನೆಗೊಂಡರೆ ಅಥವಾ ಮೊದಲೇ ಸ್ಥಾಪನೆಗೊಂಡಿದ್ದರೆ ಅದನ್ನು 
ಸ್ಥಾಹಸಿಡುವುದು ಅವರ ದ್ವಿತೀಯ ಕರ್ತವ್ಯ; ವಾಗಿತ್ತು. ಒಂದು ವಸ್ತು ಸ್ಥಾಪಿಸಲ್ಪ್ಟಿದ್ದರೆ ಮಾತ್ರ ಅದನ್ನು ಸ್ಥಾಹಿಸಿಡಬೇಕಾಗುತ್ತದೆ. ಅನ್ನ ಥಾ. 
ಮೊದಲು ಅದನ್ನು. ಸ್ವಾಪಿಸಬೇಕಾದೀತು, ಅನಂತರ ಅದನ್ನು ಸ್ವಾಪಿಸಿದಲು ನಿರಂತರ ಪ್ರ ಪ್ರ ಪ್ರಯತ್ನಿಸಬೇಕೆಂಬುದು ವ್ಯಕ್ತ. 

ಈಗ ನಮ್ಮ ಮುಂದೆ ಎರಡು ಪ್ರಶ್ನೆಗಳಿವೆ. (1) ಧರ್ಮವನ್ನು ಸ್ಥಾಹಿಸುವುದೆಂದರೇನು? (2 ಧರ್ಮ ಸ್ವಾಪಿಸಲು ಮತ್ತು 
ಸ್ಥಾಪಿಸಿಡಲು ಆಜ್ಞಾಪಿಸಲಾಗಿರುವ ಧರ್ಮದಿಂದ ಏನು ಉದ್ದೇಶಿಸಲಾಗಿದೆ? ಈ ಎರಡು ವಿಷಯಗಳನ್ನೂ ಚೆನ್ನಾಗಿ ತಿಳಿದಿರಬೇಕು. 

'ಸಂಸ್ಥಾಪಿಸುವುದು' ಎಂಬ ಪದವನ್ನು ಭೌತಿಕ ಅಥವಾ 1 ಜಡ ವಸ್ತುಗಳನ್ನು ಎಬ್ಬಿಸಿ ನಿಲ್ಲಿಸುವುದಕ್ಕೆ ಪ್ರ ಯೋಗಿಸಲಾಗುತ್ತದೆ- ಉದಾ: 
ಒಬ್ಬವ್ಯಕ್ಕಿ ಅಥವಾ ಒಂದು ಪ್ರಾಣಿಯನ್ನು. ಎಬ್ಬಿಸಿ ನಿಲ್ಲಿಸುವುದು, ಬಿದ್ದಿರುವ ಯಾವುದಾದರೂ ವಸ್ತುವನ್ನು. ಉದಾ: ಬಿದಿರು ಅಥವಾ ಕಂಬ- 
ನೇರ ನಿಲ್ಲಿಸುವುದು ಅಥವಾ ಒಂದು ವಸ್ತುವಿನ ಹರಡಿಕೊಂಡಿರುವ: ಭಾಗಗಳನ್ನು ಜೋಡಿಸಿ ಎತ್ತರಿಸುವುದು. ಉದಾ: ಖಾಲಿ ಜಮೀನಿನಲ್ಲಿ 
ಕಟ್ಟಡ 'ಕಟ್ಟುವುದು. ಆದರೆ ಅಭೌತಿಕ ವಸ್ತುಗಳನ್ನು ಸಂಸ್ಥಾಪಿಸುವುದೆಂದರೆ ಅದನ್ನು ಕೇವಲ ಪ್ರಚಾರ ಮಾಡುವುದಲ್ಲ; ಇದ್ದಕ್ಕಿದ್ದಂತೆ 

ಪ್ರಾಯೋಗಿಕವಾಗಿ ಜಾರಿಗೊಳಿಸುವುದಾಗಿದೆ. ಉದಾ: ಒಬ್ಬನು ತನ್ನ ಸರಕಾರವನ್ನು ಸ್ಥಾಫಿಸಿದನೆಂದರೆ ಜನರನ್ನು ಅದರ ಕಡೆಗೆ ಆಹ್ವಾನಿಸಿದ 
ನೆಂದಲ್ಲ ಅವನು ದೇಶದ ಜನರನ್ನು ತನ್ನ ಅಧೀನಗೊಳಿಸಿದನು ಮತ್ತು ಸರಕಾರದ ಎಲ್ಲ ಇಲಾಖೆಗಳನ್ನೂ ಅವನ ಆಜ್ಞೆಯಂತೆ ಕಾರ್ಯ 
ನಿರ್ವಹಿಸುವಂತೆ ವ್ಯವಸ್ಥೆ ಮಾಡಿದನೆಂದಾಗಿದೆ. ಅದೇ ರೀತಿ ದೇಶದಲ್ಲಿ ನ್ಯಾಯಾಲಯಗಳು ಸ್ಥಾಪ ಪನೆಗೊಂಡಿವೆಯೆಂದರೆ : ನ್ಯಾಯದ ಗುಣ 
ವಿಶೇಷಗಳನ್ನು ವರ್ಣಿಸಿದನೆಂದೂ ಜನರು ಅದನ್ನು. ಕೇಳಿ ಅದಕ್ಕೆ ಬದ್ಧರಾಗುತ್ತಾರೆಂದೋ ಅಲ್ಲ ಬದಲಾಗಿ, ನ್ಯಾಯಾಧೀಶರ ನೇಮಕವಾಗಿದೆ, 
ಮೊಕದ್ದಮೆಗಳನ್ನು ಆಲಿಸಲಾಗುತ್ತದೆ. ತೀರ್ಮಾನಗಳೂ ನಡೆಯುತ್ತವೆ ಎಂದರ್ಥ. ಹಾಗೆಯೇ, ನಮಾರು್‌ ಸಂಸ್ಥಾಖಿಸಬೇಕೆಂದು ಕುರ್‌ 
ಆನ್‌ ಆದೇಶಿಸುತ್ತದೆ. ಇಲ್ಲಿನಮಾರು್‌ನ ಪ್ರಚಾರ ಉದ್ದೇಶವಲ್ಲ ಅದರ ಎಲ್ಲನಿಯಮ-ನಿಬಂಧನೆಗಳೊಂದಿಗೆ ಅದು ಪಾಲಿಸಲ್ಪಡಬೇಕು. 
ಅದು ಸರಿಯಾಗಿ ಜಾರಿಗೊಳ್ಳುವಂತಹ ವ್ಯವಸ್ಥೆ ಮಾಡಬೇಕು. ಆದಕ್ಕೆ ಮಸೀದಿಯಿರಬೇಕು, ಜುಮಾ, ಜಮಾಅತ್‌ಗಳ ವ್ಯ ವಸ್ಥೆಯಾಗಬೇಕು. 
ಸಮಯಕ್ಕೆ ಸರಿಯಾಗಿ ಅದಾನ್‌ ಕೊಡಬೇಕು. ಇಮಾಮ್‌ ಮತ್ತು ಖತೀಬರ ನೇಮಕವಾಗಬೇಕು. ಜನರಿಗೆ ಸಮಯಕ್ಕೆ ಸರಿಯಾಗಿ 
ಮಸೀದಿಗೆ ಬಂದು ನಮಾರು್‌ ಮಾಡುವ ಅಭ್ಯಾಸವಾಗಬೇಕು ಎಂದೂ ಆಗಿದೆ. 

ಈ ವಿವರಣೆಯ ಬಳಿಕ, ಪ್ರವಾದಿಗಳಿಗೆ ಧರ್ಮವನ್ನು ಸ್ಥಾಪಿಸಿ ನೆಲೆ ನಿಲ್ಲಿಸಬೇಕೆಂಬ ಆಜ್ಞೆಯನ್ನು ಅವರು ಸ್ವಯಂ ನಮಾರು್‌ 
ಮಾಡಲಿ ಮತ್ತು ಜನರು ಅದು ಸತ್ಯ ವೆಂಬುದನ್ನರಿತುಕೊಳ್ಳಲಿಕ್ಕಾಗಿ« ಅದರ ಪ್ರಚಾರ ಮಾಡಲಿ ಎಂಬ ಉದ್ದೇಶದಿಂದ ಮಾತ್ರ ನೀಡಲಾಗಿಲ್ಲ 
ಬದಲಾಗಿ ಜನರು ಅದನ್ನು ಒಪ್ಪಿಕೊಂಡರೆ. ಮುಂದೆ ಅದನ್ನು ಜಾರಿಗೊಳಿಸಿ ಅವರು ಅದರಂತೆ ನಡೆಯುತ್ತಿರಬೇಕೆಂಬ ಉದ್ದೇಶದಿಂದ 
ನೀಡಲಾಗಿದೆಯೆಂಬುದನ್ನರಿಯಲು ಯಾವುದೇ ತ್ರಾಸವಾಗದು. ಅದರ ಪ್ರಥಮ ಹಂತ ಪ್ರಚಾರವೆಂಬುದರಲ್ಲಿ ಸಂದೇಹವಿಲ್ಲ 
ಅದರ ಹೊರತು ಎರಡನೆ ಹಂತ ಬರಲಾರದು. ಅದರೆ ಈ ಆಜ್ಞೆಯನ್ನು ಸಂದೇಶ ಪ್ರಚಾರವನ್ನು ಉದ್ದೇಶವಾಗಿಟ್ಟು 
ನೀಡಲಾಗಿಲ್ಲ ಧರ್ಮ ಸ್ಥಾಪಿಸುವ ಮತ್ತು ಸ್ಥಾಪಿಸಿಡುವ ಉದ್ದೇಶದಿಂದ ನೀಡಲಾಗಿದೆಯೆಂದು 'ವಿವೇಕಮತಿಯಾದ ಯಾರಿಗೂ' 
ಅರ್ಥವಾಗಬಹುದು. ಸಂದೇಶ ಪ್ರಜಾರವು ಈ "ಉದ್ದೇಶ ಸಾಧನೆಯ ಮಾರ್ಗ ಹೌದು, ಆದರೆ ಯಾರಾದರೂ ಅದನ್ನು ಪ್ರವಾದಿಗಳ 
ಕಾರ್ಯಭಾರದ ಏಕ್ಕೆಕ ಉದ್ದೇಶವೆನ್ನಲು ಅದು ಸ್ವಯಂ ಉದ್ದೇಶವಲ್ಲ, 

ಇನ್ನು ಎರೆಡನೆಯ ಪ್ರಶ್ನೆಯನ್ನು ನೋಡೋಣ, ಯಾವ ಧರ್ಮವನ್ನು ಸಂಸ್ಥಾಪಿಸುವ ಆಜ್ಞೆ ನೀಡಲಾಗಿದೆಯೋ ಅದು ಎಲ್ಲ 
ಪ್ರವಾದಿಗಳಲ್ಲಿ ಸಮಾನವಾಗಿದೆ 'ಮತ್ತು 'ಶರೀಆತ್‌ಗಳು (ಆಚರಣೆಯ ವಿಧಾನಗಳು) ವಿಭಿನ್ನವಾಗಿವೆ. ಒಟ ಬ್ಯಯ ಟಟೆದಿ 
"ನಾವು ನಿಮ್ಮ ಪೈಕಿ ಪ್ರತಿಯೊಬ್ಬನಿಗೆ ಒಂದು ಧರ್ಮಶಾಸ್ತ್ರ ಮತ್ತು ಕರ್ಮ ಮಾರ್ಗವನ್ನು ನಿಶ್ಚಯಿಸಿದೆವು'' ಎಂದು ಅಲ್ಲಾಹನು 


ಕಾಂಡ - 25 


42. ಅಶ್ಕೂರಾ 351 


ಹೇಳಿರುವುದನ್ನು ಕಂಡಾಗ ಕೆಲವರು, ಈ ಧರ್ಮವೆಂದರೆ ಶರೀಆಶ್‌ನ ನಿಯಮೋಪನಿಯಮಗಳಾಗಿರದೆ, ಅದು ಕೇವಲ 
ತೌಹೀದ್‌, ರಿಸಾಲತ್‌ ಮತ್ತು ಆಖಿರತನ್ನು ಅಂಗೀಕರಿಸುವುದು, ಅಲ್ಲಾಹನನ್ನು ಆರಾಧಿಸುವುದು ಮತ್ತು ಹೆಚ್ಚೆಂದರೆ ಎಲ್ಲ ಶರೀಅತ್‌ 
ಗಲ್ಲಿ ಸಮಾನವಾಗಿರುವ ಕೆಲವು ನೈತಿಕ ನಿಯಮಗಳೆಂಬ ಅಭಿಪ್ರಾಯ ತಾಳಿದರು. ಆದರೆ ಇದು ಧರ್ಮದ ಏಕತೆ ಮತ್ತು ಶರೀಅತ್‌ 
ಗಳ ಭಿನ್ನತೆಗಳನ್ನು ಮೇಲಿಂದ ಮೇಲೆ ನೋಡಿ ತಳೆದ ಕ್ಷುಲ್ಲಕ ಅಭಿಪ್ರಾಯವಾಗಿದೆ. ಈ ಅಭಿಪ್ರಾಯ ಬಹಳ ಅಪಾಯಕಾರಿಯಾಗಿದ್ದು 
ಅದನ್ನು ಈಗಲೇ ತಿದ್ದದಿದ್ದರೆ ಮುಂದೊಂದು ದಿನ ಕೈಸ್ತರನ್ನು ಹಾಳು ಮಾಡಿದ ಸಂತ ಪೌಲನ ಸಿದ್ಧಾಂತದಂತೆ ಧರ್ಮವು 
ಶರೀಅತ್‌ ರಹಿತವಾಗಿ ಬಿಡಬಹುದು. ಶರೀಅತ್‌ ಧರ್ಮದಿಂದ ಪ್ರಶ್ಯೇಕವಾದುದಾದರೆ ಮತ್ತು ಶರೀಅತ್‌ನ ಬದಲು ಕೇವಲ 
ಧರ್ಮದ ಸಂಸ್ಥಾಪನೆಯ ಆಜ್ಞೆ;ನೀಡಲಾಗಿರುತ್ತಿದ್ದರೆ, ಮುಸ್ಲಿಮರೂ ಕೈಸ್ತರಂತೆ ಶರೀಅತನ್ನು ಮಹತ್ವಹೀನವೆಂದೂ ಅದರ 
ಸ್ಥಾಪನೆಯು ಉದ್ದೇಶರಹಿತವೆಂದೂ ಭಾವಿಸಿ ಕೇವಲ ಮೂಲಭೂತ ವಿಶ್ವಾಸಗಳು ಮತ್ತು ದೊಡ್ಡ ದೊಡ್ಡ ನೈತಿಕ ನಿಯಮಗಳಿಂದ 
ಸಂತೃಪ್ತರಾಗುತ್ತಿದ್ದರು. ಈ ರೀತಿಯ ಊಹೆಗಳಿಂದ ಧರ್ಮದ ತಾತ್ಸರ್ಯವನ್ನು ನಿರ್ಣಯಿಸುವ ಬದಲು ಯಾವ ಧರ್ಮವನ್ನು 
ಸಂಸ್ಥಾಪಿಸುವ ಆಜ್ಞೆ;ನೀಡಲಾಗಿದೆಯೋ ಅದರ ಉದ್ದೇಶ ಕೇವಲ ಮೂಲಭೂತ ವಿಶ್ವಾಸ ಮತ್ತು ನೈತಿಕ ನಿಯಮಗಳು ಮಾತ್ರವೇ ಆಥವಾ 
ಶರೀಅತ್‌ ನಿಯಮಗಳೂ ಆಗಿವೆಯೇ ಎಂಬುದನ್ನು ಕುರ್‌ಆನಿನಿಂದಲೇ ಏಕೆ ಕೇಳಿ ತಿಳಿಯಬಾರದು? ಕುರ್‌ಆನಿನಲ್ಲಿ ಶೋಧಿಸಿದಾಗ 
ಧರ್ಮವೆಂದು ಹೇಳಿರುವುದರಲ್ಲಿ ಈ ಕೆಳಗಿನ ವಿಷಯಗಳೂ ಸೇರಿವೆಯೆಂದು ಕಂಡು ಬರುತ್ತವೆ. 
ು ಉಡ ಜುತ15% 8056 ೫೪ A ಸ SL 605 A ೬; 

""ಅವರಿಗೆ ನೀಡಲಾಗಿದ್ದ ಆದೇಶವು- ಅವರು ತಮ್ಮ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮಾತ್ರ ಮೀಸಲಾಗಿಟ್ಟು 
ಏಕನಿಷ್ಠೆಯಿಂದ ಅಲ್ಲಾಹನ ದಾಸ್ಯ ಮಾಡಬೇಕು, ನಮಾರುನ್ನು ಸಂಸ್ಥಾಪಿಸಬೇಕು ಮತ್ತು ರುಕಾತನ್ನು ನೀಡಬೇಕು- ಎಂಬುದರ 
ಹೊರತು ಬೇರೇನೂ ಆಗಿರಲಿಲ್ಲ, ಇದುವೇ ಅತ್ಯಂತ ಸರಿಯಾದ ಧರ್ಮ.'' (ಅಲ್‌ಬಯ್ಯಿನ: 5) 

ಇದರಿಂದ ನಮಾರು್‌ ಮತ್ತು ರುಕಾತನ್ನು ಧರ್ಮದಲ್ಲಿ ಸೇರಿಸಲಾಗಿದೆಯೆಂದು ತಿಳಿದು ಬರುತ್ತದೆ. ವಸ್ತುತಃ ಅವೆರಡರ 
ಏಧಿ-ವಿಧಾನಗಳು ಬೇರೆ ಬೇರೆ ಶರೀಅಶ್‌ಗಳಲ್ಲಿ ವಿಭಿನ್ನವಾಗಿವೆ. ಹಿಂದಿನ ಎಲ್ಲ ಶರೀಅತ್‌ಗಳಲ್ಲೂ ನಮಾರು್‌ನ ಸ್ವರೂಪ, ಅದರ 
ಅಂಗಗಳು, ರಕಅತ್‌ಗಳು, ಅದರ ಸಮಯ ಮತ್ತಿತರ ಆದೇಶಗಳು ಇಂದು ಕಾಣುವ ರೂಪದಲ್ಲೇ ಇದ್ದುವೆಂದು ಯಾರೂ ಹೇಳಲಾರರು. 
ರುಕಾತ್‌ನ ಕುರಿತೂ ಅದರ ನಿಸಾಬ್‌, ದರಗಳು ಹಾಗೂ ಅದರ ಸಂಗ್ರಹ ಮತ್ತು ವಿತರಣೆಯ ಆದೇಶಗಳು ಈಗಿರುವಂತೆ ಎಲ್ಲ 
ಶರೀಅತ್‌ಗಳಲ್ಲೂ ಇದ್ದವೆಂದೂ ಯಾರೂ ವಾದಿಸಲಾರರು. ಆದರೆ ಶರೀಅತ್‌ಗಳ ಭಿನ್ನತೆಯ ಹೊರತಾಗಿಯೂ ಅವೆರಡನ್ನೂ ಅಲ್ಲಾಹನು 
ಧರ್ಮದಲ್ಲಿಸೇರಿಸಿದ್ದಾನೆ. 


2 ಟಾ ಬ ಗ ಟಟ ಬಟ ಟ್‌ ೧1 ಟ್‌ ಜೂ 
*“ಶವ,ರಕ್ತ,ಹಂದಿ ಮಾಂಸ, ಅಲ್ಲಾಹನ ಹೊರತು ಇತರರ ಹೆಸರಿನಲ್ಲಿ "ದಿಬ್ಬ, ಮಾಡಲ್ಪಟ್ಟ ....ನಿಮಗೆ ನಿಷಿದ್ಧ 
ಗೊಳಿಸಲ್ಪಟ್ಟಿವೆ....ಇಂದು ನಾನು ನಿಮ್ಮಧರ್ಮವನ್ನು ನಿಮಗಾಗಿ ಪರಿಪೂರ್ಣಗೊಳಿಸಿದ್ದೇನೆ.....'' (ಅಲ್‌ ಮಾಇದ: 3) ಈ ಸೂಕ್ತದಲ್ಲಿ 


ವಿವರಿಸಿರುವುದೆಲ್ಲವೂ ಧರ್ಮದಲ್ಲಿ ಸೇರಿವೆಯೆಂದು ತಿಳಿದು ಬರುತ್ತದೆ. 


» 63238 SEIS ISS MSE SASS NEN IS LSS lh 268 
"“ಅಲ್ಲಾಹ್‌ ಮತ್ತು ಅಂತ್ಯದಿನದ ಮೇಲೆ ವಿಶ್ವಾಸವಿಡದವರೊಂದಿಗೆ, ಅಲ್ಲಾಹ್‌ ಮತ್ತು ರಸೂಲರು ನಿಷೇಧಿಸಿದ್ದನ್ನು ನಿಷಿದ್ದವೆಂದು 
ಪರಿಗಣಿಸದವರೊಂದಿಗೆ ಮತ್ತು ಸತ್ಯ ದೀನನ್ನು (ಸತ್ಯ ಧರ್ಮವನ್ನು ತಮ್ಮದೀನನ್ನಾಗಿ ಮಾಡಿಕೊಳ್ಳದವರೊಂದಿಗೆ ಯುದ್ಧ! ಮಾಡಿರಿ.'' 
(ಅತೌಬ: 29) ಅಲ್ಲಾಹನ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವುದರೊಂದಿಗೆ ಹಲಾಲ್‌-ಹರಾಮ್‌ಗಳ ಈ ಆದೇಶಗಳನ್ನು ಒಪ್ಪಿ 
ಅದನ್ನು ಪಾಲಿಸುವುದೂ ಅಲ್ಲಾಹನ ಧರ್ಮದಲ್ಲಿಸೇರಿದೆಯೆಂದು ವ್ಯಕ್ತವಾಗುತ್ತದೆ. 
ಟೋ SBE 8 AS Gp SLES sgn EAL BS 
““ವ್ಯಭಿಚಾರಿಣಿ ಮತ್ತು ವ್ಯಭಿಚಾರಿ ಇವರಿಬ್ಬರ ಪೈಕಿ ಪ್ರತಿಯೊಬ್ಬರಿಗೂ ತಲಾ ನೂರು ಛಡಿಯೇಟುಗಳನ್ನು ಕೊಡಿರಿ. ನೀವು 
ಅಲ್ಲಾಹನ ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸವುಳ್ಳವರಾಗಿದ್ದರೆ- ಅವರ ಮೇಲಿನ ಅನುಕಂಪವು ಅಲ್ಲಾಹನ ದೀನ್‌ನ ವಿಷಯದಲ್ಲಿ 
ನಿಮಗೆ ಅಡ್ಡಬರದಿರಲಿ.'' (ಅನ್ನೂರ್‌: 2) i ೊ್ಪೊ್ಪ೨್ಫು " 9$9೨9?ಅ 
ಯಾರಿ 03 06% 
""ಯೂಸುಫ್‌ರಿಗೆ(ಅ)- ಅರಸನ ದೀನ್‌ನ ಪ್ರಕಾರ ತಮ್ಮ ಸಹೋದರರನ್ನು ಹಿಡಿದಿರಿಸಲು ಸಾಧ್ಯವಿರಲಿಲ್ಲ'' (ಯೂಸುಫ್‌: 76) 
ದಂಡನಾ ನಿಯಮವೂ ಧರ್ಮದಲ್ಲಿ ಸೇರಿದೆಯೆಂದು ಇದರಿಂದ ತಿಳಿದು ಬರುತ್ತದೆ. ಮಾನವನು ದೇವನ ದಂಡನಾ 
ಕಾನೂನನ್ನು ಪಾಲಿಸಿದರೆ ಅವನು ಧರ್ಮದ ಅನುಯಾಯಿಯಾಗುತ್ತಾನೆ. ರಾಜನ ಕಾನೂನನ್ನು ಪಾಲಿಸಿದರೆ ಅವನ ಧರ್ಮದ 
ಅನುಯಾಯಿಯಾಗುತ್ತಾನೆ. 


ಕಾಂಡ - 25 


352 ತಪ್ಪೀಮುಲ್‌ ಕುರ್‌ಆನ್‌ 


ಇವು, ಶರೀಅತ್‌ ನಿಯಮವನ್ನು ಧರ್ಮವೆಂದು ಸ್ಪಷ್ಟವಾಗಿ ಸಾರಿರುವ ನಾಲ್ಕು ಉದಾಹರಣೆಗಳು ಮಾತ್ರ. ಹಾಗೆ ನೋಡಿದರೆ, 
ಅಲ್ಲಾಹನು ನರಕ ಶಿಕ್ಷೆಯ ಎಚ್ಚರಿಕೆ ನೀಡಿರುವ (ವ್ಯಭಿಚಾರ, ಬಡ್ಡಿಕೋರತನ, ವಿಶ್ವಾಸಿಯ ಕೊಲೆ, ಅನಾಥನ ಸೊತ್ತು ಕಬಳಿಕೆ, ಜನರ 
ಸೊತ್ತನ್ನು ಅನುಚಿತವಾಗಿ ವಶಪಡಿಸುವಂತಹ) ಪಾಪಗಳನ್ನು ಹಾಗೂ ದೇವಯಾತನೆಗೆ ಕಾರಣವೆಂದು ಸಾರಿರುವ (ಸಲಿಂಗರತಿ, 
ಲೇವಾದೇವಿಯಲ್ಲಿ ಶುಐಬ್‌(ಅ)ರ ಜನಾಂಗದ ವರ್ತನೆಯಂತಹು ಅಪರಾಧಗಳನ್ನು ತಡೆಗಟ್ಟುವುದು ಕಡ್ಡಾಯವಾಗಿ ಧರ್ಮದಲ್ಲಿ 
ಸೇರಬೇಕಾಗಿದೆ, ಏಕೆಂದರೆ ಧರ್ಮವು ನರಕ ಶಿಕ್ಷೆ ಮತ್ತು ದೇವಯಾತನೆಯಿಂದ ರಕ್ಷಿಸಲು ಬಂದಿಲ್ಲವಾದರೆ ಇನ್ನೇಕೆ ಬಂದಿದೆ? ಅದೇ 
ರೀತಿ ಉಲ್ಲಂಘಿಸಿದರೆ ನರಕಕ್ಕೆ ಹೋಗಬೇಕಾದೀತೆಂದು ಸಾರಲಾಗಿರುವ ಶರೀಅತ್‌ ನಿಯಮಗಳೂ (ಉದಾ: ವಾರೀಸು ಸೊತ್ತು ವಿತರಣೆ) 
ಧರ್ಮದ ಭಾಗವೇ ಆಗಬೇಕು. ಇದನ್ನು ಪ್ರಸ್ತಾಪಿಸಿದ ಬಳಿಕ ಕೊನೆಯಲ್ಲಿ 

ಊಟಿ 56 dss 105 1 ಬಟ SILKE 005 MTS 

"'ಅಲ್ಲಾಹನ ಮತ್ತು ಸಂದೇಶವಾಹಕನ ಆಜ್ಜೋಲ್ಲಂಘನೆ ಮಾಡುವವನನ್ನು ಮತ್ತು ನಿರ್ಣಯಿಸಿ ಕೊಟ್ಟ ಮೇರೆಗಳನ್ನು 
ಮೀರುವವನನ್ನು ಅಲ್ಲಾಹ್‌ ನರಕಾಗ್ಗಿಗೆ ತಳ್ಳುವನು. ಅದರಲ್ಲಿ ಅವನು ಸದಾಕಾಲವಿರುವನು ಮತ್ತು ಅವನಿಗೆ ನಿಂದನಾತ್ಮಕ ಶಿಕ್ಷೆ ಇದೆ?” 
(ಅನ್ನಿಸಾ: 14) ಎಂದು ಹೇಳಲಾಗಿದೆ. 

ಅದೇ ರೀತಿ ಅಲ್ಲಾಹನು ಸ್ಪಷ್ಟವಾಗಿ ಹರಾಮ್‌ ಎಂದು ಸಾರಿರುವ- ತಾಯಿ, ಸಹೋದರಿ, ಪುತ್ರಿಯೊಂದಿಗೆ ವೈವಾಹಿಕ 
ಸಂಬಂಧ, ಶರಾಬು, ಕಳ್ಳತನ, ಜೂಜಾಟ, ಸುಳ್ಳು ಸಾಕ್ಟ್ಯಗಳಂತಹ- ವಿಷಯಗಳನ್ನು ಧರ್ಮ ಸಂಸ್ಥಾಪ ಪನೆಯಲ್ಲಿ ಸೇರಿಸದಿದ್ದೆ, 
ಅಲ್ಲಾಹನು ಕೆಲವು ಅನಗತ್ಯ ಆಜ್ಞೆಗಳನ್ನೂ ನೀಡಿದ್ದು "ಅದನ್ನು ಜಾರಿಗೊಳಿಸುವ ಅಗತ್ಯ! ಏಲ್ಲನೆಂದು ಅದರರ್ಥ. ಹಾಗೆಯೇ ಅಲ್ಲಾಹನು 
ಕಡ್ಡಾಯಗೊಳಿಸಿರುವ ಉಪವಾಸ ವ್ರತ "ಮುತ್ತು ಹಜ್ಜ್‌ ಕರ್ಮವನ್ನು- ರಮರಾನಿನ 30 ದಿವಸಗಳ ಉಪವಾಸ ಹಿಂದಿನ ಶರೀಅತ್‌ 
ಗಳಲ್ಲಿರಲಿಲ್ಲ. ಮತ್ತು ಕಅಬಾಲಯದ ೬ ಹಜ್ಜ್‌ ಕೇವಲ ಇಬ್ರಾಹೀಮರ(ಆ) ಸಂತತಿಯ ಇಸ್ಟಾಈಲೀ ಶಾಖೆಯ ಶರೀಅತ್‌ನಲ್ಲಿತ್ತು ಎಂದು 
ಹೇಳಿ ಧರ್ಮ ಸಂಸ್ಥಾಪನೆಯಿಂದ ಹೊರಗಿಡುವಂತಿಲ್ಲ , 

ವಾಸ್ತವದಲ್ಲಿ ಎಲ್ಲತಪ್ಪಕಲ್ಲನೆಗಳು ಟಗ ಫ್ರಿ ಯ ಯ 4) “ನಾವು ನಿಮ್ಮ ಪೈಕಿ ಪ್ರತಿಯೊಬ್ಬನಿಗೆ ಒಂದು ಧರ್ಮಶಾಸ್ತ್ರ 
ಮತ್ತು ಕರ್ಮ ಮಾರ್ಗವನ್ನು ನಿಶ್ಚಯಿಸಿದೆವು'' (ಅಲ್‌ ಮಾಇದ: 48) ಎಂಬ ಸೂಕ್ತಕ್ಕೆ ವ್ಯತಿರಿಕ್ತ ಅರ್ಥ ಕೊಟ್ಟಿರುವುದರಿಂದ ಉಂಟಾಗಿದೆ. 
ಶರಿಅತ್‌ ಪ್ರತಿಯೊಂದು ಸಮುದಾಯಕ್ಕೆ ಬೇರೆ ಬೇರೆಯಾಗಿತ್ತು, ಆಜ್ಞೆಯಿರುವುದು ಎಲ್ಲ ಪ್ರವಾದಿಗಳ ಮಧ್ಯೆ ಸಮಾನವಾಗಿರುವ 
ಧರ್ಮವನ್ನು ಸ ಸಂಸ್ಥಾಪಿಸಬೇಕೆಂದಾಗಿದೆ, "ಅದ್ದರಿಂದ ಧರ್ಮ ಸಂಸ್ಥಾಪನೆಯ ಆಜ್ಞೆಯಲ್ಲಿ ಶರೀಅತ್‌ನ ಸ್ಥಾಪನೆ ಬರುವುದಿಲ್ಲವೆಂದು 
ಭಾವಿಸಲಾಯಿತು. ಆದರೆ ನಿಜವಾಗಿ ಈ ಸೂಕ್ಷದ ಅರ್ಥ ಅದಕ್ಕೆ ಸಂಪೂರ್ಣ ಭಿನ್ನವಾಗಿದೆ. ಅಲ್‌ ಮಾಇದ ಅಧ್ಯಾಯದಲ್ಲಿ ಈ ಸೂಕ್ಷ 
ಬಂದಿರುವಹಿನ್ನೆಲೆಯನ್ನು41 ರಿಂದ50ರವರೆಗೆಸೂಕ್ತಗಳನ್ನುಸರಿಯಾಗಿ ಗಮನಿಸಿ ಓದಿದರೆ, ಯಾವಪ್ರವಾದಿಯಸಮುದಾಯಕ್ಕೆಯಾವ 
ಶರೀಅತನ್ನು ನೀಡಲಾಗಿತ್ತೋ ಅದು ಆ ಸಮುದಾಯಕ್ಕೆ ಧರ್ಮವಾಗಿತ್ತು. ಅವರ ಪ್ರವಾದಿತ್ವಕಾಲದಲ್ಲಿ ಅದನ್ನೇ ಸಂಸ್ಕಾಪಿಸಬೇಕಾಗಿತ್ತು 
ಎಂದು ವ್ಯಕ್ತವಾಗುತ್ತದೆ. ಈಗ ಪ್ರವಾದಿ ಮುಹಮ್ಮದ್‌ರಣು) ಪ್ರವಾದಿತ್ವದ ಕಾಲವಾಗಿದೆ. ಆದ್ದರಿಂದ ಮುಹಮ್ಮದೀಯ ಸಮುದಾಯಕ್ಕೆ 
ನೀಡಲಾಗಿರುವ ಶರೀಅತ್‌ ಈ ಕಾಲಕ್ಕೆ ಧರ್ಮವೇ ಆಗಿದೆ. ಅದನ್ನು ಸಂಸ್ಥಾಪಿಸುವುದೇ ಧರ್ಮಸಂಸ್ಥಾಪನೆಯಾಗಿದೆ. ಇನ್ನು ಶರೀಅತ್‌ 
ಗಳು ವಿಭಿನ್ನವಾಗಿವೆಯೆಂದರೆ ದೇವನ ವತಿಯಿಂದ ಬಂದ ಶರೀಆತ್‌! ಗಳು ಪರಸ್ಪರ ವೈರುಧ್ಯದಿಂದ "ಕೂಡಿದೆಯೆಂದಲ್ವ "ಅವುಗಳಲ್ಲಿ 
ಆಂಶಿಕ ಭಿನ್ನತೆಯಿದೆಯೆಂದಾಗಿದೆ. ಉದಾ: ನಮಾರು್‌ ಮತ್ತು ಉಪವಾಸವನ್ನು ನೋಡಿರಿ. ನಮಾರು್‌ ಎಲ್ಲ ಶರೀಅತ್‌ಗಳಲ್ಲೂ 
ಕಡ್ಡಾಯವಾಗಿತ್ತು. ಆದರೆ ಕಿಬ್ಲಾ ಎಲ್ಲರಿಗೂ ಒಂದೇ ಆಗಿರಲಿಲ್ಲ ಅದರ ಸಮಯ, ರಕಅತ್‌ಗಳು ಮತ್ತು ಅಂಗಗಳಲ್ಲಿ ವ್ಯತ್ಯಾಸವಿತ್ತು. 
ಅದೇ ರೀತಿ ಉಪವಾಸ ವ್ರತ ಎಲ್ಲಸಮುದಾಯಗಳಿಗೂ ಕಡ್ಡಾಯವಾಗಿತ್ತು. ಆದರೆ ರಮರಾನಿನ 30 ಉಪವಾಸಗಳು ಇತರ ಶರೀಅತ್‌ 
ಗಳಲ್ಲಿರಲಿಲ್ಲವೆಂದ ಮಾತ್ತಕ್ಕೆ ನಮಾರು್‌ ಮತ್ತು ಉಪವಾಸ ಪ್ರತವು ಧರ್ಮಸಂಸ್ಥಾಪನೆಯಲ್ಲಿ ಸೇರಿದೆ. ಆದರೆ ಒಂದು ನಿರ್ದಿಷ್ಟ 
ರೀತಿಯಲ್ಲಿನಮಾರು್‌ ಮಾಡುವುದು ಮತ್ತು ಒಂದು ನಿರ್ದಿಷ್ಟ ತಿಂಗಳಲ್ಲಿಉಪವಾಸ ' ಆಚರಿಸುವುದು ಧರ್ಮಸಂಸ್ಥಾಪ। ನೆಯಲ್ಲವೆಂಬ' 
ತೀರ್ಮಾನಕ್ಕೆ ಬರುವುದು ಸರಿಯಾಗದು. ವಾಸ್ತವದಲ್ಲಿ ಪ್ರತಿಯೊಬ್ಬಪ್ರ ಪ್ರವಾದಿಯ ಸಮುದಾಯಕ್ಕೆ ಅಂದಿನ ಶರೀಆತ್‌ನಲ್ಲಿ ಗ್ಲಿನಮಾರು್‌, 
ಉಪವಾಸದ ಯಾವ ನಿಯಮಗಳು ನಿಶ್ಚಯಿಸಲ್ಪಟ್ಟಿದ್ದುವೋ ಅದರಂತೆ ಆ ಕಾಲದಲ್ಲಿ ಅಚರಿಸುವುದು ಧರ್ಮಸಂಸ್ಥಾಪನೆಯಾಗಿತ್ತು. 
ಈಗ ಆ ಆರಾಧನೆಗಳಿಗೆ ಮುಹಮ್ಮದೀಯ ಶರೀಅತ್‌ನಲ್ಲಿ ನಿಶ್ಚಯಿಸಲಾಗಿರುವ ವಿಧಾನವನ್ನನುಸರಿಸುವುದೇ ಇಂದಿನ 
ಧರ್ಮಸಂಸ್ಥಾಪನೆಯಾಗಿದೆ. ಈ ಎರಡು ಉದಾಹರಣೆಗಳಿಂದ ಎಲ್ಲ ಬಶರೀಅತ್‌ಗಳನ್ನೂ ಊಹಿಸಬಹುದು. 

ಕುರ್‌ಆನನ್ನು ಒಬ್ಬನು ಸರಿಯಾಗಿ ಓದಿದರೆ, ಅದನ್ನು ನಂಬಿದವರು ಸತ್ಯ! ನಿಷೇಧ ಮತ್ತು ಸತ್ಯನಿಷೇಧಿಗಳ ಪ್ರಜೆಗಳಾಗಿ ಧಾರ್ಮಿಕ 
ಜೀವನ ನಡೆಸಬೇಕೆಂಬ ಕಾರ್ಯಕ್ರಮವನ್ನು ಅದು ನೀಡಿಲ್ಲವಂದು ಕಂಡುಕೂಳ್ಳುವನು. ಆದಂಕೂ ಬಹಿರಂಗವಾಗಿ ತನ್ನ ಆಡಳಿತ 
ವ್ಯವಸ್ಥೆಯನ್ನು ಸ್ಥಾಪಿಸ ಬಯಸುತ್ತದೆ. ಅದರ ಅನುಯಾಯಿಗಳು ಸತ್ಯಧರ್ಮವಃ ನು ನ ವೈಚಾರಿಕವಾಗಿ, ನೈತಿಕವಾಗಿ, ಸ ಸಾಂಸ್ಕೃತಿಕವಾಗಿ, 
ಶಾಸನಾತ್ಮಕ ಮತ್ತು ರಾಜಕೀಯವಾಗಿ ಉತ್ಸಾನಗೊಳಿಸಲು ಗರಿಷ್ಠ ಪ್ರಯತ್ನಿಸಬೇಕೆಂದು ಅದು ಬಯಸುತ್ತದೆ. ಮಾನವ ಜೀವನದ 
ಸಂಸ್ಕಾರಕ್ಕೆ ಅದು ನೀಡುವ ಕಾರ್ಯಕ್ರಮ ದೊಡ್ಡ ಭಾಗದಲ್ಲಿ ಅದರಂತೆ ನಡೆಯಬೇಕಾದರೆ ಆಡಳಿತ ವ್ಯವಸ್ಥೆಯು ವಿಶ್ವಾಸಿಗಳ 
ಕೈಯಲ್ಲಿರಬೇಕಾದುದು ಅನಿವಾರ್ಯ. ಈ ಗ್ರಂಥವು ತನ್ನ ಅವತೀರ್ಣದ ಉದ್ದೇಶವನ್ನು ಹೀಗೆ ವಿವರಿಸುತ್ತದೆ. 


ಕಾಂಡ - 25 


42. ಅಶ್ನೂರಾ 353 


ಮತಡ ಎ ಮ 

*"ಓ ಪೈಗಂಬರರೇ ಅಲ್ಲಾಹ್‌ ನಿಮಗೆ ತೋರಿಸಿಕೊಟ್ಟ ಪ್ರಕಾರ ಜನರ ನಡುವೆ ತೀರ್ಪು ನೀಡಲಿಕ್ಕಾಗಿ ನಾವು ನಿಮ್ಮ ಮೇಲೆ ಈ 
ಗ್ರಂಥವನ್ನು ಸತ್ಯ ಸಹತ ಅವತೀರ್ಣಗೊಳಿಸಿದ್ದೇವೆ.'' (ಅನ್ನಿಸಾ: 105) 

ಈ ಗ್ರಂಥದಲ್ಲಿ ರುಕಾತ್‌ ಸಂಗ್ರಹ ಮತ್ತು ವಿತರಣೆಯ ಆದೇಶಗಳನ್ನು ಪಾಲಿಸುವ, ಒಂದು ನಿರ್ದಿಷ್ಟ ವಿಧಾನದಿಂದ 
ಅದನ್ನು ಸಂಗ್ರಹಿಸಿ ಅರ್ಹರಿಗೆ ವಿತರಿಸುವ ಹೊಣೆ ವಹಿಸಿರುವ ಒಂದು ಪ್ರಬಲ ಆಡಳಿತ ವ್ಯವಸ್ಥೆಯ ಕಲ್ಪನೆಯನ್ನು ನೀಡಲಾಗಿದೆ. 
(ಅತ್ತೌಬ: 63, 103) ಬಡ್ಡಿ ನಿಷೇಧ ಮತ್ತು ಬಡ್ಡಿಕೋರತನವನ್ನು ಮುಂದುವರಿಸುವವರ ವಿರುದ್ಧ ಯುದ್ಧ ಘೋಷಣೆಯನ್ನು 
ಕಾರ್ಯಗತಗೊಳಿಸಬೇಕಾದರೆ ಅದಕ್ಕೆ ದೇಶದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯು ಅನಿವಾರ್ಯವಾಗಿಯೂ ವಿಶ್ವಾಸಿಗಳ 
ಕೈಯಲ್ಲಿದಬೇಕಾಗುತ್ತದೆ. (ಅಲ್‌ ಬಕರ: 275-79) ಕೊಲೆಗೆ ಪ್ರತಿ ಕೊಲೆ (2:178) ಕಳ್ಳನ ಕೈಕಡಿಯುವ ಶಿಕ್ಷೆ (5:38) ವ್ಯಭಿಚಾರ ಮತ್ತು 
ವ್ಯಭಿಚಾರದ ಸುಳ್ಳಾರೋಪಗಳಿಗೆ ಶಿಕ್ಷೆ ಇತ್ಯಾದಿ24, 2-4)ಗಳ ಆಜ್ಞೆ ನೀಡಲಾಗಿರುವುದು. ಅವುಗಳನ್ನು ಅಂಗೀಕರಿಸುವವರು ಸತ್ಯ 
ನಿಷೇಧಿಗಳ ಪೊಲೀಸರ ಮತ್ತು ಸರಕಾರದ ಅಧೀನವಿರಬೇಕೆಂಬ ವಿನಂತಿಯೊಂದಿಗೆ ಅಲ್ಲ, ಈ ಗ್ರಂಥದಲ್ಲಿ ಸತ್ಯನಿಷೇಧಿಗಳೊಂದಿಗೆ 
ಹೋರಾಡಬೇಕೆಂಬ ಆಜ್ಞೆ (2: 190, 216) ನೀಡಿರುವುದು ಈ ಧರ್ಮವನ್ನು ಅನುಸರಿಸುವವರು ಸತ್ಯನಿಷೇಧಿ ಆಡಳಿತ ಸೇನೆಯಲ್ಲಿ 
ಭರ್ತಿಗೊಂಡು ಈ ಆಜ್ಞೆಯನ್ನು ಪಾಲಿಸಬೇಕೆಂದು ಅಲ್ಲ ಈ ಗ್ರಂಥದಲ್ಲಿ ಗ್ರಂಥದವರಿಂದ ಜಿಯುಯಾ ಪಡೆಯಬೇಕೆಂಬ ಆಜ್ಞೆಯನ್ನು 
(9:29) ಮುಸ್ಲಿಮರು ಸತ್ಯನಿಷೇಧಿಗಳ ಪ್ರಜೆಗಳಾಗಿದ್ದುಕೊಂಡು ಅವರಿಂದ ಜಿರಿಯಾ ವಸೂಲು ಮಾಡಿ ಅವರ ರಕ್ಷಣೆಯ 
ಜವಾಬ್ದಾರಿಯನ್ನು ವಹಿಸುವರು ಎಂಬ ಭಾವನೆಯಿಂದ ನೀಡಲಾಗಿಲ್ಲ ಈ ವಿಷಯವು ಕೇವಲ ಮದೀನದಲ್ಲಿ ಅವತೀರ್ಣಗೊಂಡ 
ಅಧ್ಯಾಯಗಳಲ್ಲಿ ಮಾತ್ರ ಪ್ರಸ್ತಾಪಿಸಲಾಗಿರುವುದಲ್ಲ ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳನ್ನು ನೋಡಿದರೆ, ಆರಂಭದಲ್ಲೇ 
ಧರ್ಮದ ಪ್ರಾಬಲ್ಯ ಮತ್ತು ಅಧಿಕಾರದ ಚಿತ್ರ ಮೂಡಿಸಲಾಗಿದೆಯೇ ಹೊರತು ಸತ್ಯನಿಷೇಧಿ ಆಡಳಿತದ ಕೈಕೆಳಗೆ ಧರ್ಮ ಮತ್ತು 
ಧರ್ಮವಿಶ್ಚಾಸಿಗಳು ದಿಮ್ಮಿಗಳಾಗಿರಬೇಕೆಂದಲ್ಲ (ನೋಡಿರಿ ತಪ್ಟೀಮುಲ್‌ ಕುರ್‌ಆನ್‌ ಸಂಪುಟ-2 ಬನೀ ಇಸ್ರಾಈಲ್‌: ಟಿ.89, 99, 
101, ಸಂಪುಟ-3 ಅಲ್‌ ಕಸಸ್‌: 104-105, ಅರ್ರೂಮ್‌: 1-3, ಸಂಪುಟ-4 ಅಸ್ಸಾಪ್ಟಾತ್‌: 171-179(ಟಿ. 93-94) ಸ್ಟಾದ್‌- 
ಮುನ್ನುಡಿ ಮತ್ತು ಸೂಕ್ತ 11 ಟಿ. 12ರ ಸಹತ) 

ಈ ವ್ಯಾಖ್ಯಾನ ದೋಷವು ಅತಿ ಹೆಚ್ಚಾಗಿ ಪ್ರವಾದಿ(ಸ) ಅವರು 23 ವರ್ಷಗಳ ಕಾಲ ನಿರ್ವಹಿಸಿದ ಅತ್ಯದ್ಭುತ ಕಾರ್ಯದೊಂದಿಗೆ 
ಸಂಘರ್ಷಿಸುತ್ತದೆ. ಪ್ರವಾದಿಯವರು ಸಂದೇಶ ಪ್ರಚಾರ ಮತ್ತು ಸಶಸ್ತ್ರಹೋರಾಟದ ಮೂಲಕ ಇಡೀ ಅರೇಬಿಯಾವನ್ನುಅಧೀನಗೊಳಿಸಿ, 
ಮನುಷ್ಯನ ಮೂಲಭೂತ ವಿಶ್ವಾಸ ಹಾಗೂ ಆರಾಧನೆಯಿಂದ ತೊಡಗಿ ವೈಯಕ್ತಿಕ ಚಾರಿತ್ರ್ಯ, ಸಾಮೂಹಿಕ ನೀತಿ, ಸಂಸ್ಕೃತಿ-ನಾಗರಿಕತೆ, 
ಆರ್ಥಿಕ, ಸಾಮಾಜಿಕ, ರಾಜಕೀಯ, ನ್ಯಾಯಿಕ ಹಾಗೂ ಯುದ್ಧ-ಸಂಧಾನಗಳವರೆಗಿನ ಜೀವನದ ಸಕಲ ರಂಗಗಳಿಗೂ ವ್ಯಾಪಿಸಿದ 
ಪರಿಪೂರ್ಣ ಶರೀಅಶ್‌ನೊಂದಿಗೆ ಒಂದು ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿದರೆಂಬುದನ್ನು ಅರಿಯದವರಾರು?) 
ಪ್ರವಾದಿಯವರ(ಸ) ಈ ಸಂಪೂರ್ಣ ಕೆಲಸವನ್ನು ಧರ್ಮಸಂಸ್ಥಾಪನೆಯ ಪ್ರಸ್ತುತ ಆದೇಶದ ವ್ಯಾಖ್ಯಾನವೆಂದು ಒಪ್ಪದೆ ಇದ್ದರೆ, ಅದಕ್ಕೆ 
ಎರಡೇ ಅರ್ಥಗಳಿರಲುಸಾಧ್ಯ. ಒಂದೋ ಪ್ರವಾದಿಯವರನ್ನುವಶ್ನಾಸ ಮತ್ತು ನೈತಿಕ ನಿಯಮಗಳನ್ನುಪ್ರಚಾರ ಮಾಡಲು ನೇಮಿಸಲಾಗಿತ್ತು. 
ಆದರೆಅವರು ಅದನ್ನುಮೀರಿತಮ್ಮದೇ ಆದ ಆಡಳಿತವ್ಯವಸ್ಥೆಯನ್ನುಸ್ಥಾಪಿಸಿದರು. ಹಾಗೂ ಇತರ ಪ್ರವಾದಿಗಳ ಶರೀಅತ್‌ಗಳಿಗಿಂತ ಭಿನ್ನವಾಗಿ 
ಮತ್ತು ಕೆಲವನ್ನು ಸೇರ್ಪಡೆಗೊಳಿಸಿ ಒಂದು ಸಮಗ್ರ ಕಾನೂನನ್ನು ರಚಿಸಿದರು ಎಂದು ಆರೋಪಿಸುವುದು ಅಥವಾ ಅಲ್ಲಾಹನು "ಶೂರಾ' 
ಅಧ್ಯಾಯದಲ್ಲಿ ಬಹಿರಂಗವಾಗಿ ಘೋಷಿಸಿದ ಬಳಿಕ ತನ್ನ ಮಾತಿಗೇ ವಿರುದ್ಧವಾಗಿ ನಡೆದನು. ಅವರು ಈ ಅಧ್ಯಾಯದಲ್ಲಿ ಘೋಷಿಸಿದ 
"ಧರ್ಮ ಸಂಸ್ಥಾಪನೆ'ಗೆ ಭಿನ್ನವಾಗಿ ಹೆಚ್ಚಿನ ಕೆಲಸ ಮಾಡಿಸಿ, ಈ ಕಾರ್ಯ ಪೂರ್ಣಗೊಂಡಾಗ ಮೊದಲ ಘೋಷಣೆಗೆ ವಿರುದ್ಧವಾದ 
(ರು ೭11 ಎಂಬ ಇನ್ನೊಂದು ಘೋಷಣೆ ಹೊರಡಿಸಿದನೆಂದು ಅವನ ಮೇಲೆಯೇ ಆರೋಪ ಹೊರಿಸುವುದು (ಅಲ್ಲಾಹನು 
ರಕ್ಷಿಸಲಿ) ಈ ಎರಡು ರೂಪಗಳನ್ನು ಬಿಟ್ಟು "ಧರ್ಮಸಂಸ್ಥಾಪನೆ'ಯ ವ್ಯಾಖ್ಯಾನವೂ ಉಳಿಯುವಂತಹ ಹಾಗೂ ಅಲ್ಲಾಹ್‌ ಮತ್ತು ಅವನ 
ಪ್ರವಾದಿಯ ಮೇಲೆ ಅಪವಾದವೂ ಬೀಳದಂತಹ ಬೇರೆ ಯಾವುದಾದರೂ ರೂಪವಿದ್ಧರೆ ನಾವು ಅದನ್ನು ತಿಳಿಯ ಬಯಸುತ್ತೇವೆ. 

ಧರ್ಮ ಸಂಸ್ಥಾಪನೆಯ ಅಜ್ಞೆನೀಡಿದ ನಂತರ, ಅಲ್ಲಾಹನು ಕೊನೆಯಲ್ಲಿ ೬3 1454 ಇ "ಧರ್ಮದಲ್ಲಿ ಭಿನ್ನತೆ ತೋರಬೇಡಿ 
ಅಥವಾ ಅದರಲ್ಲಿ ಭಿನ್ನರಾಗದಿರಿ' ಎಂದು ಹೇಳಿದ್ದಾನೆ. ಭಿನ್ನತೆಯೆಂದರೆ ಧರ್ಮದಲ್ಲಿ ಅವಕಾಶಎಲ್ಲದ ವಿಷಯವನ್ನು ತನ್ನ ಕಡೆಯಿಂದ 
ಹೊಸತಾಗಿ ಹೊರಡಿಸುವುದು ಹಾಗೂ ವಿಶ್ವಾಸ-ಅವಿಶ್ವಾಸಗಳು ಅದನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದರಲ್ಲಿದೆಯೆಂದು 
ಪಟ್ಟು ಹಿಡಿಯುವುದು, ಅನಂತರ ಒಪ್ಪಿಕೊಳ್ಳುವವರನ್ನು ತೆಗೆದುಕೊಂಡು ಪ್ರತ್ಯೇಕವಾಗುವುದು. ಈ ಹೊಸ ವಿಷಯವು ವಿವಿಧ 
ರೀತಿಯದ್ದಾಗಿರಬಹುದು. ಧರ್ಮದಲ್ಲಿ ಇಲ್ಲದ್ದನ್ನು ಅದರಲ್ಲಿ ತಂದು ಸೇರಿಸುವುದು, ಧರ್ಮದಲ್ಲಿರುವುದನ್ನು ತೆಗೆದು ಹಾಕುವುದು, 
ಧರ್ಮದ ಮೂಲಭೂತ ವಿಷಯಗಳಲ್ಲಿ ತಿದ್ದುಪಡಿ ಮಾಡುವಷ್ಟರ ಮಟ್ಟಿನ ಸಮರ್ಥನೆಗಳನ್ನು ಮಾಡಿ ಹೊಸ ನಂಬಿಕೆ ಮತ್ತು 
ಏಚಿತ್ರ ಕರ್ಮಗಳನ್ನು ಕಂಡು ಹಿಡಿಯುವುದು, ಧರ್ಮದಲ್ಲಿ ತಿದ್ದುಪಡಿ ಮಾಡಿ ಅದರ ರೂಪಗೆಡಿಸುವುದೂ ಆಗಿರಬಹುದು. 


ಕಾಂಡ - 25 


354 ತಪ್ಲೀಮುಲ್‌ ಕುರ್‌ಆನ್‌ 


PBA LAL TALL LT 94 ಟ್‌ NL 
246505 NESE A GR ANAS ೬ 
Au 3 ಔನ” PART MA ಟ್‌? ವೈ /ಸೆಂಇ 
ಖ್ಯ ಯಬ) ೪೪5-ಸಸ್ಜ ಕಕ ols) 24251೬ EG) ೨ 455 
ಬಹುದೇವ ವಿಶ್ವಾಸಿಗಳಿಗೆ ಅತ್ಯಂತ ಅಸಹನೀಯವಾಗಿದೆ. ಅಲ್ಲಾಹನು ತಾನಿಚ್ಛಿಸುವವರನ್ನು ತನ್ನವರಾಗಿ ಮಾಡಿ 
ಕೊಳ್ಳುತ್ತಾನೆ ಮತ್ತು ತನ್ನತ್ತ ಮರಳುವವರಿಗೆ ಮಾತ್ರ ತನ್ನ ಕಡೆಗೆ ಬರುವ ಮಾರ್ಗವನ್ನು ತೋರಿಸಿಕೊಡುತ್ತಾನೆ." 
(14) ಜನರಲ್ಲಿ ಭಿನ್ನತೆ ಕಂಡು ಬಂದುದು ಅವರ ಬಳಿಗೆ ಜ್ಞಾನ ಬಂದ ಬಳಿಕವಾಗಿತ್ತು.” ಅವರು ಪರಸ್ಪರರ 
ಮೇಲೆ ಅತಿರೇಕವೆಸಗಲು ಬಯಸಿದುದರಿಂದಲೇ ಹೀಗಾಯಿತು. ಒಂದು ನಿಶ್ಚಿತ ಸಮಯದವರೆಗೆ ತೀರ್ಪನ್ನು 


ಉದಾ: ಪ್ರಾಮುಖ್ಯವಾದುದನ್ನು ಅನಗತ್ಯವೆಂದು ಮಾಡುವುದು, ಅನುಮತಿ ಮಾತ್ರ ಇರುವ ವಿಷಯಗಳನ್ನು ಕಡ್ಡಾಯವೆಂದು 
ಸಾರುವುದು. ಮಾತ್ರವಲ್ಲ ಅದನ್ನೇ ಇಸ್ಲಾಮಿನ ಮೂಲಭೂತ ವಿಷಯವಾಗಿ ಮಾಡುವುದು. ಈ ರೀತಿಯ ಕೃತ್ಯಗಳಿಂದಲೇ ಗತ 
ಪ್ರವಾದಿಗಳ ಸಮುದಾಯಗಳಲ್ಲಿ ಬಿಕ್ಕಟ್ಟುಂಟಾಗಿದ್ದುವು. ಅನಂತರ ನಿಧಾನವಾಗಿ ಒಂದೊಂದು ಪಂಗಡವು ಪ್ರತ್ಯೇಕ ಧರ್ಮವಾಗಿ 
ಪರಿಣಮಿಸಿತು. ಅದರ ಅನುಯಾಯಿಗಳಲ್ಲಿ ತಮ್ಮೆಲ್ಲರ ಮೂಲ ಒಂದೇ ಆಗಿತ್ತೆಂಬ ಕಲ್ಪನೆಯೇ ಉಳಿಯಲಿಲ್ಲ ಈ ಬಿಕ್ಕಟ್ಟಿಗೂ ಮೂಲ 
ವಿಷಯಗಳಲ್ಲಿ ಸಂಶೋಧನೆ ನಡೆಸಿ ಅವುಗಳಿಂದ ಧಾರ್ಮಿಕ ವಿಧಿಗಳನ್ನು ಕಂಡು ಹಿಡಿಯುವುದರಲ್ಲಿ ಸ್ವಾಭಾವಿಕವಾಗಿಯೂ ವಿದ್ದಾಂಸರ 
ನಡುವೆ ಇರುವ ಹಾಗೂ ಕುರ್‌ಆನಿನ ಪದಗಳಲ್ಲಿ ನಿಘಂಟು ಮತ್ತು ನುಡಿಗಟ್ಟಿನಲ್ಲಿಹಾಗೂ ವ್ಯಾಕರಣದಲ್ಲಿಅವಕಾಶವಿರುವ ಸಮ್ಮತಾರ್ಹ 
ಭಿನ್ನಾಭಿಪ್ರಾಯಗಳಿಗೂ ಯಾವುದೇ ಸಂಬಂಧವಿಲ್ಲ (ಹೆಚ್ಚಿನ ವಿವರಗಳಿಗೆ ನೋಡಿರಿ- ಶಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ 
ಬಕರ: ಟಿ.220, ಆಲಿಇಮ್ರಾನ್‌: ಟಿ.16-17 ಸಂಪುಟ-2, ಅನ್ನಹ್ನ್‌: ಟಿ. 117-121, ಸಂಪುಟ-3, ಅಲ್‌ ಅಂಬಿಯಾ: ಟಿ. 89-91, 
ಅಲ್‌ಹಜ್ಜ್‌ ಟಿ. 114-117, ಅನ್ನಿಸಾ: ಟಿ.211-216, ಅಲ್‌ಮಾಇದ: ಟಿ. 101, ಅಲ್‌ಅನ್‌ಆಮ್‌: ಟಿ.141, ಅಲ್‌ ಮೂಮಿನೂನ್‌: 
ಟಿ. 45-48, ಅಲ್‌ ಕಸಸ್‌; ಟಿ. 72-14, ಅರ್ರೂಮ್‌: ಟಿ. 50, 51) 

21. ಈ ಹಿಂದೆ 8 ಮತ್ತು 9ನೇ ಸೂಕ್ತದಲ್ಲಿ ಬಂದಿರುವ ಹಾಗೂ 11ನೇ ಟಿಪ್ಪಣಿಯಲ್ಲಿ ನಾವು ವಿವರಿಸಿರುವ ವಿಷಯವನ್ನು 
ಇಲ್ಲಿ ಪುನರಾವರ್ತಿಸಲಾಗಿದೆ. ನೀವು ಈ ಜನರಿಗೆ ಧರ್ಮದ ರಾಜಮಾರ್ಗವನ್ನು ತೋರಿಸುತ್ತಿದ್ದೀರಿ. ಆದರೆ ಈ ಮೂರ್ಯರು ಈ 
ಅನುಗ್ರಹವನ್ನು ಗೌರವಿಸುವ ಬದಲು ಕೋಪಗೊಳ್ಳುತ್ತಿದ್ದಾರೆ. ಆದರೆ ಇವರ ಮಧ್ಯೆಯೇ ಇವರದೇ ಜನಾಂಗದಲ್ಲಿ ಅಲ್ಲಾಹನತ್ತ 
ಮರಳುವವರೂ ಇದ್ದಾರೆ. ಅಲ್ಲಾಹನೂ ಅವರನ್ನು ತನ್ನತ್ತ ಸೆಳೆಯುತ್ತಿದ್ದಾನೆ. ಒಬ್ಬನು ಈ ಅನುಗ್ರಹವನ್ನು ಪಡೆಯುವುದು, ಇನ್ನೊಬ್ಬನು 
ಇದನ್ನು ತಿರಸ್ಕರಿಸುವುದು ಅವರವರ ಅದೃಷ್ಟಕ್ಕೆ ಬಿಟ್ಟ ವಿಷಯ, ಆದರೆ ಅಲ್ಲಾಹನ ವಿತರಣೆಯು ಕುರುಡಲ್ಲ ತನ್ನತ್ತ ಸಾಗುವವನನ್ನು 
ಮಾತ್ರ ಅವನು ತನ್ನ ಕಡೆಗೆ ಸೆಳೆಯುತ್ತಾನೆ. ಓಡುವವನ ಹಿಂದೆ ಓಡುವುದು ಅಲ್ಲಾಹನ ಕೆಲಸವಲ್ಲ ಎಂದು ಹೇಳುವುದು ಇಲ್ಲಿ ಇದರ 
ಉದ್ದೇಶವಾಗಿದೆ. 

22. ಅಂದರೆ, ಈ ಒಡಕಿಗೆ ಅಲ್ಲಾಹನು ಪ್ರವಾದಿಗಳನ್ನು ಕಳಿಸದಿರುವುದೋ ಗ್ರಂಥಗಳನ್ನು ಇಳಿಸದಿರುವುದೋ, ಅದರಿಂದಾಗಿ 
ಜನರಿಗೆ ಸನ್ಮಾರ್ಗ ಕಾಣದೆ, ತಂತಮ್ಮ ಪ್ರತ್ಯೇಕ ಮತಧರ್ಮಗಳನ್ನುಸ್ವಯಂ ಕಂಡು ಹಿಡಿದಿರುವುದೋ ಕಾರಣವಲ್ಲ, ಈ ಬಿಕ್ಕಟ್ಟುಅವರಲ್ಲಿ 
ಅಲ್ಲಾಹನ ವತಿಯಿಂದ ಜ್ಞಾನ ಬಂದ ನಂತರ ತಲೆದೋರಿತು. ಆದ್ದರಿಂದ ಅಲ್ಲಾಹನು ಅದಕ್ಕೆ ಹೊಣೆಗಾರನಲ್ಲ ಬದಲಾಗಿ ಧರ್ಮದ 
ಸ್ಪಷ್ಟ ನಿಯಮಗಳು ಹಾಗೂ ಶರೀಅತ್‌ನ ಸ್ಪಷ್ಟ ಆದೇಶಗಳಿಂದ ವ್ಯತಿಚಲಿಸಿ ಹೊಸ ಹೊಸ ಮತ ಧರ್ಮಗಳನ್ನು ಹುಟ್ಟು ಹಾಕಿದವರೇ 
ಅದಕ್ಕೆ ಹೊಣೆಗಾರರು. 

23. ಅಂದರೆ, ಈ ಒಡಕಿಗೆ ಸದ್ಧಾವನೆಯು ಪ್ರೇರಣೆಯಾಗಿರಲಿಲ್ಲ ತಮ್ಮ ಹೊಸ ವಿಚಾರದ ಪ್ರದರ್ಶನದ ಪ್ರತ್ಯೇಕ ಬಯಕೆ, ತಮ್ಮ 
ಧ್ವಜ ಹಾರಿಸುವ ಚಿಂತೆ, ಪರಸ್ಪರ ಗುದ್ದಾಟ, ಪರಸ್ಪರರನ್ನು ಅಪಮಾನಿಸುವ ಪ್ರಯತ್ನ ಹಾಗೂ ಧನದಾಹ ಮತ್ತು ಅಧಿಕಾರಮೋಹವಾಗಿತ್ತು. 
ಜನರು ನೇರವಾಗಿ ದೇವಧರ್ಮದಲ್ಲಿ ನಡೆದರೆ ಏಕದೇವನಿಗೆ ಮಾತ್ರ ತಲೆಬಾಗುವರು, ಒಬ್ಬ ಪ್ರವಾದಿಯನ್ನು ನಾಯಕನಾಗಿ 
ಮಾಡುವರು, ಒಂದು ಗ್ರಂಥದ ಕಡೆಗೆ ಮರಳುವರು, ಒಂದು ಶುದ್ಧ ವಿಶ್ವಾಸ-ನಂಬಿಕೆ ಮತ್ತು ನಿಷ್ಠಕ್ಷೆ ಕಾನೂನನ್ನು ಅನುಸರಿಸುವರು- 
ಇಂತಹ ವ್ಯವಸ್ಥೆಯಲ್ಲಿ ತಮ್ಮ ಬೇಳೆ ಬೇಯಲಾರದು, ಜನರು ತಮ್ಮಸುತ್ತ ನೆರೆಯಲಾರರು ಮತ್ತು ಅವರ ಜೇಬು ಖಾಲಿ ಮಾಡಬಲ್ಲಂತಹ 
ವಿಶೇಷ ಸ್ಥಾನ ಮಾನ ತಮಗೆ ದೊರಕಲಾರದೆಂದು ಕೆಲವು ಚಾಣಾಕ್ಸ ಮಂದಿ ಕಂಡುಕೊಂಡರು. ಇದು ಹೊಸ ಹೊಸ ನಂಬಿಕೆಗಳು, 
ತತ್ವಶಾಸ್ತ್ರಗಳು, ಹೊಸ ಆರಾಧನಾಕ್ರಮಗಳು, ಧಾರ್ಮಿಕ ಕಟ್ಟಳೆಗಳು ಹಾಗೂ ಹೊಸ ಹೊಸ ಜೀವನ ಶೈಲಿಯ ಹುಟ್ಟಿಗೆ ಪ್ರೇರಕವಾದುವು. 
ಅದು ಮಾನವರ ಒಂದು ದೊಡ್ಡ: ವರ್ಗವನ್ನು! ಧರ್ಮದ ಸ್ಪಷ್ಟ; ಹೆದ್ದಾರಿಯಿಂದ ಸರಿಸಿ ವಿವಿಧ ಮಾರ್ಗಗಳಲ್ಲಿಹರಿಹಂಜಾಗಿ ಹೋಗುವಂತೆ 
ಮಾಡಿತು. ಅನಂತರ ಈ ಎಚ್ಛಿದ್ರ ಗುಂಪುಗಳ ಮಧ್ಯೆ ತರ್ಕ-ಎತರ್ಕ, ಜಗಳ ಹಾಗೂ ಧಾರ್ಮಿಕ ರಾಜಕೀಯ ಮತ್ತು ಆರ್ಥಿಕ 
ಸಂಘರ್ಷದ ಕಾರಣ ಅವರ ಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ಕೊನೆಗೆ ಅದು ಮಾನವ ಇತಿಹಾಸವು ಕೆಂಪಾಗಲು ಕಾರಣವಾದಂತಹ 
ರಕ್ತಪಾತದ ವರೆಗೂ ತಲುಪಿತು. 


ಕಾಂಡ - 25 


42. ಅಶ್ಮೂರಾ 355 


ಲ್‌ ” ಸ್ಮರ 2 CL 
ಭಾ bs ASH SN SLE ಕಿತ್ಮಿಭಕ್ರಿ 

Hi ಕ ಜ್‌ SESE 43 ಪೊಲೀ ಫ್‌ LN 22 
HEE ಗು NENG ESE Yo HL 

ಸ 1 ಆ ಛಿ ಶಿ, ಬ 25 
ಗಲ. ES SES EL Elbe dsl 
ಮುಂದೂಡಲಾಗುವುದೆಂದು ನಿಮ್ಮ ಪ್ರಭು ಮೊದಲೇ ಹೇಳದಿರುತ್ತಿದ್ದರೆ ಅವರೊಳಗೆ ತೀರ್ಮಾನ ಮಾಡಿ 
ಬಿಡಲಾಗುತ್ತಿತ್ತು.*" ವಾಸ್ತವದಲ್ಲಿ ಮುಂಚಿನವರ ಬಳಿಕ ಗ್ರಂಥದ ವಾರೀಸುದಾರರಾಗಿ ಮಾಡಲ್ಪಟ್ಟವರು ಅದರ 
ಕುರಿತು ಕಳವಳಕಾರಿ ಅನುಮಾನದಲ್ಲಿಬಿದ್ದಿರುತ್ತಾರೆ.3* 

(15) (ಈ ಪರಿಸ್ಥಿತಿ ಉಂಟಾಗಿ ಬಿಟ್ಟಿದೆ ಆದುದರಿಂದ ಸಂದೇಶವಾಹಕರೇ(ಸ) ನೀವಿನ್ನು ಅದೇ ಧರ್ಮದ 

ಕಡೆಗೆ ಕರೆ ನೀಡಿರಿ ಮತ್ತು ನಿಮಗೆ ಆಜ್ಞಾಪಿಸಲಾಗಿರುವ ಪ್ರಕಾರ ಅದರಲ್ಲೇ ಸ್ಥಿರವಾಗಿರಿ. ಇವರ ಇಚ್ಛೆಗಳನ್ನು 


ಅನುಸರಿಸಬೇಡಿರಿ* ಮತ್ತು ಇವರೊಡನೆ (ಹೀಗೆ ಹೇಳಿರಿ "ಅಲ್ಲಾಹನು ಅವತೀರ್ಣಗೊಳಿಸಿದ ಪ್ರತಿಯೊಂದು 
ಗ್ರಂಥದ ಮೇಲೆ ನಾನು ವಿಶ್ವಾಸವಿರಿಸಿದೆನು.?' ನಿಮ್ಮನಡುವೆ ನ್ಯಾಯ ಪಾಲಿಸಬೇಕೆಂದು ನನಗೆ ಆದೇಶಿಸಲಾಗಿದೆ.೫ 


24. ಅಂದರೆ ಈ ಲೋಕದಲ್ಲಿಪಥಭ್ರ: ಷ್ಠತೆಯನ್ನು ಹುಟ್ಟುಹಾಕಿದ ಮತ್ತು ಉದ್ದೇಶಪೂರ್ವಕವಾಗಿ ಅದನ್ನುಅನುಸರಿಸಿ ನಡೆಯುವ 

ಗ ಇಲ್ಲೇ ಶಿಕ್ಷೆಕೊಟ್ಟುನಾಶ ಪಡಿಸಬಹುದಾಗಿತ್ತು ಮತ್ತು ಸನ್ಮಾರ್ಗದಲ್ಲಿನಡೆಯುವವರನ್ನು ಉಳಿಸಬಹುದಿತ್ತು. ಅದರಿಂದ 
ರು ಸತ್ಯದನ್ಲಿದ್ದಾರೆ, ಯಾರು ಅಸತ್ಯ ೈದಲ್ಲಿದ್ದಾರೆಂದು ವ್ಯಕ್ತವಾಗುತ್ತಿತ್ತು. "ಆದರೆ ಅಲ್ಲಾಹನು ಇದರ ಸಷ ಸ್ಟ ನ್ಯಾಯ ತೀರ್ಮಾನವನ್ನು 

Rs ವರೆಗೆ ಮುಂದೂಡಿದ್ದಾನೆ. ಏಕೆಂದರೆ ಇಲ್ಲಿಆ ತೀರ್ಮಾನವಾದ ನಂತರ ಮಾನವರ ಪರೀಕ್ಷೆ ಅರ್ಥಹೀನವಾಗುತ್ತದೆ. 

25. ಪ್ರತಿಯೊಬ್ಬ ಪ್ರವಾದಿ ಮತ್ತು ಅವರ ಹತ್ತಿರದ ಅನುಯಾಯಿಗಳ ಕಾಲ ಕಳೆದು, ಅನಂತರದ 4 ಪೀಳಿಗೆಗೆ ಅಲ್ಲಾಹನ ಗ್ರಂಥ 
ತಲುಪಿದಾಗ ಅವರು ಅದನ್ನು ಸರಿಯಾಗಿ ನಂಬಲಿಲ್ಲ, ಅದರ ಕುರಿತು ಸಂಶಯಗಳಲ್ಲೂ ಮಾನಸಿಕ ಗೊಂದಲಗಳಲ್ಲೂ ಸಿಲುಕಿದರು. 
ಅದಕ್ಕೆ ಅನೇಕ ಕಾರಣಗಳಿದ್ದುವು. ಅದನ್ನು ತೌರಾತ್‌ ಮತ್ತು ಇಂಜೀಲ್‌ಗೆದುರಾದ ಸ್ಥಿತಿಗತಿಗಳ ಅಧ್ಯಯನದಿಂದ ನಾವು ಸುಲಭದಲ್ಲಿ 
ಗ್ರಹಿಸಬಲ್ಲೆವು. ಆ ಎರಡೂ ಗ್ರಂಥಗಳನ್ನು ಮೊದಲ ಹೀಳಿಗೆಗಳು ಮೂಲ ಸ್ವರೂಪದಲ್ಲಿ ಅದರ ಭಾಷೆ ಮತ್ತು ವಾಕ್ಯಗಳಲ್ಲಿ ಮುಂದಿನ 
ಹೀಳಿಗೆಗೆ ಸುರಕ್ಷಿತವಾಗಿ ತಲುಪಿಸಲಿಲ್ಲ "ಅದರಲ್ಲಿ ದೇವವಾಕ್ಯಗಳೊಂದಿಗೆ ವ್ಯಾಖ್ಯಾನ, ಇತಿಹಾಸ, ಬಾಯ್ದೆರೆ ವರದಿಗಳು ಹಾಗೂ 
ಕರ್ಮಶಾಸ್ತ್ರಜ್ಞರು: ಆವಿಷ್ಕರಿಸಿದ ಆಂಶಿಕ ವಿಷಯಗಳು ಸೇರ್ಪಡೆಗೊಂಡುವು. ಹ Gmc ಹೆಚ್ಚುಪು ಪ್ರಚಾರ ನೀಡಲಾಯಿತು. 
ಅದರಿಂದಾಗಿ ₹ ಮೂಲ ಗ್ರಂಥ ಅಳಿದು ಕೇವಲ ಅನುವಾದಗಳು ಉಳಿದುವು. ಅದರ ಅಧಿಕೃತ ಇತಿಹಾಸವೂ » ಸಂಶಯಾಸದ ರೀತಿಯಲ್ಲಿ 
ಮರೆಯಾದುವು. ಈಗ ತಮ್ಮಕೈಯಲ್ಲಿರುವ ಗ್ರಂಥವು ಮೂಸಾ ಮತ್ತು ಈಸಾರ ಮೂಲಕ ಜನರಿಗೆ ಸಿಕ್ಕಿದ ಅದೇ ಗ್ರಂಥವೆಂದು ಯಾರೂ 
ಖಾತ್ರಿಯಾಗಿ ಹೇಳೆಲಾರರು. ಇನ್ನು ಅವರ ವಿದ್ವಾಂಸ ಸರು ಆಗಾಗ ಹುಟ್ಟು ಹಾಕಿದ ಧರ್ಮ, ವಿಶ್ವಾಸ,” ತತ್ವಶಾಸ್ತ್ರ ಕಾನೂನು, ಭೌತಿಕತೆ, 
ಮನೋಶಾಸ್ತ್ರಮತ್ತು ಸಾಮೂಹಿಕತೆಯ ಕುರಿತ 'ಚರ್ಚೆ ಮತ್ತು ವೈಚಾರಿಕ ವ್ಯವಸ್ಥೆಯ ಸಿಕ್ಕುಗಳಿಂದಾಗಿ, ಈ ಪೇಚಿನ ದಾರಿಗಳೆ ಮಧ್ಯೆ 
ಸತ್ಯದ ನೇರ ಹೆದ್ದಾರಿ ಯಾವುದೆಂದು ತೀರ್ಮಾನಿಸುವುದು ಜನರಿಗೆ ಕಷ್ಟವಾಯಿತು. ದೇವಗ್ರಂಥವು ಅದರ ನಿಜರೂಪದಲ್ಲಿ ಮತ್ತು 
ವಿಶ್ವಾಸಾರ್ಹವಾಗಿ 'ಉಳಿದಿಲ್ಲದ ಕಾರಣ ಜನರು ಸ ಸತ್ಯಾಸತ್ಯದಲ್ಲಿ ವ್ಯತ್ಯಾಸ ಕಂಡುಕೊಳ್ಳಲು ಅವುಗಳ ಸಹಾಯ ಪಡೆಯಲು ಅವುಗಳ 
ಬಳಿಗೆ ಹೋಗದಂತಾದರು. 

26. ಅಂದರೆ ಅವರನ್ನು ಸಂತೋಷ ಪಡಿಸಲು ಈ ಧರ್ಮದಲ್ಲಿ ಯಾವುದೇ ತಿದ್ದುಪಡಿ ಅಥವಾ ಹೆಚ್ಚು ಕಡಿಮೆ ಮಾಡದಿರಿ. 
ಈ ಪಥಭ್ರಷ್ಟರೊಂದಿಗೆ ಕೊಡು" ಕೊಳ್ಳುವಿಕೆಯ ಆಧಾರದಲ್ಲಿ ಯಾವುದೇ ಒಪ್ಪಂದ ಮಾಡದಿರಿ, ಅವರ ಮೂಢ ನಂಬಿಕೆ, ಪಕ್ಷಖಾತ 
ಮತ್ತು ಅಜ್ಞಾನ ಜನ್ಯ ರೀತಿ-ನೀ ತಿಗಳಿಗಾಗಿ "ಅವರು ಹೇಗಾದರೂ ಇಸ್ಲಾಮಿನೊಳಗೆ ಬರಲಿ' ಎಂಬ ಆಶೆಯಿಂದ ಯಾವುದೇ ಅವಕಾಶ 
ಮಾಡಿಕೊಳ್ಳದಿರಿ. ದೇವನ ನೈಜ ಮತ್ತು ಪರಿಶುದ್ಧ ಧರ್ಮವನ್ನು ಅವನು ಕಳಿಸಿದಂತೆಯೇ ಒಪ್ಪಿಕೊಳ್ಳಲು ಸಿದ್ಧರಿರುವವರು ಮಾತ್ರ 
ಸ್ವೀಕರಿಸಲಿ. "ಅನ್ಯಥಾ ನರಕವನ್ನೇ ನೆಚ್ಚಿದರೆ ಅದರಲ್ಲೇ ಬಿದ್ದು ಬಿಡಲಿ. ಜನರಿಗಾಗಿ ದೇವಃ ಧರ್ಮವನ್ನು ಬದಲಿಸಲಾಗದು. ತಮ್ಮ ಮೋಕ್ಷ 
ಬಯಸುವವರು. ತಾವೇ ಬದಲಾಗಿ ಅದರಂತೆ ನಡೆಯಲಿ. 

27. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಾನು ದೇವನು ಕಳಿಸಿರುವ ಕೆಲವು ಗ್ರಂಥಗಳನ್ನು ನಂಬುವ, ಇನ್ನು ಕೆಲವನ್ನು 
ನಿರಾಕರಿಸುವವರಂತ ಒಡಕು ಹುಟ್ಟಿಸುವವನಲ್ಲ 

28. ಈ ವಾಕ್ಯಕ್ಕೆ ಅನೇಕ ಅರ್ಥಗಳಿವೆ. (1) ನಾನು ಈ ಎಲ್ಲ ಗುಂಪುಗಾರಿಕೆಯಿಂದ ದೂರವಿದ್ದು ಅಪ್ಪಟ ನ್ಯಾಯಪಾಲನೆ 
ಮಾಡಲಿಕ್ಕಾಗಿ ಕಳಿಸಲ್ಪಚ್ಟರುವನು. ಒಂದು ಗುಂಪಿನ ಪರವಾಗಿಯೂ ಇನ್ನೊಂದರ ಏರುದ್ಧವಾಗಿಯೂ ಪಕ್ಷಪಾತ ತೋರುವುದು, ನನ್ನ 
ಕೆಲಸವಲ್ಲ ನಲ ) ಮನುಷ್ಯ ರೊಂದಿಗೆ ನನ್ನಸಂಬಂಧ ಸಮಾನವಾಗಿದೆ. ಅದು ನ್ಯಾಯ- ನೀತಿಯ ಸಂಬಂಧ. ಸತ್ಯ ಯಾರೊಂದಿಗಿದೆಯೋ 


ಕಾಂಡ - 25 


356 ತಪ್ಪೀಮುಲ್‌ ಕುರ್‌ಆನ್‌ 


ಸಿಗು ಹಿನ Fe ಆ ಫು AA A 
೩೮ 56% 4) ಆರಾ ಜ್‌ $ ಸಯ 
೫ 


ಲು 


ಚ ನಸ 5 ನಿನ ಯೂ 15 ಯಿ ಬು 
ಯ್ಯ ಜ್‌ 0 se] SLs Bh ಛು MET Mo 61 34 
೦೫ ಸಹಃ ಜೂ (44 ಗ್‌ ಲಿ 56 a ಸ pei 


ಅಲ್ಲಾಹನೇ ನಮ್ಮ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ. ನಮ್ಮ ಕರ್ಮಗಳು ನಮಗೆ, ನಿಮ್ಮ ಕರ್ಮಗಳು 
ನಿಮಗೆ.” ನಮ್ಮ ನಿಮ್ಮೊಳಗೆ ಯಾವ ಕಲಹವೂ ಇಲ್ಲ*'ಅಲ್ಲಾಹನು ಒಂದು ದಿನ ನಮ್ಮೆಲ್ಲರನ್ನು ಒಟ್ಟುಗೂಡಿಸುವನು 
ಮತ್ತು ಎಲ್ಲರಿಗೂ ಅವನ ಕಡೆಗೇ ಮರಳಲಿಕ್ಕಿದೆ.' 

(16) ಅಲ್ಲಾಹನ ಕರೆಯು ಸ್ವೀಕರಿಸಲ್ಪಟ್ಟ ಬಳಿಕ (ಅದನ್ನು ಸ್ವೀಕರಿಸಿದವರೊಂದಿಗೆ) ಯಾರು ಅಲ್ಲಾಹನ 
ವಿಷಯದಲ್ಲಿಜಗಳಾಡುತ್ತಾರೋ' ಅವರ ತರ್ಕವು ಅವರ ಪ್ರಭುವಿನ ದೃಷ್ಟಿಯಲ್ಲಿನಿರರ್ಥಕವಾಗಿದೆ. ಅವರ ಮೇಲೆ 
ಅವನ ಪ್ರಕೋಪವಿದೆ ಮತ್ತು ಅವರಿಗೆ ಘೋರ ಯಾತನೆ ಇದೆ. 

(17-18) ಈ ಗ್ರಂಥವನ್ನೂ ನ್ಯಾಯ ತಕ್ಕಡಿಯನ್ನೂ ಸತ್ಯದೊಂದಿಗೆ ಇಳಿಸಿದವನು ಅಲ್ಲಾಹನೇ.” 
ನಿಮಗೇನು ಗೊತ್ತು? ತೀರ್ಮಾನದ ಫಳಿಗೆಯು ಹತ್ತಿರವೇ ಬಂದಿರಲೂಬಹುದು.೫ ಅದರ ಆಗಮನದ ಮೇಲೆ 


ನಾನು ಅದರ ಸಂಗಾತಿ. ಅವನು ಪರಕೀಯನಾದರೂ ಸರಿ. ಸತ್ಯಕ್ಕೆ ವಿರುದ್ಧವಾಗಿ ಯಾರ ಮಾತಿದೆಯೋ ನಾನು ಅದರ ವೈರಿ. ಆದು 
ನನ್ನ ಆಪ್ತ ಬಂಧುಗಳೇ ಇರಲಿ. (2) ನಾನು ಯಾವ ಸತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ನಿಯುಕ್ತನಾಗಿರುವೆನೋ ಅದರಲ್ಲಿ 
ಯಾರೊಂದಿಗೂ ಶಾರತಮ್ಯವಿಲ್ಲ ಅದು ಎಲ್ಲರಿಗೂ ಸಮಾನವಾಗಿದೆ. ಅದರಲ್ಲಿ ನಮ್ಮವರು- ಪರಕೀಯರು ದೊಡ್ಡವರು-ಸಣ್ಣವರು, 
ಬಡವರು-ಬಲ್ಲಿದರು, ಸಜ್ಜನರು-ದುಷ್ಟರು- ಈ ಪೈಕಿ ಯಾರಿಗೂ ಬೇರೆ ಬೇರೆ ಹಕ್ಕುಗಳಿಲ್ಲ ಎಲ್ಲವೂ ಎಲ್ಲರ ಹಕ್ಕಾಗಿದೆ. ಪಾಪವು 
ಎಲ್ಲರಿಗೂ ಪಾಪವೇ, ಹರಾಮ್‌ ಎಲ್ಲರಿಗೂ ಹರಾಮ್‌ ಮತ್ತು ಅಪರಾಧವು ಎಲ್ಲರಿಗೂ ಅಪರಾಧವಾಗಿದೆ. ಈ ನಿಷ್ಠಕ್ಷಪಾತಿ ನಿಯಮದಲ್ಲಿ 
ನನಗೂ ವಿನಾಯಿತಿಯಿಲ್ಲ (3) ಈ ಲೋಕದಲ್ಲಿಜನರ ಮಧ್ಯೆ ನ್ಯಾಯ ಪಾಲಿಸಲು ನನ್ನನ್ನು ನೇಮಿಸಲಾಗಿದೆ. ನಿಮ್ಮ ಜೀವನದಲ್ಲಿಮತ್ತು 
ನಿಮ್ಮ ಸಮಾಜದಲ್ಲಿ ಕಂಡು ಬರುವ ಅಸಮತೋಲನ ಮತ್ತು ಅನ್ಯಾಯವನ್ನು ನಿರ್ಮೂಲನ ಗೊಳಿಸುವುದು ನನ್ನ ಕೆಲಸ. 

ಈ ಮೂರು ಅರ್ಥಗಳಲ್ಲದೆ ನಾಲ್ಕನೆಯ ಒಂದು ಅರ್ಥವೂ ಇದೆ. ಅದು ಮಕ್ಕಾದಲ್ಲಿ ಪ್ರಕಟವಾಗಲಿಲ್ಲ. ಹಿಜ್ರತ್‌ನ ನಂತರ 
ಮದೀನದಲ್ಲಿ ಪ್ರಕಟವಾಯಿತು. ನಾನು ದೇವನಿಂದ ನಿಯುಕ್ತನಾದ ಕಾಯು ಅಥವಾ ನ್ಯಾಯಾಧೀಶನಾಗಿದ್ದೇನೆ. ನಿಮ್ಮ ಮಧ್ಯೆ ನ್ಯಾಯ 
ತೀರ್ಮಾನ ಮಾಡುವುದು ನನ್ನಕೆಲಸವಾಗಿದೆ. 

29. ಅಂದರೆ, ನಮ್ಮ ಪೈಕಿ ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ತಾನೇ ಜವಾಬ್ದಾರನಾಗಿದ್ದಾನೆ. ನೀವು ಸತ್ಯರ್ಮ ಮಾಡಿದರೆ ಅದರ 
ಪ್ರಶಿಫಲ ನಮಗೆ ಸಿಗಲಾರದು. ನೀವೇ ಅದನ್ನು ಅನುಭವಿಸುವಿರಿ. ನಾವು ದುಷ್ಕರ್ಮವೆಸಗಿದರೆ ಅದಕ್ಕಾಗಿ ನಿಮ್ಮನ್ನು. ಹಿಡಿಯಲಾಗದು. 
ಅದರ ಕಹಿ ಫಲವನ್ನುನೀವೇ ಅನುಭವಿಸಬೇಕು. ಇದೇ ವಿಷಯವು ಹಿಂದೆ ಅಲ್‌ಬಕರ: 139, ಯೂನುಸ್‌: 41, ಹೊಬ್‌: 35, ಅಲ್‌ 
ಕಸಸ್‌; 55, ಎಂಬೀ ಸೂಕ್ತಗಳಲ್ಲಿ ಬಂದಿದೆ. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಟಿ.129, ಸಂಪುಟ-2 ಯೂನುಸ್‌: ಟಿ. 
49, ಹೂದ್‌: ಟಿ. 39, ಅಲ್‌ಕಸಸ್‌: ಟಿ. 77) 

30. ಅಂದರೆ, ಸೂಕ್ತ ಆಧಾರಗಳಿಂದ ಮನವರಿಕೆ ಮಾಡುವ ಹೊಣೆಯನ್ನು ನಾವು ವಹಿಸಿದ್ದೇವೆ. ಈಗ ವೃಥಾ ಕಚ್ಚಾಡಿ 
ಪ್ರಯೋಜನವಿಲ್ಲ ನೀವಿನ್ನು ಜಗಳ ಕಾಯುವುದಿದ್ದರೂ ನಾವು ನಿಮ್ಮೊಂದಿಗೆ ಜಗಳಾಡುವುದಿಲ್ಲ 

31. ಇದು ಮಕ್ಕಾದಲ್ಲಿ ದಿನಂಪ್ರತಿ ಸಂಭವಿಸುತ್ತಿರುವ ಸ್ಥಿತಿಗತಿಗಳ ಕಡೆಗೆ ಸೂಚನೆ. ಎಲ್ಲಾದರೂ ಒಬ್ಬನು ಮುಸ್ಲಿಮನಾದನೆಂದು 
ತಿಳಿದ ಕೂಡಲೇ ಜನರು. ಅವನ ಬೆನ್ನು ಹತ್ತುತ್ತಿದ್ದರು. ಅವನನ್ನು ಪ್ರಾಣ ಕಂಟಕ ರೀತಿಯಲ್ಲಿ ಸತಾಯಿಸುತ್ತಿದ್ದರು. ಮನೆ, ಪೇಟೆ, 
ಕುಟುಂಬದಲ್ಲೆಲ್ಲೂ ಅವನನ್ನು ನೆಮ್ಮದಿಯಂದಿರಲು ಬಿಡುತ್ತಿರಲಿಲ್ಲ ಎಲ್ಲಿ ಹೋದರೂ ಚರ್ಚೆಯೇ. ಹೇಗಾದರೂ ಮುಹಮ್ಮದ್‌(ಸ) 
ರನ್ನು ತೊರೆದು ಹಳೆಯ ಅಜ್ಞಾನಕ್ಕೇ "ಮರಳಬೇಕೆಂಬುದು ಅದರ ಉದ್ದೇಶವಾಗಿತ್ತು. 

32. "ಮೀರಭಾನ್‌' ಎಂದರೆ ತಕ್ಕಡಿಯಂತೆ ಸರಿ-ತಪ್ಪು ಸತ್ಯ-ಅಸತ್ಯ, ನ್ಯಾಯ-ಅನ್ಯಾಯ, ಪ್ರಾಮಾಣಿಕತೆ- -ಅಪ್ರಾಮಾಣಿಕತೆಯ 
ವ್ಯತ್ಯಾಸವನ್ನು ಸ್ಪಷ್ಟ ಪಡಿಸುವ ಅಲ್ಲಾಹನ ಶರೀಅತ್‌. ಮೇಲೆ ಪ್ರವಾದಿಯವರ(ಸ) ಬಾಯಿಂದ ಯನ ಪಿ "ನಿಮ್ಮ ಮಧ್ಯೆ 
ನ್ಯಾಯ ಪಾಲಿಸಬೇಕೆಂದು ನನಗೆ ಆಜ್ಞಾಹಿಸಲಾಗಿದೆ' ಎಂದು ಹೇಳಿಸಲಾಗಿತ್ತು. ಇಲ್ಲಿ ಈ ಗ್ರಂಥದ ಜೊತೆಯಲ್ಲಿಮೀರುಾನ್‌ ಬಂದಿದೆ. 
ಅದರ ಮೂಲಕ ಈ ನ್ಯಾಯವನ್ನು. ಸ್ಥಾಪಿಸಲಾಗುವುದು ಎಂದು ಹೇಳಲಾಗಿದೆ. 


ಕಾಂಡ - 25 


42, ಅಶ್ವೂರಾ 357 


೬೨ಸಿ 
೫ 


Te (% & 22೨ ೨ HY 0399/0 (2 
OAS ಇಯ ಕ್ರಿಯ & ಆಖ ಬಡಿ 
pik 

2 (2 Pa PAVE ೨.೫ ೨ಕ್ಷಿ ef pr 

IIH ಎಡಿ (ಯ ಒಎಬ್ಬಃ 66855 - 0 5 5) 
೨4 ಈ 221 ೨೨೫% Ler 25% »4 ಓಜಾ re 
iLL SNS AES KE Alo chad 685 

ನಂಬಿಕೆಯಿಲ್ಲದವರು ಅದಕ್ಕಾಗಿ ಅವಸರ ಪಡುತ್ತಿದ್ದಾರೆ. ಆದರೆ ಅದರ ಮೇಲೆ ನಂಬಿಕೆಯುಳ್ಳವರು ಅದನ್ನು 

ಭಯಪಡುತ್ತಾರೆ ಮತ್ತು ಅದು ಖಂಡಿತ ಬರಲಿದೆ ಎಂಬುದನ್ನು ಅರಿತಿದ್ದಾರೆ. ಆ ಘಳಿಗೆಯ ಆಗಮನದ ವಿಷಯ 

ದಲ್ಲಿ ಸಂಶಯಾತ್ಮಕ ಚರ್ಚೆಗಳನ್ನು ನಡೆಸುವವರು ಪಥಭ್ರಷ್ಟತೆಯಲ್ಲಿ ಬಹುದೂರ ಸಾಗಿ ಬಿಟ್ಟಿದ್ದಾರೆಂಬುದನ್ನು 

ಚೆನ್ನಾಗಿ ತಿಳಿದುಕೊಳ್ಳಿರಿ. 

(19-20) ಅಲ್ಲಾಹನು ತನ್ನ ದಾಸರ ಮೇಲೆ ಅತ್ಯಂತ ಕರುಣೆಯುಳ್ಳವನು.** ತಾನಿಚ್ಛಿಸಿದ್ದನ್ನು ತಾನಿಚ್ಛಿಸಿ 
ದವರಿಗೆ ದಯಪಾಲಿಸುತ್ತಾನೆ.” ಅವನು ಮಹಾಬಲಿಷ್ಠನೂ ಪ್ರಬಲನೂ ಆಗಿರುತ್ತಾನೆ." ಯಾರು ಪರಲೋಕದ 
ಬೆಳೆಯನ್ನು ಬಯಸುತ್ತಾನೋ ಅವನ ಬೆಳೆಯನ್ನು ನಾವು ವೃದ್ಧಿಸುತ್ತೇವೆ ಮತ್ತು ಯಾರು ಈ ಲೋಕದ ಬೆಳೆಯನ್ನು 
ಬಯಸುತ್ತಾನೋ ಅವನಿಗೆ ನಾವು ಈ ಲೋಕದಿಂದಲೇ ಕೊಟ್ಟು ಬಿಡುತ್ತೇವೆ. ಆದರೆ ಪರಲೋಕದಲ್ಲಿ ಅವನಿಗೆ 
ಯಾವ ಪಾಲೂ ಇಲ್ಲ 


33. ಅಂದರೆ, ಸುಧಾರಣೆ ಬಯಸುವವರು ವಿಳಂಬಿಸಬಾರದು. ನ್ಯಾಯ ತೀರ್ಮಾನದ ಫಳಿಗೆ ದೂರವಿದೆಯೆಂದು ಭಾವಿಸಿ 
ಮುಂದೂಡಬಾರದು. ಒಂದು ಶ್ವಾಸದ ಬಳಿಕ ಇನ್ನೊಂದು ಶ್ವಾಸಕ್ಕೆ ಅವಕಾಶ ಸಿಕ್ಕೀತೆಂದು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ 
ಪ್ರತಿಯೊಂದು ಶ್ವಾಸ ಸವೂ ಅಂತಿಮ ಶ್ವಾಸವಾಗಿರಬಹುದು. 

34. ಮೂಲದಲ್ಲಿ ಲೈಟ "ಅತೀಫ್‌" ಎಂಬ ಪದಬಳಕೆಯಾಗಿದೆ. ಅದರ ಪೂರ್ಣ ಅರ್ಥ 'ಕರುಣೆ'ಯಿಂದಾಗುವುದಿಲ್ಲ 
ಈ ಪದದಲ್ಲಿ ಎರಡು ಅರ್ಥಗಳು ಸೇರಿವೆ-(1) ಅಲ್ಲಾಹನು ತನ್ನ ದಾಸರ ಮೇಲೆ ಅತ್ಯಂತ ವಾತ್ತಲ್ಯಮಯಿಯಾಗಿದ್ದಾನೆ. (2) ಯಾರ 
ಕಣ್ಣಿಗೂ ಬೀಳದ ಅವರ ಅತಿ ಸೂಕ್ಸ್ಟಾತಿಸೂಕ್ಟ್ಮ ಅಗತ್ಯದ ಮೇಲೂ ಅವನು ಕಣ್ಣಿಟ್ಟಿರುತ್ತಾನೆ. ನಮ್ಮ ಅಗತ್ಯಗಳನ್ನು ನಮಗೆ ಊಹಿಸಲೂ 
ಸಾಧ್ಯವಿಲ್ಲದ ರೀತಿಯಲ್ಲಿ ಪೂರೈಸುತ್ತಾನೆ. ಇಲ್ಲಿ ಪುನಃ ದಾಸರೆಂದರೆ ಕೇವಲ ವಿಶ್ವಾಸಿಗಳಲ್ಲ, ಅವನ ಎಲ್ಲ ದಾಸರೂ ಆಗಿದ್ದಾರೆ. ಆದರೆ 
ಅವನ ಔದಾರ್ಯವು ಅವನ ಎಲ್ಲದಾಸರ ಮೇಲೂ ಸಾರ್ವತ್ರಿಕವಾಗಿದೆ. 

35. ಸಾರ್ವತ್ರಿಕ ಔದಾರ್ಯವೆಂದರೆ, ಎಲ್ಲ ದಾಸರಿಗೂ ಸಮಾನವಾಗಿ ನೀಡುವುದೆಂದಲ್ಲ ಅವನು ತನ್ನ ಖಜಾನೆಯಿಂದ 
ಎಲ್ಲರಿಗೂ ನೀಡುತ್ತನಾದರೂ ಅವನ ಕೊಡುಗೆಯಲ್ಲಿ ಬ್ಲಿಐಕರೂಪತೆಯಿರುವುದಿಲ್ಲ, ಒಂದು ವಸ್ತುವನ್ನು ಒಬ್ಬನಿಗೆ ನೀಡಿದರೆ, ಇನ್ನೊಬ್ಬನಿಗೆ 

ಇನ್ನೊಂದನ್ನು ನೀಡುತ್ತಾನೆ. ಒಬ್ಬನಿಗೆ ಹೆಚ್ಚುನೀಡಿದರೆ ಇನ್ನೊಬ್ಬನಿಗೆ ಇನ್ನೊಂದು ವಸ್ತುವನ್ನು ಧಾರಾಳವಾಗಿ ನೀಡುತ್ತಾನೆ. 

36. "ಅಂದರೆ ಅವನ ಕೊಡುಗೆಯ ಈ ವ್ಯವಸ್ಥೆಯು ತನ್ನದೇ ಬಲದಿಂದ ನೆಲೆ ನಿಂತಿದೆ. ಅದನ್ನು ಬದಲಿಸುವ, ಅದರಿಂದ 
ಬಲವಂತವಾಗಿ ಕಿತ್ತುಕೊಳ್ಳುವ ಅಥವಾ ಯಾರಿಗಾದರೂ $ ನೀಡುವುದನ್ನು. ತಡೆಯುವ ಶಕ್ತಿ ಯಾರಿಗೂ ಇಲ್ಲ 

37. ನಾವು ಯಾವಾಗಲೂ ಸಾಮಾನ್ಯವಾಗಿ ಅನುಭವಿಸುತ್ತಿರುವ ಎರಡು ವಾಸ್ತವಿಕತೆಗಳನ್ನು ಹಿಂದಿನ ಸೂಕ್ತದಲ್ಲಿವಿವರಿಸಲಾಗಿದೆ. 
ಒಂದನೆಯದಾಗಿ, ಅಲ್ಲಾಹನ ಕರುಣೆಯು ಎಲ್ಲದಾಸರ ಮೇಲೆ ಸಾರ್ವತ್ರಿಕವಾಗಿದೆ. ಎರಡನೆಯದಾಗಿ, ಅವನ ಕೊಡುಗೆಗಳು ಮತ್ತು 
ಜೀವನಾಧಾರ ಎಲ್ಲರಿಗೂ ಸಮಾನವಾಗಿಲ್ಲ, ಆದರಲ್ಲಿ ಹೆಚ್ಚುಕಡಿಮೆಯಿರುತ್ತದೆ. ಆ ಕೊಡುಗೆಗಳು ಮತ್ತು ಜೀವನಾಧಾರದಲ್ಲಿ ಅಲ್ಪಸ್ವಲ್ಪ 
ವ್ಯತ್ಯಾಸವಿದ್ದರೂ ಈ ಸೂಕ್ತದಲ್ಲಿಒಂದು ದೊಡ್ಡವ್ಯ ೃತ್ಯಾಸವನ್ನು, ವಿವರಿಸಲಾಗಿದೆ. ಅದು ಪರಲೋಕವನ್ನು ಬಯಸುವವರಿಗೆ ಒಂದು ತರದ 
ಜೀವನಾಧಾರವಾಗಿದ್ದರೆ ಇಹಲೋಕಾಕಾಂಕಿಗಳಿಗೆ ಇನ್ನೊಂದು ತರದ್ದಾಗಿರುತ್ತದೆ. 

ಇದು, ಈ ಸಂಕ್ಷಿಪ್ತ ವಾಕ್ಯಗಳಲ್ಲಿ ” ವವರಿಸಲಾಗಿರುವ ಬಹಳ ಮಹತ್ವದ ವಿಚಾರವಾಗಿದೆ. ಆದ್ದರಿಂದ ಮಾನವನು ತನ್ನ 
ಧೋರಣೆಯನ್ನು ನಿರ್ಧರಿಸಿಕೊಳ್ಳಲು ಅದನ್ನು ವಿವರವಾಗಿ ತಿಳಿಯುವ ಅಗತ್ಯ! ಎದೆ. 

ಈ ಸೂಕ್ತದಲ್ಲಿ ಇಹ-ಪರಲೋಕಗಳಿಗಾಗಿ ಪರಿಶ್ರಮಿಸುವವರನ್ನು ರೈತನಿಗೆ ಹೋಲಿಸಲಾಗಿದೆ. ರೈತನು ಭೂಮಿಯನ್ನು ಉತ್ತು, 

ಬಿತ್ತಿ, ಬೆಳೆ ತಯಾರಾಗುವ ವರೆಗೆ ನಿರಂತರ ನೀರೆರೆದು ಪೋಷಿಸುತ್ತಾನೆ. 'ತಾನು ಉತ್ತುವ ಬೀಜದಿಂದ ಬೆಳೆ ಕೊಯ್ಯ ಬೇಕು. ಅದರ 
ಫಲಗಳಿಂದ ಪ್ರಯೋಜನ ಪಡೆಯಬೇಕೆಂಬುದು ಅವನ ಉದ್ದೇಶವಾಗಿರುತ್ತದೆ. ಆದರೆ ಉದ್ದೇಶ ಮತ್ತು ಗುರಿಯ ಹಾಗೂ ಬಹುಮಟ್ಟಿಗೆ 


ಕಾಂಡ - 25 


358 ತಪ್ಪೀಮುಲ್‌ ಕುರ್‌ಆನ್‌ 


೨ i ಹ ಲ ಟೆ ೌ[ ಕ ್ಕ My DAC 248 
ABN SSO SIL ಬ CN 611 AS GRD ALES 
ಹ ALA LPL Be RANE ಫಲ ಲ ಹ, 
3 3 gE 4115-5585154 8 ೬ 
(21-23) ಇವರ ಬಳಿ, ಇವರಿಗಾಗಿ ಧರ್ಮದ ಸ್ವರೂಪದಲ್ಲಿರುವ ಮತ್ತು ಅಲ್ಲಾಹನು ಅನುಮತಿ ಸಿಲ್ಲದ 
ಜೀವನ ವಿಧಾನವೊಂದನ್ನು ನಿಶ್ಚಯಿಸಿಕೊಟ್ಟಂತಹ ದೇವ ಸಹಭಾಗಿಗಳು ಇದ್ದಾರೆಯೇ?* ತೀರ್ಮಾನದ 
ಮಾತು ಮೊದಲೇ ನಿಶ್ಚಿತವಾಗಿಲ್ಲದಿರುತ್ತಿದ್ದರೆ ಇವರ ಮಧ್ಯೆ ಈಗಾಗಲೇ ತೀರ್ಮಾನ. ಮಾಡಿ ಬಿಡಲಾಗುತ್ತಿತ್ತು.” 


ನಿಶ್ಚಯವಾಗಿಯೂ ಈ ಅಕ್ರಮಿಗಳಿಗೆ ವೇದನಾಯುಕ್ತ ಯಾತನೆಯಿದೆ. ಆಗ ಈ ಅಕ್ರಮಿಗಳು ತಮ್ಮ ಕರ್ಮಗಳ 
ಪರಿಣಾಮದಿಂದ ಭೀತರಾಗುತ್ತಿರುವುದನ್ನು ನೀವು ಕಾಣುವಿರಿ ಮತ್ತು ಅದು ಅವರ ಮೇಲೆ ಬಂದೇ ತೀರುವುದು. 


ಕಾರ್ಯವಿಧಾನದ ವ್ಯತ್ಯಾಸದಲ್ಲೂ ಪರಲೋಕದ ಬೆಳೆ ಬೆಳೆಯುವ ಮತ್ತು ಇಹಲೋಕದ ಬೆಳೆ ಬೆಳೆಯುವ ರೈತರ ಮಧ್ಯೆ ಬಹಳ 
ದೊಡ್ಡ ಅಂತರವಿದೆ. ಆದ್ದರಿಂದ ಇಬ್ಬರು ಕೆಲಸ ಮಾಡುವ ಸ್ಥಳ ಇದೇ ಭೂಮಿಯಾಗಿದ್ದರೂ, ಅಲ್ಲಾಹನು ಉಭಯತ್ರರ ಪ್ರಯತ್ನಗಳ 
ಫಲ ಬೇರೆ ಬೇರೆಯಾಗಿಯೇ ಇರಿಸಿದ್ದಾನೆ. 

ಅಲ್ಲಾಹನು ಪರಲೋಕದ ಬೆಳೆ ಕೊಯ್ಯುವವನಿಗೆ ಇಹಲೋಕ ಸಿಗಲಾರದೆಂದು ಹೇಳಿಲ್ಲ ಅದು ಹೆಚ್ಚೋ ಕಡಿಮೆಯೋ 
ಅವನಿಗೆ ಖಂಡಿತ ಸಿಗುವುದು. ಏಕೆಂದರೆ ಅವನ ಸಾರ್ವತ್ರಿಕ ಕರುಣೆಯಲ್ಲಿ ಎಲ್ಲರಿಗೂ ಪಾಲಿದೆ. ಜೀವನಾಧಾರ ಇಲ್ಲಿ ಸಜ್ಜನರಿಗೂ 
ದುರ್ಜನರಿಗೂ ಸಿಗುವುದು. ಆದರೆ ಅಲ್ಲಾಹನು ಅವನಿಗೆ ಇಲ್ಲಿನ ಬಗ್ಗೆ ಸುವಾರ್ತೆ ಕೊಡಲಿಲ್ಲ ಪರಲೋಕದಲ್ಲಿ ಅವನ ಬೆಳೆಯನ್ನು 
ವೃದ್ಧಿಸಲಾಗುವುದೆಂದು ಹೇಳಿದ್ದಾನೆ. ಏಕೆಂದರೆ ಅವನು ಅದನ್ನೇ ಅಪೇಕ್ಟಿಸಿದ್ದಾನೆ. ಅದರ ಚಿಂತೆಯೇ ಅವನಿಗಿರುತ್ತದೆ. ಆ ಬೆಳೆ 
ವೃದ್ಧಿಯ ಅನೇಕ ರೂಪಗಳಿದೆ. ಉದಾ: ಪರಲೋಕಕ್ಕಾಗಿ ಅವನು ಪ್ರಾಮಾಣಿಕವಾಗಿ ಎಷ್ಟು ಹೆಚ್ಚು ಸತ್ಯರ್ಮ ಮಾಡುತ್ತಾನೋ ಅವನಿಗೆ 
ಇನ್ನಷ್ಟು ಸತ್ಕರ್ಮ ಮಾಡುವ ಸೌಭಾಗ್ಯವನ್ನು ದಯಪಾಲಿಸುವನು. ಅವನ ಮನಸ್ಸು ಸತ್ಯರ್ಮಗಳಿಗಾಗಿ ತೆರೆಯಲ್ಪಡುವುದು. ಉದ್ದೇಶ 
ಶುದ್ಧಿಯೊಂದಿಗೆ ಶುದ್ಧಮಾರ್ಗದಲ್ಲಿನಡೆಯುವ ಸಂಕಲ್ಪಮಾಡಿದಾಗ ಅವನಿಗೆ ಅದರಲ್ಲೇ ಸಮೃದ್ಧಿಯನ್ನು ನೀಡಲಾಗುವುದು. ಅವನಿಗೆ 
ಒಳಿತಿನ ಎಲ್ಲದ್ದಾರಗಳೂ ಮುಚ್ಛಲ್ಪಟ್ಟುಕೆಡುಕಿನ ದ್ವಾರಗಳು ತೆರೆಯುವ ಸ್ಥಿತಿಯು ಎದುರಾಗಲಾರದು. ವಿಶೇಷವೇನೆಂದರೆ, ಅವನು ಈ 
ಲೋಕದಲ್ಲಿಮಾಡುವ ಕಿಂಚಿತ್‌ ಒಳಿತನ್ನುಪರಲೋಕದಲ್ಲಿ ಕನಿಷ್ಠ10 ಪಟ್ಟು ಹೆಚ್ಚಿಸಲಾಗುವುದು. ಹೆಚ್ಚಿಗೆ ಯಾವುದೇ ಮಿತಿಮೇರೆಗಳಿಲ್ಲ 
ಅಲ್ಲಾಹನು ಇಚ್ಛಿಸಿದರೆ ಸಾವಿರಾರು, ಲಕ್ಷಪಟ್ಟುವೃದ್ಧಿಸುವನು. 

ಇನ್ನು ಎಲ್ಲವನ್ನೂ ಈ ಲೋಕಕ್ಕಾಗಿಯೇ ಕೆಲಸ ಮಾಡುವ ಮತ್ತು ಪರಲೋಕವನ್ನು ಬಯಸದವನ ಎರಡು ಪ್ರತಿಫಲಗಳನ್ನು 
ಅಲ್ಲಾಹನು ಸ್ಪಷ್ಟವಾಗಿ ತಿಳಿಸುತ್ತಾನೆ. (1) ಅವನು ಎಷ್ಟೇ ಕೈಕಾಲು ಹೊಡೆದರೂ ಇಲ್ಲಿಅವನು ಬಯಸುವಷ್ಟುಅವನಿಗೆ ಸಿಗದು. ಅಲ್ಲಾಹನು 
ಅವನಿಗೆ ನಿಶ್ಚಯಿಸಿದುದರ ಒಂದಂಶ ಮಾತ್ರ ಅವನಿಗೆ ಸಿಗುವುದು. (2) ಅವನಿಗೆ ಸಿಗುವುದೆಲ್ಲವೂ ಈ ಲೋಕದಲ್ಲೇ ಸಿಗುವುದು. 
ಪರಲೋಕದ ಪುಣ್ಯದಲ್ಲಿ ಅವನಿಗೇನೂ ಪಾಲಿರದು. 

38. ಈ ಸೂಕ್ತದಲ್ಲಿ "ಶುರಕಾ' (ಭಾಗೀದಾರರು) ಅಂದರೆ ಜನರು ಪ್ರಾರ್ಥಿಸುವ, ಹರಕೆ-ಕಾಣಿಕೆಗಳನ್ನು ಅರ್ಪಿಸುವ ಮತ್ತು 
ಪೂಜೆ-ಪುರಸ್ಕಾರಗಳನ್ನು ಸಲ್ಲಿಸುವ ಭಾಗೀದಾರರಲ್ಲವೆಂಬುದು ವ್ಯಕ್ತ. ಅದು ಜನರು ಆಡಳಿತದಲ್ಲಿ ಭಾಗೀದಾರರಾಗಿ ಮಾಡುವ 
ಮನುಷ್ಯರೇ ಆಗಿದ್ದಾರೆ. ಅವರು ಕಲಿಸುವ ವಿಚಾರ, ಸಿದ್ಧಾಂತ ಮತ್ತು ತತ್ವಶಾಸ್ತ್ರಗಳನ್ನು ಜನರು ನಂಬುತ್ತಾರೆ. ಅವರು ನೀಡಿದ ಮೌಲ್ಯಗಳನ್ನು 
ಅಂಗೀಕರಿಸುತ್ತಾರೆ. ಅವರು ಕೊಡುವ ನೈತಿಕ ನಿಯಮಗಳು ಮತ್ತು ಸಂಸ್ಕೃತಿ- ನಾಗರಿಕತೆಯ ಮಾನದಂಡಗಳನ್ನು ಅವರು ಒಪ್ಪತ್ತಾರೆ. 
ಅವರು ರೂಪಿಸಿದ ಕಾನೂನು-ಕಟ್ಟಳೆಗಳನ್ನು ಮತ್ತು ರೀತಿ-ನೀತಿಗಳನ್ನು ತಮ್ಮ ಆರಾಧನೆ-ಉಪಾಸನೆಗಳಲ್ಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ 
ತಮ್ಮ ಸಮಾಜದಲ್ಲಿ ತಮ್ಮ ಸಂಸ್ಕೃತಿ-ನಾಗರಿಕತೆಯಲ್ಲಿ ತಮ್ಮ ವ್ಯವಹಾರ ಮತ್ತು ಲೇವಾದೇವಿಗಳಲ್ಲಿ ತಮ್ಮ ನ್ಯಾಯಾಲಯದಲ್ಲಿ ತಮ್ಮ 
ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಪಾಲಿಸಲೇಬೇಕಾದ ಶರೀಅತ್‌ ಎಂಬಂತೆ ಅಳವಡಿಸಿಕೊಳ್ಳುತ್ತಾರೆ. ಇದು ಸರ್ವಲೋಕ 
ಪಾಲಕನ ಶರೀಅತ್‌ಗೆ ವಿರುದ್ಧವಾಗಿದ್ದು ಅವನ ಅಂಗೀಕಾರ (58೧೦೭೦೫೧) ಇಲ್ಲದೆ ಕಂಡು ಹಿಡಿಯಲಾಗಿರುವ ಒಂದು ಸಂಪೂರ್ಣ 
ಧರ್ಮವೆಂದು ಅವರು ಒಪ್ಪಿ ಅದನ್ನು ಸ್ವೀಕರಿಸುತ್ತಾರೆ. ಇದು ದೇವೇತರರಿಗೆ ಸಾಷ್ಟಾಂಗವೆರಗಿದಂತೆ ಮತ್ತು ಅವರೊಂದಿಗೆ ಪ್ರಾರ್ಥಿಸಿ 
ದಂತೆಯೇ ಶಿರ್ಕ್‌ ಆಗಿದೆ.(ಹೆಚ್ಚಿನ ವಿವರಗಳಿಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ ಬಕರ: ಟಿ. 170, 286, 
ಆಲಿಇಮ್ರಾನ್‌: ಟಿ. 57, ಅನ್ನಿಸಾ: ಟಿ. 90, ಆಲ್‌ ಮಾಇದ: ಟಿ. 1-5, 104-105, ಅನ್‌ಆಮ್‌; ಟಿ. 86-87, 106-107, ಸಂಪುಟ-2 
ಆತ್ತೌಬ: ಟಿ, 31, ಯೂನುಸ್‌; ಟಿ. 60-61, ಇಬ್ರಾಹೀಮ್‌; ಟಿ. 30-32, ಅನ್ನಹ್ಹ್‌; ಟಿ. 114-116,ಸಂಪುಟ-3 ಅಲ್‌ ಕಹ್ಕ್‌ ಟಿ. 
49-50, ಮರ್ಯಮ್‌: ಟಿ. 27, ಅಲ್‌ ಕಸಸ್‌: ಟಿ. 86, ಸಂಪುಟ-4 ಸಬಾ: ಸೂಕ್ತ 41 ಟಿ. 63, ಯಾಸೀನ್‌: ಸೂಕ್ತ 60 ಟಿ. 53) 

39. ಅಂದರೆ ಇದು ಅಲ್ಲಾಹನ ವಿರುದ್ಧ ಮಹಾ ಉದ್ದಟತನವಾಗಿದೆ. ತೀರ್ಮಾನವನ್ನು ಕಿಯಾಮತ್‌ಗೆ ಕಾದಿರಿಸದಿರುತ್ತಿದ್ದರೆ, 
ಅಲ್ಲಾಹನ ದಾಸನಾಗಿಯೂ ಆತನ ಭೂಮಿಯಲ್ಲಿ. ತನ್ನ ಧರ್ಮವನ್ನು ಜಾರಿಗೊಳಿಸುವ ಮತ್ತು ಅಲ್ಲಾಹನ ಧರ್ಮವನ್ನು ಬಿಟ್ಟುಇತರರು 
ರಚಿಸಿದ ಧರ್ಮವನ್ನು ಸ್ವೀಕರಿಸಿರುವ ಎಲ್ಲರನ್ನೂ ನಾಶಪಡಿಸಿ ಬಿಡಲಾಗುತ್ತಿತ್ತು. 


ಕಾಂಡ -25 


42. ಅಶ್ಯೂರಾ 359 


seh AI ಜಿ ೪%. ಯಿ OIG esl ಚ 
ಗಗ ಭಲಾ 


ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯ ವಿಶ್ವಾಸ ಸ್ವೀಕರಿಸಿದವರು ಹಾಗೂ ಸತ್ಯರ್ಮವೆಸಗಿದವರು ೬೬೩.೬ 

ಅವರು ಬ ಯಸಿದುದನ್ನೆಲ್ಲ ತಮ್ಮಪ್ರ ಭುವಿನ ಬಳಿ ಪಡೆಯುವರು. ಇದೇ ಮಹಾ ಅನುಗೆ: ಹಮಾದೆ. ಸತ್ತ ವಿಶ್ವಾಸವನ್ನು 
ಸ್ವೀಕರಿಸಿ ಸತ್ಯರ್ಮವೆಸಗಿದಂತಹ ತನ್ನ ದಾಸರಿಗೆ ಅಲ್ಲಾಹನು ನೀಡುತ್ತಿರುವ ಸುವಾರ್ತೆಯು ಅದುವೇ "ಆಗಿದೆ. 
ಸಂದೇಶವಾಹಕರೇ। ಇವರೊಡನೆ (ಹೀಗೆ ಹೇಳಿ ಬಿಡಿರಿ "ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇಪ್ರ ಪ್ರತಿಫಲವನ್ನು 


ಅಪೇಕ್ಷಿಸುತ್ತಿಲ್ಲ ಆದರೆ ಬಾಂಧವ್ಯದ ಪ್ರೀತಿಯನ್ನು ಖಂಡಿತ ಅಪೇಕ್ಷಸುತ್ತೇನೆ. "1 ಒಳಿತನ್ನು ಗಳಿಸುವವನಿಗೆ ನಾವು 


40. 'ಆ ಕೆಲಸ'ವೆಂದರೆ ಜನರನ್ನು ದೇವನ ಶಿಕ್ಷೆಯಿಂದ ರಕ್ಷಿಸಲು ಮತ್ತು ಸರ್ಗದ ಸುವಾರ್ಶೆಗೆ ಅರ್ಹಗೊಳಿಸಲು ಮಾಡುವ 
ಪ್ರಯತ್ನವಾಗಿದೆ. 

41. dS “ನಾನು ನಿಮ್ಮಿಂದ ಯಾವುದೇ ಪ್ರತಿಫಲ ಬಯಸುವುದಿಲ್ಲ ಆದರೆ "ಕುರ್ಬಾ' (ಕುಟುಂಬ ದವರ) 
ಪ್ರೀತಿ ಖಂಡಿತ ಬಯಸುತ್ತೇನೆ.' ಎಂಬುದು ಮೂಲ ಪದಗಳಾಗಿವೆ. ಇದರ ಅರ್ಥ ಕಲ್ಪನೆಯಲ್ಲಿ ವ್ಯಾಖ್ಯಾನಕಾರ ಮಧ್ಯೆ ಭಾರೀ 
ಭಿನ್ನಾಭಿಪ್ರಾಯಗಳುಂಟಾಗಿವೆ. 

ಒಂದು ವರ್ಗವು, ಇದನ್ನು ಸಂಬಂಧಿಕರು ಎಂದು ಅರ್ಥೈಸಿದೆ, ಸೂಕ್ತದ ಅರ್ಥವನ್ನು ಅವರು ಹೀಗೆ ಮಾಡಿದ್ದಾರ- ಈ 
ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರ ಪ್ರತಿಫಲವನ್ನೂ ಬಯಸುವುದಿಲ್ಲ. ನೀವು(ಕುರೈಶರು) ಕನಿಷ್ಠ ನನ್ನ ಮತ್ತು ನಿಮ್ಮ ಮಧ್ಯೆ. ಇರುವ 
ಕುಟುಂಬ 'ಸಂಬಂಧವನ್ನಾದರೂ ಪರಿಗಣಿಸಬೇಕೆಂದು. ಬಯಸುತ್ತೇನೆ. ನೀವು ನನ್ನ "ಮಾತನ್ನು ಕೇಳಬೇಕಿತ್ತು. ಆದರೆ ನೀವೇ ಎಲ್ಲ 
ಅರಬರಿಗಿಂತ ಹೆಚ್ಚು ವಿರೋಧಿಸುವವರಾದರೆ ಹೇಗೆ? ಕನಿಷ್ಠ ಅಂತಹ ಅನ್ಯಾಯ ಮಾಡಬೇಡಿ. ಇದು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ' 
ವ್ಯಾಖ್ಯಾನವಾಗಿದೆ. ಇದನ್ನು ಅನೇಕ ಪರಂಪರೆಗಳ be. ಇಮಾಮ್‌ ಅಷ್ಟ್‌, ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಇಬ್ನು ಜರೀರ್‌, 
ತಬ್ರಾನೀ, ಬೈಹಕಿ, ಇಬ್ನು ಸಅದ್‌ ಮುಂತಾದವರು ಉಲ್ಲೇಖಿಸಿದ್ದಾರೆ. ಇದೇ ವ್ಯಾಖ್ಯಾನ ಮುಜಾಹಿದ್‌, ಇಕ್ರಿಮಾ, ಕತಾದ, ಸುದ್ದೀ, 
ಅಬೂಮಾಲಿಕ್‌, ಅಬ್ದುರ್ರಹ್ವಾನ್‌ ರುದ್‌ ಬಿನ್‌ ಅಸ್ಸಮ್‌, ದಹ್ಹಾಕ್‌, ಅತಾ ಬಿನ್‌ ದೀನಾರ್‌ ಮತ್ತಿತರ ಹಿರಿಯ ವ್ಯಾಖ್ಯಾನಗಾರರಿಂದಲೂ 
ವರದಿಯಾಗಿದೆ. 

ಇನ್ನೊಂದು ವರ್ಗದ ವ್ಯಾಖ್ಯಾನಕಾರರು ಅದಕ್ಕೆ ಸಾಮಿಪ್ಯ ಎಂಬರ್ಥ ಕೊಟ್ಟಿದ್ದಾರೆ, ನಾನು ನಿಮ್ಮಲ್ಲಿ ದೇವನ ಸಾಮೂಪ್ಯ ಕದ 
ಬಯಕೆಯುಂಟಾಗಲಿ ಎಂದಲ್ಲದೆ ಬೇರೇನೂ ನಿಮ್ಮಿಂದ ಬಯಸುವುದಿಲ್ಲವೆಂದು ಈ ಸೂಕ್ತವನ್ನು ವಿವರಿಸಿದ್ದಾರೆ. ಅಂದರೆ ಸಚ 
ಸರಿಯಾಗುವುದೇ ನನ್ನ ಪ್ರತಿಫಲವಾಗಿದೆ. ಇದು ಹಸನ್‌ ಬಸರೀಯವರ ವ್ಯಾಖ್ಯಾನ. ಕತಾದರ ಒಂದು ಹೇಳಿಕೆಯೂ ಇದನ್ನು 
ಸಮರ್ಥಿಸುತ್ತದೆ. ತಬ್ರಾನಿಯವರ ಒಂದು ವರದಿಯಲ್ಲಿ ಇಬ್ನು ಅಬ್ಬಾಸ್‌ರ ಹೇಳಿಕೆಯನ್ನೂ ಉಲ್ಲೇಖಿಸಲಾಗಿದೆ. ಕುರ್‌ಆನಿನಲ್ಲಿ, 
ಇನ್ನೊಂದು ಕಡೆಯಲ್ಲೂ ಈ ವಿಷಯ ಬಂದಿದೆ. 

ಸೈ RE LA ಹರಂ (UA 
“ಇವರೊಡನೆ ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲ ಕೇಳುವುದಿಲ್ಲ ಇಷ್ಟದಿದ್ದವನು ತನ್ನ ಪ್ರಭುವಿನ 
ಮಾರ್ಗವನ್ನನುಸ ರಿಸುವುದೇ ನನ್ನ ಪ್ರ ಪ್ರತಿಫಲ. *'ಅಲ್‌ಪ್ರರ್ಕಾನ್‌- 57 

ಮೂರನೆ ವರ್ಗದವರು 'ಶುರ್ಬಾ' ಎಂಬ ಪದವನ್ನು ಆಪ್ತ ಸಂಬಂಧಿಕರು ಎಂದು ಅನುವಾದಿಸಿದ್ದಾರೆ. ಸೂಕ್ಷದ ಅರ್ಥ ಹೀಗಿದೆ- 
ನಾನು ನನ್ನ ಅಪ್ಪ ಸಂಬಂಧಿಕರನ್ನು ನೀವು ಪ್ರೀತಿಸಬೇಕು ಎಂಬುದರ ಹೊರತು ನಿಮ್ಮಿಂದ ಬೇರೇನೂ ಅಪೇಕ್ಷಿಸುವುದಿಲ್ಲ. ಅವರಲ್ಲೂ 
ಕೆಲವರು ಸಂಬಂಧಿಕರೆಂದರೆ ಅಬ್ದುಲ್‌ ಮುತ್ತಲಿಬ್‌ರ ಸಂತಾನವೆಂದಿದ್ದಾರೆ. ಇನ್ನು ಕೆಲವರು ಅದನ್ನು ಕೇವಲ ಫಾತಿಮಾ(ರ) ಮತ್ತವರ 
ಸಂತಾನಕ್ಕೆ ಸೀಮಿತಗೊಳಿಸಿದ್ದಾರೆ. ಈ ವ್ಯಾಖ್ಯಾನವು ಸರಠಃದ್‌ ಬಿನ್‌ ಜುಬ್ಬೈರ್‌ ಮತ್ತು ಅಮ್ರ್‌ ಬಿನ್‌ ಶುಐಟ್‌ರಿಂದ ಉದ್ಭರಿಸಲ್ಪಟ್ಟಿದೆ. ಕೆಲವು 
ವರದಿಗಳಲ್ಲಿ ನ್ಲಿಇದು ಇಬ್ನು ಅಬ್ಬಾಸ್‌ ಮತ್ತು ಅಲೀ ಬಿನ್‌ ಹುಸ್ಯೆನ್‌(ರ್ಳುನುಲ್‌ ಆಬಿದೀನ್‌)ರ ವ್ಯಾಖ್ಯಾನವೆಂದು ಹೇಳಲಾಗಿದೆ. ಆದರೆ ಈ 
ಎಲ್ಲವ್ಯಾಖ್ಯಾನಗಳು ಸ್ವೀಕಾರಾರ್ಹವಲ್ಲ ಅದಕ್ಕೆ ವಿವಿಧ ಕಾರಣಗಳಿವೆ. ಒಂದನೆಯದಾಗಿ, ಮಕ್ಕಾದಲ್ಲಿಈ ಅಧ್ಯಾಯ ಅವತೀರ್ಣಗೊಂಡ 
ಕಾಲದಲ್ಲಿ ಚಲೀ ಫಾತಿಮಾರ ವಿವಾಹವೇ ಆಗಿರಲಿಲ್ಲ ಸಂತಾನದ ಪ್ರ ಪ್ರಶ್ನೆ ಅನಂತರವಷ್ಟೆ ಅಬ್ದುಲ್‌ ಮುತ್ತಲಿಬ್‌ರ ಸಂತಾನದ ಎಲ್ಲರೂ 
ಪ್ರವಾದಿಯವರ ಬೆಂಬಲಿಗರಾಗಿರಲಿಲ್ಲ, ಅವರಲ್ಲಿಕೆಲವರಂತೂ ಬಹಿರಂಗ ವಿರೋಧಿಗಳಾಗಿದ್ದರು. ಅಬೂ ಲಹಬನ ವೈರವು ಎಲ್ಲರಿಗೂ 
ತಿಳಿದೇ ಇದೆ. ಎರಡನೆಯದಾಗಿ, ಅಬ್ದುಲ್‌ ಮುತ್ತಲಿಬ್‌ರ ಸಂತಾನ ಮಾತ್ರ ಪ್ರವಾದಿಯವರ ಸಂಬಂಧಿಕರಾಗಿರಲಿಲ್ಲ ಅವರ ತಾಯಿ, 
ತಂದೆ ಹಾಗೂ ಪತ್ನಿ ಖದೀಜಾರ ಮೂಲಕ ಕುರೈಶರ ಎಲ್ಲ ಮನೆತನದವರೊಂದಿಗೂ ಪ್ರವಾದಿಯವರ ಕುಟುಂಬ ಸಂಬಂಧವಿತ್ತು. ಆ 


ಕಾಂಡ - 25 


360 ತಪ್ಪೀಮುಲ್‌ ಕುರ್‌ಆನ್‌ 


pA 
“ಮ 


Eh SH ME CR ಸ ಡ್‌ 
3 8x5 ucla EAS IS NN OS 
ಆ ಒಳಿತಿನಲ್ಲಿ ಉತ್ತಮವಾಗಿ ಮ ನಿಸ್ಸಂದೇಹವಾಗಿಯೂ ಅಲ್ಲಾಹನು ಮಹಾಕ್ಷಮಾಶೀಲನೂ 

ಗುಣಗ್ರಾಹಿಯೂ ಆಗಿರುತ್ತಾನೆ. 
(24-26) ಈ ವ್ಯಕ್ತಿಯು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿರುವನೆಂದು ಇವರು ಹೇಳುತ್ತಾರೆಯೇ?* 
ಅಲ್ಲಾಹನು ಇಚ್ಛಿಸಿದರೆ ನಿಮ್ಮ ಹೃದಯಕ್ಕೆ ಮುದ್ರೆಯೊತ್ತಿ ಬಿಡಬಹುದಾಗಿತ್ತು.“ ಅವನು ಮಿಥ್ಯವನ್ನು ಅಳಿಸಿ 


ಎಲ್ಲ ಮನೆತನಗಳಲ್ಲಿ ಅವರ ಅತ್ಯುತ್ತಮ ಸಹಾಬಿಗಳಿದ್ದರೆ, ಅತ್ಯಂತ ನೀಚ ಶತ್ರುಗಳೂ ಇದ್ದರು. ಆ ಎಲ್ಲಕುಟುಂಬದವರ ಪೈಕಿ ಕೇವಲ 
ಅಬ್ದುಲ್‌ ಮುತ್ತಲಿಬರೊಂದಿಗೆ ತಮ್ಮ ಕುಟುಂಬ ಸಂಬಂಧ ತೋರಿಸಿ, ಅವರನ್ನು ಮಾತ್ರ ಪ್ರೀಶಿಸಬೇಕೆಂಬ ಬೇಡಿಕೆಯನ್ನಿಡುವುದು 
ಅವರಿಗೆ ಹೇಗೆ ಸಾಧ್ಯವಿತ್ತು? ಮೂರನೆಯದಾಗಿ, ಪ್ರವಾದಿಯವರು ಯಾವ ಉನ್ನತ ಸ್ಥಾನದಲ್ಲಿದ್ದುಕೊಂಡು ಅಲ್ಲಾಹನ 
ಕಡೆಗೆ ಕರೆ ನೀಡುತ್ತಿದ್ದರೋ ಆ ಸ್ಥಾನದಿಂದ, ಈ ಮಹಾನ್‌ ಕಾರ್ಯಕ್ಕೆ ನನ್ನ ಕುಟುಂಬದವರನ್ನು ಎಂದು ಹೇಳುವುದು ಎಷ್ಟು 
ಸಣ್ಣಶನವಾಗಿದೆಯೆಂಬುದು ಪ್ರಮುಖವಾಗಿದೆ. ಅಲ್ಲಾಹನು ತನ್ನ ಪ್ರವಾದಿಗೆ ಇದನ್ನು ಕಲಿಸಿರಬಹುದು ಮತ್ತು ಅವರು ಜನರೊಂದಿಗೆ 
ಇದನ್ನು ಹೇಳಿರಬಹುದು ಡು ಊಹಿಸುವುದೂ ಸಾಧ್ಯವಿಲ್ಲ. ಕುರ್‌ಆನಿನಲ್ಲಿ. ಪ್ರವಾದಿಗಳ ಚರಿತ್ರೆ ಬಂದಿರುವಲ್ಲೆಲ್ಲ ನಾನು 
ನಿಮ್ಮೊಂದಿಗೆ ಯಾವ ಪ್ರತಿಫಲವನ್ನೂ ಅಪೇಕ್ಷಿಸುವುದಿಲ್ಲ ನನ್ನ ಪ್ರತಿಫಲವು. ಸರ್ವ ಲೋಕಗಳ ಪ್ರಭುವಿನ ಗಾಯ ಯು ಅವರು 
ಹೇಳುವುದನ್ನು ನಾವು ಕಾಣುತ್ತೇವೆ. ನೋಡಿರಿ ಯೂನುಸ್‌: ಟಿ.72, ಹೂದ್‌: ಟಿ.29, 51, ಅಶ್ಕುಅರಾ-109, 127, 145, 164, 
180) ಯಾಸೀನ್‌ ಅಧ್ಯಾಯದಲ್ಲಿಪ್ರವಾದಿಗಳ ಸತ್ಯಸಂಧತೆಯನ್ನು ಪರೀಕ್ಷಿಸುವ ಮಾನದಂಡವಾಗಿ, ನಾನು ನನ್ನ ಸಂದೇಶ ಪ್ರಚಾರದಲ್ಲಿ 
ಪ್ರಾಮಾಣಿಕನಾಗಿದ್ದೇನೆಂದು ಹೇಳಲಾಗಿದೆ.(21ನೇ ಸೂಕ್ತ ಪ್ರವಾದಿ ಮುಹಮ್ಮದ್‌(ಸುರ ಬಾಯಿಯಿಂದಲೇ ಕುರ್‌ಆನಿನಲ್ಲಿ ನಾನು 
ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಸ್ನ ಅಪೇಕ್ಷಿಸುವುದಿಲ್ಲವೆಂದು ಪ ಪದೇ ಪದೇ ಹೇಳಿಸಲಾಗಿದೆ. (ಅನ್‌ಆಮ್‌: 90, ಯೂಸುಫ್‌-104, ಅಲ್‌ 
ಮೂಮಿನೂನ್‌-72, ಅಲ್‌ಫುರ್ಕಾನ್‌: 57, ಸಬಾ: 47, ಸ್ಟಾದ್‌: 86, ಅತ್ತೂರ್‌: 40, ಅಲ್‌ಕಲಮ್‌; 46) ಇದರ ನಂತರ, ಅಲ್ಲಾಹನತ್ತ 
ಕರೆಯುವ ಕಾರ್ಯದ ಬದಲಿಗೆ ನನ್ನ ಸಂಬಂಧಿಕರನ್ನು ಪ್ರೀತಿಸಿರೆಂದು ಹೇಳುವ ಅವಕಾಶವಾದರೂ ಎಲ್ಲಿದೆ? ಇನ್ನು ಈ ಉಪನ್ಯಾಸವು 
ವಿಶ್ವಾಸಿಗಳೊಂದಿಗಾಗಿರದೆ ಸತ್ಯನಿಷೇಧಿಗಳೊಂದಿಗಾಗಿರುವಾಗ ಅದು ಇನ್ನಷ್ಟು ಹಿನ್ನೆಲೆ ಕಳೆದುಕೊಳ್ಳುವಂತೆ ತೋರುತ್ತದೆ. ಮೇಲಿನಿಂದ 
ಇಡೀ ಉಪನ್ಯಾಸವು ಅವರನ್ನೇ ಉದ್ದೇಶಿಸುತ್ತಾ ಬಂದಿದೆ. ಮುಂದೆಯೂ ಅವರೇ ಗುರಿಯಾಗಿದ್ದಾರೆ. ಈ ವಾಕ್ಚರಣಿಯಲ್ಲಿ 
ವಿರೋಧಿಗಳಿಂದ ಯಾವುದೇ ರೀತಿಯ ಪ್ರತಿಫಲ ಕೇಳುವ ಪ್ರಶ್ನೆಯೇ ಎಲ್ಲಿ ಉದ್ಭವಿಸುತ್ತದೆ? ಪ್ರತಿಫಲವನ್ನು ಈ ಕಾರ್ಯವನ್ನು 
ಗೌರವಿಸುವವರೊಂದಿಗೆ ಕೇಳಲಾಗುತ್ತದೆ. ಸತ್ಯ ನಿಷೇಧಿಗಳೊಂದಿಗೆ, ನಾನು ನಿಮಗಾಗಿ ಮಾಡುತ್ತಿರುವ ಈ ಸೇವೆಗೆ ಪ್ರತಿಫಲವಾಗಿ 
ನನ್ನ ಸಂಬಂಧಿಕರನ್ನು ಪ್ರೀತಿಸಿರಿ ಎಂದು ಪ್ರವಾದಿಸ) ಹೇಳಲು, ಅವರು ಅದನ್ನು ಗೌರವಿಸಿರುವುದಾದರೂ ಎಲ್ಲಿ? ಅವರಂತೂ 
ಅದನ್ನು ಅಪರಾಧವೆಂದು ಪರಿಗಣಿಸುತ್ತಿದ್ದರು. ಅದಕ್ಕಾಗಿ ಅವರ ಪ್ರಾಣ ಕಂಟಕರಾಗಿದ್ದರು. 

2. ಅಂದರೆ ಉದ್ದೇಶ ಪೂರ್ವಕವಾಗಿ ಆಜ್ಞೋಲಂಘನೆ ಮಾಡುವ ಅಪರಾಧಿಗಳಿಗೆ ವ್ಯತಿರಿಕ್ತವಾಗಿ ಪುಣ್ಯಕ್ಕಾಗಿ ಪ್ರಯತ್ನಿಸುವ 
ದಾಸರೊಂದಿಗೆ ಅಲ್ಲಾಹನ ನೀತಿ ಈ ರೀತಿಯಿದೆ (1) ಅವರು ಎಷ್ಟು ಉತ್ತಮರಾಗಲು ಪ್ರಯತ್ನಿಸುತ್ತಾರೋ ಅಲ್ಲಾಹನು ಅವರನ್ನು 
ಇನ್ನಷ್ಟು ಉತ್ತಮರನ್ನಾಗಿ ಮಾಡುತ್ತಾನೆ. (2) ಅವರ ಉತ್ತಮ ಕಾರ್ಯಗಳಲ್ಲಿರುವ ಲೋಪ! ದೋಷಗಳನ್ನು ಅಥವಾ ಉತ್ತಮರಾಗಲು. 
ಪ್ರಯತ್ನಿಸಿಯೂ ಅವರಿಂದ ಪಾಪಗಳು ಸಂಭವಿಸಿಬಿಟ್ಟರೆ ಅದನ್ನು ಅಲ್ಲಾಹನು ಕಡೆಗಣಿಸುತ್ತಾನೆ. (3) ಅವರು ತಂದಿರುವ ಒಂದಿಷ್ಟು 
ಕರ್ಮಗಳನ್ನು ಮನ್ನಿಸಿ ಅವರಿಗೆ ಹೆಚ್ಚು ಪುಣ್ಯಗಳನ್ನು. ನೀಡುತ್ತಾನೆ. 

43, ಈ ಪ್ರಶ್ನಾರ್ಥಕ ವಾಕ್ಯ ದಲ್ಲಿ ಕರಣ ಗದರಿಕೆಯ ಶೈಲಿಯಿದೆ. ಹೇಗೆಂದರೆ, ಪ್ರವಾದಿಯವರೇ! ನಿಮ್ಮಂತಹ ವ್ಯಕ್ತಿಯ ಮೇಲೆ 
ಆರೋಪ ಹೊರಿಸುವಾಗ, ಅದು ಕೂಡಾ ಅಲ್ಲಾಹನ ಮೇಲೆ ಆರೋಪದಂತಹ ೋರಕೃತ್ಯದ ಆರೋಪ ಹೊರಿಸುವಾಗ ಅವರಿಗೆ 
ಸ್ವಲ್ಪವೂ ನಾಚಿಕೆಯಾಗದಷ್ಟು ಇವರು ಧೀರರಾಗಿ ಬಿಟ್ಟರೆ? ನೀವು ಕುರ್‌ಆನನ್ನು ಸ್ವಯಂ ರಚಿಸಿ ಅಲ್ಲಾಹನ ಕಡೆಯಿಂದೆಂದು ಸುಳ್ಳೇ 
ಹೇಳುತ್ತಿದ್ದೀರೆಂದು ನಿಮ್ಮ ಮೇಲೆ ಅಪವಾದ ಹೊರಿಸುತ್ತಿರುವರೆ? 

44. ಅಂದರೆ ಹೃದಯಗಳಿಗೆ ಮುದ್ರೆಯೊತ್ತಲ್ಪಟ್ಟವರು ಮಾತ್ರ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಬಲ್ಲರು. ಅಲ್ಲಾಹನು ಬಯಸಿದರೆ 
ನಿಮ್ಮನ್ನೂ ಅವರಲ್ಲಿ ಸೇರಿಸಬಲ್ಲನು. ಆದರೆ ನಿಮ್ಮನ್ನು ಆ ಗುಂಪಿನಿಂದ ಹೊರಗಿಟ್ಟಿರುವುದು ಆತನ ಕೃಪೆಯಾಗಿದೆ. ಪ್ರವಾದಿಯವರ 
ಮೇಲೆ ಆರೋಪ ಹೊರಿಸುವ ಮಂದಿಗೆ ಈ ಉತ್ತರದಲ್ಲಿತೀವ್ರ ವ್ಯಂಗ್ಯವಿದೆ. ಹೇಗೆಂದರೆ, ಓ ಪ್ರವಾದಿಯವರೇ। ಈ ಜನರು ನಿಮ್ಮನ್ನೂ 
ಇವರಂತೆ ದುರುದ್ದೇಶಗಳಿಗಾಗಿ ದೊಡ್ಡ ದೊಡ್ಡ ಸುಳ್ಳು ಹೇಳುವವರೆಂದು ಭಾವಿಸಸೊಂಡಿದಾರೆ. ನೀವೂ ಅವರಂತೆಯೇ ನಿಮ್ಮ 
ವ್ಯಾಪಾರ ಬೆಳಗಿಸಲಿಕ್ಕಾಗಿ ಒಂದು ಸುಳ್ಳು ಸೃಷ್ಟಿಸಿ ತಂದಿದ್ದೀರೆಂದು ಭಾವಿಸಿದ್ದಾರೆ. ಆದರೆ ಅವರ ಹೃದಯಕ್ಕೆ ಮುದ್ರೆಯೊತ್ತಿದಂತೆ 
ನಿಮ್ಮ ಹೃದಯಕ್ಕೆ ಒತ್ತದಿರುವುದು ಅಲ್ಲಾಹನ ಅತಿದೊಡ್ಡ ಅನುಗ್ರಹವಾಗಿದೆ. 


ಕಾಂಡ - 25 


42. ಅಶ್ಲೂರಾ 36% 


5 ple SLB KE ol ಸ ಎಸ AE 
LSS LES BANS ಟ್ರಾಲಿ 16605 LI slg ರತ 


BN SS oy Sd ಟಟ ಟ್‌ Sle 0 pls: Sb 3 
SGA NOY a Bs ply) ಟ್‌ 1% 
ಬಿಡುತ್ತಾನೆ ಮತ್ತು ತನ್ನ ವಚನಗಳ ಮೂಲಕ ಸತ್ಯವನ್ನು ಸತ್ಯವೆಂದು ಸಾಧಿಸಿ ತೋರಿಸುತ್ತಾನೆ." med 
ಅವನು ಹೃದಯಗಳಲ್ಲಿಅವಿತಿರುವ ರಹಸ್ಯಗಳನ್ನೂ ಬಲ್ಲನು.* ತನ್ನದಾಸರಿಂದ ಪಶ್ಚಾತ್ತಾಪ ಸ್ವೀಕರಿಸುವವನು ಮತ್ತು 
ಪಾಪಗಳನ್ನು ಕ್ಷಮಿಸುವವನು ಅವನೇ. ವಸ್ತುತಃ ನಿಮ್ಮ ಕರ್ಮಗಳ ಅರಿವು ಅವನಿಗಿದೆ.” ಅವನು ಸತ್ಯವಿಶ್ವಾಸಿಗಳ 
ಹಾಗೂ ಸತ್ಕರ್ಮಿಗಳ ಪ್ರಾರ್ಥನೆ ಸ್ವೀಕರಿಸುತ್ತಾನೆ ಮತ್ತು ಅವರಿಗೆ ತನ್ನ ಅನುಗ್ರಹದಿಂದ ಇನ್ನಷ್ಟು ಹೆಚ್ಚುನೀಡುತ್ತಾನೆ. 

ಇನ್ನು ಸತ್ಯನಿಷೇಧಿಗಳ ವಿಷಯ, ಅವರಿಗಂತೂ ಘೋರ ಯಾತನೆ ಕಾದಿದೆ. 

(27-35) ಅಲ್ಲಾಹನು ತನ್ನ ಎಲ್ಲದಾಸರಿಗೂ ವಿಶಾಲಜೀವನಾಧಾರ ಕೊಟ್ಟು ಬಿಡುತ್ತಿದ್ದರೆ, ಅವರು ಭೂಮಿಯಲ್ಲಿ 
ದಂಗೆ ಎದ್ದು ಬಿಡುತ್ತಿದ್ದರು. ಆದರೆ ಅವನು ಒಂದು ಪ್ರಮಾಣಕ್ಕನುಸಾರವಾಗಿ ತಾನಿಚ್ಛಿಸಿದಷ್ಟು ಇಳಿಸುತ್ತಾನೆ. 
ಖಂಡಿತವಾಗಿಯೂ ಅವನು ತನ್ನ ದಾಸರ ಬಗ್ಗೆ ತಿಳಿದಿರುವವನೂ ಅವರನ್ನು ನೋಡುತ್ತಿರುವವನೂ ಆಗಿರುವನು. 
ಜನರು ನಿರಾಶರಾಗಿ ಬಿಟ್ಟ ಬಳಿಕ ಮಳೆಗರೆಯುವವನೂ ಮತ್ತು ತನ್ನ KF ಕೃಪೆಯನ್ನು ಹರಡುವವನೂ ಅವನೇ. 


45. ಅಲ್ಲಾಹನು ಮಿಥ್ಕಕ್ಕೆಂದೂ ಸ್ಥಿರತೆಯನ್ನುನೀಡುವುದಿಲ್ಲ ಕಟ್ಟಕಡೆಗೆ ಸತ್ಯವನ್ನು ಸತ್ಯವೆಂದೇ ತೋರಿಸಿ ಕೊಡುತ್ತಾನೆ. ಆದ್ದರಿಂದ 
ಪ್ರವಾದಿಯವರೇ। ನೀವು ಈ ಸುಳ್ಳಾರೋಪಗಳನ್ನು ಸ್ವಲ್ಪವೂ ಲೆಕ್ಕಿಸದಿರಿ ಮತ್ತು ನಿಮ್ಮಕೆಲಸವನ್ನು ಮಾಡುತ್ತಾ ಸಾಗಿರಿ. ಈ ಎಲ್ಲ. ಸುಳ್ಳಿನ 
ಕಂತೆಗಳು ಧೂಳಿನಂತೆ ಹಾರಿ ಹೋಗುವ ಮತ್ತು ನೀವು ಮುಂದಿಡುವ ವಿಷಯವನ್ನು ಸತ್ಯವೆಂದು ಪ್ರಕಟವಾಗುವ ಸಮಯ ಖಂಡಿತ 
ಬರಲಿದೆ. 

46. ಅಂದರೆ ಈ ಆರೋಪಗಳನ್ನು ನಿಮ್ಮ ಮೇಲೆ ಏಕೆ ಹೊರಿಸಲಾಗುತ್ತದೆ, ನಿಮ್ಮನ್ನು ಕೀಳಾಗಿಸುವ ಈ ಎಲ್ಲ ಷಡ್ಯಂತ್ರಗಳ 
ಉದ್ದೇಶವೇನು ಮತ್ತು ಅದಕ್ಕೆ ಪ್ರೇರಣೆಯೇನೆಂಬುದೆಲ್ಲಅವರಿಗೆ ಚೆನ್ನಾಗಿ ತಿಳಿದಿದೆ. 

47. ಹಿಂದಿನ ಸೂಕ್ತದ ಬೆನ್ನಲ್ಲೇತೌಬಾಕ್ಕೆ ಪ್ರೇರಣೆ ನೀಡಿರುವುದರಿಂದ, ಅಕ್ರಮಿಗಳೇ। ಸತ್ಯಸಂಧ ಪ್ರವಾದಿಯ ಮೇಲೆ ಸುಳ್ಳಾರೋಪ 
ಹೊರಿಸಿ ನಿಮ್ಮನ್ನು ನೀವೇ ಇನ್ನಷ್ಟು ದೇವನ ಶಿಕ್ಷೆಗೆ ಏಕೆ ಗುರಿ ಪಡಿಸುತ್ತೀರಿ. ಈಗಲಾದರೂ ನಿಮ್ಮ ಈ ಕೃತ್ಯವನ್ನು ಬಿಟ್ಟರೆ ಮತ್ತು ತೌಬಾ 
ಮಾಡಿದರೆ ಅಲ್ಲಾಹನು ಕ್ಷಮಿಸುವನು ಎಂಬುದು ಸ್ವಯಂ ವೇದ್ಯವಾಗುತ್ತದೆ. ತೌಬಾ ಎಂದರೆ ಮನುಷ್ಯ ತಾನು ಮಾಡಿದ ಪಾಪ ಕೃತ್ಯಕ್ಕೆ 
ಪಶ್ಚಾಶ್ತಾಪ ಪಡುವುದು, ತನ್ನಿಂದ ಸಂಭವಿಸಿದ ಅಥವಾ ಸಂಭವಿಸುತ್ತಿರುವ ತಪ್ಪನ್ನುಇನ್ನಂದೂ ಮಾಡದಿರುವುದಾಗಿದೆ. ಒಬ್ಬನು ಈ ಹಂದ 
ಮಾಡಿದ ತಪ್ಪಿಗೆ ತನ್ನಿಂದಾದಷ್ಟು ಪ್ರಾಯಶ್ಚಿತ್ತ ನೀಡಲು ಗರಿಷ್ಠ ಪ್ರಯತ್ನಿಸಬೇಕಾದುದು ಪ್ರಾಮಾಣಿಕ ತೌಬಾದ ಬೇಡಿಕೆಯಾಗಿದೆ. ಅದು 
ಸಾಧ್ಯವಿಲ್ಲದಿದ್ದರೆ ಅಲ್ಲಾಹನಿಂದ ಕ್ಷಮ ಯಾಚಿಸಿ ಆದಷ್ಟು ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಆ ಕಳಂಕವನ್ನು ತೊಳೆಯಬೇಕು. 
ಆದರೆ ಅಲ್ಲಾಹನ ಪ್ರೀತಿ ಗಳಿಸುವ ಸಂಕಲ್ಪವಿಲ್ಲದ ತೌಬಾ ನೈಜ ತೌಬಾ ಎನಿಸದು. ದುರುದ್ದೇಶದಿಂದ ದುಷ್ಕೃತ್ಯಗಳನ್ನು ಬಿಡುವುದು 
ತೌಬಾ ಖಂಡಿತ ಅಲ 

48. ವಿಷಯ ಪರಂಪರೆಯನ್ನು ಗಮನಿಸಿದಾಗ, ಮಕ್ಕಾದ ಸತ್ಯನಿಷೇಧಿಗಳ ಉದ್ದಟತನದ ಮೂಲ ಕಾರಣದತ್ತ ಬೆಟ್ಟುಮಾಡಲಾಗಿದೆ 
ಯೆಂದು ಸ್ಪಷ್ಟವಾಗಿ ಪರಂಪರಯ ರೋಮನರು ಮತ್ತು ಇರಾನಿಯರ ಮುಂದೆ ಅವರ ಸ್ಥಾನ ಏನೂ ಇರಲಿಲ್ಲ ಅವರು ಸುತ್ತ 
ಮುತ್ತಲ ಜನಾಂಗಗಳ ದೃಷ್ಟಿಯಲ್ಲಿ ಹಿಂದುಳಿದ ಜನಾಂಗವೊಂದರ ವರ್ತಕ ಗೋತ್ರ ಅಥವಾ ಅಲೆಮಾರಿಗಳಿಗಿಂತ ಹೆಚ್ಚೇನೂ ಆಗಿರಲಿಲ್ಲ 
ಆದರೆ ತಮ್ಮ ಸೀಮಿತ ರೋಢದಲ್ಲಿ ಅವರಿಗೆ ಅರಬರಿಗಿಂತೆ ಸಂಪನ್ನಕೆ ಮತ್ತು ಶ್ರೇಷ್ಠತೆ ಲಭಿಸಿರುವುದರಿಂದ, ಅಲ್ಲಾಹನ ಪ್ರವಾದಿಯ 
ಕರೆಯನ್ನು ಕೇಳಲೂ ತಯಾರಿಲ್ಲದಷ್ಟು ದುರಹಂಕಾರಿಗಳಾಗಿ ಬಿಟ್ಟಿದ್ದರು. ಅಬ್ದುಲ್ದಾರ ಮಗ ಮುಹಮ್ಮದ್‌(ಸುರು ನಾಯಕನಾಗುವುದು 
ಮತ್ತು ನಾವು ಅವರನ್ನು ಅನುಸರಿಸುವುದು, ನಮ್ಮ ಸ್ಥಾನಕ್ಕೆ ತಕ್ಕುದಲ್ಲವೆಂದು ಅವರ ಸರದಾರರು ಭಾವಿಸಿದ್ದರು. ಆದ್ದರಿಂದಲೇ ಇಲ್ಲಿ ಈ 
ಸಂಕುಚಿತ ಬುದ್ಧಿಯ ಜನರಿಗೆ ಜೀವನಾಧಾರಗಳನ್ನು ತೆರೆದು ಕೊಡುತ್ತಿದ್ದರೆ ಅವರು ಹದಮೀರುತ್ತಿದ್ದರು. ಅದಕ್ಕಾಗಿಯೇ ಅವರಿಗೆ ಅದನ್ನು 
ಪರಿಮಿತಗೊಳಿಸಲಾಗಿದೆಯೆಂದು ಹೇಳಲಾಗಿದೆ. ಇದೇ ವಿಷಯವನ್ನು ಈ ಕೆಳಗಿನ ಸೂಕ್ತಗಳಲ್ಲಿ ವ್ಯಕ್ತಪಡಿಸಲಾಗಿದೆ. ತೌಬಾ: 68-70, 


ಸಾ 


ಅಲ್‌ಕಹ್ಮ್‌:-32, 42, ಅಲ್‌ ಕಸಸ್‌; 75, 82, ಅರ್ರೂಮ್‌: 9, ಸಬಾ: 34- 36, ಮೂಮಿನ್‌:; 82,85. 


ಕಾಂಡ - 25 


362 ತಪ್ಪೀಮುಲ್‌ ಕುರ್‌ಆನ್‌ 


ಟಿ 43 ೫1 ೬ಬ 84 ಟು ೪! ಟ್‌ ಹ್‌ 29 LNA ಕ 
ಆ ಲ ಬಜ PCE SEA 2೨2? ಚಪ ಲ ಲ ಲ್ಸ 
MSOs ಕೈಬಿಡಿ ಮಿ ಗ ಶಿ 5 ಭು 


1ಬಿ 


4 ೨3756 » 2 4 Vd 

AEE SSE HEI TEN SA sss 116 

39೪ 1 ವಿ 23/8 ೨೨ 1) ಭಖ ೩ ೨ನೂರ 

BS Ly MLR FOSS SSS ಖ1ಡ್ರಿ ಕ 1480 
ಪ್ರಶಂಸಾರ್ಹನಾದ ರಕ್ಷಕ ಮಿತ್ರನೂ ಅವನೇ.“ ಭೂಮಿ ಆಕಾಶಗಳ ಸ್ಥ ಸೃಷ್ಟಿಯೂ ಅವನು ಇವೆರಡರಲ್ಲಿ ಹರಡಿಸಿರುವ 
ಈ ಜೀವಿಗಳೂ ಅವನ ನಿದರ್ಶನಗಳಲ್ಲಾಗಿವೆ.? ತಾನಿಚ್ಛಿಸಿದಾಗ ಅವನು ಅವುಗಳನ್ನು ಒಟ್ಟುಗೂಡಿಸಬಲ್ಲನು. 5 
ನಿಮಗೆ ಒದಗಿರುವ ಯಾವುದೇ ಸಂಕಷ ಸ್ವವು ನಿಮ್ಮ ಕೈಗಳ 'ಗಳಿಕೆಯಿಂದಲೇ ಆಗಿದೆ. ಅನೇಕ ಪಾಪಗಳನ್ನು ಅವನು 
ಹಾಗೆಯೇ ಕ್ಷಮಿಸಿ ಬಿಡುತ್ತಾನೆ.” ನೀವು "ಭೂಮಿಯಲ್ಲಿ ಅವನನ್ನು ಸೋಲಿಸ ಬಲ್ಲವರಲ್ಲಮತ್ತು ನಿಮಗೆ ಅಲ್ಲಾಹನ 
ವಿರುದ್ಧ ಯಾವುದೇ ಬೆಂಬಲಿಗನಾಗಲಿ ಸಹಾಯಕನಾಗಲಿ ಇಲ್ಲ ಸಮುದ್ರ ದ್ರದಲ್ಲಿ ಪರ್ವತಗಳಂತೆ ತೋರುತ್ತಿರುವ ಈ 
ಹಡಗುಗಳು ಅವನ ನಿದರ್ಶನಗಳಲ್ಲಾಗಿವೆ. ಅಲ್ಲಾಹನು ತಾನಿಚ್ಛಿಸಿದಾಗ ಗಾಳಿಯನ್ನು ಸ್ತಬ್ಧಗೊಳಿಸಬಲ್ಲನು ಮತ್ತು 
ಆಗ ಇವುಗಳು ಸಮುದ್ರದ ಬೆನ್ನ ಮೇಲೆ ನಿಂತಲ್ಲೇ ನಿಂತು ಬಿಡುವವು. ಅತ್ಯಂತ ಸಹನಶೀಲ ಹಾಗೂ ಕೃತಜ್ಞನಿಗೆ 


49. ಇಲ್ಲಿವಲೀ ಎಂದರೆ ತನ್ನಸ ಸಂಪೂರ್ಣ ಸೃಷ್ಟಿಯ ವ್ಯವಹಾರಗಳ ಮೇಲ್ವಿಚಾರಕ ಹಾಗೂ ದಾಸರ ಎಲ್ಲ ಬೇಡಿಕೆಗಳು ಮತ್ತು 
ಅಗತ್ಯಗಳನ್ನು ಪೂರೈಸುವ ಹೊಣೆ 'ಪಹಿಸಿರುವವನಾಗಿದ್ದಾನೆ. 

50. "ಅಂದರೆ ಭೂಮಿಯಲ್ಲೂ ಆಕಾಶಗಳಲ್ಲೂ ಭೂಮಿಯಲ್ಲಿ ಮಾತ್ರ ಜೀವಿಗಳಿರುವುದಿಲ್ಲ, ಇತರ ಗ್ರಹಗಳಲ್ಲೂ ಜೀವಿಗಳಿವೆ 
ಯೆಂಬುದರ ಕಡೆಗೆ ಸ ಷ್ಚಸೂಚನೆಯಿದು. 

51. ಅಂದರೆ. "ಅವನು ಅವುಗಳನ್ನು ಹರಡಿಸಿರುವುದರ ಸಾಮರ್ಥ್ಯ ಹೊಂದಿರುವಂತೆಯೇ ಅವುಗಳನ್ನು ಶೇಖರಿಸುವ 
ಸಾಮರ್ಥ್ಯವನ್ನೂ ಹೊಂದಿದ್ದಾನೆ. ಆದ್ದರಿಂದ ಕಿಯಾಮತ್‌(ಅಂತ್ಯದಿನು ಬರಲಾರದು, ಹಿಂದಿನ ಮತ್ತು ಮುಂದಿನ ಎಲ್ಲರನ್ನೂ ಒಂದೇ 
ಸಮಯದಲ್ಲಿ ಒಟ್ಟುಗೂಡಿಸಲಾಗದು ಎಂದು ಭಾವಿಸುವುದು ತಪ್ಪು 

52. ಇಲ್ಲಿ ಎಲ್ಲಮಾನವ ಸಂಕಷ್ಟಗಳ ಕಾರಣವನ್ನು ವಷರಿಸಲಾಗುತ್ತಲ್ಲ. ಮಾತಿನ ದಿಕ್ಕು ಮಕ್ಕಾದಲ್ಲಿ ಆ ಕಾಲದಲ್ಲಿ ಸತ್ಯನಿಷೇಧ 
ಮತ್ತು ಆಜ್ಞೋಲಂಘನೆ ಮಾಡುತ್ತಿದ್ದವರ ಕಡೆಗಿದೆ. ಅವರೊಂದಿಗೆ ಹೀಗೆ ಹೇಳಲಾಗುತ್ತದೆ. "ಅಲ್ಲಾಹನು ನಿಮ್ಮ ಎಲ್ಲ ತಪ್ಪುಗಳಿಗಾಗಿ 
ಹಿಡಿಯ ಹೊರಟರೆ ನಿಮ್ಮನ್ನು ಬದುಕಲೇ ಬಿಡುತ್ತಿರಲಿಲ್ಲ ಆದರೆ ನೀವು ಎಚ್ಚರಗೊಳ್ಳಲೆಂದು ಈ ಸಂಕಷ್ಟ ಡ್ಡಗಳು ನಿಮ್ಮ ಮೇಲೆರಗಿವೆ. 
(ಬಹುಶಃ ಮಕ್ಕಾದ ಬರಗಾಲದ ಕಡೆಗೆ ಸೂಚನೆಯಿದು) ಇದು, ನೀವು ನಿಮ್ಮಕರ್ಮಗಳ ಅವಲೋಕನ ನಡೆಸ, ನಿಮ್ಮಪ್ರಭುವಿನ ವಿರುದ್ಧ 
ನಿಮ್ಮ ವರ್ತನೆ ಹೇಗಿದೆ, ನೀವು ಬಂಡಾಯವೆಸಗುತ್ತಿರುವ ನಿಮ್ಮ ದೇವನ ಎದುರು ನೀವು ಎಷ್ಟು ಅಸಹಾಯಕರೆಂದು ಅರಿಯಲು 
ಪ್ರಯತ್ನಿಸಿರಿ. ನೀವು ಯಾರನ್ನು ನಿಮ್ಮ ಕಾರ್ಯಸಾಧಕೆರೆಂದು ಭಾವಿಸಿಕೊಂಡಿರುವಿರೋ ಅಥವಾ ನೀವು ಯಾವ ಶಕ್ತಿಗಳ ಮೇಲೆ 
ಭರವಸೆಯಿರಿಸಿಕೊಂಡಿರುವಿರೋ ಅವರು ಅಲ್ಲಾಹನ ಶಿಕ್ಷೆಯಿಂದ ನಿಮ್ಮನ್ನು ಪಾರುಗೊಳಿಸಲು ಬರಲಾರರೆಂದು ತಿಳಿದುಕೊಳ್ಳಿರಿ ಎಂಬ 
ಎಚ್ಚರಿಕೆಯಾಗಿದೆ. ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಾಗಿದೆ. ನೈಜ ವಿಶ್ವಾಸಿಯ ಮಟ್ಟಿಗೆ ಅಲ್ಲಾಹನ 
ಕಾನೂನು ಇದಕ್ಕೆ ವ್ಯತಿರಿಕ್ತವಾಗಿದೆ. ಅವನಿಗೆ ಬರುವ ಸಂಕಷ್ಟಗಳು, ಆಪತ್ತುಗಳೆಲ್ಲವೂ ಅವನ ಪಾಪಗಳು, ತಪ್ಪುಗಳು ಮತ್ತು ಪ್ರಮಾದಗಳಿಗೆ 
ಪ್ರಾಯಶ್ಚಿಸ್ತವಾಗಿದೆ. ಒಂದು ಪ್ರವಾದಿ ವಚನ ಹೀಗಿದೆ: 

ಆ... ANS HS a5 IN oe gE ಟಗ ಲ ಬ ಫಯ ಲ್ಯ ys 

CN) 

'"ಮುಸ್ಲಿಮನಿಗೆ ಬರುವ ಕಳವಳ, ಚಿಂತೆ, ಬೇಸ 'ರಮತ್ತುಸಂಕಷ್ಟಗಳು- ಅಷ್ಟೇ ಅಲ್ಲ ಅವನಿಗೆ ಒಂದು ಮುಳ್ಳುಚುಚ್ಚುವುದಾದರೂ 
ಅದನ್ನು ಅಲ್ಲಾಹನು ಅವನ ಯಾವುದಾದರೂ ತಪ್ಪಿನ ಪ್ರಾಯಶ್ಚಿತ್ತವಾಗಿ. ಮಾಡುತ್ತಾನೆ. (ಬುಖಾರಿ, ಮುಸ್ಲಿಮ್‌) 

ಇನ್ನು ವಿಶ್ವಾಸಿಯು ಅಲ್ಲಾಹನ ಮಾರ್ಗದಲ್ಲಿ ಪರಿಶ್ರಮಿಸುವಾಗ ಎದುರಾಗುವ ಸಂಕಷ್ಟಗಳು ಕೇವಲ ಅವನ ಪ್ರಮಾದಗಳ 
ಪ್ರಾಯಶ್ಚಿತ್ವವಲ್ವ ಅದು ಅಲ್ಲಾಹನ ಬಳಿ ಅವನ ಸ ಸ್ಥಾನವನ್ನು ಏರಿಸುವ ಉಪಾಧಿಗಳಾಗಿವೆ. ಅವು ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ 
ಎರಗುತ್ತವೆಂದು ಭಾವಿಸುವುದು ಸಾಧ್ಯವಿಲ್ಲ 


ಕಾಂಡ -25 


42. ಅಶ್ಕೂರಾ 363 


[TR 324A GL C2 1D 2G AN ಟ್‌ DL A 
ಲ್ಯಾ ರಿ-0- ಲ ತ್ರಿ ಉಷ ICSE OE 
ಕ್ಲಿ LE te 


2 uA NLL PLAYA, ಯಾ ್ಚ re yy NULLS 

1೪: SN SAS 4 sls GA PANELS OE 
ಹ LS A ೋ ಹೋ ಲೋ Rl Ms 2 
೮೫5೦೪0೬೬೭1; ಹಿ; SNS (04540 


ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ” ಅಥವಾ ಅವನು (ಆ ಹಡಗಿನಲ್ಲಿರುವ ಪ್ರಯಾಣಿಕರ) ಅನೇಕ ಪಾಪಗಳನ್ನು 
ಕ್ಷಮಿಸಿ ಅವರ ಕೆಲವೊಂದು ದುಷ್ಕೃತ್ಯಗಳ ಫಲವಾಗಿ ಅವರನ್ನು ಮುಳುಗಿಸಿ ಬಿಡಲೂ ಬಹುದು. ಆಗ ನಮ್ಮ 
ನಿದರ್ಶನಗಳ ಕುರಿತು ಜಗಳಾಡುವವರಿಗೆ, ತಮಗೆಲ್ಲೂ ಅಭಯ ಸ್ಥಾನಎಲ್ಲವೆಂದು ತಿಳಿದು ಬರುವುದು." 
(36-43) ನಿಮಗೆ ನೀಡಲಾಗಿರುವುದೆಲ್ಲವೂ ಕೇವಲ ಇಹಲೋಕದ ಕೆಲವೇ ದಿನಗಳ ಜೀವನ ಸಾಧನಗಳಾಗಿವೆ 
ಮತ್ತು ಅಲ್ಲಾಹನ ಬಳಿಯಲ್ಲಿರುವುದೆಲ್ಲಉತ್ತಮವೂ ಶಾಶ್ನಕವೂ ಆಗಿರುತ್ತದೆ." ಅದುಇರುವುದುಸತ್ಯವಿಶ್ವಾಸಿಗಳಿಗಾಗಿ 
ಮತ್ತು ತಮ್ಮ ಪ್ರಭುವಿನ ಮೇಲೆ ಭರವಸೆ ಇಡುವವರಿಗಾಗಿ' ಅವರು ದೊಡ್ಡದೊಡ್ಡ ಪಾಪಗಳಿಂದ ಮತ್ತು 


p 


53. "ಸಹನೆ ವಹಿಸುವವನು' ಎಂದರೆ ತನ್ನ ಮೇಲೆ ನಿಯಂತ್ರಣವಿರಿಸುವವನು, ಕಷ್ಟ-ಸುಖ ಎರಡರಲ್ಲೂದಾಸ್ಯಾನುಸರಣೆಯಲ್ಲಿ 
ಸ್ಥಿರವಾಗಿರುವವನು. ಸುಸ್ಥಿತಿ ಬಂದಾಗ ಅವನು ಮೈಮರೆತು ದೇವನಿಗೆ ಬಂಡುಕೋರನಾಗುವುದಿಲ್ಲ ಜನರ ಪಾಲಿಗೆ ಕ್ರೂರಿಯೂ 
ಆಗುವುದಿಲ್ಲ ದುಚ್ಚಿತಿಯಲ್ಲಿ ನಿರಾಶನಾಗಿ ನೀಚ ಕೃತ್ಯಗಳಿಗೆ ಇಳಿಯುವುದಿಲ್ಲ, "ಕೃತಜ್ಞನಾಗುವವನು' ಎಂದರೆ ದೇವ ವಿಧಿಯು 
ಅವನನ್ನು ಎಷ್ಟೇ ಉನ್ನತಗೊಳಿಸಿದರೂ ಅದನ್ನು ತನ್ನ ಮಹಿಮೆಯೆಂದು ಭಾವಿಸದೆ, ಅದು ಅಲ್ಲಾಹನ ಔದಾರ್ಯವೆಂದೇ 
ಭಾವಿಸುವವನು. ಅವನನ್ನು ಎಷ್ಟೇ ಪಾತಾಳಕ್ಕೆ ತಳ್ಳಿದರೂ ಅವನು ತನ್ನ ದುಖ್ಯತಿಗಾಗಿ ಮರುಗುವುದಿಲ್ಲ, ಅವನ ದೃಷ್ಟಿಯು ಅಲ್ಲಾಹನ 
ಅನುಗ್ರಹಗಳ ಮೇಲಿರುತ್ತದೆ. ಸುಸ್ಥಿಶಿಯಲ್ಲೂ ದುಸ್ಥಿತಿಯಲ್ಲೂ ಅವನು ತನ್ನ ನಾಲಿಗೆ ಮತ್ತು ಹೃದಯದಿಂದ ತನ್ನ ಪ್ರಭುವಿಗೆ 
ಕೃತಜ್ಞತ್ಯೆಯನ್ನೇ ಸಲ್ಲಿಸುತ್ತಾನೆ. 

54. ಕುರೈಶರಿಗೆ ತಮ್ಮ ವ್ಯಾಪಾರದ ದಿನಗಳಲ್ಲಿ ಇಥಿಯೋಪಿಯಾ ಮತ್ತು ಆಫ್ರಿಕಾದ ತೀರ ಪ್ರದೇಶಗಳಿಗೆ ಹೋಗಬೇಕಾಗುತ್ತಿತ್ತು. 
ಅವರು ದೋಣಿ ಮತ್ತು ಹಡಗುಗಳಲ್ಲಿ ಅತೀ ಅಪಾಯಕಾರಿಯಾದ ಕೆಂಪು ಸಮುದ್ರವನ್ನು ದಾಟುತ್ತಿದ್ದರು. ಅದರಲ್ಲಿ ಹೆಚ್ಚಾಗಿ 
ಬಿರುಗಾಳಿಗಳೇಳುತ್ತಿರುತ್ತವೆ. ಆಗ ಅವು ನೀರೊಳಗಿನ ಬಂಡೆಗಳಿಗೆ ಡಿಕ್ಕಿ ಹೊಡೆಯುವ ಪ್ರಸಂಗ ಬರುತ್ತಿತ್ತು. ಆದ್ದರಿಂದಲೇ ಅಲ್ಲಾಹನು 
ಇಲ್ಲಿಆ ಸ್ಥಿತಿಯನ್ನು ಚಿತ್ರಿಸಿದ್ದಾನೆ. ಅದನ್ನು ಕುರೈಶರು ತಮ್ಮ ಅನುಭವದ ಆಧಾರದಲ್ಲಿ ಚೆನ್ನಾಗಿ ಗ್ರಹಿಸುತ್ತಿದ್ದರು. 

55, ಅಂದರೆ ಇದು ಮನುಷ್ಯ ಬೀಗುವಂತಹ ವಿಷಯವಲ್ಲ ಎಷ್ಟೇ ದೊಡ್ಡ ಸಂಪತ್ತು ಇಲ್ಲಿ ದೊರೆತರೂ ಅದು ಒಂದು ಸಣ್ಣ 
ಅವಧಿಯ ಮಟ್ಟಿಗಾಗಿರುತ್ತದೆ. ಕೆಲವು ಸಮಯ ಅದನ್ನು ಬಳಸಿ ಅನಂತರ ಅವನು ಎಲ್ಲವನ್ನೂ ಬಿಟ್ಟು ಹೋಗುತ್ತಾನೆ. ಅವನ ಸಂಪತ್ತು 
ಲೆಕ್ಕದಲ್ಲಿ ಎಷ್ಟೇ ಹೇರಳವಿದ್ದರೂ ಅದರ ಒಂದು ಸಣ್ಣ ಅಂಶ ಮಾತ್ರ ಅವನ ಉಪಯೋಗಕ್ಕೆ ಬರುತ್ತದೆ. ಅಂತಹ ಸಂಪತ್ತಿನ ಮೇಲೆ 
ಬೀಗುವುದು ಈ ಸಂಪತ್ತು ಮತ್ತು ಈ ಲೋಕದ ವಾಸ್ತವಿಕತೆಯನ್ನು ಅರಿತಿರುವವನಿಗೆ ಭೂಷಣವಲ್ಲ, 

56. ಅಂದರೆ ಈ ಸಂಪತ್ತು ಸ್ವರೂಪದಲ್ಲೂ ಅತ್ತುತೃಷ್ಟ ದರ್ಜೆಯದ್ದಾಗಿದೆ. ಅದು ತಾತ್ಕಾಲಿಕವೂ ಅಲ್ಲ ಅದು ಎಂದೆಂದಿಗೂ 
ಮುಗಿದು ಹೋಗದ ಶಾಶ್ವತ ಸಂಪತ್ತಾಗಿದೆ. 

57. ಅಲ್ಲಾಹನ ಮೇಲಿನ ಭರವಸೆಯನ್ನು ಈಮಾನಿನ ಕಡ್ಡಾಯ ಬೇಡಿಕೆ ಮತ್ತು ಪರಲೋಕ ಮೋಕ್ಷದ ಅಗತ್ಯವಾದ ಗುಣವೆಂದು 
ಇಲ್ಲಿ ಸಾರಲಾಗಿಬೆ. 55 ಶವಕ್ಕಲ್‌ ಅಥವಾ ಭರವಸೆಗೆ ಈ ಕೆಳಗಿನ ಅರ್ಥಗಳಿವೆ. (1) ಮನುಷ್ಯನಿಗೆ ಅಲ್ಲಾಹನ ಮಾರ್ಗದರ್ಶನದ 
ಮೇಲೆ ಪೂರ್ಣ ನಂಬಿಕೆಯಿರುವುದು. ಅವನು ನೀಡಿದ ಸತ್ಯದ ಜ್ಞಾನ, ನೈತಿಕ ನಿಯಮಗಳು, ಹಲಾಲ್‌-ಹರಾಮ್‌ನ ಮೇರೆಗಳು, 
ಜೀವನ ಸಾಗಿಸಲು ಬೇಕಾದ ನಿಯಮ-ನಿಬಂಧನೆಗಳು ಮಾತ್ರ ಸತ್ಯ, ಅವುಗಳನ್ನು ಅನುಸರಿಸುವುದರಿಂದ ಮಾತ್ರ ಮಾನವನ 
ಮೋಕ್ಸವದೆಯೆಂದು ಭಾವಿಸುವುದು (2) ಮನುಷ್ಯನ ಭರವಸೆಯು ತನ್ನ ಶಕ್ತಿ-ಸಾಮರ್ಥ್ಯಗಳು, ತನ್ನ ಪ್ರತಿಭೆ, ಸಂಪನ್ಮೂಲಗಳು ಹಾಗೂ 
ತನ್ನ ಉಪಾಯಗಳೆಲ್ಲವೂ ದೇವೇತರರ ಸಹಾಯ-ಸಹಕಾರದ ಮೇಲೆ ಇಲ್ಲದಿರುವುದು. ಅದರ ಬದಲು ಅವನ ಇಹ-ಪರಲೋಕಗಳ 
ಎಲ್ಲವ್ಯವಹಾರಗಳಲ್ಲೂಅಲ್ಲಾಹನ ಸಹಾಯದಿಂದ ಮಾತ್ರ ವಿಜಯ ಸಾಧ್ಯವೆಂದು ಚೆನ್ನಾಗಿ ಅರಿತಿರುವುದು. ಅಲ್ಲಾಹನ ಸಂಪ್ರೀತಿಯನ್ನು 
ಗುರಿಯಾಗಿರಿಸಿ ಅವನು ನಿಶ್ಚಯಿಸಿದ ಮೇರೆಗಳನ್ನು ಪಾಲಿಸಿ ಕೆಲಸ ಮಾಡಿದಾಗ ಮಾತ್ರ ಆತನ ಸಹಾಯಕ್ಕೆ ಅರ್ಹನಾಗುತ್ತಾನೆಂದು 
ತಿಳಿದಿರುವುದು. (3) ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿ ಸತ್ಯರ್ಮವೆಸಗುವ ಹಾಗೂ ಮಿಥ್ಯದ ಬದಲುಸತ್ಯಕ್ಕಾಗಿ ಕೆಲಸ ಮಾಡುವವರೊಂದಿಗೆ 
ಮಾಡಲಾದ ವಾಗ್ದಾನಗಳ ಮೇಲೆ ಮಾನವನಿಗೆ ಪೂರ್ಣ ಭರವಸೆಯಿರುವುದು. ಆ ವಾಗ್ದಾನಗಳನ್ನು ನಂಬಿ ಮಿಥ್ಯಮಾರ್ಗಗಳ ಮೂಲಕ 
ತನಗೆ ಲಭಿಸಬಹುದಾದ ಎಲ್ಲಲಾಭಗಳನ್ನೂ, ಸುಖ-ಸಂತೋಷವನ್ನೂತಿರಸ್ಕರಿಸುವುದು. ಸತ್ಯದಲ್ಲಿಸ್ಸಿರವಾಗಿರುವುದರ ಪರಿಣಾಮವಾಗಿ 
ಅವನಿಗುಂಟಾಗುವ ಸಕಲ ಕಷ್ಟ-ನಷ್ಟಗಳನ್ನು ಸಹಸಿಕೊಳ್ಳುವುದು. ತವಕ್ಕುಲ್‌ನ ಈ ಅರ್ಥ ವಿವರಣೆಯಿಂದ, ಅದಕ್ಕೆ ಈಮಾನಿನೊಂದಿಗೆ 


ಕಾಂಡ - 25 


364 ತಪ್ಪೀಮುಲ್‌ ಕುರ್‌ಆನ್‌ 


ತಶಿ ಗ ಟ್‌ ೨ನ ್ಗಿಪ್ಲಿ ಲಬ 42% 22924 pS 

SOHN ಓನಿ; NES ಸಿಸು HE 
ಅಶ್ಲೀಲ ಕಾರ್ಯಗಳಿಂದ ದೂರವಿರುವವರೂ* ಸಿ ಸಿಟ್ಟು ಬಂದಾಗ ಕ್ಷಮಿಸಿ ಬಿಡುವವರೂ ಆಗಿರುತ್ತಾರೆ. ಅವರು 
ತಮ್ಮ ಪ್ರಭುವಿನ ಆಜ್ಞೆಗಳನ್ನು ಪಾಲಿಸುತ್ತಾರೆ, ನಮಾರುನ್ನು ಸಂಸ್ಥಾಪಿಸುತ್ತಾರೆ, ತಮ್ಮ ವ್ಯವಹಾರಗಳನ್ನು ಪರಸ್ಪರ 
ಸಮಾಲೋಚನೆಯಿಂದ ನಡೆಸುತ್ತಾರೆ, " ನಾವು ಅವರಿಗೆ ಕೊಟ್ಟಿರುವ ಜೀವನಾಧಾರಗಳಿಂದ ಖರ್ಚು ಮಾಡುತ್ತಾರೆ 


ಎಂತಹ ಗಾಢ ಸಂಬಂಧವಿದೆಯೆಂದೂ, ಈಮಾನ್‌ ಕೇವಲ ಬಾಯಿಮಾಕಿಗೆ ಸೀಮಿತವಾಗಿದ್ದರೆ, ಅಲ್ಲಾಹನ ಮೇಲೆ ಏಶ್ವಾಸ ಮತ್ತು 
ಭರವಸೆಯಿರಿಸುವವರೊಂದಿಗೆ ಮಾಡಲಾದ ವಾಗ್ದಾನಗಳ ಫಲಿತಾಂಶಗಳು ಏಕೆ ಗೋಚರವಾಗುವುದಿಲ್ಲವೆಂದೂ ಸ್ಪಷ್ಟವಾಗುತ್ತದೆ. 

58. ವಿವರಣೆಗಾಗಿ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್ನಿಸಾ: ಟಿ. 53-54, ಆನ್‌ಆಮ್‌: ಟಿ. 130-131, 
ಸಂಪುಟ-2 ಅನ್ನಹ್ಹ್‌; ಟಿ. 89 ಮತ್ತು ಅನ್ನಜ್ಯ್‌: ಸೂಕ್ತ 32. 

59. ಅಂದರೆ ಅವರು ಕಠೋರರಾಗಿರುವುದಿಲ್ಲ, ಮೃದು ಸ್ವಭಾವದವರಾಗಿರುತ್ತಾರೆ. ಅವರಲ್ಲಿ ಪ್ರತೀಕಾರದ 
ಮನೋಭಾವವಿರುವುದಿಲ್ಲ ಅವರು ಮಾನವರನ್ನು ಕ್ಹಮಿಸುವವರಾಗಿರುತ್ತಾರೆ. ಯಾವುದಾದರೂ ವಿಷಯದಲ್ಲಿ ಕೋಪ ಬಂದರೆ 
ಅದನ್ನು ನುಂಗಿಕೊಳ್ಳುತ್ತಾರೆ. ಇದು ಮಾನವನ ಅತುತ್ತಮ ಗುಣವಾಗಿದ್ದು ಇದನ್ನು ಕುರ್‌ಆನಿನಲ್ಲಿ ಪ್ರಶಂಸಾರ್ಹವಂದು ಸಾರಲಾಗಿದೆ 
(ಆಲಿ ಇಮ್ರಾನ್‌: 134) ಮತ್ತು ಪ್ರವಾದಿ(ಸ) ಅವರ ಯಶಸ್ಸಿನ ಅತಿ ದೊಡ್ಡಕಾರಣಗಳಲ್ಲಿಸೇರಿಸಲಾಗಿದೆ.(ಆಲಿ ಇಮ್ರಾನ್‌: 159) 

ಆಯಿಶಾ(ರ) ಹೇಳುತ್ತಾರೆ, 

Cel, 65) Me Sg ONL Badd les ಜೂ ಯೂ ಬ ವ್ರ ಡಿಒ 
ಪ್ರವಾದಿ(ಸ) ತಮ್ಮ ಸ್ಥಂತಕ್ಕಾಗಿ ಎಂದೂ ಪ್ರತೀಕಾರ ಪಡೆಯಲಿಲ್ಲ ಆದರೆ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸಲಾದಾಗ 
ಶಿಕ್ಷಿಸುತ್ತಿದ್ದರು. (ಬುಖಾರಿ, ಮುಸ್ಲಿಮ್‌) 

60. “ತಮ್ಮ ಪ್ರಭುವಿನ ಕರೆಗೆ ಓಗೊಡುತ್ತಾರೆ' ಎಂಬುದು ಪದಾನುಪದ ಅನುವಾದವಾಗಿದೆ. ಅಂದರೆ ಅಲ್ಲಾಹನು ಯಾವ 
ಕಾರ್ಯಕ್ಕೆ ಕರೆದರೂ ಅದಕ್ಕೆ ಧಾವಿಸುತ್ತಾರೆ. ಯಾವ ವಿಷಯದ ಕರೆ ಕೊಟ್ಟರೂ ಅದನ್ನು ಸ್ವೀಕರಿಸುತ್ತಾರೆ. 

-61. ಇಲ್ಲಿಇದನ್ನು ವಿಶ್ವಾಸಿಗಳ ಅತ್ಯುತ್ತಮ ಗುಣವೆಂದು ಸಾರಲಾಗಿದೆ. ಅದರ ಆದೇಶವನ್ನುಆಲಿ ಇಮ್ರಾನ್‌ನ 159ನೇ ಸೂಕ್ತದಲ್ಲಿ 
ನೀಡಲಾಗಿದೆ. ಈ ಕಾರಣದಿಂದಾಗಿ, ಸಮಾಲೋಚನೆಯು ಇಸ್ಲಾಮೀ ಜೀವನ ರೀತಿಯ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. 
ಸಮಾಲೋಚನೆಯಿಲ್ಲದೇ ಸಾಮೂಹಿಕ ಕಾರ್ಯಗಳನ್ನು ನಡೆಸುವುದು ಅಜ್ಞಾನದ ಕ್ರ ಕ್ರಮವಾಗಿದೆ. ಅದು ಅಲ್ಲಾಹನು ನಿಶ್ಚಯಿಸಿದ 
ಕಾನೂನು ಕಟ್ಟಳೆಯ ಸ್ಪಷ್ಟಉಲ್ಲಂಘನೆಯಾಗಿದೆ. ಸಮಾಲೋಚನೆಗೆ ಇಸ್ಲಾಮಿನಲ್ಲಿಇಷ್ಟು: ಮಹತ್ವವನ್ನು ಏಕೆ ನೀಡಲಾಗಿದೆಯಿಂದು ಕೆದಕ 
ಹೊರಟರೆ ಮೂರು ವಿಷಯಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. 

(1) ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚುಮಂದಿಯ ಹಿತಕ್ಕೆ ಸಂಬಂಧಿಸಿದ ಏಷಯದಲ್ಲಿ ಒಬ್ಬನು ಇತರರನ್ನು ಕಡೆಗಣಿಸಿ ತಾನೇ 
ತೀರ್ಮಾನ ಕೈಗೊಳ್ಳುವುದು ಅತಿರೇಕವಾಗಿದೆ. ಸಾಮೂಹಿಕ ವಿಷಯದಲ್ಲಿ ಯಾರಿಗೂ ತನ್ನ ಮನಬಂದಂತೆ ವರ್ಶಿಸುವ ಅಧಿಕಾರವಿಲ್ಲ 
ಒಂದು ವಿ: ಷಯದಲ್ಲಿ ಎಷ್ಟು ಮಂದಿಯ ಹಿಶ ಅಡಗಿದೆಯೋ, ಅವರೆಲ್ಲರ ಅಭಿಪ್ರಾಯ. ಪಡೆಯುವುದು ನ್ಯಾಯ ಸಮ್ಮತವಾಗಿದೆ. 
ಅವರು ದೊಡ್ಡ ಸಂಖ್ಯೆ ಯಲ್ಲಿದ್ದರ ಅವರಿಂದ ಆಯ್ಕೆಯಾದ ವಿಶ್ವಾಸಾರ್ಹ ಪ್ರತಿನಿಧಿಗಳನ್ನು. ಸಮಾಲೋಚನೆಯಲ್ಲಿ; ಸೇರಿಸಬೇಕು. 

(2) ಸಾಮೂಹಿಕ ವಿಷಯಗಳಲ್ಲಿ ಗ್ಲಿಒಬ್ಬಮು ತನ್ನಿಷ್ಟದಂತೆ ಕೆಲಸ ಮಾಡಲು ಪ್ರಯತ್ನಿಸಲು ಕಾರಣ, ಒಂದೋ ಅವನು ತನ್ನ: ಸ್ವಾರ್ಥಕ್ಕಾಗಿ 
ಇತರರ ಹಕ್ಕುಗಳನ್ನು ಕಬಳಿಸುತ್ತಾನೆ ಅಥವಾ ಅವನು ತನ್ನನ್ನು ಶ್ರೇಷ್ಠನೆಂದೂ ಇತರರನ್ನು ಕೀಳೆಂದೂ ಭಾವಿಸುತ್ತಾನೆ- ನೈತಿಕವಾಗಿ ಇವೆರಡೂ 
ಕೆಟ್ಟಗುಣಗಳಾಗಿವೆ. ವಿಶ್ವಾಸಿಯಲ್ಲಿಇವು ಎಳ್ಳಷ್ಟೂ ಇರಬಾರದು. ವಿಶ್ವಾಸಿಯು ಇತರರ ಹಕ್ಕುಗಳನ್ನುಕಸಿಯುವಷ್ಟು ಸ್ಪಾರ್ಥಿಯಾಗಿ ಅನುಚಿತ 
ಲಾಭ ಪಡೆಯುವವನಲ್ಲ ತಾನು ದೊಡ್ಡ: ಬುದ್ಧಿವಂತ, ಎಲ್ಲವನ್ನೂ ಬಲ್ಲವನೆಂದು ಭಾವಿಸುವಷ್ಟುಅಹಂಕಾರಿ ಹಾಗೂ ಸ್ವಾರ್ಥಿ ಆಗಿರುವುದಿಲ್ಲ 

(3) ಇತರರ ಹಕ್ಕುಗಳು ಮತ್ತು. ಹಿತಾಸಕ್ತಿಗಳಿಗೆ ಸಂಬಂಧಿಸಿ ತೀರ್ಮಾನ ಕೈಗೊಳ್ಳುವುದು ಬಹಳ ದೊಡ್ಡ ಹೊಣೆಗಾರಿಕೆಯಾಗಿದೆ. 
ದೇವಭಯವುಳ್ಳ ಮತ್ತು “ಅದಕ್ಕೆ ಕಠಿಣ ವಿಚಾರಣೆ ಎದುರಿಸಬೇಕಾದೀತೆಂದು ಪ್ರಜ್ಞೆಯುಳ್ಳ ಯಾರೂ ಈ ಭಾರವನ್ನು ತಾನೊಬ್ಬನೇ 
ವಹಿಸಲಾರ. ದೇವಭಯ ಮತ್ತು. ಪರಲೋಕದ ಚಿಂತೆ ಇಲ್ಲದವನು ಮಾತ್ರ ಅದರ ಧೈರ್ಯ ತೋರಬಲ್ಲ ಅದರ ಚಿಂತೆಯುಳ್ಳವನು ಒಂದು 
ಸಾಮೂಹಿಕ ವಿಷಯದಲ್ಲಿ ಯಾರೊಂದಿಗೆಲ್ಲ ಸಮಾಲೋಚಿಸಬೇಕೋ ಅವರೆಲ್ಲರನ್ನು ಅಥವಾ ಅವರು ಆಯ್ಕೆ ಮಾಡಿದ ವಿಶ್ವಾಸಾರ್ಹ 
ಪ್ರತಿನಿಧಿಗಳನ್ನು ಸಮಾಲೋಚನೆಯಲ್ಲಿ ಸೇರಿಸುವ ಮೂಲಕ ಆದಷ್ಟು ಸರಿಯಾದ, ನ್ಯಾಯಪೂರ್ಣವಾದ ತೀರ್ಮಾನವಾಗುವಂತೆ ಹಾಗೂ 
ಒಂದು ವೇಳೆ ಪ್ರಮಾದದಿಂದಾಗಿ ಏನಾದರೂ ತಪ್ಪಿದರೆ ಅದರ ಹೊಣೆಯು ಒಬ್ಬನ ಮೇಲೆ ಬೀಳದಂತೆ ಮಾಡಲು ಗರಿಷ್ಠ ಪ್ರಯತ್ನಿಸುವನು. 

ಈ ಮೂರು ಕಾರಣಗಳನ್ನು ವಿಶ್ಲೇಷಿಸಿದರೆ, ಇಸ್ಲಾಮ್‌ ಯಾವ ನೈತಿಕತೆಯನ್ನು. ಮನುಷ್ಯನಿಗೆ ಕಲಿಸುತ್ತದೋ ಅದರಲ್ಲಿ 
ಸಮಾಲೋಚನೆಗೆ ಎಷ್ಟು ಮಹತ್ವದಿದೆಯೆಂದೂ, ಅದರ ಉಲ್ಲಂಘನೆಯು ಎಷ್ಟು ದೊಡ್ಡ ಅಪರಾಧವೆಂದೂ ಇಸ್ಲಾಮ್‌ ಅದಕ್ಕೆ 
ಯಾವತ್ತೂ ಅನುಮತಿ ನೀಡುವುದಿಲ್ಲವೆಂದೂ ಮನವರಿಕೆಯಾಗುವುದು, ಜೀವನದ ಎಲ್ಲ ವಿಷಯಗಳಲ್ಲೂ ಅದು ಸಣ್ಣದಿರಲಿ, 


ಕಾಂಡ - 25 


42. ಅಶ್ನೂರಾ 365 


ದೊಡ್ಡದಿರಲಿ” ಸಮಾಲೋಚನೆಯಿಂದಾಗಬೇಕೆಂದು ಇಸ್ಲಾಮ್‌ ಬಯಸುತ್ತದೆ. ಮನೆಯ ವಿಷಯವಾದರೆ ಪತಿ-ಪತ್ನಿಯರು 
ಪರಸ್ಪರ ಸಮಾಲೋಚನೆಯಿಂದ ತೀರ್ಮಾನಿಸಬೇಕು. ಮಕ್ಕಳು ಪ್ರೌಢರಾದರೆ ಅವರನ್ನು ಅದರಲ್ಲಿ ಸೇರಿಸಿಕೊಳ್ಳಬೇಕು. ಕುಟುಂಬದ 
ವಿಷಯವಾದರೆಎಲ್ಲಪ್ರೌಢ ವಿವೇಕಮತಿಗಳ ಅಭಿಪ್ರಾಯ ಪಡೆಯಬೇಕು. ಒಂದು ಗೋತ್ರ, ಮನೆತನಮತ್ತುಗ್ರಾಮದವಿಷಯವಾದರೆ, 
ಸಮಾಲೋಚನೆಯಲ್ಲಿಎಲ್ಲರನ್ನೂ ಸೇರಿಸುವುದು. ಅಸಾಧ್ಯವಾದರೆ, ಎಲ್ಲರ ಒಪ್ಪಿಗೆಯಿಂದ ಅದರ ವಿಶ್ವಾಸಾರ್ಹ ಒಪ್ಪಿಗೆಯಿಂದ ಒಂದು 
ಸಮಿತಿಯನ್ನು ರಚಿಸಬೇಕು. ಒಂದು ಇಡೀ ದೇಶದ ವಿಷಯವಾದರೆ ರಾಷ್ಟ್ರನಾಯಕನು ಎಲ್ಲರ ವ್ಯಕ್ತಿಗಳ ನೇಮಕವಾಗಬೇಕು. ಆತ 
ದೇಶದ ವ್ಯವಹಾರಗಳನ್ನು ಎಲ್ಲರ ಒಪ್ಪಿಗೆಯಿಂದ ಆಯ್ಕೆಯಾದ ವಿಶ್ವಾಸಾರ್ಹ ಪ್ರತಿನಿಧಿ ಸಭೆಯ ಅಭಿಪ್ರಾಯದಿಂದ ನಡೆಸಬೇಕು. 
ದೇಶದ ಜನತೆ ಅವನನ್ನು ನಾಯಕನಾಗಿ ಅಂಗೀಕರಿಸಿರುವ ಕಾಲದ ವರೆಗೆ ಮಾತ್ರ ಅವನು ನಾಯಕನಾಗಿರುವನು. ನಿಸ್ವಾರ್ಥ ವ್ಯಕ್ತಿ 
ದೇಶದ ನಾಯಕನಾಗುವ ಇಚ್ಛೆ; ವ್ಯಕ್ತ ಪಡಿಸಲಾರ. ಅದಕ್ಕಾಗಿ ಪ್ರಯತ್ನಿಸಲಾರ. ಆತ ಮೊದಲು ಅಧಿಕಾರಗಳಿಸಿ ಅನಂತರ ಬಲವಂತವಾಗಿ 
ಜನರ ಅಭಿಪ್ರಾಯ ಪಡೆಯಲು ಪ್ರಯತ್ನಿಸಲಾರ. ಸಂಕಲ್ಪ ದೋಷ ಇರುವವನಲ್ಲಿ ಮಾತ್ರ ಇಂತಹ ಆಗ್ರಹ ಇರಬಹುದು. ಪರಸ್ಪರ 
ಸಮಾಲೋಚನೆಯ ಬಾಹ್ಯ ರೂಪವನ್ನು ಪ್ರದರ್ಶಿಸುವ ಹಾಗೂ ಅದರ ವಾಸ್ತವಿಕತೆಯನ್ನುಮರೆ ಮಾಚುವ ಪ್ರಯತ್ನವನ್ನುಅಲ್ಲಾಹನನ್ನೂ 
ಜನರನ್ನೂ ಮೋಸ ಮಾಡಲು ಹೇಸದವನು ಮಾತ್ರ ಮಾಡಬಲ್ಲನು. ಆದರೆ ದೇವನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ ಅದೇ ರೀತಿ 
ಒಬ್ಬನನ್ನುಹಾಡುಹಗಲೇ ದರೋಡೆ ಗೈಯುವುದನ್ನುಕಂಡು ಜನರು ಅವನು ದರೋಡೆ ಗೈಯುತ್ತಿರುವುದಲ್ಲ- ಸೇವೆ ಮಾಡುತ್ತಿದ್ದಾನೆಂದು 
ಭಾವಿಸುವಷ್ಟುಮೂರ್ಯರೂ ಅಲ್ಲ 

“ಪರಸ್ಪರ ಸಮಾಲೋಚನೆ'ಯ ತತ್ವವು ತನ್ನ ಸ್ವರೂಪ ಮತ್ತು ಸ್ವಭಾವದ ದೃಷ್ಟಿಯಿಂದ ಐದು ವಿಷಯಗಳನ್ನು ಅಪೇಕ್ಷಿಸುತ್ತದೆ. 

(1) ಜನರ ಹಕ್ಕು ಮತ್ತು ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ಸಾಮೂಹಿಕ ವ್ಯವಹಾರಗಳಲ್ಲಿ ಅವರಿಗೆ ಅಭಿಪ್ರಾಯ ವ್ಯಕ್ತಪಡಿಸುವ 
ಪೂರ್ಣ ಸ್ವಾತಂತ್ರ ವಿರಬೇಕು. ಅವರ ವ್ಯವಹಾರಗಳನ್ನು ಹೇಗೆ ನಡೆಸಲಾಗುತ್ತದೆ ಎಂಬ ಬಗ್ಗೆ ಅವರಿಗೆ ಪೂರ್ಣ ಮಾಹಿತಿ ಇರಬೇಕು. 
ಅವರಿಗೆ ತಮ್ಮ ವ್ಯವಹಾರಗಳನ್ನು ನಡೆಸುವ ನಾಯಕರು ಏನಾದರೂ ತಪ್ಪುಗಳನ್ನು ಲೋಪದೋಷಗಳನ್ನು ಮಾಡಿದರೆ ಅವರನ್ನು 
ಎಚ್ಚರಿಸುವ ಮತ್ತು ಪ್ರತಿಭಟಿಸುವ ಹಾಗೂ ಅವರು ಸುಧಾರಿಸದಿದ್ದರೆ ನಾಯಕತ್ವವನ್ನು ಬದಲಾಯಿಸುವ ಅಧಿಕಾರವಿರಬೇಕು. ಜನರ 
ಬಾಯಿ ಮುಚ್ಚಿಸಿ, ಕೈಕಾಲುಗಳನ್ನು ಕಟ್ಟಿ ಅವರನ್ನು ಕತ್ತಲಲ್ಲಿರಿಸಿ ಅವರ ಸಾಮೂಹಿಕ ವ್ಯವಹಾರಗಳನ್ನು ನಡೆಸುವುದು ಅನ್ಯಾಯವಾಗಿದೆ. 
ಅದನ್ನುಯಾರೂ "ಸಮಾಲೋಚನೆಯ ತತ್ಸದ ಪಾಲನೆಯೆನ್ನಲಾರರು. 

(2) ಸಾಮಾಜಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹೊಣೆಗಾರಿಕೆ ವಹಿಸಬೇಕಾದ ವ್ಯಕ್ತಿಯನ್ನು ಜನತೆಯ ಸಮ್ಮತಿಯಿಂದ ನೇಮಕ 
ಮಾಡಬೇಕು ಹಾಗೂ ಸಮ್ಮತಿಯು ಸ್ವತಂತ್ರ ಸಮೃತಿಯಾಗಬೇಕು. 

(3) ಸಾಮೂಹಿಕ ವ್ಯವಹಾರಗಳನ್ನು ನಡಸುವ ಹೊಣೆಗಾರಿಕೆ ನೀಡಲಾಗುವ ವ್ಯಕ್ತಿ ಜನರ ಸಮ್ಮತಿಯೊಂದಿಗೆ ನೇಮಿಸಲ್ಪಡಬೇಕು. 
ಅವರ ಸಮೃತಿಯೂಸ್ಟತಂತ್ರವಾಗಿರಬೇಕು. ಬಲಾತ್ಕಾರ, ಬೆದರಿಕೆಯಿಂದ ಗಳಿಸಿದ, ಆಮಿಷದಿಂದ ಖರೀದಿಸಿದ, ಮೋಸ-ವಂಚನೆಯಿಂದ 
ಅಥವಾ ಜನರ ದಾರಿ ತಪ್ಪಿಸಿ ಅಭಿಪ್ರಾಯಗಳಿಸಿದ ವ್ಯಕ್ತಿಗಳು ವಿಶ್ವಾಸಕ್ಕೆ ಯೋಗ್ಯರಲ್ಲ, 

(4) ಅಭಿಪ್ರಾಯ ನೀಡುವವರು ತಮ್ಹ ಜ್ಞಾನ ಮತ್ತು ಆತ್ಮಸಾಕ್ಷಿ ಪ್ರಕಾರ ನೀಡಬೇಕು. ಅದಕ್ಕಾಗಿ ಅವರಿಗೆ ಪೂರ್ಣ 
ಸ್ವಾತಂತ್ರ್ಯವಿರಬೇಕು. ಆಮಿಷ, ಬೆದರಿಕೆ ಮತ್ತು ಗುಂಪುಗಾರಿಕೆಯ ಕಾರಣದಿಂದಾಗಿ ತಮ್ಮ ಜ್ಞಾನ ಮತ್ತು ಆತ್ಮಸಾಕ್ಷಿಗೆ ವಿರುದ್ಧವಾಗಿ 
ಅಭಿಪ್ರಾಯ ನೀಡಿದರೆ ಅಲ್ಲಿವಂಚನೆ ಮತ್ತು ಬಂಡಾಯವಿರುವುದು, "ಪರಸ್ಪರ ಸಮಾಲೋಚನೆ'ಯ ತತ್ವದ ಪಾಲನೆ ಇರಲಾರದು. 

(5) ಸಮಾಲೋಚನಾ ಸಮಿತಿಯಲ್ಲಿ ಮಾಡಿದ ಒಮ್ಮತದ ಅಥವಾ ಅವರ ಬಹುಮತದ ಅಭಿಪ್ರಾಯವನ್ನು ಎಲ್ಲರೂ 
ಅಂಗೀಕರಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿದ ಬಳಿಕ ತಮ್ಮಿಷ್ಟದಂತೆ ವರ್ತಿಸು 
ವುದಾದರೆ ಅಲ್ಲಿಸಮಾಲೋಚನೆ ಅರ್ಥಹೀನವಾಗುತ್ತದೆ. ಅಲ್ಲಾಹನು "ಅವರ ವ್ಯವಹಾರಗಳಲ್ಲಿ ಅವರ ಅಭಿಪ್ರಾಯ ಪಡೆಯಲಾಗುತ್ತದೆ” 
ಎಂದು ಹೇಳಿಲ್ಲ ಅದರ ಬದಲು ಅವರ ವ್ಯವಹಾರಗಳು ಪರಸ್ಪರ ಸಮಾಲೋಚನೆಯಿಂದ ನಡೆಯುತ್ತದೆಯೆಂದು ಹೇಳಿದ್ದಾನೆ. ಇದು 
ಕೇವಲ ಅಭಿಪ್ರಾಯ ಪಡೆಯುವುದರಿಂದ ಈಡೇರಿಸುವುದಿಲ್ಲ, ಅದಕ್ಕೆ ಸರ್ವಸಮ್ಮತಿ ಅಥವಾ 'ಬಹುಮತವಿರಬೇಕಾದುದು ಅಗತ್ಯ. 

ಇಸ್ಲಾಮಿನ ಸಮಾಲೋಚನೆಯ ಕುರಿತು ಈ ವಿವರಣೆಯ ಜೊತೆಗೆ, ಮುಸ್ಲಿಮರ ವ್ಯವಹಾರಗಳನ್ನು ನಡೆಸುವುದರಲ್ಲಿ ಈ 
ಸಮಾಲೋಚನೆ ಸರ್ವಾಧಿಕಾರಿಯಲ್ಲವೆಂದು ತಿಳಿದಿರಬೇಕು. ಅದು ಅಲ್ಲಾಹನೇ ತನ್ನ ಶರೀಅತ್‌ನಿಂದ ನಿಶ್ಚಯಿಸಿದ ಧರ್ಮದ ಮೇರೆಗಳಿಗೆ 
ಬದ್ಧವಾಗಿದೆ. "ನಿಮ್ಮ ಮಧ್ಯೆ ಭಿನ್ನಮತವುಂಟಾದರೆ ಅದರ ತೀರ್ಮಾನ ಮಾಡುವುದು ಅಲ್ಲಾಹನ ಕೆಲಸವಾಗಿದೆ' ಮತ್ತು "ನಿಮ್ಮ ಮಧ್ಯೆ 
ಏನಾದರೂ ಏವಾದವುಂಟಾದರೆ, ಅದನ್ನುಅಲ್ಲಾಹ್‌ ಮತ್ತು ಪ್ರವಾದಿಯವರಕಡೆಗೆ ಮರಳಿಸಿರಿ' ಎಂಬ ಮೂಲತತ್ಸಕ್ಕೆ ಬದ್ಧವಾಗಿದೆ. ಈ ಮೂಲ 
ತತ್ವದ ಪ್ರಕಾರ, ಮುಸ್ಲಿಮರ ಧರ್ಮಶಾಸ್ತ್ರಕ್ತೆ ಸಂಬಂಧಿಸಿ ಯಾವುದೇ ಬಾಹ್ಯ ಆದೇಶದ ಮರ್ಮವೇನು, ಅದನ್ನುಕಾರ್ಯಗತಗೊಳಿಸುವುದು 
ಹೇಗೆ, ಅದರ ಇಂಗಿತವೇನು ಎಂಬಿತ್ಯಾದಿಗಳ ಬಗ್ಗೆ ಸಮಾಲೋಚನೆ ನಡೆಸಬಹುದಾಗಿದೆ. ಆದರೆ ಅಲ್ಲಾಹ್‌ ಮತ್ತು ಅವನ ಪ್ರವಾದಿಯವರು 
ತೀರ್ಮಾನ ಮಾಡಿರುವ ವಿಷಯದಲ್ಲಿ; ಸ್ವಯಂ ತೀರ್ಮಾನ ಮಾಡುವ ಅಧಿಕಾರಕ್ಕಾಗಿ ಸಮಾಲೋಚನೆ ನಡೆಸುವಂತಿಲ್ಲ, 

62. ಇದಕ್ಕೆ ಮೂರು ಅರ್ಥಗಳಿವೆ, (1) ನಾವು ನೀಡಿರುವ ಹಲಾಲ್‌ ಸಂಪಾದನೆಯಿಂದ ಮಾತ್ರ ಅವರು ಖರ್ಚು ಮಾಡುತ್ತಾರೆ. 
ತಮ್ಮ ಖರ್ಚು ಹೊಂದಿಸಲು ನಿಷಿದ್ಧ ಸಂಪಾದನೆಗೆ ಕೈ ಹಾಕುವುದಿಲ್ಲ, (2) ನಾವು ನೀಡಿರುವ ಜೀವನಾಧಾರವನ್ನು ಶೇಖರಿಸಿಡುವುದಿಲ್ಲ 


ಕಾಂಡ -25 


366 ತಪ್ಪೀಮುಲ್‌ ಕುರ್‌ಆನ್‌ 


AANA Ale ge rug Mo 3? ಗಗ 
ols Sl ಟು ಭು ವೂ ಒಟ ಬಡಗ 
2 ಗಿಲ್ಲಔ ANAS ಆ 1222 2೭ ಅ 6೫ ಶ್ಶಿ pl ಖಿ CUA GP ಚಟ್‌ 
೫/52 SG BE LE SON ಹಗ ಬ್ರ. EEE 
AE 2 AC As 7 9 ತೋ ತಿಯ TL PONG ಲ ಅಹ್‌ 
NENTS EELS SEN OS ANE ಓಡಿ ಗತಿಯ 
ಮತ್ತು ಅವರ ಮೇಲೆ ಅತಿರೇಕವೆಸಗಲ್ಪಟ್ಟರೆ ಅದನ್ನುಪ್ರತಿರೋಧಿಸುತ್ತಾರೆ. ಕೆಡುಕಿನ ಪ್ರತಿಫಲ" ಅದಕ್ಕೆಸಮಾನವಾದ 
ಕೆಡುಕಾಗಿದೆ.* ಇನ್ನು ಯಾರಾದರೂ ಕ್ಷಮಿಸಿಬಿಟ್ಟರೆ ಹಾಗೂ ಸುಧಾರಿಸಿಕೊಂಡರೆ ಅದರ ಪ್ರತಿಫಲದ ಹೊಣೆ 
ಅಲ್ಲಾಹನ ಮೇಲಿದೆ. ನಿಶ್ಚಯವಾಗಿಯೂ ಅವನು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ ತಮ್ಮ ಮೇಲೆ ಅಕ್ರಮವಾದ 
ಬಳಿಕ ಪ್ರತೀಕಾರವೆಸಗಿದವರನ್ನು ಆಕ್ಷೇಪಿಸಲಾಗದು. ವಾಸ್ತವದಲ್ಲಿ ಇತರರ ಮೇಲೆ ಅಕ್ರಮವೆಸಗುವವರು ಮತ್ತು 
ಭೂಮಿಯಲ್ಲಿ ಅನ್ಯಾಯವಾಗಿ ಅತಿರೇಕವೆಸಗುವವರೇ ಆಕ್ಷೇಪಕ್ಕೆ ಅರ್ಹರು. ಇಂತಹವರಿಗೆ ವೇದನಾಯುಕ್ತ 


ಖರ್ಚು ಮಾಡುತ್ತಾರೆ. (3) ನಾವು ನೀಡಿರುವ ಜೀವನಾಧಾರವನ್ನು ಅವರ ಸ್ವಂತಕ್ಕಾಗಿ ಮಾತ್ರ ಖರ್ಚು ಮಾಡುವುದಿಲ್ಲ ದೇವ 
ಮಾರ್ಗದಲ್ಲೂ ಖರ್ಚು ಮಾಡುತ್ತಾರೆ. 

ಪ್ರಥಮ ಅರ್ಥಕ್ಕೆ ಆಧಾರ ಹೀಗಿದೆ- ಅಲ್ಲಾಹನು, ಹಲಾಲ್‌ ಮತ್ತು ಶುದ್ಧ ಸಂಪಾದನೆಯನ್ನು ಮಾತ್ರ ನಾನು ಕೊಟ್ಟಿರುವ 
ಸಂಪಾದನೆಯೆಂದು ಹೇಳುತ್ತಾನೆ. ಅಶುದ್ಧ ಮತ್ತು ನಿಷಿದ್ಧ ಮಾರ್ಗಗಳಿಂದ ಗಳಿಸಿದ ಸಂಪಾದನೆಯನ್ನು ತನ್ನದೆಂದು ಹೇಳುವುದಿಲ್ಲ. 
ಎರಡನೆಯ ಅರ್ಥಕ್ಕೆ ಆಧಾರ ಹೀಗಿದೆ-ಅಲ್ಲಾಹನು ನೀಡಿದ ಸಂಪಾದನೆ ಖರ್ಚು ಮಾಡಲಿಕ್ಕಿರುವುದೇ ಹೊರತು ಶೇಖರಿಸಿಡಲಿಕ್ಕಲ್ಲ, 
ಕೇವಲ ತನಗಾಗಿ, ತನ್ನ ಅಗತ್ಯಗಳಿಗಾಗಿ ಮಾತ್ರ ಖರ್ಚು ಮಾಡುವುದನ್ನು ಕುರ್‌ಆನ್‌ 'ಖರ್ಚು ಮಾಡುವು'ದೆಂದು ಹೇಳಲಿಲ್ಲ 
ಅದರಲ್ಲಿ ಇನ್ನಾಕ್‌(ದೇವಮಾರ್ಗದಲ್ಲಿ ಖರ್ಚು) ಕೂಡಾ ಸೇರಿದೆ ಎಂಬುದು ಮೂರನೆಯ ಅರ್ಥಕ್ಕೆ ಆಧಾರವಾಗಿದೆ. ಈ ಮೂರು 
ಕಾರಣಗಳಿಂದಾಗಿಯೇ ಅಲ್ಲಾಹನು ಇಲ್ಲಿಖರ್ಚು ಮಾಡುವುದನ್ನುವಿಶ್ಚಾಸಿಗಳ ಅತ್ಯುತ್ತಮ ಗುಣಗಳಲ್ಲಿ ಸೇರಿಸಿದ್ದಾನೆ. ಅದರಿಂದಾಗಿಯೇ 
ಪರಲೋಕದ ಒಳಿತುಗಳನ್ನೆಲ್ಲ ಅವರಿಗಾಗಿ ಕಾದಿರಿಸಲಾಗಿದೆ. 

63. ಇದು ಕೂಡಾ ವಿಶ್ವಾಸಿಗಳ ಅತ್ಯುತ್ತಮ ಗುಣಗಳಲ್ಲೊಂದಾಗಿದೆ. ಅವರು ಅಕ್ರಮಿಗಳು ಮತ್ತು ಮರ್ದಕರಿಗೆ ಮೃದು 
ತುತ್ತಾಗುವುದಿಲ್ಲ ಅವರ ಮೃದುತ್ವ ಮತ್ತು ಕೃಮಿಸುವ ಅಭ್ಯಾಸವು ಯಾವುದೇ ದೌರ್ಬಲ್ಯದ ಕಾರಣದಿಂದಾಗಿರುವುದಿಲ್ಲ, ಅವರಿಗೆ 
ಯೋಗಿಗಳು ಮತ್ತು ಸನ್ಯಾಸಿಗಳಂತೆ ದರಿದ್ರರಾಗಲು ಕಲಿಸಲಾಗಿಲ್ಲ ಅವರು ಅಧಿಕಾರಗಳಿಸಿದಾಗ ದುರ್ಬಲರನ್ನು ಕೃಮಿಸಿ ಬಿಡುತ್ತಾರೆ. 
ಶಕ್ತಿ ಪಡೆದಾಗ ಪ್ರತೀಕಾರಕ್ಕಿಳಿಯದೆ ಬಿಟ್ಟು ಬಿಡುತ್ತಾರೆ. ಮರ್ದಿತ ಅಥವಾ ದುರ್ಬಲನಂ ತಪ್ಪು ಮಾಡಿದಾಗ ಅದನ್ನು ಗಂಭೀರವಾಗಿ 
ಪರಿಗಣಿಸುವುದಿಲ್ಲ ಆದರೆ ಪ್ರಪಾತಶಾಲಿಯು ತನ್ನಶಕ್ತಿಯ ಮದದಿಂದ ಅವರ ಮೇಲೆ ಕೈ ಮಾಡಬಂದರೆ ದಿಟ್ಟತನದಿಂದ ಪ್ರತಿರೋಧಿಸಿ 
ಅವರನ್ನು ನಿರಾಶೆಗೊಳಿಸುತ್ತಾರೆ. ವಿಶ್ವಾಸಿಯು ಎಂದೂ ಅಕ್ರಮಿಗೆ ಶರಣಾಗುವುದಿಲ್ಲ ದರ್ಪ ತೋರುವವನಿಗೆ ಬಾಗುವುದಿಲ್ಲ ಇಂತಹ 
ಜನರ ಪಾಲಿಗೆ ಕಬ್ಬಿಣದ ಕಡಲೆಯಂತಾಗುತ್ತಾರೆ. ಅದನ್ನು ಜಗಿಯಲು ಪ್ರಯತ್ನಿಸುವವನು ತನ್ನ ಹಲ್ಲನ್ನೇ ಮುರಿಯುವನು. 

64. ಇಲ್ಲಿಂದ ಪಾರಾದ ಕೊನೆಯ ತನಕ ಹಿಂದಿನ ಸೂಕ್ತದ ವಿವರಣೆಯಾಗಿದೆ. 

65. ಪ್ರತೀಕಾರವೆಸಗುವಾಗ ಗಮನಿಸಬೇಕಾದ ಪ್ರಥಮ ಅಂಶವಿದು. ಒಬ್ಬನು ಎಷ್ಟುಅಕ್ರಮವೆಸಗಿದ್ದಾನೋ ಅಷ್ಟೇ ಅವನೊಂದಿಗೆ 
ಪ್ರತಿಕಾರವೆಸಗಬೇಕು. ಅದಕ್ಕಿಂತ ಹೆಚ್ಚು ಅತಿಕ್ರಮವೆಸಗುವ ಅಧಿಕಾರ ಅವನಿಗಿಲ್ಲ 

66. ಇದು ಎರಡನೆಯ ಅಂಶ. ಅತಿರೇಕವೆಸಗುವವನಿಂದ ಪ್ರತೀಕಾರ ಪಡೆಯಬಹುದಾದರೂ ಕ್ಷಮಿಸಿ ಬಿಡುವುದರಿಂದ 
ಸುಧಾರಣೆ ಸಾಧ್ಯವಿದೆಯೆಂದಾದರೆ, ಅಲ್ಲಿ ಪ್ರತೀಕಾರಕ್ಕಿಂತ ಕ್ಷಮಿಸಿ ಬಿಡುವುದೇ ಉತ್ತಮ. ಮನುಷ್ಯನು ತನ್ನನ್ನು ನಿಯಂತ್ರಿಸಿಕೊಂಡು 
ಈ ಕ್ಷಮೆ ನೀಡುವುದರಿಂದ ಇದರ ಪ್ರತಿಫಲ ನಮ್ಮ ಮೇಲಿದೆಯೆಂದು ಅಲ್ಲಾಹನು ಹೇಳುತ್ತಾನೆ. ಏಕೆಂದರೆ ಕೆಟ್ಟು ಹೋಗುವವನನ್ನು 
ಸುಧಾರಿಸಲಿಕ್ಕಾಗಿ ಅವನು ಈ ಕಹಿ ಗುಟುಕನ್ನು ಕುಡಿದಿರುವನು. 

67. ಈ ಎಚ್ಚರಿಕೆಯಲ್ಲಿ ಪ್ರತೀಕಾರಕ್ಕೆ ಸಂಬಂಧಿಸಿ ಮೊದಲನೆ ಅಂಶವನ್ನು ಎತ್ತಿ ತೋರಿಸಲಾಗಿದೆ- ಒಬ್ಬನ ಅಕ್ರಮಕ್ಕೆ 
ಪ್ರತೀಕಾರವೆಸಗುತ್ತಾ ತಾನೇ ಆಕ್ರಮಿಯಾಗಬಾರದು. ಒಂದು ತಪ್ಪಿನ ಬದಲಿಗೆ ಅದಕ್ಕಿಂತ ದೊಡ್ಡ ಅತಿಕ್ರಮ ಮಾಡಬಾರದು. ಉದಾ: 
ಒಬ್ಬನು ಇನ್ನೊಬ್ಬನ ಕೆನ್ನೆಗೆ ಒಂದು ಬಾರಿಸಿದರೆ, ಅದಕ್ಕೆ ಬದಲಾಗಿ ಅವನಿಗೆ ಒಂದೇ ಬಾರಿ ಹೊಡೆಯಬಹುದು. ಅವನಿಗೆ ಗುದ್ದುವುದೋ 
ಓದೆಯುವುದೋ ಸಲ್ಲದು. ಅದೇ ರೀತಿ ಒಂದು ಅಪರಾಧಕ್ಕೆ ಇನ್ನೊಂದು ಅಪರಾಧದ ಮೂಲಕ ಪ್ರತೀಕಾರ ಪಡೆಯುವಂತಿಲ್ಲ ಉದಾ 
ಒಬ್ಬನು ಇನ್ನೊಬ್ಬನ ಮಗನನ್ನು ಕೊಂದರೆ ಇವನು ಹೋಗಿ ಕೊಂದವನ ಮಗನನ್ನು ಕೊಲ್ಲುವಂತಿಲ್ಲಅಥವಾ ಒಬ್ಬನ ಸಹೋದರಿ ಅಥವಾ 
ಪುತ್ರಿಯನ್ನು ಇನ್ನೊಬ್ಬನು ಕೆಡಿಸಿದರೆ, ಅವನು ಹೋಗಿ ಇವನ ಸಹೋದರಿ ಅಥವಾ ಪುತ್ರಿಯೊಂದಿಗೆ ಹಾಗೆ ವರ್ತಿಸುವುದು ಸಮ್ಮತವಲ್ಲ 


ಕಾಂಡ - 25 


42. ಅಶ್ನೂರಾ 367 


ರ MSN SES LS 1೮೭೭ NE AE 
SSSI ಚ 111/೮ re Nd 
dE EE ೫ SE ಒಟ ಗ್ಗ ತ 


JE ೨ ಬ [೩ ಬಿಚಿ ಬ್ರ 6 FE: 


ECE 2ಡಿ. 


BELEN 3/1 SS Ls obs ತೆ at 
೨೨9೨ ( > pr >) ಸಿಸಿಯ ರ್‌ 
SEUSS HD ENO ss ಕಾಳಿ ೫001 ೬ 
ಯಾತನೆ ಇದೆ. ಆದರೆ ಯಾರಾದರೂ ಸಹನೆಯಿಂದ ವರ್ತಿಸಿದರೆ ಹಾಗೂ ಕ್ಷಮಿಸಿದರೆ ಇದೊಂದು ಮಹಾ ಸಾಹಸದ 
ಕಾರ್ಯಗಳಲ್ಲಾಗುವುದು.ಆ 
(44-46) ಯಾರನ್ನು ಅಲ್ಲಾಹನೇ ಪಥಭ್ರಷ್ಟಗೊಳಿಸಿ ಬಿಡುವನೋ ಅವನನ್ನು ರಕ್ಷಿಸಬಲ್ಲವರು ಅಲ್ಲಾಹನ 
ಹೊರತು ಬೇರಾರೂ ಇಲ್ಲ ಅ ಫೂ ಅಕ್ರಮಿಗಳು ಯಾತನೆಯನ್ನು ಕಂಡಾಗ, ಇನ್ನು ಮರಳಿ ಹೋಗಲು 
ದಾರಿಯೇನಾದರೂ ಇದೆಯೇ? ಡೂ ಹೇಳುವುದನ್ನು ನೀವು ಕಾಣುವಿರಿ. ೫ ಇವರು "ನರಕಾಗಿಯ ಮುಂದೆ 
ತೆರಲ್ಲಡುವಾಗ ಅವಮಾನಿತರಾಗಿತಲೆ ತಗ್ಗಸುತ್ತಿರುವುದನ್ನೂ ಅದನ್ನು! ಕುಡಿನೋಟದೊಂದಿಗೆಕದ್ದು. ್ವಿನೋಡುವುದನ್ನೂ 
ನೀವು ಕಾಣುವಿರಿ.” ಪುನರುತ್ಥಾನದ ಈ ದಿನ ತಮ್ಮನ್ನೂ ತಮ್ಮ ಸಂಬಂಧಿಕರನ್ನೂ ನಷ್ಟಕ್ಕೊಂಪಡಿಸಿಕೊಂಡವರೇ. 
ನಿಜವಾದ ಹಾನಿಗೊಳಗಾದವರೆಂದು ಸತ್ಯವಿಶ್ವಾಸಿಗಳು ಆಗ ಹೇಳುವರು. ಎಚ್ಚರಿಕೆ! ಅಕ್ರಮಿಗಳು ಶಾಶ್ವತವಾದ 
ಯಾತನೆಯಲ್ಲಿರುವರು. ಅಲ್ಲಾಹನಿಗೆದುರಾಗಿ ಅವರ ಸಹಾಯಕ್ಕೆ ಬರಬಲ್ಲ ಯಾವ ರಕ್ಷಕರೂ ಅವರಿಗಿರಲಾರರು. 
ಅಲ್ಲಾಹನೇ ಯಾರನ್ನು ಪಥಭ್ರಷ್ಟಗೊಳಿಸಿರುವನೋ ಅವನ ಪಾಲಿಗೆ ರಕ್ಷಣೆಯ ಯಾವ ಮಾರ್ಗವೂ ಇಲ್ಲ 


68. ಈ ಸೂಕ್ತಗಳಲ್ಲಿ ವಿಶ್ವಾಸಿಗಳ ಗುಣಗಳನ್ನು ವಿವರಿಸಲಾಗುತ್ತದೆ. ಅದು ಪ್ರವಾದಿ(ಸ) ಮತ್ತು ಸಹಾಬಿಗಳ ಜೀವನದಲ್ಲಿ ಎದ್ದು 
ಕಾಣುತ್ತಿತ್ತು. ಸತ್ಯ ಕನಿಷೇಧಿಗಳು ಅದನ್ನು ಗ್ರಹಸುತ್ತಿದ್ದರು. ಇದನ್ನು ಅಲ್ಲಾಹನು ಸತ್ಯನಿಷೇಧಿಗಳಿಗೆ ತಿಳಿಸುತ್ತಿದ್ದಾನೆ. ಈ ಲೋಕದ ಕೆಲವೇ 
ದಿನಗಳ ಜೀವನಕ್ಕೆ ಬೇಕಾದ ಸೊತ್ತನ್ನು ಪಡೆದು ನೀವು ಎಲ್ಲೆ ಮೀರುತ್ತೀರಿ. ಆದರೆ ಎದು ನಿಜವಾದ ಸೊತ್ತಲ್ಲ ಸದಾಚಾರ, ಸದ್ಗುಣಗಳೇ 
ನೈಜ ಸಂಪತ್ತಾಗಿದೆ. ಕುರ್‌ಆನಿನ ಮಾರ್ಗದರ್ಶನವನ್ನು ಪಡದು ನಿಮ್ಮ ಸಮಾಜದವರೇ ಆಗಿರುವ ಈ ವಿಶ್ವಾಸಿಗಳು ಅದನ್ನು ತಮ್ಮಲ್ಲಿ 
ಬೆಳೆಸಿಕೊಂಡಿದ್ದಾರೆಂದು ಹೇಳುತ್ತಿದ್ದಾನೆ. 

69. ಅಲ್ಲಾಹನು ಕುರ್‌ಆನಿನಂತಹ ಅತ್ಯುತ್ತಮ ಗ್ರಂಥವನ್ನು ಈ ಜನರ ಮಾರ್ಗದರ್ಶನಕ್ಕಾಗಿ ಕಳಿಸಿದನು. ಅದು ಅತ್ಯಂತ 
ಸರಿಯಾದ ಮತ್ತು ಮನಮುಟ್ಟುವ ಶೈಲಿಯಲ್ಲಿ ಆವರಿಗೆ ಪರಮಾರ್ಥದ ಜ್ಞಾನವನ್ನು ನೀಡುತ್ತಿದೆ; ಜೀವನದ ಸರಿಯಾದ ಮಾರ್ಗವನ್ನು 
ತೋರಿಸುತ್ತಿದೆ. ಮುಹಮ್ಮದ್‌ರಂತಹಣಿ ಪ್ರವಾದಿಯನ್ನು ಅವರ ಮಾರ್ಗದರ್ಶನಕ್ಕಾಗಿ ಕಳಿಸಿದನು. ಚಾರಿತ್ರ್ಯದಲ್ಲಿ ಅವರಿಗಿಂತ 
ಉತ್ತಮವಾದ ಯಾರನ್ನೂ ಅವರು ಕಂಡಿರಲೇ ಇಲ್ಲ ಈ ಗೃಂಥ ಮತ್ತು ಪ್ರವಾದಿಯ ಶಿಕ್ಷಣ- ತರಬೇತಿಯ ಸತ್ತಲಗಳನ್ನು ಅಲ್ಲಾಹನು 
ವಿಶ್ವಾಸಿಗಳ ಜೀವನದಲ್ಲಿ! ಅವರಿಗೆ ಕಣ್ಣಾರೆ ತೋರಿಸಿದನು. ಆದರೆ ಇದನ್ನೆಲ್ಲ ನೋಡಿಯೂ ಒಬ್ಬನು ಸನ್ಮಾರ್ಗದಿಂದ ಮುಖ ತಿರುಗಿಸಿದರೆ, 
ಅವನೇ ಬಯಸುವ ಅದೇ ಪಥಭ್ರಷ್ಟತೆಗೆ ಅಲ್ಲಾಹನು ನೂಕಿ ಬಿಡುತ್ತಾನೆ. ಅಲ್ಲಾಹನೇ ಅವನನ್ನು ತನ್ನ ಬಾಗಿಲಿನಿಂದ ಹೊರಹಾಕಿರುವಾಗ 
ಅವನಿಗೆ ಸನ್ಮಾರ್ಗ ತೋರಿಸುವ ಹೊಣೆಯನ್ನು ಇನ್ನುಯಾರು ತಾನೇ ವಹಿಸಬಲ್ಲರು? 

70. ಅಂದರೆ ಇಂದು ಮರಳಲು ಅವಕಾಶವಿದೆ. ಆದರೆ ಇವರು ನಿರಾಕರಿಸುತ್ತಿದ್ದಾರೆ. ನಾಳೆ ತೀರ್ಮಾನವಾಗಿ ಶಿಕ್ಷೆ ಕ್ಷೆಜಾರಿಗೊಂಡಾಗ 
ತಮ್ಮದುರ್ಗತಿಯನ್ನು ಕಂಡು ಇವರು ಅಯ್ಯೋ ನಮಗೆ ಮರಳಲು ಅವಕಾಶ ಸಿಗುತ್ತಿದ್ದೆ! ಎಂದು ಹಲುಬುವರು. 

11. ಮಾನವನಿಗೆ ಯಾವುದಾದರೂ ಭಯಾನಕ ದೃಶ್ಯವು ಎದುರಾದಾಗ ಮತ್ತು ಅದರ ಹೊಡೆತಕ್ಕೆ ತಾನು ಸಿಲುಕಲಿದ್ದೇನೆಂದು 
ತಿಳಿದಾಗ ಮೊದಲು ಭೀತಿಯಿಂದ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಆದರೆ ಅವನು ಅಲ್ಲಿಗೇ ಸುಮ್ಮನಿರುವುದಿಲ್ಲ ಬರಲಿರುವ ವಿಪತ್ತು 
ಎಂತಹದು, ಎಷ್ಟು ದೂರವಿದೆಯೆಂದು ನೋಡಲು ಪ್ರಯತ್ನಿಸುತ್ತಾನೆ. ಆದರೆ ಕಣ್ಣೆತ್ತಿ ನೋಡುವ ದೈರ್ಯ ಅವನಿಗಿರುವುದಿಲ್ಲ 
ಆದ್ದರಿಂದ ಪದೇ ಪದೇ ಕಣ್ತೆರೆದು ನೋಡುತ್ತಾನೆ, ತರುವಾಯ ಭಯದಿಂದ ಕಣ್ಣು ನ್ಲಮುಚ್ಚುತ್ತಾನೆ. ಇದು ಮಾನವನ ಅಭ್ಯಾಸ. ನರಕದ 
ಕಡೆಗೆ ಹೋಗುವವರ ಇದೇ ಸ್ಥಿತಿಯನ್ನು ಇಲ್ಲಿಚಿತ್ರಿಸಲಾಗಿದೆ. 


ತ 


ಶ್ಶಿ 


ಈ 


ಕಾಂಡ -25 


368 ತಪ್ಪೀಮುಲ್‌ ಕುರ್‌ಆನ್‌ 


TEER ENT 305 DU CL ALD 3 ಗಲಗ ಥೈ 
ಯ ಸಂ ಯರ ಯಾ ಬ ea ಯ SUS 
5) ಪ್ರಿಯಂ 3 ಗ 
ಜಿ ಇ ಗಂ 

ದದ ಔನ? ಸಿ 


2?» ಶಿ $೨5 4 A CE ಗ ದಬ (ಲಲ್ಲಿ 4 
Wb Oru ರ) ES ಬನು! CoB 0 ಬಸನ ಒಕ ದ್ರಿಕಿ 


[A ತೆ 
ಕಕ Nc ಆ (ಥೆ he ಇ ಶ್‌ 3 
INE LG ಶಿಟ್ಟಳೆ 4 50 CG BK ಎಕ sh 


(47-48) ಯಾವ ದಿನದ ನಿವಾರಣೆಗೆ ಅಲ್ಲಾಹನು ಯಾವುದೇ ಅವಕಾಶವನ್ನಿಟ್ಟಿಲ್ಲವೋ ಆ ದಿನವು 
ಬರುವುದಕ್ಕೆ ಮುಂಚೆ ನಿಮ್ಮ ಪ್ರಭುವಿನ ಕರೆಗೆ ಓಗೊಡಿರಿ.? ಅಂದು ನಿಮಗಾಗಿ ಯಾವುದೇ ಅಭಯಸ್ಥಾನ 
ಇರಲಾರದು ಮತ್ತು ನಿಮ್ಮ ಅವಸ್ಥೆಯನ್ನು ಬದಲಾಯಿಸಲು ಯತ್ನಿಸುವವನೂ ಯಾರೂ ಇರಲಾರನು.” ಹೀಗಿದ್ದೂ 
ಇವರು ವಿಮುಖರಾದರೆ ಸಂದೇಶವಾಹಕರೇ, ನಾವು ನಿಮ್ಮನ್ನು ಇವರ ಕಾವಲುಗಾರನಾಗಿ ಮಾಡಿಯಂತೂ 
ಕಳುಹಿಸಿಲ್ಲ?" ನಿಮ್ಮ ಮೇಲಂತೂ ವಿಷಯವನ್ನು ತಲಪಿಸಿ ಬಿಡುವ ಹೊಣೆಗಾರಿಕೆ ಮಾತ್ರ ಇದೆ. ಮಾನವನ 
ಅವಸ್ಥೆಯೇನೆಂದರೆ, ನಾವು ಅವನಿಗೆ ನಮ್ಮಕೃಪೆಯ ಸವಿಯನ್ನು ಉಣಿಸಿದಾಗ ಅವನು ಅದರಿಂದ ಉಜ್ಜಿಕೊಳ್ಳುತ್ತಾನೆ. 
ಆದರೆ ಅವನು ಸ್ವತಃ ಮಾಡಿದ ಕರ್ಮಗಳ ಯಾವುದಾದರೂ ಫಲವು ಸಂಕಷ್ಟದ ರೂಪದಲ್ಲಿ ಅವನ ಮೇಲೆ ಎರಗಿ 
ಬಿಟ್ಟಾಗ ಅವನು ಮಹಾ ಕೃತಘ್ಪನಾಗಿ ಬಿಡುತ್ತಾನೆ.” 

(49-50) ಅಲ್ಲಾಹ್‌ ಭೂಮಿ ಆಕಾಶಗಳ ಪ್ರಭುತ್ವದ ಒಡೆಯನು.” ತಾನಿಚ್ಛಿಸಿದ್ದನ್ನು ಅವನು ಸೃಷ್ಟಿಸುತ್ತಾನೆ, 
ತಾನಿಚ್ಛಿಸಿದವರಿಗೆ ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ, ತಾನಿಚ್ಛಿಸಿದವರಿಗೆ ಗಂಡು ಮಕ್ಕಳನ್ನು ಕೊಡುತ್ತಾನೆ, 


72. ಅಂದರೆ ಅಲ್ಲಾಹನು ಅದನ್ನು ಸರಿಸಲಾರನು. ಇತರ ಯಾರಿಗೂ ಅದನ್ನು ಸರಿಸುವ ಶಕ್ತಿಯಿಲ್ಲ 

73.5 ಯಜ ಮೂಲ ಪದಗಳಾಗಿವೆ. ಇದಕ್ಕೆ ಇನ್ನೂ ಅನೇಕ ಅರ್ಥಗಳಿವೆ- (1 ನೀವು ನಿಮ್ಮ ಕೃತ್ಯಗಳನ್ನು ನಿರಾಕರಿಸಲಾರಿರಿ 
(2) ನೀವು ವೇಷ ಬದಲಾಯಿಸಿ ಎಲ್ಲೂ ಅಡಗಿರಲಾರಿರಿ. (3) ನಿಮ್ಮೊಂದಿಗೆ ವರ್ಶಿಸಲಾಗುವುದನ್ನು ಪ್ರತಿಭಟಿಸಲು ಮತ್ತು ಅದರ ಬಗ್ಗೆ 
ಕೋಪಗೊಳ್ಳಲು ನಿಮ್ಮಿಂದ ಸಾಧ್ಯವಿಲ್ಲ, (4) ನೀವು ಸಿಲುಕಿರುವ ಪರಿಸ್ಥಿತಿಯನ್ನು ಬದಲಾಯಿಸಲೂ ನಿಮ್ಮಿಂದ ಸಾಧ್ಯವಿಲ್ಲ 

74. ಅಂದರೆ ನೀವು ಇವರನ್ನು ಸನ್ಮಾರ್ಗಕ್ಕೆ ತಂದೇ ತೀರಬೇಕೆಂಬ ಹೊಣೆಯನ್ನು ನಿಮಗೆ ವಹಿಸಿಕೊಡಲಾಗಿಲ್ವ ಇವರು ಏಕೆ 
ಸನ್ಮಾರ್ಗ ಸ್ವೀಕರಿಸಲಿಲ್ಲವೆಂಬ ಬಗ್ಗೆಯೂ ನಿಮ್ಮನ್ನು ವಿಚಾರಿಸಲಾಗದು. 

75. ಇಲ್ಲಿ ಮಾನವರು ಎಂದರೆ ಮೇಲೆ ಪ್ರಸ್ತಾಪಿಸುತ್ತಾ ಬಂದಿರುವ ಚಂಚಲಚಿತ್ತರಾದ ಸಂಕುಚಿತ ಮನೋಭಾವದ ಜನರು. 
ಅವರಿಗೆ ಇಲ್ಲಿಸ್ನಲ್ಪಐಶ್ವರ್ಯ ಬಂದು ಬಿಟ್ಟಾಗ ಬೀಗುತ್ತಾರೆ. ಅವರಿಗೆ ಮನವರಿಕೆ ಮಾಡಿ ನೇರ ಮಾರ್ಗಕ್ಕೆ ತರಲು ಪ್ರಯತ್ನಿಸಿದಾಗ ಅದಕ್ಕೆ 
ಗಮನವನ್ನೇ ಕೊಡುವುದಿಲ್ಲ, ಆದರೆ ತಮ್ಮಸ್ವಂತ ಕೃತ್ಯಗಳಿಂದಾಗಿ ಅವರಿಗೆ ದುರ್ಗತಿ ಬಂದಾಗ ತಮ್ಮವಿಧಿಯನ್ನು ಹಳಿಯ ತೊಡಗುತ್ತಾರೆ 
ಮತ್ತು ಅಲ್ಲಾಹನು ನೀಡಿದ ಎಲ್ಲ ಅನುಗ್ರಹಗಳನ್ನು ಮರೆತು ಬಿಡುತ್ತಾರೆ. ತಮ್ಮ ದುಣ್ಚಾತಿಗೆ ತಮ್ಮ ಅಪರಾಧವೇ ಕಾರಣ ಎಂಬುದನ್ನು 
ಆಲೋಚಿಸಲಿಕ್ಕೂ ಅವರು ತಯಾರಿರುವುದಿಲ್ಲ ಸುಸ್ಥಿತಿಯು ಅವರನ್ನು: ಸುಧಾರಿಸುವುದಿಲ್ಲ ದುಃ್ಯತಿಯಿಂದಲೂ ಪಾಠ ಕಲಿತು ಅವರು 
ನೇರ ಮಾರ್ಗವನ್ನು ಅವಲಂಬಿಸುವುದಿಲ್ಲ ವಿಷಯ ಪರಂಪರೆಯನ್ನು ಗಮನಿಸಿದರೆ, ಇದು ಮೇಲಿನ ಮಾತಿನ ಅಭಿಸಂಬೋಧಿತರ 
ವರ್ತನೆಗೆ ವೃಂಗ್ಯವಾಗಿದೆಯೆಂದು ವ್ಯಕ್ತವಾಗುತ್ತದೆ. ಆದರೆ ನಿಮ್ಮ ಸ್ಥಿತಿ ಹೀಗಿದೆಯೆಂದು ಹೇಳದೆ ಮಾನವರಲ್ಲಿ ಸಾಮಾನ್ಯವಾಗಿ ಈ 
ದೌರ್ಬಲ್ಯವಿರುತ್ತದೆ, ಅವರ ಪಥಭ್ರಷ್ಟತೆಗೆ ಆದುವೇ ಕಾರಣವೆಂದು ಹೇಳಲಾಗಿದೆ. ಇದರಿಂದ, ಅಭಿಸಂಬೋಧಿತನ ದೌರ್ಬಲ್ಯಗಳಿಗೆ 
ನೇರ ಹೊಡೆತ ನೀಡಬಾರದು, ಅವರನ್ನು ಕೆರಳಿಸದೆ ಸಾಮಾನ್ಯ ಶೈಲಿಯಲ್ಲಿಮಾತಾಡಬೇಕೆಂಬ ಸಂದೇಶ ಪ್ರಚಾರದ ಯುಕ್ತಿಯ ಮೇಲೆ 
ಬೆಳಕು ಬೀಳುತ್ತದೆ. ಅವನ ಆತ್ಮಸಾಕ್ಷಿಜೀವಂತವಾಗಿದ್ದರೆ ಅವನು ತನ್ನ ತಪ್ಪನ್ನು ಅರಿತುಕೊಳ್ಳಲು ಪ್ರಯತ್ನಿಸುವನು. 

76. ಅಂದರೆ ಸತ್ಯನಿಷಧ ಮತ್ತು ಬಹುದೇವತ್ನದ ಮೂರ್ಪತನಕ್ಕೆ ತುತ್ತಾದವರು ಮನವರಿಕೆ ಮಾಡಿದರೂ ಗ್ರಹಿಸದಿದ್ದರೆ 
ಹೋಗಲಿ, ಸತ್ಯವಂತೂ ಸತ್ಯವೇ ಆಗಿದೆ. ಭೂಮ್ಯಾಕಾಶಗಳ ಪ್ರಭುತ್ವವನ್ನು ರಾಜಂದಿರು, ಚಕ್ರವರ್ತಿಗಳು ಮತ್ತು ಮುಖಂಡರಿಗೆ 
ನೀಡಲಾಗಿಲ್ಲ ಅದೇ ರೀತಿ ಪ್ರವಾದಿಗಳು, ಔಲಿಯಾಗಳು, ದೇವಿ-ದೇವತೆಗಳಲ್ಲಿ ಅದರಲ್ಲಿ ಯಾವುದೇ ಪಾಲಿಲ್ಲ ಅದರ ಒಡೆಯ 
ಕೇವಲ ಅಲ್ಲಾಹನಾಗಿದ್ದಾನೆ. ಅವನೊಂದಿಗೆ ಬಂಡಾಯ ಮಾಡುವವನು ತನ್ನ ಶಕ್ತಿಯಿಂದ ಗೆಲ್ಲಲಾರ. ತಮ್ಮ ಮೂರ್ಹತನದಿಂದಾಗಿ ಈ 
ಜನರು, ಅಧಿಕಾರಗಳ ಒಡೆಯರೆಂದು ಭಾವಿಸಿರುವ ಇತರ ಶಕ್ತಿಗಳೂ ಅವನನ್ನು ರಕ್ಷಿಸಲಾರವು. 


ಕಾಂಡ -25 


ಕ 


೫0605 OHS AE SpE Os 8 6 ಲ 


(2 


ಕ ಡಿ 1ರ 1 88 ಕೃತಿ (ಬಡ 


) ೫ 
LS SLASHES Ei ಬಸೂ; ಅಸಿ ಶ್ರಿಟ್ರ1ಜ೬ 
56s bs ESP GELS ಬೂ 206ರ 550೬ 


ಯ್‌ 


೬೮೫೪ 056೫2 SL IE bro CELE ತ್ರಿ SNE 
SIRS ITE 

ತಾನಿಚ್ಛಿಸಿದವರಿಗೆ ಗಂಡು ಹೆಣ್ಣುಗಳೆರಡನ್ನೂ ಸೇರಿಸಿ ಕೊಡುತ್ತಾನೆ, ತಾನಿಚ್ಛಿಸಿದವರನ್ನು ಬಂಚಯಾಗಿ ಮಾಡುತ್ತಾನೆ. 
ಅವನು ಸರ್ವಜ್ಞನೂ ಸರ್ವ ಸಮರ್ಥನೂ ಆಗಿರುತ್ತಾನೆ. 13 

(51- 53) ಯಾವ ದಾಸನೂ? ಅಲ್ಲಾಹನು ಅವನ ಜೊತೆ ಮುಖಾಮುಖಿ ಮಾತನಾಡುವಷ್ಟು 
ಸ್ಥಾನಮಾನವುಳ್ಳವನಲ್ಲ ಅವನ ಮಾತು "ವಹ್ಯ್‌'(ಸೂಚನೆನ ರೂಪದಲ್ಲಿರುತ್ತದೆ” ಅಥವಾ ತೆರೆಯಮರ' 
ಯಿಂದಾಗಿರುತ್ತದೆ೪ ಅಥವಾ ಅವನು ಯಾರಾದರೂ ದೂತ(ದೇವಚರ)ನನ್ನು ಕಳುಹಿಸುತ್ತಾನೆ ಮತ್ತು ಆ 
ದೂತನು ಅವನ ಆದೇಶದಂತೆ ಅವನು ಬಯಸಿದ್ದನ್ನು 'ವಹ್ಯ್‌' ಮಾಡುತ್ತಾನೆ. ಅವನು ಮಹೋನ್ನತನೂ 
ಮಹಾಯುಕ್ತಿವಂತನೂ ಆಗಿರುತ್ತಾನೆ” ಮತ್ತು ಇದೇ ರೀತಿಯಲ್ಲಿ(ಸಂದೇಶವಾಹಕರೆಂ ನಾವು ನಮ್ಮ ಅಪ್ಪಣೆಯಿಂದ 
ಒಂದು 'ರೂಹ'ನ್ನುನಿಮ್ಮಕಡೆಗೆ ವಹ್ಯ್‌ ಮಾಡಿರುತ್ತೇವೆ." ಗ್ರಂಥವೆಂದರೆ ಏನೆಂದೂ ಈಮಾನ್‌ ಎಂದರೆ ಏನೆಂದೂ 
ನಿಮಗೆ ಗೊತ್ತಿರಲಿಲ್ಲ ೫ ಆದರೆ ಆ "ರೊಪ ನ್ನು ನಾವು ಒಂದು ಪ್ರಕಾಶವಾಗಿ ಮಾಡಿದೆವು. ಆ ಮೂಲಕ ನಾವು ನಮ್ಮ 
ದಾಸರ ಪೈಕಿ ನಾವಿಚ್ಛಿಸುವವರಿಗೆ ದಾರಿ ತೋರಿಸುತ್ತೇವೆ. ನಿಸ್ಸಂದೇಹವಾಗಿಯೂ ನೀವು ನೇರ ಮಾರ್ಗದ ಕಡೆಗೆ 
ಮಾರ್ಗದರ್ಶನ ಮಾಡಿಸುತ್ತಿರುವಿರಿ. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ 
ಅಲ್ಲಾಹನ ಮಾರ್ಗದೆಡೆಗೆ. ಎಚ್ಚರಿಕೆ! ಎಲ್ಲವಿಷಯಗಳೂ ಕೊನೆಗೆ ಅಲ್ಲಾಹನೆಡೆಗೇ ಮರಳುತ್ತವೆ. 


77. ಇದು ಅಲ್ಲಾಹನೇ ಸಾರ್ವಭೌಮ (4050100) ಎಂಬುದರ ಸ್ಪಷ್ಟ ಉದಾಹರಣೆಯಾಗಿದೆ. ಇಲ್ಲಿಯಾವ ಮನುಷ್ಯನೂ- 
ಆತ ಸರ್ವಾಧಿಕಾರಿಯಾಗಿ ಮೆರೆಯಲಿ, ಆಧ್ಯಾತ್ಮಿಕ ಗುರುವೇ ಆಗಿರಲಿ- ಇತರರಿಗೆ ನೀಡುವ ಮಾತಂತಿರಲಿ, ಸ್ವಯಂ ತನಗಾಗಿ ತನ್ನ ಇಷ್ಟದ 
ಸಂತಾನವನ್ನು: ಹುಟ್ಟಿಸಲು ಸಾಧ್ಯವಿಲ್ಲ ಅಲ್ಲಾಹನು ನಿಸ್ಸಂತಾನನಾಗಿ ಮಾಡಿದವನು ಯಾವುದೇ ಚಿಕಿತ್ಸೆ ಔಷಧಿ ಅಥವಾ ತಾಯಿತದಿಂದ 
ಪುತ್ರಭಾಗ್ಯ ಹೊಂದಿಲ್ಲ ಅಲ್ಲಾಹನು ಪುತ್ರಿಯರನ್ನು ನೀಡಿದವನು ಯಾವ ಉಪಾಯದಿಂದಲಾದರೂ ಓರ್ವ ಪುತ್ರನನ್ನು ಪಡೆಯಲಿಲ್ಲ 
ಈ ವಿಷಯದಲ್ಲಿ ಎಲ್ಲರೂ ಅಸಹಾಯಕರು, ಮಗು ಹೊಟ್ಟೆಯಲ್ಲಿರುವಾಗ ಗಂಡೋ ಹೆಣ್ಣೋ ಎಂದು ಯಾರಿಗೂ ತಿಳಿದಿರುವುದಿಲ್ಲ 
ಇವೆಲ್ಲವನ್ನೂನೋಡಿಯೂ ಒಬ್ಬನು ದೇವನ ಸ ಸಾಮ್ರಾಜ್ಯದಲ್ಲಿ ತಾನು ಸಾರ್ವಭೌಮನೆಂದು ಬಗೆದರೆ ಅಥವಾ ಇತರರಿಗೂ ಅಧಿಕಾರದಲ್ಲಿ 
ಪಾಲಿದೆಯೆಂದು ಭಾವಿಸಿದರೆ ಅದು ಅವನ ದೃಷ್ಟಿದೋಷವಾಗಿದೆ. ಇದರ ಫಲವನ್ನು ಅವನೇ ಉಣ್ಣುವನು, ಒಬ್ಬನು ತನ್ನನ್ನು ಏನಾದರೂ 
ಭಾವಿಸಿಕೊಂಡರೆ ವಾಸ್ತವಿಕತೆ ಬದಲಾಗುವುದಿಲ್ಲ. pe 

78. ಆರಂಭದ ವಾಕ್ಯಗಳಲ್ಲಿ ಹೇಳಿದುದನ್ನೇ ಉಪನ್ಯಾಸ ಕೊನೆಗೊಳಿಸುತ್ತಿರುವಾಗ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ವಿಷಯವನ್ನು 
ಚೆನ್ನಾಗಿ ಗ್ರಹಿಸಲು ಅಧ್ಯಾಯದ ಪ್ರಥಮ ಸೂಕ್ತ ಮತ್ತು ಅದರ ಟಿಪ್ಪಣಿಗಳನ್ನು ಇನ್ನೊಮ್ಮೆ ನೋಡಿರಿ. 

79. ಇಲ್ಲಿ ವಹೀ(ದಿವ್ಯವಾಣಿ) ಎಂದರೆ ಇಲ್ಯಾ ಇಲಾಮ್‌ ಆಗಿವೆ. ಮನಸ್ಸಿನಲ್ಲಿ ಒಂದು ವಿಷಯವನ್ನು ಹಾಕುವುದು ಅಥವಾ 
ಯೂಸುಫ್‌ ಮತ್ತು ಇಬ್ರಾಹೀಮ್‌ರಿಗೆ(ಅ) ಕೋರಿದೆ ಕನಸು ತೋರಿಸುವುದು. (ಯೂಸುಫ್‌: 4,100; ಅಸ್ಪಾಘ್ಯಾತ್‌: 102) 

80, ಅಂದರೆ ದಾಸನ ಕಿವಿಗೆ ಒಂದು ಶಬ ರಿ ಬೀಳುವುದು, ಆದರೆ ಹೇಳುವವನು ಕಾಣಿಸದಿರುವುದು, ತೂರ್‌ ಪರ್ವತದ ತಪ್ಪಲಲ್ಲಿ 
ಒಂದು ಮರದಿಂದ ಮೂಸಾರಿಗೆ ಹಠಾತ್ತನೆ ಒಂದು ಶಬ್ದ ಕೇಳಿಬಂತು. ಆದರೆ ಹೇಳುವವನು ಅವರಿಂದ ಮರೆಯಾಗಿದ್ದ (11, 48, 
ಅನ್ನಮ್ಸ್‌ 8-12, ಅಲ್‌ ಕಸಸ್‌: 30-35) 


ಕಾಂಡ -25 


370 ತಪ್ಪೀಮುಲ್‌ ಕುರ್‌ಆನ್‌ 


81. ಇದು ಎಲ್ಲ ದೈವಿಕ ಗ್ರಂಥಗಳು ಪ್ರವಾದಿಗಳ ಮೇಲೆ ಅವತೀರ್ಣಗೊಂಡ ವಹ್ಯ್‌ನ ರೂಪ, ಕೆಲವರು ಈ ವಾಕ್ಯವನ್ನು 
ಹೀಗೆ ದುವ್ಯಾ ೯ಹ್ಯಾನಿಸುತ್ತಾರೆ- ಅಲ್ಲಾಹನು ಪ್ರವಾದಿಗಳನ್ನು ಕಳಿಸುತ್ತಾನೆ. ಅವರು ಅವನ ಅಪ್ಪಣೆ ಪ್ರಕಾರ ಅವನ ಸಂದೇಶವನ್ನು 
ಜನಸಾಮಾನ್ನ ರಿಗೆ ತಲುಪಿಸುತ್ತಾರೆ. ಸುಜಾ ಆದರೆ "ಕುರ್‌ಆನಿನ ತರುವಾಯ ಅವನು ಅವನ ಅಪ್ಪಣೆಯಿಂದ ಅವನು. 
ಬಯಸಿದ್ದನ್ನು ವಹೀ ಮಾಡುತ್ತಾನೆ' ಎಂಬ ಪದಗಳು ಅವರ ಸಮರ್ಥನೆಯು ತಪ್ಪೆಂದು ಸ್ಪಷ್ಟಪಡಿಸುತ್ತದೆ. ಜನಸಾಮಾನ್ಯರಿಗೆ ಸಂದೇಶ 
ತಲುಪಿಸುವುದನ್ನು! ಕುರ್‌ಆನಿನಲ್ಲೆಲ್ಲೂವಹೀ ಮಾಡುವುದು ಎಂದು ಹೇಳಿಲ್ಲ ಅರಬಿ ಭಾಷೆಯ ಪ್ರಕಾರ ಮನುಷ್ಯನು ಮನುಷ್ಯನೊಂದಿಗೆ 
ಮಾತಾಡು ವುದನ್ನು. ವಹೀ ಎಂದು ಹೇಳಲು ಅವಕಾಶವಿಲ್ಲ ಅರ್ಥಕೋಶದಲ್ಲಿವಹೀಯ ಅರ್ಥ ಗುಪ್ತ ಸೂಚನೆಯೆಂದಾಗಿದೆ. ಅರಬೀ 
ಭಾಷೆಯ ಜ್ಞಾನಎಲ್ಲದವನು ಮಾತ್ರ ಪ್ರವಾದಿಗಳು ನಡೆಸುವ ಧರ್ಮ ಪ್ರಚಾರಕ್ಕೆ ವಹ್ಯ್‌ ಎಂಬ ಪದವನ್ನು ಅನ್ವಯಗೊಳಿಸಬಲ್ಲನು. 

82. ಅಂದರೆ ಮನುಷ್ಯನೊಂದಿಗೆ ಎದುರು ಬದುರಾಗಿ ಮಾತನಾಡುವುದಕ್ಕಿಂತ ಅವನು ಎಷ್ಟೋ ಉನ್ನತನಾಗಿದ್ದಾನೆ. ತನ್ನ 
ದಾಸರಿಗೆ ತನ್ನ ಆದೇಶಗಳನ್ನು ನೇರ ಮಾತುಕತೆಯಲ್ಲದೇ ಬೇರಾವ ದಾರಿಯೂ ಇಲ್ಲದಷ್ಟು ಅವನು ವಿವಶನಲ್ಲ, 

83. "ಇದೇ ರೀತಿ' ಯೆಂದರೆ ಕೇವಲ ಕೊನೆಯ ವಿಧಾನವಲ್ಲ ಮೇಲಿನ “ಸೂಕ್ತದಲ್ಲಿ ಪ್ರಸ ಸ್ತಾಪಿಸಲಾದಂತಹ ಮೂರೂ 
ವಿಧಾನಗಳಾಗಿವೆ. ರೂಹ್‌ ಎಂದರೆ ದಿವ್ಯವಾಣಿ ಅಥವಾ ದಿವ್ಯವಾಣಿಯ ಮೂಲಕ ಬಡಾ ನೀಡಲಾದ ಶಿಕ್ಷಣವಾಗಿದೆ. 
ಪ್ರವಾದಿಯವರಿಗೆಸು ಈ ಮೂರೂ ವಿಧಾನಗಳ ಮೂರ್‌ ಆದೇಶಗಳನ್ನು ನೀಡಲಾಗಿತ್ತೆಂದು ಕುರ್‌ಆನ್‌-ಹದೀಸ್‌ಗಳಿಂದ 
ವ್ಯಕ್ತವಾಗುತ್ತದೆ. 

(1) ಆಯಿಶಾ(ರ) ಹೇಳುತ್ತಾರೆ- ಪ್ರವಾದಿಯವರಿಗೆ ವಹೀಯ ಆರಂಭವು ಸತ್ಯ ಸ ್ಯ ಸ್ನಪ್ಪಗಳಿಂದಾಗಿತ್ತು(ಬುಖಾರಿ, ಮುಸ್ಲಿಮ್‌) ಈ 
ಪರಂಪರೆಯು ಅನಂತರವೂ ಮುಂದುವರಿದಿತ್ತು. ಹದೀಸ್‌ಗಳಲ್ಲಿ ಪ್ರವಾದಿಯವರಿಗೆ let ಕಲಿಸಿದ ಅಥವಾ ಯಾವುದಾದರೂ 
ವಿಷಯವನ್ನು ತಿಳಿಸಿದ ಅನೇಕ ಕನಸುಗಳು ಬಿದ್ದಿತ್ತೆಂಬ ಪ್ರಸ್ತಾಪವಿದೆ. ಕುರ್‌ಆನಿನಲ್ಲೂ ಪ್ರವಾದಿಯವರ ಒಂದು ಕನಸಿನ ಪ್ರಸ್ತಾಪವಿದೆ. 
(ಅಲ್‌ ಫತ್ಸ್‌ 27) ಅಲ್ಲದೆ ಅನೇಕ ಹದೀಸ್‌ಗಳಲ್ಲಿ ಪ್ರವಾದಿಯವರು ನನ್ನ ಮನಸ್ಸಿಗೆ ಈ ವಿಷಯ ಹಾಕಲಾಯಿತು, ನನಗೆ ಈ ವಿಷಯ 
ತಿಳಿಸಲಾಯಿತು, ಇಂತಹ ಆಜ್ಞೆ ನೀಡಲಾಯಿತು, ಇದರಿಂದ ತಡೆಯಲಾಯಿತು ಎಂಬ ಪ್ರಸ್ತಾಪಗಳಿವೆ. ಈ ಎಲ್ಲ ವಿಷಯಗಳು 
ವಹ್ಯ್‌ಯ ಪ್ರಥಮ ರೂಪದ್ದಾಗಿದೆ. ಕುದ್ದೀ-ಹದೀಸ್‌ಗಳೂ ಹೆಚ್ಚಾಗಿ ಇದೇ ಸ್ಟರೂಪದ್ದಾಗಿವೆ. 

(2) ಮಿಆ್‌ರಾಜ್‌ನ ಸಂದರ್ಭದಲ್ಲೂ ಪ್ರವಾದಿಯವರಿಗೆ ವಷೀಯ ಇನ್ನೊಂದು ರೂಪವನ್ನು ಪರಿಚಯಿಸಲಾಯಿತು. 
ಪ್ರವಾದಿಯವರಿಗೆ 5 ಹೊತ್ತಿನ ನಮಾರು್‌ನ ಅಜ್ಜೆನೀಡಿದ್ದು ಅವರು ಪದೇ ಪದೇ ಕಡಿತಗೊಳಿಸಿದ್ದು ಅನೇಕ ಅಧಿಕೃತ ಹದೀಸ್‌ಗಳಲ್ಲಿ 
ಬಂದಿದೆ. ಮೂಸಾ(ಅ) ಮತ್ತು ಅಲ್ಲಾಹನ ಮಧ್ಯೆ ತೂರ್‌ ಪರ್ವತದಲ್ಲಿಮಾತುಕತೆ ನಡೆದ ರೀತಿಯಲ್ಲೇ ಅಲ್ಲಾಹನು ಮತ್ತು ಅವನ ದಾಸ 
ಮುಹಮೃದ್‌ರವರ(ಸ) ಮಧ್ಯೆ ಮಾತುಕತೆ ನಡೆದಿತ್ತೆಂದು ತಿಳಿದು ಬರುತ್ತದೆ. 

(3) ಮೂರನೆಯ ರೂಪದ ಕುರಿತು ಅದನ್ನು ಜಿಬ್ರೀಲ್‌(ಅ)ರ ಮುಖಾಂತರ ಪ್ರವಾದೀಸ) ಅವರಿಗೆ ತಲುಪಿಸಲಾಗಿತ್ತೆಂದು ಸ್ವ ಸ್ವಯಂ 
ಕುರ್‌ಆನ್‌ ಸಾಕ್ಟ್ಯ ನೀಡುತ್ತದೆ. (ಅಲ್‌ಬಕರ: 97, 'ಅತ್ಯುತರಾ: 192-195) 

84, ಅಂದರೆ ಪ್ರವಾದಿತ್ವ ಲಭಿಸುವುದಕ್ಕಿಂತ ಮುಂಚೆ ತನಗೊಂದು ಗ್ರಂಥ ಸಿಗಲಿದೆ ಅಥವಾ ಸಿಗಬೇಕು ಎಂಬ ಕಲ್ಪನೆಯೇ 
ಪ್ರವಾದಿವರ್ಯರಲ್ಲಿದ್ದಿರಲಿಲ್ಲ ಮಾತ್ರವಲ್ಲ ದೈವಿಕ ಗ್ರಂಥಗಳು ಮತ್ತವುಗಳ ವಿಷಯಗಳ ಕುರಿತೇ ಅವರಿಗೆ ತಿಳುವಳಿಕೆಯಿರಲಿಲ್ಲ, 
ಅವರಿಗೆ ಅಲ್ಲಾಹನ ಮೇಲೆ ವಿಶ್ವಾಸ ಖಂಡಿತವಾಗಿಯೂ ಇತ್ತು. ಆದರೆ ಅಲ್ಲಾಹನ ಕುರಿತು ಮಾನವನು ಯಾವ ಯಾವ ವಿಷಯಗಳನ್ನು 
ನಂಬಬೇಕೆಂಬ ವಿವರವಾದ ಅರಿವು ಅವರಿಗಿರಲಿಲ್ಲ, ಅದೇ ರೀತಿ ದೇವಚರರು, ಪ್ರವಾದಿತ್ವ ದೈವಿಕ ಗ್ರಂಥಗಳು ಮತ್ತು ಪರಲೋಕದ 
ಕುರಿತೂ ಅನೇಕ ವಿಷಯಗಳನ್ನು ನಂಬಬೇಕಾಗಿದೆಯೆಂದೂ ಅವರಿಗೆ ತಿಳಿದಿರಲಿಲ್ಲ ಈ ಎರಡೂ ವಿಷಯಗಳು ಮಕ್ಕಾದ 
ಬಹುದೇವಾರಾಧಕರಿಗೆ ಅಜ್ಞಾತವಾಗಿರಲಿಲ್ಲ. ಮಕ್ಕಾದ ಯಾರೊಬ್ಬನೂ ಪ್ರವಾದಿತ್ವದ ಹಠಾತ್‌ ಘೋಷಣೆಗೆ ಮುಂಚೆ ಅವರ ಬಾಯಿಂದ 
ದೈವಿಕ ಗ್ರಂಥದ ಪ್ರಸ್ತಾಪವನ್ನು ಕೇಳಿರಲಿಲ್ಲ ಅಥವಾ ಅವರು ಜನರೊಂದಿಗೆ ಇಂತಿಂತಹ ವಿಷಯಗಳನ್ನು ನಂಬಬೇಕಾಗಿದೆಯೆಂದು 
ಹೇಳಿದ್ದು ಕೇಳಿರಲಿಲ್ಲ ಒಬ್ಬ ವ್ಯಕ್ತಿಯು ಪ್ರವಾದಿಯಾಗುವ ಸಿದ್ಧತೆ ನಡೆಸುವವನಾಗಿದ್ದರೆ ನಲ್ಲಶ್ತು ವಷ ನಗಳ ಕಾಲ ಅವರೊಂದಿಗೆ 
ಒಡನಾಟದಲ್ಲಿದ್ದವರು ಅವರ ಬಾಟಂ ಗ್ರಂಥ ಮತ್ತು ಈಮಾನಿನ ಪದಗಳನ್ನು ಕೇಳದೆ, ನಲ್ಪತ್ತು ವರ್ಷಗಳ ಬಳಿಕ ಹಠಾತ್ತನೆ ಇದೇ 
kia ನಿರರ್ಗಳ ಭಾಷಣ ಮಾಡುವಂತಹ ಸ್ಥಿತಿ ಅವರದಾಗಿರಲು ಖಂಡಿತ ಸಾಧ್ಯವಿರಲಿಲ್ಲ. 

ಹ (ಏವರಣೆಗಾಗಿ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಟಿ. 109) 

85. ಇದು ಸತ್ಯನಿಷೇಧಿಗಳಿಗೆ ನೀಡಲಾದ ಕೊನೆಯ ಎಚ್ಚರಿಕೆಯಾಗಿದೆ. ಇದರ : ತಾತ್ಸರ್ಯವು, ಪ್ರವಾದಿ ಹೇಳಿದರು “ನಾವು 
ಕೇಳಿಯೂ ತಿರಸ್ಕರಿಸಿದೆವು ಎಂಬಷ್ಠಕ್ಕೆ ಕೊನೆಗೊಳ್ಳುವುದಿಲ್ಲ; ಈ ಲೋಕದಲ್ಲಿ ಏನೆಲ್ಲ ನಡೆಯುತ್ತದೋ ಅವೆಲ್ಲವೂ ಅಲ್ಲಾಹನ ಮುಂದೆ 
ಬರಲಿವೆ. ಕಟ್ಟಕಡೆಗೆ ಯಾರ ಗತಿ ಏನಾಗಲಿದೆಯೆಂಬ ತೀರ್ಮಾನವು ಅವನ ಆಸ್ಥಾನದಲ್ಲಾಗಲಿದೆ'ಯೆಂದಾಗಿದೆ. 


ಹ ಬ ಬಾ ಬೂ 


ಕಾಂಡ - 25 


43. ಅರುಬ್ದುಖ್ರುಫ್‌ | 
ಹೆಸರು 


35ನೇ ಸೂಕ್ತ ಕ್ರಿ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. ರಖುಖ್ರುಫ್‌ ಎಂಬ ಪದಬಂದಿರುವ ಈ 
ಅಧ್ಯಾಯವೆಂದರ್ಥ. 
ಅವತೀರ್ಣದ ಹಿನ್ನೆಲೆ 

ಇದು, ಯಾವುದೇ ಅಧಿಕೃತ ಹದೀಸ್‌ನಿಂದ ತಿಳಿದು ಬಂದಿಲ್ಲ ಆದರೆ ವಿಷಯಗಳನ್ನು ಗಮನಿಸುವಾಗ ಇದು ಕೂಡಾ 
ಅಲ್‌ ಮೂಮಿನ್‌, ಹಾಮೊಮ್‌ ಅಸ್ಸಜ್ಜ ಮತ್ತು ಅಶ್ಕೂರಾ ಅಧ್ಯಾಯಗಳು ಅವತೀರ್ಣಗೊಂಡ ಕಾಲದಲ್ಲೇ ಅವತೀರ್ಣ 
ಗೊಂಡಿದೆಯೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇದು ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿಯವರಿಗೆ ಪ್ರಾಣ ಕಂಟಕವಾಗಿದ್ದ 
ಕಾಲದಲ್ಲಿ ಸರಣಿ ಅಧ್ಯಾಯಗಳಲ್ಲೊಂದೆಂದು ತಿಳಿದು ಬರುತ್ತದೆ. ಆ ಕಾಲದಲ್ಲಿ ಪ್ರವಾದಿಯವರನ್ನು ಹೇಗೆ ಮುಗಿಸಿ 
ಬಿಡುವುದೆಂದು ಅವರು ತಮ್ಮ ಕೂಟಗಳಲ್ಲಿ ಸೇರಿಕೊಂಡು ಸಮಾಲೋಚಿಸುತ್ತಿದ್ದರು. ಅವರ ಮೇಲೆ ಒಂದು ದೈಹಿಕ 
ಆಕ್ರಮಣವೂ ನಡೆದಿತ್ತು. ಈ ಪರಿಸ್ಥಿತಿಯ ಕಡೆಗೆ 79 ಮತ್ತು 80ನೇ ಸೂಕ್ತಗಳೂ ಸ್ಪಷ್ಟ ಸೂಚನೆ ನೀಡುತ್ತವೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಕುರೈಶರು ಮತ್ತು ಅರಬ್‌ ನಿವಾಸಿಗಳು ಅಪ್ಪಿ ಹಿಡಿದುಕೊಂಡಿದ್ದ ಅಜ್ಞಾನ ಜನ್ಯವಿಶ್ವಾಸಗಳು 
ಮತ್ತು ಮೂಢನಂಬಿಕೆಗಳನ್ನು ವಿಮರ್ಶಿಸಲಾಗಿದೆ. ಅದರ ಅಸಂಬದ್ಧತೆಯನ್ನು ಮನಮುಟ್ಟುವ ಶೈಲಿಯಲ್ಲಿ ಅವರ ಮುಂದೆ 
ತೆರೆದಿಡಲಾಗಿದೆ. ಇದು ನಮ್ಮ ಜನಾಂಗವು ಎಂತಹ ಅಜ್ಞಾನಕ್ಕೆ ಅಂಟಿಕೊಂಡಿದೆ, ಅದರಿಂದ ಮುಕ್ತಗೊಳಿಸಲು ಪ್ರಯತ್ನಿಸುವ 
ವ್ಯಕ್ತಿಯನ್ನು ಹೇಗೆ ಬೆನ್ನು ಹತ್ತಿದೆಯೆಂದು ಸಮಾಜದ ಪ್ರತಿಯೊಬ್ಬಬುದ್ಧಿ ಜೀವಿಯೂ ಯೋಚಿಸಲಿಕ್ಕಾಗಿದೆ. 

ಮಾತನ್ನು ಆರಂಭಿಸಿರುವುದು ಹೀಗೆ: ನೀವು ನಿಮ್ಮ ಕಿಡಿಗೇಡಿಗಳ ಮೂಲಕ ಈ ಗ್ರಂಥದ ಅವತರಣವನ್ನು ತಡೆಯ 
ಬಯಸುತ್ತೀರಿ. ಆದರೆ ಅಲ್ಲಾಹನು ಕಿಡಿಗೇಡಿಗಳ ಕಾರಣದಿಂದಾಗಿ ಪ್ರವಾದಿಗಳ ನೇಮಕ ಮತ್ತು ಗ್ರಂಥಗಳ ಅವತರಣವನ್ನು 
ಎಂದೂ ನಿಲ್ಲಿಸಲಿಲ್ಲ, ಅವನ ಮಾರ್ಗದರ್ಶನ ತಡೆಯಲು ಎದುರು ನಿಂತವರನ್ನೇ ಅವನು ನಾಶಪಡಿಸಿದ್ದಾನೆ. ಈಗಲೂ 
ಅದನ್ನೇ ಮಾಡುವನು. ಮುಂದೆ 41 ರಿಂದ 43 ಮತ್ತು 79, 80ನೇ ಸೂಕ್ತಗಳಲ್ಲಿಇದೇ ವಿಷಯವನ್ನು ಪುನರಾವರ್ತಿಸಲಾಗಿದೆ. 
ಪ್ರವಾದೀಸ) ಅವರ ಜೀವಕ್ಕೆ ಬೆದರಿಕೆಯಾಗಿದ್ದವರನ್ನು ಎಚ್ಚರಿಸುತ್ತಾ, ಪ್ರವಾದಿಯವರೊಂದಿಗೆ ಹೇಳಲಾಗುತ್ತದೆ.- ನೀವು 
ಜೀವಂತ ಇದ್ದರೂ ಇಲ್ಲದಿದ್ದರೂ ಇವರನ್ನು ನಾವು ಶಿಕ್ಷಿಸುವೆವು. ಅತ್ತ ಸತ್ಯನಿಷೇಧಿಗಳನ್ನೂ ಎಚ್ಚರಿಸುತ್ತಾ, ನೀವು ನಮ್ಮ 
ಪ್ರವಾದಿಯ ವಿರುದ್ಧ ಕಾರ್ಯಾಚರಣೆಯ ತೀರ್ಮಾನ ಮಾಡಿದರೆ ನಾವೂ ಒಂದು ನಿರ್ಣಾಯಕ ಕ್ರಮ ಕೈಗೊಳ್ಳುವೆವು 
ಎಂದು ಹೇಳಲಾಗಿದೆ. cr 

ತರುವಾಯ, ಈ ಜನರು ಬಿಗಿ ಹಿಡಿದಿರುವ ಧರ್ಮ ಯಾವುದು, ಇವರು ಪ್ರವಾದಿ ಮುಹಮ್ಮದ್‌ (ಸುರನ್ನು ಯಾವ 
ಆಧಾರದ ಮೇಲೆ ವಿರೋಧಿಸುತ್ತಾರೆ ಎಂಬುದನ್ನು ತಿಳಿಸಲಾಗಿದೆ. ದ. 

ಭೂಮ್ಯಾಕಾಶಗಳ, ಇವರ ಮತ್ತು ಇವರ ಆರಾಧ್ಯರುಗಳ ಸೃಷ್ಟಿಕರ್ತ ಅಲ್ಲಾಹನೇ ಆಗಿದ್ದಾನೆಂದು ಇವರೇ ಒಪ್ಪತ್ತಾರೆ. 
ತಾವು ಪ್ರಯೋಜನ ಪಡೆಯುತ್ತಿರುವ ಅನುಗ್ರಹಗಳೆಲ್ಲವನ್ನೂ ಅಲ್ಲಾಹನೇ ನೀಡಿದ್ದೆಂದು ಅವರು ಅರಿಯುತ್ತಾರೆ ಮತ್ತು 
ಒಪ್ಪುತ್ತಾರೆ. ಆದರೂ ಅಲ್ಲಾಹನೊಂದಿಗೆ ಇತರರನ್ನೂ ಸಹಭಾಗಿಗಳಾಗಿ ಮಾಡುತ್ತಾರೆ. 

ದಾಸರನ್ನು ಅಲ್ಲಾಹನ ಸಂತಾನವೆನ್ನುತ್ತಾರೆ. ಅದು ಕೂಡಾ ತಮಗೆ ಅಪಮಾನವೆಂದು ಅವರು ಭಾವಿಸುವ ಪುತ್ರಿಯರನ್ನು 
ದೇವಚರರನ್ನು ಅವರು ಬೇವಿ-ದೇವತೆಗಳೆಂದು ಭಾವಿಸಿಕೊಂಡಿದ್ದಾರೆ. ಅವರು ಮೂರ್ತಿಗಳನ್ನು ಹೆಣ್ಣಿನ ರೂಪದಲ್ಲಿ 
ತಯಾರಿಸಿ, ಅವುಗಳಿಗೆ ಹೆಣ್ಣಿನ ಉಡುಪು, ಒಡವೆ ತೊಡಿಸುತ್ತಾರೆ. ಅವರು ಅಲ್ಲಾಹನ ಪುತ್ರಿಯರೆಂದು ಹೇಳಿ ಅವರನ್ನು 


ಕಾಂಡ - 25 


372 ತಪ್ಪೀಮುಲ್‌ ಕುರ್‌ಆನ್‌ 


ಪೂಜಿಸುತ್ತಾರೆ. ಅವರಿಗೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ತಮ್ಮ ಆಗ್ರಹಗಳನ್ನು ಅವರಲ್ಲಿತೋಡಿಕೊಳ್ಳುತ್ತಾರೆ. ದೇವಚರರು 
ಸ್ತ್ರೀಯರೆಂದು ಅವರಿಗೆ ಹೇಗೆ ಗೊತ್ತಾಯಿತು? 

ಈ ತಿಳಿಗೇಡಿತನವನ್ನು ಟೀಕಿಸಿದಾಗ ವಿಧಿಯನ್ನು ಮುಂದೊಡ್ಡಿ ಅಲ್ಲಾಹನು ಈ ಕೃತ್ಯವನ್ನು ಮೆಚ್ಚದಿರುತ್ತಿದ್ದರೆ ನಾವೇಕೆ 
ಈ ಮೂರ್ತಿ ಪೂಜೆ ಮಾಡಬೇಕು ಎಂದು ಕೇಳುತ್ತಾರೆ. ವಾಸ್ತವದಲ್ಲಿ ಅಲ್ಲಾಹನ ಇಷ್ಟ-ಅನಿಷ್ಟವನ್ನು ಅವನ ಗ್ರಂಥದಿಂದ 
ತಿಳಿಯಬೇಕೇ ಹೊರತು, ಅವನ ಅನುಜ್ಞೆಯಂತೆ ಈ ಲೋಕದಲ್ಲಿ ನಡೆಯುವ ಕಾರ್ಯಗಳನ್ನಲ್ಲ ಅದು ಕೇವಲ ಒಂದು 
ಮೂರ್ತಿ ಪೂಜೆಗೆ ಸೀಮಿತವಲ್ಲ ಅವನ ಅನುಜ್ಞೆಯಿಂದಲೇ ಕಳ್ಳತನ, ದರೋಡೆ, ಕೊಲೆ ಎಲ್ಲವೂ ನಡೆಯುತ್ತದೆ. ಹಾಗಿರುವಾಗ 
ಈ ಆಧಾರದಿಂದ ಇಲ್ಲಿನಡೆಯುವ ಎಲ್ಲ; ದುಷ್ಕರ್ಮಗಳು ಸರಿಯೆಂದು ಸಮರ್ಥಿಸಬಹುದೆ? 

ನಿಮ್ಮ ಈ ಬಹುದೇವಾರಾಧನೆಗೆ ಈ ತಪ್ಪು ಆಧಾರವನ್ನು ಬಿಟ್ಟರೆ, ಬೇರಾವ ಆಧಾರವಿದೆಯೆಂದು ಕೇಳಿದರೆ ಅದು 
ನಮ್ಮ ತಂದೆ-ತಾತಂದಿರ ಕಾಲದಿಂದಲೇ ನಡೆದು ಬಂದ ಆಚಾರವೆನ್ನುತ್ತಾರೆ. ಅಂದರೆ ಒಂದು ವಸ್ತು ಧರ್ಮ ಸಮೃತವಾಗ 
ಬೇಕಾದರೆ ಅವರಿಗೆ ಈ ಆಧಾರವೇ ಸಾಕಾಗುತ್ತದೆ. ವಸ್ತುತಃ ಇಬ್ರಾಹೀಮ್‌(ಅ) ತಮ್ಮ ತಂದೆ-ತಾತಂದಿರ ಧರ್ಮವನ್ನು 
ತೊರೆದು ಮನೆಯಿಂದ ಹೊರಟಿದ್ದರು. ಇವರು ಅದೇ ಇಬ್ರಾಹೀಮರ(ಅ) ಸಂತತಿಯವರೆಂದು ಹೆಮ್ಮೆ ಪಡುತ್ತಿದ್ದಾರೆ. 
ಅವರು ಆಧಾರರಹಿತವಾದ ಅವರ ಕುರುಡು ಅನುಸರಣೆಯನ್ನು ತಿರಸ್ಕರಿಸಿದ್ದರು. ಇನ್ನು ಇವರಿಗೆ ಹಿರಿಯರನ್ನೇ ಅನುಸರಿಸ 
ಬೇಕೆಂದಿದ್ದರೆ ಅವರ ಅತ್ಯಂತ ಗೌರವಾರ್ಹ ಹಿರಿಯರಾದ ಇಬ್ರಾಹೀಮ್‌ ಮತ್ತು ಇಸ್ವಾಈಲ(ಅರನ್ನು ಬಿಟ್ಟು ತಮ್ಮ 
ಅಜ್ಞಾನಿಗಳಾದ ಹಿರಿಯರನ್ನು ಆಯ್ಮಕೊಂಡಿರುವುದು ವಿಪರ್ಯಾಸ! 

ಅಲ್ಲಾಹನೊಂದಿಗೆ ಇತರರೂ ಆರಾಧನೆಗೆ ಅರ್ಹರೆಂದು ದೇವನ ಪ್ರವಾದಿಗಳಾಗಲಿ ಯಾವುದೇ ಗ್ರಂಥವಾಗಲಿ 
ಎಂದಾದರೂ ಕಲಿಸಿದ್ದುಂಟೇ ಎಂದು ಕೇಳಿದರೆ ಅವರು ಕೈಸ್ತರನ್ನು ತೋರಿಸುತ್ತಾರೆ. ಈಸಾ(ಅ)ರನ್ನು ಅವರು ದೇವಪುತ್ರನೆಂದು 
ಹೇಳಿ ಪೂಜಿಸುತ್ತಾರೆಂಬ ಪುರಾವೆ ನೀಡುತ್ತಾರೆ. ಓರ್ವ ಪ್ರವಾದಿಯ ಅನುಯಾಯಿಗಳು(ಸಮುದಾಯ) ಬಹುದೇವಾರಾಧನೆ 
ಮಾಡಿದ್ದಾರೆಯೇ ಎಂಬುದು ಪ್ರಶ್ನೆಯಲ್ಲ ಯಾವ ಪ್ರವಾದಿಯಾದರೂ ಬಹುದೇವಾರಾಧನೆಯನ್ನು ಕಲಿಸಿದ್ದಾರೆಯೇ 
ಎಂಬುದು ಮುಖ್ಯ ಪ್ರಶ್ನೆ. ಈಸಾ(ಅ) ನಾನು ದೇವಪುತ್ರ, ನನ್ನನ್ನು ಆರಾಧಿಸಿರೆಂದು ಯಾವಾಗ ಹೇಳಿದ್ದಾರೆ. ಅವರ ಶಿಕ್ಷಣವು 
ಎಲ್ಲ ಪ್ರವಾದಿಗಳ ಶಿಕ್ಷಣವೇ ಆಗಿತ್ತು. ಅಂದರೆ ""ನನ್ನ ಮತ್ತು ನಿಮ್ಮ ಪ್ರಭು ಅಲ್ಲಾಹನಾಗಿದ್ದಾನೆ. ಅವನನ್ನು ಮಾತ್ರ ಆರಾಧಿಸಿರಿ.'' 

ಮುಹಮ್ಮದ್‌(ಸುರಲ್ಲಿ ಧನ-ಕನಕ, ಅಧಿಕಾರ ಮತ್ತು ಪ್ರತಾಪವಿಲ್ಲವೆಂಬ ಕಾರಣಕ್ಕಾಗಿ ಅವರು ಅವರ ಪ್ರವಾದಿತ್ನವನ್ನು 
ಅಂಗೀಕರಿಸಲು ಹಿಂಜರಿಯುತ್ತಿದ್ದರು. ಅಲ್ಲಾಹನು ಯಾರನ್ನಾದರೂ ಪ್ರವಾದಿಯನ್ನಾಗಿ ಮಾಡಬಯಸಿದ್ದರೆ ಈ ನಗರಗಳಿಂದ 
(ತಾಯಿಫ್‌ ಮತ್ತು ಮಕ್ಕಾ ಗಣ್ಯರ ಪೈಕಿ ಯಾರನ್ನಾದರೂ ಮಾಡುತ್ತಿದ್ದನೆಂದು ಅವರು ಹೇಳುತ್ತಿದ್ದರು. ಇದೇ ಕಾರಣದಿಂದ 
ಫಿರ್‌ಔನನೂ ಮೂಸಾರನ್ನು ನಿಕೃಷ್ಟರೆಂದು ಭಾವಿಸಿದ್ದನು. ಆಕಾಶದ ರಾಜನು ಭೂಮಿಯ ಅರಸನಾದ ನನ್ನ ಬಳಿಗೆ 
ಪ್ರತಿನಿಧಿಯನ್ನು ಕಳಿಸುತ್ತಿದ್ದರೆ ಅವನಿಗೆ ಬಂಗಾರದ ಕಂಕಣ ತೊಡಿಸಿ ದೇವಚರರ ದಂಡಿನೊಂದಿಗೆ ಕಳಿಸುತ್ತಿದ್ದನು, ಈ ದರಿದ್ರ 
ಎಲ್ಲಿಂದ ಬಂದನು, ಈಜಿಪ್ಟ್‌ನ ಪ್ರಭುತ್ವ ನನ್ನದು, ಈ ನೈಲ್‌ ನದಿಯು ನನ್ನ ಕಾಲ ಬುಡದಲ್ಲಿ ಹರಿಯುತ್ತಿದೆ, ಈತನ ಬಳಿ 
ಹಣವಿಲ್ಲ ಅಧಿಕಾರವಿಲ್ಲ, ನನ್ನೆದುರು ಇವನು ಯಾವ ಲೆಕ್ಕಕ್ಕೆ? ಎಂದು ಹೇಳುತ್ತಿದ್ದನು. 

ಈ ರೀತಿ ಸತ್ಯನಿಷೇಧಿಗಳ ಒಂದೊಂದು ಅವಿವೇಕತನದ ಮಾತನ್ನು ವಿಮರ್ಶಿಸಿ ಅದಕ್ಕೆ ಸೂಕ್ತ ಹಾಗೂ ಬುದ್ಧಿ 
ಪೂರ್ವಕ; ಉತ್ತರ ನೀಡಲಾಗಿದೆ. ಕೊನೆಯಲ್ಲಿ ದೇವನಿಗೆ ಸಂಶಾನವಿಲ್ಲ ಭೂಮ್ಯಾಕಾಶಗಳ ದೇವರು ಬೇರೆ ಬೇರೆಯಲ್ಲ 
ಪಥಭ್ರಷ್ಟತೆಯನ್ನು ತಾವೇ ನೆಚ್ಚಿಕೊಂಡವರನ್ನು ಅವನ ಶಿಕ್ಷೆಯಿಂದ ರಕ್ಷಿಸಬಲ್ಲ ಯಾವ ಶಿಫಾರಸುದಾರರೂ ಇಲ್ಲವೆಂದು 
ಸ್ಪಷ್ಟವಾಗಿ ಸಾರಲಾಗಿದೆ. ಅಲ್ಲಾಹನಿಗೆ ಮಕ್ಕಳಾಗುವುದರಿಂದ ಅವನು ಪಾವನನು. ಸಕಲ ಪ್ರಪಂಚಕ್ಕೆ ಅವನೇ ಒಡೆಯನು, 
ಇತರ ಎಲ್ಲರೂ ಅವನ ದಾಸರು. ಅವನೊಂದಿಗೆ ಅವನ ಗುಣ ಮತ್ತು ಅಧಿಕಾರದಲ್ಲಿಯಾರೂ ಪಾಲುದಾರರಿಲ್ಲ ಅವನ ಬಳಿ 
ಸತ್ಯದಲ್ಲಿರುವವರು ಮಾತ್ರ ಶಿಫಾರಸು ಮಾಡಬಲ್ಲರು. ಈ ಲೋಕದಲ್ಲಿಸತ್ಯವನ್ನು ಸ್ವೀಕರಿಸಿ ಬದುಕಿದವರಿಗೆ ಮಾತ್ರ ಶಿಫಾರಸು 
ಮಾಡಬಲ್ಲರು ಎಂದು ಹೇಳಲಾಗಿದೆ. 


Fs, 


ಕಾಂಡ - 25 


ಇದ್ದಾ & 
CN 


ನಬ 

ಒಬಿ ಓದಿ ತ್ತೆ ಬ ್‌ೌಲ್‌ಹೀ 643 dks do > 9 ೨ಡಿ 

3 1.೫. ಕ 63 ಬಕ 18. 
LEE ,ಓ) ಸಿ ಖ್‌ ಸ್ಥಿ st » 6» AGA AS 
© ML ಟೂ 205 ಪ್ರಜು fos ಕ Ml 
ಜ್ಯ EC ಉಮ ುು 1 


OHA BES) ಟಟ ಟ್‌್‌್‌್ಪ್ಳ ತ್ರಿಕ 
43 - ಅದ್ದುುಖ್‌ರುಫ್‌ 


(ಅವತೀರ್ಣ ಮು 

ಸ ಬ 
RE ci ಅಲ್ಲಾಹನ ನಾಮದಿಂದ ನಲ್‌ಗಳು-7 

(1-4) ಹಾ ಮಾಮ್‌. ಈ ಸುಸ್ಪಷ್ಟ ಗ್ರಂಥದಾಣೆ. ನೀವು ಇದನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ ನಾವು ಇದನ್ನು ಅರಬೀ 
ಭಾಷೆಯ ಕುರ್‌ಆನನ್ನಾಗಿ ಮಾಡಿರುತ್ತೇವೆ. ವಾಸ್ತವದಲ್ಲಿ ಇದು *ಉಮ್ಮುಲ್‌ ಕಿತಾಬ್‌' (ಮಾತೃ ಗ್ರಂಥನಲ್ಲಿ 
ಲಿಖತವಿದೆ.3 ನಮ್ಮಲ್ಲಿ ಆತ್ಯು ನತ ಸ್ಥಾನವುಳ್ಳ ಮತ್ತು ಯುಕ್ತಿಪೂರ್ಣ ಗ್ರಂಥ. 

(5-8) ನೀವು ಮಿತಿ Sa ಯಿದ ಮಾತ್ರಕ್ಕೆ ನಾವು ಬೇಸರಗೊಂಡು ಈ ಬೋಧನೆಯನ್ನು ನಿಮ್ಮಲ್ಲಿಗೆ 
ಕಳುಹಿಸಿ ಕೊಡುವುದನ್ನು. ಬಿಟ್ಟು ಬಿಡಬೇಕೇ?" ಗತ ಜನಾಂಗಗಳಲ್ಲೂ ನಾವು ಆಗಾಗ ಪ್ರ ಪ್ರವಾದಿಗಳನ್ನು ಕಳುಹಿಸರುತ್ತೇವೆ. 


1. ಈ ಕುರ್‌ಆನಿನ ಕರ್ತೃ ನಾವಾಗಿದ್ದೇವೆ; ಮುಹಮ್ಮದ್‌(ಸ) ಅಲ್ಲವೆಂದು ಅದರ ಹೆಸರಿನಲ್ಲಿ ಆಣೆ ಹಾಕಲಾಗಿದೆ. ಅದಕ್ಕೆ "ಸ "ಸ್ಪಷ್ಟ 
ಗ್ರಂಥ' ಎಂಬ ವಿಶೇಷತೆಯನ್ನು ಆರಿಸಲಾಗಿದೆ. ಈ ಗುಣ ವಿಶೇಷತೆಯೊಂದಿಗೆ ಕುರ್‌ಆನ್‌ ದೇವವಾಣಿಯೆಂಬುದಕ್ಕೆ ಅದರದೇ ಆಣೆ 
ಹಾಕಿರುವುದು, ಜನರೇ! ಈ ಸ್ವಷ್ಟ ಗ್ರಂಥವು ನಿಮ್ಮ ಮುಂದಿದೆ, ಅದನ್ನು ಕಣ್ತೆರೆದು ನೋಡಿ, ಅದರ ಸೆಂದೇಹಾಶೀತ ವಿಷಯಗಳು, 
ಅದರ ಭಾಷಾ ಶೈಲಿ, ಸಾಹಿತ್ಯ, “ಅದರ ಸತ್ಯಾಸತ್ಯ ವಿವೇಚಕ ಬೋಧನೆಗಳು ಎಲ್ಲವೂ ಅದರ ಕರ್ತೃ ದೇವನಲ್ಲದೆ ಬೇರಾರೂ 
ಅಲ್ಲವೆಂಬುದಕ್ಕೆ ಸ್ವ ಸ್ನವಾದ ಸಾ ಸಾಕ್ಷಿಯಾಗಿದೆಯೆಂಬ. ಅರ್ಥ ಕೊಡುತ್ತದೆ. 

ಇನ್ನುನೀವು ಗ್ರಹಿಸಲಿಕ್ಕಾಗಿ ನಾವಿದನ್ನುಅರಬಿ ಭಾಷೆಯಲ್ಲೀ ಅವಶರಿಸಿದ್ದೇವೆಂದು ಹೇಳಲಾಗಿದೆ. ಈ ಮಾತಿಗೆ ಎರಡು ಅರ್ಥಗಳಿವೆ. 
ಒಂದು, ಇದು ಬೇರೆ ಭಾಷೆಯಲ್ಲಾಗಿರದೆ, ನೀವೇ ಆಡುವ ಭಾ: ಷೆಯಲ್ಲಿದೆ. ಆದ್ದರಿಂದ, ಅದನ್ನು ಪರಿಶೀಲಿಸಿ ಅದರ ಬೆಲೆಯನ್ನು 
ಅಂದಾಜಿಸಲು ನಿಮಗೇನೂ ಕಷ್ಟವಾಗದು. ಇದು ಅರಬೇತರ ಭಾಷೆಯಲ್ಲಿರುತ್ತಿದ್ದರೆ, ಇದು ದೇವವಾಣಿ ಹೌದೋ ಅಲ್ಲವೋ ಎಂದು. 
ನಾವು ಹೇಗೆ ತಿಳಿಯುವುದು, ನಮಗಿದು ಅರ್ಥವಾಗುವುದಿಲ್ಲವೆಂದು ಹೇಳಬಹುದಿತ್ತು. ಆದರೆ ಅರಬಿ ಭಾಷೆಯ ಈಕುರ್‌ಆನಿನೆ ಕುರಿತು 
ನೀವೇನು ಹೇಳಬಲ್ಲಿರಿ, ಅದರ ಒಂದೊಂದು ಪದ, ಅದರ ಭಾಷೆ ಮತ್ತು ವಿಷಯವು ನಿಮ್ಮಮಟ್ಟಿಗೆ ಸ್ವ ಸ್ಪಷ್ಟವಾಗಿದೆ. ಇದು ಮುಹಮೃದ್‌ 
(ಸು ಅಥವಾ ಇತರರ ವಾಣಿಯಾಗಲು ಸಾಧ್ಯವೇ ಎಂದು ನೀವೇ ಆಲೋಚಿಸಿರಿ. ಎರಡು, ಈ ಗಂಥವನ್ನು ನಾವು ಅರಬರನ್ನುದ್ದೇಶಿಸಿ, 
ಅರಬಿಯಲ್ಲಿ; ಮಾಡಿದ್ದೇವೆ. ಅವರು ಅರಜಿ ಭಾಷೆಯನ್ನು ಮ ಮಾತ್ರ ಗ್ರಹಿಸಬಲ್ಲರು. ಈ ಸ್ಪಷ್ಟ ಮತ್ತು ಬುದ್ಧಿಪೂರ್ವಕವಾದ ಕಾರಣವನ್ನು 
ಕಡೆಗಣಿಸಿ, ಇದು ಮುಹಮ್ಮದ್‌ರ ವಾಣಿ, ದೇವವಾಣಿಯಲ್ಲವೆಂದು ಅರಬರಾಗಿ ಯಾರಾದರೂ ಹೇಳುವುದಾದರೆ ಅದು ಅತಿದೊಡ್ಡ 
ಅತಿಕ್ರಮವಾಗಿದೆ. (ಈ ಎರಡನೆಯ ಅರ್ಥವನ್ನು ಗ್ರಹಿಸಲು ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 41:44, ಟಿ. 54 ಸಹಿತ ನೋಡಿರಿ) 

2. eh! "ಉಮ್ಮುಲ್‌ ಕಿತಾಬ್‌' ಎಂಬುದು ಎಲ್ಲ ಲ್ಲಿ ಪ್ರವಾದಿಗಳ ಮೇಲೆ ಅವತೀರ್ಣಗೊಂಡ ಗ್ರಂಥಗಳ ಮೂಲ ಸ್ರೋತ 
ಆಗಿದೆ. ಇದನ್ನೇ ಅಲ್‌ವಾಕಿಅ: ಅಧ್ಯಾಯದಲ್ಲಿ ರಿಯೊ Je ಗುಪ್ತ ಮತ್ತು ಸುರಕ್ಷಿತ ಗ್ರಂಥವೆನ್ನಲಾಗಿದೆ. ಅಲ್‌ Wig 


ಕಾಂಡ - 25 


374 ತಪ್ಪೀಮುಲ್‌ ಕುರ್‌ಆನ್‌ 


ಅಧ್ಯಾಯದಲ್ಲಿ ಇದಕ್ಕೆ $3೨೫ "ಲೌಹುಲ್‌ ಮಹ್‌ಪೂಲ್‌' ಎಂಬ ಪದ ಬಳಕೆಯಾಗಿದೆ. ಅಂದರೆ, ಅಳಿದು ಹೋಗದ ಫಲಕ. 
ಕುರ್‌ಆನಿನ ಕುರಿತು, ಇದು ಉಮ್ಮುಲ್‌ ಕಿತಾಬ್‌ನಲ್ಲಿದೆಯೆಂಬುದು ಒಂದು ಪ್ರಮುಖ ವಾಸ್ತವಿಕತೆಯನ್ನು ಬಹಿರಂಗ ಪಡಿಸುತ್ತದೆ. 
ಅಲ್ಲಾಹನ ವತಿಯಿಂದ ವಿವಿಧ ಕಾಲಗಳಲ್ಲಿ ಬೇರೆ ಬೇರೆ ದೇಶಗಳು ಮತ್ತು ಜನಾಂಗಗಳಿಗೆ ಬಂದ ಪ್ರವಾದಿಗಳಿಗೆ ಅವರವರ ಭಾಷೆಗಳಲ್ಲಿ 
ಗ್ರಂಥಗಳು ಅವತೀರ್ಣಗೊಳ್ಳುತ್ತಿದ್ದುವು. ಆದರೆ ಅವೆಲ್ಲವೂ ಒಂದೇ ಮೂಲ ವಿಶ್ವಾಸದ ಕಡೆಗೆ ಕರೆ ನೀಡುತ್ತವೆ. ಸತ್ಯವು ಒಂದೇ 
ಎಂದು ತಿಳಿಯಪಡಿಸಲಾಗಿದೆ. ಒಳಿತು-ಕೆಡುಕುಗಳ ಮಾನದಂಡ ಒಂದೇ ಎಂದು ಪರಿಗಣಿಸಲಾಗಿದೆ. ನೀತಿ ನಾಗರಿಕತೆಗಳ ಸಮಾನ 
ನಿಯಮವನ್ನು ವಿವರಿಸಲಾಗಿದೆ. ಒಟ್ಟಿನಲ್ಲಿ ಅವೆಲ್ಲವೂ ಒಂದೇ ಧರ್ಮವನ್ನು ಪ್ರತಿಪಾದಿಸುತ್ತವೆ. ಅವೆಲ್ಲವುಗಳ ಮೂಲ ಒಂದೇ ಆಗಿತ್ತು. 
ಆದರೆ ವಾಕ್ಯಗಳು ಬೇರೆ ಬೇರೆಯಾಗಿದ್ದುವು ಎಂಬುದು ಮಾತ್ರ ವ್ಯತ್ಯಾಸ. ಅಲ್ಲಾಹನ ಬಳಿಯಲ್ಲಿ ಒಂದು ಮೂಲ ಗ್ರಂಥದಲ್ಲಿ ಅವು 
ಒಂದೇ ಅರ್ಥದಲ್ಲಿ ದಾಖಲಾಗಿವೆ. ಅಗತ್ಯ ಬಿದ್ದಾಗ ಆತನು ಓರ್ವ ಪ್ರವಾದಿಯನ್ನು ಕಳಿಸಿ, ಸ್ಥಿತಿಗತಿಗಳಿಗನುಸಾರ ಮತ್ತು ಸಂದರ್ಭಕ್ಕೆ 
ತಕ್ಕಂತೆ ಅದರ ವಿಷಯಗಳನ್ನು ಒಂದು ವಿಶಿಷ್ಟ ಭಾಷೆ ಮತ್ತು ಶೈಲಿಯಲ್ಲಿ ಇಳಿಸಿದನು. ಒಂದು ವೇಳೆ ಅಲ್ಲಾಹನು ಮುಹಮ್ಮದ್‌(ಸ) 
ರನ್ನು ಅರೇಜಿಯಾದ ಹೊರತು ಬೇರಾವುದೇ ಜನ ಸಮುದಾಯದಲ್ಲಿಹುಟ್ಟಿಸುವ ತೀರ್ಮಾನ ಮಾಡಿದ್ದರೆ, ಇದೇ ಕುರ್‌ಆನನ್ನು ಅವರ 
ಮೇಲೆ ಅದೇ ಭಾಷೆಯಲ್ಲಿ ಇಳಿಸುತ್ತಿದ್ದನು. ಅದರಲ್ಲಿಆ ಜನತೆ ಮತ್ತು ದೇಶದ ಪರಿಸ್ಥಿತಿಗನುಸಾರವಾದ ವಿಷಯವಿರುತ್ತಿತ್ತು. ವಾಕ್ಯಗಳೂ 
ಭಾಷೆಯೂ ಬೇರೆಯಾಗಿರುತ್ತಿತ್ತು. ಆದರೆ ಅದರ ಮೂಲ ಶಿಕ್ಷಣ ಮತ್ತು ಮಾರ್ಗದರ್ಶನಗಳು ಇದೇ ಆಗಿರುತ್ತಿತ್ತು. ಅದು ಇದೇ ಕುರ್‌ 
ಆನ್‌ ಆಗಿದ್ದರೂ ಅರಬಿ ಭಾಷೆಯ ಕುರ್‌ಆನ್‌ ಆಗಿರುತ್ತಿರಲಿಲ್ಲ ಇದೇ ವಿಷಯವನ್ನು ಅಶ್ಮುಅರಾ ಅಧ್ಯಾಯದಲ್ಲಿಹೀಗೆ ಹೇಳಲಾಗಿದೆ 
BEL ON STS ABS ಬ 4 OP OEM ಜಯ 
೨೪1 BOS 

""ಇದು ಸರ್ವಲೋಕಗಳ ಪಾಲಕ ಪ್ರಭುವಿನಿಂದ ಅವತೀರ್ಣಗೊಂಡಿದೆ. ನೀವು (ದೇವವತಿಯಿಂದ ದೇವ ಸೃಷ್ಟಿಗಳಿಗೆ) ಎಚ್ಚರಿಕೆ 
ನೀಡುವವರಲ್ಲಿ ಸೇರಲಿಕ್ಕಾಗಿ, ಪ್ರಾಮಾಣಿಕ ಆತ್ಮವು ಇದರ ಜೊತೆ ನಿಮ್ಮ ಹೃದಯಕ್ಕೆ ಇಳಿದಿದೆ, ಇದು ಸುಸ್ಪಷ್ಟ ಅರಬೀ ಭಾಷೆಯಲ್ಲಿದೆ. 
ಮತ್ತು ಗತ ಜನಾಂಗಗಳ ಗ್ರಂಥಗಳಲ್ಲೂ ಇದು ಇದೆ.'' (192-196) [ವಿವರಣೆಗೆ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3 ಟಿಪ್ಪಣಿ, 
119-121 ನೋಡಿರಿ] 

3. ಈ ವಾಕ್ಯದ ಸಂಬಂಧವು ಕಿತಾಬುಮ್ಳುಬೀನ್‌ನೊಂದಿಗೂ ಇದೆ. ಉಮ್ಮುಲ್‌ ಕಿತಾಬ್‌ನೊಂದಿಗೂ ಇದೆ. ಅಂದರೆ, ಇದು 
ಕುರ್‌ಆನಿನ ವರ್ಣನೆಯೂ ಆಗಿದೆ. ಅದು ಬರೆಯಲ್ಪಟ್ಟ ಅಥವಾ ಉಲ್ಲೇಖಿಸಲ್ಪಟ್ಟ ಆ ಮೂಲ ಗ್ರಂಥದ್ದೂ ಆಗಿದೆ. ಯಾರಾದರೂ ತನ್ನ 
ಮೂರ್ಮಕನದಿಂದ ಈ ಗ್ರಂಥದ ಸ್ಥಾನಮಾನವನ್ನು ಗುರುತಿಸದೆ, ಇದರ ಯುಕ್ತಿಪೂರ್ಣ ಶಿಕ್ಷಣದಿಂದ ಪ್ರಯೋಜನ ಪಡೆಯದೆ ಇದ್ದರೆ 
ಅದು ಅವನ ದುರದೃಷ್ಟವಾಗಿದೆಯೆಂದು ಮನವರಿಕೆ ಮಾಡಿಸುವುದೇ ಈ ವರ್ಣನೆಯ ಉದ್ದೇಶವಾಗಿದೆ. ಯಾರಾದರೂ ಅದರ 
ಈ ಸ್ಥಾನವನ್ನು ಕುಗ್ಗಿಸಲು ಪ್ರಯತ್ನಿಸಿದರೆ, ಅದರ ವಿಷಯಗಳಲ್ಲಿ ಹುಳುಕು ಹುಡುಕ ಹೊರಟರೆ ಅದು ಅವನದೇ ಅಲ್ಬಶನವಾಗುವುದು. 
ಅದನ್ನು ಯಾರಾದರೂ ಅಪಮಾನಿಸಿದರೆ ಅದರ ಗೌರವಕ್ಕೆ ಕುಂದುಂಟಾಗುವುದಿಲ್ಲ ಯಾರಾದರೂ ಅದನ್ನು ಮಣ್ಣು ಹಾಕಿ 
ಮುಚ್ಚ ಹೊರಟರೆ ಅದರ ಯುಕ್ತಿ ಅಡಗುವುದಿಲ್ಲ ಇದೊಂದು ಉನ್ನತ ಮಟ್ಟದ ಗ್ರಂಥವಾಗಿದೆ. ಅದರ ಅಪೂರ್ವ ಶಿಕ್ಷಣಗಳು, ಅದರ 
ಪವಾಡ ಸದೃಶ, ಭಾಷಾ ಶೈಲಿ, ಅದರ ನಿಷ್ಕಳಂಕ ಯುಕ್ತಿ, ಅದರ ಶ್ರೇಷ್ಠ ಕರ್ತೃವಿನ ವ್ಯಕ್ತಿತ್ವವು, ಅದನ್ನು ಉನ್ನತಗೊಳಿಸಿದೆ. ಅದನ್ನು 
ಯಾರಾದರೂ ಕೆಡವಲು ಹೋದರೆ ಅದು ಹೇಗೆ ಬಿದ್ದೀತು. ಮುಂದೆ 44ನೇ ಸೂಕ್ತದಲ್ಲಿ ಅರಬರಿಗೆ, ಅದರಲ್ಲೂ ವಿಶೇಷವಾಗಿ ಕುರೈಶರಿಗೆ, 
ಯಾವ ಗ್ರಂಥವನ್ನು ನೀವು ಅಪಮೌಲ್ಯಗೊಳಿಸುತ್ತೀರೋ ಅದು ಅವತರಿಸಿ ನಿಮ್ಮ ಗೌರವಕ್ಕೆ ಬಹುದೊಡ್ಡ ಅವಕಾಶವನ್ನು ಒದಗಿಸಿಕೊಟ್ಟಿದೆ. 
ಇದನ್ನು ಕೈಬಿಟ್ಟರೆ ಮುಂದೆ ಅಲ್ಲಾಹನ ಕಠಿಣ ವಿಚಾರಣೆಯನ್ನೆದುರಿಸಬೇಕಾಗುವುದೆಂದು ತಿಳಿಸಲಾಗಿದೆ.(ನೋಡಿರಿ ಟಿ.39) 

4, ಮುಹಮ್ಮದ್‌(ಸ) ಅವರ ಪ್ರವಾದಿತ್ವ ಘೋಷಣೆಯ ದಿನದಿಂದ ಈ ಸೂಕ್ತಗಳು ಅವತೀರ್ಣಗೊಳ್ಳುವ ತನಕದ ಕೆಲವು 
ವರ್ಷಗಳಲ್ಲಿ ನಡೆದ ಘಟನೆಯ ಸಂಪೂರ್ಣ ವೃತ್ತಾಂತವನ್ನು ಈ ಒಂದು ವಾಕ್ಯದಲ್ಲಿ ಸಂಕ್ಷೇಪಿಸಲಾಗಿದೆ. ಒಂದು ಜನತೆಯು 
ಶತಮಾನಗಳಿಂದ ಅಜ್ಞಾನ, ಅಧಃಪತನ ಮತ್ತು ದುರಾಚಾರಗಳಲ್ಲಿ ಮುಳುಗಿದ್ದು ಒಮ್ಮೆಲೇ ಅದರ ಮೇಲೆ ದೇವನ ಕೃಪಾಕಟಾಕ್ಷ 
ಬಿತ್ತು ಎಂಬ ಚಿತ್ರಣವನ್ನು ನಿಮ್ಮ ಮುಂದಿಡುತ್ತದೆ. ಆ ಜನತೆ ಎಚ್ಚರಗೊಂಡು ಅಜ್ಞಾನ-ಅಂಧಕಾರ ಮತ್ತು ಕಂದಾಚಾರಗಳಿಂದ ಹೊರ 
ಬರಲಿ ಎಂಬ ಉದ್ದೇಶದಿಂದ ಅವರೊಳಗಿಂದಲೇ ಓರ್ವ ನಾಯಕನನ್ನು ಎಬ್ಬಿಸಿ ತನ್ನ ಗ್ರಂಥವನ್ನು ಅವತೀರ್ಣಗೊಳಿಸುತ್ತಾನೆ. ಅವರು 
ವಾಸ್ತವಿಕತೆಗಳನ್ನರಿತು ಸನ್ಸಾರ್ಗದಲ್ಲಿನಡೆಯಲೆಂದು ಬಯಸುತ್ತಾನೆ. ಆದರೆ ಆ ಸಮುದಾಯದ ಕಿಡಿಗೇಡಿಗಳು, ಅವರ ಸ್ವಾರ್ಥಿಗಳಾದ 
ಗೋತ್ರ ಸರದಾರರು ಆ ನಾಯಕನ ಬೆನ್ನು ಹತ್ತುತ್ತಾರೆ ಮತ್ತು ಅವರನ್ನು ಸೋಲಿಸಲು ತೀವ್ರ ಪ್ರಯತ್ನನಡಸುತ್ತಾರೆ. ವರ್ಷಗಳು ಕಳೆದಂತೆ 

ಅವರ ದ್ವೇಷ-ಮತ್ಸರಗಳೂ ಹೆಚ್ಚುತ್ತವೆ. ಕಟ್ಟಕಡೆಗೆ ಅವರನ್ನು ಮುಗಿಸಿಯೇ ಬಿಡುವುದೆಂದು ಅವರು ತೀರ್ಮಾನಿಸುತ್ತಾರೆ. ಇಂತಹ 
ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಕೇಳಲಾಗುತ್ತದೆ- ನಿಮ್ಮ ಈ ಮೂರ್ಯತನಕ್ಕಾಗಿ ನಿಮ್ಮಸುಧಾರಣೆಯ ಕಾರ್ಯವನ್ನುನಾವು ಕೈಬಿಡಬೇಕೆ? 
ಶತಮಾನಗಳಿಂದಲೂ ನೀವು ಬಿದ್ದುಕೊಂಡಿರುವ ಕೂಪದಲ್ಲೇ ನಿಮ್ಮನ್ನು ಇರಗೊಡಬೇಕೆ? ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಕರುಣೆಯ ಬೇಡಿಕೆ 
ಇದೇ ಆಗಿದೆಯೇ? ದೇವನ ಅನುಗ್ರಹವನ್ನು! ಧಿಕ್ಕರಿಸುವುದು, ಸತ್ಯವು ಮುಂದೆ ಬಂದ ಬಳಿಕ ಮಿಥ್ಯಕ್ಕೇ ಅಂಟಿಕೊಂಡಿರುವುದು ನಿಮ್ಮನ್ನು 
ಯಾವ ದುರ್ಗತಿಗೆ ತಲುಪಿಸೀತೆಂದು ನೀವೆಂದಾದರೂ ಆಲೋಚಿಸಿರುವಿರಾ? 


ಕಾಂಡ -25 


43. ಅರುುಖ್ರುಫ್‌ 375 
ಯು 


ಉಟ ಬಗ್ಗ ಜರ ಆ ST ALAN by 2೫೨2೨8 ಲೈ ಇಟ 
EE SAC oso IS suas ಓಸಿ AS KLE 
3 "ಲ... IK 3 BS Mr yak] ಸ್ಥಿ? 4 PR kh 
ಗ 31: SINS SMO gl ರ್ಸ್‌ 
(|| [SC ಇ... 7 La % RAPS 2A 
sk ATA 6s IS GO SHEEKT ಬ್ಲೂ 
ಅವರ ಬಳಿಗೆ ಬಂದ ಯಾವ ಪ್ರವಾದಿಯನ್ನೂ ಅವರು ಅಪಹಾಸ್ಯ ಮಾಡದೆ ಬಿಡಲಿಲ್ಲ ಇವರಿಗಿಂತ ಅದೆಷ್ಟೋ ಅಧಿಕ 
ಬಲಶಾಲಿಗಳಾಗಿದ್ದವರನ್ನು ನಾವು ನಾಶಗೊಳಿಸಿ ಬಿಟ್ಟಿದ್ದೇವೆ. ಗತ ಜನಾಂಗಗಳ ಉದಾಹರಣೆಗಳು ಗತಿಸಿ ಹೋಗಿವೆ.* 
(9-14) ಭೂಮಿ ಆಕಾಶಗಳನ್ನು ಿಸೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ, ಅವುಗಳನ್ನು: ಪ್ರಬಲನೂ 
ಸರ್ವಜ್ಞನೂ ಆದವನು ಸೃಷ್ಟಿಸಿದನೆಂದು ಇವರು ಹೇಳುವರು. ನಿಮಗಾಗಿ ಈ ಭೂಮಿಯನ್ನು 'ತೊಟ್ಟೆಲಾಗಿ 
ಮಾಡಿದವನು ಮತ್ತು ನಿಮಗೆ ಗುರಿ ಮುಟ್ಟುವಂತಾಗಲು' ನಿಮಗಾಗಿ ಮಾರ್ಗಗಳನ್ನು ಮಾಡಿದವನೂ ಅವನೇ? 


5. ಅಂದರೆ ಪ್ರವಾದಿ ಮತ್ತು ಗ್ರಂಥವನ್ನು ಕಳಿಸುವುದಕ್ಕೆ ಈ ಅಸಂಬದ್ದ ದ್ಮವರ್ತನೆಯು ಅಡ್ಡಿಯಾಗಿರುತ್ತಿದ್ದರೆ ಯಾವುದೇ ಜನಾಂಗಕ್ಕೆ 
ಪ್ರವಾದಿಯಾಗಲಿ ಗ್ರಂಥವಾಗಲಿ ಬರುತ್ತಿರಲಿಲ್ಲ. 

6. ಅಂದರೆ, ಕೆಲವು ವಿಶಿಷ್ಟ ವ್ಯಕ್ತಿಗಳ ಅಸಂಬದ್ಧ ವರ್ತನೆಯ ಪರಿಣಾಮವಾಗಿ ಇಡೀ ಮಾನವ ಕುಲವನ್ನು ಎಂದೂ ಸನ್ಮಾರ್ಗದಿಂದ 
ವಂಚಿಸಲಾಗಿಲ್ಲ, ಇದಕ್ಕೆ ವ್ಯತಿರಿಕ್ತವಾಗಿ, ಮಿಥ್ಯಾ ್ಯರಾಧನೆಯ ಮದದಿಂದ ಮತ್ತು ತಮ್ಮ ಶಕ್ತಿಯ ಗರ್ವದಿಂದಾಗಿ ಅಹಂಕಾರಿಗಳಾಗಿ 
ಪ್ರವಾದಿಗಳನ್ನು ಅಪಹಾಸ್ಯ "ಮಾಡುವುದನ್ನು ಕೈಬಿಡದವರನ್ನು ಯಾವಾಗಲೂ ನಾಶ ಪಡಿಸಲಾಗಿದೆ. ಅಲ್ಲಾಹನ ಕ್ರೋಧ ಉಕ್ಕೇರಿದಾಗ 
ತಮ್ಮರಟ್ಟೆ ಬಲದಿಂದ ಪ್ರಮತ್ತರಾದ ಈ ಸಣ್ಣಪುಟ್ಟ ಕುಠೈಶ್‌ ಸರದಾರರಿಗಿಂತ ಸಾವಿರಪ! ಟ್ಟು ಶಕ್ತಿ ಹೊಂದಿದವರನ್ನೂ ಸೊಳ್ಳೆ, ಸುಸಿಗಳಂತೆ 
ತುಳಿದು ಹಾಕಲಾಯಿತು. 

7. ಬೇರೆ ಕೆಲವು ಕಡೆ ಭೂಮಿಯನ್ನು ಹಾಸೆಂದು ವರ್ಣಿಸಲಾಗಿದೆ. ಆದರೆ ಇಲ್ಲಿ ಅದಕ್ಕೆ ತೊಟ್ಟಿಲು ಎಂಬ ಪದ ಬಳಕೆಯಾಗಿದೆ, 
ಅಂದರೆ ಒಂದು ಮಗು ತೊಟ್ಟಿಲಲ್ಲಿ ಸುಖವಾಗಿ ಮಲಗಿ ನಿದ್ರಿಸುವಂತೆ, ಅಂತರಿಕ್ಷದಲ್ಲಿ ತೇಲಾಡುತ್ತಿರುವ ಈ ಬೃಹತ್‌ ಗೋಳವನ್ನು 
ನಿಮಗೆವಿಶ್ರಾಂತಿಯ ಸ್ಥಳವಾಗಿ ಮಾಡಲಾಗಿದೆ. ಅದು ಗಂಟಿಗೆ 25 ಸಾವಿರಮೈಲು (407 ಸಾವಿರಕಿ.ಮೀ.) ಅಂದರೆ ಗಂಟೆಗೆ 66, 600ಮೈಲು. 
ವೇಗದಲ್ಲಿ ಚಲಿಸುತ್ತಿದೆ. ಅದರ ಒಡಲಲ್ಲಿ ಕಲ್ಲುಗಳನ್ನೂ ಕರಗಿಸುವಂತಹ ಬೆಂಕಿಯಿದೆ. ಅದು ಕೆಲವೊಮ್ಮೆ ಜ್ವಾಲಾಮುಖಿಯಾಗಿ 
ಲಾವಾರಸ ಉಗುಳುತ್ತಾ ತನ್ನ ನ್ನವೈಭವವನ್ನು: ತೋರಿಸುತ್ತದೆ. ಆದರೂ ನಿಮ್ಮಸೃಷ್ಟ ಪಿಕರ್ತನು, ನೀವು ಸುಖವಾಗಿ ನಿದ್ರಿ; ಸುವಂತೆ ಅದನ್ನು. ಶಾಂತಿ 
ನಿಕೇತನವಾಗಿ ಮಾಡಿದ್ದಾನೆ... ನಿಮಗೆ ಸ್ವಲ್ಪವೂ ಅಲುಗಾಟವುಂಟಾಗುವುದಿಲ್ಲ "ಅದು ತೇಲಾಡುತ್ತಿದೆ. ನೀವು ಅದರ ಮೇಲೆ ತಲೆಕೆಳಗಾಗಿ 
ನೇತಾಡುತ್ತೀರೆಂಬ ಅರಿವೂ ನಿಮಗಿರುವುದಿಲ್ಲ ನೀವು ನೆಮ್ಮದಿಯಿಂದ ಅದರ ಮೇಲೆ ನಡೆಯುತ್ತೀರಿ. ಆದರೆ ನೀವು ಬಂದೂಕಿನ 
ಗುಂಡಿಗಿಂತಲೂ ವೇಗವಾದ ವಾಹನದಲ್ಲಿ ಚಲಿಸುತ್ತಿದ್ದೀರೆಂಬುದೂ ನಿಮ್ಮ ಗಮನಕ್ಕೆ ಬರುವುದಿಲ್ಲ ನೀವು ನಿಸ್ಸಂಕೋಚವಾಗಿ ಆದನ್ನು 
ಅಗೆಯುತ್ತೀರಿ. ಅದರ ಎದೆಯನ್ನು ಸೀಳುತ್ತೀರಿ. ಆದರ । ಒಡಲಿಂದ ನಿಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು: ಪಡೆಯುತ್ತೀರಿ. ವಸ್ತುತಃ 
ಒಂದು ಸಣ್ಣಕಂಪನವು ಭೂಕಂಪ ನದ ರೂಪದಲ್ಲಿಬಂದು, ಎಂತಹ ಭೀಕರ ದೈತ್ಯಗಾತ್ರದ ವಸ್ತುವನ್ನು ನಿಮಗೆ ಅಧೀನಗೊಳಿಸಿದ್ದಾನೆಂದು 
ನಿಮ್ಮನ್ನು ಎಚ್ಚರಿಸುತ್ತದೆ. ಹೆಚ್ಚಿನ ವಿವರಣೆಗೆ ನೋಡಿರಿ. (ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅನ್ನಮ್ಮ್‌ ಟಿ.74-75) 

ಪರ್ವತಗಳ ಮಧ್ಯದಲ್ಲಿ ಕಣಿವೆಗಳು ಹಾಗೂ ಬೆಟ್ಟಗುಡ್ಡಗಳು ಮತ್ತು ಬಯಲು ಪ್ರದೇಶಗಳಲ್ಲಿ ಭೂಮಿಯ ಮೇಲೆ 
ನರ್ಗಿವ ನದಿಗಳನ್ನು ಹರಿಸಿದ್ದಾನೆ. ಅವುಗಳ ಮೂಲಕವೇ ಮನುಷ್ಯ ನು ಭೂಮಿಯಲ್ಲಿ ಹರಡಿದ್ದಾನೆ. ಪರ್ವತ ಶ್ರೇಣಿಗಳಲ್ಲಿ 
ಎಲ್ಲೂ ಬಿರುಕಿಲ್ಲದೆ ಅದು ವಲ ಗೋಡೆಯಂತಿರುತ್ತಿದ್ದರೆ, ಭೂಮಿಯಲ್ಲಿ ನದಿ-ನಾಲೆ, ಹೊಳೆಗಳಿಲ್ಲದಿರುತ್ತಿದ್ದರೆ ಮನುಷ್ಯ ಎಲ್ಲಿ 
ಹುಟ್ಟಿದ್ದನೋ ಅಲ್ಲೇ ಬಂಧಿತನಾಗಿ ಬಿಡುತ್ತಿದ್ದ ಇನ್ನು ಅಲ್ಲಾಹನು ಇಡೀ ಭೂಗೋಲವನ್ನು ಒಂದೇ ರೀತಿಯಲ್ಲಿ ಮಾಡಿಲ್ಲ ಅಲ್ಲಲ್ಲಿ 
ದಾರಿಗುರುತುಗಳನ್ನು (Land Mark) ನಿಲ್ಲಿಸಿದನು. “ದರ ಸಹಾಯದಿಂದ ಮನುಷ್ಯ ವಿವಧ ಪ್ರದೇಶಗಳಿಗೆ ತಲುಪುತ್ತಾನೆ... ಒಂದು 
ಪ್ರದೇಶವನ್ನು ಇನ್ನೊಂದರಿಂದ ಪ್ರತ್ಯೇಕಿಸಿ ಗುರುತಿಸುತ್ತಾನೆ. ಇದರ ಮೂಲಕವೇ ಮಾನವನಿಗೆ ಭೂಮಿಯಲ್ಲಿ ಅತ್ತಿತ್ತ ಸಂಚರಿಸಲು 
ಅನುಕೂಲವಾಗುತ್ತದೆ. ಇದು ಅಲ್ಲಾಹನ ಅಪಾರ ಅನುಗ್ರಹವಾಗಿದ್ದು ಇದರ ಬೆಲೆಯು ಮರುಭೂಮಿಯಲ್ಲಿಎಂದಾದರೂಸಂಚರಿಸುವ 
ಅವಕಾಶ ಸಿಕ್ಕಿದಾಗ ಮಾನವನಿಗೆ ಮನವರಿಕೆಯಾಗುತ್ತದೆ. ಅಲ್ಲಿ ನೂರಾರು ಮೈಲುಗಳವರೆಗೆ ಯಾವುದೇ ದಾರಿ ಗುರುತುಗಳಿರುವುದಿಲ್ಲ 
ತಾನು ಎಲ್ಲಿಂದ ಬಂದಿದ್ದೇನೆ. ಎಲ್ಲಿಗೆ ತಲುಪಬೇಕಾಗಿದೆಯೆಂದೂ ಅವನಿಗೆ ತಿಳಿದಿರುವುದಿಲ್ಲ 

9. ಈ ವಾಕ್ಯವು ಒಂದೇ ಸಮಯದಲ್ಲಿ ದ್ಲಿಎರಡರ್ಥಗಳನ್ನು ಕೊಡುತ್ತದೆ. ಒಂದು, ನೀವು ಈ ನೈಸರ್ಗಿಕ ಮಾರ್ಗ ಮತ್ತು ನಿರ್ದಿಷ್ಟ 
ಗುರುತುಗಳ ಸಹಾಯದಿಂದ ನಿಮ್ಮ ದಾರಿಯನ್ನು ಕಂಡುಕೊಡು ನಿಮಗೆ ಹೋಗಬೇಕಾದಲ್ಲಿಗೆ. ತಲುಪಬಲ್ಲಿಧಿ. ಎರಡು, ನೀವು 
ಅಲ್ಲಾಹನ ಈ ಶಿಲ್ಪಕಲೆಯನ್ನು ಕಂಡು ಸನ್ಮಾರ್ಗ ಪಡೆಯಬಬ್ಲಿರಿ ಮತ್ತು ವಾಸ್ತವಿಕತೆಗೆ ತಲುಪಬಲ್ಲಿರಿ. ಭೂಮಿಯ ಈ ವ್ಯವಸ್ಥೆಯು 


ಕಾಂಡ -25 


376 ಆ ತಪ್ಲೀಮುಲ್‌ ಕುರ್‌ಆನ್‌ 


ಸವ Rl My  ೂ ೂ rr 23 ಇಓ ಹ »೨7ಿಕ್ತಿ 
OSL ASS A HA IS UG HIN GE GY OSES 
ಸೆ 1೨ [ಕ 3ಏಿಭ್‌ ೨42 ಹೊಗ Pa ವ್‌ ೭ 23242 NLL 
GM Od SSS SRN ಓಬಯ್ಯ U3 BSUS YEA 
”. ೨ [OPP ALN MT ಲಾ ಚ 46 NAG 
(ಲಿಂ 0152590550 ದಿಟ ಸರಿಯ SELLS NLL 
ಅವನು ಆಕಾಶದಿಂದ ಒಂದು ನಿಶ್ಚಿತ ಪ್ರಮಾಣದಲ್ಲಿನೀರನ್ನು ಸುರಿಸಿದನು” ಮತ್ತು ನಾವು ಅದರ ಮೂಲಕ ಮೃತ 
ಭೂಮಿಯನ್ನುಜೀವಂತಗೊಳಿಸಿದೆವು. ಇದೇ ರೀತಿಯಲ್ಲಿ; ಒಂದುದಿನ ನೀವುಭೂಮಿಯಿಂದ ಹೊರತರಲ್ಲಡುವಿರಿ."! 
ಇವೆಲ್ಲ ಜೋಡಿಗಳನ್ನು ಸೃಷ್ಟಿಸಿದವನು ಅವನೇ" ಮತ್ತು ಅವನೇ ನಿಮಗಾಗಿ ನಾವೆಗಳನ್ನೂ ಪ್ರಾಣಿಗಳನ್ನೂ 
ವಾಹನಗಳಾಗಿ ಮಾಡಿದನು. (ಇದು) ನೀವು ಅವುಗಳ ಬೆನ್ನ ಮೇಲೆಸವಾರಿ ಮಾಡುವಂತಾಗಲಿಕ್ಕಾಗಿ ಮತ್ತು ಅವುಗಳ 
ಮೇಲೆ ಕುಳಿತಾಗ, ನಿಮ್ಮ ಪ್ರಭುವಿನ ಉಪಕಾರವನ್ನು ಸ್ಥರಿಸುತ್ತಾ, ಇವುಗಳನ್ನು ನಮಗಾಗಿ ನಿಯಂತ್ರಿಸಿ ಕೊಟ್ಟವನು 
ಪರಮ ಪಾವನನು. ಅನ್ಯಥಾ ನಾವು ಇವುಗಳನ್ನು ಹತೋಟಿಗೆ ತರಲು ಶಕ್ತರಾಗಿರಲಿಲ್ಲ* ಮತ್ತು ನಮಗೊಂದು ದಿನ 
ನಮ್ಮ ಪ್ರಭುವಿನ ಕಡೆಗೇ ಮರಳಲಿಕ್ಕಿದೆ ಎಂದು ಹೇಳುವಂತಾಗಲಿಕ್ಕಾಗಿ."" 


ತನ್ನಿಂತಾನೇ ಆಗಿಲ್ಲ, ಅನೇಕ ದೇವರುಗಳು ಸೇರಿ ಅದನ್ನು ಯೋಚಿಸಿಲ್ಲ ಓರ್ವ ಯುಕ್ತಿವಂತನಾದ ಪ್ರಭು ತನ್ನ ಸೃಷ್ಟಿಗಳ ಅಗತ್ಯಗಳನ್ನು 
ಪರಿಗಣಿಸಿ ಬಯಲು ಬೆಟ್ಟಗಳಲ್ಲಿ ಮಾರ್ಗವನ್ನು ಮಾಡಿದನು ಮತ್ತು ಭೂಮಿಯ ಒಂದು ಪ್ರದೇಶವನ್ನು ಇನ್ನೊಂದರಿಂದ ಬೇರ್ಪಡಿಸಿ 
ಅವುಗಳಿಗೆ ಬೇರೆ ಬೇರೆ ರೂಪ ಕೊಟ್ಟುಗುರುತಿಸುವಂತೆ ಮಾಡಿರುವುದನ್ನು ಆ ಮೂಲಕ ನೀವು ಕಂಡುಕೊಳ್ಳ ಬಲ್ಲಿರಿ. 

10. ಅಂದರೆ, ಪ್ರತಿಯೊಂದು ಪ್ರದೇಶಕ್ಕೂ ಮಳೆಯ ಒಂದು ಸಂತುಲಿತ ಪ್ರಮಾಣವನ್ನು ನಿಶ್ಚಯಿಸಲಾಗಿದೆ. ಇದು 
ಬಹುಕಾಲದಿಂದಲೂ ಪ್ರತಿವರ್ಷವೂ ಒಂದೇ ರೀತಿಯಲ್ಲಿಸಮತೂಕದಲ್ಲಿಸುರಿಯುತ್ತದೆ. ಅದು ಒಮ್ಮೆ 2'' ಆದರೆ ಇನ್ನೊಮ್ಮೆ 200''ರ 
ಪ್ರಮಾಣದಲ್ಲಿ ಸುರಿಯುವುದಿಲ್ಲ ಅದನ್ನು ವಿವಿಧ ಕಾಲಗಳಲ್ಲಿ ವಿವಿಧ ಸಮಯಗಳಲ್ಲಿ ಅಲ್ಲಲ್ಲಿ ಹರಡಿಸಿ, ಭೂಮಿಯ ಫಲವತ್ತತೆಗೆ 
ಯೋಗ್ಯವಾದ ರೀತಿಯಲ್ಲಿ ಸುರಿಸಲಾಗುತ್ತದೆ. ಭೂಮಿಯ ಕೆಲವೆಡೆ ಮಳೆವಂಚಿತ, ಜಲರಹಿತೆ ಬರಡು ಮರುಭೂಮಿಯಾಗಿ 
ಮಾಡುವುದು, ಇನ್ನು ಕೆಲವೆಡೆ ಕ್ಷಾಮ, ಮತ್ತೆ ಕೆಲವೆಡೆ ಭೀಕರವಾಗಿ ಧಾರಾಕಾರ ಮಳೆ ಸುರಿಸುವುದೂ ಅವನ ಯುಕ್ತಿಯಾಗಿದೆ. ಇದು 
ಜನವಾಸದ ಪ್ರದೇಶಗಳಲ್ಲಿ ಶಿಸ್ತುಬದ್ಧವಾಗಿ ಮಳೆ ಸುರಿಯುವುದು ಅವನ ದೊಡ್ಡ ಅನುಗ್ರಹವಾಗಿದೆಯೆಂದು ಮನುಷ್ಯ ಅರಿಯಬೇಕು 
ಹಾಗೂ ಈ ವ್ಯವಸ್ಥೆಯನ್ನು ಅವನೇ ಮಾಡುತ್ತಿದ್ದು ಅವನ ತೀರ್ಮಾನದ ಮುಂದೆ ಯಾರಿಗೂ ಏನು ಮಾಡಲು ಸಾಧ್ಯವಿಲ್ಲವೆಂದು ಆತ 
ತಿಳಿಯಬೇಕು ಎಂಬುದಕ್ಕಾಗಿ ಹೀಗೆ ಮಾಡಲಾಗಿದೆ. ಒಂದು ದೇಶದಲ್ಲಿ ಮಳೆಯ ಸಾಮಾನ್ಯ ಪ್ರಮಾಣವನ್ನು ಬದಲಿಸಲು ಅಥವಾ 
ಭೂಮಿಯ ವಿಶಾಲ ಪ್ರದೇಶಗಳಲ್ಲಿ ಅದರ ವಿತರಣೆಯಲ್ಲಿ ವ್ಯತ್ಯಾಸವುಂಟು ಮಾಡಲು, ಬಿರುಗಾಳಿ ಬರುವುದನ್ನು ತಡೆಯಲು ಹಾಗೂ 
ಗರ್ಜಿಸುತ್ತಿರುವ ಮೋಡಗಳನ್ನು ಮಣಿಸಿ ತನ್ನ ದೇಶದತ್ತ ಸೆಳೆದು ಮಳೆ ಸುರಿಯದಂತೆ ನಿರ್ಬಂಧಿಸಲು ಯಾವ ಶಕ್ತಿಯಿಂದಲೂ 
ಸಾಧ್ಯವಿಲ್ಲ (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಸಂಪುಟ-3 ಟಿ. 17-18) 

11. ಇಲ್ಲಿ ನೀರಿನ ಮೂಲಕ ಭೂಮಿಯಲ್ಲಿ ಫಲವತ್ತತೆಯನ್ನುಂಟು ಮಾಡುವುದನ್ನೂ ಒಂದೇ ಸಮಯದಲ್ಲಿ ಎರಡು 
ವಿಷಯಗಳಿಗೆ ಪುರಾವೆಯೆಂದು ಸಾರಲಾಗಿದೆ. (1) ಇದು ಏಕಮಾತ್ರ ಅಲ್ಲಾಹನ ಮಹಿಮೆ ಮತ್ತು ಯುಕ್ತಿಯಿಂದಾಗುತ್ತದೆ. ಬೇರಾರೂ 
ಈ ಕಾರ್ಯದಲ್ಲಿ ಪಾಲುದಾರರಿಲ್ಲ (2) ಮರಣದ ಬಳಿಕ ಇನ್ನೊಂದು ಜೀವನ ಸಾಧ್ಯವಿರಬಹುದು, ಸಾಧ್ಯವಿದೆ (ಹೆಚ್ಚಿನ ವಿಪರಣೆಗೆ 
ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-2 ಅನ್ನಹ್ಹ್‌ ಟಿ. 53 (1), ಸಂಪುಟ-3 ಅಲ್‌ಹಜ್ಜ್‌: ಟಿ. 79, ಅನ್ನಮ್‌ ಟಿ. 73, 
ಅರ್ರೂಮ್‌: ಟಿ. 25, 34:35, ಸಂಪುಟ-4 ಫಾತಿರ್‌: ಟಿ.19, ಯಾಸೀನ್‌: ಟಿ.29) 

12. ಜೋಡಿಗಳೆಂದರೆ ಕೇವಲ ಮಾನವರ, ಪ್ರಾಣಿಗಳ ಮತ್ತು ಸಸ್ಯಗಳ ಉಭಯ ಲಿಂಗಗಳಲ್ಲ ಇತರ ಅಸಂಖ್ಯಾತ ವಸ್ತುಗಳನ್ನೂ 
ಅಲ್ಲಾಹನು ಜೋಡಿಗಳಾಗಿಯೇ ಸೃಷ್ಟಿಸಿದ್ದಾನೆ. ಅವುಗಳ ಪರಸ್ಪರ ಮಿಲನದಿಂದ ಹೊಸ ವಸ್ತುಗಳು ಉಂಟಾಗುತ್ತವೆ. ಉದಾ: ಕೆಲವು 
ವಸ್ತುಗಳು ಕೆಲವು ವಸ್ತುಗಳೊಂದಿಗೆ ಸೇರುತ್ತವೆ. ಆದರೆ ಕೆಲವು ಸೇರುವುದಿಲ್ಲ ಒಂದು ಇನ್ನೊಂದರೊಂದಿಗೆ ಸೇರುವುದರಿಂದ ಎವಿಧ 
ಶಕ್ತಿಗಳುಂಟಾಗುತ್ತದೆ. ಉದಾ: ವಿದ್ಯುಚ್ಛಕ್ತಿಯಲ್ಲಿ ಸಕಾರಾತ್ಮಕ (+) ಮತ್ತು ನಕಾರಾತ್ಮಕ(-)ಗಳು ಪರಸ್ಪರ ಜೋಡಿಗಳಾಗಿವೆ. ಅವುಗಳ 
ಪರಸ್ಪರ ಆಕರ್ಷಣೆಯಿಂದ ಲೋಕದಲ್ಲಿ ಚಿತ್ರ ವಿಚಿತ್ರ ಅದ್ಭುತಗಳುಂಟಾಗುತ್ತವೆ. ವಿವಿಧ ಸೃಷ್ಟಿಗಳಲ್ಲಿ ಅಲ್ಲಾಹನು ಇಂತಹ ಜೋಡಿಗಳನ್ನು 
ಮಾಡಿದ್ದಾನೆ. ಅವುಗಳ ರಚನೆ, ಪರಸ್ಪರ ಹೊಂದಾಣಿಕೆ ಹಾಗೂ ಅವುಗಳ ಕ್ರಿಯೆಗಳಿಂದುಂಟಾಗುವ ರೂಪಗಳು ಮತ್ತು ಪರಸ್ಪರ 
ಸೇರುವುದರಿಂದುಂಟಾಗುವ ಪರಿಣಾಮಗಳ ಬಗ್ಗೆ ಮಾನವನು ಆಲೋಚಿಸಿದರೆ, ಪ್ರಪಂಚ ವ್ಯವಸ್ಥೆಯ ಈ ಎಲ್ಲ ಪ್ರಕ್ರಿಯೆಗಳು ಒಬ್ಬನೇ 
ಯುಕ್ತಿಪೂರ್ಣ ಶಿಲ್ಪಿಯಿಂದ ತಯಾರಿಸಲ್ಪಟ್ಟುಅವನ ಅಪ್ಪಣೆಯಿಂದ ನಡೆಯುತ್ತದೆಂದು ಅವನ ಮನಸ್ಸುಸಾಕ್ಷ್ಯ ವಹಿಸದೆ ಇರಲಾರದು. 


ಕಾಂಡ - 25 


43. ಅರುಬುಖ್ರುಫ್‌ 377 
ಯು 


ಇದೆಲ್ಲವೂ ಅವನ ಹೊರತೇ ಆಗಿದೆ, ಆಗುತ್ತದೆ ಅಥವಾ ಇದರಲ್ಲಿ ಅನೇಕ ದೇವರುಗಳ ಕೈವಾಡವಿದೆಯೆಂದು ಒಬ್ಬ ಬುದ್ಧಿಹೀನನು 
ಮಾತ್ರ ಹೇಳಬಲ್ಲನು. 

13. ಅಂದರೆ, ಭೂಮಿಯ ಸಕಲ ಸೃಷ್ಟಿಗಳ ಪೈಕಿ ಮಾನವನಿಗೆ ಅಲ್ಲಾಹನು ನಾವೆಗಳನ್ನು ಮತ್ತು ಹಡಗುಗಳನ್ನು ತಯಾರಿಸುವ 
ಮತ್ತು ಸವಾರಿ ಮಾಡಲು ಜಾನುವಾರುಗಳನ್ನು ಪಳಗಿಸುವ ಸಾಮರ್ಥ್ಯ ನೀಡಿರುವುದು ಮೂಟೆಗಳಂತೆ ಅವುಗಳನ್ನು ಹೇರಿಕೊಳ್ಳಲಿಕ್ಕೆ 
ಮತ್ತು ವಿಶಾಲ ಸಮುದ್ರದಲ್ಲಿ ಹಡಗುಗಳನ್ನು ಚಲಾಯಿಸಲು ಅವಕಾಶ ಕಲ್ಪಿಸಿರುವುದು ಮತ್ತು ಜಾನುವಾರುಗಳ ಪೈಕಿ ಕೆಲವು ನಮಗಿಂತ 
ಅನೇಕ ಪಟ್ಟು: ಶಕ್ತಿ ಹೊಂದಿಯೂ ಅವು ನಾವು ಬಯಸಿದಲ್ಲಿಗೆ ನಮ್ಮನ್ನು ಹೊತ್ತು ಕೊಂಡೊಯ್ಯುವಂತೆ ನಮಗೆ ಅಧೀನಗೊಳಿಸಿರುವುದು 
ಯಾರು ಎಂದು ಯೋಚಿಸದಿರಲಿಕ್ಕಾಗಿ ಅಲ್ಲ ಈ ಅನುಗ್ರಹಗಳಿಂದ ಪ್ರಯೋಜನ ಪಡೆದು ಅದನ್ನು ನೀಡಿದವನನ್ನುಮರೆತು ಬಿಡುವುದು 
ಹೃದಯವು ಸತ್ತಿರುವುದರ ಮತ್ತು ಬುದ್ಧಿಯೂ ಆತ್ಮಸಾಕ್ಚಿಯೂ ನಿಷ್ಠಿಯವಾಗಿರುವುದರ ಸೂಚನೆಯಾಗಿದೆ. ಒಂದು ಜೀವಂತ ಮತ್ತು 
ಚಲನ ಶೀಲ ಹೃದಯಮತ್ತು ಬ ಆತ್ಮಸಾಕ್ಷಿಯಿರುವ ಮನುಷ್ಯನು ಈ ವಾಹನದ ಮೇಲೆ ಕುಳಿತಾಗ ಅವನ ಹೃ ಕೃದಯವು ಈ ಅನುಗ್ರಹಗಳಿಗಾಗಿ 
ಕೃತಜ್ಞಾಭಾವದಿಂದ ತುಂಬಿಕೊಳ್ಳುವುದು. ಅದು, ಈ ವಸ್ತುಗಳನ್ನು ತನ್ನ ಅಧೀನಗೊಳಿಸಿದವನು ಪರಮ ಪಾವನನು, ಅವನೊಂದಿಗೆ 
ಅವನ ವ್ಯಕ್ತಿತ್ವಗುಣಗಳು ಮತ್ತು ಅಧಿಕಾರಗಳಲ್ಲಿ ಯಾರೂ ಅವನಿಗೆ 'ಪಾಲುದಾರರಿಲ್ಲ ಈ ಅನುಗ್ರಹಗಳಿಗಾಗಿ ಕೃತಜ್ಞತೆ ಸಲ್ಲಿಸುವುದರಲ್ಲಿ 
ನಾನು ಬೇರಾವುದನ್ನೂ ಪಾಲುಗೊಳಿಸುವುದರಿಂದಲೂ ಅವನು ಮುಕ್ತನೆಂದು ಕೂಗಿ ಹೇಳುವುದು. 

ಈ ಸೂಕ್ತದ ಇಂಗಿತದ ಪ್ರಾಯೋಗಿಕ ರೂಪವು ಪ್ರವಾದಿ(ಸ) ಸವಾರಿಗಳ ಮೇಲೆ ಕೂರುವಾಗ ಉಚ್ಚರಿಸುವ ಸ್ತುತಿ ಸ್ತೋತ್ರಗಳಾಗಿವೆ. 
ಅವರು ಸವಾರಿಯ ಮೇಲೇರಿದಾಗ ಮೂರು ಬಾರಿ "ಅಲ್ಲಾಹು ಅಕ್ಡರ್‌' ಎಂದು ಹೇಳುತ್ತಿದ್ದರು. ಆ ಬಳಿಕ ಈ ಸೂಕ್ತ ಪಠಿಸುತ್ತಿದ್ದರು. 
ಅನಂತರ ಹೀಗೆ ಪ್ರಾರ್ಥಿಸುತ್ತಿದ್ದರೆಂದು ಅಬ್ದುಲ್ಲಾ ಬಿನ್‌ ಉಮರ್‌(ರ) ಹೇಳುತ್ತಾರೆ- 

ಹ ಪ್‌ SB sp Sl Jali sus ೊ್ಮ್ಣೊೂ hla spn SS St pg! 
wal 8 ily Ud out pel, ಪ Baily, yh tall Ct gl! 

""ಅಲ್ಲಾಹನೇ। ನನ್ನ ಈ ಪ್ರಯಾಣದಲ್ಲಿ ನನಗೆ ಒಳಿತು, ದೇವಭಯ ಮತ್ತು ನೀನು ಮೆಚ್ಚುವ ಕರ್ಮಗಳನ್ನೆಸಗುವಂತೆ 
ಅನುಗ್ರಹಿಸೆಂದು ನಿನ್ನೊಂದಿಗೆ ಬೇಡುತ್ತೇನೆ. ಅಲ್ಲಾಹನೇ! ನಮಗಾಗಿ ಈ ಪ್ರ ಪ್ರಯಾಣವನ್ನು ಸುಲಭಗೊಳಿಸು. ಪ್ರಯಾಣದ ದೂರವನ್ನು 
ಕಿರಿದುಗೊಳಿಸು, ಅಲ್ಲಾಹನೇ ಪ್ರಯಾಣದಲ್ಲಿ ನೀನೇ ನಮ್ಮ ಸಂಗಾತಿ, ನಮ್ಮ ಹಿಂದೆ ನಮ್ಮನ ಮನೆಮಂದಿಯ ಮೇಲ್ವಿಚಾರಕನಾಗಿರುವೆ.. 
ಅಲ್ಲಾಹನೇ! ನಮ್ಮ ಈ ಪ್ರಯಾಣದಲ್ಲಿ ನೀನು ನಮ್ಮೊಂದಿಗಿರು, ನಮ್ಮ ಹಿಂದೆ ನಮ್ಮ ಮನೆ ಮಂದಿಯನ್ನು ನೋಡಿಕೋ. ಸ (ಮುಸ್ಸದ್‌ 
ಅಹ್ಹದ್‌, ಮುಸ್ಲಿಮ್‌, ಅಬೂದಾವೂದ್‌, ನಸಾಈ, ದಾರಮೀ, ತಿರ್ಮದಿ) 

ಅಲೀರ) ಹೇಳುತ್ತಾರೆ- ಒಮ್ಮೆ ಪ್ರವಾದಿಸು "ಬಿಸ್ಥಿಲ್ಲಾ' ಹೇಳಿ ರಿಕಾಬಿನ ಮೇಲೆ ಕಾಲಿಟ್ಟರು. ಪ್ರಯಾಣ ಆರಂಭಿಸಿದ ಬಳಿಕ ಹೀಗೆ 
ಹೇಳಿದರು, ಲಿಯೊ ೬S" ಟ್ರ ಟೂ J pp cS! ಷು ಉ Aone! ತರುವಾಯ ಮೂರು ಬಾರಿ ಅಲ್‌ ಹಮ್ಮುಲಿಲ್ಲಾಹ್‌, 
ಮೂರು ಬಾರಿ ಅಲ್ಲಾಹು ಅಕ್ಬರ್‌ ಹೇಳಿ, ಅನಂತರ 45 cb A CYA YS ಎಂದು ಪ್ರಾರ್ಥಿಸಿದರು. ಆ 
ಬಳಿಕ ನಕ್ಕುಬಿಟ್ಟರು. ನಾನು ಕೇಳಿದೆ- ಪ್ರವಾದಿಯವರೆ! ತಾವು ನಗಲು ಕಾರಣವೇನು? ಅವರು ಹೇಳಿದರು- ದಾಸನು “ರಬ್ಬಿಗ್‌ಫಿರ್‌ 
ಲೀ db ಈ ೨ ಎಂದು ಹೇಳುವಾಗ ಅಲ್ಲಾಹನಿಗೆ ಅವನ ಈ ಮಾತು ಬಹಳ ಇಷ್ಟವಾಗುತ್ತದೆ. ಅವನು ಹೇಳುತ್ತಾನೆ- ನನ್ನ ಹೊರತು 
ಕ್ಷಮಿಸುವವನು ಯಾರೂ ಇಲ್ಲವೆಂದು ನನ್ನ ದಾಸನಿಗೆ ತಿಳಿದಿದೆ. (ಅಹ್ಮದ್‌, ಅಬೂದಾವೂದ್‌. ತಿರ್ಮಿದಿ, ನಸಾತ, ಮುಂತಾದವರು) 

ಮಿಜ್‌ಲರುಖ್‌ ಎಂಬವರು ಹೇಳುತ್ತಾರೆ- ಒಮ್ಮೆ ನಾನು ಒಂಟೆಯ ಮೇಲೇರಿ ಸುಬಹಾನಲ್ಲದೀ ಎಂಬ ಸೂಕ್ತ ಪಠಿಸಿದೆ. ಆಗ 
ಹಸನ್‌(ರು ಕೇಳಿದರು- "ಹೀಗೆ ಮಾಡಲು ನಿಮಗೆ ಆದೇಶಿಸಲಾಗಿದೆಯೇ?' ಹಾಗಾದರೆ ನಾನು ಏನು ಹೇಳಬೇಕೆಂದು ಕೇಳಿದೆ. ಅವರು 
ಹೇಳಿದರು- ನೀವು ಹೀಗೆ ಹೇಳಿರಿ: ನಮಗೆ ಸನ್ನಾರ್ಗ ತೋರಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು, ಮುಹಮ್ಮದ್‌(ಸ)ರನ್ನು ಕಳಿಸಿ ನಮ್ಮ 
ಮೇಲೆ ಉಪಕಾರ ಮಾಡಿದ ಹಾಗೂ ನಮ್ಮನ್ನು ಮಾನವ ಕಲ್ಯಾಣಕ್ಕಾಗಿ ಎಬ್ಬಿಸಲ್ಪಟ್ಟ ಅತ್ಯುತ್ತಮ ಸಮುದಾಯದಲ್ಲಿ ಸೇರಿಸಿದ ಆತನಿಗೆ 
ಕೃತಜ್ಞತೆಗಳು. ಆ ಬಳಿಕ ಈ ಸೂಕ್ತ ಪಠಿಸಿರಿ. (ಇಬ್ನು ಜರೀರ್‌- ಅಹ್ಯಾಮುಲ್‌ ಕುರ್‌ಆನ್‌) 

14. ಪ್ರತಿಯೊಂದು ಯಾತ್ರೆಯ ವೇಳೆಯೂ ಮುಂದೆ ಇನ್ನೊಂದು ಮಹಾಯಾತ್ರೆ ಬರಲಿದೆಯೆಂಬುದು ನೆನಪಿರಲಿ ಎಂಬುದು 
ಇದರರ್ಥ. ಒಂದು ಸವಾರಿಯನ್ನು ಬಳಸುವಾಗ ಅದು ಅಪಘಾತಕ್ಕೀಡಾಗಿ ಅದುವೇ ಮನುಷ್ಯನ ಕೊನೆಯ ಪ್ರಯಾಣವಾಗುವ 
ಸಾಧ್ಯತೆಯೂ ಇದೆ. ಆದ್ದರಿಂದ ಪ್ರತಿಬಾರಿಯೂ ಅಲ್ಲಾಹನತ್ತ ಮರಳಕ್ಕಿದೆಯೆಂಬುದನ್ನು ಜ್ಞಾಫಿಸುತ್ತಾ ಮುಂದುವರಿಯಬೇಕು. ಒಂದು 
ವೇಳೆ ಸಾಯುವುದಾದರೆ « ಅರಿವಿಲ್ಲದೆ ಸಾಯುವಂತಾಗಬಾರದು. 

ಇಲ್ಲಿಸ್ಟಲ್ಪ ನಿಂತು, ಈ ಶಿಕ್ಷಣದ ನೈತಿಕ ಪರಿಣಾಮಗಳನ್ನು ಊಹಿಸಿರಿ. ಒಬ್ಬನು ವಾಹನವೇರಿದಾಗ ಅಲ್ಲಾಹನನ್ನು ಅವನ ಬಳಿಗೆ 
ಮರಳಿ ವಿಚಾರಣೆ ಎದುರಿಸುವುದನ್ನುಸ್ಟ ರಿಸುತ್ತಾಪ್ರ ಪ್ರಯಾಣಿಸಿದರೆ ಅವನಿಂದ ಯಾವುದೇ ಅಪರಾಧ ಅಥವಾ ಅಕ್ರಮ- -ಅನ್ಯು ಯವಾಗಲು 
ಸಾಧ್ಯವಿದೆಯೇ? ಒಬ್ಬನು ವೇಶ್ಯೆಯ ಗೆ ಹೋಗುವಾಗ ಅಥವಾ ಮದ್ಯಕೂಟ, ಜೂಜಾಟದ ಸಂದರ್ಭದಲ್ಲಿಈ ವಾಕ್ಯ ಗಳನ್ನು ಉಚ್ಚರಿ 
ಸಬಲ್ಲನೆ? ಈ ಬಗ್ಗೆ ಸ ಯೋಚಿಸಬಲ್ಲನೆ? ಈ ವಾಕ್ಯಗಳನ್ನು ಮನದಲ್ಲಿ ಯೋಚಿಸ ಮತ್ತು ಬಾಯಿಂದ ಉಚ್ಚರಿಸಿ ಮನೆಯಿಂದ ಹೊರಡುವ 


ಕಾಂಡ - 25 


378 ತಪ್ಪೀಮುಲ್‌ ಕುರ್‌ಆನ್‌ 


ಇ 


| 3A ಟ್‌ 08 ಜಟ ್‌ಫ್‌್ಪ್ಚ್ಚಕ ಹಾ > 
COA BR ISI BRST SUSY ಓಟಿನ 


ಲಲ [SESSA NEN ಭೆ ಶಿಲ್ಲಿ PP ಲ್‌ ೨ ಹ ಸ 
IOS 805 ಆ AS OBIE ಯು RL AISNE 


ad 
Wer Noy 


HN BAM SN ಪ ಎಂ ಉಟ ್ಲ್ಲೀ 

(15) (ಇದನ್ನೆಲ್ಲ ತಿಳಿದಿರುತ್ತು ಇವರು ಅವನ ದಾಸರಲ್ಲಿ ಕೆಲವರನ್ನು ಅವನ ಅಂಗವಾಗಿ ಮಾಡಿ ಬಿಟ್ಟರು." 
ವಾಸ್ತವದಲ್ಲಿಮಾನವನು ಪ್ರತ್ಯಕ್ಷ ಕೃತಪ್ಪನಾಗಿರುತ್ತಾನೆ. 

(16-18) ಅಲ್ಲಾಹನು ತನ್ನ ಸೃಷ್ಟಿಯಿಂದ ತನಗಾಗಿ ಪುತ್ರಿಯರನ್ನು ಆಯ್ದುಕೊಂಡು ನಿಮಗೆ ಪುತ್ರರನ್ನು 
ಪ್ರದಾನ ಮಾಡಿರುವನೇ? ಇವರು ಯಾವ ಸಂತತಿಯನ್ನು ರಹ್ವಾನನದೆಂದು (ಅಲ್ಲಾಹನದೆಂದು) ಹೇಳುತ್ತಾರೋ 
ಅದರ ಜನನದ ಸುವಾರ್ತೆಯನ್ನು ಸ್ಪತಃ ಇವರ ಪೈಕಿ ಯಾರಿಗಾದರೂ ನೀಡಲಾದಾಗ ಅವನ ಮುಖ ಕಪ್ಪಿಡುತ್ತದೆ 
ಮತ್ತು ಅವನು ದುಃಖತಪ್ಪನಾಗಿ ಬಿಡುತ್ತಾನೆ.'* ಅಲ್ಲಾಹನ ಪಾಲಿಗೆ ಆಭರಣಗಳಲ್ಲಿ ಸಾಕಲ್ಲಡುವ ಹಾಗೂ ವಾದ 
ವಿವಾದದಲ್ಲಿತನ್ನ ಮನದಿಂಗಿತವನ್ನು ಚೆನ್ನಾಗಿ ವ್ಯಕ್ತಗೊಳಿಸಲಿಕ್ಕೂ ಸಾಧ್ಯವಾಗದ ಸಂತತಿ ಬಂದಿತೇ?'' 


ಆಡಳಿತಗಾರ, ಸರಕಾರಿ ಉದ್ಯೋಗಿ ಅಥವಾ ವ್ಯಾಪಾರಿ ತನ್ನ ಕೆಲಸದ ಸ್ಥಳದಲ್ಲಿ ಜನರ ಹಕ್ಕುಗಳನ್ನು ಕಬಳಿಸಬಲ್ಲನೆ? ಒಬ್ಬ ಯೋಧನು 
ನಿರಪರಾಧಿಗಳ ಹತ್ಯೆಗೆ ಮತ್ತು ದುರ್ಬಲರ ಸ್ವಾತಂತ್ರ್ಯ ಹರಣ ಮಾಡಲು ಹೊರಟಾಗ ತನ್ನ ವಿಮಾನ ಅಥವಾ ಟ್ಯಾಂಕರ್‌ನ ಮೇಲೆ 
ಕಾಲಿಡುವಾಗ ಈ ಪದಗಳನ್ನು ಉಚ್ಚರಿಸಬಲ್ಲನೇ! ಇಲ್ಲವೆಂದಾದರೆ ಪಾಪದೆಡೆಗೆ ಹೋಗುವ ಪ್ರತಿಯೊಂದು ಚಲನೆಯನ್ನೂ ತಡೆಗಟ್ಟಲು 
ಇದೊಂದೇ ಸಾಕಾಗುತ್ತದೆ. 

15. ಭಾಗವಾಗಿ ಮಾಡುವುದೆಂದರೆ, ಅಲ್ಲಾಹನ ದಾಸರನ್ನು ಅವನ ಸಂತಾನವೆಂದು ಹೇಳುವುದು. ಸಂತಾನವು ತಂದೆಯ 
ಸ್ವರೂಪಿಯಾಗಿದ್ದು ಅವನ ಒಂದು ಭಾಗವೇ ಆಗಿರುತ್ತದಷ್ಟೆ ಒಬ್ಬನನ್ನು ಅಲ್ಲಾಹನ ಪುತ್ರ ಅಥವಾ ಪುತ್ರಿಯೆಂದು ಸಾರುವುದು 
ಅವನೊಂದಿಗೆ ಅವರನ್ನು ಸೇರಿಸುವುದೆಂದರ್ಥ- ಅದೇ ರೀತಿ ಒಂದು ಸೃಷ್ಟಿಯನ್ನು ಅಲ್ಲಾಹನ ಭಾಗವೆನ್ನುವುದು ಆತನಿಗೆ ಮಾತ್ರ 
ಮೀಸಲಿರುವ ಗುಣಗಳು ಮತ್ತು ಅಧಿಕಾರಗಳು ಅವನಿಗೂ ಇದೆಯೆಂದು ಭಾವಿಸುವುದಾಗಿದೆ. ಅದೇ ಭಾವನೆಯೊಂದಿಗೆ ಅವನಲ್ಲಿ 
ಪ್ರಾರ್ಥಿಸುವುದು, ಭಕ್ತಿಭಾವದೊಂದಿಗೆ ಅವನ ಮುಂದೆ ಬಾಗುವುದು ಅಥವಾ ಅವನ ವಿಧಿ-ನಿಷೇಧಗಳ ಧರ್ಮಶಾಸ್ತ್ರವನ್ನು 
ಪಾಲಿಸುವುದು ಕಡ್ಡಾಯವೆಂದು ಪರಿಗಣಿಸುವುದು. ಏಕೆಂದರೆ ಆಗ ಮಾನವನು ದೇವತ್ವ ಮತ್ತು ಪ್ರಭುತ್ವವನ್ನು ಅಲ್ಲಾಹನ ಮತ್ತವನ 
ದಾಸರ ನಡುವೆ ಹಂಚುತ್ತಾನೆ. ಅದರ ಒಂದು ಭಾಗವನ್ನು ದಾಸರಿಗೆ ನೀಡುತ್ತಾನೆ. 

16. ಇಲ್ಲಿಅರಬ್‌ ಮುಶ್ರಿಕರ ತಿಳಿಗೇಡಿತನವನ್ನುಪೂರ್ತಿಯಾಗಿ ಅನಾವರಣಗೊಳಿಸಲಾಗಿದೆ. ದೇವಚರರು ಅಲ್ಲಾಹನ ಪುತ್ರಿಯರೆಂದು 
ಅವರು ಹೇಳುತ್ತಿದ್ದರು. ಅವರ ಸ್ಟ್ರೀ ರೂಪದ ಮೂರ್ತಿಗಳನ್ನು ದೇವತೆಗಳೆಂದು ಹೇಳಿ ಪೂಜಿಸುತ್ತಿದ್ದರು. ಅದರ ಕುರಿತು ಅಲ್ಲಾಹನು 
ಹೇಳುತ್ತಾನೆ- ಒಂದನೆಯದಾಗಿ, ಅಲ್ಲಾಹನೇ ಭೂಮ್ಯಾಕಾಶಗಳೆ ಸೃಷ್ಟಿಕರ್ತ, ಈ ಭೂಮಿಯನ್ನು ನಿಮಗೆ ವಾಸ ಸ್ಥಳವಾಗಿ ಮಾಡಿರುವುದು, 
ಆಕಾಶದಿಂದ ಮಳೆ ಸುರಿಸುವುದು, ನಿಮ್ಮ ಸೇವೆಗಾಗಿ ಜಾನುವಾರುಗಳನ್ನು ಅಧೀನಗೊಳಿಸಿರುವುದು ಅವನೇ ಎಂದು ತಿಳಿದಿದ್ದೂ ನೀವು 
ಅವನ ಜೊತೆ ಬೇರೆಯವರನ್ನು ದೇವರಾಗಿ ಮಾಡಿದಿರಿ. ವಸ್ತುತಃ ಅವರು ದೇವರಲ್ಲ ದಾಸರಾಗಿದ್ದಾರೆ. ಕೆಲವು ದಾಸರನ್ನು ಗುಣಗಳಲ್ಲೂ 
ಅಸ್ತಿತ್ವದಲ್ಲೂ ಸಹಭಾಗಿಗಳಾಗಿ ಮಾಡಿದಿರಿ. ಅವರು ಅಲ್ಲಾಹನ ಸಂತಾನವೆಂಬ ನಂಬಿಕೆಯನ್ನು ಹುಟ್ಟು ಹಾಕಿದಿರಿ. ಅಷ್ಟಕ್ಕೇ ನಿಲ್ಲಿಸದೆ ನೀವು 
ನಿಮಗೇ ಅಪಮಾನವೆಂದು ಭಾವಿಸುವ ಹೆಣ್ಣು ಮಕ್ಕಳನ್ನು ಅವನ ಸಂತಾನವೆಂದು ಮಾಡಿಕೊಂಡಿರಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಹುಟ್ಟಿದರೆ 
ನಿಮ್ಮಮುಖ ವಿವರ್ಣವಾಗುತ್ತದೆ. ಅದನ್ನು ಜೀವಂತ ಹೂತು ಬಿಡುತ್ತೀರಿ. ಗಂಡು ಮಕ್ಕಳು ನಿಮ್ಮ ದೃಷ್ಟಿಯಲ್ಲಿ ಅಭಿಮಾನಕ್ಕೆ ಪಾತ್ರರಾಗಿದ್ದು 
ಅವರನ್ನು. ನಿಮಗಾಗಿ ಮೀಸಲಿರಿಸಿದಿರಿ. ಅದರ ಮೇಲೆ ನೀವು ಅಲ್ಲಾಹನನ್ನು ನಂಬುವವರೆಂದು ವಾದಿಸುತ್ತೀರಿ. 

17. ಇನ್ನೊಂದು ರೀತಿಯಲ್ಲಿಹೇಳುವುದಾದರೆ ಅಬಲೆಯರಾದ, ಕೋಮಲ ಸಂತಾನವನ್ನು ಅಲ್ಲಾಹನಿಗೆ ನೀಡುತ್ತೀರಿ. ತಲೆಯೆತ್ತಿ 
ದರ್ಪದಿಂದ ರಂಗಕ್ಕಿಳಿಯುವ ಸಂತಾನವನ್ನು ನೀವೇ ಇರಿಸುತ್ತೀರಿ. 

ಸ್ತ್ರೀಯರು ಆಭರಣ ಧರಿಸುವುದನ್ನು ಈ ಸೂಕ್ತ ಸಮರ್ಥಿಸುತ್ತದೆ. ಏಕೆಂದರೆ ಅಲ್ಲಾಹನು ಆಭರಣ ಸ್ವೀಯರ ಪ್ರಕೃತಿದತ್ತ 
ವಸ್ತುವೆಂದು ಸಾರಿದ್ದಾನೆ. ಹದೀಸ್‌ಗಳಿಂದಲೂ ಇದು ಸಾಬೀತಾಗುತ್ತದೆ. ಪ್ರವಾದಿ(ಸ) ಒಂದು ಕೈಯಲ್ಲಿ ರೇಶೈ, ಇನ್ನೊಂದು ಕೈಯಲ್ಲಿ 
ಬಂಗಾರ ಹಿಡಿದು, ಇವೆರಡೂ ನನ್ನ ಸಮುದಾಯದ ಪುರುಷರಿಗೆ ನಿಷಿದ್ದವೆಂದು ಸಾರಿದರೆಂದು ಅಹ್ಮದ್‌, ಅಬೂದಾವೂದ್‌, 
ನಸಾಕಯವರು ಅಲೀಯವರಿಂದ ವರದಿ ಮಾಡಿದ್ದಾರೆ. 

ಅಬೂ ಮೂಸಾರ ವರದಿಯಂತೆ ಪ್ರವಾದಿ(ಸ) ಹೇಳಿದರು- ರೇಶ್ಲೆ ಮತ್ತು ಬಂಗಾರ ನನ್ನ ಸಮುದಾಯದ ಸ್ತ್ರೀಯರಿಗೆ ಸಮ್ಮತ, 
ಪುರುಷರಿಗೆ ನಿಷಿದ್ಧವಾಗಿದೆ. (ತಿರ್ಮಿದಿ, ನಸಾಕು) 


ಕಾಂಡ -25 


43. ಅರು ಖ್ರುಫ್‌ 379 
ಯು 


ELE IESE EUS ಆತ Ale ಒಳ 6 
೪50/96 


256 ೨ಲ 3 3 503 ಗ » 439 ಸ್ಥಿ 34೨» 11 1610.71??? 
ಯ ಗ ಯ ಬ ಜೂ ಭರ ಟು 

(19) ಇವರು ರಹ್ವಾನನ ಆಪ್ಪ Sa ದೇವಚರರನ್ನು'' ಸ್ವ್ರೀಯರೆಂದು ಪರಿಗಣಿಸಿಕೊಂಡರು.`ಅವರ 
ಶರೀರ ರಚನೆಯನ್ನುಇವರು ಕಂಡಿದ್ದಾರೆಯೇ?” ಇವರ ಸಾಕ್ಷಿಯನ್ನು ಬರೆದಿರಿಸಿಕೊಳ್ಳಲಾಗುವುದು ಮತ್ತು ಇವರು 
ಇದಕ್ಕೆ ಉತ್ತರ ಕೊಡಬೇಕಾಗುವುದು. 

"03 25) "(ನಾವು ಅವರನ್ನು ಆರಾಧಿಸಬಾರದೆಂದು) ರಹ್ನಾನನು ಇಚ್ಛಿಸುತ್ತಿದ್ದರೆ ನಾವೆಂದೂ ಅವರನ್ನು 
ಆರಾಧಿಸುತ್ತಿರಲಿಲ್ಲ' ಎಂದು ಅವರು "ಹೇಳುತ್ತಾರೆ. 2 ಇವರಿಗೆ ಇದರ ವಾಸ್ತವಿಕತೆ ಸಲವೂ: ತಿಳಿದಿಲ್ಲ ಇವರು ಕೇವಲ 
ಊಹಿಸುತ್ತಿದ್ದಾರಷ್ಟೆ ಕ್ವಿ (ದೇವಚರರನ್ನು ಆರಾಧಿಸುವ ಈ ಕೃತ್ಯಕ್ಕೆ ಆಧಾರವಾಗಿ) ಯಾವುದಾದರೂ ಗ್ರಂಥವನ್ನು ನಾವು 
ಇವರಿಗೆ ನೀಡಿದ್ದುಂಟೇ? ಇಲ್ಲ ಮಸ್ತವದಲ್ಲಿ ಇವರು ನಮ್ಮ ಪೂರ್ವಜರು ಒಂದು ಪದ್ಧಶಿಯಲ್ಲಿದ್ದುದಾಗ' ನಾವು 


ಅಲ್ಲಾಮಾ ಅಬೂಬಕರ್‌ ಜಸ್ನಾಸ್‌ನವರು ಅಹ್ಮಾಮುಲ್‌ ಕುರ್‌ಆನಿನಲ್ಲಿ ಈ ವಿಷಯದ ಕುರಿತು ಚರ್ಚಿಸುತ್ತಾ ಈ ಕೆಳಗಿನ 
ವರದಿಗಳನ್ನು ಉಲ್ಲೇಖಿಸಿದ್ದಾರೆ: 

ಆಯಿಶಾ(ರ) ಹೇಳುತ್ತಾರೆ- ಒಮ್ಮೆ ಉಸಾಮಾ ಬಿನ್‌ ರುದ್‌ ಬಿನ್‌ ಹಾರಿಸ್‌ಗೆ ಗಾಯವಾಗಿ ರಕ್ತ ಸುರಿಯ ತೊಡಗಿತು. 
ಪ್ರವಾದಿಯವರು ಅವರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಅವರು ಅವರ ರಕ್ತವನ್ನು ಹೀರುತ್ತಾ ಉಗುಳುತ್ತಿದ್ದರು. ಜೊತೆಗೇ ಹೀಗೆ 
ಸಾಂತ್ವನಿಸುತ್ತಿದ್ದರು- "ಉಸಾಮಾ ಹೆಣ್ಣಾಗಿದ್ದರೆ ನಾವು ಅವನಿಗೆ ಚಿನ್ನಾಭರಣ ತೊಡಿಸುತ್ತಿದ್ದೆವು. ಅತ್ಯುತ್ತಮ ಬಟ್ಟೆ ತೆ ಉಡಿಸುತ್ತಿದ್ದೆವು.' 

ಅಬೂ ಮೂಸಾ ಅಲ್‌ ಅಶ್‌ಆರಿ "ವರದಿ ಮಾಡುತ್ತಾರೆ- 'ಪ್ರವಾದಣಸು ಹೇಳಿದರು: ರೇಶ್ವ ಬಟ್ಟೆ ಮತ್ತು ಚಿನ್ನಾಭರಣ ನನ್ನ 
ಸಮುದಾಯದ ಪುರುಷರಿಗೆ ಹರಾಮ್‌, ಸ್ಟ್ರೀಯರಿಗೆ ಹಲಾಲ್‌ ಆಗಿದೆ. 

ಅಮ್ರ್‌ ಬಿನ್‌ ಆಸ್‌ ಹೇಳುತ್ತಾರೆ- ಒಮ್ಮೆ ಇಬ್ಬರು ಮಹಿಳೆಯರು ಪ್ರವಾದಿಯವರ ಬಳಿಗೆ ಬಂದರು. ಅವರು ಬಂಗಾರದ ಬಳೆಗಳನ್ನು 
ಧರಿಸಿದ್ದರು. ಪ್ರವಾದಿ(ಸ) ಅವರೊಡನೆ, ಅಲ್ಲಾಹನು ನಿಮಗೆ ಇದರ ಬದಲು ಬೆಂಕಿಯ ಬಳೆ ತೊಡಿಸುವುದನ್ನು ಇಷ್ಟಪಡುವಿರಾ ಎಂದು. 
ಕೇಳಿದರು, ಅವರು ಇಲ್ಲವೆಂದರು. ಪ್ರವಾದೀಸ) ಹೇಳಿದರು- ಅವುಗಳ ಹಕ್ಕುಸ ಸಂದಾಯ ಮಾಡಿರಿ(ಅಂದರೆ ರುಜಾತ್‌ ನೀಡಿರಿ ಆಯಿಶಾ 
ಹೇಳುತ್ತಾರೆ- ಚಿನ್ನಾಭರಣ ಧರಿಸುವುದರಲ್ಲಿ ಅಡ್ಡಿಯಿಲ್ಲ ಆದರೆ ಅದರ ರುಕಾತ್‌ ನೀಡಿರಬೇಕು. 

ಉಮರ್‌(ರ) ಅಬೂ ಮೂಸಾ ಅಶ್‌ಅರೀಯವರಿಗೆ ಹೀಗೆ ಪತ್ರ ಬರೆದರು, -ನಿಮ್ಮ ಪ್ರದೇಶದಲ್ಲಿರುವ ಮುಸ್ಲಿಮ್‌ ಸ್ತ್ರೀಯರಿಗೆ, 
ಅವರು ತಮ್ಮ ರುಕಾತ್‌ ಪಾವತಿಸುವಂತೆ ಆಜ್ಞಾಪಿಸಿರಿ. 

ಅಮ್‌ ಬಿನ್‌ ದೀನಾರ್‌ರಿಂದ ಅಬೂಹನೀಫಾ ವರದಿ ಮಾಡುತ್ತಾರೆ- ಆಯಿಶಾ ತಮ್ಮ ಸಹೋದರಿಯರಿಗೂ ಅಬ್ದುಲ್ಲಾ ಬಿನ್‌ 
ಉಮರ್‌ ತಮ್ಮ ಪುತ್ರಿಯರಿಗೂ ಚಿನ್ನಾಭರಣಗಳನ್ನು ತೊಡಿಸುತ್ತಿದ್ದರು. ಈ ಎಲ್ಲವರದಿಗಳನ್ನು ಉಲ್ಲೇಖಿಸಿದ ಬಳಿಕ ಆಲ್ಲಾಮಾ ಜಸ್ಸಾಸ್‌ 
ಬರೆಯುತ್ತಾರೆ- ಸ್ತ್ರೀಯರಿಗೆ ರೇಶ್ಮೆ ಮತ್ತು ಬಂಗಾರ ಧರಿಸಬಾರದೆಂಬ ವರದಿಗಳಿಗಿಂತ, ಪ್ರವಾದೀಸು ಮತ್ತು ಸಹಾಬಿಗಳಿಂದ ಅದು 
ಹಲಾಲ್‌ ಆಗಿದೆಯೆಂದು ಬಂದಿರುವ ಹದೀಸ್‌ಗಳು ಪ್ರಖ್ಯಾತವಾಗಿವೆ, ಪ್ರಸ್ತುತ ಕುರ್‌ಆನ್‌ ಸೂಕ್ತವೂ ಅದು ಸಮ್ಮತವೆಂಬುದನ್ನು 
ಸೂಚಿಸುತ್ತದೆ. ಅಲ್ಲದೆ ಸಮುದಾಯದ ರೂಢಿಯೂ ಪ್ರವಾದಿ(ಸ) ಮತ್ತು ಸಹಾಬಿಗಳ ಕಾಲದಿಂದಲೂ (4ನೇ ಶತಮಾನದ ಕೊನೆಯ 
ತನಕ) ಇದೇ ಆಗಿದೆ. ಅದನ್ನು ಯಾರೂ ಆಕ್ಲೇಪಿಸಿಲ್ವ, ಈ ರೀತಿಯ ವಿಷಯಗಳಲ್ಲಿಆಸಾರ್‌(ಒಬ್ಬ ಸಹಾಬಿಯ ಹೇಳಿಕೆನ ಆಧಾರದಲ್ಲಿ 
ಯಾವ ಆಕ್ಷೇಪವೂ ಸಮ್ಮತಾರ್ಹವಲ್ಲ, 

18. "ಅಂದರೆ ಮಾತಿನ ಶೈಲಿಯಿಂದ ಸ್ಪಷ್ಟವಾಗುವಂತೆ ಇದು ಪುರುಷನೋ ಸ್ತ್ರೀಯೋ ಅಲ್ಲದವರು. 

19. ಇನ್ನೊಂದು ಅನುವಾದ ಹೀಗೂ ಆಗಬಹುದು, “ಅವರು ಹುಟ್ಟುವಾಗ ಇವರು ಇದ್ದರೇಿ' 

20. ತಮ್ಮ ಪಥಭ್ರಷ್ಟತೆಗೆ ವಿಧಿಯ ಕಾರಣವೊಡ್ಗುವುದು ಅಪರಾಧಿಗಳ ನಿತ್ಯ ಅಭ್ಯಾಸ. ಅಲ್ಲಾಹನು ನಮ್ಮಿಂದ ಮಾಡಿಸಿ 
ದುದರಿಂದಲೇ ನಾವು ದೇವಚರರನ್ನು ಪೂಜಿಸುವುದು ಸಾಧ್ಯ ವಾಯಿತು, ಅವನು ಬಯಸದಿದ್ದರೆ ಹೇಗೆ ಈ ಕಾರ್ಯ ಮಾಡುತ್ತಿದ್ದೆವು? 
ಇದು ಬಹುಕಾಲದಿಂದ ನಡೆದು ಬಂದ ಸ ಸಂಪ್ರ। ಪ್ರದಾಯವಾಗಿದೆ. ಈವರೆಗೆ ಅಲ್ಲಾಹನ ಮಯಿಂದ ಯಾವ ಶಿಕ್ಷೆಯೂ ಎರಗಿಲ್ಲ 
ಅಲ್ಲಾಹನಿಗೆ ಅದು ಇಷ್ಟವೆಂದೇ ಇದರ ಅರ್ಥವೆಂದು ಅವರು ಹೇಳುತ್ತಿದ್ದರು. 

21. ಈ ಜನರು ತಮ್ಮ ಅಜ್ಞಾನದಿಂದಾಗಿ, ಈ ಲೋಕದಲ್ಲಿ ನಡೆಯುವುದೆಲ್ಲವೂ ಅಲ್ಲಾಹನ ಅನುಜ್ಞೆಯಿಂದಲೇ ನಡೆಯು 
ವುದರಿಂದ ಅದಕ್ಕೆ ಅಲ್ಲಾಹನ ಮೆಚ್ಚುಗೆಯೂ ಇದೆಯೆಂದು ಭಾವಿಸಿದ್ದಾರೆ. ಈ ಆಧಾರ ಸರಿಯೆಂದಾದರೆ, ಲೋಕದಲ್ಲಿ, ಒಂದು ಶಿರ್ಕ್‌ 
ಮಾತ್ರವೇಕೆ? ಕಳ್ಳತನ, ಕೊಲೆ, ದರೋಡೆ, ವ್ಯಭಿಚಾರ, ವಚನಭಂಗ ಮತ್ತಿತರ ಅನೇಕ ಅಪರಾಧಗಳು ನಡೆಯುತ್ತವೆ. ಅವುಗಳನ್ನು 
ಒಳಿತಿನ ಕಾರ್ಯಗಳಿಂದು ಯಾರೂ ಭಾವಿಸುವುದಿಲ್ಲ. ಏಕೆಂದರೆ ಅದನ್ನು ಇಲ್ಲಿ ಮಾಡಲು ಬಿಡುತ್ತಾರೆ. ಹಾಗಾದರೆ ಅವು ಅವನಿಗೆ. 
ಇಷ್ಟವೆಂದು ಹೇಳಬಹುದು. ಅಲ್ಲಾಹನ ಇಷ್ಟ- ಅನಿಷ್ಟಗಳನ್ನು ತಿಳಿಯವುದು ಇಲ್ಲಿನಡೆಯುವ ಘಟನೆಗಳ ಮೂಲಕ ಅಲ್ಲ ಅಲ್ಲಾಹನ 
ಗ್ರಂಥದ ಮೂಲಕ. ಅದರಲ್ಲಿ ಅವನಿಗೆ ಇಷ್ಟವಾಗಿರುವ ಮೂಲಭೂತ ವಿಶ್ವಾಸ, ಆಚಾರ ಕರ್ಮಗಳು, ಅವನಿಗೆ ಇಷ್ಟವಾದ ಮತ್ತು 


ಕಾಂಡ - 25 


380 ತಪ್ಪೀಮುಲ್‌ ಕುರ್‌ಆನ್‌ 


ಹ BSoSIEE p65 NSE SAVE 


ESAS EI ELS ಕ 3/06 IAI TE 


5 
Td > Pers ೨ ಶ್‌ ೨ > ೨ $1 3 MW 
6 BEE dle Bis Ee Ss (೦೦೪ ppl 
ಯಿ 43 6 CELL ಬಸಿ Koco Al 


A 


ಶ್‌ Lu 2 ೨ಬ ೨ 13 

ಅ SBN SSNS EK 5:0 IES 
ಕಂಡಿದ್ದೇವೆ ಮತ್ತು ನಾವು ಅವರ ಹೆಜ್ಜೆಗುರುತುಗಳನ್ನೇ ಅನುಸರಿಸುತ್ತೇವೆ ಎಂದು ಹೇಳುತ್ತಾರೆ.” ಈ ರೀತಿ ನಿಮಗಿಂತ 
ಮುಂಚೆ ನಾವು ಎಚ್ಚರಿಕೆ ನೀಡುವವರನ್ನು ಕಳುಹಿಸಿದ ಪ್ರತಿಯೊಂದು ನಾಡಿನಲ್ಲೂ ಅದರ ಅನುಕೂಲಸ್ಥ ಜನರು, 
“ನಮ್ಮ ಪೂರ್ವಜರು ಒಂದು ಪದ್ಧಶಿಯಲ್ಲಿದ್ದುದಾಗಿ ನಾವು ಕಂಡಿದ್ದೇವೆ ಮತ್ತು ನಾವು ಅವರ ಹೆಜ್ಜೆ ಗುರುತುಗಳನ್ನೇ 
ಅನುಸರಿಸುತ್ತೇವೆ' ಎಂದೇ ಹೇಳಿದ್ದರು. ಪ್ರತಿಯೊಬ್ಬ ಪ್ರವಾದಿಯೂ ಅವರೊಡನೆ, "ನೀವು ನಿಮ್ಮ ಪೂರ್ವಿಕರನ್ನು 
ಕಂಡಿದ್ದ ಆ ಮಾರ್ಗಕ್ಕಿಂತ ಹೆಚ್ಚು ಸರಿಯಾದ ಮಾರ್ಗವನ್ನು ನಾನು ನಿಮಗೆ ತೋರಿಸಿಕೊಟ್ಟರೆ ಆಗಲೂ ನೀವು ಅದೇ 
ಮಾರ್ಗದಲ್ಲಿನಡೆಯುವಿರಾ?' ಎಂದು ಕೇಳಿದರು. ಅವರು ಎಲ್ಲಪ್ರವಾದಿಗಳಿಗೂ "ನೀವು ಯಾವ ಧರ್ಮದೆಡೆಗೆ 
ಆಹ್ವಾನಿಸಲು ಕಳುಹಿಸಲ್ಪಟ್ಟಿರುವಿರೋ ನಾವು ಅದನ್ನು ನಿರಾಕರಿಸುವವರಾಗಿದ್ದೇವೆ' ಎಂಬ ಉತ್ತರವನ್ನೇ ಕೊಟ್ಟರು. 

ಕೊನೆಗೆ ನಾವು ಅವರನ್ನು ಶಿಕ್ಷಿಸಿದೆವು ಮತ್ತು ಸುಳ್ಳಾಗಿಸುವವರ ಗತಿ ಏನಾಯಿತೆಂಬುದನ್ನು ನೋಡಿಕೊಳ್ಳಿರಿ. 
(26-30) ಇಬ್ರಾಹೀಮರು ತಮ್ಮ ತಂದೆಯೊಡನೆ ಹಾಗೂ ತಮ್ಮ ಜನಾಂಗದೊಡನೆ*, "ನೀವು ಯಾರ 
ಆರಾಧನೆ ಮಾಡುತ್ತೀರೋ ಅವರೊಂದಿಗೆ ನನಗೆ ಯಾವ ಸಂಬಂಧವೂ ಇಲ್ಲ ನನಗೆ ಸಂಬಂಧವಿರುವುದು ನನ್ನನ್ನು 


ಇಷ್ಟವಲ್ಲದ ನೈತಿಕತೆ ಯಾವುದೆಂಬುದನ್ನು ಅವನೇ ತೋರಿಸಿದ್ದಾನೆ. ಕುರ್‌ಆನಿಗಿಂತ ಮುಂಚೆ ಬಂದ ಯಾವುದಾದರೂ ಗ್ರಂಥದಲ್ಲಿ 
ದೇವಚರರು ನನ್ನ ಜೊತೆಯಲ್ಲಿ: ನಿಮ್ಮದೇವರಾಗಿದ್ದಾರೆ, ಅವರನ್ನು ಪೂಜಿಸಬೇಕೆಂದಿದ್ದರೆ ಅದನ್ನು. ಈ ಜನೆರು ತೋರಿಸಿ ಕೊಡಲಿ ಎಂದು 
ಅಲ್ಲಾಹನು ಹೇಳುತ್ತಾನೆ.(ಹೆಚ್ಚಿನ ವಿವರಣೆಗೆ ನೋಡಿರಿ. 6:ಟಿ. 71,79,80,110,124-125; 7:83.16; 10:ಟಿ.101, 11: ಟಿ.116, 
13: ಟಿ.49; 16: ಟಿ.10, 31, 94; 39: ಟಿ.20; 42: ಟಿ.11) 

22. ಅಂದರೆ ಅವರ ಬಳಿ ಯಾವುದೇ ದೇವಗ್ರಂಥದ ಆಧಾರವೇನು ಇಲ್ಲ, ತಂದೆ-ತಾತಂದಿರ ಕಾಲದಿಂದಲೂ ನಡೆದು 
ಬಂದ ಆಚಾರ ಸಂಪ್ರದಾಯ, ಆದ್ದರಿಂದ ನಾವೂ ಅವರನ್ನು ಅನುಸರಿಸಿ ದೇವತೆಗಳನ್ನಾಗಿ ಮಾಡಿದ್ದೇವೆಂಬುದು ಮಾತ್ರ ಅವರಿಗೆ 
ಪ್ರಮಾಣವಾಗಿದೆ. 

23. ಪ್ರವಾದಿಗಳ ವಿರುದ್ಧ ನಿಂತು, ತಂದೆ ತಾತಂದಿರ ಅನುಕರಣೆಯ ಧ್ವಜವಾಹಕರು ಎಲ್ಲಕಾಲಗಳಲ್ಲೂ ನಾಡಿನ ಸ್ಥಿಶಿವಂತರೇ 
ಆಗಿರುವುದೇಕೆ? ಸತ್ಯ ವನ್ನು ವಿರೋಧಿಸುವವರಲ್ಲಿ ಅವರೇ ಮುಂಚೂಣಿಯಲ್ಲಿರುವುದು ಮತ್ತು ರೂಢಿಯಲ್ಲಿರುವ ಅನಾಚಾರಗಳನ್ನು 
ಹಾಗೆಯೇ ಇರಿಸುವ ಪ್ರ ಯತ್ನದಲ್ಲಿ ೧ ಕ್ರಿಯಾಶೀಲರಾಗಿರುವುದೇಕೆ? ಜನಸಾಮಾನ್ಯರನ್ನು ದಾರಿ ತಪ್ಪಿಸಿ, ಪ್ರಚೋದಿಸಿ ಪ್ರವಾದಿಗಳ ವಿರುದ್ಧ 
ಗಲಭೆ ಎಚ್ಚಸುವುದೇಕೆ?. ಎಂಬುದು ಯೋಚಿಸತಕ್ಕ ವಿಷಯವಾಗಿದೆ. ಅದಕ್ಕೆ ಎರಡು ಮೂಲ ಕಾರಣಗಳಿದ್ದವು. 

4) ಸಿರಿವಂತರು ಮತ್ತು ಸಂಪನ್ನ ವರ್ಗವು ತಿಂದುಂಡು ಮೋಜು ಮಾಡುವುದರಲ್ಲಿ ನಿರತರಾಗಿದ್ದು ಸತ್ಯಾಸತ್ಯದ ವ್ಯರ್ಥ 
ಚರ್ಚೆಯಲ್ಲಿ ಭಾಗಿಯಾಗಲು ಅವರು ತಯಾರಿರುವುದಿಲ್ಲ ಧರ್ಮದ ವಿಷಯದಲ್ಲಿ ಅವರು ನಿಶ್ಚಿಂತರೂ ಸಂಪ್ರದಾಯಪ್ರಿಯರೂ 
ಆಗಿರಲು ಕಾರಣ ಅವರ ಮೈಗಳ್ಳತನ ಮತ್ತು ಮಾನಸಿಕ ಅನಾಸ್ಥೆಯಾಗಿವೆ. ಎಲ್ಲವೂ ನಡೆದು ಬಂದಂತೆಯೇ ಇರಲಿ, ಅದು ಸತ್ಯವೋ 
ಅಸತ್ಯವೋ ಎಂದು ನೋಡುವ ಅಗತ್ಯವಿಲ್ಲವೆಂದು ಅವರು ಭಾವಿಸುತ್ತಾರೆ. ಅವರು ಯಾವುದೇ ಹೊಸ ವ್ಯವಸ್ಥೆ ಸ್ಥೆಯ ಬಗ್ಗೆಆಲೋಚಿಸುವ 
ಗೋಜಿಗೇ ಹೋಗುವುದಿಲ್ಲ (2) ಅವರ ಹಿತ ಪ್ರಚಲಿತ ವ್ಯವಸ್ಥೆಯೊಂದಿಗಿರುತ್ತದೆ. ಪ್ರವಾದಿಗಳು ಮಂಡಿಸುವ ವ್ಯವಸ್ಥೆಯಿಂದ ಅವರ 
ಮುಖಂಡತ್ವಹೋಗಿ ಬಿಡುವುದು. ನಿಷಿದ್ಧಆಹಾರ ಸೇವನೆ ಮತ್ತು ದುಷ್ಕಾರ್ಯಗಳಿಗೆ ಯಾವುದೇ ಸ್ವಾತಂತ್ರ್ಯ. ಎರಲಾರದೆಂದು ಅವರು 
ಪ್ರಥಮ ನೋಟದಲ್ಲೇ ಗ್ರಹಿಸಿರುತ್ತಾರೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ. 'ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್‌ಆಮ್‌; ಟಿ.19; 
ಸಂಪುಟ-2, ಅಆ್‌ರಾಫ್‌: ಟಿ. 46,53,68,74,88,92; ಹೂದ್‌: ಟಿ.31,32,41; ಬನೀ ಇಸ್ರಾಯೀಲ್‌: ಟಿ. 18; ಸಂಪುಟ-3, 
ಅಲ್‌ಮೂಮಿನೂನ್‌: ಟಿ.26-27, 35, 59; ಸಂಪುಟ-4 ಸಬಾ: ಸೂಕ್ತ 34, ಟಿ.54) 

24. ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಬಕರ: ಟಿ.124-133; ಅನ್‌ಆಮ್‌: ಟಿ. 50-55; 


ಕಾಂಡ - 25 


43. ಅರ್ದುಖ್ರುಫ್‌ 381 


೨೫ ೪ ೬, ೨2) ಸಟ LT ತ್ಯ 135 ಶರ್ಮ ಬ ಚ fe 
LILES be Lak ಯಂತ ಹ BAIS ls 
| pA ಕ ೨೨ 9೨46 


3; ಆಗ್‌ 180205 pee 


BES BE os 50% ಲರ ಬ ಟ್ರೀ 
ಸೃಷ್ಟಿಸದವನೊಂದಿಗೆ ಮಾತ್ರ. ಅವನೇ ನನಗೆ ಮಾರ್ಗದರ್ಶನ ಮಾಡುವನು' ಎಂದು ಹೇಳಿದ್ದ ಸಂದರ್ಭವನ್ನು 
ಸ್ಥಧಿಸಿರಿ.* ಇಬ್ರಾಹೀಮರುಇ ಇದೇ ವಚನವನ್ನು!" ತಮ್ಮ ಬಳಿಕ ತಮ್ಮಸಂತತಿಗೆ ಬಿಟ್ಟುಹೋದರು ಅವರು ಅದರ ಕಡೆಗೆ 
ಮರಳುವಂತಾಗಲು.” (ಇಷ್ಟಾಗಿಯೂ ಇವರು ಇತರರ ದಾಸ್ಯ ಆರಾಧನೆ ಮಾಡಲಾರಂಭಿಸಿದಾಗ ನಾನು ಇವರನ್ನು 
ಅಳಿಸಿ ಬಿಡಲಿಲ್ಲ ಬದಲಾಗಿ ನಾನು ಇವರಿಗೆ ಮತ್ತು ಇವರ ಪೂರ್ವಜರಿಗೆ ಇವರ ಬಳಿ ಸತ್ಯ ಹಾಗೂ ಸುವ್ಯಕ್ತವಾಗಿ 
ವಿವರಿಸಿ ಹೇಳುವ ಸಂದೇಶವಾಹಕ ಬರುವವರೆಗೂ ಜೀವನ ಸಾಧನವನ್ನು ಕೊಡುತ್ತಲೇ ಇದ್ದೆನು.೫ ಆದರೆ ಇವರ 
ಬಳಿಗೆ ಆ ಸತ್ಯವು ಬಂದಾಗ ಇವರು "ಇದಂತು ಇಂದ್ರಜಾಲ.” ನಾವಿದನ್ನುನಿರಾಕರಿಸುತ್ತೇವೆ' ಎಂದು ಹೇಳಿಬಿಟ್ಟರು. 

(31-35) ಈ ಕುರ್‌ಆನನ್ನು ಎರಡು ನಗರಗಳ ದೊಡ್ಡವರ ಪೈಕಿ ಯಾರಾದರೊಬ್ಬರ ಮೇಲೆ 
ಅವತೀರ್ಣಗೊಳಿಸಲಿಲ್ಲವೇಕೆ? ಎಂದು ಕೇಳುತ್ತಾರೆ.” ನಿಮ್ಮ ಪ್ರಭುವಿನ ಕೃಪೆಯನ್ನು ವಿತರಿಸುವವರು ಇವರೇನು? 


ಸಂಪುಟ-2 ಇಬ್ರಾಹೀಮ್‌: ಟಿ.46-53; ಸಂಪುಟ-3 ಮರ್ಯಮ್‌: ಟಿ.26-27; ಅಂಬಿಯಾ: ಟಿ.54-66; ಅಶ್ಶುಅರಾ: ಟಿ.50-62; 
ಅಂಕಬೂತ್‌: ಟಿ.26-46; ಸಂಪುಟ-4 ಅಸ್ಸಾಫ್ಟಾಶ್‌: ಸೂಕ್ತ 83-100 ಟಿ.44-55) ' 

25. ಈ ಪದಗಳ ಮೂಲಕ ಇಬ್ರಾಹೀಮರು(ಅ) ತಮ್ಮನಂಬಿಕೆಯನ್ನು ವಿವರಿಸಿದ್ದುಮಾತ್ರವಲ್ಲ ಅದಕ್ಕೆ ಪುರಾವೆಗಳನ್ನೂನೀಡಿದರು. 
ಇತರ ಆರಾಧ್ಯರು ಸೃಷ್ಠಿಸಲಿಲ್ಲ ಯಾವುದೇ ವಿಷಯದ ಸರಿಯಾದ ಮಾರ್ಗದರ್ಶನ ಮಾಡುವುದಿಲ್ಲ ಮಾಡಲು ಅವರಿಗೆ ಸಾಧ್ಯವಿಲ್ಲ 
ವೆಂಬುದೇ ಅವರೊಂದಿಗೆ ಸಂಬಂಧವಿರಿಸದಿರಲು ಕಾರಣ. ಯಾವುದೇ ಭಾಗೀದಾರರಿಲ್ಲದ ಕೇವಲ ಏಕ್ಕೆಕನಾದ ಅಲ್ಲಾಹನೇ ಸೃಷ್ಟಿಸಿದ್ದಾನೆ, 
ಮಾನವನಿಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾನೆ; ಮಾಡಲು ಬಲ್ಲನು ಎಂಬುದೇ ಅವನೊಂದಿಗೆ ಸಂಬಂಧವಿರಿಸಲು ಕಾರಣವಾಗಿದೆ. 

26. ಅಂದರೆ, ಸೃಷ್ಟಿಕರ್ತನ ಹೊರತು ಯಾರಿಗೂ ಆರಾಧ್ಯನಾಗುವ ಅರ್ಹತೆಯಿಲ್ಲ, 

27. ಅಂದರೆ, ಎಂದಾದರೂ ಸನ್ಸಾರ್ಗದಿಂದ ತಪ್ಪಿ ಬಿಟ್ಟರೆ ಅವರ ಮಾರ್ಗದರ್ಶನಕ್ಕೆ ಇರಲಿ ಮತ್ತು ಅವರು ಅದರತ್ತಲೇ ಮರಳಲಿ 
ಎಂದು. ಇಲ್ಲಿಈ ಘಟನೆಯನ್ನು ವಿವರಿಸಿರುವುದು ಕುಠೈಶರ ಅಸಂಬದ್ಧತಯು ಪು ಪೂರ್ಣವಾಗಿ ಅನಾವರಣಗೊಳ್ಳೆಬೇಕೆಂದಾಗಿತ್ತು. ನೀವು 
ನಿಮ್ಮ ಹಿರಿಯರನ್ನು ಅನುಸರಿಸಿದ್ದೀರಾದರೂ ಅದಕ್ಕೆ ಅತ್ಯುತ್ತಮ ಹಿರಿಯರನ್ನು ಬಿಟ್ಟು ಅತಿಕೆಟ್ಟ ಪೂರ್ವಿಕರನ್ನು ಆಯ್ದುಕೊಂಡಿದ್ದೀರಿ 
ಎಂಬುದನ್ನರಿತು ಅವರು ಲಜ್ಜಿಶರಾಗಬೇಕೆಂದಾಗಿತ್ತು. ಕುರೈಶರು ಇಬ್ರಾಹೀಮರ ಮತ್ತು ಇಸ್ಮಾಈಲರ ಸಂತತಿಯಾಗಿದ್ದು ಅವರು 
ನಿರ್ಮಿಸಿದ ಕಅಬಾದ ಮೇಲ್ವಿಚಾರಕರೆಂಬ ನೆಲೆಯಲ್ಲಿ ಕುರೈಶರ ಮುಖಂಡತ್ವವು ಅರೇಬಿಯಾದಲ್ಲಿ ನಡೆಯುತ್ತಿತ್ತು. ಆದ್ದರಿಂದ ಅವರು 
ಅವರೀರ್ವರ ಆದರ್ಶವನ್ನು ಅನುಸರಿಸಬೇಕಿತ್ಲೇ ಹೊರತು, ಪರಿಸರದ ಮುಶ್ರಿಕ್‌ ಜನಾಂಗಗಳಿಂದ ಬಹುದೇವಾರಾಧನೆಯನ್ನು 
ಕಲಿತ ಈ ತಿಳಿಗೇಡಿ ಹಿರಿಯರನ್ನಲ್ಲ ಈ ಘಟನೆಯನ್ನು ವಿವರಿಸಿ ಇನ್ನೊಂದು ಮಗ್ಗುಲಿನಿಂದಲೂ ಅವರ ತಪ್ಪ ಸ್ಪಷ್ಟಪಡಿಸಲಾಗಿದೆ. 
ಸತ್ಯಾಸತ್ಯವನ್ನು ಪರಿಗಣಿಸದೆ ಕೇವಲ ತಂದೆ-ತಾತಂದಿರನ್ನು ಅನುಸರಿಸುವುದು ಸರಿಯೆಂದಾಗಿದ್ದರೆ, ಮೊತ್ತ ಮೊದಲು. ಇಬ್ರಾಹೀಮರು 
ಆ ಕೆಲಸ ಮಾಡಬೇಕಿತ್ತು. ಅವರು ತಮ್ಮ ತಂಜೆ ಮತ್ತು ಜನಾಂಗದವರೊಡನೆ, ನಾನು ಸೃಷ್ಟಿಕರ್ಶನಲ್ಲದವರನ್ನು ಸ್ವೀಕರಿಸಲಾರೆ, ನಿಮ್ಮ ಈ 
ಅಂಧಶ್ರದ್ಧೆಯಾಧಾರಿತ ವಿಧಾನವನ್ನು! ಅನುಸರಿಸಲಾರೆನೆಂದು ಸ್ಪಷ್ಟವಾಗಿ ಹೇಳಿದರು. ಪೂರ್ವಜರ ಅನುಕರಣೆಯನ್ನು. ಇಬ್ರಾಹೀಮ್‌ (ಅ) 
ಒಪ್ಪುತ್ತಿರಲಿಲ್ಲ; ತಂದೆ ತಾತಂದಿರ ಅನುಕರಣೆ ಮಾಡುವುದಕ್ಕಿಂತ ಮುಂಚೆ ಅವರು ಸನ್ಮಾರ್ಗದಲ್ಲಿದ್ದಾರೆಯೇ ಎಂದು ನೋಡಬೇಕೆಂಬುದು 
ಅವರ ಇಂಗಿತವಾಗಿತ್ತು. ಒಂದು ವೇಳೆ ಅವರು ತಪ್ಪುದಾರಿಯಲ್ಲಿ ಸಾಗುತ್ತಿದ್ದಾರೆಂದು ಆಧಾರ ಸಹಿತ ಸಾಬೀತಾದರೆ ಅವರನ್ನು ಬಿಟ್ಟು 
ಆಧಾರ ಸಹಿತ ಸರಿಯಾದ ಮಾರ್ಗ್ಯವನ್ನನುಸರಿಸಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. 

28. ಮೂಲದಲ್ಲಿ ಭಾಲಿ) ' ಸ್ಪಷ್ಟ ಸಂದೇಶವಾಹಕ' ಎಂಬ ಪದಬಳಕೆಯಾಗಿದೆ. ಇದರ ಇನ್ನೊಂದು ಅರ್ಥ- 
ಸಂದೇಶವಾಹಕರೆಂದು ಸ್ಪಷ್ಟವಾಗಿರುವ ಹಾಗೂ ತಮ್ಮ ಪ್ರವಾದಿಶ್ಚಕ್ಕಿಂತ ಮುಂಚಿನ ಮತ್ತು ಅನಂತರದ ಜೀವನವು, :ಅವರು 
ಖಂಡಿತವಾಗಿಯೂ ದೇವನ. ಸಂದೇಶವಾಹಕರು ಎಂದು ಸ್ಪಷ್ಟವಾಗಿ. ಸ ಸಾಕ್ಷ್ಯವಹಿಸುವ ಓರ್ವ ಸಂದೇಶವಾಹಕರು ಬಂದಿದ್ದಾರೆ- 
ಎಂದಾಗಬಹುದು. 

29. ವಿವರಣೆಗಾಗಿ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ಅಂಬಿಯಾ: ಟಿ.5, ಸಂಪುಟ-4 ಸ್ವಾದ: ಟಿ.5. : 

30. ಅಂದರೆ ಮಕ್ಕಾ ಮತ್ತು ತಾಯಿಫ್‌. ಸತ್ಯನಿಷೇಧಿಗಳು ದೇವನು ನಿಜವಾಗಿಯೂ ಓರ್ವ ಸಂದೇಶವಾಹಕನನ್ನು ಕಳಸುತ್ತಿದ್ದರ 
ಮತ್ತು ಅವರ ಮೇಲೆ ತನ್ನಗ್ರಂಥವನ್ನು ಅವತೀರ್ಣಗೊಳಿಸ ಬಯಸಿರುತ್ತಿದ್ದರೆ ಈ ಎರಡು ಮಹಾನಗರಗಳ ಗಣ್ಯರ ಪೈಕಿ ಯಾರನ್ನಾದರೂ 


ಕಾಂಡ - 25 


382 ತಪ್ಪೀಮುಲ್‌ ಕುರ್‌ಆನ್‌ 


ಇ Fe ನ ಲ್ಲಿ ಗ LC 


ಭನ AY a a8) 5 BU! ಚ ಕ್ರಿ ES LES OS 
ಕ 2 Fh SE RNS IG NOG NS DDN 28% ಲ ಲೀ" ಯ 
೪11 SOCKS Io EE ESE GL Ahh 

ಲೌಕಿಕ .ಜೀವನದಲ್ಲಿ ಇವರ ಉಪಜೀವನ ಸಾಧನಗಳನ್ನು ನಾವು ಇವರ ನಡುವೆ ಹಂಚಿದ್ದೇವೆ ಮತ್ತು ಇವರು 


ಪರಸ್ಸರರಿಂದ ಸೇವೆ ಪಡೆಯುವಂತಾಗಲು ನಾವು ಇವರಲ್ಲಿ ಕೆಲವರಿಗೆ ಇನ್ನು ಕೆಲವರಿಗಿಂತ ಅನೇಕ ಮೇಲ್ವಿ 
ನೀಡಿರುವೆವು.”' ನಿಮ್ಮ ಪ್ರಭುವಿನ ಕೃಪೆಯು (ಪ್ರವಾದಿತ್ತವು ಇವರು (ಶ್ರೀಮಂತರು) ಶೇಖರಿಸುತ್ತಿರುವ ಸಂಪತ್ತಿಗಿಂತ 


ಆಯ್ಕೆ ಮಾಡುತ್ತಿದ್ದನೆಂದು ಹೇಳುತ್ತಿದ್ದರು. ಪ್ರವಾದಿಯನ್ನಾಗಿ ಮಾಡಲು ಅಲ್ಲಾಹನಿಗೆ ಅನಾಥನಾಗಿ ಹುಟ್ಟಿದ, ವಾರೀಸಿನಲ್ಲಿ ಏನೂ ಇಲ್ಲದ, 
ಆಡು-ಕುರಿಗಳನ್ನುಮೇಯಿಸಿ ಯೌವನವನ್ನುಕಳೆದಿರುವಹಾಗೂ ಈಗ ತನ್ನಪತ್ನಿಯ ಸಂಪತ್ತಿನಿಂದ ವ್ಯಾಪಾರ ಮಾಡಿ ಬದುಕುವ, ಯಾವುದೇ 
ಗೋತ್ರದ ಸರದಾರನಲ್ಲದ ಮತ್ತು ಯಾವುದೇ ಉನ್ನತ ಕುಟುಂಬದ ಮುಖ್ಯಸ್ಥನಲ್ಲದ ವ್ಯಕ್ತಿಯೊಬ್ಬನೇ ಸಿಕ್ಕಿದನೇ? ಮಕ್ಕಾದಲ್ಲಿವಲೀದ್‌ ಬಿನ್‌ 
ಮುಗೀರ, ಉತ್ಬಾ ಬಿನ್‌ ರಬೀಅರಂತಹ ನಾಯಕರು, ತಾಯಿಫ್‌ನಲ್ಲಿಕಿನಾನ ಬಿನ್‌ ಅಬ್ದು ಅಮ್ರ್‌ ಮತ್ತು ಇಬ್ನು ಅಬ್ದುಯಾಲೀಲ್‌ರಂತಹ 
ಧನಿಕರಿರಲಿಲ್ಲದೆ? ಎಂದು ಕೇಳುತ್ತಿದ್ದರು. ಇದು ಅವರ ವಾದವಾಗಿತ್ತು. ಮೊದಲಂತೂ ಅವರು ಮನುಷ್ಯ ಪ್ರವಾದಿಯು ಆಗಬಲ್ಲನೆಂಬುದನ್ನೇ 
ಒಪ್ಪಲು ತಯಾರಿರಲಿಲ್ಲ ಆದರೆ ಕುರ್‌ಆನ್‌ನಲ್ಲಿ ಪದೇ ಪದೇ ಅವರ ಈ ವಾದವನ್ನು ಪುರಾವೆಗಳ ಸಹಿತ ಖಂಡಿಸಲಾಯಿತು ಮತ್ತು ಈ 
ಹಿಂದೆಯೂ ಬಂದಿದ್ದ ಪ್ರವಾದಿಗಳು ಮನುಷ್ಯರೇ ಆಗಿದ್ದರು, ಮಾನವರ ಮಾರ್ಗದರ್ಶನ ಮಾನವರೇ ಹೊರತು ಮಾನವೇತರರು 
ಆಗಲು ಸಾಧ್ಯವಿಲ್ಲವೆಂದು ಹೇಳಿತು. ಈ ಲೋಕಕ್ಕೆ ಬಂದ ಪ್ರವಾದಿಗಳಾರೂ ಆಕಾಶದಿಂದ ಹಳಾತ್ತನೆ ಇಳಿದು ಬಂದಿರಲಿಲ್ಲ ಅವರು ಇದೇ 
ಮಾನವರ ಊರಲ್ಲಿಜನಿಸಿದ್ದರು, ಪೇಟೆಗಳಲ್ಲಿ ಸುತ್ತಾಡುತ್ತಿದ್ದರು; ಮಕ್ಕಳು ಮರಿಗಳನ್ನು ಹೊಂದಿದ್ದರು. ತಿನ್ನದೆ ಕುಡಿಯದೆ ಇರಲಿಲ್ಲಎಂದು 
ಹೇಳಲಾಯಿತು. (ನೋಡಿರಿ ಅನ್ನಹ್ಟ್‌ ಸೂಕ್ತ.43 ಬನೀ ಇಸ್ರಾಈಲ್‌: 94-95, ಯೂಸುಫ್‌: 109, ಅಲ್‌ಪುರ್ಕಾನ್‌: 7, 20, ಅಂಬಿಯಾ: 
7-8, ಅರ್ರಆ್‌ದ್‌: 38) ಎಂದು ಹೇಳಿದಾಗ ಅವರು ತಮ್ಮಮಾತನ್ನು ಬದಲಿಸಿದರು. ಸರಿ, ಮಾನವನೇ ಪ್ರವಾದಿಯೆಂದು ಒಪ್ಪಿಕೊಳ್ಳೋಣ. 
ಆದರೆ ಆತ ಗಣ್ಯ ವ್ಯಕ್ತಿಯಾಗಿರಬೇಕು, ಸಂಪತ್ತು, ಅಂತಸ್ತು ದೊಡ್ಡ ಬಳಗವನ್ನು ಹೊಂದಿದವನಾಗಿರಬೇಕು, ಜನರ ಮೇಲೆ ಅವರ ವ್ಯಕ್ತಿತ್ವದ 
ಪ್ರಭಾವ ಬಿದ್ದಿರಬೇಕು. ಅಬ್ದುಲ್ಲಾರ ಮಗ ಮುಹಮ್ಮದ್‌(ಸ) ಈ ಅಂತಸ್ಸಿನವರಾಗಿರಲು ಹೇಗೆ ಸಾಧ್ಯ? ಎಂದು ಹೇಳಿದರು. 

31. ಇದು ಅವರ ಆಕ್ಷೇಪಕ್ಕೆ ಉತ್ತರ. ಇದರಲ್ಲಿಕೆಲವು ಸಂಕ್ಷಿಪ್ತ ಪದಗಳಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ಹೇಳಲಾಗಿದೆ. 

ಒಂದನೆಯದಾಗಿ, ನಿಮ್ಮ ಪ್ರಭುವಿನ ಕರುಣೆಯನ್ನು ವಿತರಿಸಲು ಇವರಿಗೆ ಯಾವಾಗ ವಹಿಸಿ ಕೊಡಲಾಗಿದೆ? ಅಲ್ಲಾಹನು 
ತನ್ನ ಕರುಣೆಯನ್ನು ಯಾರಿಗೆ ದಯಪಾಲಿಸಬೇಕು, ಯಾರಿಗೆ ಕೊಡಬಾರದು ಎಂದು ನಿರ್ಧರಿಸುವುದು ಇವರ ಕೆಲಸವೇ? (ಇಲ್ಲಿ 
ಕರುಣೆಯೆಂದರೆ ಸಕಲರಿಗೂ ಅಲ್ಲಸ್ವಲ್ಪವಾದರೂ ಲಭಿಸುವ ಸಾರ್ವತ್ರಿಕ ಕರುಣೆಯಾಗಿದೆ.) 

ಎರಡನೆಯದಾಗಿ, ಪ್ರವಾದಿಶ್ಚವ್ರ ಬಹಳ ದೊಡ್ಡ ವಿಷಯ ಅದಿರಲಿ. ಲೋಕದಲ್ಲಿ ಜೀವಿಸಲು ಅಗತ್ಯವಿರುವ ಸಾಮಾನ್ಯ 
ಜೀವನಾಭಾರಗಳ ವಿತರಣೆಯನ್ನೂನಾವು ನಮ್ಮ ಕೈಯಲ್ಲೇ ಇರಿಸಿದ್ದೇವೆ. ಬೇರಾರಿಗೂ ನೀಡಿಲ್ಲ ನಾವು ಕೆಲವರನ್ನುಸುಂದರವಾಗಿಯೂ 
ಇನ್ನು ಕೆಲವರನ್ನು ಕುರೂಪಿಯಾಗಿಯೂ, ಕೆಲವರು ಕೋಗಿಲೆ ಕಂಠದವನಾಗಿಯೂ, ಇನ್ನು ಕೆಲವರನ್ನು ಕರ್ಕಶಸ್ವರದವರನ್ನಾಗಿಯೂ, 
ಕೆಲವರಿಗೆ ದೈತ್ಯಗಾತ್ರವನ್ನೂ ಇನ್ನು ಕೆಲವರನ್ನು ಸಣಕಲು ದೇಹದವರಾಗಿಯೂ ಮಾಡಿ ಹುಟ್ಟಿಸುತ್ತೇವೆ. ಅದೇ ರೀತಿ ಒಬ್ಬನು ಅಪಾರ 
ಬುದ್ದಿಶಕ್ತಿಯುಳ್ಳವ, ಇನ್ನೊಬ್ಬನು ಮಂದ ಬುದ್ಧಿಯವ, ಒಬ್ಬನನ್ನು ಅಪಾರ ಸ್ಥರಣಶಕ್ತಿ, ಇನ್ನೊಬ್ಬನನ್ನು ಮರೆಗುಳಿಯಾಗಿ, ಒಬ್ಬನನ್ನು 
ಸರ್ವಾಂಗಸುಂದರನಾಗಿ, ಇನ್ನೊಬ್ಬನನ್ನು ವಿಕಲಾಂಗಿ, ಅಂಧ, ಮೂಗನಾಗಿ, ಒಬ್ಬನನ್ನು ಶ್ರೀಮಂತನಾಗಿ, ಇನ್ನೊಬ್ಬನನ್ನು ಕಡುಬಡವನಾಗಿ, 
ಒಬ್ಬನನ್ನು ಅಭಿವೃದ್ಧಿ ಹೊಂದಿದ ದೇಶದ ಪ್ರಜೆಯಾಗಿ, ಇನ್ನೊಬ್ಬನನ್ನು ಬಡದೇಶದ ಪ್ರಜೆಯಾಗಿ ಹುಟ್ಟಿಸುತ್ತೇವೆ. ಈ ಜನ್ನವಿಧಿಯಲ್ಲಿ 
ಯಾರಿಗೂ ಕಿಂಚಿತ್ತೂ ಪಾಲಿಲ್ವ ನಾವು ಯಾರಿಗೆ ಏನನ್ನು ಕೊಟ್ಟಿದ್ದೇವೋ ಅದನ್ನು ಪಡೆಯುಲು ಅವನು ನಿರ್ಬಂಧಿತನಾಗಿದ್ದಾನೆ. 
ಹುಟ್ಟುವ ಈ ಸ್ಥಿತಿಯನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ ಅದೇ ರೀತಿ ಮಾನವರ ಮಧ್ಯೆ ಜೀವನಾಧಾರ, ಶಕ್ತಿ, ಗೌರವ, 
ಕೀರ್ತಿ, ಸಂಪತ್ತು, ಅಧಿಕಾರ ಎಲ್ಲವನ್ನೂನಾವೇ ವಿತರಿಸುತ್ತೇವೆ. ಯಾರನ್ನಾದರೂ ನಾವು ಉನ್ನತಗೊಳಿಸುವುದಾದರೆ ಅವನನ್ನು ಬೀಳಿಸಲು 
ಯಾರಿಂದಲೂ ಸಾಧ್ಯವಿಲ್ಲ ಯಾರಿಗೆ ದುರ್ಗತಿ ಬರುತ್ತದೋ ಅವನನ್ನು ಬೀಳುವುದರಿಂದ ರಕ್ಷಿಸಲು ಯಾರಿಗೂ ಸಾಧ್ಯವಿಲ್ಲ ನಮ್ಮ 
ತೀರ್ಮಾನಗಳ ಮುಂದೆ ಮಾನವರ ಎಲ್ಲಉಪಾಯಗಳೂ ವ್ಯರ್ಥವಾಗುವುದು. ಈ ಸಮಗ್ರ ದೈವಿಕ ವ್ಯವಸ್ಥೆಯಲ್ಲಿ ಜಗದೊಡೆಯನು 
ಯಾರನ್ನು ಪ್ರವಾದಿಯಾಗಿ ಮಾಡಬೇಕು, ಯಾರನ್ನುಮಾಡಬಾರದು ಎಂದು ತೀರ್ಮಾನಿಸಲು ಇವರು ಯಾರು? 

ಮೂರನೆಯದಾಗಿ, ಈ ದೈವಿಕ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಒಬ್ಬನಿಗೆ ಅಥವಾ ಎಲ್ಲವನ್ನೂ ಎಲ್ಲರಿಗೂ ನೀಡಲಾಗುವುದಿಲ್ಲವೆಂಬ 
ನಿಯಮವನ್ನು ಇರಿಸಲಾಗಿದೆ. ಕಣ್ತೆರೆದು ನೋಡಿದರೆ, ಎಲ್ಲೆಡೆ ನಿಮಗೆ ಮನುಷ್ಯರ ನಡುವೆ ಎಲ್ಲ ರೀತಿಯಲ್ಲೂ ಅಂತರವೇ ಕಂಡು 
ಬರುತ್ತದೆ. ಒಬ್ಬನಿಗೆ ನಾವು ಏನಾದರೂ ಕೊಟ್ಟರೆ, ಅವನನ್ನು ಇನ್ನೊಂದು ವಸ್ತುವಿನಿಂದ ವಂಚಿತಗೊಳಿಸುತ್ತೇವೆ. ಅದನ್ನು ಮತ್ತೊಬ್ಬನಿಗೆ 
ನೀಡುತ್ತೇವೆ. ಇದು ಯಾರೂ ಯಾರಿಂದಲೂ ನಿರಪೇಕ್ಷರಾಗಿರಬಾರದು, ಪ್ರತಿಯೊಬ್ಬನೂ ಒಂದಲ್ಲ ಒಂದು ಎಷಯದಲ್ಲಿ ಇನ್ನೊಬ್ಬನನ್ನು 
ಅವಲಂಬಿಸಬೇಕೆಂಬ ದೃಷ್ಟಿಯಿಂದ ಅವನ ಜಾಣ್ಮೆಯಿಂದ ಮಾಡಲಾಗಿದೆ. ಹಾಗಿರುವಾಗ, ನಾವು ಅಧಿಕಾರ ಮತ್ತು ಸಂಪತ್ತು ನೀಡಿರು 


ಕಾಂಡ - 25 


43. ಅರ್ದುಖ್ರುಫ್‌ 383 


ತ GE ವ ATT (A 
OE es SUE NS GH 
K £4 «3 ಟೆ ೨2 _ ಗ 
೫1 0% EEE SE ಪ-೪55 5 ಓ೩1॥ 0 
ಬಗ್ಗೆ ಯ್‌ 


92% AB NLA IG ಚ್‌ ಚ ಜಗ Ae 
ಅಚ 03 ಸಲಿ ಲಖನ ಜಾಪರ ಹಿ) ಹ 


Lo ಸಚ ನಂದೇ ರಿ ೫ «೨೨೪೨ [eA 
ELAN AE ES ಯಸ; 
NEE ದ ಲಳ ಟಚ್‌ 

> PAT ೨41 ರ 2% 2 2 2 ಗೆ 
OSS ಟ್ರಿ 5605560% ಟು YS SUSIE olin 
ಅಧಿಕ ಬೆಲೆಯುಳ್ಳದ್ದಾಗಿದೆ.** ಎಲ್ಲರೂ ಒಂದೇ ಸಮುದಾಯವಾಗಿ ಬಿಡುವರೆಂಬ ಭಯವಿಲ್ಲದಿರುತ್ತಿದ್ದರೆ, ನಾವು 
"ರಹ್ಮಾನನನ್ನು ನಿರಾಕರಿಸುವವರ ಮನೆಗಳ ಮಾಡುಗಳನ್ನೂ ಅವರು ತಮ್ಮ ಮಾಳಿಗೇಉಪ್ಪರಿಗೆಗಳಿಗೇರುವ 
ಮೆಟ್ಟಲುಗಳನ್ನೂ ಅವರ ಬಾಗಿಲುಗಳನ್ನೂ ಅವರು ಒರಗಿ ಕುಳಿತುಕೊಳ್ಳುವ ಪೀಠಗಳನ್ನೂ ಎಲ್ಲವನ್ನೂ ಬೆಳ್ಳಿ 
ಬಂಗಾರಗಳನ್ನಾಗಿ ಮಾಡಿ ಬಿಡುತ್ತಿದ್ದೆವು.” ಇದಂತೂ ಕೇವಲ ಲೌಕಿಕ ಜೀವನದ ಸಂಪತ್ತಾಗಿದೆ ಮತ್ತು ಪರಲೋಕವು 
ನಿಮ್ಮ ಪ್ರಭುವಿನ ಬಳಿ ಧರ್ಮನಿಷ್ಠರಿಗಾಗಿ ಮಾತ್ರ ಇದೆ.' 

(36-39) ರಹ್ವಾನನ ದಿಕ್ರ್‌ಸ್ಫರಣೆನ" ಬಗ್ಗೆ ಅನಾಸ್ಥೆ ವಹಿಸುವವನ ಮೇಲೆ ನಾವೊಬ್ಬ ಶೈತಾನನನ್ನು ನೇಮಿಸಿ 
ಬಿಡುತ್ತೇವೆ ಮತ್ತು ಅವನು ಆತನ ಆಪ್ಪಮಿತ್ರನಾಗಿ ಬಿಡುತ್ತಾನೆ. ಈ ಶೈತಾನರು ಇಂತಹವರನ್ನು ಸನ್ಮಾರ್ಗದಿಂದ 
ತಡೆಯುತ್ತಾರೆ ಮತ್ತು ನಾವು ಸನ್ಮಾರ್ಗದಲ್ಲೇ ಸಾಗುತ್ತಿದ್ದೇವೆಂದು ಅವರು ತಮ್ಮಷ್ಟಕ್ಕೆ ತಿಳಿದುಕೊಂಡಿರುತ್ತಾರೆ. ಕೊನೆಗೆ 
ಈ ವ್ಯಕ್ತಿ ನಮ್ಮ ಬಳಿಗೆ ಬಂದಾಗ ತನ್ನ ಶೈತಾನನೊಡನೆ, "ಅಯ್ಯೋ, ನನ್ನ ಮತ್ತು ನಿನ್ನ ಮಧ್ಯೆ ಪೂರ್ವ ಪಶ್ಚಿಮಗಳ 
ಅಂತರವಿರುತ್ತಿದ್ದರೆ! ನೀನಂತೂ ಅತ್ಯಂತ ನಿಕೃಷ್ಟ ಸಂಗಾತಿಯಾಗಿ ಬಿಟ್ಟೆ" ಎಂದು ಹೇಳುವನು. ಆಗ ಇವರೊಡನೆ "ನೀವು 


ಅಕ್ರಮವೆಸಗಿ ಬಿಟ್ಟಿರುವಾಗ, ಇಂದು ಯಾತನೆಯಲ್ಲಿನೀವು ಮತ್ತು ನಿಮ್ಮ ಶೈತಾನರು ಸಮಾನ ಪಾಲುದಾರರೆಂಬುದು 
ನಿಮಗೇನೂ ಫಲಕಾರಿಯಲ್ಲ' ಎನ್ನಲಾಗುವುದು.* 


ವವರಿಗೆ ಪ್ರವಾದಿತ್ನವನ್ನೂ ನೀಡಬೇಕೆಂಬ ಮೂರ್ಯ ವಿಚಾರ ನಿಮಗೆ ಹೇಗೆ ಹೊಳೆಯಿತು? ಅದೇ ರೀತಿ, ನೀವು ಬುದ್ಧಿ ಜ್ಞಾನ, ಸಂಪತ್ತು, 
ಸೌಂದರ್ಯ, ಶಕ್ತಿ, ಅಧಿಕಾರ ಮತ್ತಿತರ ಅನುಗ್ರಹಗಳು ಒಬ್ಬನಿಗೇ ಸಿಗಬೇಕು ಮತ್ತು ಒಬ್ಬನಿಗೆ ಒಂದು ವಸ್ತು ಸಿಗದಿದ್ದರೆ ಇನ್ನೊಂದು 
ಸಿಗಬಾರದೆಂದು ಹೇಳುತ್ತೀರಾ? 

32. ಇಲ್ಲಿಪ್ರಭುವಿನ ಕರುಣೆಯೆಂದರೆ, ವಿಶೇಷ ಕರುಣೆ ಅಥವಾ ಪ್ರವಾದಿತ್ತವಾಗಿದೆ. ಅಂದರೆ, ನೀವು ಯಾವ ಶ್ರೀಮಂತರನ್ನು 
ಅವರ ಐಶ್ವರ್ಯ, ಅಧಿಕಾರ ಮತ್ತು ಮುಖಂಡತ್ನದಿಂದಾಗಿ ದೊಡ್ಡವರೆಂದು ಭಾವಿಸಿರುವಿರೋ, ಅದು ಮುಹಮ್ಮದ್‌! (ಸುರಿಗೆ ನೀಡಿರುವ 
ಸಂಪತ್ತಿನ ಮುಂದೆ ಏನೂ ಅಲ್ಲ, ಇದು ಅದಕ್ಕಿಂತ ಎಷ್ಟೋ ಶ್ರೇಷ್ಠವಾಗಿದೆ. ಅದರ ಮಾನದಂಡವೇ ಬೇರೆ. ನೀವು ನಿಮ್ಮ ಪ್ರತಿಯೊಬ್ಬ 
ಮುಂದಾಳು ಮತ್ತು ಸಾಹುಕಾರ ಪ್ರವಾದಿಯಾಗಲು ಅರ್ಹನೆಂದು ಭಾವಿಸಿದರೆ ಅದು ನಿಮ್ಮ ಅಲ್ಪ ಭಾವನೆಯಾಗಿದೆ. ಅಲ್ಲಾಹನಿಂದ 
ಅಂತಹ ಅವಿವೇಕವನ್ನು ಏಕೆ ನಿರೀಕ್ಷಿಸುತ್ತೀರಿ? 

33. ಅಂದರೆ, ಈ ಧನಕನಕ ಯಾರಿಗಾದರೂ ಸಿಕ್ಕಿದರೆ ಅದು ನಿಮ್ಮ ದೃಷ್ಟಿಯಲ್ಲಿ ಬಹುದೊಡ್ಡ ಅನುಗ್ರಹವಾಗಿದೆ. ಬಹಳ 
ಮೌಲ್ಯ ಹೊಂದಿದೆ. ಆದರೆ ಅದು ಅಲ್ಲಾಹನ ದೃಷ್ಟಿಯಲ್ಲಿ ಬಹಳ ತುಚ್ಚವಾಗಿದೆ. ಮನುಷ್ಯರೆಲ್ಲರೂ ಕುಫ್ರ್‌ನತ್ತ ಮುಗಿ ಬೀಳುವರೆಂಬ 
ಭೀತಿಯಿಲ್ಲದಿರುತ್ತಿದ್ದರೆ ಆತ ಎಲ್ಲರ ಮನೆಗಳನ್ನು ಚನ್ನ ಬೆಳ್ಳಿಯಿಂದ ತುಂಬುತ್ತಿದ್ದ ಈ ಸಂಪತ್ತಿನ ಆಧಿಕ್ಯವು ಮನುಷ್ಯನ ಸಜ್ಜನಿಕೆ, 
ನಿರ್ಮಲತೆ ಮತ್ತು ಆತ್ಮಶುದ್ದಿಗೆ ಪುರಾವೆಯಾಗುವುದಾದರೂ ಹೇಗೆ? ಇದು ಸಮಾಜವು ಅತ್ಯಂತ ಕೆಟ್ಟವನೆಂದು ಗುರುತಿಸುವ ವ್ಯಕ್ತಿಯ 
ಬಳಿಯೂ ಇರುತ್ತದೆ. ಅದನ್ನುನೀವು ಮನುಷ್ಯನ ದೊಡ್ಡಸ್ತಿಕೆಯ ಮಾನದಂಡವಾಗಿ ಮಾಡಿದ್ದೀರಿ. ಕ 

34. ಇದು ಬಹಳ ವಿಶಾಲಾರ್ಥದ ಪದವಾಗಿದೆ. "ರಹ್ವಾನನ ದಿಕ್ರ್‌' ಅಂದರೆ, ಅವನ ಸ್ಥರಣೆಯಾಗಿದೆ. ಅವನಿಂದ ಬಂದ 
ಉಪದೇಶವೂ ಆಗಿದೆ. ಈ ಕುರ್‌ಆನ್‌ ಕೂಡಾ ಆಗಿದೆ. ಸ 

35. ಅಂದರೆ, ನಿಮ್ಮನ್ನು ತಪ್ಪದಾರಿಗೆಳೆದವರಿಗೆ ಶಿಕ್ನೆ ಲಭಿಸುತ್ತದೆಂದು ನಿಮ್ಮ ಪಾಲಿಗೆ ಸಮಾಧಾನಕರ ವಿಷಯವೇನಲ್ಲ. ಏಕೆಂದರೆ 
ಅದೇ ಶಿಕ್ಷೆ: ಪಥಭ್ರಷ್ಟತೆಯನ್ನು ಸ್ವೀಕರಿಸುವವರಿಗೂ ಇದೆ. 


ಕಾಂಚ - 25 


384 ತಪ್ಪೀಮುಲ್‌ ಕುರ್‌ಆನ್‌ 


OEE NEG ೬58) IIIS SHEL HG 4 ೪೬೬ 66 


ತ್‌ ಸಿ 


ಆ ಟಚ್‌ ಟ್‌ EON ತ 2ಎ ಕ | (ಆ PAU ಚ ಟಟ ಟ್ಟ 
ESS 110103, YG aA 


ER TAT 39» 7 2 % 2 MK 3 LE 
6% SHS Os CATES bs NEOs ಆಟಿ ಡೆ 

(40-45) ಸಂದೇಶವಾಹಕರೇ, ನೀವೇನು ಕಿವುಡರಿಗೆ ಕೇಳಿಸುವಿರಾ? ಅಥವಾ ಕುರುಡರಿಗೆ ಮತ್ತು ಸುವ್ಯಕ್ತ 
ಪಥಭ್ರಷ್ಟತೆಯಲ್ಲಿ ಬಿದ್ದಿರುವವರಿಗೆ ಮಾರ್ಗದರ್ಶನ ನೀಡುವಿರಾ?*" ಈಗ ನಾವು ನಿಮ್ಮನ್ನು ಈ ಲೋಕದಿಂದ 
ಎತ್ತಿಕೊಂಡರೂ ಅಥವಾ ನಾವು ಇವರಿಗೆ ವಾಗ್ದಾನವಿತ್ತಿರುವ ಇವರ ಅಂತಿಮ ಗತಿಯನ್ನು ನಿಮಗೆ ಕಣ್ಣಾರೆ 
ತೋರಿಸಿದರೂ ನಾವು ಇವರಿಗೆ ಶಿಕ್ಷೆಯನ್ನಂತೂ ಕೊಡಲೇಬೇಕಾಗಿದೆ. ನಮಗೆ ಇವರ ಮೇಲೆ ಸಂಪೂರ್ಣ 
ನಿಯಂತ್ರಣವಿದೆ.? ಏನಿದ್ದರೂ ನೀವು ವಹ್ಯ್‌ ಮೂಲಕ ನಿಮ್ಮ ಬಳಿಗೆ ಕಳುಹಿಸಲಾಗಿರುವ ಈ ಗ್ರಂಥವನ್ನು ಭದ್ರವಾಗಿ 
ಹಿಡಿದುಕೊಳ್ಳಿರಿ. ಖಂಡಿತವಾಗಿಯೂ ನೀವು ನೇರ ಮಾರ್ಗದಲ್ಲಿದ್ದೀರಿ.* ವಾಸ್ತವದಲ್ಲಿ ಈ ಗ್ರಂಥವು ನಿಮಗೂ ನಿಮ್ಮ 
ಜನಾಂಗಕ್ಕೂ ಒಂದು ಬಹು ದೊಡ್ಡ ಗೌರವವಾಗಿದೆ. ಸದ್ಯದಲ್ಲೇ ನೀವೆಲ್ಲರೂ ಪ್ರಶ್ನಿಸಲ್ಪಡುಎರಿ.3 ನಾವು ನಿಮಗಿಂತ 
ಮುಂಚೆ ಕಳುಹಿಸಿದ್ದ ಎಲ್ಲ ಸಂದೇಶವಾಹಕರೊಡನೆ ಕೇಳಿ ನೋಡಿರಿ: ನಾವು ದಾಸ್ಯಕ್ಕಾಗಿ ರಹ್ವಾನನ ಹೊರತು ಬೇರೆ 
ಕೆಲವು ಆರಾಧ್ಯರನ್ನೂ ನಿಶ್ಚಯಿಸಿದ್ದೇವೆಯೆ?* 


: 36. ಕೇಳಲು ತಯಾರಿರುವ ಮತ್ತು ವಾಸ್ತವಿಕತೆಗಳ ಬಗ್ಗೆ ಕಣ್ಣು ಮುಚ್ಚಿಲ್ಲದ ಮಂದಿಯ ಕಡೆಗೆ ಗಮನ ಕೊಡಿ ಎಂದರ್ಥ. 
ಕುರುಡರಿಗೆ ದಾರಿ ತೋರಿಸುವ, ಕಿವುಡರಿಗೆ ಕೇಳಿಸುವ ಪ್ರಯತ್ನದಲ್ಲಿ ನಿಮ್ಮನ್ನು ನೀವೇ ನಾಶ ಪಡಿಸದಿರಿ. ನಿಮ್ಮ ಈ ಸಹೋದರ 
ಬಂಧುಗಳು ಸನ್ಮಾರ್ಗ ಸ್ವೀಕರಿಸುವುದಿಲ್ಲ ಮತ್ತು ತಮ್ಮನ್ನು ದೇವಯಾತನೆಗೆ ಅರ್ಹಗೊಳಿಸುತ್ತಿರುವುದೇಕೆ ಎಂಬ ಚಿಂತೆಯಿಂದ 
ಒಳಗಿಂದೊಳಗೇ ಕರಗಬೇಡಿರಿ. 

37. ಈ ಮಾಶಿನ ಅರ್ಥವನ್ನು ಇದನ್ನು ಆಡಿದ ವಾತಾವರಣವನ್ನು ದೃಷ್ಟಿಯಲ್ಲಿಟ್ಟರೆ ಚೆನ್ನಾಗಿ ಮನವರಿಕೆಯಾಗಬಹುದು. 
ಮುಹಮೃದ್‌(ಸುರ ವ್ಯಕ್ತಿತ್ವವೇ ತಮಗೊಂದು ಪೀಡೆಯಾಗಿದೆ. ಈ ಮುಳ್ಳು ಮಧ್ಯೆಯಿಂದ ಸರಿದು ಹೋದರೆ ಅನಂತರ ಎಲ್ಲವೂ ಸರಿ 
ಹೋಗುವುದೆಂದು ಅವರು ಭಾವಿಸಿದ್ದರು. ಈ ದುಷ್ಟ ಭಾವನೆಯಿಂದಾಗಿ ಅವರನ್ನು, ಹೇಗಾದರೂ ಮುಗಿಸಿ ಬಿಡಬೇಕೆಂದು ಅಹೋರಾತ್ರಿ 
ಅವರು ಒಟ್ಟು ಕುಳಿತು ಚಿಂತಿಸುತ್ತಿದ್ದರು. ಅಲ್ಲಾಹನು ಅವರನ್ನು ಕಡೆಗಣಿಸಿ, ಪ್ರವಾದಿಯವರಿಗೆ, ನೀವು ಇದ್ದರೂ ಇಲ್ಲದಿದ್ದರೂ 
ಏನೂ ವ್ಯತ್ಯಾಸವಾಗದು. ನೀವು ಜೀವಿಸಿದ್ದರೆ ನಿಮ್ಮ ಕಣ್ಣ ಮುಂದೆಯೇ ಅವರಿಗೆ ದುರ್ಗತಿಯುಂಟಾದೀತು. ನಿಮ್ಮನ್ನು ಎತ್ತಿಕೊಂಡರೆ 
ಆ ಬಳಿಕ ಅವರನ್ನು ನಾವೇ ನೋಡಿಕೊಳ್ಳುವೆವು. ಈಗ ಅವರ ಕರ್ಮಗಳ ಫಲಗಳು ಅವರನ್ನು ಆವರಿಸಿ ಬಿಟ್ಟಿದೆ. ಅದರಿಂದ ಅವರು 
ಪಾರಾಗಲಾರರು ಎಂದು ಹೇಳುತ್ತಾನೆ. 

38. ಅಂದರೆ, ಅಕ್ರಮ-ಅನ್ಯಾಯದೊಂದಿಗೆ ವಿರೋಧಿಸುವವರು ತಮ್ಮ ಕರ್ಮಗಳಿಗೆ ಯಾವ ಶಿಕ್ಷೆಯನ್ನು ಯಾವಾಗ 
ಪಡೆಯಲಿದ್ದಾರೆಂದು ಚಿಂತಿಸಬೇಡಿ. ಅದೇ ರೀತಿ ನಿಮ್ಮ ಜೀವಮಾನದಲ್ಲೇ ಇಸ್ಲಾಮಿಗೆ ವಿಜಯ ಲಭಿಸುತ್ತದೋ ಇಲ್ಲವೋ ಎಂದು ಚಿಂತಿಸ 
ಬೇಡಿ. ನೀವು ಸತ್ಯದಲ್ಲಿದ್ದೀರೆಂಬುದೇ ನಿಮ್ಮ ಪಾಲಿಗೆ ಸಾಕು. ಆದ್ದರಿಂದ ಪರಿಣಾಮದ ಬಗ್ಗೆ ಚಿಂತಿಸದೆ ನಿಮ್ಮಕರ್ತವ್ಯವನ್ನುನಿರ್ವಹಿಸುತ್ತಲಿರಿ. 
ಅಲ್ಲಾಹನು ನಿಮ್ಮ ಮುಂದೆಯೇ ಅಸತ್ಯವನ್ನು ದಮನಿಸುತ್ತಾನೋ ಅಥವಾ ನಿಮ್ಮ ನಂತರವೋ ಎಂಬುದನ್ನು ಆತನಿಗೇ ಬಿಟ್ಟುಬಿಡಿ. 

39. ಅಂದರೆ, ಸಕಲ ಮಾನವರ ಪೈಕಿ ಒಬ್ಬನನ್ನು ಅಲ್ಲಾಹನು ತನ್ನ ಗ್ರಂಥ ನೀಡಲು ಆರಿಸಿಕೊಂಡಿರುವುದಕ್ಕಿಂತ ದೊಡ್ಡ ಸೌಭಾಗ್ಯ 
ಅವನಿಗೆ ಬೇರೇನಿರಬಹುದು. ಅದೇ ರೀತಿ ಲೋಕದ ಇತರೆಲ್ಲ ಜನಾಂಗಗಳನ್ನು ಬಿಟ್ಟುಒಂದು ಸಮುದಾಯದಲ್ಲಿತನ್ನ ಪ್ರವಾದಿಯನ್ನು 
ಎಬ್ಬಿಸಿರುವುದು, ಅವರದೇ ಭಾಷೆಯಲ್ಲಿ ತನ್ನ ಗ್ರಂಥವನ್ನು ಅವತೀರ್ಣಗೊಳಿಸಿರುವುದು, ಅವರನ್ನೊಂದು ಸಂದೇಶ ಪ್ರಚಾರಕ 
ಸಮುದಾಯವಾಗಿರುವ ಅವಕಾಶವನ್ನು ನೀಡಿರುವುದಕ್ಕಿಂತ ದೊಡ್ಡ ಸೌಭಾಗ್ಯವನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಅದರ ಪ್ರಜ್ಞೆ ಈ 
ಕುರೈಶರು ಮತ್ತು ಇತರ ಅರಬರಿಗೆ ಇಲ್ಲದಿದ್ದು ಅವರು ಇದನ್ನುಅಗೌರವಿಸುವುದಾದರೆ ಅವರಿಗೆ ಅದರ ವಿಚಾರಣೆಯನ್ನೆದುರಿಸಲಿಕ್ಕಿರುವ 
ಒಂದು ಸಮಯ ಬರಲಿದೆ. 

40. ಪ್ರವಾದಿಗಳೊಂದಿಗೆ ವಿಜಾರಿಸುವುದೆಂದರೆ, ಅವರು ತಮ್ಮ ಗ್ರಂಥಗಳೊಂದಿಗೆ ಕೇಳಬೇಕೆಂದಾಗಿದೆ. 
ಪರಪ ಆಡ! ಯಾವುದೇ ವಿಷಯದಲ್ಲಿನಿಮ್ಮ ಮಧ್ಯೆ ವಿವಾದವುಂಟಾದರೆ ಅಲ್ಲಾಹ್‌ ಮತ್ತು ಸಂದೇಶವಾಹಕರ 
ಕಡೆಗೆ ಕೊಂಡೊಯ್ಯಿರಿ (ಆಲಿ ಇಮ್ರಾನ್‌) ಎಂದರೆ ಆ ವಿಷಯದಲ್ಲಿ ಅಲ್ಲಾಹನ ಗ್ರಂಥ ಮತ್ತು ಅವನ ಪ್ರವಾದಿಯಚರ್ಯೆಯ ಕಡೆಗೆ 
ಮರಳಬೇಕೆಂದಿರುವಂತೆ, ಪ್ರವಾದಿಗಳೊಂದಿಗೆ ಕೇಳಿರೆಂದರೆ ಲೋಕದಿಂದ ನಿರ್ಗಮಿಸಿದ ಪ್ರವಾದಿಗಳೆಲ್ಲರ ಬಳಿಗೆ ಹೋಗಿ ಏಚಾರಿಸಿರಿ 
ಎಂದಲ್ಲ ಅದರ ನೈಜ ಅರ್ಥವು- ಅಲ್ಲಾಹನ ಪ್ರವಾದಿಗಳು ಲೋಕದಲ್ಲಿ ಬಿಟ್ಟು ಹೋದ ಶಿಕ್ಷಣಗಳಲ್ಲಿ ಹುಡುಕಿ ನೋಡಿರಿ ಎಂದಾಗಿದೆ. 
ಅಲ್ಲಾಹನ ಹೊರತು ಯಾರಾದರೂ ಆರಾಧನೆಗೆ ಅರ್ಹರಾಗಿದ್ದಾರೆಂದು ಯಾರಾದರೂ ಕಲಿಸಿದ್ದಾರೆಯೆ? 


ಕಾಂಡ - 25 


43. ಅರು ಖ್ರುಫ್‌ 385 
ಯು 


4 


BEG SUS YE 5:5 BY ಭು ೪0110 


ಮ 4109 i OSE GY GY 


SG IEG GOB ಪ ಪೊ 

(46-53) ನಾವು" ಮೂಸಾರನ್ನು ನಮ್ಮ ದರ್ಶನಗಿಷೊಂದಗ್‌ೇ ಫಿರ್‌ಔನ್‌ ಮತ್ತು ಅವನ ಆಸ್ಥಾನಿಗರ 
ಬಳಿಗೆ ರವಾನಿಸಿದೆವು. ಅವರು ಹೋಗಿ, ನಾನು ಸರ್ವಲೋಕ ಪಾಲಕ ಪ್ರಭುವಿನ ಸಂದೇಶವಾಹಕನಾಗಿದ್ದೇನೆಂದು 
ಹೇಳಿದರು. ತರುವಾಯ ಅವರು ನಮ್ಮನಿದರ್ಶನಗಳನ್ನು ಅವರ ಮುಂದಿಟ್ಟಾಗ ಅವರು ಗೊಳ್ಳೆಂದು ನಕ್ಕುಬಿಟ್ಟರು. 
ನಾವು ಅವರಿಗೆ ಒಂದಕ್ಕಿಂತ ಒಂದು ಮಿಗಿಲಾದ ನಿದರ್ಶನಗಳನ್ನು ತೋರಿಸುತ್ತಲೇ ಹೋದೆವು. ಅವರು ತಮ್ಮ 
ನಿಲುಮೆಯಿಂದ ಹಿಮ್ಮೆಟ್ಟುವಂತಾಗಲು ನಾವು ಅವರನ್ನು ಯಾತನೆಯಲ್ಲಿ ಸಿಲುಕಿಸಿದೆವು.* ಪ್ರತಿಯೊಂದು 
ಯಾತನೆಯ ವೇಳೆ ಅವರು, "ಜಾದೂಗಾರನೇ, ನಿನ್ನ ಪ್ರಭುವಿನ ವಶಿಯಿಂದ ನಿನಗೆ ಪ್ರಾಪ್ತವಾಗಿರುವ ಪದವಿಯ 
ಆಧಾರದಲ್ಲಿ ನಮಗಾಗಿ ಅವನಲ್ಲಿ ಪ್ರಾರ್ಥಿಸು. ನಾವು ಖಂಡಿತವಾಗಿಯೂ ಸನ್ಮಾರ್ಗಕ್ಕೆ ಬಂದು ಬಿಡುವೆವು' 


41. ಈ ಕತೆಯನ್ನು ಇಲ್ಲಿಮೂರು ಉದ್ದೇಶಗಳಿಗಾಗಿ ಹೇಳಲಾಗಿದೆ- ಒಂದು, ಅಲ್ಲಾಹನು ಒಂದು ದೇಶ ಅಥವಾ ಜನತೆಯಲ್ಲಿ 
ಪ್ರವಾದಿಯನ್ನು ಕಳಿಸಿ ಅರಬರಿಗೆ ,ಮುಹಮೃದ್‌(ಸ)ರನ್ನು ಕಳಿಸಿ ನೀಡಿದಂತಹ ಅವಕಾಶವನ್ನು ನೀಡಿದಾಗ ಅದನ್ನು ಗೌರವಿಸಿ ಅದರಿಂದ 
ಪ್ರಯೋಜನ ಪಡೆಯುವ ಬದಲು ಫಿರ್‌ಔನ್‌ ಮತ್ತು ಅವನ ಜನಾಂಗದವರಂತೆ ಮೂರ್ಹತನ ಪ್ರದರ್ಶಿಸಿದರೆ, ಅನಂತರ ಅವರಿಗೆ 
ಚರಿತ್ರೆಯಲ್ಲಿ ಪಾಠದಾಯಕ ದುರ್ಗತಿಯುಂಟಾಗುತ್ತದೆ. ಎರಡು, ಈಗ ಕುರೈಶರು ತಮ್ಮ ಸರದಾರರ ಎರುದ್ಧ ಮುಹಮ್ಮದ್‌(ಸುರನ್ನು 
ತುಚ್ಚರೆಂದು ಭಾವಿಸುವಂತೆ ಫಿರ್‌ಔನನೂ ತನ್ನಅಧಿಕಾರ ಶಕ್ತಿ ಮತ್ತು ಧನ ಬಂಡ ಗರ್ವದಿಂದ ಮೂಸಾರನ್ನುತುಚ್ಛೆರೆಂದು ಭಾವಿಸಿದ್ದನು. 
ಆದರೆ ದೇವನ ತೀರ್ಮಾನ ಬೇರೆಯೇ ಆಗಿತ್ತು. ಅದು ಯಾರು ನೀಚ ಮತ್ತುನಿಂದ್ಯನೆಂಬುದನ್ನುಕೊನೆಗೂ ತೋರಿಸಿಕೊಟ್ಟಿತು. ಮೂರು, 
ಅಲ್ಲಾಹನ ಗ್ರಂಥದೊಂದಿಗೆ ಆಟವಾಡುವುದು, ಅದರ ಎಚ್ಚರಿಕೆಯ ವಿರುದ್ದ ಉದ್ದಟತನ ತೋರುವುದು ಅಗ್ಗದ ವ್ಯವಹಾರವಲ್ಲ ಅದು 
ಬಹಳ ದುಬಾರಿಯಾಗಿದೆ. ಅದರ ದುಷ್ಪರಿಣಾಮಗಳನ್ನು ಅನುಭವಿಸಿದವರಿಂದ ಪಾಠ ಕಲಿಯದಿದ್ದರೆ ನೀವೂ ಒಂದು ದಿನ ಅದರ 
ದುಷ್ಪರಿಣಾಮವನ್ನು ಕಾಣುವಿರಿ. 

42. ಇದು ಮೂಸಾ(ಅ) ಫಿರ್‌ಔನನ ಆಸ್ಥಾನಕ್ಕೆ ಕೊಂಡು ಹೋಗಿದ್ದ ಆರಂಭದ ದೃಷ್ಟಾಂತಗಳು, ಅಂದರೆ ಲಾಠಿ ಮತ್ತು 
ಹೊಳೆಯುವ ಹಸ್ತ.(ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.87-89, ಸಂಪುಟ-3 
ತಾಹಾ: ಟಿ.12-13, 29-30, ಅಶ್ಶುಅರಾ: ಟಿ.26-29, ಅನ್ನಮ್ಸ್‌ ಟಿ.16, ಅಲ್‌ಕಸಸ್‌: ಟಿ.44-45) 

43. ಇಲ್ಲಿ ದೃಷ್ಟಾಂತಗಳೆಂದರೆ ಅನಂತರ ಅಲ್ಲಾಹನು ಮೂಸಾರ(ಅ) ಮೂಲಕ ಅವರಿಗೆ ತೋರಿಸಿದ್ದ ಈ ಕೆಳಗಿನ ದೃಷ್ಟಾಂತಗಳಾಗಿವೆ. 

(1) ಜಾದೂಗಾರರು ಮೂಸಾರೊಂದಿಗೆ ಬಹಿರಂಗ ಸ್ಫರ್ಧೆಗಿಳಿದು, ಅವರೆಲ್ಲರೂ ಸೋತು ಹೋಗಿ ಸತ್ಯ ಸ್ವೀಕರಿಸಿ ವಿಶ್ವಾಸಿಗಳಾದರು. 
(ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಅಲ್‌ಅಆ್‌ರಾಫ್‌: ಟಿ.88-92, ತಾಹಾ: ಟಿ.30-50, ಅಶ್ಶುಅರಾ:ಟಿ.29-40) 

(2) ಮೂಸಾರ(ಅ) ಭವಿಷ್ಯ ನುಡಿಯಂತೆ ಈಜಿಪ್ಟ್‌ತೀವ್ರಬಲಗಾರಕ್ಕೆ ತುತ್ತಾಯಿತು, ಅವರ ಪ್ರಾರ್ಥನೆಯಿಂದಲೇ ಅದು ನೀಗಿತು. 

(3) ಅವರ ಭವಿಷ್ಯ ಸ ಇಡೀ ದೇಶದಲ್ಲಿ ಧಾರಾಕಾರ ಮಳೆ, ಹಿಮಪಾಶ, ಸಿಡಿಲು-ಮಿಂಚು ಸಹಿತ ಭೀಕರ ಬಿರುಗಾಳಿ 
ಬಂದು ಗ್ರಾಮಗಳನ್ನೂ ಹೊಲಗದ್ದೆಗಳನ್ನೂ ನಾಶಪಡಿಸಿತು. ಈ ಆಪತ್ತು ಅವರ ಪ್ರಾರ್ಥನೆಯಿಂದಲೇ ನೀಗಿತು. 

(4) ಅವರು ಸಾರಿ ಹೇಳಿದಂತೆ, ಇಡೀ ದೇಶದಲ್ಲಿಮಿಡಿತೆಗಳ ಹಾವಳಿಯುಂಟಾಯಿತು. ಅದು ಅವರ ಪ್ರಾರ್ಥನೆಯಿಂದಲೇ ನೀಗಿತು. 

(5) ಅವರು ಎಚ್ಚರಿಸಿದಂತೆ, ಇಡೀ ದೇಶದಲ್ಲಿ ಹೇನು, ನುಸಿಗಳ ದಾಳಿಯುಂಟಾಯಿತು. ಇದು ಮನುಷ್ಯರು ಮತ್ತು 
ಜಾನುವಾರುಗಳನ್ನು ಬಾಧಿಸಿತು. ಜೊತೆ ದವಸಧಾನ್ಯಗಳ ಭಂಡಾರವನ್ನೇ ನಾಶಪಡಿಸಿತು. ಈ ಆಪತ್ತು ಮೂಸಾರನ್ನು ಚಾಯ 
ಮತ್ತು ಅವರು ಅದಕ್ಕಾಗಿ ಪ್ರಾರ್ಥಿಸಿದಾಗಲೇ ನೀಗಿತು. 

(6) ಅವರ ಎಚ್ಚರಿಕೆಯಂತೆ ಕಪ್ಪೆಗಳ ದಂಡೇ ಎರಗಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತು. ಈ ಸಂಕಷ್ಟವನ್ನು ಅವರ ಪ್ರಾರ್ಥನೆಯೇ 
ನೀಗಿಸಿತು. 

(7) ಅವರು ಸಾರಿದಂತೆ ದೇಶದ ಎಲ್ಲಾ ನದಿ-ನಾಲೆಗಳು, ಬಾವಿ, ಕೆರೆಗಳು ರಕ್ತಮಯವಾಯಿತು. ಮೀನುಗಳು ಸತ್ತವು. ನೀರಿನ 
ಸಂಗ್ರಹದಲ್ಲಿದುರ್ವಾಸನೆ ಬರತೊಡಗಿತು. ಜನರು ಶುದ್ಧನೀರಿಗಾಗಿ ಸಂಕಟ ಪಡುವಂತಾಯಿತು. ಮೂಸಾರ ಪ್ರಾರ್ಥನೆಯ ಬಳಿಕವೇ 
ಈ ಸ್ಥಿತಿ ಬದಲಾಯಿತು. (ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಆ್‌ರಾಫ್‌: ಟಿ.94-96, ಸಂಪುಟ-3 
ಅನ್ನಮ್ಮ್‌ ಟಿ.16-17, ಸಂಪುಟ-4 ಅಲ್‌ಮೂಮಿನ್‌: ಟಿ.37) 


ಸ 


NN 
೩) 


ಕಾಂಡ - 25 


386 ತಪ್ಲೀಮುಲ್‌ ಕುರ್‌ಆನ್‌ 


4 ಆ PALL Ng RL ಫಟ ಟೀಯ 124% 
3ನ 08 4055 ೨೫35:85೦೦೪ 8 Gila pS LLG 
ಎನ್ನುತ್ತಿದ್ದರು. ಆದರೆ, ನಾವು ಅವರ ಮೇಲಿಂದ ಯಾತನೆಯನ್ನು ಸರಿಸಿದ ಕೂಡಲೇ ಅವರು ತಮ್ಮ ಮಾತಿಗೆ 
ತಪ್ಪಿ ಬಿಡುತ್ತಿದ್ದರು. ಒಂದು ದಿನ ಫಿರ್‌ಔನನು ತನ್ನ ಜನಾಂಗದವರ ನಡುವೆ ಕೂಗಿ ಹೇಳಿದನು; “ಜನರೇ, 


ಬೈಬಲ್‌ನ ಆದಿಕಾಂಡದಲ್ಲಿ ಈ ಯಾತನೆಗಳ ವಿಸ್ತಾರವಾದ ವರದಿಯಿದೆ.(ಅಧ್ಯಾಯ 7-10, 12) ಆದರೆ ಅದು ಸತ್ಯ ಮತ್ತು 
ಅಸತ್ಯಗಳ ಸಂಗ್ರಹವಾಗಿದೆ. ರಕ್ತದ ಯಾತನೆ ಬಂದಾಗ ಮಾಟಗಾರರೂ ಅಂತಹದ್ದನ್ನೇ ತಂದು ತೋರಿಸಿದರು, ಆದರೆ ಹೇನಿನ 
ಯಾತನೆಗೆ ಪ್ರತಿಯಾಗಿ ಹೇನುಗಳನ್ನು ಸೃಷ್ಟಿಸಲು ಅವರು ಅಸಮರ್ಥರಾದರು. ಅದು ದೇವನ ಕೆಲಸವೆಂದು ಸಾರಿದರು. ಆದರೆ ಕಪ್ಪೆಗಳ 
ಹಾಜರಿ ಹೆಚ್ಚಾದಾಗ ಮಾಟಗಾರರೂ ಅಂತಹದ್ದನ್ನು ತಂದರು. ಆಗೆ ಫಿರ್‌ಔನನು ಮೂಸಾರಲ್ಲಿ ಅದನ್ನು ನೀಗಿಸುವಂತೆ ಅಲ್ಲಾಹನಲ್ಲಿ 
ಪ್ರಾರ್ಥಿಸಿರೆಂದು ವಿನಂತಿಸಿದರೆಂಬುದು ಬಹಳ ಸ್ವಾರಸ್ಯಕರ. ಮಾಟಗಾರರಿಗೆ ಕಪ್ಪೆಗಳನ್ನು ತರುವ ಸಾಮರ್ಥ್ಯವಿರುವಾಗ, ಫಿರ್‌ಔನನು 
ಅವರಿಂದಲೇ ಅದನ್ನು ನೀಗಿಸಲಿಲ್ಲವೇಕೆ? ಅಲ್ಲಾಹನ ಮತ್ತು ಮಾಟಗಾರರ ಕಪ್ಪೆಗಳಲ್ಲಿರುವ ವ್ಯತ್ಯಾಸ ಅವನಿಗೆ ಹೇಗೆ ತಿಳಿಯಿತು? 
ಇದೇ ಪ್ರಶ್ನೆ ರಕ್ತದ ಯಾತನೆಯ ಬಗ್ಗೆಯೂ ಉಂಟಾಗುತ್ತದೆ. ಮೂಸಾರ ಎಚ್ಚೆರಿಕೆಯಂತೆ ಎಲ್ಲೆಡೆಯಿರುವ ನೀರು ರಕ್ತಮಂಯವಾದಾಗ 
ಮಾಟಗಾರರು ಯಾವ ನೀರನ್ನು ರಕ್ತಮಯಗೊಳಿಸಿದರು? ಇಂತಹ ಸ್ಥಳದ ನೀರು ಮಾಟಗಾರರ ಚಮತ್ಕಾರದಿಂದ ರಕ್ತವಾಯಿತೆಂದು 
ಹೇಗೆ ತಿಳಿಯಿತು? ಇಂತಹ ಅಸಂಬದ್ಧ ವಿಷಯಗಳಿಂದಾಗಿ, ಬೈಬಲ್‌ ಸಂಪೂರ್ಣ ದೇವವಾಣಿಯಲ್ಲ; ಅದನ್ನು ರಚಿಸಿದವರು ತಮ್ಮ 
ವತಿಯಿಂದ ಅನೇಕ ವಿಷಯಗಳನ್ನು ಸೇರ್ಪಡೆಗೊಳಿಸಿದ್ದಾರೆಂದು ಸ್ಪಷ್ಟವಾಗುತ್ತದೆ. ವಿಚಿತ್ರವೆಂದರೆ ಅದರ ಗ್ರಂಥಕರ್ತರು ವಿಷಯವನ್ನು 
ಸೃಷ್ಟಿಸುವ ಕಲೆಯೂ ಗೊತ್ತಿಲ್ಲದಷ್ಟುಮುಗ್ಧರಾಗಿದ್ದಾರೆ. 

44. ಫಿರ್‌ಔನ್‌ ಮತ್ತವನ ಜನಾಂಗದ ಸರದಾರರು, ದೇವ ಯಾತನೆಯಿಂದ ತತ್ತರಿಸಿ, ಅದನ್ನು ನೀಗಿಸಲು ಅಲ್ಲಾಹನಲ್ಲಿ 
ಪ್ರಾರ್ಥಿಸುವಂತೆ ಮೂಸಾರಲ್ಲಿವಿನಂತಿಸುವಾಗಲೂ ಅವರನ್ನು ಪ್ರವಾದಿಯೆಂದು ಕರೆಯದೆ, ಜಾದೂಗಾರನೆಂದು ಕರೆಯುತ್ತಿದ್ದುದರಲ್ಲಿ 
ಅವರ ಉದ್ಧಟತನವನ್ನು ಅಂದಾಜಿಸಬಹುದು. ವಸ್ತುತಃ ಅವರು ಜಾದೂವಿನ ವಾಸ್ತವಿಕತೆಯನ್ನು ಅರಿಯದವರಲ್ಲ ಜಾದೂವಿನಿಂದ 
ಯಾವುದೇ ಚಮತ್ಕಾರ ಪ್ರಕಟವಾಗುವುದಿಲ್ಲವೆಂದೂ ತಿಳಿಯದವರಲ್ಲ ಒಬ್ಬ ಜಾದೂಗಾರನು ಒಂದು ಸೀಮಿತ ಪ್ರದೇಶದಲ್ಲಿ ಜನರ 
ಮುಂದೆ ಹೆಚ್ಚೆಂದರೆ ನೀರು ರಕ್ತವಾಗುವಂತೆ, ಕಪ್ಪೆಗಳು ಧುಮುಕಿ ಬರುವಂತೆ ಅಥವಾ ಮಿಡಿತೆಗಳ ದಂಡು ಹಾರಿ ಬರುವಂತೆ ಮಾಡಿ 
ತೋರಿಸಿ ಅವರನ್ನು ಗೊಂದಲದಲ್ಲಿ ಸಿಲುಕಿಸಬಲ್ಲಮ. ಆದರೆ ವಾಸ್ತವದಲ್ಲಿ ಆ ಸೀಮಿತ ಪ್ರದೇಶದಲ್ಲೂ ನೀರೇನೂ ರಕ್ತವಾಗದು, ಅದು 
ಅಲ್ಲಿಂದ ಹೊರ ಬಂದ ಕೂಡಲೇ ನೀರಿಗೆ ನೀರೇ ಆಗಿಬಿಡುವುದು. ಯಾವುದೇ ಕಪ್ಪೆ ನಿಜವಾಗಿ ಹುಟ್ಟಿರಲಾರದು. ಅದನ್ನು ಕೈಯಲ್ಲಿ 
ಹಿಡಿದು ಆ ವಲಯದಿಂದ ಹೊರ ಬಂದ ಕೂಡಲೇ ನಿಮ್ಮ ಕೈಯಲ್ಲಿಕಪ್ಪೆಯಿರಲಾರದು. ಬರಿಗೈಯಾಗಿರುವುದು. ಮಿಡಿತೆಗಳ ದಂಡೂ 
ಕಾಲ್ದನಿಕವಾಗಿರುವುದು. ಅದು ಹೊಲಗಳನ್ನು ನಾಶ ಪಡಿಸಲಾರದು. ಯಾವ ಜಾದೂಗಾರನೂ ಇಂದಿನವರೆಗೂ ಒಂದು ದೇಶದ ಎಲ್ಲಾ 
ನದಿ-ನಾಲೆ, ಬಾವಿಗಳ ನೀರನ್ನು ರಕ್ತವಾಗಿ ಮಾರ್ಪಡಿಸಿಲ್ಲ. ಸಾವಿರಾರು ಚದರ ಮೈಲು ಪ್ರದೇಶದಲ್ಲಿ ಮಿಡತೆಗಳಿಂದ ದಾಳಿ ಮಾಡಿ 
ಹೊಲ ಗದ್ದೆಗಳನ್ನು ನಾಶಪಡಿಸಿಲ್ಲ, ಅದು ಅವರಿಗೆ ಸಾಧ್ಯವೂ ಅಲ್ಲ, ಒಂದು ವೇಳೆ ಇಂತಹ ಜಾದೂಗಾರರು ಯಾವುದೇ ರಾಜನ 
ಬಳಿಯಲ್ಲಿದ್ದರೆ, ಅವನಿಗೆ ಸೈೆನ್ಯಗಳನ್ನಿರಿಸುವ ಮತ್ತು ಯುದ್ಧಗಳನ್ನೆದುರಿಸುವ ಅಗತ್ಯವಿರುತ್ತಿರಲಿಲ್ಲ, ಜಾದೂವಿನ ಬಲದಿಂದ ಅವನು 
ಇಡೀ ಲೋಕವನ್ನುನಿಯಂತ್ರಿಸುತ್ತಿದ್ದವು. ಜಾದೂಗಾರರಿಗೆ ಈ ಶಕ್ತಿಯಿರುತ್ತಿದ್ದರೆ ಅವರು ರಾಜನ ಅಡಿಯಾಳುವಾದ ಸೇವಕರಾಗುವುದು 
ಹೇಗೆ? ಅವರೇ ರಾಜರಾಗುತ್ತಿದ್ದರು. 

ಯಾತನೆಯಿಂದ ಪಾರಾಗಲು ಫಿರ್‌ಔನ್‌ ಮತ್ತು ಆಸ್ಥಾನಿಕರು ಮೂಸಾರೊಡನೆ ಪ್ರಾರ್ಥಿಸಲು ವಿನಂತಿಸುವಾಗ ಅವರನ್ನು 
ಮಾಟಗಾರನೆಂದೇ ಕರೆದರು. ವಾಸ್ತವದಲ್ಲಿ ಸಂಕಷ್ಟದ ವೇಳೆ ಅವರು ಮುಖ ಸ್ತುತಿ ಮಾಡಬೇಕಾಗಿತ್ತು. ಖಂಡಿಸುವುದಲ್ಲ, ಈ ಬಗ್ಗೆ 
ವ್ಯಾಖ್ಯಾನಕಾರರಿಗೆ ಗೊಂದಲವುಂಟಾಗಿದೆ. ಆದ್ದರಿಂದ ಅವರು ಅದನ್ನು ಹೀಗೆ ಸಮರ್ಥಿಸುತ್ತಾರೆ- "ಆ ಕಾಲದಲ್ಲಿ ಜಾದೂ ವಿದ್ಯೆಗೆ 
ಈಜಿಪ್ಟ್‌ನಲ್ಲಿ ಬಹಳ ಗೌರವವಿತ್ತು. ಓ ಜಾದೂಗಾರ, ಎಂದು ಕರೆದು ಮೂಸಾರನ್ನು ಅವರು ಅವಮಾನಿಸಿದ್ದಲ್ಲ ಓ ಜ್ಞಾನಿಯೇ 
ಎಂದು ಗೌರವಿಸಿದರು.' ಈ ಸಮರ್ಥನೆ ಸರಿಯಲ್ಲ ಏಕೆಂದರೆ ಕುರ್‌ಆನ್‌ನ ಇನ್ನಿತರ ಕಡೆಗಳಲ್ಲಿ ಮೂಸಾರನ್ನು ಜಾದೂಗಾರ, 
ಅವರ ಪವಾಡಗಳು ಜಾದೂ ಎಂದು ನಿಂದನೆಯ ಶೈಲಿ ಕಂಡು ಬರುತ್ತದೆ. ಅವರ ದೃಷ್ಟಿಯಲ್ಲಿ ಜಾದೂ ಒಂದು ಮಿಥೈೆಯಾಗಿದ್ದು 
ಮೂಸಾರ ತಲೆಗೆ ಕಟ್ಟಿ ಅವರನ್ನು ಸುಳ್ಳುಗಾರನೆಂದು ಬಿಂಬಿಸ ಬಯಸಿದ್ದರು, ಆದ್ದರಿಂದ ಜಾದೂಗಾರ ಎಂಬುದು ಪ್ರತಿಷ್ಠೆಯ 
ಅಭಿಸಂಬೋಧನೆಯಾಗಲು ಸಾಧ್ಯವಿಲ್ಲ, ಒಂದು ವೇಳೆ ಅವನು ಮೂಸಾರನ್ನು ನಿಂದಿಸಲಿಕ್ಕಾಗಿ ಹಾಗೆ ಕರೆದು ಪ್ರಾರ್ಥಿಸುವಂತೆ 
ವಿನಂತಿಸಿದ್ದನೆಂದಾದರೆ ಅವರು ಅವನ ವಿನಂತಿಯನ್ನು ಹೇಗೆ ಸ್ವೀಕರಿಸಿದರು? ವಾಸ್ತವದಲ್ಲಿ ಮೂಸಾರು ಅಲ್ಲಾಹನ ಆಜ್ಞೆಯಂತೆ ಅವರ 
ಮೇಲೆ ತಮ್ಮ ಹೊಣೆ ಮುಕ್ತತೆಯನ್ನು ತೋರ್ಪಡಿಸ ಬಯಸಿದ್ದರು. ಈ ಯಾತನೆ ಎಲ್ಲಿಂದ ಬಂತು, ಯಾರು ಇದನ್ನು ನೀಗಿಸಬಹುದು 
ಎಂಬುದನ್ನು ಅವರು ಚೆನ್ನಾಗಿಯೇ ಅರಿತಿದ್ದರು ಎಂದು ಅವರ ಪ್ರಾರ್ಥನೆಯ ಏನಂತಿಯಿಂದಲೇ ವ್ಯಕ್ತವಾಗುತ್ತದೆ. ಆದರೂ ಅವರು 
ಉದ್ಧಟತನದಿಂದ ಅವರನ್ನು ಜಾದೂಗಾರನೆಂದು ಕರೆದರು. ಸನ್ಮಾರ್ಗಕ್ಕೆ ಬರುವೆವೆಂಬ ಅವರ ವಾಗ್ದಾನವನ್ನು ಯಾತನೆ ಸರಿದು ಹೋದ 
ಕೂಡಲೇ ಉಲ್ಲಂಘಸುವುದರಿಂದ ಅವರು ಮೂಸಾರಿಗೇನೂ ನಷ್ಟವುಂಟು ಮಾಡುತ್ತಿರಲಿಲ್ಲ ಬದಲಾಗಿ ಅಲ್ಲಾಹನು ಅವರನ್ನು. ವಿಚಾರಣೆ 


ಕಾಂಡ - 25 


43. ಅರುಬ್ಬುಖ್ರುಫ್‌ 387 


೫% AOS ಪ: EE Os GSS ys SB 
pr 4 ತಲ್ಲು NE 2 ಓಲ ಜಳ ಉಊ ಸ್ಕಿ 
LET ಲ) pe ಹ 481೫೬ 


ಹಗತತಗ ಗಲ್‌ Ld 
ಈಜಿಷ್ಟಿನ ಚಕ್ರಾಧಿಪತ್ಯ iid 3 ಈ ಕಾಲುವೆಗಳು ನನ್ನ ಅಧೀನದಲ್ಲಿ ಹರಿಯುತ್ತಿಲ್ಲವೇ? ನಿಮಗೇನೂ 
ಕಾಣುವುದಿಲ್ಲವೇ?" ನಾನು ಮೇಲೋ ಅಥವಾ ಹೀನನೂ ನಿಂದ್ಯನೂ"' ಆಗಿರುವ ಮತ್ತು ತನ್ನ ಮಾತನ್ನು ಕೂಡಾ 
ವ್ಯಕ್ತವಾಗಿ ವಿವರಿಸಲಾಗದ“ ಈ ವ್ಯಕ್ತಿ ಮೇಲೋ? ಇವನ ಮೇಲೆ ಬಂಗಾರದ ಕಂಕಣಗಳೇಕೆ ಇಂಸಲ್ಪಟ್ಟಲ್ಲ? ಅಥವಾ 
ಇವನ ಅಂಗರಕ್ಷಕರಾಗಿ ದೇವಚರರ ತುಕಡಿಗಳೇಕೆ ಬಂದಿಲ್ಲ9''* 


ನಡೆಸಿ ನಿರ್ಮೂಲನ ಮಾಡಲಿದ್ದ ಮೊಕ್ಕದ್ದಮೆಯನ್ನಷ್ಟೆ ಅವರು ಬಲಪಡಿಸುತ್ತಿದ್ದರು. ವಾಸ್ತವದಲ್ಲಿಯಾತನೆಯು ಜಾದೂವಿನ ಬಲದಿಂದ 
ಬರುತ್ತದೆಂದು ಅವರು ಭಾವಿಸಿದ್ದರಿಂದ ಅವರನ್ನು ಜಾದೂಗಾರನೆಂದು ಕರೆದದ್ದಲ್ಲ ಈ ದೃಷ್ಟಾಂತಗಳೆಲ್ಲ ಅಲ್ಲಾಹನ ವತಿಯಿಂದಲೇ 
ಬರುತ್ತದೆಂದು ತಿಳಿದೇ ಅವರು ನಿರಾಕರಿಸುತ್ತಿದ್ದರು. ಇದು ಅನ್ನಮ್ಮ್‌ ಅಧ್ಯಾಯದ 14ನೇ ಸೂಕ್ತದಲ್ಲಿಬಂದ ವಿಷಯವೇ ಆಗಿದೆ. 


sb ಬ ಉಲಅಂತ 0 

""ಅವರು ಸಂಪೂರ್ಣ ಅಕ್ರಮ ಹಾಗೂ ಅಹಂಕಾರದ ಮಾರ್ಗದಿಂದ ಆ ನಿದರ್ಶನಗಳನ್ನು ನಿಷೇಧಿಸಿದರು. ವಸ್ತುತ ಅವರ 
ಮನಸ್ಸುಗಳು ಅವನ್ನು ಒಪ್ಪಿಕೊಂಡಿದ್ದುವು.'' 

45. ಇಡೀ ದೇಶವನ್ನು ಕರೆಯುವುದೆಂದರೆ, ಫಿರ್‌ಔನನು ತನ್ನ ಆಸ್ಥಾನದ ಪ್ರಮುಖರು ಮತ್ತು ಜನಾಂಗದ್ದ ದೊಡ್ಡ 
ಸರದಾರರೊಂದಿಗೆ ಹೇಳುತ್ತಿದ್ದಮಾತನ್ನುಹರಿಕಾರರ ಮೂಲಕ ಇಡೀ ದೇಶದಲ್ಲಿಘೋಷಿಸುವುದೇ ಅದರ ಸ್ವರೂಪವಾಗಿರಬೇಕು. ಆತನ 
ಬಳಿ ಅಂದು ಪಾಪ। ಭಟ್ಟಂಗಿ ಮಾಧ್ಯ ಮಗಳಾಗಲಿ, ಬೇಹುಗಾರಿಕಾ ಸಂಸ್ಥೆಗಳಾಗಲಿ, ಸರಕಾರಿ ರೇಡಿಯೋ ಆಗಲಿ ಇರಲಿಲ್ಲ 

46. ಹಸ್‌ಮೆಜಿಸ್ಥಿಯ ಕಾಲಬುಡದಿಂದ ಭೂಮಿ ಜಾರುತ್ತಿದೆಯೆಂದು ಈ ಘೋಷಣೆಯು ಸ್ಥಷ್ಟವಾಗಿ ತಿಳಿಸುತ್ತದೆ. ಮೂಸಾರ 
ನಿರಂತರ ಪವಾಡಗಳಿಂದ ಈಜಿಪ್ಟ್‌ ಪ್ಲ್‌ನ ಜನತೆಯಲ್ಲಿ ತಮ್ಮ ದೇವತೆಗಳಲ್ಲಿನ ವಿಶ್ವಾಸವು ಅಲುಗಾಡುತ್ತಿದೆ. ದೇವನ ಅವತಾರವಾಗಿ ದೇಶದ 
ಜನತೆಯ ಮೇಲೆ ಫಿರ್‌ಔನಿಗಳು ನಡೆಸುತ್ತಿದ್ದ ತಮ್ನ ಪ್ರಭುತ್ವದ ಕಪಟತೆಯು ಅನಾವರಣಗೊಳ್ಳುತ್ತಿದೆ ಎಂಬ ಸ್ಥಿತಿ ನಿರ್ಮಾಣಗೊಂಡಿದೆ. 
ಈ ಸ್ಥಿತಿಯಲ್ಲಿ ಫಿರ್‌ಔನನು ಅವರನ್ನುದ್ದೇಶಿಸಿ, ಮೂರ್ವರೆ! ಈ ದೇಶದಲ್ಲಿ ಯಾರ ಪ್ರಭುತ್ವ ನಡೆಯುತ್ತಿದೆ. ನಿಮ್ಮ ಆರ್ಥಿಕ 
ಮೂಲವಾಗಿರುವ ಈ ನೈಲ್‌ ನದಿ ಯಾರ ಆಜ್ಞೆಯಿಂದ ಹರಿಯುತ್ತಿದೆ. ಈ ಅಭಿವೃದ್ಧಿಗಳೆಲ್ಲವೂ ನನ್ನಿಂದ ಮತ್ತು ನನ್ನಕುಟುಂಬದವರಿಂದ 
ಆಗಿರುವಾಗ ನೀವು ಈ ಫಕೀರನಿಗೆ ಮಾರು ಹೋಗುತ್ತೀರಲ್ಲಎಂದು ಬೊಬ್ಬಿರಿಯುತ್ತಾನೆ. 

47. ಅಂದರೆ ಸೊತ್ತು, ಸಂಪತ್ತು, ಅಧಿಕಾರ ಮತ್ತು ಸಾಮ್ರಾಜ್ಯ ಇಲ್ಲದವನು. ಕುಠೈಶ್‌ ಸತ್ಯನಿಷೇಧಿಗಳು ಪ್ರವಾದಿಯವರನ್ನು 
ಹೀಗೆಯೇ ಆಕ್ಷೇಷಿಸುತ್ತಿದ್ದರು. 

48. ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯದಲ್ಲಿ ಮೂಸಾರ ನಾಲಗೆಯಲ್ಲಿ ಬಾಲ್ಯದಿಂದಲೇ ಇದ್ದ ಒಂದು ತೊಡಕಿನ ಕುರಿತು 
ಫಿರ್‌ಔನನಿಗೆ ಆಕ್ಬೇಪವಿತ್ತು. ಆದರೆ ಈ ಭಾವನೆ ಸರಿಯಲ್ಲ, ಮೂಸಾರನ್ನು ಪ್ರವಾದಿತ್ವಕ್ಕೆ ನೇಮಿಸಲಾದಾಗ, ಜನರು ಅವರ ಮಾತನ್ನು 
ಸರಿಯಾಗಿ ಗ್ರಹಿಸುವಂತಾಗಲು ತನ್ನ ನಾಲಗೆಯ ತೊಡಕನ್ನು ನಿವಾರಿಸಬೇಕೆಂದು ಅವರು ಅಲ್ಲಾಹನೊಂದಿಗೆ ವಿನಂತಿಸಿದ್ದರು, ಆಗಲೇ 
ಅವರ ಇತರ ಬೇಡಿಕೆಗಳ ಜೊತೆಗೆ ಈ ವಿನಂತಿಯನ್ನೂ ಅಂಗೀಕರಿಸಲಾಯಿತೆಂದು ತಾಹಾ ಅಧ್ಯಾಯದಲ್ಲಿದೆ. (ಸೂಕ್ತ 27-36) 
ಕುರ್‌ಆನಿನ ಇತರ ಕಡೆಗಳಲ್ಲಿ ಉದ್ಭರಿಸಲಾದ ಮೂಸಾರ ಭಾಷಣಗಳಲ್ಲಿ ಅವರ ನಾಲಗೆಯ ಚಮತ್ಕಾರ ಗೋಚರಿಸುತ್ತದೆ. ಆದ್ದರಿಂದ 
ಫಿರ್‌ಔನನ ಆಕ್ಷೇಪವು ಅವರ ನಾಲಗೆಯ ತೊಡಕಿನ ಕುರಿತಾಗಿರಲಿಲ್ಲ ಈ ವ್ಯಕ್ತಿ ಏನೇನೋ ಹುಚ್ಚು ಮಾತಾಡುತ್ತಿದ್ದಾನೆ. ನನಗೇನೂ 
ಅದು ಅರ್ಥವಾಗುತ್ತಿಲ್ಲಎಂದಾಗಿತ್ತು. 

49. ಹಿಂದಿನ ಕಾಲದಲ್ಲಿ ಒಬ್ಬನನ್ನು ಒಂದು ಪ್ರದೇಶಕ್ಕೆ ರಾಜ್ಯಪಾಲನಾಗಿ ಅಥವಾ ವಿದೇಶಕ್ಕೆ ರಾಯಭಾರಿಯಾಗಿ ಕಳಿಸುವಾಗ 
ರಾಜನ ಕಡೆಯಿಂದ ಬಂಗಾರದ ಕಡಗ ಅಥವಾ ಕಂಕಣವಿರುವ ರಾಜ ಪೋಷಾಕು ನೀಡಲಾಗುತ್ತಿತ್ತು. ಜೊತೆಗೆ ಜನಮನದಲ್ಲಿ 
ಅವನ ಭೀತಿ ಮತ್ತು ಪ್ರತಾಪವುಂಟಾಗಲಿಕ್ಕಾಗಿ ಅವನನ್ನು ಕಳಿಸಿದ ರಾಜನ ದರ್ಪವನ್ನು ತೋರಿಸಲಿಕ್ಕಾಗಿ ಅವನೊಂದಿಗೆ 
ಕಾವಲುಗಾರರು, ಸಿಪಾಯಿಗಳು ಮತ್ತು ಸೇವಕರ ಒಂದು ದಂಡೇ ಇರುತ್ತಿತ್ತು. ಫಿರ್‌ಔನನ ಮಾತಿನ ಇಂಗಿತವೇನೆಂದರೆ, ನಿಜವಾಗಿ 
ಮೂಸಾರನ್ನು ಆಕಾಶದ ರಾಜನು ರಾಯಭಾರಿಯಾಗಿ ಕಳಿಸಿರುತ್ತಿದ್ದರೆ ಅವರಿಗೆ ರಾಜಪೋಷಾಕು ಲಭಿಸುತ್ತಿತ್ತು- ದೇವಚರರ ದಂಡೇ 
ಅವರೊಂದಿಗಿರುತ್ತಿತ್ತು. ಓರ್ವ ಫಕೀರನು ಕೈಯಲ್ಲಿಲಾಠಿ ಹಿಡಿದು ನಾನು ಸರ್ವಲೋಕಗಳ ಪ್ರಭುವಿನ ಸಂದೇಶವಾಹಕನಾಗಿದ್ದೇನೆಂದು 
ಹೇಳುತ್ತಿರುವುದು ಎಂತಹ ವಿಚಿತ್ರ! 


ಕಾಂಡ -25 


388 ತಪ್ಪೀಮುಲ್‌ ಕುರ್‌ಆನ್‌ 


ಲ 


ಸ pa ಹೆಗ್ಗೆ pa 52 ೨೨ 


| ೫ RNA. WA ಹ ಕಟಿ ಸ ರ್‌ 
I MS EGE pee ಚ SE 


$s [PP pees 
EI NLS SSO 9 SE LE ೫00; 


(54-56) ಅವನು ತನ್ನ ಜನಾಂಗವನ್ನು ಕೀಳಾಗಿ ಕಂಡನು ಮತ್ತು ಅವರು ಅವನನ್ನು ಅನುಸರಿಸಿದರು. 
ವಾಸ್ತವದಲ್ಲಿ ಅವರು ಫಾಸಿಕರೇ (ಕರ್ಮಭ್ರಷ್ನರೆಲ ಆಗಿದ್ದರು. ಕೊನೆಗೆ ಅವರು ನಮ್ಮನ್ನು ರೇಗಿಸಿದಾಗ ನಾವು 
ಅವರ ಮೇಲೆ ಪ್ರತೀಕಾರ ತೀರಿಸಿದೆವು ಮತ್ತು ಅವರೆಲ್ಲರನ್ನೂಮುಳುಗಿಸಿಬಿಟ್ಟೆವು ಹಾಗೂ ಅವರನ್ನು ಅನಂತರದವರ 
ಪಾಲಿಗೆ ಮುಂಗಾಮಿಗಳಾಗಿಯೂ ಪಾಠಪ್ರದ ಮಾದರಿಗಳಾಗಿಯೂ ಮಾಡಿಬಿಟ್ಟೆವು. 

(57-65) ಮರ್ಯಮರ ಪುತ್ರ ಈಸಾರ ಉದಾಹರಣೆಯನ್ನು ಮುಂದಿಟ್ಟ ತಕ್ಷಣ ನಿಮ್ಮ ಜನಾಂಗ 
ದವರು ಆ ಕುರಿತು ಗುಲ್ಲೆಬ್ಬಿಸಿ ಬಿಟ್ಟರು ಮತ್ತು ನಮ್ಮ ಆರಾಧ್ಯರು ಉತ್ತಮರೋ ಅಥವಾ ಅವರೋ? ಎಂದು 
ಕೇಳತೊಡಗಿದರು.* ಅವರು ಈ ಉದಾಹರಣೆಯನ್ನು ! ನಿಮ್ಮ ಮುಂದಿಟ್ಟಿರುವುದು ಜಗಳಕ್ಕಾಗಿ ಮಾತ್ರ. ವಾಸ್ತವದಲ್ಲಿ 
ಇವರೇ ಜಗಳಗಂಟರಾಗಿರುತ್ತಾರೆ. ಮರ್ಯಮರ ಪುತ್ರ ಓರ್ವ ದಾಸನೆಂಬುದರ ಹೊರತು ಇನ್ನೇನೂ ಆಗಿರಲಿಲ್ಲ 
ನಾವು ಅವರಿಗೆ ಅನುಗ್ರಹ ಪ್ರದಾನ ಮಾಡಿದ್ದೆವು ಮತ್ತು ಅವರನ್ನು ಬನೀ ಇಸ್ರಾಈಲರ ಪಾಲಿಗೆ ನಮ್ಮ ಮಹಿಮೆಯ 
ದೃಷ್ಟಾಂತವಾಗಿ ಮಾಡಿಬಿಟ್ಟೆವು. 53 ನಾವಿಚ್ಛಿಸಿದರೆ ಭೂಲೋಕದಲ್ಲಿ ನಿಮ್ಮ ಉತ್ತರಾಧಿಕಾರಿಗಳಾಗಲು' ನಿಮ್ಮಿಂದಲೇ 


50. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಅತಿದೊಡ್ಡ ವಾಸ್ತವಿಕತೆಯೊಂದನ್ನು ವಿವರಿಸಲಾಗಿದೆ. ಒಬ್ಬ ವ್ಯಕ್ತಿ ಒಂದು ದೇಶದಲ್ಲಿ ನಿರಂಕುಶ 
ಪ್ರಭುತ್ವವನ್ನು ಮೆರೆಯಲು ಪ್ರಯತ್ನಿಸುವಾಗ, ಅದಕ್ಕಾಗಿ ಎಲ್ಲರೀತಿಯ ಕುತಂತ್ರ, ಮೋಸ-ವಂಚನೆಗಳನ್ನು ಮಾಡುವಾಗ ಆತ್ಮಸಾಕ್ಷಿಯ 
ಬಹಿರಂಗ ಕ್ರಯ- ವಿಕ್ರಯ ಮಾಡುವಾಗ, ತಮ್ಮ ಮಾತನ್ನು ಒಪ್ಪದವರನ್ನು ನಿರ್ದಯವಾಗಿ ದಮನಿಸುವಾಗ ಅವನು ಬಾಯಿಂದ 
ಹೇಳದಿದ್ದರೂ ತನ್ನ ವರ್ತನೆಯಿಂದ ಈ ದೇಶದ ಜನರನ್ನು 1 ಬುದ್ಧಿ ಚಾರಿತ್ರ್ಯ ಮತ್ತು ಪೌರುಷದಲ್ಲಿ ಹಗುರವಾಗಿ ಕಾಣುತ್ತಾನೆ. ಈ 
ಆತ್ಮಸಾಕ್ಷಿಯಿಲ್ಲದ 'ಹೇಡಿಗಳನ್ನು ಮತ್ತು ಮೂರ್ಹರನ್ನು ನತ್ತಬೇಕಾದರೂ ಲಟ್ಟಬಹುದೆಂದು ಭಾವಿಸುತ್ತಾನೆ. ಅವನ ಈ ಕುತಂತ್ರ 
ಫಲಿಸಿದಾಗ ದೇಶದ ಜನರು ಅವನ ಗುಲಾಮರಾಗಿ ಅಧೀನರಾದಾಗ ಅವರು ತಮ್ಮವರ್ತನೆಗಳ ಮೂಲಕ ಈ ದುಷ್ಟನು ಭಾವಿಸಿದಂತೆಯೇ 
ನಾವಿದ್ದೇವೆಂಬುದನ್ನು. ತೋರಿಸಿಕೊಡುತ್ತಾರೆ. ಅವರು ಈ ನಿಂದ್ಯ: ತೆಗೆ ತಲುಪಲು ಮೂಲಭೂತವಾಗಿ ಅವರು ಕರ್ಮಭ್ರಷ್ನದಾಗಿರುವುದೇ 
ಕಾರಣ. ಅವರಿಗೆ ಅವರ ಹಿಶಾಸಕ್ತಿಯೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ಅವರು ಸತ್ಯ-ಅಸತ್ಯ, ನ್ಯಾಯ- ಅನ್ಯಾಯದ ಗೊಡವೆಗೆ 
ಹೋಗುವುದಿಲ್ಲ ಸತ್ಯ ್ಯಸಂಧತೆ, ಪ್ರಾಮಾಣಿಕತೆ ಮತ್ತು ಸೆಜ್ಜನಿಕೆಗಳು ಗೌರವಾರ್ಹವೋ ಅಥವಾ ಸುಳ್ಳು ವಂಚನೆ ಮತ್ತು ನಿಂದೃತೆಯೋ 
ಎಂಬ ಚರ್ಚೆ ಅವರಿಗೆ ಬೇಕಿಲ್ಲ ಈ ಸಮಸ್ಯೆಗಳ ಬದಲು ಅವರಿಗೆ ವೈಯಕ್ತಿಕ ಲಾಭವೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ಅವರು ಯಾವ 
ಅಕ್ರಮಿಯನ್ನೂ ಬೆಂಬಲಿಸಲು, ಯಾವ ಸರ್ವಾಧಿಕಾರಿಯ ಮುಂದೆ ಬಾಗಲು, ಯಾವುದೇ ಮಿಥ್ಯ ಸಿದ್ಧಾಂತವನ್ನು ಸ್ವೀಕರಿಸಲು ಮತ್ತು 
ಸತ್ಯದ ಸ್ವರವನ್ನು ದಮನಿಸಲು ಹೇಸುವುದಿಲ್ಲ 

51. ಅಂದರೆ, ಅವರ ದುರ್ಗತಿಯಿಂದ ಪಾಠ ಕಲಿಯದವರು, ಅವರದೇ ನೀತಿಯನ್ನನುಸರಿಸುವವರಿಗೆ ಅವರು 
ಮುಂಗಾಮಿಗಳಾಗಿದ್ದಾರೆ. ಪಾಠ ಕಲಿಯುವವರಿಗೆ ಪಾಠವಾಗಿರುವರು. 

52. ಈ ಮುಂಚೆ 45ನೇ ಸೂಕ್ತದಲ್ಲಿ ನಿಮಗಿಂತ ಮುಂಚಿನ ಪ್ರವಾದಿಗಳೊಂದಿಗೆ ನಾವು ರಹ್ವಾನನಾದ ಅಲ್ಲಾಹನ ಹೊರತು 
ಆರಾಧನೆಗೆ ಬೇರೆ ದೇವರನ್ನು ನಿಶ್ಚಯಿಸಿರುವಿರಾ ಎಂದು ಕೇಳಿರಿ ಎಂದು ಹೇಳಲಾಗಿತ್ತು. ಈ ಮಾತನ್ನು ಮಕ್ಕಾದವರ ಮುಂದಿಟ್ಟಾಗ 
ಅಬ್ದುಲ್ಲಾ ಬಿನ್‌ ಯುಬಆ್‌ರಾ ಎಂಬ ವ್ಯಕ್ತಿಯು ಕೈಸ್ತರು ಈಸಾರನ್ನು ದೇವಪುತ್ರನೆಂದು ಹೇಳಿ ಆರಾಧಿಸುತ್ತಿಲ್ಲವೆ? ಹಾಗಿರುವಾಗ 
ನಮ್ಮ ದೇವರುಗಳಿಗೇನಾಗಿದೆ ಎಂದು ಹೇಳಿ ಆಕ್ಷೇಪವತ್ತಿದನು. ಆಗ ಸತ್ಯನಿಷೇಧಿಗಳು ಗೊಳ್ಳೆಂದು ನಕ್ಕರು. ಇದಕ್ಕೇನುತ್ತರವಿದೆ ಹೇಳಿ 
ನೋಡೋಣವೆಂದು ಅವರು ಬೊಬ್ಬಿರಿದರು. ಆದರೆ ಅವರ ಈ ಅಸಂಬದ್ಧಕೆಗೆ ಉತ್ತರಿಸದೆ ಮಾತನ್ನು ಮುಂದುವರಿಸಲಾಯಿತು. 
ವಿಷಯವನ್ನು ಪೂರ್ಣಗೊಳಿಸಿದ ಬಳಿಕ ಆಕ್ಷೇಪಕನ ಮಾತಿನ ಕಡೆಗೆ ಗಮನ ಕೊಡಲಾಯಿತು. (ಈ ಘಟನೆಯನ್ನು ವ್ಯಾಖ್ಯಾನ 
ಗ್ರಂಥಗಳಲ್ಲಿವಿವಿಧ ರೀತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿಅನೇಕ ಭಿನ್ನಾಭಿಪ್ರಾಯಗಳೂ ಇವೆ. ಆದರೆ ಸೂಕ್ತದ ಹಿನ್ನೆಲೆ ಮತ್ತು 
ಆ ವರದಿಗಳನ್ನು ಗಮನಿಸಿದಾಗ, ನಾವು ವಿವರಿಸಿದ್ದೇ ನಮ್ಮ ದೃಷ್ಟಿಯಲ್ಲಿಸರಿಯೆನಿಸುತ್ತದೆ.) 


ಕಾಂಡ -25 


43. ಅರುಯ್ದುಖ್ರುಫ್‌ 389 


sol SE ANE) ELLs 0 ES Bells YS, 
(1೬ ಬ್ರ 0 ಗ್‌ ACR 0 ಆಧ್ಯ ಹ 


AEG ORES ಓಟು. [25/1 / ಆಪಿ Sd 
ದೇವಚರರನ್ನು" ಸ್ಪ ಸ್ಸ ೃಷ್ಟಿಸಬಲ್ಲೆವು ಮತ್ತು ಅವರು(ಮರ್ಯಮರ ಪುತ್ರ) ವಾಸ್ತವದಲ್ಲಿ ಪುನರುತ್ಥಾನದ ಒಂದು 
ಕುರುಹಾಗಿದ್ದಾೆ. ಹ "ಅದುದರಿಂದ ನೀವು ಈ ವಿಷಯದಲ್ಲಿ ಸಂಶಯ ಪಡಬೇಡಿರಿ. ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ. 
ಇದು ನೇರವಾದ ಮಾರ್ಗ. ಶೈತಾನನು ನಿಮ್ಮನ್ನು ಅದರಿಂದ ತಡೆಯುವಂತಾಗದಿರಲಿ, ಅವನು ನಿಮ್ಮ ಪ್ರತ್ಯಕ್ಷ 
ಶತ್ರು.* ಈಸಾ ಪ್ರತ್ಯಕ್ಷ ನಿದರ್ಶನಗಳೊಂದಿಗೆ ಬಂದಾಗ, "ನಾನು ನಿಮ್ಮ ಬಳಿಗೆ ಸದ್ವಿವೇಕವನ್ನು ತಂದಿದ್ದೇನೆ 
ಮತ್ತು ನೀವು ಪರಸ್ಪರ ಭಿನ್ನಾಭಿಪ್ರಾಯವಿಟ್ಟುಕೊಂಡಿರುವ ಕೆಲವು ವಿಷಯಗಳ ವಾಸ್ತವಿಕತೆಯನ್ನು ನಿಮ್ಮ ಮುಂದೆ 
ಪ್ರಕಟಗೊಳಿಸಲಿಕ್ಕಾಗಿ ಬಂದಿದ್ದೇನೆ. ಆದುದರಿಂದ ನೀವು ಅಲ್ಲಾಹನನ್ನೇ ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. 
ವಾಸ್ತವದಲ್ಲಿ ಅಲ್ಲಾಹನೇ ನನ: ನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ. ನೀವು ಅವನನ್ನೇ ಆರಾಧಿಸಿರಿ, ಇದುವೇ 


53. ಮಹಿಮೆಯ ಸಂಕೇತವೆಂದರೆ ಈಸಾ(ಅ) ತಂದೆಯಿಲ್ಲದೆ ಹುಟ್ಟಿದ್ದು ಮತ್ತು ಅವರಿಗೆ ಅವರಿಗಿಂತ ಮುಂಚೆ ಅಥವಾ ನಂತರ 
ನೀಡಿಲ್ಲದಂತಹ ಪವಾಡಗಳಾಗಿವೆ. ಅವರು ಆವೆ ಮಣ್ಣಿನಿಂದ ಪಕ್ಷಿಯನ್ನು ಮಾಡಿ ಅದಕ್ಕೆ ಊದಿದಾಗ ಅದು ಜೀವಂತ ಪಕ್ಚಿಯಾಗಿ 
ಹಾರಾಡುತ್ತಿತ್ತು. ಅವರು ಹುಟ್ಟು ಕುರುಡರನ್ನು ದೃಷ್ಟಿಯುಳ್ಳವರಾಗಿ ಮಾಡುತ್ತಿದ್ದರು, "ಕುಷ್ಟ ಪ್ಠರೋಗಿಯನ್ನು ಗುಣಪಡಿಸುತ್ತಿದ್ದರು. 
ಮೃತರನ್ನು ಕೂಡಾ ಜೀವಂತಗೊಳಿಸಿದ್ದರು. ಅವರ ಅದತ ಜನನ ಮತ್ತು ಜಾ ಅವರನ್ನು  ದಾಸ್ಯತ್ವದಿಂದ' ಮೇಲೆತ್ತಿ 
ದೇವಪುತ್ರನೆಂದು ಸಾರಿ ಅವರನ್ನು ಪೂಜಿಸುವುದು ತಪ್ಪು ಅವರು ಓರ್ವ ದಾಸನಿಗಿಂತ ಮಿಗಿಲಲ್ಲ ಅವರಿಗೆ ನಾವು ಅನುಗ್ರಹಗಳನ್ನು 
ದಯಪಾಲಿಸಿ ಅವರನ್ನು ಮಹಿಮೆಯ ಸಂಕೇತವಾಗಿ ಮಾಡಿದ್ದೆವು ಎಂಬುದು ಅಲ್ಲಾಹನ ಮಾತಿನ ಇಂಗಿತವಾಗಿದೆ.(ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಆಲಿಇಮ್ರಾನ್‌: ಟಿ.42-44, ಅನ್ನಿಸಾ: ಟಿ.190, ಅಲ್‌ಮಾಇದ: ಟಿ.40, 46, 127, ಸಂಪುಟ-3 
ಮರ್ಯಮ್‌: ಟಿ.15-22, ಅಲ್‌ ಅಂಬಿಯಾ: ಟಿ.88-90, ಅಲ್‌ ಮೂಮಿನೂನ್‌:; ಟಿ.43) 

54. ಇನ್ನೊಂದು ಅನುವಾದ ಹೀಗೂ ಆಗಬಹುದು- ನಿಮ್ಮಲ್ಲಿಕೆಲವರನ್ನು ದೇವಚರರಾಗಿ ಮಾಡುತ್ತಿದ್ದೆವು. 

55. ಈ ವಾಕ್ಯದ ಅರ್ಥ ಹೀಗೂ ಆಗಬಹುದು. ಅದು ಕಿಯಾಮತ್‌ನ ಮಾಹಿತಿಯ ಮೂಲವಾಗಿದೆ. ಇಲ್ಲಿ 'ಅದು' 
ಎಂದರೇನೆಂಬ ಪ್ರಶ್ನೆ ಉದ್ಭವಿಸುತ್ತದೆ. ಹಸನ್‌' ಬಸ್ರೀ ಮತ್ತು ಸಡಃದ್‌ ಬಿನ್‌ ಜುಬೈರ್‌ರ ಅಭಿಪ್ರಾಯದಲ್ಲಿ 'ಕುರ್‌ಆನ್‌' ಆಗಿದೆ. ಅಂದರೆ 
ಅದರಿಂದ ಕಿಯಾಮತ್‌ "ಬರಲಿದೆಯೆಂಬ ಮಾಹಿತಿ ಸಿಗುತ್ತದೆ. ಆದರೆ ಹಿನ್ನೆಲೆಯೊಂದಿಗೆ ಈ ವ್ಯಾಖ್ಯಾನಕ್ಕೆ ಆಸ್ಪದವಿಲ್ಲ ವಿಷಯ 
ಪರಂಪರೆಯಲ್ಲಿ ಸೂಚನೆಯು ಕುರ್‌ಆನಿನ ಕಡೆಗಿದೆಯೆಂಬ ಯಾವ ಅಂಶವೂ ಕಾಣುವುದಿಲ್ಲ, ಇತರ. ವ್ಯಾಖ್ಯಾನಗಾರರು ಅದು 
ಈಸಾ ಬಿನ್‌ ಮರ್ಯಮ್‌(ಅ) ಎಂದು ಒಮ್ಮಶದಿಂದ ಸಾರಿದ್ದಾರೆ. ಇದುವೇ ಸರಿಯಾಗಿದೆ. ಅವರನ್ನು ಗಮನ ಸಂಕೇತ ಅಥವಾ 
ಕಿಯಾಮತ್‌ನ ಮಾಹಿತಿಯ ಮೂಲವೆಂದು ಯಾವ ಅರ್ಥದಲ್ಲಿ ಹೇಳಲಾಗಿದೆಯೆಂಬ ಪ್ರಶ್ನೆ ಪುನಃ ಏಳುತ್ತದೆ. ಅದಕ್ಕೆ ೈ ಇಬ್ನು ಅಬ್ಬಾಸ್‌, 
ಮುಜಾಹಿದ್‌, ಇಕ್ರಿಮಾ, ಕತಾದ, ಸುದ್ದಿ ದಹ್ವಾಕ್‌, ಅಬುಲ್‌ ಆಲಿಯಾ ಮತ್ತು ಅಬೂಮಾಲಿಕ್‌ ಹೇಳುತ್ತಾರೆ- ಅನೇಕ ಹದೀಸ್‌ಗಳಲ್ಲಿ 
ಬಂದಿರುವಂತೆ ಅದು ಈಸಾರ ಪುನರಾಗಮನವಾಗಿದೆ. ಅವರು ಇನ್ನೊಮ್ಮೆ ಲೋಕಕ್ಕೆ ಬಂದಾಗ ಕಿಯಾಮತ್‌ ಇನ್ನು ಹತ್ತಿರವಿದೆಯೆಂದು 
ತಿಳಿಯುವುದೆಂದು ತಿಳಿಯುವುದು. ಆದರೆ ಈ ಮಹಾನುಭಾವರ ಗೌರವ-ಘನತೆಯನ್ನು ಒಪ್ಪಿಕೊಂಡೇ, ಈ ಸೂಕ್ತದಲ್ಲಿ ಈಸಾರ 
ಪುನರಾಗಮನವನ್ನು ಕಿಯಾಮತ್‌ನ ಸಂಕೇತ ಅಥವಾ ಅದರ ಮಾಹಿತಿಯ ಮೂಲವೆಂದು ಒಪ್ಪಿಕೊಳ್ಳಲು ಕಷ್ಟವಿದೆ. ಏಕೆಂದರೆ ಈ 
ಅರ್ಥ ಪಡೆಯುವಲ್ಲಿ ಮುಂದಿನ ಸೂಕ್ತವು ತೊಡಕಾಗುತ್ತದೆ. ಅವರ ಪುನರಾಗಮನವು ಆ ಕಾಲದ ಅಥವಾ ಅವರ ನಂಠರದ ಕಾಲದ 
ಜನರಿಗೆ ಕಿಯಾಮತ್‌ನ ಸಂಕೇಶವಾಗಬಹುದು. ಮಕ್ಕಾದ ಸತ್ಯನಿಷೇಧಿಗಳೊಂದಿಗೆ ನೀವಿದರಲ್ಲಿ ಸಂಶಯ ತಾಳಬೇಡಿರಿ ಎಂದು 
ಹೇಳಲು ಅದು ಅವರಿಗೆ ಮಾಹಿತಿಯ ಮೂಲವಾಗುವುದಾದರೂ ಹೇಗೆ? ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ ಈಸಾ(ಅ) ತಂದೆಯಿಲ್ಲದೆ 
ಹುಟ್ಟಿರುವುದು, ಆವೆ ಮಣ್ಣಿನಿಂದ ಪಕ್ಷಿತಯಾರಿಸಿರುವುದು ಮತ್ತು ಮೃತರನ್ನು ಜೀವಂತಗೊಳಿಸಿರುವುದು ಕಿಯಾಮತ್‌ನ ಸಾಧ್ಯತೆಗೆ ಒಂದು 
ಆಧಾರವಾಗಿ ತೋರಿಸಲಾಗಿದೆಯೆಂಬ ವ್ಯಾಖ್ಯಾನಗಾರರ ಅಭಿಪ್ರಾಯವೇ ಸರಿಯಾಗಿದೆ. ಅಲ್ಲಾಹನ ಒಬ್ಬದಾಸ ತಂದೆಯಿಲ್ಲದ ಮಗುವನ್ನು 
ಹುಟ್ಟಿಸ ಬಲ್ಲಮಣ್ಣಿನ ಆಕೃತಿಗೆ ಜೀವ ತುಂಬಬಲ್ಲ ಮತ್ತು ಮೃತರನ್ನು ಜೀವಂತಗೊಳಿಸಬಲ್ಲನೆಂದಾದರೆ, ಅಲ್ಲಾಹನಿಗೆ ನಿಮ್ಮನ್ನೂ ಇತರೆಲ್ಲ 
ಮನುಷ್ಯರನ್ನೂ ಮರಣದ ನಂತರ ಪುನಃ ಸೃಷ್ಟಿಸುವುದು ಕಷ್ಟವೆಂದು ನೀವು ಭಾವಿಸುತ್ತೀರಾ ಎಂಬುದು ಅಲ್ಲಾಹನ ಮಾತಿನ ಇಂಗಿತವಾಗಿದೆ. 

56. ಅಂದರೆ ಕಿಯಾಮತ್‌ನ ಮೇಲೆ ವಿಶ್ವಾಸವಿರಿಸುವುದರಿಂದ ತಡೆಯುವುದು. 


ಕಾಂಡ - 25 


390 ತಪ್ಪೀಮುಲ್‌ ಕುರ್‌ಆನ್‌ 


ಗಿ 4 


ರ್‌ ABR LD ೨ 2. Bre 3? 4 % ೨41 
೪೨೬ Usp 5 NE Os HB ACLS « pO ಈ ೨ಬ) 
© ಫ್‌ ಫ್‌ ಕಲ್‌ ಲ್‌ ಲ್ಯ Ce ಟ್ಟ ಸಲಿಂಗ 
ಗ ಯಾ ಅರ ಯ ಲು ಜಟ 
" 32 22 ೨ನ 26 LE > FOS AE NONE ud 
182 MSO SSS FINS ss ಡಿಸ್‌ ಶಿಕ] 
PA 13 pd ಗ ಷ್ಣ ಜ್‌ 4 ಇಗ LES NALA ್‌ೀ್ಲ್ಲ 2 
353 Br) 1 ಆಟಂ ವಿವಾ Sl dls) D LS 
PE ರ ಶಿಷೆತಿದ cr BL, AL | pe 
SOO INS 15: 55955 CEN AS LSS 
pa NSE NO ಶಬ 29 2b (EL 2 ಇದ್‌ 2ಥ 
©) © SEUSS 1S LOOSE LI ಈ ಜಬ 
ನೇರ ಮಾರ್ಗ" ಎಂದು ಹೇಳಿದ್ದರು.” ಆದರೆ (ಅವರ ಈ ಸುಸ್ಪಷ್ಟ ಬೋಧನೆಯ ಹೊರತಾಗಿಯೂ) ಪಂಗಡಗಳು 
ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದುವು.* ಆದುದರಿಂದ ಅಕ್ರಮವೆಸಗುವವರಿಗೆ ಒಂದು ವೇದನಾಯುಕ್ತ ದಿನದ 
ಯಾತನೆಯಿಂದ ಎನಾಶವಿದೆ. 

(66-78) ಇವರಿಗೆ ಸುದ್ದಿಯೇ ಇಲ್ಲದಂತೆ ಪುನರುತ್ಥಾನ ದಿನವು ಇವರ ಮೇಲೆ ಹಠಾತ್ತನೆ ಬಂದೆರಗುವುದನ್ನೇ 
ಇವರು ಕಾಯುತ್ತಿರುವರೇ? ಆ ದಿನ ಬಂದಾಗ ಧರ್ಮನಿಷ್ಠರ ಹೊರತು ಇತರೆಲ್ಲ ಮಿಶ್ರರೂ ಪರಸ್ಪರ ಶತ್ರುಗಳಾಗಿ 
ಬಿಡುವರು.” ಅಂದು ನಮ್ಮಸೂಕ್ತಗಳ ಮೇಲೆ ವಿಶ್ವಾಸವಿರಿಸಿದವರೊಡನೆ ಹಾಗೂ ಆಜ್ಞಾಪಾಲಕರಾಗಿದ್ದವರೊಡನೆ ಹೀಗೆ 
ಹೇಳಲಾಗುವುದು, "ನನ್ನ ದಾಸರೇ, ಇಂದು ನಿಮಗೇನೂ ಭಯವಿಲ್ಲಮತ್ತು ನಿಮಗೆ ದುಃಖವೂ ಉಂಟಾಗದು ನೀವೂ 
ನಿಮ್ಮ. ಪತ್ನಿಯರೂ ಸ್ಪರ್ಗದೊಳಗೆ ಪ್ರವೇಶಿಸಿರಿ. ನಿಮ್ಮನ್ನು ಸಂತುಷ್ಠಗೊಳಿಸಲಾಗುವುದು' ಅವರ ಮುಂದೆ ಬಂಗಾರದ 
ತಟ್ಟೆಗಳೂ ಲೋಟೆಗಳೂ ಸುತ್ತು ತರಲ್ಲಡುವುವು ಮತ್ತು ಮನಮೋಹಕ ಹಾಗೂ ಕಣ್ಣಣಿಸುವ ಸಕಲ ವಸ್ತುಗಳೂ 
ಅಲ್ಲಿ ಸಿದ್ಧವಿರುವುವು. “ನೀವಿಲ್ಲಿ ಸದಾ ವಾಸಿಸುವಿರಿ. ನೀವು ಭೂಲೋಕದಲ್ಲಿ ಮಾಡುತ್ತಿದ್ದ ನಿಮ್ಮ ಸತ್ಕರ್ಮಗಳ 
ನಿಮಿತ್ತ ಈ ಸ್ಪರ್ಗಕ್ಕೆ ಉತ್ತರಾಧಿಕಾರಿಗಳಾದಿರಿ. ಇಲ್ಲಿನಿಮಗಾಗಿ ಧಾರಾಳ ಹಣ್ಣು ಹಂಪಲುಗಳಿದ್ದು ಅವುಗಳನ್ನು ನೀವು 


57. ನಾನು ದೇವ ಅಥವಾ ದೇವಪುತ್ರನಾಗಿದ್ದೇನೆ, ಆದ್ದರಿಂದ ನನ್ನನ್ನು ಆರಾಧಿಸಿರೆಂದು ಈಸಾ(ಅ) ಎಂದೂ ಹೇಳಿಲ್ಲ ಅವರ 
ಕರೆಯು ಎಲ್ಲ ಪ್ರವಾದಿಗಳ ಕರೆಯೇ ಆಗಿತ್ತು. ಅದರ ಕಡೆಗೇ ಈಗ ಮುಹಮ್ಮದ್‌(ಸ) ಕರೆಯುತ್ತಿದ್ದಾರೆ. (ವಿವರಣೆಗೆ ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಆಲಿಇಮ್ರಾನ್‌: ಟಿ.45-48, ಅನ್ನಿಸಾ: ಟಿ.213, 217-218, ಅಲ್‌ ಮಾಇದ: ಟಿ.100, 130, 
ಸಂಪುಟ-3 ಮರ್ಯಮ್‌: ಟಿ.21-23) 

58. ಅಂದರೆ, ಒಂದು ವರ್ಗದವರು ನಿರಾಕರಿಸಿದಾಗ, ವಿರೋಧದಲ್ಲಿ ಅತಿರೇಕವೆಸಗಿ ಅವರನ್ನು ಜಾರ ಸಂತಾನವೆಂದು 
ಆರೋಪಿಸಿ ತಮ್ಮ ದೃಷ್ಟಿಯಲ್ಲಿಅವರನ್ನು ಶಿಲುಬೆಗೇರಿಸಿಬಿಟ್ಟರು. ಇನ್ನೊಂದು ವರ್ಗವು ಅವರನ್ನು ಅಂಗೀಕರಿಸುವುದರಲ್ಲಿ ಅತಿರೇಕವೆಸಗಿ 
ಅವರನ್ನು ದೇವಪುತ್ರನಾಗಿ ಮಾಡಿಬಿಟ್ಟರು. ಅನಂತರ ಒಬ್ಬ ಮನುಷ್ಯನನ್ನು ದೇವರಾಗಿ ಮಾಡುವ ಪ್ರಶ್ನೆಯೆದುರಾಯಿತು. ಈ 
ಸಮಸ್ಯೆಯನ್ನು ಬಿಡಿಸಲಾಗದೆ ಪೇಚಿಗೆ ಸಿಲುಕುತ್ತಾ ಅವರು ಅನೇಕ ಪಂಗಡಗಳಾಗಿ ಬಿಟ್ಟರು. (ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-1 ಅನ್ನಿಸಾ: ಟಿ.211-216, ಅಲ್‌ ಮಾಇದ: ಟಿ.39-40, 101, 130) 

59. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇಹಲೋಕದಲ್ಲಿ ಒಳಿತು ಮತ್ತು ದೇವನಿಷ್ಠೆಯ ಆಧಾರದಲ್ಲಿ ಸ್ಥಾಪಿಸಲಾದ 
ಗೆಳೆತನವು ಅಲ್ಲಿ ಉಳಿದಿರುವುದು. ಇತರೆಲ್ಲ ಗೆಳೆತನಗಳು ವೈರವಾಗಿ ಮಾರ್ಪಡುವುದು. ಇಂದು ಪಥಭ್ರಷ್ಟಣೆ, ಅಕ್ರಮ, ಹಿಂಸೆ, 
ಪಾಪಗಳಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿದ್ದವರೇ ಅಂದು ಪರಸ್ಪರರ ಮೇಲೆ ಆರೋಪ ಹೊರಿಸಿ ತಮ್ಮ ಜೀವರಕ್ಷಣೆ ಮಾಡಲು ಪ್ರಯತ್ನಿಸುವರು. 
ಯಾರ ಜತೆ ಗೆಳೆತನ ಬೆಳೆಸಬೇಕು, ಯಾರ ಜೊತೆ ಗೆಳೆತನ ಬೆಳೆಸಿದರೆ ಲಾಭ, ಯಾರ ಜತೆ ಗೆಳೆತನ ಮಾಡಿದರೆ ನಷ್ಟವೆಂಬುದನ್ನು 
ಪ್ರತಿಯೊಬ್ಬ ಮನುಷ್ಯನೂ ಇದೇ ಲೋಕದಲ್ಲಿ ಚೆನ್ನಾಗಿ ಯೋಚಿಸಿ ತೀರ್ಮಾನಿಸಲಿ ಎಂದು ಈ ವಿಷಯವನ್ನು ಕುರ್‌ಆನಿನಲ್ಲಿ ಪದೇ 
ಪದೇ ಅಲ್ಲಲ್ಲಿ ವಿವರಿಸಲಾಗಿದೆ. 

60. ಮೂಲದಲ್ಲಿ ಅರುರ್‌ವಾಜ್‌ ಎಂಬ ಪದ ಬಳಕೆಯಾಗಿದೆ. ಇದು ಪತ್ನಿಯರಿಗೂ ಅನ್ವಯವಾಗುತ್ತದೆ. ಸಹಪಾಠಿ, ಬಾಲ್ಯ 
ಸ್ನೇಹಿತ, ಒಂದೇ ವಿಜಾರದವರಿಗೂ ಅನ್ವಯವಾಗುತ್ತದೆ. ಎರಡೂ ಅರ್ಥಗಳಲ್ಲಿ ಬರುವಂತೆ ಇದನ್ನು ಪ್ರಯೋಗಿಸಲಾಗಿದೆ. ಸ್ಪರ್ಗದಲ್ಲಿ 
ವಿಶ್ವಾಸಿಗಳ ಪತ್ನಿಯರೂ ಅವರೊಂದಿಗಿರುವರು. ಅವರ ವಿಶ್ವಾಸಿ ಗೆಳೆಯರೂ ಇರುವರು. 


PN 
UK 


[ಟಿ 


ಕಾಂಡ -25 


"43. ಅರ್ದುಖ್ರುಫ್‌' k 391 


A293 ಶಿ ಗ ೨1412 ೨%. ಟೌ. | ಲ > 
605A AI SS SNE 3 EL 


ತ್‌್‌ ಶಲ PE) ಸಿ 32 ತ್‌ ಡಿ ೨: 
ಸೀಲ ಖೇ ಲ ಆಖ ಶು ಯಾ ಯು ಯ MLE 
ESS ios SRE 66 GN ಸಬು 

oH ಸಯ SSS ESS CLOG 

ys SBN gb ಛ( oO 101೫130688 
೨೮೫೪೩೪೩ Ld ಗಳ ಭಟ್‌ ಈ. RAS 
ತಿನ್ನುವಿರಿ. ಅಪರಾಧಿಗಳಂತು ಸದಾ ನರಕ ಯಾತನೆಯಲ್ಲಿ ನರಳುತ್ತಿರುವರು. ಅವರ ಯಾತನೆಯಲ್ಲಿ'ಎಂದೂ 
ಕಡಿತವಾಗದು. ಅವರು ನಿರಾಶರಾಗಿ ಅದರಲ್ಲಿ ಬಿದ್ದುಕೊಂಡಿರುವರು. ಅವರ ಮೇಲೆ `ನಾವು ಅಕ್ರಮವೆಸಗಲಿಲ್ಲ 
ವಾಸ್ತವದಲ್ಲಿ ಸ್ವತಃ ಅವರೇ ತಮ್ಮ ಮೇಲೆ ಅಕ್ರಮವೆಸಗುತ್ತಲಿದ್ದರು. ಅವರು, "ಮಾಲಿಕ್‌" ನಿನ್ನ ಪ್ರಭು ನಮ್ಮನ್ನು 
ಮುಗಿಸಿಯೇ ಬಿಟ್ಟರೆ ಲೇಸು' ಎಂದು ರೋದಿಸುವರು. ಆಗ ಅವನು "ನೀವು ಹೀಗೆಯೇ ಬಿದ್ದುಕೊಂಡಿರುವಿರಿ. 
ನಾವು ಸತ್ಯ ದೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೆವು. ಆದರೆ, ನಿಮ್ಮಲ್ಲಿ ಅನೇಕರಿಗೆ ಸತ್ಯವೇ ಅಪ್ರಿಯವಾಗತ್ತು' ಏನದು 
ಉತ್ತರ ಕಾವು 64 

(79-80) ಇವರೇನಾದರೂ ಒರ್ಮಾಚಕ ಮಾಡಲು ತೀರ್ಮಾನಿಸಿರುವರೇ9* ಸರಿ, ಹಾಗಾದರೆ 
ನಾವೂ ಒಂದು ತೀರ್ಮಾನ ಮಾಡಿಕೊಳ್ಳುತ್ತೇವೆ. ನಾವು ಇವರ ರಹಸ್ಯ ಮಾತುಗಳನ್ನೂ ಪಿಸು ನುಣ್ತೆಗಳನ್ನೂ 
ಕೇಳುವುದಿಲ್ಲವೆಂದು ಇವರು ಗ್ರಹಿಸಿಕೊಂಡಿರುವರೇ? ನಾವು ಎಲ್ಲವನ್ನೂ 'ಅಲಿಸುತ್ತಿದ್ದೇೆ. ಮತ್ತು ನಮ್ಮ ದೂತರು. 
(ದೇವಚರರು) ಇವರ ಬಳಿಯಲ್ಲೇ ಬರೆಯುತ್ತಿದ್ದಾರೆ. 

(81-83) ನಿಜಕ್ಕೂ ರಹ್ವಾನನಿಗೆ ಸಂತತಿ ಇರುತ್ತಿದ್ದರೆ ಎಲ್ಲರಿಗಿಂತಲೂ ಮುಂಚೆ ಆರಾಧಿಸುವವನು ನಾನೇ 
ಆಗಿರುತ್ತಿದ್ದೆನೆಂದು ಇವರೊಡನೆ ಹೇಳಿರಿ. ಭೂಮಿ ಆಕಾಶಗಳ ಸಾರ್ವಭೌಮ ಮತ್ತು ವಿಶ್ವಸಿಂಹಾಸನದ ಪ್ರಭುವು 
ಇವರು ಅವನ ಮೇಲೆ ಆರೋಪಿಸುತ್ತಿರುವ ಸಕಲ ದೋಷಗಳಿಂದ ಮುಕ್ತನಾಗಿರುತ್ತಾನೆ. ಇವರಿಗೆ ಎಚ್ಚರಿಕೆ 
ನೀಡಲಾಗುತ್ತಿರುವ ಆ ದಿನವನ್ನು ಇವರು ಕಾಣುವವರೆಗೂ ಇವರನ್ನು ಇವರ ಮಿಥ್ಯ ವಿಚಾರಗಳಲ್ಲಿಮುಳುಗಿರಲು 
ಮತ್ತು ಆಟ ವಿನೋದಗಳಲ್ಲಿ ಮೈಮರೆತಿರಲು ಬಿಟ್ಟು ಬಿಡಿರಿ. 


61. ಮಾತಿನ ಶೈಲಿಯಿಂದ ವ್ಯಕ್ತವಾಗುವಂತೆ ಮಾಲಿಕ್‌ ಎಂದರೆ ನರಕದ ದ್ಹಾರಪಾಲಕ. 

: 62. ಅಂದರೆ ನಾವು ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ಆದರೆ ನೀವು ಅದರ ಬದಲು ಮಾನವರನ್ನು ನೆಚ್ಚಿ 
ಕೊಂಡಿರಿ. ಸತ್ಯವು. ನಿಮಗೆ ತುಂಬಾ ಅರೋಚಕವಾಗಿತ್ತು. ಆ ನಿಮ್ಮ ಮೂರ್ಯತನದ ಆಯ್ಕೆಗೆ ಈಗೇಕೆ ದುಃಖಿಸುತ್ತಿರುವಿರಿ? ಇದು 
ನರಕದ ದ್ವಾರಪಾಲಕರ ಮಾತಾಗಿರಬಹುದು. ಅದು ನೀವು ಹೀಗೆಯೇ ಬಿದ್ದುಕೊಂಡಿರಿ ಎಂಬಲ್ಲಿಗೆ ಮುಗಿದಿರಬಹುದು. ಈ ಎರಡನೇ 
ವಾಕ್ಯ ಅಲ್ಲಾಹನ ಮಾತೇ ಆಗಿರಬಹುದು. ಮೊದಲ ಸ್ವರೂಪವಾದರೆ, "ನಾವು ನಿಮ್ಮ ಬಳಿಗೆ ಸತ್ಯ ತಂದಿದ್ದೆವು' ಎಂಬ ನರಕ ಪಾಲಕನ 
ಜೊ ಓರ್ವ ಸರಕಾರಿ ಅಧಿಕಾರಿಯು ಸರಕಾರದ ವತಿಯಿಂದ "ನಾವು'' ಎಂದು ಮಾತಾಡುವಂತಿದೆ. ಅಂದರೆ "ನಮ್ಮ ಸರಕಾರ ಈ 
ಕೆಲಸ ಮಾಡಿದೆ ಅಥವಾ ಈ ಆದೇಶ ನೀಡಿದೆ' ಎಂದಂತೆ. 

63. ಕುರೈಶ್‌ ಸರದಾರರು ಶಮ್ಹ ಗುಪ್ತ ಸಭೆಗಳಲ್ಲಿ ಪ್ರವಾದಿಯವರ(ಸ) ವಿರುದ್ಧ ಒಂದು ನಿರ್ಣಾಯಕ ಕ್ರಮ ಕೈಗೊಳ್ಳುವ ಬಗ್ಗೆ 
ಚರ್ಚಿಸುತ್ತಿದ್ದುದರ ಕಡೆಗೆ ಸೂಚನೆ. ಸ KC 

64: ನಾನು ಯಾರನ್ನೂ ದೇವನ ಸಂತಾನವೆಂದು ಒಪ್ಪದಿರುವುದು ಮತ್ತು ನೀವು ದೇವಪುತ್ರನೆಂದು ಪರಿಗಣಿಸುವ 
ಆರಾಧನೆಯನ್ನುನಾನು ನಿರಾಕರಿಸುವುದು ಯಾವುದೇ ಹಠಮಾರಿತನದಿಂದಲ್ಲ ನಾನು ನಿರಾಕರಿಸುತ್ತಿರುವುದು ದೇವನಿಗೆ ಪುತ್ರ ಅಥವಾ 


ಕಾಂಡ - 25 


392 ತಪ್ಲೀಮುಲ್‌ ಕುರ್‌ಆನ್‌ 


GM So SDSS) ೫9 ಕ5ಬ) ಯು 86s 
SEES SAA ls iiss Gs BSS SNL 
0B FLEE HE 1 Os SEK A is 
(84-85) ಅವನೊಬ್ಬನೇ ಆಕಾಶದಲ್ಲೂ ಆರಾಧ್ಯನು ಮತ್ತು ಭೂಮಿಯಲ್ಲೂ ಆರಾಧ್ಯನು. ಅವನೇ 
ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ.“ ಅವನು ಅತ್ಯುನ್ನತನಾಗಿದ್ದು ಭೂಮಿಆಕಾಶಗಳು ಮತ್ತು ಅವುಗಳ 
ನಡುವೆ ಇರುವ ಪ್ರತಿಯೊಂದು ವಸ್ತುವು ಅವನದೇ ಪ್ರಭುತ್ವದಲ್ಲಿದೆ.* ಪುನರುತ್ಥಾನದ ಘಳಿಗೆಯ ಜ್ಞಾನವೂ ಅವನಿಗೇ 
ಇದೆ ಮತ್ತು ನೀವೆಲ್ಲರೂ ಅವನ ಕಡೆಗೇ ಮರಳಿಸಲ್ಪಡುವಿರಿ.' 
(86) ಅವನನ್ನು ಬಿಟ್ಟು ಇವರು ಯಾರನ್ನು ಪ್ರಾರ್ಥಿಸುತ್ತಿರುವರೋ ಅವರಿಗೆ ಯಾವುದೇ ಶಿಫಾರಸಿನ 
ಅಧಿಕಾರವಿಲ್ಲ- ಯಾರಾದರೂ ಜ್ಞಾನದ ಆಧಾರದಲ್ಲಿಸತ್ಯದ ಸಾಕ್ಷಿ ಹೇಳುವುದರ ಹೊರತು.* 


ಪುತ್ರಿಯಿಲ್ಲ ನಿಮ್ಮ ಈ ನಂಬಿಕೆಯು ವಾಸ್ತವಿಕತೆಗೆ ವಿರುದ್ಧವೆಂಬ ಕಾರಣಕ್ಕಾಗಿ ಮಾತ್ರ. ಅನ್ಯಥಾ ವಾಸ್ತವಿಕತೆಯು ಇದೇ ಆಗಿರುತ್ತಿದ್ದರೆ 
ನಿಮಗಿಂತ ಮುಂಚೆ ಆರಾಧನೆಗಾಗಿ ನಾನೇ ತಲೆ ಬಾಗುವವನಾಗುತ್ತಿದ್ದೆ ಏಕೆಂದರೆ ನಾನು ದೇವನ ನಿಷ್ಠ ದಾಸನಾಗಿದ್ದೇನೆ. 

65. ಭೂಮಿಗೆ ಮತ್ತು ಆಕಾಶಕ್ಕೆ ಬೇರೆ ಬೇರೆ ದೇವರಿಲ್ಲ, ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವನು. ಅವನ ಜಾಣ್ಮೆಯೇ ಇಡೀ ವಿಶ್ವದಲ್ಲಿ 
ಕೆಲಸ ಮಾಡುತ್ತದೆ. ಅವನೇ ಸಕಲ ವಾಸ್ತವಿಕತೆಗಳ ಜ್ಞಾನಿಯಾಗಿದ್ದಾನೆ. 

66. ದೇವಶ್ಚದಲ್ಲಿ ಯಾರಾದರೂ ಅವನಿಗೆ ಪಾಲುದಾರರಾಗಿರುವುದರಿಂದ ಮತ್ತು ಈ ಅಗಾಧ ವಿಶ್ವದಲ್ಲಿ ಸ್ವಲ್ಪವಾದರೂ 
ಅಧಿಕಾರ ಹೊಂದಿರುವುದರಿಂದ ಅವನು ಅತೀತನಾಗಿದ್ದಾನೆ. ಭೂಮ್ಯಾಕಾಶಗಳಲ್ಲಿರುವ ಎಲ್ಲರೂ ಅವನ ದಾಸರು, ಗುಲಾಮರು ಮತ್ತು 
ಅಡಿಯಾಳುಗಳೇ ಆಗಿರುತ್ತಾರೆ- ಅದು ಪ್ರವಾದಿಗಳು, ಔಲಿಯಾಗಳು, ದೇವಚರರು, ಜಿನ್ಸ್‌ಗಳು, ಆತ್ಮಗಳು, ಗ್ರಹ-ನಕ್ಚಶ್ರಗಳು ಯಾರೇ 
ಆಗಿದ್ದರೂ ಸರಿ. ಅವರೆಲ್ಲ ದೇವತ್ವದ ಗುಣಗಳನ್ನು ಅಥವಾ ಅಧಿಕಾರವನ್ನು ಹೊಂದಿರುವುದು ಅಸಂಭವ. 

67. ಅಂದರೆ, ಈ ಲೋಕದಲ್ಲಿ ನೀವು ಯಾರನ್ನು ಬೇಕಾದರೂ ನಿಮ್ಮ ಸಹಾಯಕರು ಮತ್ತು ಬೆಂಬಲಿಗರನ್ನಾಗಿ ಮಾಡಿಕೊಳ್ಳಿರಿ. 
ಆದರೆ ಮರಣಾನಂತರ ನಿಮ್ಮ ಪ್ರಕರಣವು ಅದೇ ಒಬ್ಬ ದೇವನ ಮುಂದೆ ಬರಲಿದೆ. ಅವನ ನ್ಯಾಯಾಲಯದಲ್ಲಿ ನೀವು ನಿಮ್ಮ 
ಕರ್ಮಗಳ ವಿಚಾರಣೆಯನ್ನೆದುರಿಸಬೇಕಾಗುವುದು. 

68. ಈ ವಾಕ್ಯಕ್ಕೆ ಅನೇಕ ಅರ್ಥಗಳಿವೆ. 

(1) ಜನರು ಈ ಲೋಕದಲ್ಲಿ ಮಾಡಿಕೊಂಡಿರುವ ಆರಾಧ್ಯರೆಲ್ಲ ಅಲ್ಲಾಹನ ಮುಂದೆ ಶಿಫಾರಸು ಮಾಡಲಾರರು. ಅವರ ಪೈಕಿ 
ಪಥಭ್ರಷ್ಟರು ಮತ್ತು ದುಷ್ಟರು ಅಲ್ಲಿ ಅಪರಾಧಿಗಳಾಗಿ ಬರುವರು. ಆದರೆ ಜ್ಞಾನದ ಆಧಾರದಲ್ಲಿ(ಅಜ್ಞಾನದಿಂದಲ್ಲ ಸತ್ಯದ ಸಾಕ್ಸ್ಯ 
ವಹಿಸಿದವರು ಖಂಡಿತ ಶಿಫಾರಸು ಮಾಡುವ ಅರ್ಹತೆ ಹೊಂದಿರುವರು. 

(2) ಶಿಫಾರಸಿನ ಅಧಿಕಾರ ನೀಡಲ್ಪಟ್ಟವರು, ಈ ಲೋಕದಲ್ಲಿ ಅರಿತುಕೊಂಡೇ (ಅಜ್ಞಾನದಿಂದಲ್ಲ ಸತ್ಯದ ಸಾಕ್ಷ್ಯ ನೀಡಿದ್ದವರು 
ಸತ್ಯ-ಧಿಕ್ಕಾರಿಯ ಅಥವಾ "ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯರಿಲ್ಲ. ಎಂಬ ವಾಕ್ಯವನ್ನು ಬೋಧವಿಲ್ಲದೆ ಹೇಳುತ್ತಾ ಇತರರ ದಾಸ್ಯ- 
ಆರಾಧನೆಯನ್ನು ಮಾಡುತ್ತಾ ಇದ್ದವರ ಪರವಾಗಿ ಶಿಫಾರಸು ಮಾಡಲಾರರು. ಅದಕ್ಕೆ ಅವರಿಗೆ ಅಧಿಕಾರವೂ ಇರಲಾರದು. 

(3) ತಾನು ಯಾರನ್ನು ದೇವರೆಂದು ಮಾಡಿಕೊಂಡಿರುವೆನೋ ಅವರು ಖಂಡಿತ ಶಿಫಾರಸಿನ ಅಧಿಕಾರ ಹೊಂದಿರುವವರು, 
ಯಾರನ್ನು ಬೇಕಾದರೂ ಕ್ಷಮಿಸುವಂತೆ ಮಾಡಬಲ್ಲರು, ಅವನ ವಿಶ್ವಾಸ-ಕರ್ಮಗಳು ಏನೇ ಆಗಿದ್ದರೂ ಸರಿ ಎಂದು ಯಾರಾದರೂ 
ಹೇಳಿದರೆ ಅದು ತಪ್ಪು ಈ ಸ್ಥಾನ ಅಲ್ಲಾಹನ ಬಳಿ ಯಾರಿಗೂ ಇಲ್ಲ, ಇನ್ನು. ಯಾರಾದರೂ ಜ್ಞಾನದ ಆಧಾರದಲ್ಲಿಅಂತಹ ವ್ಯಕ್ತಿಗೆ ಶಿಫಾರಸಿನ 
ಅಧಿಕಾರವಿದೆ ಎಂದು ಹೇಳುವುದಾದರೆ ಧೈರ್ಯದಿಂದ ಮುಂದೆ ಬರಲಿ, ಆದರೆ ಅವರು ಅಂತಹ ಶಿಫಾರಸನ್ನು ಮಾಡುವ ಸ್ಥಿತಿಯಲ್ಲಿ 
ಖಂಡಿತ ಇರಲಾರರು. ಹಾಗಿರುವಾಗ ಎಲ್ಲಿಂದಲೋ, ಯಾರಿಂದಲೋ ಕೇಳಿದ ಮಾತಿನ ಅಥವಾ ಊಹೆಯ ಆಧಾರದಲ್ಲಿ ಅಂತಹ 
ಒಂದು ನಂಬಿಕೆಯನ್ನಿಟ್ಟು! ಕೊಂಡಿರುವುದು ವ್ಯರ್ಥ. ಅಂತಹ ಕಾಲ್ಪನಿಕ ಭರವಸೆಯ ಮೇಲೆ ತನ್ನ; ಪರಲೋಕವನ್ನು! ಅಪಾಯಕ್ಕೊಡ್ಡುವುದು 
ಮೂರ್ಯತನವಾಗಿದೆ. 

(4) ಈ ಸೂಕ್ತದಿಂದ ಎರಡು ಪ್ರಧಾನ ನಿಯಮಗಳು ಹೊರಡುತ್ತವೆ. ಒಂದು, ಜ್ಞಾನದ ಹೊರತು ಸತ್ಯಸಾಕ್ಷ್ಯ ನೀಡುವುದು 
ಇಲ್ಲಿ ನಡೆಯಬಹುದಾದರೂ ಅಲ್ಲಾಹನ ಬಳಿ ನಡೆಯದು. ಈ ಲೋಕದಲ್ಲಿ ಸತ್ಯವಚನ(ಕಲಿಮ)ವನ್ನು ಉಚ್ಚರಿಸುವವನನ್ನು ನಾವು 
ಮುಸ್ಲಿಮನೆಂದು ಪರಿಗಣಿಸುತ್ತೇವೆ. ಅವನು ಸ್ಪಷ್ಟ ಸತ್ಯನಿಷೇಧ ನೀತಿ ಕೈಗೊಳ್ಳುವ ವರಗೂ ಅವನೊಂದಿಗೆ ಮಸ್ಸಿಮರಂತೆಯೇ 


ಕಾಂಡ - 25 


43. ಅರುಖ್ರುಫ್‌ 393 


pa pa) ಸೀ AILS ೨. 334 
ಠಿ) 1... 01 ೬ OS AE ಚ. 
511.055 ಭು।ಕ%॥ 824 | 
(87-88) ಹ ಸೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ ಅಲ್ಲಾಹನೆಂದು ಸ್ವತಃ ಇವರೇ 
ಹೇಳುವರು. ಹೀಗಿರುತ್ತ ಸ ಎಲ್ಲಿಂದ ಮೋಸ ಹೋಗುತ್ತಿದ್ದಾರೆ? "ಪ್ರಭೂ, ಇವರು ವಿಶ್ವಾಸವಿಡುವವರಲ್ಲ' 
ಎಂಬ ಸಂದೇಶವಾಹಕರ ಮಾತಿನಾಣೆ.? 
(89) ಸಂದೇಶವಾಹಕರೇ, ಇವರನ್ನು ಮನ್ನಿಸಿರಿ ಮತ್ತು ನಿಮಗೆ ಸಲಾಮ್‌(ಶಾಂತಿ) ಎಂದು ಹೇಳಿರಿ." ಸದ್ಯವೇ 
ಇವರಿಗೆ ತಿಳಿದು ಬರುವುದು. 


ವರ್ತಿಸುತ್ತೇವೆ. ಆದರೆ ಲಾ ಇಲಾಹ್‌ ಇಲ್ಲಲ್ಲಾಹ್‌ನ ಮೂಲಕ, ತಾನು ಏನನ್ನು ನಿರಾಕರಿಸುತ್ತೇನೆ, ಏನನ್ನು ಅಂಗೀಕರಿಸುತ್ತೇನೆ 
ಎಂದು ಹೇಳುವವನು ಮಾತ್ರ ಅಲ್ಲಾಹನ ದೃಷ್ಟಿಯಲ್ಲಿ ವಿಶ್ವಾಸಿಯೆಂದು ಪರಿಗಣಿಸಲ್ಪಡುತ್ತಾನೆ. ಎರಡು, ಇದರಿಂದ ಸಾಕ್ಸ್ಯಕ್ಕೆ 
ಜ್ಞಾನದ ಅಗತ್ಯವಿದೆಯೆಂಬ ನಿಯಮ ಹೊರಡುತ್ತದೆ. ಸಾಕ್ಷಿದಾರರಿಗೆ ತಾನು ನೀಡುವ ಸಾಕ್ಷ್ಯದ ಬಗ್ಗೆ ನೋಡಿದ ಘಟನೆಯ ಬಗ್ಗೆ 
ಜ್ಞಾನವಿಲ್ಲದಿದ್ದರೆ ಅವನ ಸಾಕ್ಷ್ಯ ಅರ್ಥಹೀನವಾಗುತ್ತದೆ. ಇದನ್ನೇ ಪ್ರವಾದಿಯವರ ಒಂದು ತೀರ್ಪಿನಿಂದ ಗ್ರಹಿಸಬಹುದು. ಅವರು 
ಒಬ್ಬಸಾಕ್ಷಿದಾರನೊಡನೆ ಹೀಗೆ ಹೇಳಿದರು- "ನೀನು ಸೂರ್ಯನನ್ನು ಕಣ್ಣಾರೆ ಕಂಡಂತೆ ನೋಡಿದ್ದರೆ ಸಾಕ್ಟ್ಯ ನೀಡು, ಅನ್ಯಥಾ ಬೇಡ.' 
(ಅಹ್ಮಾಮುಲ್‌ ಕುರ್‌ಆನ್‌-ಜಸ್ಸಾಸ್‌) 

69. ಇದಕ್ಕೆ ಎರಡರ್ಥಗಳಿವೆ- -(1) ನೀವು ಇವರೊಂದಿಗೆ, ನಿಮ್ಮನ್ನು ಯಾರು ಸೃಷ್ಟಿಸಿದರು ಎಂದು ಕೇಳಿದರೆ ಅವರು "ಅಲ್ಲಾಹ್‌' 
ಎನ್ನುವರು (2) ನೀವು ಇವರೊಡನೆ, ಇವರ ಆರಾಧ್ಯರನ್ನು ಯಾರು ಸೃಷ್ಟಿಸಿದರು ಎಂದು ಕೇಳಿದರೆ ಇವರು ಅಲ್ಲಾಹ್‌ ಎನ್ನುವರು. 

70. ಇದು ಕುರ್‌ಆನಿನ ಅತ್ಯಂತ ಕ್ಲಿಷ್ಟಕರವಾದ ಸೂಕ್ತಗಳಲ್ಲೊಂದಾಗಿದೆ. ವ್ಯಾಕರಣದ ಅತ್ಯಂತ ಸಂಕೀರ್ಣ ಪ್ರಶ್ನೆ ಇದರಲ್ಲಿ 
ಳಾ ಪ್ರತಿ "ವಕೀಲಿಹೀ' ಎಂಬ ಪದ ಏನಾಗಿದೆ ಮತ್ತು ಮೇಲಿನ ವಾಕ್ಷರಣಿಯಲ್ಲಿ ಅದರ ಸ ಸಂಬಂಧ ಯಾವುದರೊಂದಿಗಿದೆ 
ಎಂಬ! ೨ ಕುರಿತುವ್ಯಾಖ್ಯಾನಕಾರರು ಬಹಳಷ್ಟುಚರ್ಚಿಸಿದ್ದಾರೆ. ಆದರೆ ಸಮಾಧಾನಕರ ಉತ್ತರನನಗೆ ಯಾರಲ್ಲೂಸಿಕ್ಕಿಲ್ಲ ನನ್ನದೃಷ್ಟಿಯಲ್ಲಿ 
ಶಾಹ್‌ ಅಬ್ದುಲ್‌ ಕಾದಿರ್‌ ರವರ ವ್ಯಾ ವ್ಯಾಖ್ಯಾನವೇ ಸರಿಯೆನಿಸುತ್ತದೆ. ಇಲ್ಲಿ ೮13/18 ಪದವು ಆಣೆಯೆಂಬ ಅರ್ಥದಲ್ಲಿದೆಯೇ 
ಹೊರತು ಮತ್ತು ಎಂಬರ್ಥದಲ್ಲಲ್ಲ ಅದರ ಸಂಬಂಧವು ಇವರು ಎಲ್ಲಿಂದ ಮೋಸ ಹೋಗುತ್ತಿದ್ದಾರೆ ಎಂಬ ಮಾತಿನೊಂದಿಗಿದೆ. "ಅವನ 
ಮಾತಿನಾಣೆ' ಎಂಬುದರಲ್ಲಿ ಅವನು ಎಂಬುದು ಪ್ರವಾದಿಯವರ ಕಡೆಗಿದೆ, 0 ಎಸೆ ಕ 4:3೫ ರ! ವ. ಸೂಕ್ತದ ಅರ್ಥ ಹೀಗಿದೆ: 
ಪ್ರಭೂ! “ಇವರು ವಿಶ್ವಾಸಏರಿಸುವುದಿಲ್ಲ' ವೆಂಬ ಜವ ಮಾತಿನಾಣೆ! ಇವರ ವಂಚನೆ ಎಷ್ಟು ವಿಚಿತ್ರ! ಅವರ ಮತ್ತು ಅವರ 
ಆರಾಧ್ಯರ ಸೃ ಸೃಷ್ಟಿಕರ್ತ ಅಲ್ಲಾಹನೇ ಎಂಬುದನ್ನು ಇವರೇ ಒಪ್ಪುತ್ತಾರೆ. ಆದರೂ ಸ್ಫ ಸೃಷ್ಟಿಕರ್ತನನ್ನು. ಬಿಟ್ಟು: ಸೃಷ್ಟಿಗಳನ್ನು ್ನಿಪೂಜಿಸುವುದರಲ್ಲಿ ಹಠ 
ಹಿಡಿಯುತ್ತಿದ್ದಾರೆ. 

ಪ್ರವಾದಿಯವರು ಈ ಮಾತಿನ ಆಣೆ ಹಾಕುವುದರ ಉದ್ದೇಶವು ಈ ಮಂದಿ ನಿಜವಾಗಿಯೂ ಹಠವಾದಿಗಳಾಗಿದ್ದಾರೆಂದು ಅವರ 
ವರ್ತನೆಯು ಸ್ಪಷ್ಟವಾಗಿ ಸಾಬೀತು ಪಡಿಸುತ್ತದೆ. ಅವರ ಒಪ್ಪಿಗೆಯೇ ಅವರ ವರ್ತನೆಯು ಶಿಳಿಗೇಡಿತನದ್ದೆಂದು ಸ್ಪಷ್ಟ ಪಡಿಸುತ್ತದೆ. 
ಇಂತಹ ತಿಳಿಗೇಡಿ ವರ್ತನೆಯನ್ನು ಅಂಗೀಕರಿಸಲು ಸಿದ್ಧನಿಲ್ಲದ ವ್ಯಕ್ತಿ ಮಾತ್ರ ತೋರಬಲ್ಲನು. ಇನ್ನೊಂದು ರೀತಿಯಲ್ಲಿ ಈ ಆಣೆಯು 
ಪ್ರವಾದಿಯವರು ಸರಿಯಾಗಿಯೇ ಹೇಳಿದ್ದಾರೆ. ಈ ಮಂದಿ ನಿಜವಾಗಿಯೂ ಒಪ್ಪವವರಲ್ಲಎಂದಾಗಿದೆ. 

71. ಅಂದರೆ ಇವರ ಕಠೋರ ಮಾತು ಮತ್ತು ಅಪಹಾಸ್ಯಗಳಿಗಾಗಿ ಅವರಿಗೆ ಶಾಪ ಹಾಕಬೇಡಿ. ಪ್ರತಿಕ್ರಿಯೆಯಲ್ಲಿ ಅವರೊಂದಿಗೆ 
ಕಠೋರವಾಗಿ ಮಾಠಾಡಬೇಡಿರಿ, ಕೇವಲ ಸಲಾಮ್‌ ಹೇಳಿ ಅವರಿಂದ ಬೇರ್ಪಡಿರಿ. 


ನೇ 
a 


ಕಾಂಡ - 25 


44. ಆವಾಗ್‌ 
ಹೆಸರು ಕಾ 


ಜ್‌ ಪಾಚಿಯ ಹಹ ಎಂಬ 10ನೆಯ ಸೂಕ್ತದಲ್ಲಿರುವ ದುಖಾನ್‌ ಪದವನ್ನು ಇದರ ವಿಷಯವಾಗಿ 
ಮಾಡಲಾಗಿದೆ. ದುಖಾನ್‌ ಪದ ಬಂದಿರುವ ಅಧ್ಯಾಯವೆಂದರ್ಥ. 
ಅವತೀರ್ಣದ ಹಿನ್ನೆಲೆ 

ಯಾವುದೇ ಅಧಿಕೃತ ವರದಿಗಳಿಂದ ಇದರ ಅವತೀರ್ಣ ಕಾಲದ ವಿವರ ಸಿಗುವುದಿಲ್ಲ ಅದರ ವಿಷಯದ ಆಂತರಿಕ 
ಸಾಕ್ಟ್ಯದಿಂದ ಇದೂ ರಖುಖ್ರುಫ್‌ ಮತ್ತು ಅದಕ್ಕಿಂತ ಮುಂಚೆ ಅವತೀರ್ಣಗೊಂಡ ಕೆಲವು ಅಧ್ಯಾಯಗಳ ಕಾಲದ್ದೇ ಆಗಿದ್ದು 
ಇದು ಅವುಗಳ ಬಳಿಕ ಅವತೀರ್ಣವಾಗಿದೆಯೆಂದು ವ್ಯಕ್ತವಾಗುತ್ತದೆ. ಇದರ ಐತಿಹಾಸಿಕ ಹಿನ್ನೆಲೆ ಹೀಗಿದೆ- ಸತ್ಯನಿಷೇಧಿಗಳ 
ವಿರೋಧ ನೀತಿಯು ಉಗ್ರರೂಪ ತಾಳಿದಾಗ ಪ್ರವಾದಿ(ಸು ಹೀಗೆ ಪ್ರಾರ್ಥಿಸಿದರು- ದೇವಾ! ಯೂಸುಫ್‌(ಅ) ಅವರ 
ಕಾಲದಂತಹ ಬರಗಾಲದಿಂದ ನನಗೆ ಸಹಾಯ ಮಾಡು. ಹಸಿವು ಬಾಧಿಸುವಾಗ ಜನರ ಮನಸ್ಸುಗಳು ಉಪದೇಶ ಸ್ವೀಕರಿಸಲು 
ಮೃದುವಾಗಬಹುದೆಂದು ಪ್ರವಾದೀಸ) ಭಾವಿಸಿದ್ದರು. ಅಲ್ಲಾಹನು ಅವರ ಪ್ರಾ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಇಡೀ ಪ್ರದೇಶವು 
ಬರಗಾಲಕ್ಕೆ ತುತ್ತಾಯಿತು. ಜನರು ತತ್ತರಿಸಿ ಹೋದರು. ಕಟ್ಟಕಡೆಗೆ ಕುರೈಶ್‌ ಸರದಾರರು ಪ್ರ ಪ್ರವಾದಿಯವರನ್ನು ಭೇಟಿಯಾಗಿ 
ತಮ್ಮ ಜನತೆಯನ್ನು ಈ ಆಪತ್ತಿನಿಂದ ಪಾರುಗೊಳಿಸುವಂತೆ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕೆಂದು ಬಿನ್ನವಿಸಿದರು. ಈ ತಂಡದಲ್ಲಿ 
ವಿಶೇಷವಾಗಿ ಅಬೂಸುಫ್ಯಾನ್‌ ಇರುವುದನ್ನು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಎತ್ತಿ ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ 
ಅಲ್ಲಾಹನು ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನು. 
ಚರ್ಚಾವಿಷಯಗಳು 

ಈ ಸಂದರ್ಭದಲ್ಲಿ ಸತ್ಯನಿಷೇಧಿಗಳಿಗೆ ಉಪದೇಶ ಮತ್ತು ಎಚ್ಚರಿಕೆಯ ರೂಪದಲ್ಲಿಅವತೀರ್ಣಗೊಂಡ ಈ ಉಪನ್ಯಾಸದ 
ಪೀಠಿಕೆಯಲ್ಲಿಕೆಲವು ಪ್ರಮುಖ ಚರ್ಚಾ ವಿಷಯಗಳಿವೆ. 

(1) ಈ ಕುರ್‌ಆನ್‌ ಮುಹಮ್ಮದ್‌(ಸ) ರಚಿಸಿದ್ದೆಂದು ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಅದು ಸರ್ವ ಲೋಕಗಳ 
ಪರಿಪಾಲಕನ ಗ್ರಂಥವಾಗಿದೆಯೇ ಹೊರತು ಮಾನವನ ಕೃತಿಯಲ್ಲವೆಂದು ಅದು ಸ್ವಯಂ ಸಾಕ್ಷ್ಯ ವಹಿಸುತ್ತದೆ. 

(2) ಈ ಗ್ರಂಥದ ಘನತೆಯನ್ನರಿಯುವುದರಲ್ಲೂ ನೀವು ತಪ್ಪೆಸಗುತ್ತಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಇದು ನಿಮ್ಮ 
ಮೇಲೆರಗಿರುವ ಒಂದು ಆಪತ್ತಾಗಿದೆ. ವಾಸ್ತವದಲ್ಲಿ ಅಲ್ಲಾಹನು ತನ್ನ ಕೃಪೆಯಿಂದ ನಿಮ್ಮಲ್ಲಿಗೆ ತನ್ನ ಸಂದೇಶವಾಹಕನನ್ನು 
ಕಳುಹಿಸಲು ಮತ್ತು ತನ್ನ ಗ್ರಂಥವನ್ನು ಅವತರಿಸಲು ತೀರ್ಮಾನಿಸಿದ ಆ ಕ್ಷಣವು ಅತ್ಯಂತ ಅನುಗ್ರಹದಾಯಕವಾಗಿದೆ. 

(3) ನೀವು ನಿಮ್ಮ ಮೂರ್ಹತನದಿಂದ ಈ ಪ್ರವಾದಿ ಮತ್ತು ಗ್ರಂಥದೊಂದಿಗೆ ಹೋರಾಡಿ ಗೆಲ್ಲಬಲ್ಲಿರೆಂಬ 
ಭ್ರಮೆಯಲ್ಲಿದ್ದೀರಿ. ವಾಸ್ತವದಲ್ಲಿ ಈ ಪ್ರವಾದಿಯ ನೇಮಕ ಮತ್ತು ಗ್ರಂಥದ ಅವತರಣವು ಅಲ್ಲಾಹನು ಅದೃಷ್ಟಗಳ 
ತೀರ್ಮಾನ ಮಾಡುವ ವಿಶೇಷ ಫಳಿಗೆಯಲ್ಲಿ ಆಗಿದೆ. ಅಲ್ಲಾಹನ ತೀರ್ಮಾನಗಳನ್ನು ನೀವು ಬಯಸಿದಂತೆ ಬದಲಾಯಿಸಲು 
ಅವು ದುರ್ಬಲವಾಗಿರುವುದಿಲ್ಲ ಅವುಗಳಲ್ಲಿ ಪ್ರಮಾದಗಳಿಗೆ ಅವಕಾಶವಿದೆಯೆಂದು ಭಾವಿಸಲು ಅದು ಅಜ್ಞಾನದ 
ತೀರ್ಮಾನಗಳಲ್ಲ ನಿಜವಾಗಿ ಅದು ಸರ್ವವನ್ನೂ ಆಲಿಸುವ, ಸರ್ವಜ್ಞಾನಿಯೂ ಯುಕ್ತಿವಂತನೂ ಆಗಿರುವ ಜಗದೊಡೆಯನ 
ಶಾಶ್ವತ ತೀರ್ಮಾನಗಳಾಗಿವೆ. ಅವುಗಳೊಂದಿಗೆ ಹೋರಾಟ ಮಕ್ಕಳಾಟವಲ್ಲ, 

(4) ಅಲ್ಲಾಹನು ಭೂಮ್ಯಾಕಾಶಗಳ ಮತ್ತು ಸಕಲ ವಸ್ತುಗಳ ಒಡೆಯನೆಂದು ನೀವೇ ಒಪ್ಪಿಕೊಳ್ಳುತ್ತೀರಿ. 
ಜೀವನ-ಮರಣಗಳೂ ಅವನ ಕೈಯಲ್ಲೇ ಇರುವುದೆಂದೂ ನೀವು ಅಂಗೀಕರಿಸುತ್ತೀರಿ. ಆದರೂ ಇತರರನ್ನು ನಿಮ್ಮ 


ಕಾಂಡ - 25 


44. ಅದ್ದುಖಾನ್‌ 4 395 


ಆರಾಧ್ಯರಾಗಿ ಮಾಡಲು ಹಠ ತೋರುತ್ತೀರಿ. ಅದು ತೆಂದೆ-ತಾತಂದಿರ ಕಾಲದಿಂದಲೂ ನಡೆದು ಬಂದ ಆಚಾರವೆಂದಲ್ಲದೆ 
ಬೇರಾವ ಕಾರಣವೂ ನಿಮ್ಮ ಬಳಿ ಇಲ್ಲ ವಾಸ್ತವದಲ್ಲಿ ಅಲ್ಲಾಹನೇ ಜಗದೊಡೆಯ ಮತ್ತು ಜೀವನ-ಮರಣಗಳ ಅಧಿಕಾರ 
ಹೊಂದಿದವನೆಂದು ದೃಢವಾಗಿ ನಂಬಿರುವವರಿಗೆ ಆರಾಧ್ಯರು ಬೇರೆಯೂ ಇರಬಹುದು ಅಥವಾ ಅವನ ಜತೆ ಬೇರೆಯವರೂ 
ಇರಬಹುದು ಎಂಬ ಶಂಕೆ ಇರಲಾರದು. ನಿಮ್ಮತಂದೆ-ತಾತಂದಿರು ಮೂರ್ಯತನ ತೋರಿದ್ದರೆ ನೀವೂ ಕಣ್ಣುಮುಚ್ಚಿ ಅದನ್ನೇ 
ಮಾಡುವುದರಲ್ಲಿ ಅರ್ಥವಿಲ್ಲ, ವಾಸ್ತವದಲ್ಲಿ ನಿಮ್ಮ ಪ್ರಭುವಾಗಿರುವ ಅಲ್ಲಾಹನೇ ಅವರ ಪ್ರಭುವೂ ಆಗಿದ್ದಾನೆ. ನೀವು 
ಆರಾಧಿಸುವವನನ್ನೇ ಅವರೂ ಆರಾಧಿಸಬೇಕಿತ್ತು. 

(5) ನಿಮ್ಮ ಹೊಟ್ಟೆ ಹೊರೆಯುವುದು ಮಾತ್ರ ಅಲ್ಲಾಹನ ಪ್ರಭುತ್ವ ಮತ್ತು ಕೃಪೆಯ ಬೇಡಿಕೆಯಲ್ಲ ನಿಮ್ಮ 
ಮಾರ್ಗದರ್ಶನದ ಏರ್ಪಾಡು ಮಾಡುವುದೂ ಅವನ ಹೊಣೆಯಾಗಿದೆ. ಅದಕ್ಕಾಗಿಯೇ ಅವನು ಸಂದೇಶವಾಹಕರನ್ನು 
ಕಳಿಸಿದನು ಮತ್ತು ಗ್ರಂಥಗಳನ್ನು ಇಳಿಸಿದನು. 

ಈ ಪೀಠಿಕೆಯ ನಂತರ, ಆ ಕಾಲದಲ್ಲಿ ಬಂದಿದ್ದ ಬರಗಾಲದ ವಿಷಯವನ್ನೆತ್ತಲಾಯಿತು. ಈ ಮೊದಲು ನಾವು 
ತಿಳಿಸಿರುವಂತೆ, ಈ ಬರಗಾಲವು ಪ್ರವಾದಿಯವರ(ಸ) ಪ್ರಾರ್ಥನೆಯ ಫಲವಾಗಿತ್ತು. ಬರಗಾಲದ ಬಿಸಿ ತಟ್ಟಿದರೆ ಸತ್ಯನಿಷೇಧಿಗಳ 
ಅಹಂಕಾರ, ಮದಗಳು ಇಳಿಯಬಹುದು. ಅವರಿಗೆ ಆಗ ಉಪದೇಶ ನಾಟಬಹುದು ಎಂಬ ಉದ್ದೇಶದಿಂದ ಪ್ರವಾದಿಯವರು 
ಬರಗಾಲಕ್ಕಾಗಿ ಪ್ರಾರ್ಥಿಸಿದ್ದರು. ಈ ನಿರೀಕ್ಷೆಯು ಈಡೇರುವಂತೆ ಕಾಣುತ್ತಿತ್ತು. ಏಕೆಂದರೆ ಸತ್ಯದ ಕಠೋರ ವೈರಿಗಳು ಕೂಡಾ 
ಬರಗಾಲದಿಂದ ತತ್ತರಿಸಿ, ದೇವಾ! ಈ ಯಾತನೆಯನ್ನು ನೀಗಿಸಿಬಿಟ್ಟರೆ ನಾವು ವಿಶ್ವಾಸಿಗಳಾಗುವೆವು ಎಂದು ಕೂಗಿಬಿಟ್ಟರು. 
ಅದರ ಬಗ್ಗೆ ಪ್ರವಾದಿಯವರೊಂದಿಗೆ ಹೇಳಲಾಗುತ್ತದೆ.- ಈ ಸಂಕಷ್ಟದಿಂದ ಈ ಜನರು ಎಲ್ಲಿ ಪಾಠ ಕಲಿಯುತ್ತಾರೆ? 
ಇವರಂತೂ ಪ್ರವಾದಿಯವರ ಜೀವನ, ಚಾರಿತ್ರ್ಯ, ಅವರ ಮಾತು-ಕೃತಿಗಳಿಂದ ಅವರು ಖಂಡಿತವಾಗಿಯೂ ಅಲ್ಲಾಹನ 
ಸಂದೇಶವಾಹಕರೆಂದು ತಿಳಿದೂ ಅವರಿಂದ ಮುಖ ತಿರುಗಿಸುತ್ತಿರುವಾಗ, ಈ ಒಂದು ಬರಗಾಲದಿಂದ ಅವರ ಅನಾಸ್ಥೆ 
ದೂರವಾಗ ಬಹುದೆಂದು ನಿರೀಕ್ಷಿಸುವುದಾದರೂ ಹೇಗೆ? ಇನ್ನೊಂದೆಡೆ ಸತ್ಯನಿಷೇಧಿಗಳೊಂದಿಗೆ ಹೀಗೆ ಹೇಳಲಾಗುತ್ತದೆ. 
ಈ ಯಾತನೆ ಸರಿದರೆ ನೀವು ಎಶ್ವಾಸಿಗಳಾಗುವಿರೆಂಬ ನಿಮ್ಮ ವಾಗ್ದಾನ ಸುಳ್ಳು ನಾವು ಅದನ್ನು ನೀಗಿಸಿದರೆ ನಿಮ್ಮ ವಾಗ್ದಾನ 
ಎಷ್ಟು ಸತ್ಯವೆಂದು ಈಗಲೇ ತಿಳಿದು ಬರುವುದು. ನಿಮ್ಮ ತಲೆಯ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ. ನೀವು ದೊಡ್ಡ ಪೆಟ್ಟನ್ನು 
ಅಪೇಕ್ಷಿಸುತ್ತೀರಿ. ಸಣ್ಣ ಪೆಟ್ಟಿನಿಂದ ನಿಮ್ಮ ಬುದ್ಧಿ ನೆಟ್ಟಗಾಗದು. 

ಇದೇ ನಿಟ್ಟಿನಲ್ಲಿ ಮುಂದೆ ಫಿರ್‌ಔನ್‌ ಮತ್ತು ಅವನ ಜನತೆಗೂ ನಿಮ್ಮಂತಹ ಪರೀಕ್ಷೆಯೇ ಎದುರಾಗಿತ್ತು, 
ಅವರ ಬಳಿಗೂ ಓರ್ವ ಘನವೆತ್ತ ಪ್ರವಾದಿ ಬಂದಿದ್ದರು. ತಾನು ಅಲ್ಲಾಹನಿಂದ ನಿಯುಕ್ತವಾದವನೆಂಬುದನ್ನು ಸ್ಪಷ್ಟ 
ಪಡಿಸುವಂತಹ ಸ್ಪಷ್ಟ ಸಂಕೇತಗಳನ್ನು ಅವರು ನೋಡಿದ್ದರು ಎಂದು ಹೇಳಲಾಗಿದೆ. ಆದರೆ ಪದೇ ಪದೇ ದೃಷ್ಟಾಂತಗಳನ್ನು 
ನೋಡಿಯೂ ಅವರೂ ತಮ್ಮ ಹಠಮಾರಿತನವನ್ನು ಬಿಡಲಿಲ್ಲ ಕಟ್ಟಕಡೆಗೆ ಅವರು ತಮ್ಮ ಪ್ರವಾದಿಯನ್ನೇ ಕೊಲ್ಲಲು 
ಮುಂದಾದರು ಮತ್ತು ಸದಾ ಪಾಠ ಬೋಧಕವಾದಂತಹ ದುರ್ಗತಿಯನ್ನು ಕಂಡರು. 

ಅನಂತರ ಸತ್ಯನಿಷೇಧಿಗಳು ಸ್ಪಷ್ಟವಾಗಿ ನಿರಾಕರಿಸುತ್ತಿದ್ದಂತಹ ಪರಲೋಕದ ವಿಷಯವನ್ನು ಎತ್ತಿಕೊಳ್ಳಲಾಗಿದೆ. "ಸತ್ರ 
ಬಳಿಕೆ ಯಾರೂ ಎದ್ದು ಬಂದದ್ದನ್ನು ನಾವು ನೋಡಿಲ್ಲ ನಿಮ್ಮ ವಾದದ ಪ್ರಕಾರ ಇನ್ನೊಂದು ಜೀವನವಿದೆಯೆಂದಾದರೆ ನಮ್ಮ 
ತಂದೆ ತಾತಂದಿರನ್ನು ಎಬ್ಬಿಸಿ ತನ್ನಿರಿ.' ಎಂದು ಅವರು ಹೇಳುತ್ತಿದ್ದರು. ಅದಕ್ಕೆ ಉತ್ತರವಾಗಿ ಪರಲೋಕ ವಿಶ್ವಾಸಕ್ಕೆ ಸಂಬಂಧಿಸಿ 
ಎರಡು ಆಧಾರಗಳನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ. (1) ಪರಲೋಕದ ನಿರಾಕರಣೆಯು ಯಾವಾಗಲೂ ಚಾರಿತ್ರ್ಯಕ್ಕೆ 
ಅಪಾಯಕಾರಿಯಾಗಿ ಪರಿಣಮಿಸಿದೆ. (2) ಈ ಪ್ರಪಂಚವು ಓರ್ವ ಆಟಗಾರನ ಆಟಿಕೆಯಲ್ಲ ಇದೊಂದು ಯುಕ್ತಿಪೂರ್ಣ 
ವ್ಯವಸ್ಥೆಯಾಗಿದ್ದು ಯುಕ್ತಿಜ್ಞನ ಯಾವುದೇ ಕಾರ್ಯವು ವ್ಯರ್ಥವಾಗಿರುವುದಿಲ್ಲ 

ಇನ್ನು ನಮ್ಮ ತಂದೆ-ತಾತಂದಿರನ್ನು ಎಬ್ಬಿಸಿ ತನ್ನಿರಿ ಎಂಬ ಸತ್ಯನಿಷೇಧಿಗಳ ಬೇಡಿಕೆಗೆ ಉತ್ತರವಾಗಿ ಈ ಕಾರ್ಯವು 
ಯಾರದೇ ಬೇಡಿಕೆಗನುಸಾರ ದೈನಂದಿನ ನಡೆಯುವುದಿಲ್ಲ ಅದಕ್ಕೆ ಅಲ್ಲಾಹನು ಒಂದು ಸಮಯ ನಿಶ್ಚಯಿಸಿದ್ದಾನೆ. ಆಗ 
ಸಕಲ ಮಾನವರನ್ನು ಒಂದೇ ಸಮಯದಲ್ಲಿ ಒಟ್ಟು ಸೇರಿಸಿ ಅವನು ತನ್ನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುವನು. ಆ 


ಕಾಂಡ - 25 


396 ತಪ್ಲೀಮುಲ್‌ ಕುರ್‌ಆನ್‌ 


ಸಮಯದ ಬಗ್ಗೆ ಯಾರಾದರೂ ಚಿಂತಿಸುವುದಾದರೆ ಚಿಂತಿಸಲಿ. ಏಕೆಂದರೆ ಅಲ್ಲಿಯಾರೂ ತನ್ನ ಬಲದಿಂದ ಅಥವಾ ಇತರರ 
ಸಹಾಯದಿಂದ ಪಾರಾಗಲಾರರು. 

ಅಲ್ಲಾಹನ ಆ ನ್ಯಾಯಾಲಯದ ಕುರಿತು ಪ್ರಸ್ತಾಪಿಸುತ್ತಾ, ಅಲ್ಲಿ ಅಪರಾಧಿಗಳಾದವರ ಪಾಡೇನಾದೀತು. 
ವಿಜಯ ಶಾಲಿಗಳಾಗಿ ಹೊರ ಬರುವವರಿಗೆ ಎಂತಹ ಪುರಸ್ಕಾರವಿರುವುದು ಎಂದು ತಿಳಿಸಲಾಗಿದೆ. ಅನಂತರ, ನಿಮಗೆ 
ಚೆನ್ನಾಗಿ ಮನವರಿಕೆ ಮಾಡುವ ಉದ್ದೇಶದಿಂದ ಈ ಕುರ್‌ಆನ್‌ ನಿಮ್ಮದೇ ಭಾಷೆಯಾದ ಸ್ಪಷ್ಟ ಅರಬಿಯಲ್ಲಿ 
ಅವತೀರ್ಣಗೊಂಡಿದೆ. ಇನ್ನು ನೀವು ಗ್ರಹಿಸಲು ತಯಾರಾಗದೆ ದುರ್ಗತಿಯನ್ನೇ ಬಯಸುವುದಾದರೆ ನಿರೀಕ್ಷಿಸಿರಿ. ನಮ್ಮ 
ಪ್ರವಾದಿಯೂ ನಿರೀಕ್ಷೆಯಲ್ಲಿದ್ದಾರೆ. ಸಂಭವಿಸಲಿಕ್ಕಿರುವುದೆಲ್ಲವೂ ಅದರ ಸಮಯದಲ್ಲಿ ಮುಂದೆ ಬರುವುದು ಎಂದು 
ಹೇಳುತ್ತಾ ವಿಷಯವನ್ನು ಕೊನೆಗೊಳಿಸಲಾಗಿದೆ. 


ಕಾಂಡ - 25 


ಅಯಿ 66 6 5 5 ಕರ ಪಿಎಸಿ Loe 
2 ಟ್ರ ಟವತಿಯ್ಟಿ ೬ 6 03 ಚಕ 3/8 3 
44. ಅದ್ದುಖಾನ್‌ 


ಲ (ಅವತೀರ್ಣ ಮಕ್ಕಾದಲ್ಲಿ) 
ಸೂಕ್ತಗಳು-59 ` ರುಕೂಆ್‌ಗಳು-3 
- ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
(1-9) ಹಾಮೊಮ್‌. ಈ ಸುವ್ಯಕ್ತ ಗ್ರಂಥದಾಣೆ! ನಿಶ್ಚಯವಾಗಿಯೂ ನಾವು ಇದನ್ನು ಒಂದು ಮಹಾ ಸಮೃದ್ಧ 
ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆವು. ಏಕೆಂದರೆ, ನಾವು ಜನರಿಗೆ ಎಚ್ಚರಿಕೆ ನೀಡಲಿಚ್ಛಿಸಿದೆವು.' ಅದು ನಮ್ಮ 
ಅಪ್ಪಣೆಯಿಂದ ಸಕಲ ವಿಷಯಗಳ ಯುಕ್ತಿಪೂರ್ಣವಾದ ತೀರ್ಪು” ಸಾದರಗೊಳಿಸುವಂತಹ ರಾತ್ರಿಯಾಗಿತ್ತು. 


1, "ಸ್ಪಷ್ಟ ಗ್ರಂಥದ ಆಣೆ ಹಾಕುವುದರ' ವಿವರಣೆಯನ್ನು. ಅರುಬ್ದುಖುಫ್‌ ಅಧ್ಯಾಯದ 1ನೆಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ 
ಈ ಗ್ರಂಥದ ಕರ್ತೃ ನಾವಾಗಿದ್ದೇವೆಯೇ ಹೊರತು ಮುಹಮ್ಮದ್‌(ಸ) ಅಲ್ಲ ಅದಕ್ಕೆ ಬೇರೆಲ್ಲೂಸಾಕ್ಷಿ ಹುಡುಕಬೇಕಾಗಿಲ್ಲ ಈ ಗ್ರಂಥವೇ 
ಸಾಕು ಎಂದು ಆಣೆ ಹಾಕಲಾಗಿದೆ. ಅನಂತರ, ಇದನ್ನು ಅವತೀರ್ಣಗೊಳಿಸಲಾದ ರಾತ್ರಿಯು ಅತ್ಯಂತ ಸಮೃದ್ಧದಾಯಕವಾದುದೆಂದು 
ಹೇಳಲಾಗಿದೆ. ಅಂದರೆ, ತಮ್ಮ ಒಳಿತು-ಕೆಡುಕಿನ ಪ್ರಜ್ಞೆಯಿಲ್ಲದ ಅವಿವೇಕಿಗಳು ಈ ಗ್ರಂಥವು ತಮಗೊಂದು ವಿಪತ್ತಾಗಿ ಬಂದಿದೆಯೆಂದು 
ಭಾವಿಸಿ, ಅದರಿಂದ ದೂರ ಓಡುವ ಚಿಂತೆಯಲ್ಲಿದ್ದಾರೆ. ವಾಸ್ತವದಲ್ಲಿ ಅನಾಸ್ಕೆಯಲ್ಲಿ ಬಿದ್ದಿರುವವರನ್ನು ಎಚ್ಚರಿಸಲಿಕ್ಕಾಗಿ ಈ ಗ್ರಂಥವನ್ನು 
ಅವತೀರ್ಣಗೊಳಿಸಲು ತೀರ್ಮಾನಿಸಿದ ಘಳಿಗೆಯು ಅವರಿಗೂ ಸಕಲ ಮಾನವರಿಗೂ ಅತ್ಯಂತ ಸಮೃದ್ಧಿದಾಯಕವಾಗಿದೆ. 

ಆ ರಾತ್ರಿಯನ್ನು ಕಲವು ವ್ಯಾಖ್ಯಾನಕಾರರು ಅಂದು ಕುರ್‌ಆನ್‌ ಅವತೀರ್ಣಗೊಳ್ಳಲು ಚಳ ಅರ್ಥೈಸಿದ್ದಾರೆ. 
ಇನ್ನು ಕೆಲವರು, ಆ ರಾತ್ರಿ ಸಂಪೂರ್ಣ ಕುರ್‌ಆನನ್ನು ಶ್ಲ ಉಮ್ಸುಲ್‌ ಕಿತಾಬ್‌(ಮೂಲ ಗ್ರಂಥುನಿಂದ ವರ್ಗಾಯಿಸಿ ದೇವಚರರ ಸ್ವಾಧೀನಕ್ಕೆ 
ನೀಡಲಾಯಿತು. ಅನಂತರ ಅದು ಕಾಲಕ್ಕೆ ತಕ್ಕಂತೆ ಅಗತ್ಯಾನುಸಾರ ಪ್ರವಾದಿಯವರ ಮೇಲೆ 23 ವರ್ಷಗಳಲ್ಲಿ ಅವತೀರ್ಣಗೊಳುತ್ತಾ 
ಹೋಯಿತೆಂದು ಹೇಳಿದ್ದಾರೆ. ನಿಜಸ್ಥಿತಿ ಅಲ್ಲಾಹನೇ ಬಲ್ಲ 

ಆ ರಾತ್ರಿಯೆಂದರೆ « ಅಲ್‌ಕದ್ರ್‌ ಅಧ್ಯಾಯದಲ್ಲಿ "lak ತ್ರಿ ಹೇಳಲಾದ ನಿರ್ಣಾಯಕ ರಾತ್ರಿಯಾಗಿದೆ. ಅಲ್ಲಿ ನಾವು ಈ 
ಕುರ್‌ಆನನ್ನುಲೈಲತುಲ್‌ ಕದ್ರ್‌ನಲ್ಲಿಅವತೀರ್ಣಗೊಳಿಸಿದ್ದೇವೆ' ಎಂದು ಹೇಳಿದ್ದರೆ, ಇಲ್ಲಿ ನಾವು ಈ ಕುರ್‌ಆನನ್ನು  "ಲೈಲತುಮ್ಯುಖಾರಕಃ' 
ದಲ್ಲಿ ಅವತೀರ್ಣಗೊಳಿಸಿದ್ದೇವೆ ಎಂದು ಹೇಳಲಾಗಿದೆ. ಅದಲ್ಲದೆ, ರಿಸ! 0 ಕಿಚ ೩೬೪1೬ ಈ ಕುರ್‌ಆನನ್ನು ರಮರಭಾನ್‌ 
ತಿಂಗಳಲ್ಲಿಅವತೀರ್ಣಗೊಳಿಸಲಾಗಿದೆಯೆಂದು ಕುರ್‌ಆನಿನಲ್ಲೇ ಹೇಳಲಾಗಿದೆ. (ಅಲ್‌ಬಕರ: 185) 

2. ಮೂಲದಲ್ಲಿ ಣ್‌ pi "ಅಮ್ರಿನ್‌ ಹಕೀಮ್‌' ಎಂಬ ಪದ ಬಳಕೆಯಾಗಿದೆ. ಇದಕ್ಕೆ ಎರಡರ್ಥಗಳಿವೆ. ಒಂದು, ಈ 
ಆದೇಶವು ಯುಕ್ತಿಪೂರ್ಣವಾಗಿದ್ದು ಇದರಲ್ಲಿಯಾವುದೇ ಲೋಪದೋಷಕ್ಕೆ ಅವಕಾಶವೇ ಇಲ್ಲ, ಎರಡು, ಅದೊಂದು ಸ್ಪಷ್ಟಮತ್ತು ಪಕ್ಚ 
ತೀರ್ಮಾನವಾಗಿದೆ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ 

3. ಅಲ್‌ಕದ್ರ್‌ ಅಧ್ಯಾಯದಲ್ಲಿಇದೇ ವಿಷಯವನ್ನು ಹೀಗೆ ಹೇಳಲಾಗಿದೆ. ಯೋ BNA “ಅಂದು ರಾತ್ರಿ 
ದೇವಚರರು ಮತ್ತು ಜಿಬ್ರೀಲ್‌ ತಮ್ಮ ಪ್ರಭುವಿನ ಅನುಜ್ಞೆಯಂತೆ ಎಲ್ಲಆದೇಶಗಳೊಂದಿಗೆ ಇಳಿದು ಬರುತ್ತಾರೆ.'' ಇದರಿಂದ ಅಲ್ಲಾಹನ 


ಕಾಂಡ -25 


398 ತಪ್ಪೀಮುಲ್‌ ಕುರ್‌ಆನ್‌ 


2 ಗಿ ೨೬೪ ಗ ಬ್‌ ತ್ನ (ಫ್ರಿ ೨ ಗೈ 
OP ATES ೫೫5 ಬ SOR ESS 6) ಖ್ಯ 
ಗಗ ತಗಳ ೪1೪110 
ನಾವು ಓರ್ವ ಸಂದೇಶವಾಹಕನನ್ನುಕಳುಹಿಸಲಿದ್ದೆವು.* ನಿನ್ನಪ್ಪ | ಅನುಗ್ರಹದ ರೂಪದಲ್ಲಿ] ನಿಶ್ಚಯವಾಗಿಯೂ 
ಅವನೇ ಸರ್ವವನ್ನೂ ಆಲಿಸುವವನು ಮತ್ತು ಸರ್ವವನ್ನೂ ಅರಿಯುವವನಾಗಿದ್ದಾನೆ.' ಭೂಮಿ ಆಕಾಶಗಳ ಹಾಗೂ 


ಅವುಗಳ ನಡುವೆ ಇರುವ ಪ್ರತಿಯೊಂದು ವಸ್ತುವಿನ ಪ್ರಭು! ನೀವು ನಿಜಕ್ಕೂ ನಂಬಿಕೆಯುಳ್ಳವರಾಗಿದ್ದರೆ." ಅವನ 
ಹೊರತು ಇತರ ಆರಾಧ್ಯರಾರೂ ಇಲ್ಲ” ಅವನೇ ಜೀವಂತಗೊಳಿಸುತ್ತಾನೆ ಮತ್ತು ಅವನೇ ಮರಣ ಕೊಡುತ್ತಾನೆ." 


ಸಾರ್ವಭೌಮ ವ್ಯವಸ್ಥೆಯಲ್ಲಿಅದು ವ್ಯಕ್ತಿಗಳು, ಜನಾಂಗಗಳು ಮತ್ತು ದೇಶಗಳ ಅದೃಷ್ಟಗಳ ತೀರ್ಮಾನ ಮಾಡಿ, ದೇವಚರರ ಕೈಗೊಪ್ಪಿಸುವ 
ರಾತ್ರಿಯಾಗಿದೆಯೆಂದು ತಿಳಿದು ಬರುತ್ತದೆ. ಅನಂತರ ಅವರು ಇದೇ ತೀರ್ಮಾನಗಳ ಪ್ರಕಾರ ಕಾರ್ಯ ಪ್ರವೃತ್ತರಾಗುತ್ತಾರೆ. ಕೆಲವು 
ವ್ಯಾಖ್ಯಾನಗಾರರಿಗೆ ಇದು ಶಅಬಾನ್‌ ತಿಂಗಳ 15ರ ರಾತ್ರಿಯೆಂಬ ಸಂದೇಹವುಂಟಾಗಿದೆ. ಏಕೆಂದರೆ ಕೆಲವು ಹದೀಸ್‌ಗಳಲ್ಲಿ ಅದೇ ರಾತ್ರಿ 
ಆದೃಷ್ಟಗಳ ತೀರ್ಮಾನವಾಗುತ್ತದೆಂದು ಹೇಳಲಾಗಿದೆ. ಇದರಲ್ಲಿ ಇಕ್ರಿಮಾ ಮುಂಚೂಣಿಯಲ್ಲಿದ್ದಾರೆ. ಆದರೆ ಇಬ್ನು ಅಬ್ಬಾಸ್‌, ಇಬ್ನು 
ಉಮರ್‌, ಮುಜಾಹಿದ್‌, ಕತಾದಃ, ಹಸನ್‌ ಬಸ್ರೀ, ಸಈದ್‌ ಬಿನ್‌ ಜುಬೈರ್‌, ಇಬ್ನು ರುದ್‌, ಅಬೂ ಮಾಲಿಕ್‌, ದಹ್ನಾಕ್‌ ಮತ್ತಿತರ 
ಅನೇಕ ಸಹಾಬಿಗಳು ಇದು ಲೈಲತುಲ್‌ಕದ್ರ್‌ ಎಂದು ಕರೆಯಲಾಗುವ ರಮರುಭಾನಿನ ಅದೇ ರಾತ್ರಿಯಾಗಿದೆ ಎಂಬ ಅಭಿಪ್ರಾಯ 
ಹೊಂದಿದ್ದಾರೆ. ಏಕೆಂದರೆ ಕುರ್‌ಆನೇ ಅದನ್ನು ಸ್ಪಷ್ಟಪಡಿಸಿದೆ. ಕುರ್‌ಆನಿನ ಸ್ಪಷ್ಟ ಆದೇಶವಿರುವಾಗ ಹದೀಸ್‌(ಅಖ್ದಾರ್‌ ಆಹಾದ್‌- 
ಒಬ್ಬಸಹಾಬಿ ಉಲ್ಲೇಖಿಸಿದ್ದುನ ಆಧಾರದಲ್ಲಿಯಾವ. ಅಭಿಪ್ರಾಯವನ್ನೂ ಹೊಂದುವಂತಿಲ್ಲ. ಇಬ್ನು ಕಸೀರ್‌ ಹೇಳುತ್ತಾರೆ- ಇಮಾಮ್‌ 
ರುಹ್‌ರೀ ಉಲ್ಲೇಖಿಸಿದ ಒಂದು ಶಅಬಾನ್‌ನಿಂದ ಇನ್ನೊಂದು ಶಅಬಾನ್‌ ತನಕ ಅದೃಷ್ಟಗಳ ತೀರ್ಮಾನವಾಗುತ್ತದೆಂಬ ಹದೀಸ್‌ 
ಒಂದು ಮುರ್ಸಲ್‌ ವರದಿಯಾಗಿದೆ. ಸ್ಪಷ್ಟಆದೇಶಗಳಿಗೆದುರಾಗಿ ಇಂತಹ ವರದಿಗಳನ್ನು ತರುವಂತಿಲ್ಲ ಕಾರೀ(ಅಬೂಬಕರ್‌ ಇಬ್ದುಲ್‌ 
ಅರಬಿ ಹೇಳುತ್ತಾರೆ- ಶಅಬಾನ್‌ 15ರ ರಾತ್ರಿಯ ಕುರಿತು ಯಾವ ಹದೀಸ್‌ ಕೂಡಾ ನಂಬಲರ್ಹವಲ್ಪ ಅದರ ಶ್ರೇಷ್ಠತೆಯ ಕುರಿತಾಗಲಿ, 

ಅದರಲ್ಲಿಅದೃಷ್ಟಗಳ ತೀರ್ಮಾನವಾಗುತ್ತದೆಂಬ ಕುರಿತಾಗಲಿ. ಆದ್ದರಿಂದ ಅವುಗಳನ್ನು ನೋಡಬಾರದು. (ಅಹ್ಮಾಮುಲ್‌ ಕುರ್‌ಆನ್‌) 

4. ಅಂದರೆ ಈ ಗ್ರಂಥವನ್ನುಕೊಟ್ಟುಓರ್ವ ಪ್ರವಾದಿಯನ್ನುಕಳಿಸುವುದು ಯುಕ್ತಿಯ ಮಾತ್ರವಲ್ಲ ಅಲ್ಲಾಹನ ಮಹಾಕರುಣೆಯ 
ಬೇಡಿಕೆಯೂ ಆಗಿತ್ತು. ಏಕೆಂದರೆ ಅವನು 'ಪ್ರಥುವಾಗಿದ್ದಾನೆ. ಪ್ರಭುತ್ವವ್ರ, ದಾಸರ ದೈಹಿಕ ಬೆಳವಣಿಗೆಯ ಅಗತ್ಯ ಗಳನ್ನು ಪೂರೈಸುವುದು 
ಮಾತ್ರವಲ್ಲ ನೈಜ ಜ್ಞಾನ ನೀಡಿ ಅವರಿಗೆ ಮಾರ್ಗದರ್ಶನ ಮಾಡುವುದು, ಸತ್ಯಾಸತ್ಯಗಳ ವ್ಯತ್ಯಾಸವನ್ನು ಅವರಿಗೆ ತಿಳಿಸುವುದು ಮತ್ತು 
ಅವರನ್ನು ಅಂಧಕಾರದಲ್ಲಿ ಅಲೆದಾಡದಂತೆ ಮಾಡುವುದೂ ಅವನ ಪ್ರಭುತ್ವದ ಬೇಡಿಕೆಯಾಗಿದೆ. 

5,ಈ ಹಿನ್ನೆಲೆಯಲ್ಲಿ ಅಲ್ಲಾಹನ ಈ ಎರಡು ಗುಣಗಳನ್ನು  ಪ್ರಸ್ತಾಪಿಸಿರುವುದರ ಉದ್ದೇಶವು ಜನರಿಗೆ ನೈಜ ಜ್ಞಾನವನ್ನು ಅವನು ಮಾತ್ರ 
ನೀಡಬಲ್ಲನು, ಏಕೆಂದರೆ ಎಲ್ಲ ವಾಸ್ತ್ರವಿಕತೆಗಳನ್ನು ಅವನು ಮಾತ್ರ ಬಲ್ಲನು ಎಂಬ ವಾಸ್ತವಿಕತೆಯನ್ನು ಅವರಿಗೆ ತಿಳಿಸುವುದಾಗಿದೆ. ಒಬ್ಬ 
ಮನುಷ್ಯನಂತಿರಲಿ, ಸಕಲ ಮಾನವರೂ ಒಟ್ಟು ಸೇರಿ ತಮಗಾಗಿ ಒಂದು ಜೀವನ ಪದ್ಧತಿಯನ್ನು ನಿಶ್ಚಯಿಸಿದರೂ ಅದು ಸರಿಯಾಗಿದೆಯೆಂಬ 
ಜಾ ಏಕೆಂದರೆ ಸಕಲ ಮಾನವರೂ "ಸರಿದರೆ ಒಬ್ಬ ಆಲಿಸುವ ಜ್ಞಾನಿ ಆಗಲಾರನು. ಒಂದು ಸರಿಯಾದ ಜೀವನ ಮಾರ್ಗವನ್ನು 
ನಿಶ್ಚಯಿಸಲಿಕ್ಕೆ ಅಗತ್ಯವಾದ ಎಲ್ಲ ವಾಸ್ತವಿಕತೆಗಳನ್ನೊಳಗೊಳ್ಳುವುದು ಅದಕ್ಕೆ ಸಾಧ್ಯವಿಲ್ಲ, ಈ ಜ್ಞಾನವು ಕೇವಲ ಅಲ್ಲಾಹನಿಗಿರುವುದು. ಅವನು 
ಮಾತ್ರ ಆಲಿಸುವವನೂ ಜ್ಞಾನಿಯೂ ಆಗಿರುವನು. ಆದ್ದರಿಂದ ಮಾನವರಿಗೆ ಸನ್ಮಾರ್ಗ ಯಾವುದು, ದುರ್ಮಾರ್ಗ ಯಾವುದು, ಸತ್ಯ 
ಯಾವುದು, ಮಿಥ್ಯ ಯಾವುದು, ಒಳಿತು ಯಾವುದು ಕೆಡುಕು ಯಾವುದು ಎಂಬುದನ್ನು ಅವನು ಮಾತ್ರ ತೋರಿಸಿಕೊಡಬಲ್ಲನು. 

6. ಅಲ್ಲಾಹನೇ ಪ್ರಪಂಚ ಮತ್ತು ಅದರ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿದ್ದಾನೆಂದು ಅರಬರು ಒಪ್ಪಿಕೊಳ್ಳುತ್ತಿದ್ದರು. 
ಆದ್ದರಿಂದ ಅವರೊಂದಿಗೆ, ನೀವು ಯೋಚಿಸದೆ ಕುವರ ಬಾಯಿ ಮಾತಿನಲ್ಲಿ ಒಪ್ಪಕೊಳ್ಳುವುದಲ್ಲ ನಿಜವಾಗಿ ನಿಮಗೆ "ಅವನು 
ಪ್ರಭುವಾಗಿದ್ದಾನೆಂಬ ಪ್ರ ಜ್ಞೆಯಿದ್ದರೆ ಮತ್ತು ಅವನು ಒಡೆಯನೆಂಬ ನಂಬಿಕೆಯಿದ್ದರೆ ನೀವು ಎರಡು ವಿಷಯಗಳನ್ನು ಅಂಗೀಕರಿಸಬೇಕು. 
(1) ಮಾನವನ ಮಾರ್ಗದರ್ಶನಕ್ಕಾಗಿ ಗ್ರಂಥವನ್ನು ಇಳಿಸುವುದು ಮತ್ತು ಪ್ರ ಪ್ರವಾದಿಯನ್ನು ಕಳಿಸುವುದು ಅವನ ಕರುಣೆ ಮತ್ತು ಪಾಲಕತ್ವದ 
ಬೇಡಿಕೆಯಾಗಿದೆ. (2) ಒಡೆಯನೆಂಬ ನೆಲೆಯಲ್ಲಿ. ಅವನಿಂದ ಬರುವ ಆದೇಶಗಳನ್ನು ಅಂಗೀಕರಿಸಿ ಅನುಸರಿಸುವುದು ಅವನ ಹಕ್ಕಾಗಿದೆ 
ಮತ್ತು ನಿಮ್ಮ ಕರ್ತವ್ಯವಾಗಿದೆ. 

7. ಆರಾಧ್ಯನೆಂದರೆ ನೈಜ ಆರಾಧ್ಯ. ಅವನ ಇಬಾದತ್‌(ದಾಸ್ಯ-ಆರಾಧನೆ) ಮಾಡಬೇಕಾದುದು ಅವನ ಹಕ್ಕಾಗಿದೆ. 

8. ಇದು ಅವನ ಹೊರತು ಯಾರೂ ಆರಾಧ್ಯರಿಲ್ಲ ಆಗುವುದು ಸಾಧ್ಯವೂ ಅಲ್ಲ ಎಂಬುದಕ್ಕೆ ಪುರಾವೆಯಾಗಿದೆ. ಏಕೆಂದರೆ 
ನಿರ್ಜೀವ ಕಣಗಳಲ್ಲಿ ಜೀವ ಹಾಕಿ ನಿಮ್ಮನ್ನು ಜೀವಂತ ಮಾನವನನ್ನಾಗಿ ಮಾಡಿದ ನಿಮ್ಮನ್ನು ತಾನು ಬಯಸುವ ವರೆಗೆ ಬದುಕಲು 
ಬಿಡುವ ಮತ್ತು ತಾನು ಬಯಸಿದಾಗ ಅದನ್ನು ಕೊನೆಗೊಳಿಸುವ ಪೂರ್ಣ ಅಧಿಕಾರವನ್ನು ಹೊಂದಿದವನನ್ನು ಆರಾಧಿಸದೆ, ಇತರರನ್ನು 
ಆರಾಧಿಸುವುದು ಬುದ್ದಿಗೆ ಎಟಕದ ವಿಷಯವಾಗಿದೆ. 


ಕಾಂಡ - 25 


HBr ಲ್‌ [XA $4 594 ೫ 
05S ಚಿಂ 53 SHG 
ದ % NE 6 (ಬ CN A 3 (4 ಸೈ 
SS NILE) ಕಿ LG ISSO 
ಅವನೇ ನಿಮ್ಮ ಪ್ರಭು ಮತ್ತು ನಿಮಗಿಂತ ಮುಂಚೆ ಗತಿಸಿದ ಪೂರ್ವಜರ ಪ್ರಭು” (ಆದರೆ ವಾಸ್ತವದಲ್ಲಿ ಇವರಿಗೆ 

ನಂಬಿಕೆ ಇಲ್ಲ) ಅಷ್ಟೇ ಅಲ್ಲಇವರು ಸಂಶಯದಲ್ಲೇ ಬಿದ್ದು ಆಟವಾಡುತ್ತಿದ್ದಾದೆ.” 

(10-16) ಸರಿ, ಆಕಾಶವು ಸ್ಪಷ್ಟವಾದ ಹೊಗೆಯೊಂದಿಗೆ ಬಂದು ಜನರನ್ನು ಆವರಿಸಿಕೊಳ್ಳಲಿರುವ ಆ ದಿನಕ್ಕಾಗಿ 
ಕಾಯಿರಿ. ಇದುವೇಯಾತನಾಮಯಶಿಕ್ಷೆಯಾಗಿದೆ. (ಇವರೀಗ) ನಮ್ಮ ಪ್ರಭೂ! ನಮ್ಮಮೇಲಿಂದ ಈ ಯಾತನೆಯನ್ನು 
ನೀಗಿಸು, ನಾವು ಸತ್ಯವಿಶ್ವಾಹಿಗಳಾಗುತ್ತೇವೆ (ಎನ್ನುತ್ತಿದ್ದಾರೆ ಇವರ ಅನಾಸ್ಥೆಯು ದೂರವಾಗುವುದೆಂದು? ಇವರ 
ಬಳಿಗೆ ಪ್ರಶ್ಯಕ್ಷ ಸಂದೇಶವಾಹಕ ಬಂದಿದ್ದರು." ಆದರೂ ಇವರು ಅವರ ಕಡೆಗೆ ಗಮನ ಹರಿಸಲಿಲ್ಲ ಮತ್ತು 
“ಇವನೊಬ್ಬ ಕಲಿಸಲ್ಪಟ್ಟ ಹುಚ್ಚ;' ಎಂದರು.” ನಾವು ಯಾತನೆಯನ್ನು ಕಿಂಚಿತ್‌ ಸರಿಸಿಬಿಟ್ಟರೆ ನೀವು ಮೊದಲು 


9. ಇದರಲ್ಲಿ ಒಂದು ಲಘುವಾದ ಸೂಚನೆಯಿದೆ. ನಿಮ್ಮ ಹಿರಿಯರ ಪ್ರಭುವೂ ಅವನೇ ಆಗಿದ್ದರೂ ಅವರು ಅವನನ್ನು ಬಿಟ್ಟು 
ಇತರ ದೇವರುಗಳನ್ನು ಮಾಡಿಕೊಂಡರು. ನೀವು ಅವರನ್ನು ಅನುಸರಿಸುವುದು ಸರಿಯೆನ್ನಲು ಮತ್ತು ನಿಮ್ಮ ಧರ್ಮ ಸರಿಯೆಂಬುದಕ್ಕೆ 
ಅವರ ಕೃತ್ಯಗಳನ್ನು ಪುರಾವೆಯಾಗಿ ಮಾಡಲು ಅವರೇನೂ ಒಳ್ಳೆಯ ಕೆಲಸ ಮಾಡಲಿಲ್ಲ ಅವರು ತಮ್ಮನ್ನೆಜ ಪ್ರಭುವನ್ನುಬಿಟ್ಟುಇತರರನ್ನು 
ಪೂಜಿಸಿದರು. ವಾಸ್ತವದಲ್ಲಿ ಅವನನ್ನು ಮಾತ್ರ ಆರಾಧಿಸುವುದು ಅವರಿಗೆ ಕಡ್ಡಾಯವಾಗಿತ್ತು. ಆದರೆ ಅವರು ಹಾಗೆ ಮಾಡದಿರುವಾಗ, 
ನೀವು ಎಲ್ಲಆರಾಧ್ಯರನ್ನು ಬಿಟ್ಟು ಅವನನ್ನು ಮಾತ್ರ ಆರಾಧಿಸುವುದು ಕಡ್ಡಾಯವಾಗಿದೆ. ಏಕೆಂದರೆ ಅವನೇ ನಿಮ್ಮ ಪ್ರಭು. 

10. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಒಂದು ಪ್ರಧಾನ ವಾಸ್ತವಿಕತೆಯ ಕಡೆಗೆ ಸೂಚನೆ ನೀಡಲಾಗಿದೆ. ನಾಸ್ತಿಕರಾಗಲಿ, ಬಹು 
ದೇವಾರಾಧಕರಾಗಲಿ ಎಲ್ಲರಿಗೂ ಕೆಲವು ಕ್ಷಣಗಳು ಆಗಾಗ ಬರುವುದಿದೆ. ಆಗ ನಾವು ಭಾವಿಸಿರುವುದರಲ್ಲೇನೋ ದೋಷವಿದೆಯೆಂದು 
ಅವರ ಮನಸ್ಸು ಒಳಗಿನಿಂದ ಹೇಳುತ್ತದೆ. ನಾಸ್ತಿಕನು ಬಾಹ್ಯ ನೋಟಕ್ಕೆ ದೇವ ನಿರಾಕರಣೆಯಲ್ಲಿ ಎಷ್ಟೇ ಕಠೋರನಾಗಿದ್ದರೂ ಅವನ 
ಮನಸ್ಸು ಎಂದಾದರೂ ಒಂದು ಮಣ್ಣಿನ ಕಣದಿಂದ ಸೌರವ್ಯೂಹದವರೆಗೂ ಒಂದು ಹುಲ್ಲಿನ ಎಸಳಿನಿಂದ ಹಿಡಿದು ಮಾನವನ ಸೃಷ್ಟಿಯ 
ವರೆಗೂ ಈ ಅದ್ಭುತ ಯುಕ್ತಿಪೂರ್ಣ ವ್ಯವಸ್ಥೆಯು ಓರ್ವ ಜಾಣ ಶಿಲ್ಪಿಯಿಲ್ಲದೆ ಉಂಟಾಗಲಾರದೆಂದು ಸಾಕ್ಷಿ ಹೇಳದಿರಲಾರದು. ಅದೇ 
ರೀತಿ ಒಬ್ಬ ಮುಶ್ರಿಕನು. ತನ್ನ: ಬಹುದೇವಾರಾಧನೆಯಲ್ಲಿಎಷ್ಟೇ ಮುಳುಗಿದ್ದರೂ ಅವನ ಮನಸ್ಸುಎಂದಾದರು ನೀವು ಆರಾಧಿಸುವವುಗಳು 
ದೇವರಾಗಲು ಸಾಧ್ಯವಿಲ್ಲವೆಂದು ಕೂಗಿಕೊಳ್ಳುವುದು. ಆದರೆ ಈಮಾನಿನ ಸಾಕ್ಟ್ಯದಿಂದ ಅವರಿಗೆ ದೇವನ ಅಸ್ತಿತ್ವ ಮತ್ತು ಏಕತೆಯ 
ಬಗ್ಗೆ ದೃಢನಂಬಿಕೆಯಾಗಲಿ, ತಮ್ಮ ಬಹುದೇವತ್ವ ಮತ್ತು ನಾಸ್ತಿಕತೆಯಲ್ಲಿ ಪೂರ್ಣ ವಿಶ್ವಾಸವಾಗಲಿ ಉಂಟಾಗಲು ಸಾಧ್ಯವಿಲ್ಲ ಅದಕ್ಕೆ 
ವ್ಯತಿರಿಕ್ತವಾಗಿ ಅವರ ಧರ್ಮವು ಸಂದೇಹದ ಆಧಾರದಲ್ಲಿರುತ್ತದೆ. ಅದರಲ್ಲಿ; ದೃಢವಾದ ನಂಬಿಕೆಯಿದೆಯೆಂದು ತೋರ್ಪಡಿಸಿದರೂ.ಸರಿ. 

ಈ ಸಂದೇಹವು ಅವರಲ್ಲಿ ತಳಮಳವನ್ನುಂಟು ಮಾಡುವುದಿಲ್ಲವೇಕೆ? ಅವರಿಗೆ ತೃಪ್ತಿಕರ ಆಧಾರ ಸಿಗಲಿಕ್ಕಾಗಿ ಅವರು 
ಅದರ ಬಗ್ಗೆ ಗಂಭೀರ ಚಿಂತನೆ ನಡೆಸುವುದಿಲ್ಲವೇಕೆ? ಇದಕ್ಕೆ ಉತ್ತರವೇನೆಂದರೆ ಅವರು ಧರ್ಮದ ವಿಷಯದಲ್ಲಿ ಮಾತ್ರ ಗಂಭೀರ 
ವಾಗಿರುವುದಿಲ್ಲ ಅವರ ದೃಷ್ಟಿಯಲ್ಲಿ ಇಲ್ಲಿನ ಸಂಪಾದನೆ ಮತ್ತು ಸುಖ ವೈಭೋಗಗಳೇ ಮುಖ್ಯವಾಗಿರುತ್ತದೆ. ಅದರ ಚಿಂತೆಯಲ್ಲೇ 
ತಮ್ಮಮನ-ಮಸ್ತಿಷ್ಠಗಳನ್ನುಮತ್ತು ದೈಹಿಕ ಸಾಮರ್ಥ್ಯಗಳನ್ನು ಅವರು ವ್ಯಯಿಸುತ್ತಾರೆ. ಧರ್ಮ ಕಾರ್ಯಗಳು ಅವರಿಗೆ ಆಟ-ವಿನೋದ 
ಹಾಗೂ ಮೋಜು ಮಸ್ತಿ ಮಾತ್ರ ಆಗಿರುತ್ತದೆ. ಆದ್ದರಿಂದ ಕೆಲವು ಕ್ಷಣಗಳನ್ನಾದರೂ ಅದಕ್ಕಾಗಿ ಗಂಭೀರ ಚಿಂತನೆ ನಡೆಸಲು ಅವರು 
ಮುಂದಾಗುವುದಿಲ್ಲ ಧರ್ಮದ ಆಚರಣೆಗಳನ್ನು ಅವರು ಒಂದು ಮೋಜಿನಂತೆ ನೆರವೇರಿಸುತ್ತಾರೆ. ನಿರಾಕರಣೆ ಮತ್ತು ನಾಸ್ತಿಕತೆಯ 
ಚರ್ಚೆಗಳು ಅವರಿಗೆ ವಿನೋದವಾಗಿರುತ್ತದೆ. ಲೌಕಿಕ ನಿಬಿಡತೆಗಳಿಂದಾಗಿ ಅವರಿಗೆ, ತಾವೆಲ್ಲಾದರೂ ಸತ್ಯದಿಂದ ಸರಿದಿದ್ದೇವೆಯೇ. 
ಹಾಗಿದ್ದರೆ ಅದರ ಪರಿಣಾಮವೇನಾಗುವುದು ಎಂದು ಯೋಜಿಸುವಷ್ಟೂ. ಸಮಯವಿರುವುದಿಲ್ಲ 

11. "ರಸೂಲ್‌ ಮುಜೀನ್‌'ಗೆ ಎರಡರ್ಥಗಳಿವೆ(1) ಅವರು ಪ್ರವಾದಿಯಾಗಿರುವುದಕ್ಕೆ ಅವರ ಜೀವನ ಹಾಗೂ ಅವರ ಉನ್ನತ 
ಚಾರಿತ್ರ್ಯ ಮತ್ತು ಸಾಧನೆಗಳು ಸ್ಪಷ್ಟಪಡಿಸುತ್ತವೆ. (2) ಅವರು ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಡುವುದರಲ್ಲಿಯಾವ ಕೊರತೆಯನ್ನೂ ಮಾಡಿಲ್ಲ 

12. ಈತ ಪಾಪ! ಓರ್ವ ಮುಗ್ಧ ವ್ಯಕ್ತಿಯಾಗಿದ್ದ ಯಾರೋ ಇವನನ್ನು ಪ್ರೇರೇಪಿಸಿ ತೆರೆಮರೆಯಲ್ಲಿ ಇವರಿಗೆ ಕುರ್‌ಆನಿನ 
ಸೂಕ್ತಗಳನ್ನು ಸೃಷ್ಟಿಸಿ ಕೇಳಿಸುತ್ತಿದ್ದಾರೆ. ಈತ ಜನರ ಮುಂದೆ ಅದನ್ನು ಪಠಿಸುತ್ತಾನೆ. ಅವರು ಕುಳಿತು ತಮಾಷೆ ನೋಡುತ್ತಾರೆ- ಈತ 


NESE ಯಿತ ಹಟ್ಟೆ 0 GE 20400 
ಲ್‌ (4 > ೨ 


(ಡಿ ME ೨೫ Gof 


ಕಾಂಡ - 25 


400 ತಪ್ಪೀಮುಲ್‌ ಕುರ್‌ಆನ್‌ 


3 3 ಹಗ ಇರ್‌ ೦೫% 1244, £4 po ೨೫ ಬದಿ ಗತ 
6೫13:3/2/565:5/05%: ಕಿ ಚ ಹ ಇಕಿ 
ಮಾಡುತ್ತಿದ್ದುದನ್ನೇ ಪುನಃ ಮಾಡುವಿರಿ. ನಾವು ಭಾರೀ ಹೊಡೆತ ನೀಡಲಿರುವ ದಿನವೇ ನಾವು ನಿಮ್ಮ ಮೇಲೆ ಸೇಡು 

ತೀರಿಸುವ ದಿನವಾಗಿರುವುದು..3 


ಬೈಗುಳ ಮತ್ತು ಕಲ್ಲಮಳೆಯನ್ನು ತಿನ್ನುತ್ತಿದ್ದಾನೆ ಎಂದು ಇದರರ್ಥ. ಹೀಗೆಲ್ಲಹೇಳಿ ಅವರು ಪ್ರವಾದಿಯವರು(ಸ) ಬಹಳ ವರ್ಷಗಳಿಂದ 
ಅವರ ಮುಂದಿಡುತ್ತಿದ್ದ ಆಧಾರಗಳು, ಉಪದೇಶಗಳು ಮತ್ತು ಮನಮುಟ್ಟುವ ಶಿಕ್ಷಣಗಳನ್ನು ಗಾಳಿಗೆ ತೂರುತ್ತಿದ್ದರು. ಕುರ್‌ಆನಿನಲ್ಲಿ 
ವಿವರಿಸಲಾಗುವ ಬುದ್ಧಿ ಪೂರ್ವಕ ಮಾತುಗಳ ಕಡೆಗೆ ಗಮನವನ್ನೇ ಹರಿಸುತ್ತಿರಲಿಲ್ವ ಅದನ್ನು ಮುಂದಿಡುವ ಈ ವ್ಯಕ್ತಿ ಎಂತಹ ಉನ್ನತ 
ಚಾರಿತ್ರ್ಯವಂತನೆಂದೂ ನೋಡುತ್ತಿರಲಿಲ್ಲ ಈ ಆರೋಪಗಳನ್ನೆಲ್ಲ ಹೊರಿಸುವ ವೇಳೆ, ನಾವು ಇದೆಂತಹ ಅಸಂಬದ್ಧ ಮಾತುಗಳನ್ನಾಡು 
ತಿದ್ದೇವೆಂದು ಆಲೋಚಿಸಲೂ ಅವರುಸಿದ್ಧರಿರಲಿಲ್ಲ  ಪ್ರವಾದಿಯವರಿಗೆ ಯಾರಾದರೂತೆರೆಮರೆಯಲ್ಲಿ ೧ಕಲಿಸುತ್ತಿದ್ದರೆಂದಾದರೆ ಆರಂಭದ 
ವಿಶ್ವಾಸಿಗಳಾದ, ಸ ಸದಾ ಅವರ ಒಡನಾಟದಲ್ಲೇ ಇದ್ದ ಖದೀಜಾ, ಅಬೂಬಕರ್‌, ರುದ್‌ ಬಿನ್‌ ಹಾರಿಸಃ ಮತ್ತಿತರಿಗೆ ತಿಳಿಯ ದಿರುವುದು 
ಹೇಗೆ? ಈ ಮಂದಿ ಪ್ರವಾದಿಯವರನ್ನು ಅತಿಯಾಗಿ ಪ್ರೀತಿಸುವವರೂ ಭಕ್ತಿ ಭಾವವುಳ್ಳವರೂ ಆಗಿದ್ದರು. ಒಂದು ವೇಳೆ ಅವರು 
ಪ್ರವಾದಿತ್ವದ ವ್ಯಾಪಾರವನ್ನು ನಡೆಸುತ್ತಿದ್ದರೆಂದಾದರೆ ಅವರನ್ನು ವಿರೋಧಿಸುವವರಲ್ಲಿ ಈ ಮಂದಿಯೇ ಮುಂಚೂಣಿಯಲ್ಲಿರುತ್ತಿದ್ದರು. 
(ಹೆಚ್ಚಿನ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅನ್ನಹ್ಹ್‌; ಟಿ.107, ಸಂಪುಟ-3 ಅಲ್‌ಫರ್ಕಾನ್‌: ಟಿ.12) 

13. ಈ ಸೂಕ್ತಗಳ ಅರ್ಥಗ್ರಹಿಕೆಯಲ್ಲಿ ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವುಂಟಾಗಿದೆ. ಈ ಭಿನ್ನಾಭಿಪ್ರಾಯ 
ಸಹಾಬಿಗಳ ಕಾಲದಲ್ಲೂ ಕಂಡು ಬರುತ್ತಿತ್ತು. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ಖ್ಯಾತ ಶಿಷ್ಯ ಮಸ್ರೂಕ್‌ ಹೇಳುತ್ತಾರೆ. ಒಂದ್ಳು ದಿನ 
ನಾವು ಕೂಫಾದ ಮಸೀದಿಗೆ ಹೋದಾಗ ಅಲ್ಲಿ "ಒಬ್ಬರು ಜನರಿಗೆ ಪ್ರವಚನ ನೀಡುತ್ತಿದ್ದರು. ಛ್‌ ನಿ 2 ಆರಿ ನ 
ಅವರು ಈ ಸೂಕ್ತವನ್ನು ಪಠಿಸಿ, ಈ ಹೊಗೆ ಏನೆಂದು ನಿಮಗೆ ಗೊತ್ತೇ ಎಂದು ಕೇಳಿದರು. ಅದು ಕಿಯಾಮತ್‌ನಂದು ಏಳುವುದು. 
ಅದು ಸ ಸತ್ಯನಿಷೇಧಿಗಳನ್ನು ಮತ್ತು ಬಹುದೇವಾರಾಧಕರನ್ನು ಕುರುಡಾಗಿಸುವುದು, ಆದರೆ ಅದರಿಂದ ವಿಶ್ವಾಸಿಗಳಿಗೆ ನೆಗಡಿಯಂತಹ 
ಅನುಭವವಾಗುವುದು. ಅವರ ಈ ಮಾತನ್ನು ಕೇಳಿ ನಾವು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ಬಳಿಗೆ ಹೋಗಿ ಅದರ ವ್ಯಾಖ್ಯಾನವನ್ನು 
ಕೇಳಿದೆವು. ಅವರು ಆಗ ಮಲಗಿದ್ದರು. ನಮ್ಮ ಮಾತನ್ನು ಕೇಳಿ ಗಾಬರಿಯಿಂದ ಎದ್ದು ಕುಳಿತು, ಮನುಷ್ಯನಿಗೆ ತಿಳಿದಿಲ್ಲದ ವಿಷಯವನ್ನು 
ಬಲ್ಲವರಿಂದ ಕೇಳಿ ತಿಳಿದುಕೊಳ್ಳಬೇಕೆಂದರು. ಕುರೈಶರು ಇಸ್ಲಾಮ್‌ ಸ್ವೀಕರಿಸಲು ನಿರಾಕರಿಸುತ್ತಾ ಪ್ರವಾದಿಯವರನ್ನು ವಿರೋಧಿಸುತ್ತಲೇ 
ಇದ್ದರು. ಆಗ ಪ್ರವಾದಿಯವರು, ಅಲ್ಲಾಹನಲ್ಲಿ ದೇವಾ! ಯೂಸುಫ್‌ರ ಕಾಲದಲ್ಲಿ ಬಂದಂತಹ ಬರಗಾಲದಿಂದ ನನಗೆ ಸಹಾಯ 
ಮಾಡು ಎಂದು ಪ್ರಾರ್ಥಿಸಿದರು. ಅದರ ಫಲವಾಗಿ ತೀವ್ರ ಬರಗಾಲ ಬಂತು. ಜನರು ಕಂಗಾಲಾದರು. ಚರ್ಮ, ಮೂಳೆ ಮತ್ತು 
ಶವಗಳನ್ನು ತಿನ್ನಲು ನಿರ್ಬಂಧಿತರಾದರು. ಆ ಕಾಲದಲ್ಲಿ ಯಾರಾದರೂ ಆಕಾಶದತ್ತ ನೋಡಿದರೆ ಅವನಿಗೆ ಹೊಗೆಯೇ ಕಾಣಿಸುತ್ತಿತ್ತು. 
ಕೊನೆಗೆ ಅಬೂಸುಫ್ಯಾನ್‌ ಪ್ರವಾದಿಯವರ(ಸ) ಬಳಿ ಬಂದು ತಾವು ಕುಟುಂಬ ಸಂಬಂಧದ ಕರೆ ನೀಡುತ್ತೀರಿ. ತಮ್ಮ ಜನತೆ ಹಸಿವಿನಿಂದ 
ಸಾಯುತ್ತಿದೆ. ಈ ಸಂಕಷ್ಟವನ್ನು ನೀಗಿಸುವಂತೆ ತಾವು ಅಲ್ಲಾಹನಲ್ಲಿ ಪ್ರಾರ್ಥಿಸಿರಿ ಎಂದು ವಿನಂತಿಸಿದರು. ಅದೇ ಕಾಲದಲ್ಲಿ ಕುರೈಶರು, 
ಈ ಸಂಕಷ್ಟವನ್ನು ನೀಗಿಸಿದರೆ ನಾವು ವಿಶ್ವಾಸ ತಾಳುವೆವು ಎಂದು ಹೇಳಿದ್ದರು. ಆ ಘಟನೆಯ ಕುರಿತೇ ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 
ದೊಡ್ಡಹೊಡೆತವೆಂದರೆ ಬದ್ರ್‌ ಯುದ್ಧದಲ್ಲಿ ಕುರೈಶರಿಗೆ ನೀಡಿದ ಪ್ರಹಾರವಾಗಿತ್ತು. ಈ ವರದಿಯನ್ನು ಇಮಾಮ್‌ ಅಹ್ನದ್‌, ಬುಖಾರಿ, 
ತಿರ್ಮದಿ, ನಸಾಈ, ಇಬ್ನು ಜರೀರ್‌ ಮತ್ತು ಇಬ್ನು ಅಬೀ ಹಾತಿಮ್‌ರವರು ಮಸ್ರೂಕ್‌ರಿಂದ ಉಲ್ಲೇಖಿಸಿದ್ದಾರೆ. ಇಬ್ನು ಮಸ್‌ವೂದ್‌ 
ಇದನ್ನು ಹೀಗೆಯೇ ವ್ಯಾಖ್ಯಾನಿಸಿದ್ದಾರೆಂದು ಇಬ್ರಾಹೀಮ್‌ ನಖತಃ, ಕತಾದಃ, ಆಸಿಮ್‌, ಆಮಿರ್‌ರವರು ಕೂಡಾ ಹೇಳಿದ್ದಾರೆ. ಆದ್ದರಿಂದ 
ಇಬ್ನು ಮಸ್‌ವೂದ್‌ರ ಅಭಿಪ್ರಾಯ ಅದೇ ಆಗಿತ್ತೆಂಬ ಬಗ್ಗೆ ಯಾವುದೇ ಸಂದೇಹ ಉಳಿಯುವುದಿಲ್ಲ ತಾಬಈಗಳ ಪೈಕಿ ಮುಜಾಹಿದ್‌, 
ಕತಾದ, ಅಬುಲ್‌ ಆಲಿಯಾ, ಮುಕಾತಿಲ್‌, ಇಬ್ರಾಹೀಮ್‌ ನಖಈ, ದಹ್ನಾಕ್‌ ಮತ್ತು ಅತಿಯ್ಯತುಲ್‌ಗೌನಿ ಮುಂತಾದವರೂ ಇಬ್ದು 
ಮಸ್‌ವೂದ್‌ರ ವ್ಯಾಖ್ಯಾನಕ್ಕೆ ಸಹಮತ ಹೊಂದಿದ್ದಾರೆ. 

ಅತ್ತ ಅಲೀ, ಇಬ್ದು ಉಮರ್‌, ಇಬ್ನು ಅಬ್ಬಾಸ್‌, ಅಬೂಸತದ್‌ ಖುದ್ರೀ, ರುದ್‌ ಬಿನ್‌ ಅಲೀ, ಹಸನ್‌ ಬಸ್ತೀಯವರಂತಹ 
ವಿದ್ವಾಂಸರು, ಈ ಸೂಕ್ತಗಳಲ್ಲಿ ಕಿಯಾಮತ್‌ನ ಹತ್ತಿರದ ಕಾಲವನ್ನು ಪ್ರಸ್ತಾಪಿಸಲಾಗಿದೆ. ಅದರಲ್ಲಿ ಹೇಳಿದ ಹೊಗೆಯು ಅದೇ ಕಾಲದಲ್ಲಿ 
ಭೂಮಿಯನ್ನು ಆವರಿಸುವುದು ಎಂದು ಹೇಳಿದ್ದಾರೆ. ಪ್ರವಾದಿವಯವರೇ ಹೇಳಿದ ವರದಿಗಳಿಂದ ಈ ವ್ಯಾಖ್ಯಾನಕ್ಕೆ ಸಮರ್ಥನೆ ಸಿಗುತ್ತದೆ. 
ಹುದೈೆಫಾ ಬಿನ್‌ ಉಸ್ಸೆದ್‌ ಗಿಫಾರಿ ಹೇಳುತ್ತಾರೆ- "ಓಂದು ದಿನ ನಾವು ಕಿಯಾಮತ್‌ನ ಕುರಿತು ಚರ್ಚಿಸುತ್ತದೆ. ಅಷ್ಟರಲ್ಲಿ ಪ್ರವಾದಿಸು 
ಆಗಮಿಸಿದರು. ಅವರು 10 ದೃಷ್ಟಾಂತಗಳು ಪ್ರಕಟವಾಗದೆ-ಕಿಯಾಮತ್‌ ಬರಲಾರದೆಂದು ಹೇಳಿದರು- 

(1) ಪಶ್ಚಿಮದಿಂದ ಸೂರ್ಯೋದಯ (2) ಹೊಗೆ (3) ದಾಬ್ದತುಲ್‌ ಅರ್ದ್‌ (4) ಯಲ್‌ಜೂಜ್‌ಮಲ್‌ಜೂಜ್‌ರ ಆಗಮನ 
(5) ಈಸಾ ಬಿನ್‌ ಮರ್ಯಮ್‌ರ ಅವರೋಹಣ. (6) ಭೂಕುಸಿತ-ಪಶ್ಚಿಮದಲ್ಲಿ (7) ಪೂರ್ವದಲ್ಲಿ (8) ಅರೇಬಿಯಾ ಪರ್ಯಾಯ 


ಕಾಂಡ - 25 


44, ಅದ್ದುಖಾನ್‌ 401 


ಲ 5 9೨೨.೨ 17೫ AL ALS 8 ತ್‌ 
188/ರಿ5 ಗ್ರ SG IT MOS Ish 
(17-33) ನಾವು ಇವರಿಗಿಂತ ಮುಂಚೆ ಫಿರ್‌ಔನನ ಜನಾಂಗವನ್ನು ಇದೇ ಪರೀಕ್ಷೆಗೆ ಒಳಪಡಿಸಿದ್ದೆವು. ಅವರ 
ಬಳಿಗೆ ಓರ್ವ ಸನ್ಮಾನ್ಯ ಸಂದೇಶವಾಹಕರು" ಬಂದು (ಹೀಗೆ ಹೇಳಿದರು) "ಅಲ್ಲಾಹನ ದಾಸರನ್ನು ನನ್ನ ವಶಕ್ಕೆ 
ಒಪ್ಪಿಸಿ ಬಿಡಿರಿ.” ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿದ್ದೇನೆ'' ಅಲ್ಲಾಹನ ವಿರುದ್ಧ 


| 
ದ್ವೀಪದಲ್ಲಿ (9) ಏಡನ್‌ನಿಂದ ಒಂದು ಅಗ್ನಿ ಜನರನ್ನು ಅಟ್ಟಿಕೊಂಡು ಹೋಗುವುದು.(ಮುಸ್ಲಿಮ್‌) ಇದನ್ನು ಇಬ್ನು ಜರೀರ್‌ ಮತ್ತು 
ತಬ್ರಾನಿ ಉಲ್ಲೇಖಿಸಿ ಅಬೂ ಮಾಲಿಕ್‌ ಅಶ್‌ಅರಿಯವರ ಮತ್ತು ಇಬ್ನು ಅಬೀಹಾತಿಮ್‌ ಉಲ್ಲೇಖಿಸಿದ ಅಬೂ ಸಈದ್‌ ಖುದ್ರೀಯವರ 
ವರದಿಗಳು ಸಮರ್ಥಿಸುತ್ತವೆ. ಈ ಎರಡೂ ವರದಿಗಳಲ್ಲಿ "ಹೊಗೆ'ಯನ್ನು ಪ್ರವಾದಿಯವರು ಕಿಯಾಮಶ್‌ನ ಸಂಕೇತವೆಂದು ಸಾರಿದ್ದಾರೆ. 
ಆ ಹೊಗೆಯು ಆವರಿಸಿದಾಗ ವಿಶ್ವಾಸಿಗೆ ನೆಗಡಿಯಾದಂತಾದೀತು. ಸತ್ಯನಿಷೇಧಿಗಳ ನರನಾಡಿಗಳಲ್ಲಿ ಅದು ತುಂಬಿಕೊಳ್ಳುವುದು ಮತ್ತು 
ದೇಹದ ಪ್ರತಿಯೊಂದು ದ್ವಾರದಿಂದ ಹೊರಬರುವುದು. 

ಈ ಎರಡೂ ವಾಕ್ಕಗಳಲ್ಲಿರುವ ವೈರುಧ್ಯವು ಮೇಲಿನ ಸೂಕ್ತಗಳನ್ನು ಗಮನಿಸಿದಾಗ ಸುಲಭದಲ್ಲಿ ಬಗೆಹರಿಯುತ್ತದೆ. ಅಬ್ದುಲ್ಲಾ 
ಬಿನ್‌ ಮಸ್‌ವೂದ್‌ರ ವ್ಯಾಖ್ಯಾನದಂತೆ, ಪ್ರವಾದಿಯವರ ಪ್ರಾರ್ಥನೆಯಿಂದ ಮಕ್ಕಾದಲ್ಲಿ ತೀವ್ರ ಬರಗಾಲವುಂಟಾಯಿತು. ಅದರಿಂದ 
ಸತ್ಯನಿಷೇಧಿಗಳ ಅಹಂಕಾರವೆಲ್ಲ ಇಳಿಯಿತು. ಅದನ್ನು ನೀಗಿಸುವಂತೆ ಪ್ರಾರ್ಥಿಸಲು ಅವರು ವಿನಂತಿಸಿದರು. ಈ ಘಟನೆಯ ಕಡೆಗೆ 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸೂಚನೆ ನೀಡಲಾಗಿದೆ. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟಿ-1 ಅಲ್‌ಅನ್‌ಆಮ್‌: ಟಿ,29 
ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.77, ಯೂನುಸ್‌: ಟಿ.14-15, 29, ಸಂಪುಟ-3 ಅಲ್‌ಮೂಮಿನೂನ್‌: ಟಿ.72) ಈ ಸೂಕ್ತಗಳಲ್ಲಿ 
ಅದೇ ಪರಿಸ್ಥಿತಿಯ ಕಡೆಗೆ ಸೂಚನೆ ನೀಡಲಾಗಿದೆಯೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಸತ್ಯನಿಷೇಧಿಗಳ "ಪ್ರಭೂ! ನಮ್ಮಿಂದ ಈ 
ಸಂಕಷ್ಟವನ್ನು ನೀಗಿಸಿದರೆ ನಾವು ವಿಶ್ವಾಸಿಗಳಾಗುವೆವು' ಎಂಬ ಮಾತಿಗೆ ಇವರ ಬಳಿಗೆ ಸುವ್ಯಕ್ತ ಪ್ರವಾದಿ ಬಂದಿರುವಾಗಲೂ ಇವರ 
ಅನಾಸ್ಥೆ ಎಲ್ಲಿ ದೂರವಾಗುತ್ತದೆ ಎಂಬ ಅಲ್ಲಾಹನ ಉತ್ತರ. ಆದರೂ ಇವರು ಅವರ ಕಡೆಗೆ ಗಮನ ಕೊಡದೆ ಇದೆಲ್ಲಾ ಕಲಿಸಿಕೊಡಲಾದ 
ಹುಚ್ಚು ಮಾತು ಎಂದು ಹೇಳಿಬಿಟ್ಟರು. ಅನಂತರ ಅಲ್ಲಾಹನು ನಾವು ಸ್ವಲ್ಪ ಯಾತನೆಯನ್ನು ಸರಿಸಿಬಿಟ್ಟದೆ, ನೀವು ಈ ಮೊದಲು 
ಮಾಡಿದ್ದನ್ನೇ ಮಾಡುವಿರಿ ಎಂದು ಹೇಳಿದ್ದನ್ನು ಗಮನಿಸುವಾಗ, ಈ ಘಟನೆಯು ಪ್ರವಾದಿಯವರ ಕಾಲದಾಗಿದ್ದರೆ ಮಾತ್ರ ಇದೆಲ್ಲವೂ 
ಅನ್ವಯಿಸುತ್ತದೆಂದು ತಿಳಿಯುತ್ತದೆ. ಇದೆಲ್ಲ ಕಿಯಾಮತ್‌ನ ಕಾಲದ್ದೆಂಬುದು ಬುದ್ಧಿಗೆ ನಿಲುಕದ ವಿಷಯ. ಆದ್ದರಿಂದ ಅಲ್ಲಿಯ ವರೆಗೆ 
ಇಬ್ನುಮಸ್‌ವೂದ್‌ರ ವ್ಯಾಖ್ಯಾನ ಸರಿಯೆನಿಸುತ್ತದೆ. ಆದರೆ ಆ ಹೊಗೆಯೂ ಅದೇ ಕಾಲದಲ್ಲಿಪ್ರಕಟವಾಗಿದ್ದು ಜನರು ಹಸಿವಿನಿಂದಾಗಿ 
ತಲೆಯೆತ್ತಿ ನೋಡುವಾಗ ಹೊಗೆಯೇ ಕಾಣುತ್ತಿತ್ತೆಂಬ ಭಾಗ ಸರಿಯೆಂದು ಕಾಣುವುದಿಲ್ಲ, ಕುರ್‌ಆನಿನ ಬಾಹ್ಯ ಪದಗಳಿಗೂ ಈ ವಿಷಯ 
ಸರಿ ಹೊಂದುವುದಿಲ್ಲ, ಹದೀಸ್‌ಗಳಿಗೂ ವಿರುದ್ಧವಾಗಿದೆ. ಆಕಾಶವು ಹೊಗೆಯೊಂದಿಗೆ ಬಂದು ಜನರನ್ನು ಆವರಿಸುವುದೆಂದು ಕುರ್‌ಆನ್‌ 
ಎಲ್ಲಿಹೇಳಿದೆ? ಅಲ್ಲಿ ಹೇಳಿರುವುದು ಸರಿ, ಆಕಾಶವು ಹೊಗೆಯೊಂದಿಗೆ ಬಂದು ಜನರನ್ನು ಆವರಿಸುವ ದಿನವನ್ನು ನಿರೀಕ್ಷಿಸಿರಿ ಎಂದಾಗಿದೆ. 
ಅನಂತರ ಸೂಕ್ತಗಳನ್ನು ಗಮನಿಸಿದರೆ, ನೀವು ಪ್ರವಾದಿಯವರ ಮನಮುಟ್ಟುವ ಮಾತನ್ನು ಒಪ್ಪುವುದಿಲ್ಲ ಬರಗಾಲದಿಂದಲೂ 
ಎಚ್ಚರಗೊಳ್ಳುವುದಿಲ್ಲವೆಂದಾದರೆ ಇನ್ನು ಕಿಯಾಮತನ್ನು ನಿರೀಕ್ಷಿಸಿರಿ. ಆಗ ನಿಮ್ಮ ದುಷ್ಕರ್ಮಗಳ ಪರಿಣಾಮ ಪೂರ್ಣವಾಗಿ ಮುಂದೆ 
ಬರುವುದು, ನಿಮಗೆ ಸತ್ಯ ಯಾವುದು, ಮಿಥ್ಯ ಯಾವುದೆಂದು ಇದರ ಅರ್ಥ. ಇಲ್ಲಿ ಹೊಗೆಯ ಕುರಿತು ಹೇಳುವುದಾದರೆ ಅದು 
ಬರಗಾಲದಲ್ಲ ಕಿಯಾಮತ್‌ನ ಸಂಕೇತಗಳಲ್ಲೊಂದಾಗಿದೆ. ಹದೀಸ್‌ನಿಂದಲೂ ಇದು ವ್ಯಕ್ತವಾಗುತ್ತದೆ. ಇಬ್ನು ಮಸ್‌ವೂದ್‌ರ 
ವ್ಯಾಖ್ಯಾನವನ್ನು ಸಮರ್ಥಿಸಿದವರು ಇಡೀ ವಿಷಯವನ್ನು ಸಂಪೂರ್ಣ ತೆಗೆದುಕೊಂಡರು. ವಿರೋಧಿಸಿದವರು ಪೂರ್ಣ ವಿಷಯವನ್ನು 
ವಿರೋಧಿಸಿದರು ಎಂಬುದು ವಿಚಿತ್ರ. ವಸ್ತುತಃ ಕುರ್‌ಆನ್‌ ಸೂಕ್ತಗಳನ್ನು ಮತ್ತು ಹದೀಸ್‌ಗಳನ್ನು ಅವಲೋಕಿಸಿದಾಗ ಅದರಲ್ಲಿ ಎಷ್ಟಂಶ 
ಸರಿಯಾದುದು, ಎಷ್ಟಂಶ ತಪ್ಪು ಎಂಬುದು ಸ್ವಚ್ಛವಾಗಿ ತಿಳಿದು ಬರುತ್ತದೆ. 

14. ಮೂಲದಲ್ಲಿ 4 ೫ ರ್ರ.) "ರಸೂಲುನ್‌ ಕರೀಮ್‌' ಎಂಬ ಪದ ಬಳಕೆಯಾಗಿದೆ. ಅದನ್ನುಮನುಷ್ಯನಿಗೆ ಸಂಬಂಧಿಸಿ ಹೇಳುವಾಗ 
ಅತ್ಯುತ್ತಮ ಸ್ವಭಾವ, ಅತ್ಯಂತ ಪ್ರಶಂಸಾರ್ಹ ಗುಣಗಳಿರುವವನು ಎಂದಾಗುತ್ತದೆ. ಸಾಮಾನ್ಯ ಗುಣಗಳಿಗೆ ಈ ಪದವನ್ನು ಬಳಸಲಾಗುವುದಿಲ್ಲ 

15. ಇಲ್ಲಿ ಉಲ್ಲೇಖಿಸಿದ ಮೂಸಾರ ಮಾತುಗಳು ಒಂದೇ ಭಾಷಣದ ಭಾಗಗಳಲ್ಲ ಫಿರ್‌ಔನ್‌ ಮತ್ತು ಆಸ್ಥಾನಿಕರೊಡನೆ 
ವಿವಿಧ ಸಂದರ್ಭಗಳಲ್ಲಿ ಹೇಳಿದ ಮಾತುಗಳ ಸಾರಾಂಶವನ್ನು ಕೆಲವೇ ವಾಕ್ಯಗಳಲ್ಲಿ ಇಲ್ಲಿ ಹೇಳಲಾಗಿದೆ.(ವಿವರಣೆಗಾಗಿ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.83-97, ಯೂನುಸ್‌; ಟಿ.72-93, ಸಂಪುಟ-3 ಶಾಹಾ: ಟಿ.18(ಅ) 
ದಿಂದ 52, ಅಶ್ಶುಅರಾ: ಟಿ.7-49, ಅನ್ನಮ್ಮ್‌ ಟಿ.8-17, ಅಲ್‌ಕೆಸಸ್‌: ಟಿ.46-56, ಸಂಪುಟ-4 ಅಲ್‌ಮೂಮಿನ್‌: ಸೂಕ್ತ 23-46, 
ಅರುಖ್ರುಫ್‌ ಸೂಕ್ತ 46-56 ಟಿಪ್ಪಣಿ ಸಹಿತ 

16. ಮೂಲದಲ್ಲಿ Wa 5 ಎಂಬ ಪದ ಬಳಕೆಯಾಗಿದೆ. ಅದರ ಒಂದು ಅರ್ಥ ನಾವು ಮೇಲೆ ಮಾಡಿದ್ದೇ ಆಗಿದೆ. ಈ 
ಅರ್ಥದಲ್ಲಿ ಅದು ಅಲಅಆ್‌ರಾಫ್‌-105, ತಾಹಾ-47, ಅಶ್ಶುಅರಾ: 17ರಲ್ಲಿ "ಬನೀ ಇಸ್ರಾಈಲರನ್ನು. ನನ್ನ ಸಂಗಡ ಬರಲು ಬಿಡು' 
ಎಂಬ ಬೇಡಿಕೆಯ ಸಮಾನಾರ್ಥದ ಪದವಾಗಿದೆ. 


ಕಾಂಡ - 25 


402 ತಪ್ಪೀಮುಲ್‌ ಕುರ್‌ಆನ್‌ 


50 AVA ೨ ಸ್ಟಿ 179 ೨3 (OR ಣಿ ಕ ೨೫ ೨೮5 
ಸತಿ jy & 3 ಅ ಉತ 5 | EES df 
> iv ಗ ತ್‌್‌ ೨5, ಗ ೨ 5 5% ೨ ೨೨೨ ೨ಿನ್ಲ ೨ 
35 34 51 0 5135019128 3 FE ಸೆ 1೪೫6 
0೨2 ೨20 297 ನ್ಯ 32 F 75೨ಡಿಕ IL ಪ್ಪ . 4೨೨ ಅಸ್ಸಿ 
We mals les pj sh ಜಿ ಅಭಯನ 1 SU Sy 0H 
ವಿದ್ರೋಹವೆಸಗಬೇಡಿ. ನಾನು (ನನ ಬಗ್ಗೆ ಸುಸ್ಪಷ್ಟಪುರಾವೆಯನ್ನು ನಿಮ್ಮ ಮುಂದಿಡುತ್ತೇನೆ.” ನೀವು 


ನನ್ನ ಮೇಲೆ ಹಲ್ಲೆ ನಡೆಸುವುದರ ಬಗ್ಗೆ ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ” ಅಭಯ ಪಡೆದಿರುತ್ತೇನೆ. ನೀವು 
ನನ್ನ ಮಾತು ಕೇಳದಿದ್ದರೆ ನನ್ನ ಮೇಲೆ ಕೈ ಮಾಡುವುದರಿಂದ ದೂರವಿರಿ. ' ಕೊನೆಗೆ ಅವರು ತಮ್ಮ ಪ್ರಭುವನ್ನು 
ಕೂಗಿ, “ಇವರೊಂದು « ಅಪರಾಧಿ ಜನಾಂಗದವರಾಗಿದ್ದಾರೆ' ಎಂದರು.” (ಅದಕ್ಕೆ ಉತ್ತರವಾಗಿ) "ಹಾಗಿದ್ದರೆ ನೀವು 


ರಾತೋರಾತ್ರಿ ನನ್ನ ದಾಸರನ್ನು ಕರೆದುಕೊಂಡು ಹೋಗಿಬಿಡಿರಿ. * ನಿಮ್ಮನ್ನು. ಬೆನ್ನಟ್ಟಲಾಗುವುದು, ವ ಸಮುದ್ರ ವನ್ನು 


ಇನ್ನೊಂದರ್ಥ ಇಬ್ನು ಅಬ್ಬಾಸ್‌ರದ್ದು ಹೀಗಿದೆ: "ಅಲ್ಲಾಹನ ದಾಸರೇ! ನನಗೆ ನನ್ನ ಹಕ್ಕನ್ನು ನೀಡಿರಿ. ಅಂದರೆ ನನ್ನ ಮೇಲೆ 

ವಿಶ್ವಾಸವಿರಿಸಿರಿ. ನನ್ನ ಮಾರ್ಗದರ್ಶನವನ್ನು. ಅನುಸರಿಸಿರಿ. ಇದು ದೇವನ ವತಿಯಿಂದ ನಿಮ್ಮ ಮೇಲೆ ನನ್ನ ಹಕ್ಕಾಗಿದೆ. ಅನಂತರದ 
'ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ ಪ್ರವಾದಿಯಾಗಿದ್ದೇನೆ' ಎಂಬ ಮಾತು ಇದಕ್ಕೆ ಹೆಚ್ಚು ಅನ್ನಯಿಸಿದೆ. 

17. ಅಂದರೆ ನಂಬಲರ್ಹನಾದ ಪ್ರವಾದಿಯಾಗಿದ್ದೇನೆ. ನನ್ನ ವತಿಯಿಂದ ಏನಾದರೂ "ಸರಿಸಿ ಮಾತಾಡುವವನಲ್ಲ ನನ್ನ 
ಯಾವುದೇ ವೈಯಕ್ತಿಕ ಹಿತಕ್ಕಾಗಿ ನಾನೇ ಚಿ ಆಜ್ಞೆ ಸೇ ಅಥವಾ ಕಾನೂನು ರಚಿಸಿ ದೇವನ ಹೆಸರಿನಲ್ಲಿ ಮುಂದಿಡುವವನೂ ಅಲ್ಲ ನನ್ನನ್ನು 
ಕಳಿಸಿರುವವನು ಹೇಳಿದ್ದನ್ನು 'ಮಾತ್ರ ಏನೂ ಹೆಚ್ಚು- -ಕಡಿಮೆ ಮಾಡದೆ ನಾನು ಹೇಳುವೆನು. ಆದ್ದರಿಂದ ನನ್ನನ್ನು ನಂಬಬಹುದು. ಈ 
ಎರಡು ವಾಕ್ಯಗಳು ಮೂಸಾ (ಅ) "ಪ್ರಪ್ರಥಮ ಬಾರಿ ತಮ್ಮ ಸಂದೇಶವನ್ನು ನೀಡಿದ್ದಸಂದರ್ಭದ್ದಾಗಿದೆ ಎಂದು ತಿಳಿದಿರಬೇಕು. 

18. ಇನ್ನೊಂದರ್ಥದಲ್ಲಿ ಹೇಳುವುದಾದರೆ, ""ನೀವು ನನ್ನ ವಿರುದ್ಧ ತೋರುವ ಬಂಡಾಯವು ವಾಸ್ತವದಲ್ಲಿ ಅಲ್ಲಾಹನ ಎರುದ್ಧ 
ಬಂಡಾಯವಾಗಿದೆ. ಏಕೆಂದರೆ ಯಾವ ಮಾತಿನಿಂದ ನೀವು ಕೋಪಗೊಳ್ಳುತ್ತೀರೋ ಅದು ನನ್ನದಲ್ಲ ಅದು ಅಲ್ಲಾಹನ ಮಾತಾಗಿದೆ. ನಾನು 
ಅವನ ಪ್ರವಾದಿಯೋ ಅಲ್ಲವೋ ಎಂಬ ಬಗ್ಗೆ ನಿಮಗೆ ಸಂಶಯವಿದ್ದರೆ, ನಾನು ಅಲ್ಲಾಹನ ಕಡೆಯಿಂದ ನಿಯುಕ್ತನಾಗಿದ್ದೇನೆಂಬುದಕ್ಕೆ ಸ್ಪಷ್ಟ 
ದಾಖಲೆಯನ್ನುತೋರಿಸಬಲ್ಲೆ'' ಈ ದಾಖಲೆಯೆಂಬುದು ಕೇವಲ ಒಂದು ಪವಾಡವಲ್ಲ ಅದು ಮೂಸಾ(ಅ) ಫಿರ್‌ಔನನ ಆಸ್ಥಾನದಲ್ಲಿ 
ಪ್ರಥಮ ಬಾರಿ 'ತೋರಿಸಿದಂದಿನಿಂದ ಕೊನೆಯಲ್ಲಿ ಈಜಿಪ್ಟ್‌ನಲ್ಲಿ ವಾಸ ಹೂಡುವ ತನಕದ ವಿವಿಧ ಪವಾಡಗಳಾಗಿವೆ. ಜನರು ಒಂದನ್ನು 
ಧಿಕ್ಕರಿಸಿದರೆ ಅದಕ್ಕಿಂತ ದೊಡ್ಡಇನ್ನೊಂದು ಪವಾಡವನ್ನು! ಅವರು ಮುಂದಿಡುತ್ತಾ ಹೋದರು. (ವಿವರಣೆಗೆ ನೋಡಿರಿ. 43: ಟಿ. 42-. ೨437 

19. ಇದು ಮೂಸಾರ(ಅ) ಎಲ್ಲ ಪವಾಡಗಳನ್ನು ನೋಡಿಯೂ ಫಿರ್‌ಔನನು ತನ್ನ ಹಠಕ್ಕೇ ಅಂಟಿಕೊಂಡಿದ್ದ ಕಾಲದ ವಿಷಯ. 
ಆದರೆ ಈಜಿಪ್‌ ಪ್ಟ್‌ನ ಜನರು ಅವುಗಳಿಂದ ಪ್ರಭಾವಿತರಾಗುತ್ತಿರುವುದನ್ನು ಕಂಡು ಅವನು ಕಂಗಾಲಾಗಿದ್ದನು. ಆ ಕಾಲದಲ್ಲಿ ಅವನು ಮೊದಲು 
ತುಂಬಿದ ಆಸ್ಥಾನದಲ್ಲಿಮಾಡಿದ ಭಾಷಣ ಅರುುಖ್ರುಫ್‌ನ 51-53ನೇ ಸೂಕ್ತದಲ್ಲಿಬಂದಿದೆ (ನೋಡಿರಿ ಅದರ ಟಿ. 45-49). ತರುವಾಯ 
ತನ್ನ ಕಾಲಬುಡದ ನೆಲ ಕುಸಿಯುತ್ತಿರುವುದನ್ನು ಕಂಡು ಅಲ್ಲಾಹನ ಪ್ರವಾದಿಯನ್ನೇ ಕೊಲ್ಲಲು ಮುಂದಾದನು. ಆ ಸಂದರ್ಭದಲ್ಲಿ 
ಅವರಾಡಿದ ಮಾತುಗಳು ಅಲ್‌ ಮೂಮಿನ್‌ನ 27ನೇ ಸೂಕ್ತದಲ್ಲಿ ಬಂದಿದೆ. *'ಎಚಾರಣೆಯ | ದಿನದ ಮೇಲೆ ವಿಶ್ವಾಷವಿರಿಸದಿರುವಂತಹ 
ಪ್ರತಿಯೊಬ್ಬ ದುರಹಂಕಾರಿಯ ವಿರುದ್ಧ ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ.'' ಇದೇ ಮಾತನ್ನು ಉಲ್ಲೇಖಿಸಿ 
ಮೂಸಾ(ಅ) ಫಿರ್‌ಔನ್‌ ಮತ್ತು ಆಸ್ಥಾನಿಕರೂಡನೆ, ನಿಮ್ಮೆಲ್ಲ ಆಕ್ರಮಣಗಳಿಂದಲೂ ನಾನು ಅಲ್ಲಾಹನ ಅಭಯ ಯಾಚಿಸುತ್ತೇನೆ. ಇನ್ನು 
ನೀವು ನನ್ನನ್ನು ಏನೂ ಮಾಡಲಾರಿರಿ. ಆದರೆ ನನ್ನಮೇಲೆ ಕೈ ಮಾಡದಿರುವುದರಲ್ಲೇ ನಿನ್ನ ಹಿತವಿದೆ. ನನ್ನ ಮಾತನ್ನು ಕೇಳದಿದ್ದರೆ ಹೋಗಲಿ. 
ನನ್ನ. ಮೇಲೆ ಮಾತ್ರ ಕೈ ಮಾಡಬಾರದು. ಅನ್ಯಥಾ ಅದರ ಕೆಟ್ಟ: ಪರಿಣಾಮವನ್ನು ನೋಡುವಿರಿ ಎಂದು ಹೇಳಿದರು. 

20. ಇದು ಮೂಸಾ(ಅ) ತಮ್ಮ ಪ್ರಭುವಿನ ಮುಂದಿರಿಸಿದ ಕೊನೆಯ ವರದಿ- “ಇವರು ಅಪರಾಧಿಗಳಾಗಿದ್ದಾರೆ' ಅಂದರೆ ಅವರು 
ಅಪರಾಧಿಗಳೆಂಬುದು ಸಾಬೀತಾಗಿ ಬಿಟ್ಟಿದೆ. ಇನ್ನು ಅವರೊಂದಿಗೆ ರಿಯಾಯಿತಿ ತೋರುವ ಮತ್ತು ಅವರನ್ನು ಸುಧಾರಿಸುವ ಅವಕಾಶ 
ನೀಡಲು ಚಟ ಈಗ ನೀನೇ ತೀರ್ಮಾನ ಕೈಗೊಳ್ಳುವ ಸಮಯ ಬಂದು ಬಿಟ್ಟಿದೆ. 

- ಅಂದರೆ ವಿಶ್ವಾಸ ಸ್ವೀಕರಿಸಿದ ಎಲ್ಲರನ್ನೂ ಅವರಲ್ಲಿ ಬನೀ ಇಸ್ರಾಈಲರೂ ಇದ್ದರು. ಯೂಸುಫ್‌(ಅ) ಅವರ ಕಾಲದಿಂದ 
ಸಾ ಆಗಮನದ ವರಗೆ ಮುಸ್ಲಿಮರಲ್ಲಿ ಸೇರಿಕೊಂಡಿದ್ದ ಕಜ್ತಿಗಳೂ ಇದ್ದರು,- ಮೂಸಾರ ಪವಾಡ ಮತ್ತು ಅವರ ಸಂದೇಶದಿಂದ 
ಪ್ರಭಾವಿತರಾಗಿ ಇಸ್ಲಾಮ್‌ ಸ್ವೀಕರಿಸಿದ ಈಜಿಪ್ಟ್‌ನ ಮಣ್ಣಿನ” ಮಕ್ಕಳೂ ಇದ್ದರು. (ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-2 ಯೂಸುಫ್‌: ಟೀ 68) 

22. ಮೂಸಾರಿಗೆ ವಲಸೆ ಹೋಗಲು ನೀಡಲಾದ ಪ್ರಥಮ ಆಜ್ಜೆಯಿದು. (ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-3 ತಾಹಾ: ಟಿ.53, ಅಶ್ಯುಅರಾ: ಟಿ.39-47) 


ಕಾಂಡ - 25 


44, ಅದ್ಭುಖಾನ್‌ 403 


ಇ 


¥ 1? ಬಲ್ಲ ಸೆ ೨೨.೨ ಫಿ > ಟಿ pe Je) 
ಲು 43 ಭ್ರೂ ವಿಯ ಯೂ ಲೂ (ವಂ 8 ಸ 
ಕ್‌ ಯತಾ ತ್ರ ಪ್ರರ 3 

ಹರಹರ, 41 BL SoS pO 


ಇ 


ಕ ಟ್‌ ರ ಟೈ. 053 ಹಿರಿಯರ ial os 
OS EG AIL ey 63 ASS OSL 3 sls 5/೫0 


ಅದರ ಪಾಡಿಗೆ ತೆರೆದೇ ಇಡಲು ಬಿಡಿರಿ. ಈ ಸೇನೆಯು ಸಂಪೂರ್ಣ ಮುಳುಗಿ ಹೋಗುವುದು (ಎಂದು 
ಹೇಳಲಾಯಿತು). ಅವರು ಅದೆಷ್ಟೋ ಉದ್ಯಾನಗಳನ್ನೂ ಚಿಲುಮೆಗಳನ್ನೂ ಹೊಲಗಳನ್ನೂ ಭವ್ಯ ಅರಮನೆಗಳನ್ನೂ 
ಬಿಟ್ಟು ಹೋದರು. ಅವರು ಸುಖಿಸುತ್ತಿದ್ದ ಎಷ್ಟೋ ಭೋಗ ಸಾಮಗ್ರಿಗಳು ಅವರ ಹಿಂದೆಯೇ ಉಳಿದು ಬಿಟ್ಟವು 
ಅವರ ಅಂತ್ಯ ಹೀಗಾಯಿತು. ನಾವು ಇತರರನ್ನು ಈ ವಸ್ತುಗಳ ವಾರೀಸುದಾರರಾಗಿ ಮಾಡಿದೆವು. ತರುವಾಯ 
ಆಕಾಶವಾಗಲಿ, ಭೂಮಿಯಾಗಲಿ ಅವರಿಗಾಗಿ ರೋದಿಸಲಿಲ್ಲ ಮತ್ತು ಒಂದಿಷ್ಟು ಕಾಲಾವಕಾಶವನ್ನೂ ಅವರಿಗೆ 
ನೀಡಲಾಗಲಿಲ್ಲ ಹೀಗೆ ನಾವು ಬನೀ ಇಸ್ರಾಈಲರನ್ನು ನಿಂದನೀಯ ಯಾತನೆಯಿಂದಲೂ ಮಿತಿಮೊರಿ ಸಾಗುವವರ 
ಪೈಕಿ ನಿಜಕ್ಕೂ ಅತ್ಯ ೦ತ ಮೇಲ್ಪಟ್ಟದವನಾಗಿದ್ದ ಫಿರ್‌ಔನನಿಂದಲೂ” ಮುಕ್ತಿ ನೀಡಿದೆವು. ನಾವು, ಅವರ ಅವಸ್ಥೆಯನ್ನು 
ತಿಳದಿರುತ್ತಲೇ ಅವರಿಗೆ ಜಗತ್ತಿನ ಇತರ ಜನಾಂಗಗಳ ಮೇಲೆ ಪ್ರಾಶಸ್ತ್ಯ ನೀಡಿದೆವು ಮತ್ತು ಸುಸ್ಪಷ್ಟ ಪರೀಕ್ಷೆಯಿದ್ದ 
ನಿದರ್ಶನಗಳನ್ನು ಅವರಿಗೆ ತೋರಿಸಿ ಕೊಟ್ಟೆವು.” 


23. ಈ ಆಜ್ಞೆಯನ್ನು ಮೂಸಾ(ಅ) ತಮ್ಮ ಜನಾಂಗದವರೊಂದಿಗೆ ಸಮುದ್ರ ದಾಟಿದ ನಂತರ ನೀಡಲಾಯಿತು. ಫಿರ್‌ಔನ್‌ ಮತ್ತು 
ಅವನ ಸೇನೆ ಪವಾಡದ ಆ “ಮಾರ್ಗವನ್ನು ದಾಟಿ ಬರದಿರಲೆಂದು ಮೂಸಾ(ಅ) ಸಮುದ್ರಕ್ಕೆ ಲಾಠಿಯಿಂದ ಹೊಡೆದು ಅದನ್ನು ಪೂರ್ವ 
ಸ್ಥಿತಿಗೆ ತರಬಯಸಿದ್ದರು. ಆಗ ಹಾಗೆ ಮಾಡದಿರಿ ಎಂದು ಆಜ್ಞಾಹಿಸಲಾಯಿತು. ಅದನ್ನು ಹಾಗೆಯೇ ಬಿಡಿ. ಹೋಳಾದ ಸ: ಸಮುದ್ರವನ್ನು 
ಪುನಃ ಜೋಡಿಸಿ, ಅವನನ್ನೂ ಅವನ ಸೇನೆಯನ್ನೂ ಮುಳುಗಿಸಿ ಬಿಡಲಾಗುವುದು ಎಂದು ಹೇಳೆಲಾಯಿತು. (ವಿವರಣೆಗೆ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌ ಸ ಸಂಪುಟ- 3 ಟಿ.53-54, 'ಅಶ್ಕುಅರಾ: ಟಿ.47) 

24. ಹಸನ್‌ ಬಸರಿ ಹೇಳುತ್ತಾರೆ- ಅದು ಅಲ್ಲಾಹನು ಫಿರ್‌ಔನನ ನಂತರ ಈಜಿಪ್ಟ್‌ನ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ ಬನೀ 
ಇಸ್ರಾಈಲರಾಗಿದ್ದಾರೆ. ಕತಾದ ಹೇಳುತ್ತಾರೆ- ಅದು ಫಿರ್‌ಔನೀಯರ ನಂತರ ಈಜಿಪ ಪ್ಲ್‌ನ ಉತ್ತರಾಧಿಕಾರಿಗಳಾದ. ಇತರರಾಗಿದ್ದಾರೆ. 
ಏಕೆಂದರೆ ಬನೀ ಇಸ್ರಾಈಲರು ಈಜಿಪ್ಟ್‌ನಿಂದ ಹೊರಟ ಬಳಿಕ ಪುನಃ ಅಲ್ಲಿಮರಳಿ ಅದರ ಉತ್ತರಾಧಿಕಾರಿಗಳಾದ ಬಗ್ಗೆ ಇತಿಹಾಸ! ದಲ್ಲಿ 
ಎಲ್ಲೂ ಉಲ್ಲೇಖವಿಲ್ಲ ಇದೇ ಭಿನ್ನಾಭಿಪ್ರಾಯಗಳು ಅನಂತರದ ವ್ಯಾಖ್ಯಾನಕಾರರಲ್ಲೂ ಕಂಡು ಬಂದಿದೆ(ವಿವರವಾದ' ಚರ್ಚೆಯನ್ನು 
ತಪ್ಪೀಮುಲ್‌ ಕುರ್‌ಆನಿನ ಸ ಸಂಪುಟ-3 ಅಶ್ಯುಅರಾದ 45ನೇ ಟಿಪ್ಪಣಿಯಲ್ಲಿ ನೋಡಬಹುದು) 

25. ಅಂದರೆ ಅವರು ಆಡಳಿತಗಾರರಾಗಿದ್ದಾಗ ಅವರ ಕೀರ್ತಿ ಎಲ್ಲೆಡೆ ಹಬ್ಬಿತು. ಜಗತ್ತಿನಾದ್ಯಂತ ಅವರನ್ನು ಪ್ರಶಂಸಿಸಲಾಗುತ್ತಿತ್ತು. 
ಅವರ ಹಿಂದೆ ಮತ್ತು ಮುಂದೆ ಭಟ್ಟಂಗಿಗಳ ದಂಡೇ ಇತ್ತು. ಇಡೀ ಜಗತ್ತು ಅವರ ಸಾಧನೆಗಳಿಗೆ ತಲೆದೊಗುತ್ತಿತ್ತು. ಅವರ ಉಪಕಾರಗಳನ್ನು 
ಸ್ಫರಿಸುತ್ತಿತ್ತು. ಅವರಷ್ಟು ಶ್ರೇಷ್ಠರು ಯಾರೂ ಇಲ್ಲವೆಂದು ಭಾವಿಸಲಾಗುತ್ತಿತ್ತು. ಆದರೆ ಅವರು ಪತನಗೊಂಡಾಗ ಅವರಿಗಾಗಿ 
ಶೋಕಿಸುವವರು ಯಾರೂ ಇರಲಿಲ್ಲ ಮುಳ್ಳೊಂದು ನೀಗಿತೆಂದು ಲೋಕವು ಸಮಾಧಾನದ ನಿಟ್ಟುಸಿರು ಬಿಟ್ಟಿತು. ಭೂಮಿಯಲ್ಲಿರುವವರು 
ಅವನಿಗಾಗಿ ರೋದಿಸಲು ಅವರಿಗಾಗಿ ಅವನೇನೂ ಒಳ್ಳೆಯ ಕಾರ್ಯವನ್ನು ಮಾಡಿರಲಿಲ್ಲ ಆಕಾಶದವರು ಅವನ ನಾಶಕ್ಕಾಗಿ ದುಃಖಿಸಲು 
ಅವನು ದೇವ ಸಂಪ್ರೀತಿಯ ಯಾವ ಕಾರ್ಯವನ್ನೂ! ಮಾಡಿರಲಿಲ್ಲ ದೇವನ ಅನುಜ್ಞೆಯು ಸಡಿಲವಾಗಿರುವ ತನಕ ಅವರು ಭೂಮಿಯಲ್ಲಿ 
ಎದೆ ಸೆಟೆದು ಉದ್ಧಟತನ ತೋರಿದರು. ಅವರ ಅಪರಾಧಗಳು ಮೇರೆ ಮೀರಿದಾಗ ಕಸಕಡ್ಡಿಗಳಂತೆ ಅವರನ್ನು ಎಸೆದು ಬಿಡಲಾಯಿತು. 

26. ಅಂದರೆ ಫಿರ್‌ಔನನೇ ಅವರ ಪಾಲಿಗೆ ಅಪಮಾನದ ಶಿಕ್ನೆಯಾಗಿದ್ದನು. ಇತರೆಲ್ಲ ಯಾತನೆಗಳು ಅದೇ ಒಂದು ಶಿಕ್ಷೆಯ 
ಶಾಖೆಗಳಾಗಿವೆ. 

27. ಕುಠೈಶ್‌ ಸತ್ಯನಿಷೇಧಿಗಳಿಗೆ ಇದರಲ್ಲೊಂದು ವ್ಯಂಗ್ಯವಿದೆ. ದಾಸ್ಯದ ಮೇರೆ ಮೀರುವವರಲ್ಲಿ ನಿಮ್ಮ ನೆಲೆ ಬೆಲೆಯಾದರೂ 
ಏನು? ಲೋಕದ ಅತಿದೊಡ್ಡ ಸಾಮ್ರಾಜ್ಯದ ಅಧಿಕಾರ ಪೀಠದಲ್ಲಿ ಕುಳಿತು ದೇವತ್ವವನ್ನು ಮರೆಯುತ್ತಿದ್ದ ಉದ್ದಟನನ್ನು ಕಸಕಡ್ಡಿಯಂತೆ 
ತೇಲಿಸಿ ಬಿಟ್ಟಿರುವಾಗ ದೇವಪ್ರಕೋಪದ ಮುಂದೆ ನೀವು ಯಾವ ಲೆಕ್ಕಕ್ಕೆ ಎಂದರ್ಥ. 


ಕಾಂಡ - 25 


404 ತಪ್ಪೀಮುಲ್‌ ಕುರ್‌ಆನ್‌ 


[ಸ HTT ಟಿ HL 1 ಟ್ರಿ (11 ಡಿಕ್ರಿ ಕಳ ಸಟ 


೨೦ 


ಸಚ ಸಹ 
TESS SHEE Used ಯಿ BE A ೫1 
ಭಖ ಪರಂಯ ತಟ ಆ ಪ ಯಂ 


(34-42) ಇವರು ಹೇಳುತ್ತಾರೆ: We ಪ್ರಥಮ ಬಾರಿಯ ಮೃತ್ಯುವಿನ ಹೊರತು" ಬೇರೇನೂ ಇಲ್ಲ ಆ 
ಬಳಿಕ ನಾವು ಪುನಃ ಎಬ್ಬಿಸಲ್ಲಡಲಾರೆವು. ನೀವು ಸತ್ಯವಾದಿಯಾಗಿದ್ದರೆ. ನಮ್ಮ ಪೂರ್ವಜರನ್ನು ಎಬ್ಬಿಸಿ ತನ್ನಿರಿ. 1331 
ಇವರು ಉತ್ತಮರೋ ಅಥವಾ "ತುಬ್ಬಲ್‌' ಜನಾಂಗ ಮತ್ತು ಅದಕ್ಕಿಂತ ಹಿಂದಿನವರು ಉತ್ತಮರೋ* ಅವರು 
ಅಪರಾಧಿಗಳಾಗಿದ್ದುದರಿಂದಲೇ ನಾವು ಅವರನು ್ನಿನಾಶಗೊಳಿಸಿದೆವು. ಜ್‌ ಈ ಭೂಮಿಆಕಾಶಗಳನ್ನೂ ಪ ಅವುಗಳ ನಡುವೆ 
ಇರುವ ವಸ್ತುಗಳನ್ನೂ ನಾವೇನೂ ಲೀಲೆಗಾಗಿ ಉಂಟು ಮಾಡಿದುದಲ್ಲ ನಾವು ಅವುಗಳನ್ನು ಸ "ಸತ್ಯ ತ್ಯಪೂರ್ಣವಾಗಿ 
ಸೃಷ್ಟಿಸಿದ್ದೇವೆ. ಆದರೆ ಇವರಲ್ಲಿ ಹೆಚ್ಚಿನವರು ಅರಿಯುವುದಿಲ್ವ* ಇವರೆಲ್ಲರೂ ಎಬ್ಬಿಸಲ್ಪಡಲು ನಶ್ಚಿತವಾಗಿರುವ 


28. ಅಂದರೆ ಬನೀ ಇಸ್ರಾಈಲರ ಒಳ್ಳೆಯತನವೂ ದೌರ್ಬಲ್ಯವೂ ಅಲ್ಲಾಹನಿಗೆ ತಿಳಿದಿತ್ತು. ಅವನು ಅದನ್ನೆಲ್ಲ ಪರಿಗಣಿಸದೆ 
ಅವರನ್ನು ಆಯ್ಕೆ ಮಾಡಿರಲಿಲ್ಲ ಆಗ ಲೋಕದಲ್ಲಿ ಎಷ್ಟೆಲ್ಲ ) ಜನವಿಭಾಗಗಳಿದ್ದುವೋ ಅವುಗಳ ಪೈಕಿ ತನ್ನ ಸಂದೇಶದ ವಕ್ತಾರರಾಗಿ ಮತ್ತು 
ತನ್ನ ಏಕತ್ವದ ವಾಜಕರಾಗಿ ಮಾಡಲು ಅವರು ಸೂಕ್ತವಾಗಿದ್ದರು ಎಂಬುದೇ ಕಾರಣವಾಗಿತ್ತು. 

29. ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಬಕೆರ: ಟಿ.64-85, ಅನ್ನಿಸಾ: ಟಿ.182-199, ಅಲ್‌ 
ಮಾಜದ: ಟಿ.46-47, ಸಂಪುಟ-2 ಅಲ್‌ಅಆ್‌ರಾಫ್‌: ಟಿ.97-132, ಸಂಪುಟ-3 ತಾಹಾ: ಟಿ.56-74. 

30. ಅಂದರೆ ಒಮ್ಮೆ ನಾವು ಸತ್ತ ಬಳಿಕ ಇನ್ನೊಂದು ಜೀವನಎಲ್ಲ "ಪ್ರಥಮ ಮರಣ' ಎಂಬ ಪದಗಳಿಂದ ಇನ್ನೊಂದು ಮರಣವೂ 
ಇದೆಯೆಂದಲ್ಲ ಒಬ್ಬನ "ಮನೆಯಲ್ಲಿ ಮೊದಲ ಮಗು ಜನಿಸಿದಂಯಂದು ನಾವು ಹೇಳಿದರೆ ಇನ್ನೊಂದು ಮಗು. ಇರಲೇಬೇಕೆಂಬ 
ಅರ್ಥ ಬರುವುದಿಲ್ಲ ಅದಕ್ಕಿಂತ ಮುಂಚೆ ಮಕ್ಕಳಿರಲಿಲ್ಲವೆನ್ನುವುದೇ ಸಾಕಾಗುತ್ತದೆ. 

31. ಯಾರೂ ಸತ್ತ "ಬಳಿಕೆ ಜೀವಂತವಾದದ್ದನ್ನು ನಾವು ಕಂಡಿಲ್ಲ ಆದ್ಧರಿಂದ ಅಂತಹ ಒಂದು ಜೀವನವನ್ನು ನಾವು ಒಪ್ಪುವುದೇ 
ಇಲ್ಲವೆಂದು ಅವರ ವಾದವಾಗಿತ್ತು. ಅವರು, ನೀವು ಹಾಗೆ ವಾದಿಸುತ್ತೀರಾದರೆ: ನಮ್ಮಗತಿಸಿ ಹೋದ ಹಿರಿಯರನ್ನು; ಗೋರಿಗಳಿಂದ ಎಬ್ಬಿಸಿ 
ತನ್ನಿ ನಮಗೆ ನಂಬಿಕೆ ಬರಬಹುದು. ಅನ್ಯ ಕಥಾ ನಿಮ್ಮದು ನಿರಾಧಾರ ವಾದವೆಂದು ನಾವು ಭಾವಿಸುವೆವು ಎನ್ನುತ್ತಿದ್ದರು. ಮರಣಾನಂತರ 
ಜೀವನದ ನಿರಾಕರಣೆಗೆ ಅವರ ಬಳಿಯಲ್ಲಿದ್ದ ಪ್ರ ಪ್ರಬಲ ಆಧಾರ ಇದೇ ಆಗಿತ್ತು. ಆದರೆ ಇದು ಅವರ ಅಸಂಬದ್ಧ ವಾದವಾಗಿದ್ದು 
ಅವರೊಂದಿಗೆ ಯಾರಾದರೂ ಸತ್ತು ಹೋದವರು ಇದೇ ಲೋಕಕ್ಕೆ ಮರಳಿ ಬರುವರೆಂದು. ಹೇಳಿದ್ದಾರೆಯೆ? ಪ್ರವಾದಿಯವರಾಗಲಿ. 
ಇತರ ಮುಸ್ಲಿಮರಾಗಲಿ ನಾವು ಮರಣ ಹೊಂದಿದವರನ್ನು ಜೀವಂತಗೊಳಿಸುವರೆಂದು ಹೇಳಿದ್ದಾರೆಯೆ! 

32. 'ತುಬ್ಬಲ್‌' ಎಂಬುದು ಹಿಮ್ಯರ್‌ ಗೋತ್ರದ ಅರಸರ ಉಪಾಧಿಯಾಗಿದೆ. ಕಿಸ್ರಾ, ಕೈಸರ್‌, ಫಿರ್‌ಔನರಂತೆ ವಿವಿಧ ದೇಶಗಳ 
ಅರಸರನ್ನು ವಿಶೇಷ ಹೆಸರುಗಳಿಂದ ಗುರುತಿಸಲಾಗುತ್ತಿತ್ತು. ಇವರು ಸಬಾ ಜನಾಂಗದ ಒಂದು ಶಾಖೆಯಾಗಿದ್ದರು. ಕ್ರಿ.ಪೂ.115ರಲ್ಲಿ 
ಇವರು ಸಬಾ ದೇಶವನ್ನುಗೆದ್ದುಕೊಂಡು ಕ್ರಿ.ಶ.300ರ ವರೆಗೆ ಆಡಳಿತ ನಡೆಸಿದರು. ಅರಬರಲ್ಲಿಶತಮಾನಗಳಿಂದಲೂ ಅವರ ಪ್ರಾಬಲ್ಯದ 
ಕತೆಗಳು ಪ್ರಚಾರದಲ್ಲಿದ್ದುವು. (ವಿವರಣೆಗೆ ನೋಡಿರಿ: ಶಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಸಬಾ: ಟಿ.37) 

33. ಇದು ಸತ್ಯನಿಷೇಧಿಗಳ ಆಕ್ಷೇಪಕ್ಕೆ ಪ್ರಥಮ ಉತ್ತರ. ಪರಲೋಕ ನಿರಾಕರಣೆಯು ಯಾವುದೇ ವ್ಯಕ್ತಿ, ಜನಾಂಗ ಮತ್ತು 
ಜನತೆಯನ್ನು ಅಪರಾಧಿಗಳಾಗಿ ಮಾಡದಿರಲಾರದೆಂದು ಇದರ ಅರ್ಥ. ನೈತಿಕ ಕೆಡುಕು ಅದರ ಪರಿಣಾಮವಾಗಿದೆ. ಇದನ್ನು ಜೀವನ 
ಸಿದ್ಧಾಂತವಾಗಿ ಸ್ವೀಕರಿಸಿಕೊಂಡ ಜನತೆ ಕಟ್ಟಕಡೆಗೆ ನಾಶವಾಗಿ ಹೋಗಿದೆಯೆಂಬುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. "ಇವರು ಉತ್ತಮರೋ 
ಅಥವಾ ತುಬ್ಬಲ್‌ ಮತ್ತವರಿಗಿಂತ ಮುಂಚನ ಜನಾಂಗಗಳು ಉತ್ತಮರೋ' ಎಂದರೆ ಈ ಜನಾಂಗಗಳ ಬಳಿಯಲ್ಲಿದ್ದ ಐಶ್ವರ್ಯ ಮತ್ತು 
ಆಡಂಬರದ ಹತ್ತಿರಕ್ಕೂ ಮಕ್ಕಾದ ಈ ಸತ್ಯನಿಷೇಧಿಗಳು ತಲುಪಿಲ್ಲ, ಆದರೆ ಈ ತುಚ್ಛೆ ಐಶ್ವರ್ಯ ಮತ್ತು ಸಾಧನಾನುಕೂಲತೆಗಳ ಬಲದಿಂದ 
ಇವರು ಪಾರಾಗಲು, ಇಂತಹ ಭೌತಿಕ ಸುಖ ಸೌಕರ್ಯಗಳು ಮತ್ತು ವೈಭವಾಡಂಬರಗಳು ನೈತಿಕ ಪಠನದ ದುಷ್ಪರಿಣಾಮಗಳಿಂದ ಆ 
ಜನಾಂಗಗರನ್ನು ರಕ್ಷಿಸಿದರಲ್ಲವೆ? (ವಿವರಣೆಗೆ ನೋಡಿರಿ: ತಪೀಮುಲ್‌ ಕುರ್‌ಆನ್‌ ಸಂಪುಟ-4 ಸಬಾ: ಟಿ.25-36) 

ಇದು ಅವರೆ ಆಕ್ಷೇಪಕ್ಕೆ ಎರಡನೆಯ ಉತ್ತರ. ಮರಣಾನಂತರ ಜೀವನ ಮತ್ತು ಪರಲೋಕದ ಶಿಕ್ಷೆ-ಪುರಸ್ಕಾರಗಳನ್ನು 
ನಿರಾಳ ಮ ಈ ಪ್ರಪಂಚವನ್ನು ಒಂದು ಆಟಿಕೆಯೆಂದೂ ಅದರ ಸೃಷ್ಟಿಕರ್ತನನ್ನು ತಿಳಿಗೇಡಿ ಮಗುವೆಂದೂ ಭಾವಿಸುತ್ತಾನೆ. 


ಟ್ರಿ 
ಲ) 


ಕಾಂಡ - 25 


44. ಅದ್ದುಖಾನ್‌ 405 


A೨29 LEE A ಟ್‌್‌ಟ್‌್‌್‌್‌ಟ್ಸ್ಟ್ಟ್ಟ್‌ ಹಂ ರ ಉ 
SSPE HATES 2 ಟೆ ೪64 Ost mls 
2೬ (1. . 4 ೨ EATEN 11717 pr Cs 
OS pL BM ಎವಿ OOH Yass 4) We HS) 
EA ರು. | ೨೨ ಪದೆ Bah ೨ ಸ್ಕಿ CRETE ೨8 
SSR SEE BU NALS HIG ಕಜ 
ಸಮಯವು ತೀರ್ಪಿನ ದಿನವಾಗಿದೆ. ಅಂದು ಯಾವನೇ ನಿಕಟ ಬಂಧು” ತನ್ನ ನಿಕಟಬಂಧುವಿಗೆ ಸ್ವಲ್ಪವೂ ಉಪಯುಕ್ತ 
ನಾಗಲಾರನು ಮತ್ತು ಅವರಿಗೆ ಎಲ್ಲಿಂದಲೂ ಸಹಾಯ ಒದಗಲಾರದು. ಯಾರ ಮೇಲಾದರೂ ಅಲ್ಲಾಹನೇ ಕೃಪೆ 
ತೋರುವುದರ ಹೊರತು. ಅವನು ಮಹಾಪ್ರಬಲನೂ ಕರುಣಾಳುವೂ ಆಗಿರುತ್ತಾನೆ.” 
(43-50) "ರುುಕ್ಕೂಮ್‌'* ವೃಕ್ಷವು ಪಾಪಿಗಳ ಆಹಾರವಾಗಿರುವುದು. ಎಣ್ಣೆಯ ಮಡ್ಡಿಯಂತೆ,* ಅದು 
ಹೊಟ್ಟೆಯೊಳಗೆ ಕುದಿಯುತ್ತಿರುವುದು, ಬಿಸಿ ನೀರು ಕುದಿಯುತ್ತಿರುವಂತೆ. "ಇವನನ್ನು ಹಿಡಿಯಿರಿ, ದರದರನೆ 


ಆದ್ದರಿಂದಲೇ ಅವನು, ಮಾನವನು ಈ ಲೋಕದಲ್ಲಿ ಎಲ್ಲ ತರದ ಗೊಂದಲಗಳನ್ನು ಸೃಷ್ಟಿಸಿ ಒಂದು ಮಣ್ಣಲ್ಲಿ ಸೇರಿ ಹೋಗುತ್ತಾನೆ, 
ಅವನ ಒಳ್ಳೆಯ ಮತ್ತು ಕೆಟ್ಟ ಕೃತ್ಯಗಳ ಯಾವ ಪರಿಣಾಮವೂ ಉಂಟಾಗುವುದಿಲ್ಲವೆಂಬ ಅಭಿಪ್ರಾಯ ಹೊಂದಿದ್ದಾನೆ. ವಾಸ್ತವದಲ್ಲಿ ಈ 
ಪ್ರಪಂಚವು ಯಾವ ಆಟಗಾರನದ್ದಲ್ಲ, ಅದು ಯುಕ್ತಿವಂತನಾದ ಓರ್ವ ಸೃಷ್ಟಿಕರ್ತನದ್ದಾಗಿದೆ. ಅವನು ವ್ಯರ್ಥ ಕಾರ್ಯ ಮಾಡುವನೆಂದು 
ನಿರೀಕ್ಷಿಸುವಂತಿಲ್ಲ, ಪರಲೋಕ ನಿರಾಕರಣೆಗೆ ಉತ್ತರವಾಗಿ ಈ ಪುರಾವೆಯು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. (ಹೆಚ್ಚಿನ 
ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್‌ಆಮ್‌: ಟಿ.46; ಸಂಪುಟ-2 ಯೂನುಸ್‌: ಟಿ.10-11; 
ಸಂಪುಟ-3 ಅಲ್‌ಅಂಬಿಯಾ: ಟಿ.16-17; ಅಲ್‌ಮೂಮಿನೂನ್‌: ಟಿ.101-102; ಅರ್ರೂಮ್‌; ಟಿ.4-10) 

35. "ನೀವು ಸತ್ಯವಂತರಾಗಿದ್ದರೆ ನಮ್ಮತಂದೆ-ತಾತಂದಿರನ್ನು ಎಬ್ಬಿಸಿ ತನ್ನಿ ಎಂಬ ಅವರ ಬೇಡಿಕೆಗೆ ಇದು ಉತ್ತರ. ಮರಣಾನಂತರ 
ಜೀವನವನ್ನು ನಿರಾಕರಿಸಿದ ಕೂಡಲೇ ಕಬರಸ್ಥಾನದಿಂದ ಒಂದು ಶವವನ್ನು ಎತ್ತಿ ತಂದು ಅವರ ಮುಂದೆ ನಿಲ್ಲಿಸಬೇಕೆಂದರೆ ಅದೇನೂ 
ಆಟವಲ್ಲ ಅದಕ್ಕೆ ಸೃಷ್ಟಿಕರ್ತನು ಒಂದು ಸಮಯ ನಿಶ್ಚಯಿಸಿದ್ದಾನೆ. ಆಗ ಎಲ್ಲ ಹಿಂದಿನ ಮತ್ತು ಮುಂದಿನ ಜನಸಮುದಾಯಗಳನ್ನು 
ಜೀವಂತಗೊಳಿಸಿ ಅವನು ತನ್ನ ನ್ಯಾಯಾಲಯದಲ್ಲಿ ಒಂದುಗೂಡಿಸಿ ಅವರ ಪ್ರಕರಣಗಳ ತೀರ್ಮಾನ ಕೈಗೊಳ್ಳುವನು. ನೀವು ಒಪ್ಪಿದರೂ 
ಇಲ್ಲದಿದ್ದರೂ ಅದು ನಿಶ್ಚಿತ ಸಮಯದಲ್ಲೇ ನಡೆಯುವುದು. ನೀವು ಒಪ್ಪಿದರೆ ನಿಮಗೇ ಲಾಭ. ಏಕೆಂದರೆ ಪೂರ್ವ ಭಾವಿಯಾಗಿ ತಿಳಿದರೆ 
ನೀವು ಜಾಗೃತರಾಗಿ ಆ ನ್ಯಾಯಾಲಯದಲ್ಲಿ ಪಾರಾಗಿ ಬರುವ ಸಿದ್ಧತೆ ನಡೆಸಬಹುದು, ಒಪ್ಪದೆ ಇದ್ದರೆ ನಿಮಗೇ ನಷ್ಟ ಮಾಡಿಕೊಳ್ಳುವಿರಿ. 
ಏಕೆಂದರೆ ಒಳಿತು-ಕೆಡುಕುಗಳೆಲ್ಲ ಈ ಲೋಕದ ಜೀವನಕ್ಕೆ ಸೀಮಿತವಾಗಿರುವುದು ಮತ್ತು ಮರಣಾನಂತರ ಒಳಿತು-ಕೆಡುಕುಗಳ 
ಪರಿಣಾಮ ಗೋಚರವಾಗ ತಕ್ಕ ಯಾವ ನ್ಯಾಯಾಲಯವೂ ಇಲ್ಲವಂಬ ಭ್ರಮೆಯಲ್ಲೇ ನೀವು ಇರುವಿರಿ. 

36. ಮೂಲದಲ್ಲಿ ಆ. 'ಮೌಲಾ' ಎಂಬ ಪದ ಬಳಸಲಾಗಿದೆ. ಯಾವುದೋ ಸಂಬಂಧದ ಕಾರಣ ಒಬ್ಬನ ಬೆಂಬಲಕ್ಕೆ 
ನಿಲ್ಲುವವನನ್ನು ಹಾಗೆ ಕರೆಯಲಾಗುತ್ತದೆ. ಆ ಸಂಬಂಧ ಕೌಟುಂಬಿಕವೋ ಗೆಳೆತನದ್ದೋ ಅಥವಾ ಇನ್ನಾವುದೋ ರೀತಿಯ ಸಂಬಂಧ 

ವಾಗಿರಬಹುದು. 

37. ಈ ವಾಕ್ಯಗಳಲ್ಲಿತೀರ್ಮಾನದ ದಿನದ ನ್ಯಾಯಾಲಯದ ಸ್ವರೂಪ ಹೇಗಿರಬಹುದೆಂದು ಹೇಳಲಾಗಿದೆ. ಯಾರದೇ ಸಹಾಯ 
ಅಥವಾ ಬೆಂಬಲ ಅಪರಾಧಿಯನ್ನು ಪಾರುಗೊಳಿಸದು, ಅದು ಶಿಕ್ಷೆಯನ್ನೂ ಕಡಿತಗೊಳಿಸದು. ಅಂದು ಸಂಪೂರ್ಣ ಅಧಿಕಾರವು ನೈಜ 
ಸಾರ್ವಭೌಮನ ಕೈಯಲ್ಲಿರುವುದು. ಅವನ ತೀರ್ಪನ್ನು ಜಾರಿಗೊಳಿಸುವುದನ್ನು ಯಾವ ಶಕ್ಷಿಯೂ ತಡೆಯದು. ಅವನ ತೀರ್ಪಿನ 
ಮೇಲೆ ಪ್ರಭಾವ ಬೀರಲೂ ಯಾರಿಗೂ ಸಾಧ್ಯವಿಲ್ಲ, ಒಬ್ಬನ ಮೇಲೆ ಕರುಣೆ ತೋರಿ ಅವನನ್ನು ಶಿಕ್ಷಿಸದಿರುವುದು ಅಥವಾ ಶಿಕ್ಷೆಯನ್ನು 
ಕಡಿಮೆ ಮಾಡುವುದು ಅವನಿಗೆ ಬಿಟ್ಟ ವಿಷಯ. ನ್ಯಾಯ ತೀರ್ಮಾನ ಮಾಡುವಾಗ ನಿಷ್ಠರುಣೆ ತೋರದೆ, ಕರುಣೆ ತೋರುವುದು 
ಅವನ ವಿಶೇಷತೆಯಾಗಿದೆ. ಆದರೆ ಅವನು ಮಾಡುವ ಯಾವುದೇ ತೀರ್ಮಾನವು ಅದೇ ರೀತಿಯಲ್ಲಿ ಜಾರಿಗೊಳ್ಳುವುದು. ದೇವ 
ನ್ಯಾಯಾಲಯದ ಈ ಸ್ವರೂಪವನ್ನು ವಿವರಿಸಿದ ಬಳಿಕ, ಅದರಲ್ಲಿ ಅಪರಾಧಿಗಳೆಂದು ಸಾಬೀತಾದವರ ಪರಿಣಾಮವೇನಾಗುವುದು, 
ದೇವನನ್ನು ಹೆದರಿ ಅವನ ಆಜ್ಞೋಲಂಘನೆಯಿಂದ ದೂರವಿರುವವರಿಗೆ ಯಾವ್ಯಾವ ಬಹುಮಾನಗಳನ್ನು ನೀಡಲಾಗುವುದೆಂದು ಕೆಲವು 
ವಾಕ್ಕಗಳಲ್ಲಿಹೇಳಲಾಗಿದೆ. 

38. "ರುಕ್ಕೂಮ್‌'ನ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅಸ್ಲಾಪ್ಟಾಶ್‌: ಟಿ.34. 

39. ಮೂಲದಲ್ಲಿ ಲೆ! "ಅಲ್‌ ಮುಹ್ಹ್‌ ಎಂಬ ಪದ ಬಳಕೆಯಾಗಿದೆ. ಇದಕ್ಕೆ ಅನೇಕ ಅರ್ಥಗಳಿವೆ- ಕರಗಿದ ಲೋಹ, ಕೀವು, 
ರಕ್ತ, ಕರಗಿದ ಕಲ್ಲಿದ್ದಲು, ಲಾವಾರಸ, ಎಣ್ಣೆಯ ಮಡ್ಡಿಇತ್ಯಾದಿ. ಇವು ಭಾಷಾ ತಜ್ಞರು ಮತ್ತು ವ್ಯಾಖ್ಯಾನಕಾರರು ನೀಡಿದ ಅರ್ಥಗಳಾಗಿವೆ. 


ಕಾಂಡ - 25 


406 ತಪ್ಪೀಮುಲ್‌ ಕುರ್‌ಆನ್‌ 


ಎ ತಿದಿ 0 ಶೃಷ್ಟಿ, 4 ಗಗ (006 ಬ್‌ 1, 1. . ಲ್ನ 
© US ES SES Oil oN ರಾ ಎ1 (ಚ ಜು ಭೆ 
೪ ಕ್ಷಿ ಟಟ ಟ್‌ ಟೀ ಲ ಲಲ್‌ಲೇ್‌್ಛಚಾಾ್‌ ೨ಎಂಗ್ಡ 2೭ ಇ "6 
ಧೂ. Ol slo 3 MIEN 8೨೦೫ ಹ BLN 6 


392% ೨೨೨ 0 


ಚ] ಆ ಹಿ ಮ ೨೨೨ ೨20.16೪ 6 
MISS ಯ್ಯ AES pL ರಾಂ © ॥ 
De hr AY “ 4 ಟೈ K ೨ ೨ 
SH OBI JOH HSE IES SELL pi 

MS ಎದ್ದ ೨ ಜೆನ 3 3 ಗ ೨೨ ಕ್ಲಿ HLL 2 
ಆಯನ ಪಿತ ಕಿಟ ಶ್ರಿ SNE AIS 50 05 458 5) 


PEO VS ಹಟ್ಟ BG CEG eb 104 
BBE 
[7 
ಎಳೆಯುತ್ತ ನರಕದ ನಡು ಮಧ್ಯಕ್ಕೆ ಒಯ್ಯಿರಿ ಮತ್ತು ಇವನ ತಲೆಯ ಮೇಲೆ ಕುದಿಯುವ ನೀರಿನ ಯಾತನೆಯನ್ನು 
ಸುರಿದು ಬಿಡಿರಿ. ಇದರ ರುಚಿಯನ್ನು ಸವಿದುಕೋ. ನೀನೊಬ್ಬ ಮಹಾ ಮರ್ಯಾದಸ್ಥ] ನೀವೆಲ್ಲ ಸಂದೇಹ 
ಪಡುತ್ತಿದ್ದುದು ಇದರ ಬಗೆಗೇ ಆಗಿದೆ.' 

(51-57) ದೇವಭಯವುಳ್ಳವರು ಶಾಂತಿಧಾಮಳದಲ್ಲಿರುವರು, ಸ್ವರ್ಗೋ ದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ 
“ರೇಶ್ಲೆ ಜರತಾರಿ' ಬಟ್ಟೆ""ಗಳನ್ನು ಉಟ್ಟುಕೊಂಡು ಎದುರುಬದುರಾಗಿ ಕುಳಿತಿರುವರು. ಇದು ಅವರ ವೈಭವ ಮತ್ತು 
ನಾವು ಹರಿಣಾಕ್ಷಿ ಗಳುಳ್ಳಸುಂದರಾಂಗನೆಯರೊಂದಿಗೆ” ಅವರ ವಿವಾಹ ಮಾಡಿಸುವೆವು. ಅಲ್ಲಿಅವರು ನಿಶ್ಚಿಂತರಾಗಿ 
ಎಲ್ಲ ತರದ ರುಚಿಕರವಾದ ವಸ್ತುಗಳನ್ನು ತರಿಸಿಕೊಳ್ಳುವರು.* ಭೂಲೋಕದಲ್ಲಿ ಬಂದ ಮರಣದ ಹೊರತು ಅಲ್ಲಿ 
ಅವರೆಂದೂ ಮರಣದ ರುಚಿಯನ್ನು ಸವಿಯಲಾರರು. ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರನ್ನು ನರಕ 
ಯಾತನೆಯಿಂದ ರಕ್ಷಿಸುವನು.“ ಇದೇ ಅತಿ ದೊಡ್ಡಯಶಸ್ಸು 

(58-59) ಸಂದೇಶವಾಹಕರೇ, ಇವರು ಉಪದೇಶ ಪಡೆಯಲೆಂದು ನಾವು ಈ ಗ್ರಂಥವನ್ನುನಿಮ್ಮ ಭಾಷೆಯಲ್ಲಿ 
ಸರಳಗೊಳಿಸಿದ್ದೇವೆ. ಇನ್ನು ನೀವೂ ಕಾಯಿರಿ, ಇವರೂ ಕಾಯುತ್ತಿದ್ದಾರೆ. 


ಆದರೆ ರುಕ್ಕೂಮ್‌ ಎಂದರೆ ಅದು ನಮ್ಮಲ್ಲಿ ಹೇಳಲಾಗುವ ಪಾರ್ಥೇನಿಯಂ ಆಗಿದೆ. ಅದನ್ನು ಜಗಿದಾಗ ಹೊರಡುವ ರಸವು ಹೆಚ್ಚಿನಂಶ 
ಎಣ್ಣೆಯ ಮಡ್ಡಿಯಂತಿರುವುದು. 

40. ಶಾಂತಿಯ ಗೇಹವೆಂದರೆ ಯಾವುದೇ ರೀತಿಯ ಸದ್ದುಗದ್ದಲವಿಲ್ಲದ ಸ್ಥಳ. ದುಃಖ, ಕಳವಳ, ಅಪಾಯದ ಭೀತಿ, ಕಷ್ಟ ತೊಂದರೆ 
ಯಾವುದೂ ಅಲ್ಲಿರಲಾರದು. ಸ್ವರ್ಗದವರೊಡನೆ ಹೀಗೆ ಹೇಳಲಾಗುವುದೆಂದು ಪ್ರವಾದೀಸ) ಹೇಳಿದ್ದಾರೆ- "ಇಲ್ಲಿ ನೀವು ಯಾವಾಗಲೂ 
ಆರೋಗ್ಯವಂತರಾಗಿರುವಿರಿ, ರೋಗಿಗಳಾಗಲಾರಿರಿ, ಸದಾ ಜೀವಂತವಾಗಿರುವಿರಿ, ಎಂದೂ ಸಾಯಲಾರಿರಿ, ಯಾವಾಗಲೂ ಸುಖ 
ವಾಗಿರುವಿರಿ, ಎಂದೂ ದರಿದ್ರರಾಗಲಾರಿರಿ, ಯಾವಾಗಲೂ ಯುವಕರಾಗಿರುವಿರಿ, ವೃದ್ಧೆರಾಗಲಾರಿರಿ.”” 

(ಮುಸ್ಲಿಮ್‌- ವರದಿ: ಅಬೂಹುರೈರಾ, ಅಬೂ ಸಈದ್‌ ಖುದ್ರಿ) 

41. ಮೂಲದಲ್ಲಿ 'ಸುಂದುಸ್‌' ಮತ್ತು "ಇಸ್ತಬ್‌ರಕ್‌' ಎಂಬ ಪದಗಳಿವೆ. ತೆಳ್ಳಗಿನ ರೇಶ್ಮೆ ಬಟ್ಟೆಗೆ ಅರಬಿಯಲ್ಲಿ "ಸುಂದುಸ್‌ ' 
ಎನ್ನಲಾಗುತ್ತದೆ. ಹಸಿರು ರೇಶ್ಮೆ ಬಟ್ಟೆಗೆ 'ಇಸ್ತಬ್‌ರಕ್‌' ಎನ್ನಲಾಗುತ್ತದೆ. 

42. ಮೂಲ ಪದ್‌ "ಹೂರುನ್‌ ಈನ್‌' ಎಂದಾಗಿದೆ. ಇದು "ಹೂರಾ' ಎಂಬ ಪದದ ಬಹುವಚನವಾಗಿದೆ. ಗೌರವರ್ಣದ 
ಸ್ಟ್ರೀಯನ್ನು ಅರಬಿಯಲ್ಲಿ ಹೂರಾ ಎನ್ನಲಾಗುತ್ತದೆ. ಈನ್‌ ಎಂಬುದು "ಐನಾಆ್‌' ಎಂಬ ಪದದ ಬಹುವಚನ ರೂಪವಾಗಿದೆ. “ದೊಡ್ಡ 
ಕಣ್ಣಿನವಳಿಗೆ' ಈ ಪದವನ್ನು ಬಳಸಲಾಗುತ್ತದೆ.(ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅಸ್ಸಾಘಾತ್‌: ಟಿ.26,29) 

43. "ಸಮಾಧಾನದೊಂದಿಗೆ' ಕೇಳುವುದೆಂದರೆ ಸ್ಪರ್ಗವಾಸಿಗಳು ತಮಗೆ ಬೇಕಾದುದನ್ನು ತಂದು ಕೊಡುವಂತೆ ಸೇವಕರಿಗೆ 
ಆಜ್ಞಾಥಿಸುವರು. ಅವರು ಅದನ್ನು ತಂದೊಪ್ಪಿಸುವರು. ಈ ಲೋಕದಲ್ಲಿ ಒಬ್ಬನು ತನಗೆ ಬೇಕಾದುದನ್ನು ಸ್ಪರ್ಗದಲ್ಲಿ ಪಡೆಯುವಂತೆ 
ಸಮಾಧಾನದಿಂದ ತನ್ನ ಮನೆಯಲ್ಲೂ ಪಡೆಯಲಾರ. ಹೋಟೇಲಿನ ಮಾತಂತಿರಲಿ. ಏಕೆಂದರೆ ಅಷ್ಟು ದೊಡ್ಡ ಬಂಡಾರ ಇಲ್ಲಿ ಯಾರ 
ಬಳಿಯಲ್ಲೂ ಇಲ್ಲ ತಾನು ಉಪಯೋಗಿಸುವ ಯಾವುದೇ ವಸ್ತುವಿಗೆ ಮನುಷ್ಯ ತನ್ನ ಕೈಯಿಂದಲೇ ಖರ್ಚು ಮಾಡಬೇಕಾಗುತ್ತದೆ. 


ಕಾಂಡ -25 


44. ಅದ್ದುಖಾನ್‌ 407 


ಸ್ಪರ್ಗದಲ್ಲಿಎಲ್ಲವೂ ಅಲ್ಲಾಹನದ್ದಾಗಿರುವುದು. ದಾಸನಿಗೆ ಅದನ್ನುಉಪಯೋಗಿಸುವ ಮುಕ್ತ ಅನುಮತಿಯಿರುವುದು. ಯಾವ ವಸ್ತುವೂ 
ಅಲ್ಲಿಮುಗಿದು ಹೋಗದು. ಬಿಲ್ಲುಪಾವತಿಸುವ ಅಗತ್ಯವೂ ಇರಲಾರದು. 

44. ಈ ಸೂಕ್ತದಲ್ಲಿ ಎರಡು ಗಮನಾರ್ಹ ವಿಷಯಗಳಿವೆ. ಒಂದನೆಯದಾಗಿ, ಸ್ವರ್ಗದ ಅನುಗ್ರಹಗಳನ್ನು ಪ್ರಸ್ತಾಪಿಸಿದ ಬಳಿಕ 
ನರಕದಿಂದ ಪಾರಾಗುವ ಕುರಿತು ಪ್ರಶ್ಯೇಕವಾಗಿ ಹೇಳಲಾಗಿದೆ. ವಾಸ್ತವದಲ್ಲಿ ಒಬ್ಬನು ಸ್ಪರ್ಗಕ್ಕೆ ಹೋಗುವುದೇ ನರಕದಿಂದ ಮುಕ್ತಿ 
ಸಿಕ್ಕಿರುವುದನ್ನು ದೃಢ ಪಡಿಸುತ್ತದೆ. ಆಜ್ಲೋಲ್ಲಂಘನೆ ಮಾಡಿದವರು ಎಲ್ಲಿಗೆ ತಲುಪಿದ್ದಾರೆ ಮತ್ತು ತಾನು ಎಂತಹ ಗಂಡಾಂತರದಿಂದ 
ಪಾರಾಗಿದ್ದೇನೆಂಬುದು ಅವನ ಮುಂದೆ ಬಂದಾಗ ಮಾತ್ರ ಒಬ್ಬನಿಗೆ ವಿಧೇಯತೆಯ ಬಹುಮಾನದ ಮೌಲ್ಯದ ಅರಿವು ಉಂಟಾಗುತ್ತದೆ. 
ಎರಡನೆಯದಾಗಿ, ಅವರು ನರಕದಿಂದ ಪಾರಾಗಿ ಸ್ಪರ್ಗಕ್ಕೆತಲುಪಿರುವುದನ್ನುಅಲ್ಲಾಹನು ತನ್ನಅನುಗ್ರಹವೆಂದು ಬಣ್ಣಿಸಿದ್ದಾನೆ. ಅಲ್ಲಾಹನ 
ಅನುಗ್ರಹವಿಲ್ಲದೆ ಈ ಯಶಸ್ಸು ಯಾರಿಗೂ ಲಭಿಸಲಾರದೆಂಬ ಎಚ್ಚರಿಕೆ ನೀಡುವುದೇ ಇದರ ಉದ್ದೇಶವಾಗಿದೆ. ವಸ್ತುತಃ ಮಾನವನಿಗೆ 
ಅವನ ಸತ್ಯರ್ಮಗಳಿಗಾಗಿಯೇ ಬಹುಮಾನ ಸಿಗುತ್ತದೆ. ಅಲ್ಲಾಹನ ಅನುಗ್ರಹವಿಲ್ಲದೆ ಸತ್ಕರ್ಮ ಮಾಡುವುದಾದರೂ ಹೇಗೆ? ಮಾನವನ 
ಅತ್ಯುತ್ತಮ ಕರ್ಮಗಳ ಬಗ್ಗೆಯೂ ಈ ಮಾತು ಸರಿ. ಅದರಲ್ಲಿಯಾವ ದೋಷವೂ ಇರಲಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಅಲ್ಲಾಹನು 
ಮಾನವನ ದೌರ್ಬಲ್ಯಗಳನ್ನೂ ಅವನ ಕರ್ಮಗಳಲ್ಲಿರಬಹುದಾದ ಲೋಪ ದೋಷಗಳನ್ನೂಕಡೆಗಣಿಸಿ, ಅವನ ಅತ್ಯುತ್ತಮ ಕರ್ಮಗಳಿಗೆ 
ಬಹುಮಾನ ನೀಡುವುದು ಅವನ ಅನುಗ್ರಹವೇ ಆಗಿದೆ. ಅನ್ಯಥಾ ಅವನು ಸೂಕ್ಷವಾಗಿ ಪರಿಶೀಲಿಸಿ ವಿಚಾರಣೆ ನಡೆಸಿದರೆ, ತನ್ನ 
ಶಕ್ತಿಯಿಂದ ಸ್ಪರ್ಗ ಗಳಿಸಿದೆನೆಂದು ವಾದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಇದರ ಕುರಿತೇ ಪ್ರವಾದೀಸು ಹೀಗೆ ಹೇಳಿದ್ದಾರೆ: 

"“"ಕರ್ಮವೆಸಗಿರಿ, ನಿಮ್ಮ ಶಕ್ಕಾನುಸಾರ ಅದನ್ನು ಸರಿಪಡಿಸಲು ಪ್ರಯತ್ನಿಸಿರಿ. ಆದರೆ ನಿಮ್ಮ ಕರ್ಮಗಳಿಂದಾಗಿ ಸ್ವರ್ಗ 
ಗಳಿಸಬಲ್ಲೆವೆಂಬ ಭ್ರಮೆಯಲ್ಲಿರಬೇಡಿ.'' ಆಗ ಜನರು ಕೇಳಿದರು- "ಪ್ರವಾದಿಯವರೆ! ತಮ್ಮ ಕರ್ಮಗಳ ಬಗ್ಗೆ ಏನಭಿಪ್ರಾಯ? 
ಪ್ರವಾದಿ(ಸು ಹೇಳಿದರು- ಕೇವಲ ನನ್ನ ಕರ್ಮಗಳಿಂದ ನಾನೂ ಸ್ವರ್ಗಕ್ಕೆ ಹೋಗಲಾರೆ. ನನ್ನ ಪ್ರಭುವಿನ ಕರುಣೆ ನನ್ನನ್ನು ಆವರಿಸದಿದ್ದರೆ!' 

45. ಅಂದರೆ ಇವರು ಈಗ ಉಪದೇಶ ಸ್ವೀಕರಿಸದಿದ್ದರೆ ಅವರ ಗತಿಯೇನಾದೀತೆಂದು ನೋಡಿಕೊಳ್ಳಿ. ನಿಮ್ಮ ಈ ಸಂದೇಶದ 
ಪರಿಣಾಮವೇನಾಗುವುದೆಂದು ಇವರೂ ನೋಡಿಕೊಳ್ಳಲಿ. 


ಸಾ 
CS ಪೂ 


ಕಾಂಡ - 25 


45. ಅಲ್‌ ಜಾಸಿಯಃ 
ಹೆಸರು 
ಭೆ) ಎಂಬ 28ನೆಯ ಸೂಕ್ತದಿಂದ ಆಯ್ದುಕೊಳ್ಳಲಾಗಿದೆ. ಜಾಸಿಯಃ ಎಂಬ ಪದದಿರುವ 

ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ 

ಈ ಅಧ್ಯಾಯದ ಅವತೀರ್ಣ ಕಾಲವೂ ಯಾವುದೇ ವಿಶ್ವಸ್ಥ: ವರದಿಗಳಿಂದ ತಿಳಿದು ಬಂದಿಲ್ಲ ಆದರೆಇದು ಅದ್ದುಖಾನ್‌ನ 
ನಂತರದ ಸಮೀಪ ಕಾಲದಲ್ಲಿ ಅವತೀರ್ಣಗೊಂಡಿದೆಯೆಂದು ಇದರ ವಿಷಯಗಳಿಂದ ಭಾಸವಾಗುತ್ತದೆ. ಎರಡೂ 
ಅಧ್ಯಾಯಗಳು ಅವಳಿಯೋ ಎಂಬಂತೆ ಅವುಗಳ ವಿಷಯಗಳಲ್ಲಿ ಸಾಮ್ಯತೆಯಿದೆ. 
ಚರ್ಚಾ ವಿಷಯಗಳು 

ಇದರ ವಿಷಯವು, ಮಕ್ಕಾದ ಸತ್ಯನಿಷೇಧಿಗಳು ತೌಹೀದ್‌ ಮತ್ತು ಆಖಿರತ್‌(ಏಕದೇವತ್ವಮತ್ತು ಪರಲೋಕ) ಕುರಿತು 
ವ್ಯಕ್ತಪಡಿಸುತ್ತಿದ್ದ ಸಂದೇಹ ಮತ್ತು ಆಕ್ಷೇಪಗಳಿಗೆ ಉತ್ತರ ನೀಡುವುದು ಹಾಗೂ ಕುರ್‌ಆನಿನ ಸಂದೇಶದ ವಿರುದ್ಧ ಅವರ 
ದುರ್ವರ್ತನೆಗಳ ಬಗ್ಗೆ ಅವರನ್ನು ಎಚ್ಚರಿಸುವುದಾಗಿದೆ. 

ತೌಹೀದ್‌ನ ಸಾಕ್ಟ್ಯಾಧಾರಗಳಿಂದ ಮಾತನ್ನು ಆರಂಭಿಸಲಾಗಿದೆ. ಈ ನಿಟ್ಟಿನಲ್ಲಿ ಮಾನವನ ಸ್ವಂತ ಅಸ್ತಿತ್ವದಿಂದ 
ಭೂಮ್ಯಾಕಾಶಗಳವರೆಗೆ ಹರಡಿಕೊಂಡಿರುವ ಸಂಕೇತಗಳ ಕಡೆಗೆ ಬೆಟ್ಟು ಮಾಡುತ್ತಾ ನೀವು ಎಲ್ಲೆಡೆ ಕಣ್ಣು ಹಾಯಿಸಿದರೂ 
ಪ್ರತಿಯೊಂದು ವಸ್ತುವೂ ತೌಹೀದ್‌ನ ಸಾಕ್ಷ್ಯ ನೀಡುತ್ತಿವೆ. ನೀವು ಮಾತ್ರ ನಿರಾಕರಿಸುತ್ತಿರುವಿರಿ ಎಂದು ಹೇಳಲಾಗಿದೆ. ಈ 
ವಿವಿಧ ಬಗೆಯ ಪ್ರಾಣಿಗಳು, ರಾತ್ರಿ-ಹಗಲು, ಮಳೆ, ಬೆಳೆ, ಗಾಳಿ ಹಾಗೂ ಮಾನವನ ಹುಟ್ಟು- ಎಲ್ಲವನ್ನೂ ಮಾನವನು 
ಕಣ್ತೆರೆದು ನೋಡಿದರೆ ಮತ್ತು ಅವುಗಳ ಬಗ್ಗೆ ನಿಷ್ಠಕ್ಷವಾಗಿ ಚಿಂತನೆ ನಡೆಸಿದರೆ, ಈ ಸಂಕೇತಗಳೆಲ್ಲ ಈ ಪ್ರಪಂಚವು ದೇವ 
ರಹಿತವಲ್ಲ ಇದಕ್ಕೆ ಅನೇಕ ದೇವರುಗಳೂ ಇಲ್ಲ ಇದನ್ನು ಒಬ್ಬನೇ ದೇವನು ಮಾಡಿದ್ದಾನೆ, ಅವನೇ ಅದರ ನಿಯಂತ್ರಕ ಮತ್ತು 
ಸಾರ್ವಭೌಮನಾಗಿದ್ದಾನೆಂದು ದೃಢನಂಬಿಕೆಯುಂಟು ಮಾಡಲು ಸಾಕಾಗಿವೆ. ಆದರೆ ಇದನ್ನು ಒಪ್ಪಲಿಕ್ಕೇ ಸಿದ್ಧವಿಲ್ಲದ ಅಥವಾ 
ಸಂಶಯಗಳಲ್ಲೇ ಸಿಲುಕಿಕೊಂಡಿರಬೇಕೆಂದು ತೀರ್ಮಾನಿಸಿರುವವನ ಮಾತು ಬೇರೆ. ಅವನಿಗೆ ಈ ಲೋಕದಲ್ಲಿ ಈಮಾನ್‌ 
ಮತ್ತು ನಂಬಿಕೆ ಖಂಡಿತ ಸಿಗಲಾರದು. 

ಮುಂದೆ ಎರಡನೆಯ ರುಕೂಆ್‌ನ ಆರಂಭದಲ್ಲಿ ಮಾನವನು ಈ ಲೋಕದಲ್ಲಿ ಯಾವೆಲ್ಲ ವಸ್ತುಗಳಿಂದ ಸೇವೆ 
ಪಡೆಯುತ್ತಾನೋ ಅವೆಲ್ಲವೂ ಅವನ ಹಿತಕ್ಕಾಗಿಯೇ ಕೆಲಸ ಮಾಡುತ್ತಿವೆ. ಅವು ತಮ್ಮಷ್ಟಕ್ಕೆ ಎಲ್ಲಿಂದಲೋ ಬಂದದ್ದಲ್ಲ 
ದೇವಿ-ದೇವತೆಗಳು ಅವುಗಳನ್ನು ಒದಗಿಸಿಲ್ಲ ಇದೆಲ್ಲವನ್ನೂ ಒಬ್ಬನೇ ದೇವನು ತನ್ನ ವತಿಯಿಂದ ದಯಪಾಲಿಸಿ 
ನಿಯಂತ್ರಿಸುತ್ತಿದ್ದಾನೆ. ಮಾನವನು ಚೆನ್ನಾಗಿ ಆಲೋಚಿಸಿದರೆ, ಮಾನವರ ಮಹಾ ಉಪಕಾರಿ ಆ ದೇವನೇ ಆಗಿದ್ವು ಅವನಿಗೇ 
ಅವರು ಕೃತಜ್ಞವಾಗಿರಬೇಕೆಂದು ಅವನ ಬುದ್ಧಿ ಕೂಗಿ ಹೇಳುವುದು. 

ತರುವಾಯ, ಕುರ್‌ಆನಿನ ಆಹ್ವಾನದ ವಿರುದ್ಧ ಸತ್ಯನಿಷೇಧಿಗಳು ಅನುಸರಿಸುತ್ತಿದ್ದ ಅಹಂಕಾರ, ಹಠಮಾರಿತನ, 
ಅಪಹಾಸ್ಯ ಮತ್ತು ಧಿಕ್ಕಾರವನ್ನು ಖಂಡಿಸಲಾಗಿದೆ. ಅನಂತರ ಎಚ್ಚರಿಕೆಯ ರೂಪದಲ್ಲಿ ಈ ಕುರ್‌ಆನ್‌ ಈ ಹಿಂದೆ ಬನೀ 
ಇಸ್ರಾಈಲರಿಗೆ ನೀಡಲಾಗಿದ್ದ ಅದೇ ಅನುಗ್ರಹವಾಗಿದ್ದು ಅದರಿಂದಾಗಿ ಅವರು ಜಗತ್ತಿನಲ್ಲಿ ಇತರ ಸಮುದಾಯಗಳಿಗಿಂತ 
ಶ್ರೇಷ್ಠರಾದರು. ಆದರೆ ಅದನ್ನು ಕಡೆಗಣಿಸಿ ಧರ್ಮದಲ್ಲಿ ಭಿನ್ನತೆಗಳನ್ನುಂಟು ಮಾಡಿ ಅದನ್ನುಕಳಕೊಂಡಾಗ ಈ ಅನುಗ್ರಹವನ್ನು 
ನಿಮಗೆ ಒಪ್ಪಿಸಲಾಗಿದೆಯೆಂದು ಎಚ್ಚರಿಸಲಾಗಿದೆ. ಇದು ಧರ್ಮದ ನೇರಮಾರ್ಗವನ್ನು ತೋರಿಸುವ ಗ್ರಂಥವಾಗಿದ್ದು ತಮ್ಮ 
ಅಜ್ಞಾನದಿಂದಅದನ್ನುತಿರಸ್ಕರಿಸುವವರುತಮೃದೇವಿನಾಶವನ್ನುತಂದುಕೊಳ್ಳುತ್ತಾರೆ. ಅದನ್ನುಅಂಗೀಕರಿಸಿತಕ್ವಾದೇವಭಯ)ದ 
ನೀತಿಯನ್ನು ಅನುಸರಿಸುವವರು ಅಲ್ಲಾಹನ ಕೃಪೆ ಮತ್ತು ಕರುಣೆಗೆ ಪಾತ್ರರಾಗುವರು ಎಂದು ಹೇಳಲಾಗಿದೆ. 


ಕಾಂಡ - 25 


45. ಅಲ್‌ ಜಾಸಿಯಃ 409 


ಈ ನಿಟ್ಟಿನಲ್ಲಿ ದೇವನ ಭಯವಎಲ್ಲದವರು ನಿಮ್ಮೊಂದಿಗೆ ತೋರುವ ಅಸಂಬದ್ಧ ವರ್ತನೆಗಳನ್ನುಕಡೆಗಣಿಸಿ, ಸಹನೆಯಿಂದ 
ವರ್ತಿಸಿರೆಂದು ಪ್ರವಾದಿಯವರ(ಸ) ಅನುಯಾಯಿಗಳಿಗೆ ಉಪದೇಶಿಸುತ್ತಾ, ನೀವು ಸಹನೆ ಕೈಗೊಂಡರೆ ಅವರನ್ನು ಅಲ್ಲಾಹನೇ 
ನೋಡಿಕೊಳ್ಳುವನು ಮತ್ತು ನಿಮಗೆ ನಿಮ್ಮಸಹನೆಯ ಪ್ರತಿಫಲ ನೀಡುವನು ಎಂದು ಹೇಳಲಾಗಿದೆ. 

ತರುವಾಯ ಪರಲೋಕ ವಿಶ್ವಾಸದ ಕುರಿತು ಸತ್ಯನಿಷೇಧಿಗಳ ಅಜ್ಞಾನ ಜನ್ಯ ವಿಚಾರಗಳನ್ನು ವಿಮರ್ಶಿಸಲಾಗಿದೆ. 
ಅವರು ಹೇಳುತ್ತಿದ್ದರು- "ಈ ಲೋಕದ ಜೀವನವೇ ಸರ್ವಸ್ವ ಇದರ ನಂತರ ಒಂದು ಜೀವನವಿಲ್ಲ ಗಡಿಯಾರವು ಚಲಿಸುತ್ತಾ 
ಒಮ್ಮೆಲೇ ನಿಂತು ಬಿಡುವ ರೀತಿಯಲ್ಲಿ ಕಾಲದ ಉರುಳಾಟದಿಂದ ನಾವು ಸತ್ತು ಹೋಗುತ್ತೇವೆ. ಮರಣದ ಬಳಿಕ ಆತ್ಮವನ್ನು 
ಶರೀರಕ್ಕೆ ಪುನಃ ಹಾಕಲು ಅದು ಉಳಿದಿರುವುದಿಲ್ಲ ಒಂದು ವೇಳೆ ನಿಮ್ಮ ವಾದ ಸರಿಯೆಂದಾದರೆ ನಮ್ಮ ಗತಿಸಿ ಹೋದ 
ತಂದೆ-ತಾತಂದಿರನ್ನು ಎಬ್ಬಿಸಿ ತನ್ನಿ.' ಇದಕ್ಕೆ ಅಲ್ಲಹನು ಕೆಲವು ಆಧಾರಗಳನ್ನು ನೀಡಿ ಉತ್ತರಿಸುತ್ತಾನೆ. 

(1) ಮರಣಾ ನಂತರ ಇನ್ನೊಂದು ಜೀವನವಿಲ್ಲ ಆತ್ಮವನ್ನು ವಶಪಡಿಸಲಾಗುವುದಿಲ್ಲ ಅದು ಹಾಗೆಯೇ ಅಳಿದು 
ಹೋಗುತ್ತದೆಂಬುದನ್ನು ನೀವು ಯಾವುದೇ ಜ್ಞಾನದ ಆಧಾರದಲ್ಲಿ ಹೇಳುತ್ತಿಲ್ಲ ನಿಮ್ಮ ಬಳಿ ಅಂತಹ ಜ್ಞಾನವಿದೆಯೇ? 

(2 ನೀವು ಯಾರನ್ನೂ ಮರಣ ಹೊಂದಿದ ಬಳಿಕ ಎದ್ದು ಬಂದದ್ದನ್ನು ನೋಡಿಲ್ಲವೆಂಬುದು ಮಾತ್ರ ನಿಮ್ಮ ವಾದಕ್ಕೆ 
ಆಧಾರ. ಸತ್ತವರು ಎಂದೂ ಪುನಃ ಏಳಲಾರರು ಎಂಬುದು ಇಷ್ಟು ದೊಡ್ಡ ವಾದ ಮಾಡಲು ಸಾಕೆ? ನಿಮ್ಮ ಅನುಭವದಲ್ಲಿ 
ಒಂದು ವಸ್ತುವಲ್ಲನೆಂದಾದರೆ, ಅದು ಇಲ್ಲವೆಂಬುದರ ಜ್ಞಾನ ನಿಮಗಿದೆಯೇ? 

(3) ಸಜ್ಜನರು-ದುರ್ಜನರು, ವಿಧೇಯರು-ಧಿಕ್ಕಾರಿಗಳು, ಮರ್ದಿತರು-ಮರ್ದಕರು ಹೀಗೆ ಎಲ್ಲರನ್ನೂ 
ಸಮಾನವಾಗಿ ಮಾಡುವುದು, ಸತ್ಕರ್ಮಿಗಳಿಗೆ ಉತ್ತಮ ಪ್ರತಿಫಲ ಮತ್ತು ದುಷ್ಕರ್ಮಿಗಳಿಗೆ ಕೆಟ್ಟ ಪರಿಣಾಮ, ಮರ್ದಿತರಿಗೆ 
ಸಹಾಯ ಮತ್ತು ಮರ್ದಕರಿಗೆ ಶಿಕ್ಷೆ ಸಿಗದೆ ಇರುವುದು ಮಾತ್ರವಲ್ಲ ಅವರೆಲ್ಲರ ಅಂತ್ಯ ಒಂದೇ ರೀತಿಯಲ್ಲಾಗಿರುವುದು 
ಬುದ್ಧಿಗೆ ನಿಲುಕದ ವಿಷಯವಾಗಿದೆ. ಅಲ್ಲಾಹನ ಪ್ರಪಂಚದ ಕುರಿತು ಈ ರೀತಿಯ ಭಾವನೆಯಿರಿಸಿರುವವರು ಅತಿದೊಡ್ಡ 
ತಪ್ಪುಕಲ್ಪನೆಯಲ್ಲಿರುವರು. ಈ ಕಲ್ಪನೆಯಿರಿಸಿಕೊಳ್ಳಲು ಅಕ್ರಮಿಗಳು ಮತ್ತು ದುಷ್ಕರ್ಮಿಗಳು ತಮ್ಮ ಕರ್ಮಗಳ 
ದುಷ್ಪರಿಣಾಮವನ್ನು ನೋಡಬಯಸುವುದಿಲ್ಲವೆಂಬುದೇ ಕಾರಣ. ಆದರೆ ದೇವನ ಸೃಷ್ಟಿಯು ಅಂಧಕಾರಮಯವಲ್ಲ, 
ಅದೊಂದು ಸತ್ಯಪೂರ್ಣ ವ್ಯವಸ್ಥೆಯಾಗಿದ್ದು ಅದರಲ್ಲಿ ಸತ್ಕರ್ಮಿಗಳಿಗೂ ದುಷ್ಕರ್ಮಿಗಳಿಗೂ ಒಂದೇ ಗತಿಯಾಗುವಂತಹ 
ತಪ್ಪುಖಂಡಿತ ಆಗಲಾರದು. 

(4) ಪರಲೋಕ ನಿರಾಕರಣೆಯ ವಿಶ್ವಾಸವು ನೈತಿಕತೆಗೆ ಮಾರಕವಾಗಿದೆ. ತಮ್ಮ ಚಿತ್ತದ ದಾಸರಾದವರು ಮಾತ್ರ ಈ 
ರೀತಿಯ ತಪ್ಪುನಂಬಿಕೆಯನ್ನಿರಿಸಬಲ್ಲರು. ಅವರಿಗೆ ತಮ್ಮ ಚಿತ್ತದ ದಾಸ್ಯಕ್ಕೆ ಪೂರ್ಣ ಸ್ವಾಶಂತ್ರ್ಯವಿರಬೇಕೆಂಬುದೇ ಅದಕ್ಕೆ ಕಾರಣ. 
ಅವರು ಈ ವಿಶ್ವಾಸವನ್ನು ಹೊಂದಿದಾಗ ಅದು ಅವರನ್ನು ದುರ್ಮಾರ್ಗದ ಪಾತಾಳಕ್ಕೆ ತಳ್ಳುತ್ತಾ ಸಾಗುತ್ತದೆ. ಕೊನೆಗೆ ನೈತಿಕ 
ಪ್ರಜ್ಞೆಯೇ ಅವರಲ್ಲಿನಾಸ್ತಿಯಾಗುತ್ತದೆ. ಸನ್ಮಾರ್ಗದ ಎಲ್ಲದ್ದಾರಗಳೂ ಅವರ ಪಾಲಿಗೆ ಮುಚ್ಚಲ್ಪಡುತ್ತದೆ. 

ಈ ಸಾಕ್ಟ್ಯಾಧಾರಗಳನ್ನು ನೀಡಿದ ಬಳಿಕ ಅಲ್ಲಾಹನು ಒತ್ತುಕೊಟ್ಟು ಈ ರೀತಿ ಹೇಳುತ್ತಾನೆ- ನೀವು ನಿಮ್ಮಪ್ಪಕ್ಕೆ ಅಸ್ತಿತಕ್ಕೆ 
ಬರಲಿಲ್ಲ ನಾವು ಜೀವನ ನೀಡಿದುದರಿಂದ ಬಂದಿದ್ದೀರಿ. ಅದೇ ರೀತಿ ನೀವು ನಿಮ್ಮಷ್ಟಕ್ಕೆ ಸಾಯುವುದಿಲ್ಲ, ನಾವುಮರಣ ಕೊಟ್ಟರೆ 
ಸಾಯುವಿರಿ. ನಿಮ್ಮೆಲ್ಲರನ್ನೂ ಒಂದೇ ಬಾರಿಗೆ ಒಟ್ಟುಗೂಡಿಸಲ್ಲಡುವ ಒಂದು ಸಮಯ ಖಂಡಿತಾ ಬರಲಿದೆ. ಇಂದು ನೀವು 
ನಿಮ್ಮ ಮೂರ್ಹತನದಿಂದಾಗಿ ಇದನ್ನು ಒಪ್ಪುವುದಿಲ್ಲವೆಂದಾದರೆ, ನೀವೆಲ್ಲರೂ ದೇವನ ಮುಂದೆ ಹಾಜರುಗೊಂಡಿರುವುದನ್ನು 
ಮತ್ತು ನಿಮ್ಮ ಸಂಪೂರ್ಣ ಕರ್ಮಪತ್ರವು ಯಾವುದೇ ಹೆಚ್ಚು ಕಡಿಮೆಯಿಲ್ಲದೆ ಸಿದ್ಧಗೊಂಡಿರುವುದನ್ನು ಕಣ್ಣಾರೆ ಕಾಣುವಿರಿ. 
ಆಗ ನಿಮಗೆ ಪರಲೋಕದ ನಿರಾಕರಣೆ ಮತ್ತು ಅದರ ಪರಿಹಾಸ್ಯವು ಎಷ್ಟು ದುಬಾರಿಯಾಯಿತೆಂದು ತಿಳಿದು ಬರುವುದು. 


ಕಾಂಡ - 25 


KM 


111. 


5 ೫6... " ೨ 
11208 PAST ಕಾ ELS Hg ತ್ರ4ರಿಡ 0) 
45. ಅಲ್‌ ಜಾಸಿಯಃ 


(ಅವತೀರ್ಣ ಮಕ್ಕಾದಲ್ಲಿ) 


ಸೂಕ್ತಗಳು37 ರುಕೂಆ್‌ಗಳು4 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(1-2) ಹಾಮೂಮ್‌, ಈ ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ ಕಡೆಯಂದ 
ಆಗಿರುತ್ತದೆ. 

(3-6) ನಿಶ್ಚಯವಾಗಿಯೂ ಸತ್ಯವಿಶ್ಚಾಸಿಗಳಿಗೆ ಭೂಮಿ ಆಕಾಶಗಳಲ್ಲಿ ಅನೇಕ ನಿದರ್ಶನಗಳಿವೆ." `ನಿಮ್ಮ ಸ್ವಂತ 
ಸೃಷ್ಟಿಯಲ್ಲಿ ಮತ್ತು (ಭೂಮಿಯ ಮೇಲು ಅಲ್ಲಾಹನು ಹಬ್ಬಿಸುತ್ತಿರುವ ಪ್ರಾಣಿಗಳಲ್ಲಿ ದೃಢ ನಂಬಿಕೆಯುಳ್ಳವರಿಗೆ ದೊಡ್ಡ 


ಕ 


ಬ 


1. ಇದು ಈ ಅಧ್ಯಾಯದ ಸ ಕ್ಷಿಪ್ರ ಪೀಠಿಕೆಯಾಗಿದೆ. ಇದರಲ್ಲಿ ಎರಡು ವಿಷಯಗಳನ್ನು ಮನವರಿಕೆ ಮಾಡಿಸಲಾಗಿದೆ- (1) ಈ 
ಗ್ರಂಥವು ಮುಹಮ್ಮದ್‌(ಸ ಅವರ bef ಕೃತಿಯಲ್ಲ ಇದು ಅಲ್ಲಾಹನ ವತಿಯಿಂದ ಅವಶೀರ್ಣಗೊಳ್ಳುತ್ತಿದೆ. (2) ಅವನು ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿದ್ದಾನೆ. ಅವನ ಆಜ್ಞೆಯನ್ನು ಉಲ್ಲಂಘಿಸುವ ಧೈರ್ಯವನ್ನು ಯಾರೂ ಮಾಡಬಾರದು. ಅನ್ಯಥಾ ಅವನ 
ಶಿಶ್ಚೆಯಿಂದ ಪಾರಾಗಲಾರರು. ಇದು ಅವನು ಪ್ರಬಲನಾಗಿರುವುದರ ಬೇಡಿಕೆಯಾಗಿದೆ. ಅವನು ಯುಕ್ತಿವಂತನು. ಮಾನವನು ಪು ಪೂರ್ಣ 
ಸಂತೃಪ್ತಿಯೊಂದಿಗೆ ಅವನ ಮಾರ್ಗದರ್ಶನ ಮತ್ತು ಆದೇಶಗಳನ್ನು ಅನುಸರಿಸಬೇಕು. ಏಕೆಂದರೆ ಅವನ ಯಾವುದೇ ಶಿಕ್ಷಣವು ತಪ್ಪು 
ಅಸಂಬದ್ದ ನ್ಮಅಥವಾ ಹಾನಿಕಾರಕವಾಗುವ ಪ್ರಮೇಯವೇ ಇಲ್ಲ ಇದು ಅವನು ಯುಕ್ತಿವಂತನಾಗಿರುವುದರ ಬೇಡಿಕೆಯಾಗಿದೆ. 

2. ಪೀಠಿಕೆಯ ನಂತರ ಮಾತನ್ನು ಈ ರೀತಿ ಆರಂಭಿಸಿರುವುದರಿಂದ, ಹಿನ್ನೆಲೆಯಲ್ಲಿ ಮಕ್ಕಾದವರು ಪ್ರವಾದಿಯವರ 
ಶಿಕ್ಷಣಗಳ ಮೇಲೆ ಮಾಡುತ್ತಿದ್ದ ಆಕ್ಷೇಪ ಗಳು. ಇವೆಯೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅವರು ಹೇಳುತ್ತಿದ್ದರು, ನಾವು ಭಕ್ತಿಭಾವ 
ಇರಿಸಿಕೊಂಡಿರುವ ನಮ್ಮ ಹಿರಿಯರ ಕ್ಷೇತ್ರಗಳು ತುಚ್ಛ, ಪ್ರಭುತ್ವವು ಕೇವಲ ಒಬ್ಬ ದೇವನದೆಂದು ನಾವು ಹೇಗೆ ಒಪ್ಪಿಕೊಳ್ಳುವುದು? 
ಅದಕ್ಕೆ ಉತ್ತರವಾಗಿ ಹೀಗೆ ಹೇಳಲಾಗುತ್ತದೆ- ಯಾವ ಸತ್ಯವನ್ನು ಒಪ್ಪಿಕೊಳ್ಳಲು ನಿಮಗೆ ಕರೆ ಕೊಡಲಾಗುತ್ತದೋ ಅದರ ಸತ್ಯತೆಯ 
ಸಂಕೇತಗಳಿಂದ ಇಡೀ ಪ್ರಪಂಚವೇ ತುಂಬಿಕೊಂಡಿದೆ. ಕಣ್ತೆರೆದು ನೋಡಿ. ಈ ಇಡೀ ಪ್ರಪಂಚವು ಒಬ್ಬನೇ ದೇವನ ಸೃಷ್ಟಿಯಾಗಿದ್ದು 
ಅದರ ಏಕಮಾತ್ರ ಒಡೆಯ, ವ್ಯವಸ್ಥಾಪಕ ಮತ್ತು ಸಾರ್ವಭೌಮನೆಂದು ಸಾರಿ ಹೇಳುವ ಸಂಕೇತಗಳು ಸ್ವಯಂ ನಿಮ್ಮಲ್ಲೂ ಹೊರಗೆ 
ಎಲ್ಲೆಲ್ಲೂ ಹರಡಿಕೊಂಡಿವೆ. ಭೂಮ್ಯಾಕಾಶಗಳಲ್ಲಿರುವ ಸಂಕೇತಗಳು ಯಾವುದರದ್ದೆಂದು ಹೇಳುವ ಅಗತ್ಯವಿರಲಿಲ್ಲ ಏಕೆಂದರೆ ಆಗ 
ಸತ್ಯನಿಷೇಧಿಗಳು ಅಲ್ಲಾಹನೊಂದಿಗೆ ಇತರ ಆರಾಧ್ಯರೂ ಇದ್ದಾರೆಂಬುದನ್ನು ಒಪ್ಪಿಕೊಳ್ಳಬೇಕೆಂದು ಹಠ ಹಿಡಿಯುತ್ತಿದ್ದರು. “ ಅತ್ತ 
ಕುರ್‌ಆನಿನ ಕರೆಯು ಒಬ್ಬ ಅಲ್ಲಾಹನ ಹೊರತು ಯಾವ ದೇವರೂ ಆರಾಧ್ಯರೂ ಇಲ್ಲವೆಂದಾಗಿತ್ತು. ಅವರ ನಡುವಿನ ಸಂಘರ್ಷ 
ಇದುವೇ ಆಗಿತ್ತು. ಆದ್ದರಿಂದ ವಿಷಯವನ್ನು ಹೇಳದೆಯೇ ಅದು ತೌಹೀದ್‌(ಏಕದೇವತ್ನದುನ ಸತ್ಯತೆ ಮತ್ತು ಬಹುದೇವತ್ಚದ 
ಖಂಡನೆಯೆಂದು ಸ್ಥಿತಿಗತಿಗಳಿಂದಲೇ ಸ್ಪಷ್ಟವಾಗುತ್ತಿತ್ತು. 

"ಈ ಸಂಕೇತಗಳು ವಿಶ್ವಾಷವರಿಸುವವರಿಗಾಗಿದೆ' ಎಂಬ ಮಾತಿನ ಅರ್ಥವೇನೆಂದರೆ- ಈ ಸಂಕೇತಗಳು ಎಲ್ಲ ಲ್ಲಿ ಮನುಷ್ಯರಿಗಾಗಿವೆ 
ಯಾದರೂ ವಿಶ್ವಾಸವಿರಿಸ ಬಯಸುವವರು ಮಾತ್ರ ಅದನ್ನು ನೋಡಿ ಸರಿಯಾದ ತೀರ್ಮಾನಕ್ಕೆ ಬರುತ್ತಾರೆ. ಅನಾಸ್ಥೆಯಲ್ಲಿ ಬಿದ್ದವರು, 


ಕಾಂಡ - 25 


45, ಅಲ್‌ ಜಾಸಿಯಃ 411 


ದ್ಯ 134ರ ಎಸಿ ಶಿ Pad Lp ಟಟ ಲ್‌ಟ್‌್‌ ಎಬೋಲ 
BM AE bs ೫೪1೦ ೫1031108 ೫ 35% 
೨೨1 ಪಿ A ೨ನ ಎಲೆ 2% $1) ಇ 5೨% ಎನಿ ತಿರ 
LES A Eb oH ಹ gy WSS sh ha 
ನಿದರ್ಶನಗಳಿವೆ." ರಾತ್ರೆ ಹಗಲುಗಳ ವ್ಯತ್ಯಾಸದಲ್ಲಿ" ಅಲ್ಲಾಹನು ಆಕಾಶದಿಂದ ಜೀವನಾಧಾರವನ್ನಿಳಿಸ ಆ ಮೂಲಕ 
ಸತ್ತ ಭೂಮಿಯನ್ನು ಜೀವಂತಗೊಳಿಸುವುದರಲ್ಲಿ ಮತ್ತು ಮಾರುತಗಳ ಸಂಚಲನದಲ್ಲಿ ಬುದ್ಧಿಶಕ್ತಿಯುಳ್ಳವರಿಗೆ 
ಅನೇಕ ನಿದರ್ಶನಗಳಿವೆ. ಇವು ಅಲ್ಲಾಹನ ನಿದರ್ಶನಗಳಾಗಿದ್ದು ಇವುಗಳನ್ನು ನಾವು ನಿಮ್ಮ ಮುಂದೆ ಸುವ್ಯಕ್ತವಾಗಿ 


ಪ್ರಾಣಿಗಳಂತೆ ಬದುಕುವವರು ಮತ್ತು ಹಠಮಾರಿಗಳು ಹಾಗೂ ಒಪ್ಪುವುದೇ ಇಲ್ಲವೆಂದು ದೃಢಸಂಕಲ್ಪ ಮಾಡಿಕೊಂಡವರಿಗೆ ಈ 
ಸಂಕೇತಗಳು ಇದ್ದರೂ, ಇಲ್ಲದಿದ್ದರೂ ಒಂದೇ. ತೋಟದ ಸೌಂದರ್ಯ ಮತ್ತು ಅಲಂಕಾರವು ದೃಷ್ಟಿಯುಳ್ಳವರಿಗೆ ಮಾತ್ರ ಇರುವುದು. 
ಕುರುಡನಾದವನು ಯಾವುದೇ ಸೌಂದರ್ಯ ಮತ್ತು ಅಲಂಕಾರವನ್ನು ದರ್ಶಿಸಲಾರ. ಅವನಿಗೆ ತೋಟದ ಅಸ್ತಿತ್ವವೇ ಅರ್ಥಹೀನ. 

3. ಅಂದರೆ ನಿರಾಕರಿಸಲು ತೀರ್ಮಾನಿಸಿರುವವರು ಅಥವಾ ಸಂಶಯದ ಸುಳಿಯಲ್ಲೇ ಸಿಲುಕಿಕೊಂಡಿರ ಬಯಸುವವರ ವಿಷಯ 
ಬೇರೆ. ಆದರೆ ಹೃದಯದ ಕವಾಟ ಮುಚ್ಚಿಕೊಂಡಿಲ್ಲದವರು ತಮ್ಮ ಹುಟ್ಟು ಅಸ್ತಿತ್ವದ ಸ್ವರೂಪ ಹಾಗೂ ಭೂಮಿಯಲ್ಲಿಹರಡಿ ಕೊಂಡಿರುವ 
ಅಸಂಖ್ಯಾತ ಪ್ರಾಣಿಗಳತ್ತ ಗಮನ ಹರಿಸಿದರೆ, ಇದೆಲ್ಲವು ದೇವನಿಲ್ಲದೆಯೇ ಆಗಿವೆಯೆಂದೋ ಅದನ್ನುಮಾಡುವುದರಲ್ಲಿ ಒಂದಕ್ಕಿಂತ ಹೆಚ್ಚು 
ದೇವರಪಾಲಿದೆಯೆಂದೋಸಂದೇಹ ಪಡಲು ಅವಕಾಶವೇಇಲ್ಲದಷ್ಟುಲೆಕ್ಕವಿಲ್ಲದಸಂಕೇತಗಳನ್ನುಕಾಣಬಲ್ಲನು.(ವಿವರಣೆಗಾಗಿ ನೋಡಿರಿ: 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಅನ್‌ಆಮ್‌: ಟಿ.25-27, ಸಂಪುಟ-2 ಅನ್ನಹ್ಹ್‌; ಟಿ.7-9, ಸಂಪುಟ-3 ಅಲ್‌ಹಜ್ಜ್‌ 
ಟಿ.5-9, ಅಲ್‌ಮೂಮಿನೂನ್‌: ಟಿ.12-13, ಅಲ್‌ಫರ್ಕಾನ್‌: ಟ.69, ಅಶ್ಶುಅರಾ: ಟಿ.57-58, ಅನ್ನಮ್‌; ಟಿ.80, ಅರ್ರೂಮ್‌: 
ಟಿ.25-32, 79, ಸಂಪುಟ-4 ಅಸ್ಗಜ್‌ದಾ: ಟಿ.14-18, ಯಾಸೀನ್‌: ಟಿ.71-73, ಅರಬ್ದುಮರ್‌: ಟಿ.6, ಅಲ್‌ಮೂಮಿನ್‌: 
ಟಿ.97-98, 110) 

4. ರಾತ್ರಿ-ಹಗಲುಗಳ ಈ ವ್ಯತ್ಯಾಸ ಮತ್ತು ಭಿನ್ನತೆಗಳು ಅವೆರಡೂ ಒಂದರ ನಂತರ ಇನ್ನೊಂದರಂತೆ ಬರುತ್ತಿವೆಯೆಂಬುದರ 
ಮತ್ತು ಅದರಲ್ಲಿ ಒಂದು ಪ್ರಕಾಶ, ಇನ್ನೊಂದು ಅಂಧಕಾರ ಎಂಬ ನೆಲೆಯಲ್ಲಿ ಸಂಕೇತಗಳಾಗಿವೆ. ಒಂದು ಅವಧಿಯ ವರೆಗೆ ಹಗಲು 
ಸಣ್ಣದು, ರಾತ್ರಿ ದೊಡ್ಡದಾಗುವುದು, ತರುವಾಯ ಒಂದು ಸಮಯದಲ್ಲಿ ಅವೆರಡೂ ಸಮಾನವಾಗುವುದು, ಆ ಬಳಿಕ ಇನ್ನೊಂದು 
ಸಮಯದಲ್ಲಿ ಹಗಲು ದೊಡ್ಡದು, ರಾತ್ರಿ ಸಣ್ಣದಾಗುವುದು ಎಂಬ ನೆಲೆಯಲ್ಲೂ ಅವು ಸಂಕೇತಗಳಾಗಿವೆ. ಈ ಎಲ್ಲ ವೈವಿಧ್ಯತೆಗಳು, 
ಅವುಗಳಲ್ಲಿಕಂಡುಬರುವ ಅದ್ಭುತ ಯುಕ್ತಿಯು, ಸೂರ್ಯ-ಚಂದ್ರರು ಮತ್ತು ಭೂಮಿಯಲ್ಲಿರುವ ಸಕಲ ವಸ್ತುಗಳ ಸೃಷ್ಟಿಕರ್ತ ಒಬ್ಬನೇ 
ಆಗಿದ್ದಾನೆಂದೂ ಅವೆರಡೂ ಗೋಳಗಳನ್ನು ಒಂದೇ ಪ್ರಬಲ ಶಕ್ತಿಯು ನಿಯಂತ್ರಣದಲ್ಲಿಧಿಸಿದೆಯೆಂದೂ ಸಾರುವ ಸ್ಪಷ್ಟ ಸಂಕೇತವಾಗಿದೆ. 
ಅವನದು ಕುರುಡು, ಕಿವುಡು ಮತ್ತು ಯುಕ್ತಿಹೀನ ಅಧಿಕಾರವಲ್ಲ ಆದು ಯುಕ್ತಿಪೂರ್ಣ ಅಧಿಕಾರವಾಗಿದ್ದು ಅವನು ಸುಭದ್ರ 
ಕಾನೂನಿನ ಮೂಲಕ ತನ್ನ ಭೂಮಿಯನ್ನು ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರು ಸಹಿತ ಎಲ್ಲ ವಸ್ತುಗಳಿಗೆ ಯೋಗ್ಯ ಸ್ಥಳವನ್ನಾಗಿ 
ಮಾಡಿದ್ದಾನೆ. (ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಯೂನುಸ್‌: ಟಿ.65, ಸಂಪುಟ-3 ಅನ್ನಮ್ಸ್‌; ಟಿ.104, 
ಅಲ್‌ಕಸಸ್‌: ಟಿ.92, ಸಂಪುಟ-4 ಲುಕ್ಸಾನ್‌: ಸೂಕ್ತ.29 ಟಿ.50, ಯಾಸೀನ್‌: ಸೂಕ್ತ.37, ಟಿ.32) 

5, ಅನಂತರ ವಾಕ್ಯದಿಂದ ಸ್ಪಷ್ಟವಾಗಿ ತಿಳಿಯುವಂತೆ, ಇಲ್ಲಿರಿರಫ್ಶ್‌ ಎಂದರೆ ಮಳೆಯಾಗಿದೆ. 

6. ವಿವರಣೆಗೆ ನೋಡಿರಿ:23: ಟಿ.17; 25: ಟಿ.62-65; 26: ಟೆ. 5; 27: ಟಿ.73-74; 30: ಟಿ. 35-73; 36: ಟಿ.26-31) 

7. ಮಾರುತಗಳ ಬದಲಾವಣೆಯೆಂದರೆ ಎಭಿನ್ನ ಕಾಲಗಳಲ್ಲಿ ಭೂಮಿಯ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ಸ್ತರಗಳಲ್ಲಿ ಗಾಳಿ 
ಬೀಸುವುದಾಗಿದೆ. ಇದರಿಂದ ಕಾಲಗಳ ಬದಲಾವಣೆಯುಂಟಾಗುತ್ತದೆ. ಭೂಮಿಯ ಮೇಲೆ ವಾಯುವಿನ ಒಂದು ಆವರಣವಿದ್ದು 
ಅದರಲ್ಲಿ ಜೀವಿಗಳಿಗೆ ಉಸಿರಾಡುವ ಎಲ್ಲವೂ ಇವೆ. ಅದು ಭೂಮಿಯ ವಾಸಿಗಳನ್ನು ಎಲ್ಲಆಪತ್ತುಗಳಿಂದ ರಕ್ಕಿಸುತ್ತದೆಂದು ಮಾತ್ರವಲ್ಲ 
ಆ ವಾಯುಮಂಡಲವು ಭೂಮಿಯ ಮೇಲ್ಪದರವನ್ನು ಆವರಿಸಿಕೊಂಡು ಸ್ತಬ್ದವಾಗಿಲ್ಲ, ಅದು ಆಗಾಗ ವಿವಿಧ ರೀತಿಯಲ್ಲಿ ಚಲಿಸುತ್ತದೆ. 
ಕೆಲವೊಮ್ಮೆ ಶೀತಗಾಳಿ, ಇನ್ನು ಕೆಲವೊಮ್ಮೆ ಬಿಸಿಗಾಳಿ ಬೀಸುತ್ತದೆ. ಒಮ್ಮೆ ಸ್ವಬ್ಧವಾಗಿದ್ದರೆ. ಇನ್ನೊಮ್ಮೆ ಚಲಿಸುತ್ತದೆ. ಕೆಲವು ಬಾರಿ ಮಂದ 
ಮಾರುತ ಬೀಸಿದರೆ ಇನ್ನು ಕೆಲವು ಬಾರಿ ವೇಗದ ಗಾಳಿ, ಚಂಡಮಾರುತದ ರೂಪ ತಾಳುತ್ತದೆ. ಕೆಲವು ಸಲ ಒಣಗಾಳಿ ಬೀಸಿದರೆ ಇನ್ನು 
ಕೆಲವು ಸಲ ತೇವ ಭರಿತ ಗಾಳಿ, ಹಾಗೆಯೇ ಮಳೆ ಬರಿಸುವ ಗಾಳಿಯಾದರೆ, ಮೋಡಗಳನ್ನು ಹಾರಿಸಿಕೊಂಡು ಗಾಳಿ ಬೀಸುತ್ತದೆ. ಈ 
ವಿಭಿನ್ನ ತರದ ಗಾಳಿಗಳು ಸಿಕ್ಕಾಪಟ್ಟೆ ಬೀಸುವುದಿಲ್ಲ ಅದಕ್ಕೊಂದು ಕಟ್ಟುನಿಟ್ಟಿನ ಕಾನೂನು ಮತ್ತು ವ್ಯವಸ್ಥೆಯಿದೆ. ಅದು ಪರಿಪೂರ್ಣ 
ವ್ಯವಸ್ಥೆಯಾಗಿದೆ ಎಂದು ಸಾಕ್ಸ್ಯ ನೀಡುತ್ತದೆ. ಅದರಿಂದ ದೊಡ್ಡ ಉದ್ದೇಶಗಳು ಈಡೇರುತ್ತವೆ. ಇನ್ನುಭೂಮಿ ಮತ್ತು ಸೂರ್ಯನ ಮಧ್ಯೆ 
ಅನುಪಾತಕ್ಕನುಸಾರ ಏರುತ್ತಾ ಕುಸಿಯುತ್ತಾ ಇರುವ ಶೀತ ಮತ್ತು ಉಷ್ಣದೊಂದಿಗೆ ಇದರ ಗಾಢ ಸಂಬಂಧವಿದೆ. ಅಷ್ಟೇ ಅಲ್ಲಕಾಲದ 


ಕಾಂಡ - 25 


412 ತಪ್ಲೀಮುಲ್‌ ಕುರ್‌ಆನ್‌ 


so; 414, ಭು (4 CR ಜೂ 
೨ (ಸಿ 


ಈ: DS pei Baie Ss WES Of 


೩ 


15 0 Ys GA ES Aso si 


ಏಷಂಸು್ತಿದ್ದವೆ. ಹೀಗಿರುತ್ತಾ ಅಲ್ಲಾಹನ ಹಾಗೂ ಅವನ ವಚನಗಳ ಬಳಿಕ ಇನ್ನಾವ ವಿಷಯದ ಮೇಲೆ ಜನರು 
ವಿಶ್ವಾಸವಿರಿಸುವರು. 3 

(7-10) ಪ್ರತಿಯೊಬ್ಬ ಸುಳ್ಳಾರೋಪಿ ದುಷ್ಟನಿಗೆ ವಿನಾಶವಿದೆ. ಅವನ ಮುಂದೆ ಅಲ್ಲಾಹನ ಸೂಕ್ತಗಳನ್ನು 
ಓದಿ ಹೇಳಲಾಗುತ್ತದೆ. ಅವನು ಅದನ್ನು ಆಲಿಸುತ್ತಾನೆ. ಅನಂತರ ಅಹಂಕಾರದಿಂದ ಅವನು ಕೇಳಲೇ ಇಲ್ಲವೋ. 
ಎಂಬಂತೆ ತನ್ನ ನಿಷೇಧ ನೀತಿಯಲ್ಲಿ ಸ್ಥಿರವಾಗಿರುತ್ತಾನೆ.? ಇಂತಹವನಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ 
ಕೊಟ್ಟುಬಿಡಿರಿ. ನಮ್ಮ ಸೂಕ್ತಗಳ ಪೈಕಿ ಏನಾದರೊಂದು ವಿಷಯ ಅವನಿಗೆ ತಿಳಿದಾಗ ಅವನು ಅವುಗಳನ್ನು ಗೇಲಿ 
ಮಾಡಲಾರಂಭಿಸುತ್ತಾನೆ. 19 ಇಂತಹ ಎಲ್ಲಧಿಗೆ ಅಪಮಾನಕಾರಿ ಯಾತನೆಯಿದೆ. ಅವರ ಮುಂದೆ ನರಕವಿದೆ." ಅವರ 


ಷಿ 
[3 


ಬದಲಾವಣೆ ಮತ್ತು ಮಳೆಯ ವಿಶರಣೆಯೊಂದಿಗೂ ಇದರ ಗಾಢ ಸಂಬಂಧವಿದೆ. ಈ ಎಲ್ಲ! ವ್ಯವಸ್ಥೆಗಳನ್ನು ಯಾವುದೇ ಒಂದು ಕುರುಡು 
ಪ್ರಕೃತಿಯು ಕಾಕತಾಳೀಯವಾಗಿ ಮಾಡಿಲ್ಲ; ಭೂಮಿ, ಸೂರ್ಯ, ಗಾಳಿ, ನೀರು, ಪ್ರಾಣಿ-ಸಸ್ಯಗಳಿಗೆ ಬೇರೆ ಬೇರೆ ವ್ಯವಸ್ಥಾಪಕರಿಲ್ಲ; 
ಎಲ್ಲಕ್ಕೂ ಒಬ್ಬನೇ ಸೃಷ್ಟಿಕರ್ತನಿದ್ದು ಅವನ ಯುಕ್ತಿಯೇ ಈವ್ಯ ವಸ್ಥೆಯನ್ನು ಸ್ಥಾಪಿಸಿದೆ, ಅವನ ಮಹಿಮೆಯಿಂದಲೇ ಇದೆಲ್ಲವೂ ಶಿಸ್ತನೊಂದಿಗೆ 
ಒಂದು ನಿರ್ದಿಷ್ಟಕಾನೂನಿನ ಪ್ರಕಾರ ನಡೆಯುತ್ತಿದೆಯೆಂದು ಕೂಗಿ ಕೂಗಿ ಹೇಳುತ್ತದೆ. 

8. ಅಲ್ಲಾಹನ ಅಸ್ತಿತ್ವ ಮತ್ತು ಏಕತೆಗೆ ಆತನೇ ನೀಡಿದ ಪುರಾವೆಗಳು ಮುಂದೆ ಬಂದ ಬಳಿಕವೂ ವಿಶ್ವಾಸ ತಾಳದೆ ಇದ್ದರೆ ಆ 
ಅಮೂಲ್ಯ ನಿಧಿ ಸಿಗಬಲ್ಲಂತಪೆ ಇನ್ನಾವ ವಸ್ತುವಿದೆ? ಅಲ್ಲಾಹನ ವಚನವು ಮಾನವನಿಗೆ ಈ ಮಹಾ ಅನುಗ್ರಹ ಸಿಗಬಲ್ಲಂತಹ ಕೊನೆಯ 
ವಸ್ತುವಾಗಿದೆ. ಕಣ್ಣಿಗೆ ಕಾಣದ ವಾಸ್ತವಿಕತೆಗಳ ಬಗ್ಗೆ ದೃಢ ನಂಬಿಕೆ ಇರಿಸಲು ಬೇಕಾಗುವ ಗರಿಷ್ಠ ಪುರಾವೆಗಳನ್ನು ಈ ಪವಿತ್ರ ಗ್ರಂಥದಲ್ಲಿ ಪ್ರಸ್ತುತ 
ಪಡಿಸಲಾಗಿದೆ. ಅನಂತರವೂ ಯಾರಾದರೂ ನಿರಾಕರಣೆಯನ್ನೇ ನೆಚ್ಚಿಕೊಳ್ಳುತ್ತಾನೆಂದಾದರೆ, ಅದರಿಂದ ವಾಸ್ತವಿಕತೆಯೇನೂ ಬದಲಾಗದು. 

9. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಇಬ್ಬರ ನಡುವೆ ಅಜಗಜಾಂತರವಿದೆ. ಒಬ್ಬನು ಅಲ್ಲಾಹನ ಸೂಕ್ತಗಳನ್ನು ತೆರೆದ 
ಮನಸ್ಸಿನಿಂದ ಕೇಳಿ ಅದರ ಬಗ್ಗೆ ಚಿಂತನೆ ನಡೆಸುತ್ತಾನೆ. ಇನ್ನೊಬ್ಬನು ನಿರಾಕರಿಸಲು ಮೊದಲೇ ತೀರ್ಮಾನಿಸಿ ಏನೂ ಯೋಚಿಸದೆ ಅದರಲ್ಲಿ 
ಸ್ಥಿರವಾಗಿರುತ್ತಾನೆ. ಮೊದಲನೆಯವನು ಈ ಸೂಕ್ತಗಳ ಮೇಲೆ ಇಂದು ವಿಶ್ವಾಸವಿರಿಸದಿದ್ದರೆ ಅವನು ನಿಷೇಧಿಯೇ ಆಗಿರಬೇಕೆಂದಿಲ್ಲ 
ಅವನು ಇನ್ನಷ್ಟುಮನಃಸಮಾಧಾನವನ್ನು ಬಯಸುತ್ತಾನೆ. ಆದ್ಧರಿಂದ ಅವನು ವಿಶ್ವಾಸ ಸ್ಟೀಕರಿಸಲು ವಿಳಂಬವಾದರೂ ನಾಳೆ ಇನ್ನೊಂದು 
ಸೂಕ್ತವು ಅವನ ಮನಕ್ಕೆ ನಾಟಿ ಅದರಿಂದ ಸಂತೃಪ್ತನಾಗಿ ವಿಶ್ವಾಸವಿರಿಸಲೂ ಬಹುದೆಂದು ನಿರೀಕ್ಷಿಸಬಹುದು. ಆದರೆ ಎರಡನೆಯವನು 
ಯಾವ ಸೂಕ್ತ ಕೇಳಿದರೂ ವಿಶ್ವಾಪವಿರಿಸಲಾರ. ಏಕೆಂದರೆ ಅವನ ಹೃದಯ ಕವಾಟಗಳು ಮೊದಲೇ ಅಲ್ಲಾಹನ ಸೂಕ್ತಗಳಿಗೆ ಮುಚ್ಚಿ 
ಬಿಟ್ಟಿವೆ. ಈ ಸ್ಥಿತಿಯಲ್ಲಿಸಾಮಾನ್ಯವಾಗಿ ಮೂರು ರೀತಿಯ ಗುಣಗಳುಳ್ಳ ಜನರು ಸಿಲುಕಿರುತ್ತಾರೆ. (1) ಅವರು ಸುಳ್ಳುಗಾರರಾಗಿರುತ್ತಾರೆ. 
ಸತ್ಯವು ಅವರನ್ನು ಆಕರ್ಷಿಸುವುದಿಲ್ಲ (2) ಅವರು ದುರಾಚಾರಿಗಳಾಗಿರುತ್ತಾರೆ. ಆದ್ದರಿಂದ ನೈತಿಕ ನಿರ್ಬಂಧಗಳನ್ನು ಹೇರುವಂತಹ 
ಶಿಕ್ಷಣವು ಅವರಿಗೆ ಆರೋಚಕವಾಗಿರುತ್ತದೆ. (3) ತಾವು ಎಲ್ಲವನ್ನೂ ಬಲ್ಲವರು, ತಮಗೆ ಕಲಿಸುವವರು ಯಾರೂ ಇಲ್ಲವೆಂಬ 
ದುರಹಂಕಾರದಲ್ಲಿರುತ್ತಾರೆ. ಆದ್ದರಿಂದ ಅಲ್ಲಾಹನ ಸೂಕ್ತಗಳನ್ನು ಅವರಿಗೆ ಕೇಳಿಸಿದಾಗ ಅದು ಚಿಂತನೆಗೇ ಅರ್ಹವಲ್ಲವೆಂದು ಅವರು 
ಭಾವಿಸುತ್ತಾರೆ. ಅದನ್ನು ಆಲಿಸಿದರೂ ಆಲಿಸದಿದ್ದರೂ ಅವರ ಮಟ್ಟಿಗೆ ಪರಿಣಾಮ ಒಂದೇ ಆಗಿರುತ್ತದೆ. 

10. ಅಂದರೆ ಅವನ ಅಪಹಾಸ್ಯ ಈ ಒಂದು ಸೂಕ್ತಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲಸೂಕ್ತಗಳನ್ನೂ ಅವನು ಅಪಹಾಸ್ಯ ಮಾಡುತ್ತಾನೆ. 
ಉದಾ: ಕುರ್‌ಆನಿನಲ್ಲಿ ಒಂದು ವಿಷಯ ಬಂದಿದೆಯೆಂದು ಅವನಿಗೆ ತಿಳಿದಾಗ ಅದನ್ನು ಪರಿಹಾಸ್ಯ ಮಾಡಲು ನೇರ ಅರ್ಥದ ಬದಲು 
ಅದರಲ್ಲೇ ಮೊದಲು ಅದನ್ನುತಿರುಚುತ್ತಾನೆ. ಅನಂತರ ಅಪಹಾಸ್ಯ ಮಾಡಿ ಹೀಗೆ ಹೇಳುತ್ತಾನೆ- " "ಅವರನ್ನು ನೋಡಿದಿರಾ! ದಿನಾ ಒಂದು 
ಹೊಸ ವಿಷಯವನ್ನು ತಂದು ಕೇಳಸುತ್ತಾರೆ. ನೋಡಿರಿ, ಇಂತಹ ಸೂಕ್ತದಲ್ಲಿ ಒಂದು ಸ್ವಾರಸ್ಯಕರ ವಿಷ ಯ ಹೇಳಿದ್ದಾರೆ. ಇಂತಿಂತಹ 
ಸೂಕ್ತದ ಚೆಲುವಿಗೆ ಸಾಟಿಯೇ ಇಲ್ಲ' 

Il. ೪ ೧೫18 'ಮಿಂವರಾಇಹಿಮ್‌...' ಮೂಲ ಪದಗಳಾಗಿವೆ. ಮನುಷ್ಯನ ದೃಷ್ಟಿಯಿಂದ ಮರೆಯಾಗಿರುವ ಎಲ್ಲ 
ವಸ್ತುಗಳನ್ನು "ವರಾಆ್‌' ಎನ್ನಲಾಗುತ್ತದೆ. ಅದು ಮುಂದೆಯೂ ಆಗಿರಬಹುದು. ಒಂದಯೂ ಆಗಿರಬಹುದು. ಅದರ ಇನ್ನೊಂದು 
ಅನುವಾದ- ಅವರ ಹಿಂದೆ ನರಕವಿದೆ ಎಂದೂ ಆಗಬಹುದು. ಮೊದಲ ಅರ್ಥದಲ್ಲಿ ತೆಗೆದರೆ ಅವರು ಅರಿವಿಲ್ಲದೆ ಆ ಮಾರ್ಗದಲ್ಲಿ 


ತಾಂಡ - 25 


45. ಅಲ್‌ ಜಾಸಿಯಃ 413 


೨5% ದ್ದ (ಬಕ? Bc {LDR ಶಹ EAN > AS 
1033/11 ES BUS ME GA Ss HDs SOS 
90 2 py [4 ಬ್‌ OH ೨9 NM? KS ೨೫೨ ೨ 
ಆಜ SIS ಆ ಪಿಸ ONE Ase sil 1ರ 
ಜಟ ಟಚ್‌... UIE 093, * ಶಟ ೨ 0 ಗೈ ೨ಕ್ಕೆ wp 
ಸರಿ ಟಿ ಚ Coal OHI ಸ್ರ 3 SINE pY ft 
ಬ ಬ್‌ ು ೨), ಓ ್ಸ್ಸಿ ೩% ಂ ೨50 ನ ೨% 32174] 
25.4೦೫ pS ahs ರಾ 50 ಎ AS 
ಯರ ಪ ಪೋಲೋ ಲೋ 2 ಫೋ ಲಲ ಟ್‌ ಜ್‌ 
೨೮ ಓಟ (೫ Ws ಡ್ರಿಥ್ರಿ ಬ್ರಹ ENG Gs SH ಟ್ರಿ 4 
ಇಹಲೋಕದ ಯಾವ ಸಂಪಾದನೆಯೂ ಅವರ ಪಾಲಿಗೆ ಕಿಂಚಿತ್ತೂ ಉಪಯುಕ್ತವಾಗಲಾರದು ಮತ್ತು ಅವರು 
ಅಲ್ಲಾಹನನ್ನು ಬಿಟ್ಟು ತಮ್ಮ ರಕ್ಷಕ ಮಿತ್ರರಾಗಿ ಮಾಡಿಕೊಂಡಿರುವವರೂ ಅವರಿಗಾಗಿ ಏನನ್ನೂ ಮಾಡಲಾರರು." 
ಅವರಿಗೆ ಘೋರ ಯಾತನೆ ಇದೆ. 

(11) ಈ ಕುರ್‌ಆನ್‌ ಸಾದ್ಯಂತ ಮಾರ್ಗದರ್ಶನವಾಗಿದೆ ಮತ್ತು ತಮ್ಮ ಪ್ರಭುವಿನ ಸೂಕ್ತಗಳನ್ನು 
ನಿರಾಕರಿಸುವವರಿಗೆ ತೀವ್ರ ವೇದನಾಯುಕ್ತವಾದ ಯಾತನೆ ಇದೆ. 

(12-13) ಅಲ್ಲಾಹನೇ ನಿಮಗಾಗಿ ಸಮುದ್ರವನ್ನು ನಿಯಂತ್ರಿಸಿ, ಅವನ ಅಪ್ಪಣೆಯಿಂದ ಅದರಲ್ಲಿ ನಾವೆಗಳು 
ಚಲಿಸುವಂತೆಯೂ" ನೀವು ಅವನ ಅನುಗ್ರಹವನ್ನರಸುವಂತೆಯೂ" ಕೃತಜ್ಞರಾಗುವಂತೆಯೂ ಮಾಡಿರುವನು. 
ಅವನು ಭೂಮಿ ಮತ್ತು ಆಕಾಶಗಳ ಸಕಲ ವಸ್ತುಗಳನ್ನು ನಿಮಗಾಗಿ ನಿಯಂತ್ರಿಸಿ ಕೊಟ್ಟನು." ಇವೆಲ್ಲವನ್ನೂ ತನ್ನ 
ಕಡೆಯಿಂದಲೇ" ಮಾಡಿದನು. ಆಲೋಚಿಸುವ ಜನರಿಗೆ ಇದರಲ್ಲಿಧಾರಾಳ ನಿದರ್ಶನಗಳಿವೆ.” 


ಧಾವಿಸುತ್ತಿದ್ದಾರೆ. ಮುಂದೆ ನರಕವಿದೆಯೆಂಬ ಪ್ರಜ್ಞೆಯೇ ಅವರಿಗಿರುವುದಿಲ್ಲ ಎರಡನೆಯ ಅರ್ಥದಲ್ಲಾದರೆ, ಅವರು ಪರಲೋಕದ 
ಬಗ್ಗೆ ನಿಶ್ಚಿಂತರಾಗಿ ತಮ್ಮ ದುರಾಚಾರಗಳಲ್ಲಿ ತಲ್ಲೀನರಾಗಿದ್ದಾರೆ. ನರಕವು ಅವರ ಹಿಂದೆ ಬರುತ್ತಿದೆಯೆಂಬ ಪ್ರಜ್ಞೆಅವರಿಗಿಲ್ಲ 

12. ಇಲ್ಲಿ "ವಲೀ' ಎಂಬ ಪದವನ್ನು ಎರಡರ್ಥದಲ್ಲಿ ಬಳಸಲಾಗಿದೆ. (1) ದೇವಿ-ದೇವತೆಗಳು, ಜೀವಂತ ಅಥವಾ ಮೃತ 
ಮುಖಂಡರು. ಅವರ ಕುರಿತು ಬಹುದೇವಾರಾಧಕರು, ನಾವು ಈ ಲೋಕದಲ್ಲಿ ಏನೇ ಮಾಡಿದರೂ ಅವರನ್ನು ಶಿಫಾರಸುದಾರರನ್ನಾಗಿ 
ಮಾಡಿದರೆ ಅಲ್ಲಾಹನು ನಮ್ಮನ್ನು ಹಿಡಿಯಲಾರನು. ಅವರ ಮಧ್ಯಸ್ತಿಕೆಯಿಂದ ನಾವು ದೇವನ ಪ್ರಕೋಪದಿಂದ ಪಾರಾಗುವೆವು ಎಂದು 
ಭಾವಿಸಿಕೊಂಡಿದ್ದಾರೆ. (2) ಸರದಾರರು, 'ನೇತಾರರು ಮತ್ತು ಆಡಳಿತ ಪ್ರಭುಗಳು. ದೇವನನ್ನು ಕಡೆಗಣಿಸಿ ಜನರು ಅವರನ್ನು ತಮ್ಮ 
ಮಾರ್ಗದರ್ಶಕರು ಮತ್ತು ಅನುಸರಣೆಗೆ ಅರ್ಹರೆಂದು ಭಾವಿಸಿ ಅವರನ್ನು ಕಣ್ಮುಚ್ಚಿ ಅನುಸರಿಸುತ್ತಾರೆ, ಅವರನ್ನು ಸಂತುಷ್ಠಗೊಳಿಸಲಿಕ್ಕಾಗಿ 
ದೇವನನ್ನು ಕೋಪಗೊಳಿಸಲೂ ಹಿಂಜರಿಯುವುದಿಲ್ಲ ಈ ನೀತಿಯ ಪರಿಣಾಮವಾಗಿ ಅವರ ಮುಂದೆ ನರಕ ಬಂದಾಗ ಈ ಎರಡೂ 
ರೀತಿಯ ಆಶ್ರಯದಾತರ ಪೈಕಿ ಯಾರೂ ನಿಮ್ಮನ್ನು ರಕ್ಷಿಸಲು ಮುಂದೆ ಬರಲಾರರೆಂದು ಈ ಸೂಕ್ತ ಎಚ್ಚರಿಸುತ್ತದೆ.(ಹೆಚ್ಚಿನ ಎವರಣೆಗಾಗಿ 
ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅಶ್ಕೂಅರಾ: ಟಿ.6) 

13. ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಬನೀ ಇಸ್ರಾಈಲ್‌; ಟಿ.83, ಸಂಪುಟ-3 ಅರ್ರೂಮ್‌: 
ಟಿ.69, ಸಂಪುಟ-4 ಲುಕ್ಸಾನ್‌: ಟಿ.55, ಅಲ್‌ಮೂಮಿನ್‌: ಟಿ.110, ಅಶ್ಯೂರಾ: ಟಿ.54) 

14. ಅಂದರೆ ಸಮುದ್ರದಲ್ಲಿ ವ್ಯಾಪಾರ, ಮೀನುಗಾರಿಕೆ, ಮುಳುಗುವಿಕೆ, ಹಡಗು ಯಾನ ಮತ್ತಿತರ ಮೂಲಗಳಿಂದ ಹಲಾಲ್‌ 
ಸಂಪಾದನೆ ಮಾಡಲು ಪ್ರಯತ್ನಿಸಿರಿ. 

15. ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಇಬ್ರಾಹೀಮ್‌: ಟಿ.44, ಸಂಪುಟ-4 ಲುಕ್ಸಾನ್‌: ಟಿ.35. 

16. ಈ ವಾಕ್ಯಕ್ಕೆ ಎರಡರ್ಥಗಳಿವೆ. (1) ಅಲ್ಲಾಹನ ಕೊಡುಗೆಯು, ಜನರಿಂದ ವಸೂಲು ಮಾಡಿ ಅವರಲ್ಲಿರುವ ಕೆಲವರಿಗೆ 
ಕೊಡುವ ರಾಜರುಗಳಂತಹದ್ದಲ್ಲ ಪ್ರಪಂಚದ ವಸ್ತುಗಳೆಲ್ಲವೂ ಅಲ್ಲಾಹನ ಸೃಷ್ಟಿಗಳಾಗಿವೆ. ಅವನು ಅದನ್ನು ಮನುಷ್ಯನಿಗೆ ತನ್ನ; ವತಿಯಿಂದ 
ನೀಡಿದ್ದಾನೆ. (2) ಈ ಕೊಡುಗೆಗಳನ್ನು ಸೃಷ್ಠಿಸುವುದರಲ್ಲಿಮತ್ತು ಅವುಗಳನ್ನು ಮನುಷ್ಯನಿಗೆ ಅಧೀನಗೊಳಿಸುವುದರಲ್ಲಿ ಅಲ್ಲಾಹನ ಹೊರತು 
ಯಾರ ಪಾಲೂ ಇಲ್ಲ ಆತನೊಬ್ಬನೇ ಅವುಗಳ ಸೃಷ್ಟಿಕರ್ತನಾಗಿದ್ದಾನೆ. ಅವನು ತನ್ನ ವತಿಯಿಂದ ಮಾನವರಿಗೆ ಅವುಗಳನ್ನು ನೀಡಿದ್ದಾನೆ. 

17. ಅಂದರೆ ಈ ವಸ್ತುಗಳನ್ನು ಮನುಷ್ಯನಿಗೆ ನಿಯಂತ್ರಿಸಿ ಕೊಡುವುದರಲ್ಲಿಮತ್ತು ಅವುಗಳನ್ನು ಅವನಿಗೆ ಪ್ರಯೋಜನಕಾರಿಯಾಗಿ 
ಮಾಡುವುದರಲ್ಲಿ ಚಿಂತಿಸುವವರಿಗೆ ದೊಡ್ಡ ನಿದರ್ಶನಗಳಿವೆ. ಈ ನಿದರ್ಶನಗಳು ಭೂಮಿಯಿಂದ ಆಕಾಶದವರೆಗಿನ ಎಲ್ಲವಸ್ತುಗಳ ಸೃಷ್ಟಿ 
ಕರ್ತ, ಒಡೆಯ, ಮತ್ತು ವ್ಯವಸ್ಥಾಪಕ ಒಬ್ಬನೇ ದೇವನಾಗಿದ್ದು ಅವುಗಳನ್ನು ಒಂದು ಕಾನೂನಿಗೆ ಬದ್ಧಗೊಳಿಸಿದ್ದಾನೆ ಎಂಬುದರ ಸ್ಪಷ್ಟ 


ಕಾಂಡ -25 


414 ತಪ್ಪೀಮುಲ್‌ ಕುರ್‌ಆನ್‌ 


ಇ. 


3 (ರ [ed ಜ್‌ pa > ೫81111. > ew > 
HELL GY 4b SE ORS ALGAE GV ಡಿ 
ಜ್‌ 1 EPG ಶಕ pa pa 
nS ಬ ಗ್‌ ಲೌ ಫ್ರಿ Lyle pees 
22) ಲಯ sly ON 1 Pea EPL ೨೫೭೨ 
MAIS 3 8 OAT CHL) MUS Mo 
(14-15) ಸಂದೇಶವಾಹಕರೇ, ಅಲ್ಲಾಹನ ಕಡೆಯಿಂದ ಸ ಬರಬಹುದೆಂಬ ಭಯವೇ ಇಲ್ಲದ 
ಜನರ" ದುರ್ವರ್ತನೆಗಳ ಬಗ್ಗೆ ಕ್ಷಮಾಶೀಲರಾಗಿರಬೇಕೆಂದು ಸತ್ಯವಿಶ್ವಾಸಿಗಳೊಡನೆ ಹೇಳಿರಿ. (ಏಕೆಂದರೆ) ಒಂದು 
ಪಂಗಡಕ್ಕೆ ಅದರ ದುಡಿಮೆಯ ಫಲವನ್ನು ಸ್ವತಃ ಅಲ್ಲಾಹನೇ ನೀಡುವಂತಾಗಲಿ.'' ಯಾರಾದರೂ ಸತ್ಯರ್ಮ 


ಮಾಡಿದರೆ ಅದರ ಫಲ ಅವನಿಗೇ ಸಿಗುವುದು ಮತ್ತು ದುಷ್ಕರ್ಮವೆಸಗುವವನು ಅದರ ಪರಿಣಾಮವನ್ನು ತಾನೇ 
ಅನುಭವಿಸುವನು. ಎಲ್ಲರಿಗೂ ತಮ್ಮ ಪ್ರಭುವಿನ ಕಡೆಗೇ ಮರಳಬೇಕಾಗಿದೆ. 


ಸೂಚನೆ ನೀಡುತ್ತದೆ. ಆ ದೇವನೇ ಮಾನವರ ಪ್ರಭು. ತನ್ನ ಸಾಮರ್ಥ್ಯ, ಜಾಣ್ಮೆ ಮತ್ತು ದಯೆಯಿಂದ ಅವನು ಎಲ್ಲ ವಸ್ತುಗಳನ್ನೂ 
ಶಕ್ತಿಗಳನ್ನೂ ಮಾನವನ ಬದುಕು, ಜೀವನೋಪಾಯ, ಅವನ ಸುಖ, ಪ್ರಗತಿ ಹಾಗೂ ಅವನ ಸಂಸ್ಕೃತಿ-ನಾಗರಿಕತೆಗೆ ಯೋಗ್ಯವಾಗಿ 
ಮಾಡಿದ್ದಾನೆ. ಮಾನವನ ಆರಾಧನೆ, ಕೃತಜ್ಞತೆ ಮತ್ತು ಭಕ್ತಿಗೆ ಅವನು ಮಾತ್ರ ಅರ್ಹನಾಗಿದ್ದಾನೆ. ಬೇರಾರೂ ಈ ವಸ್ತುಗಳು ಮತ್ತು 
ಶಕ್ತಿಗಳನ್ನು ಸ್ಫ ೃಷ್ಟಿಸುವುದರಲ್ಲಿ ಹಾಗೂ ಅವುಗಳನ್ನು ಮಾನವನಿಗೆ ಅಧೀನಗೊಳಿಸುವುದರಲ್ಲಿಪಾಲುದಾರರಲ್ಲ 

18. dh el ರಜ Aik ಅಲ್ಲ ದೀನ ಲಾ ಯರ್ಜೂನ ಅಯ್ಯಾಮಲ್ಲಾಹಿ' ಮೂಲ ಪದಗಳಾಗಿವೆ. ಅಲ್ಲಾಹನ ದಿನಗಳನ್ನು 
ನಿರೀಕ್ಷಿಸದವರು ಎಂದರ್ಥ, ಆದರೆ ಅರಬಿ ನುಡಿಗಟ್ಟಿನ ಪ್ರಕಾರ, ಅದು ಕೇವಲ ದಿನಗಳಲ್ಲ, ಐತಿಹಾಸಿಕ ಘಟನೆಗಳು ನಡೆದ ಸ್ಮರಣೇಯ. 
ದಿನಗಳಾಗಿವೆ. ಉದಾ: ಅರೇಬಿಯಾದ ಇತಿಹಾಸ ಪ್ರಸಿದ್ಧ ಘಟನೆಗಳ ಮತ್ತು ಅರಬ್‌ ಗೋತ್ರಗಳ ದೊಡ್ಡ ದೊಡ್ಡ ಯುದ್ಧಗಳಿಗೆ 
ಅಯ್ಯಾಮುಲ್‌ ಅರಬ್‌ ಎನ್ನಲಾಗುತ್ತದೆ. ಅನಂತರದ ಪೀಳಿಗೆಗಳು ಅವುಗಳನ್ನು ಶತಮಾನಗಳ ವರೆಗೆ ಸ್ವಿುತ್ತಿದ್ದುವು ಇಲ್ಲಿ ಅಲ್ಲಾಹನ 
ಕ್ರೋಧಕ್ಕೆ ಪಾತ್ರವಾಗಿ ತನ್ನ ದುಷ್ಕೃತ್ಯಗಳ ಫಲವಾಗಿ ನಾಶಗೊಳಿಸಲ್ಪಟ್ಟ ಜನಸಮುದಾಯಗಳ ದುರ್ದಿನಗಳನ್ನು ಅಯ್ಯಾಮುಲ್ದಾಹ್‌ 
ಎನ್ನಲಾಗಿದೆ. ಆದ್ದರಿಂದ ವಾಕ್ಯದ ಅರ್ಥವನ್ನು ನಾವು "ಅಲ್ಲಾಹನ ವತಿಯಿಂದ ದುರ್ದಿನಗಳು ಬರಬಹುದೆಂಬ ಭಯವೇ ಇಲ್ಲದವರು' 
ಎಂದು ಮಾಡಿದ್ದೇವೆ. ಅಂದರೆ ತಮ್ಮ ದುಷ್ಕರ್ಮಗಳಿಗಾಗಿ ದುರ್ಗತಿಯೊದಗಿತು ಮತ್ತು ದುರ್ದಿನ ಬರಬಹುದೆಂಬ ಚಿಂತೆಯೇ 
ಇಲ್ಲದವರು, ಇದೇ ನಿರ್ಲಕ್ಷ್ಯದಿಂದಾಗಿ ಅವರಿಗೆ ಅಕ್ರಮವೆಸಗಲು ದೈರ್ಯ ಬಂತು. 

19. ಈ ಸೂಕ್ತಕ್ಕೆ ವ್ಯಾಖ್ಯಾನಕಾರರು ಎರಡು ಅರ್ಥಗಳನ್ನು ಕೊಟ್ಟಿದ್ದಾರೆ. ಎರಡಕ್ಕೂ ಇದರಲ್ಲಿ ಅವಕಾಶವಿದೆ. (1) ವಿಶ್ವಾಸಿಗಳು 
ಅಕ್ರಮಿಗಳ ಅತಿರೇಕಗಳಿಗಾಗಿ ಸಹನೆ ವಹಿಸಬೇಕು. ಅವರ ಸಹನೆ ಮತ್ತು ಸಭ್ಯತೆಗಾಗಿ ಅಲ್ಲಾಹನು ಅವರಿಗೆ ತನ್ನ ವತಿಯಿಂದ ಪ್ರತಿಫಲ 
ನೀಡುವನು. (2) ವಿಶ್ವಾಸಿಗಳು ಈ ಅಕ್ರಮಿಗಳನ್ನು ಕ್ಷಮಿಸಬೇಕು- ಅವರ ಅತಿರೇಕಗಳಿಗೆ ಅಲ್ಲಾಹನೇ ಪ್ರತಿಫಲ ನೀಡುವನು. 

ಕೆಲವು ವ್ಯಾಖ್ಯಾನಕಾರ ಪ್ರಕಾರ, ಈ ಸೂಕ್ತವು ಅನೂರ್ಜಿತಗೊಂಡಿದೆ. ಇದು ಮುಸ್ಲಿಮರಿಗೆ ಯುದ್ಧದ ಅನುಮತಿಯಿಲ್ಲದಿದ್ದ 
ಕಾಲದ ವರೆಗೆ ಮಾತ್ರ ಇದ್ದು ಅದರ ಆಜ್ಞೆಬಂದಾಗ ಇದು ಅನೂರ್ಜಿತಗೊಂಡಿತೆಂದು ಅವರು ಹೇಳುತ್ತಾರೆ. ಆದರೆ ಸೂಕ್ತದ ಪದಗಳನ್ನು 
ನೋಡುವಾಗ, ಈ ಅಭಿಪ್ರಾಯ ಸರಿಯಲ್ಲವೆಂದು ಸ ಸ್ಪಷ್ಟವಾಗಿ ತಿಳಿಯುತ್ತದೆ. ಒಬ್ಬನ ಅತಿರೇಕಕ್ಕೆ ಪ್ರತೀಕಾರವೆಸಗುವುದು ಸಾಧ್ಯ ಏಲ್ಪದಾಗ' 
ಕ್ಷಮಿಸಬೇಕೆಂಬ ಅರ್ಥ ಖಂಡಿತ ಅಲ್ಲ ಆಗ ಸಹನೆ. ತಾಳ್ವೆಗಳೆಂಬ ಪದ ಬಳಸ ಲಾಗುತ್ತದೆ. ಆದರೆ ಇಲ್ಲಿ ಕಡೆಗಣಿಸು ಎಂಬ ಪದ 
ಬಳಕೆಯಾಗಿರುವುದರಿಂದ ಏಶ್ವಾಸಿಗಳು ಪ್ರತೀಕಾರವೆಸಗಲು : ಶಕ್ತರಾಗಿದ್ದರೂ ದೇವಭಯವಿಲ್ಲದ, ನೈತಿಕತೆ ಮತ್ತು ಮಾನವೀಯತೆಯ 
ಎಲ್ಲ ಮೇರೆಗಳನ್ನು ಉಲ್ಲಂಘಿಸುವ ಉದ್ದಟತನ ತೋರುವವರನ್ನು ಕ್ಷಮಿಸಬೇಕು ಎಂದು ಇದರ ಅರ್ಥವಾಗಿದೆ, ಯುದ್ಧಕ್ಕೆ ಅನುಮತಿ 
ನೀಡಲಾಗಿದೆಯೆಂಬ ಆಜ್ಞೆಯು ಈ ಸೂಕ್ತಗಳಿಗೆ ವಿರುದ್ಧವಲ್ಲ ಮುಸ್ಲಿಮ್‌ ಸರಕಾರಕ್ಕೆ ಸತ್ಯನಿಷೇಧಿ ಆಡಳಿತದ ವಿರುದ್ಧ! ಕಾರ್ಯಾಚರಣೆಗೆ 
ಸೂಕ್ತ ನೆಪವಿರುವಂತಹ ಸ್ಥಿತಿಯಲ್ಲಿ ಮಾತ್ರ ಯುದ್ಧಕ್ಕೆ ಆಜ್ಞೆಯಿರುತ್ತದೆ. ವಿಶ್ವಾಸಗಳಿಗ ದೇವಭಯವಿಲ್ಲದವರನ್ನು ಎದುರಿಸಬೇಕಾಗಿ 
ಬರುವ ಮತ್ತು ಅವರಿಂದ ನಾಲಗೆ, ಲೇಖನಿ ಮತ್ತು ವರ್ತನೆಗಳ ಮೂಲಕ ಕಿರುಕುಳವಾಗುವಂತಹ ಸಾಮಾನ್ಯ ಸ್ಥಿತಿಗೆ ಮಾತ್ರ 
ಕಡೆಗಣಿಸುವ ಆಜ್ಞೆ ಅನ್ವಯಿಸುತ್ತದೆ. ಮುಸ್ಲಿಮರು ತಮ್ಮ ಉನ್ನತ ಸ್ಥಾನದಿಂದ ಕೆಳಗಿಳಿದು ಚಾರಿತ್ರಹೀನರೊಂದಿಗೆ ಜಗಳಾಡಬಾರದು 
ಮತ್ತು ಅವರ ಎಲ್ಲ ಅಸಂಬದ್ಧ ವರ್ತನೆಗಳಿಗೆ ಉತ್ತರಿಸಬಾರದು ಎಂಬುದೇ ಈ ಆಜ್ಞೆಯ ಉದ್ದೇಶ. ಅವರ ಆರೋಪ ಆಕ್ಷೇಪಗಳು 
ಹಾಗೂ ಅವರ ಅತಿರೇಕಗಳಿಗೆ ಸಭ್ಯತೆಯೊಂದಿಗೆ ಉತ್ತರಿಸುವ ಅವಕಾಶ ಒದಗಿ ಬಂದರೆ ಅದನ್ನು ಕೈ ಬಿಡಬಾರದು. ಆದರೆ ಎಲ್ಲಿ ಇದು 
ಮೇರೆ ಮೀರುತ್ತದೆಂದು ಕಂಡು ಬರುವುದೋ ಅಲ್ಲಿಂದ ಮೌನವಾಗಿ ಸಾಗಬೇಕು ಮತ್ತು ಪ್ರಕರಣವನ್ನು ಅಲ್ಲಾಹನಿಗೆ ಬಿಡಬೇಕು. 
ಅವರೊಂದಿಗೆ ಸಂಘರ್ಷಕ್ಕೆ ಇಳಿದರೆ ಅಲ್ಲಾಹನು ಅವರನ್ನು ಅವರ ಪಾಡಿಗೆ ಬಿಟ್ಟುಬಿಡುವನು. ಆದರೆ ಅಕ್ರಮಿಗಳನ್ನು ಕಡೆಗಣಿಸಿದರೆ 
ಅವನೇ ಅವರನ್ನು ನೋಡಿಕೊಳ್ಳುವನು ಮತ್ತು ಮರ್ದಿತರಿಗೆ ಅವರ ಸಹನೆಯ ಪ್ರತಿಫಲ ನೀಡುವನು. 


ಕಾಂಡ - 25 


45. ಅಲ್‌ ಜಾಸಿಯಃ 415 


೯ 


4 ಕ ME ಟ್‌], 4 11% uk u 
BES ಟು 63 sy MESO A HALRB 5 ಬು 0 


೪ 
PETIT ್‌ಳಚ್‌ಿ LM » 6 
GSE ಪ Cdl hE bs 5 

GS OK As ಇ (ಸ್ಕಿ IH ೩ (೪ ಚಪ 
ASB SI SIA 0೬ EPO 3 NBS 1೬ 


POE EEA A 
5S bs EEE DS EE 0S SA ೫% ಭ್ರ 

[ed pa Dr ಟ್‌್ಟಛ[್‌ ಕ್ಲ 34೫25 ೨ ೨ ಹಿ 
HEYA OAL ಗ್ರ; ಬಾಜ ಭು; ಸಜ ಯೃ 


೨ ತ್‌ “ಓಂ 2%  . ೨4 PEP ಎಸಕ ಬೈ ಅ ಕ್ಷ 4 ” 
Of Sk ES AY GS hI ID UII hs 
(16-20) ಇದಕ್ಕೆ ಮುಂಚೆ ನಾವು ಬನೀ ಇಸ್ರಾಈಲರಿಗೆ ಗ್ರಂಥ, "ಹುಕ್ಕ್‌ ಮತ್ತು ಪ್ರವಾದಿತ್ವ ಪ್ರದಾನ 
ಮಾಡಿದ್ದೆವು. ನಾವು ಅವರಿಗೆ ಅತ್ಯುತ್ತಮ ಜೀವನ ಸಾಧನಗಳನ್ನು ಕರುಣಿಸಿದೆವು. ಅಖಿಲ ಜಗತ್ತಿನವರ ಮೇಲೆ ಅವರಿಗೆ 
ಶ್ರೇಷ್ಠತೆ ದಯಪಾಲಿಸಿದೆವು. ಧರ್ಮದ ವಿಷಯದಲ್ಲಿ ಅವರಿಗೆ ಸುವ್ಯಕ್ತ ನಿರ್ದೇಶನಗಳನ್ನು ಕೊಟ್ಟೆವು. ಅನಂತರ 
ಅವರೊಳಗೆ ಭಿನ್ನಾಭಿಪ್ರಾಯಗಳು ತಲೆದೋರಿದುದು (ತಿಳುವಳಿಕೆಯಿಲ್ಲದ ಕಾರಣದಿಂದ ಆಗಿರಲಿಲ್ಲ ಜ್ಞಾನ ಬಂದ 
ಬಳಿಕವಾಗಿತ್ತು ಮತ್ತು ಅವರು ಪರಸ್ಥರ ಅತಿರೇಕವೆಸಗಲು ಇಚ್ಛಿಸಿದುದರಿಂದಾಗಿತ್ತು.” ಖಂಡಿತವಾಗಿಯೂ ನಿನ್ನ ಪ್ರಭು 
ಅವರು ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯಗಳ ತೀರ್ಮಾನವನ್ನು ಪುನರುತ್ಥಾನದ ದಿನ ಮಾಡುವನು. 
ಇನ್ನು ಪೈಗಂಬರರೇ, ನಾವು ನಿಮ್ಮನ್ನು ಧರ್ಮದ ವಿಷಯದಲ್ಲಿ ಒಂದು ಸುಸ್ಪಷ್ಟ ರಾಜಮಾರ್ಗ(ಧರ್ಮಶಾಸ್ತ್ರದಲ್ಲಿ 
ಸ್ಥಿರವಾಗಿರಿಸಿದ್ದೇವೆ.” ಆದುದರಿಂದ ನೀವು ಅದರಲ್ಲೇ ನಡೆಯಿರಿ. ಮತ್ತು ಅಜ್ಞಾನಿಗಳ ಅಭಿಲಾಷೆಗಳನ್ನು ಅನುಸರಿಸ 
ಬೇಡಿರಿ. ಅಲ್ಲಾಹನಿಗೆದುರಾಗಿ ಅವರು ನಿಮಗೆ ಯಾವ ಸಹಾಯವನ್ನೂ ಮಾಡಲಾರರು." ಅಕ್ರಮಿಗಳು ಪರಸ್ಪರ 
ಮಿತ್ರರು ಮತ್ತು ಧರ್ಮನಿಷ್ಠರ ಮಿತ್ರನು ಅಲ್ಲಾಹನಾಗಿದ್ದಾನೆ. ಇವು ಸಕಲ ಮಾನವರಿಗಾಗಿರುವ ದಿವ್ಯಜ್ಞಾನದ 
ಪ್ರಕಾಶಗಳು ಮತ್ತು ಇದು ದೃಢವಿಶ್ವಾಸವುಳ್ಳವರಿಗೆ ಸನ್ಮಾರ್ಗದರ್ಶನವೂ ಕೃಪೆಯೂ ಆಗಿದೆ." 
(21-22) ದುಷ್ಕರ್ಮಗಳನ್ನೆಸಗಿದವರು,** ನಾವು ಅವರನ್ನು ಸತ್ಯವಿಶ್ವಾಹವನ್ನಿರಿಸಿ ಸತ್ಯರ್ಮವೆಸಗಿದವರಿಗೆ 


20. ಆಜ್ಞೆಯಲ್ಲಿಮೂರು ವಿಷಯಗಳಿವೆ. (1) ಗ್ರಂಥದ ಜ್ಞಾನ ಮತ್ತು ಧರ್ಮದ ತಿಳುವಳಿಕೆ (2) ಗ್ರಂಥದ ಇಂಗಿತಕ್ಕನುಸಾರ ಕೆಲಸ 
ಮಾಡುವ ಜಾಣ್ಮೆ (3) ವ್ಯವಹಾರಗಳಲ್ಲಿ ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯ. 

21. ಜಗತ್ತಿನವರೆಲ್ಲರ ಮೇಲೆ ಶಾಶ್ವತವಾದ ಶ್ರೇಷ್ಠತೆ ದಯಪಾಲಿಸಲಾಗಿದೆಯೆಂದು ಇದರರ್ಥವಲ್ಲ ಆ ಕಾಲದಲ್ಲಿ ಜಗತ್ತಿನ ಎಲ್ಲ 
ಜನಾಂಗಗಳ ಪೈಕಿ ಬನೀ ಇಸ್ರಾಈಲರನ್ನು ಅಲ್ಲಾಹನು ಗ್ರಂಥದ ವಾಹಕರು ಮತ್ತು ದೇವೋಪಾಸನೆಯ ಧ್ವಜವಾಹಕರೆಂಬ ನೆಲೆಯಲ್ಲಿ ಆ 
ಸೇವೆಗಾಗಿ ಆಯ್ಕೆ ಮಾಡಿರುವನು ಎಂಬುದು ಇದರ ಸರಿಯಾದ ಅರ್ಥ. 

22. ಎವರಣೆಗಾಗಿ ನೋಡಿರಿ: ಶಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಬಕರ: ಟಿ.230, ಆಲಿ ಇಮ್ರಾನ್‌: ಟಿ.17-18, 
ಸಂಪುಟ-4 ಅಶ್ಪೂರಾ: ಟಿ.22-23. 

23. ಬನೀ ಇಸ್ರಾಈಲರಿಗೆ ವಹಿಸಿಕೊಡಲಾಗಿದ್ದ ಹೊಣೆಗಾರಿಕೆಯನ್ನು ಈಗ ನಿಮಗೆ ವಹಿಸಿಕೊಡಲಾಗಿದೆಯೆಂದರ್ಥ. 

ದೊರಕಿಯೂ ಅವರು ತಮ್ಮ ಸ್ಪಾರ್ಥದಿಂದಾಗಿ ಭಿನ್ನಾಭಿಪ್ರಾಯಗಳಲ್ಲಿ ಸಿಲುಕಿ, ಪರಸ್ಪರ ಗುಂಪುಗಾರಿಕೆಯಲ್ಲಿ ತೊಡಗಿದರು. 
ಇದರಿಂದಾಗಿ ಅವರು ಮಾನವರ ಮಾರ್ಗದರ್ಶನಕ್ಕೆ ಅನರ್ಹರಾಗಿ ಬಿಟ್ಟರು. ಈಗ ಬನೀ ಇಸ್ರಾಈಲರು ಬಿಟ್ಟಿದ್ದ ಮತ್ತು ಅನರ್ಹರಾಗಿ 
ಬಿಟ್ಟಸೇವೆಯನ್ನುನಿರ್ವಹಿಸಲು ಅದೇ ಧರ್ಮದ ರಾಜಮಾರ್ಗದಲ್ಲಿನಿಮ್ಮನ್ನು ನಿಲ್ಲಿಸಲಾಗಿದೆ. (ವಿವರಣೆಗಾಗಿ ನೋಡಿರಿ ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-4 ಅಶ್ಕೂರಾ ಸೂಕ್ತಗಳು 13-15 ಟಿ.20-26) 

24. ಅಂದರೆ ನೀವು ಅವರನ್ನು ಸಂತೋಷ ಪಡಿಸಲು ಅಲ್ಲಾಹನ ಧರ್ಮದಲ್ಲಿ ತಿದ್ದುಪಡಿ ಮಾಡಿದರೆ ಅಲ್ಲಾಹನ ಹಿಡಿತದಿಂದ 
ಅವರು ನಿಮ್ನನ್ನು ರಕ್ಷಿಸಲಾರರು. 

25. ಅಂದರೆ ಈ ಗ್ರಂಥ ಮತ್ತು ಶರೀಅತ್‌ ಸಕಲ ಮಾನವರಿಗೆ ಸತ್ಯ-ಅಸತ್ಯವನ್ನು ಸ್ಪಷ್ಟಪಡಿಸುವ ಬೆಳಕನ್ನು ತೋರಿಸುತ್ತದೆ. ಆದರೆ 
ಸತ್ಯದ ಮೇಲೆ ದೃಢವಾದ ವಿಶ್ವಾಸವಿರುವವರು ಮಾತ್ರ ಇದರಿಂದ ಮಾರ್ಗದರ್ಶನ ಪಡೆಯುತ್ತಾರೆ. ಅಂತಹವರಿಗೇ ಇದು ಕರುಣೆಯಾಗಿದೆ. 

26. ತೌಹೀದ್‌(ಏಕದೇವತ್ವ )ನ ಕರೆಯ ಬಳಿಕ ಇಲ್ಲಿಆಖಿರತ್‌(ಪರಲೋಕ)ನ ಕುರಿತು ಮಾತು ಆರಂಭವಾಗುತ್ತದೆ. 


ಕಾಂಡ - 25 


416 ತಫ್ಟೀಮುಲ್‌ ಕುರ್‌ಆನ್‌ 


33 4 3೨ ಓಕ pa ಸ ರ ೨2೨% 
els 3 EE ಭಗವ ಲ್‌ SAME ಬ 
೨ ಲ ೨ ಸ ೨೨3 4 
de HS FU BAIS gH 834605೫೬ 
ಗ್ಗ AM >, 739 ೨54 2% ಸಸ 
sis 5 SS ಆ ಧಿ ನೆ ವ 
ಸಮಾನರಾಗಿ ಮಾಡುವೆವೆಂದೂ ಅವರಿಬ್ಬರ ಜೀವನ ಮರಣಗಳು ಸಮಾನ ಸ್ವರೂಪದ್ದಾಗಿರುವುದೆಂದೂ 
ಭಾವಿಸಿಕೊಂಡಿರುವರೇ? ಇವರು ಮಾಡುವ ತೀರ್ಮಾನ ಬಹಳ ಕೆಟ್ಟದು. ಅಲ್ಲಾಹನು ಭೂಮಿ ಆಕಾಶಗಳನ್ನು 
ಸತ್ಯಪೂರ್ಣವಾಗಿ ಸೃಷ್ಟಿಸಿರುತ್ತಾನೆ.೫ ಪ್ರತಿಯೊಬ್ಬ ಜೀವಿಗೆ ಅದರ ದುಡಿಮೆಯ ಪ್ರತಿಫಲ ನೀಡಲಿಕ್ಕಾಗಿ, 
ಖಂಡಿತವಾಗಿಯೂ ಜನರ ಮೇಲೆ ಅಕ್ರಮವೆಸಗಲಾಗದು.” 
(23) ತನ್ನ ಸ್ನೇಚ್ಛೆಗಳನ್ನೇ ತನ್ನ ದೇವರಾಗಿ ಮಾಡಿಕೊಂಡವನ ಕುರಿತು ನೀವೆಂದಾದರೂ ವಿವೇಚಿಸಿದಿರಾ?” 


27. ಪರಲೋಕವು ಸತ್ಯವೆಂಬುದಕ್ಕೆ ನೈತಿಕ ಆಧಾರವಿದು. ಸತ್ಕರ್ಮಿಗಳ ಮತ್ತು ದುಷ್ಕರ್ಮಿಗಳ ಅಂತಿಮ ಪರಿಣಾಮ 
ಸಮನಾಗಿರುವುದು. ಸತ್ಕರ್ಮಿಗಳಿಗೆ ಅವರ ಉತ್ತಮ ಕರ್ಮಗಳಿಗೆ ಉತ್ತಮ ಪ್ರತಿಫಲ ಸಿಗುವುದು ಮತ್ತು ಕೆಟ್ಟವರಿಗೆ ಅವರ 
ದುಷ್ಕರ್ಮಗಳಿಗೆ ಕೆಟ್ಟ ಫಲ ಸಿಗುವುದು, ನೈತಿಕತೆಯಲ್ಲಿ ಒಳಿತು-ಕೆಡುಕು ಮತ್ತು ಆಚಾರದಲ್ಲಿ ಪುಣ್ಯ-ಪಾಪಗಳ ವ್ಯತ್ಯಾಸದ ಕಡ್ಡಾಯ 
ಬೇಡಿಕೆಯಾಗಿದೆ. ಹಾಗಿಲ್ಲದಿದ್ದರೆ ಒಳಿತು-ಕೆಡುಕಿನ ಪರಿಣಾಮ ಒಂದೇ ಆದರೆ ನೈತಿಕತೆಯಲ್ಲಿ ಸತ್ಯರ್ಮ- ದುಷ್ಕರ್ಮಗಳ ವ್ಯತ್ಯಾಸವೇ 
ಅರ್ಥಹೀನವಾಗಿ ಬಿಡುತ್ತದೆ "ಮತ್ತು ದೇವನ ಮೇಲೆ ಅನ್ಯಾಯದ ಅಪವಾದ. ಬೀಳುತ್ತದೆ. ದುರ್ಮಾರ್ಗದಲ್ಲಿ ನಡೆಯುವವರು 
ಯಾವುದೇ ಶಿಕ್ಚೆ- ರಕ್ಷೆಯಿರಬಾರದೆಂದು ಬಯಸುತ್ತಾರೆ ಏಕೆಂದರೆ ಈ ಕಲ್ಪನೆಯೇ ಅವರ ಭೋಗವಿಲಾಸಕ್ಕೆ ತಡೆಯೊಡ್ಡುವಂತಹದ್ದಾಗಿದೆ. 
ಆದರೆ ಸದಾಚಾರಿಗಳೊಂದಿಗೂ ದುರಾಚಾರಿಗಳೊಂದಿಗೂ ಒಂದೇ ರೀತಿಯಲ್ಲಿ ವರ್ತಿಸುವುದು ಹಾಗೂ ಸ ಸಜ್ಜನ 'ವಿಶ್ವಾಸಿಯು ಈ 
ಲೋಕದಲ್ಲಿ ಹೇಗೆ ಜೀವಿಸಿದನು ಮತ್ತು ಸತ್ಯನಿಷೇಧಿ ಕರ್ಮಭ್ರಷ್ಟನು ಏನೆಲ್ಲ ಮಾಡಿದನೆಂದು ನೋಡದೆ ಇರುವುದು ದೇವನ ಯುಕ್ತಿ 
ಮತ್ತು ನ್ಯಾಯಕ್ಕೆ ವಿರುದ್ಧವಾಗಿದೆ. 

ಒಬ್ಬನು ತನ್ನ ಮೇಲೆ ಜೀವನವಿಡೀ ನೈತಿಕ ನಿರ್ಬಂಧಗಳನ್ನು ಹೇರುತ್ತಾನೆ. ಹಕ್ಕುದಾರರಿಗೆ ಅವರ ಹಕ್ಕು ನೀಡುತ್ತಾನೆ. ಅನುಚಿತ 
ಲಾಭ ಮತ್ತು ಭೋಗವಿಲಾಸಗಳಿಂದ ತನ್ನನ್ನುದೂರವಿರಿಸುತ್ತಾನೆ. ಸತ್ಯಕ್ಕಾಗಿ ತರತರದ ಕಷ್ಟ-ನಷ್ಟಗಳನ್ನು ಅನುಭವಿಸುತ್ತಾನೆ. ಇನ್ನೊಬ್ಬನು, 
ತನ್ನ ಚಿತ್ತದ ಬೇಡಿಕೆಗಳನ್ನು ಎಲ್ಲ ರೀತಿಯಲ್ಲೂ ಪೂರೈಸುತ್ತಾನೆ, ದೇವನ ಹಕ್ಕನ್ನು ನಿರ್ಲಕ್ಷಿಸುತ್ತಾನೆ, ಜನರ ಹಕ್ಕುಗಳನ್ನು ಕಬಳಿಸುತ್ತಾನೆ. 
ತನಗಾಗಿ ಎಲ್ಲ ರೀತಿಯ ಲಾಭವನ್ನೂ ಭೋಗವಿಲಾಸವನ್ನೂ ಶೇಖರಿಸುತ್ತಾನೆ- ಈ ಇಬ್ಬರ ಜೀವನದ ಈ ವ್ಯತ್ಯಾಸವನ್ನು ಅಲ್ಲಾಹನು 
ನಿರ್ಲಕ್ಷಿಸಬಲ್ಲನೆಂದು ಯಾರಾದರೂ ನಿರೀಕ್ಷಿಷಬಹುದೆ? ಸಾಯುವ ತನಕ ಇವರಿಬ್ಬರ ಜೀವನವು ಒಂದೇ ರೀತಿಯಾಗಿರದೆ, ಸತ್ತ ನಂತರ 
ಪರಿಣಾಮ ಒಂದೇ ರೀತಿಯಾಗುವುದಾದರೆ ದೇವನ ದೇವತ್ವದಲ್ಲಿ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೇನಿರಬಹುದು. (ಹೆಚ್ಚಿನ ವಿವರಣೆಗೆ 
ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಯೂನುಸ್‌: ಟಿ.9-10, ಹೂದ್‌; ಟಿ.106, ಅನ್ನಮ್ಮ ಟಿ.35, ಸಂಪುಟ-3 ಅಲ್‌ 
ಹಣ್ಣ್‌: ಟಿ. 9, ಅನ್ನಮ್ಸ್‌ ಟಿ. 86,ಅರ್ರೂಮ್‌: ಟಿ. 6-8, ಸಂಪುಟ-4 ಸ್ವಾದ್‌: ಸೂಕ್ತ 28 ಟಿ.30) 

28, ಅಂದರೆ ಅಲ್ಲಾಹನು ಭೂಮ್ಯಾಕಾಶಗಳನ್ನು ಆಟವೆಂಬ ನೆಲೆಯಲ್ಲಿ ಸೃಷ್ಟಿಸಲಿಲ್ಲ ಅದೊಂದು ಉದ್ದೇಶಪೂರ್ವಕ ಮತ್ತು 
ಯುಕ್ತಿಪೂರ್ಣ ವ್ಯವಸ್ಥೆಯಾಗಿದೆ. ಇದರಲ್ಲಿ ಅಲ್ಲಾಹನು ನೀಡಿದ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿ ಉತ್ತಮ 
ಸಾಧನೆಗಳನ್ನು ಮಾಡಿದವರು ಹಾಗೂ ಅದನ್ನು ತಪ್ಪಾಗಿ ಬಳಸಿ ಅಕ್ರಮ ಹಾಗೂ ಕ್ಲೋಭೆ ನಿರ್ಮಿಸಿದವರು ಕೊನೆಗೆ ಸತ್ತು ಮಣ್ಣಾಗುವುದು, 
ಆ ಬಳಿಕ ಅವರ ಸತ್ಯರ್ಮ-ದುಷ್ಕರ್ಮಗಳ ಉತ್ತಮ ಅಥವಾ ಕೆಟ್ಟ ಪರಿಣಾಮ ಗೋಚರಿಸುವಂತ ಇನ್ನೊಂದು ಜೀವನ ಇಲ್ಲದಿರುವುದು 
ಬುದ್ಧಿಗೆ ನಿಲುಕದ ವಿಷಯವಾಗಿದೆ. ಒಂದು ವೇಳೆ ಹಾಗಿದ್ದರೆ, ಈ ವ್ಯವಸ್ಥೆಯ ಓರ್ವ ಆಟಗಾರನ ಆಟಿಕೆಯಾಗಿರುವುದೇ ವಿನಾ ಯುಕ್ತಿಜ್ಜನ 
ಉದ್ದೇಶಪೂರ್ವಕ ವ್ಯವಸ್ಥೆಯಾಗಿರದು (ಹೆಚ್ಚಿನ ವಿವಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್‌ಆಮ್‌; ಟಿ.46, ಸಂಪುಟ-2 
ಯೂನುಸ್‌: ಟಿ.11, ಇಬ್ರಾಹೀಮ್‌: ಟಿ.26, ಅನ್ನಹ್ಣ್‌; ಟಿ.6, ಸಂಪುಟ-3 ಅಂಬೂತ್‌: ಟಿ.75, ಅರ್ರೂಮ್‌: ಟಿ.6) 

29. ಸತ್ಕರ್ಮಿಗಳಿಗೆ ಅವರ ಕರ್ಮಗಳ ಉತ್ತಮ ಫಲ ಸಿಗದೆ ಇರುವುದು, ದುಷ್ಕರ್ಮಿಗಳಿಗೆ ಅವರ ಅಕ್ರಮಿಗಳ ದುಷ್ಕಲ ಲಭಿಸದೆ 
ಇರುವುದು ಹಾಗೂ ಮರ್ದಿತರನ್ನು ಕೇಳುವವರಿಲ್ಲವೆಂದಾದರೆ ಇದು ಖಂಡಿತ ಅನ್ಯಾಯವೆಂಬುದು ಈ ಹಿನ್ನೆಲೆಯಲ್ಲಿ ಈ ವಾಕ್ಯದ ಸ್ಪಷ್ಟ 
ಅರ್ಥವಾಗಿದೆ. ದೇವನಿಂದ ಇಂತಹ ಅನ್ಯಾಯ ಖಂಡಿತ ಆಗದು. ಅದೇ ರೀತಿ ಓರ್ವ ಸತ್ಸರ್ಮಿಗೆ ಅವನ ಹಕ್ಕಿಗಿಂತ ಕಡಿಮೆ ಪ್ರತಿಫಲ 
ನೀಡುವುದು, ದುಷ್ಕರ್ಮಿಗೆ ಅವನ ಅರ್ಹತೆಗಿಂತ ಹೆಚ್ಚು ಶಿಕ್ಷೆ ಕ್ಲೆನೀಡುವುದು. ದೇವನ ಬಳಿ ಇಂತಹ ಅನ್ಯಾಯವೂ ಸ ಸಂಭವಿಸಲಾರದು. 

30. ಚಿತ್ತಾಕಾಂಕ್ಷೆಯ ದಾಸನಾಗಿರುವುದೇ ಅದನ್ನು ದೇವರಾಗಿ ಮಾಡುವುದರ ಅರ್ಥ. ಅಲ್ಲಾಹನು ಒಂದು ವಸ್ತುವನ್ನು: ಹರಾಮ್‌ 
ಎಂದು ಸಾರಿದರೂ ತನ್ನ ನ್ನ ಮನಸ್ಸಿನ ಆಗ್ರಹದಂತೆ ಮನುಷ್ಯ ಅದನ್ನು ಮಾಡಿ ಬಿಡುವುದು. ಅವನ ಮನಸ್ಸು ಬಯಸದಿರುವುದನ್ನು 


ಕಾಂಡ - 25 


45. ಅಲ್‌ ಜಾಸಿಯಃ 417 


೨ ಲೆ ೨ ಯತ್ತಿ ಆ LA po 14 MLK ಶ್ಯ Wa 
Joc ಲಕಿ 9 ಕಷ EES ತೆ 5 ಎಬ 5543 (& 
234 (ರಿ `ಓ ಆಟ ಹೈ, ಆ ೨ಸ್ಮಭ ೨೨೦. 1%. (ಇಳ. ೨ 3 
CFS SELES) 9 ೬103506055 Iles AA's 

hE ಶಸ 3 12 ್‌ ಲ ್‌್‌ಫಅಳಚಬಏಫಘಟುುೂ ಶಿ PAVE 
OMY A Oe Wy EH LISS) ELL LESS 
ಅಲ್ಲಾಹನು ಜ್ಞಾನದ ಹೊರತಾಗಿಯೂ” ಅವನನ್ನು ಪಥಭ್ರಷ್ಟತೆಗೆ ಎಸೆದು ಬಿಟ್ಟನು. ಅವನ ಹೃದಯ ಹಾಗೂ 
ಕಿವಿಗಳಿಗೆ ಮುದ್ರೆಯನ್ನು ಒತ್ತಿ ಬಿಟ್ಟನು ಮತ್ತು ಅವನ ದೃಷ್ಟಿಗಳ ಮೇಲೆ ತೆರೆಯಳೆದು ಬಿಟ್ಟನು. ಅಲ್ಲಾಹನ ಬಳಿಕ 
ಅವನಿಗೆ ಸನ್ಮಾರ್ಗ ನೀಡಲು ಇನ್ನಾರಿದ್ದಾರೆ? ನೀವು ಪಾಠ ಕಲಿಯುವುದಿಲ್ಲವೇ? 


(24-27) ಜೀವನವೆಂದರೆ ನಮ್ಮ ಈ ಲೋಕದ ಜೀವನ ಮಾತ್ರ. ನಮ್ಮ ಸಾವು ಮತ್ತು ಬದುಕು ಇಲ್ಲೇ. 
ಕಾಲಚಕ್ರದ ಹೊರತು ಇನ್ನಾವುದೂ ನಮ್ಮನ್ನುನಾಶಗೊಳಿಸುವುದಿಲ್ಲವೆಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿಇವರ 


ಅಲ್ಲಾಹನು ಕಡ್ಡಾಯಗೊಳಿಸಿದರೂ ಮಾಡದಿರುವುದು ಎಂದಾದರೆ ಅವನ ಆರಾಧ್ಯ ದೇವನಾಗಿರದೆ, ಅವನು ಅನುಸರಿಸುವ 
ಚಿತ್ತಾಕಾಂಕ್ಷೆಯಾಗಿದೆ. ಅವನು ಬಾಯಿಂದ ಅದನ್ನು ದೇವನೆಂದೋ ಆರಾಧ್ಯನೆಂದೋ ಹೇಳದಿದ್ದರೂ ಅದರ ಮೂರ್ತಿಯನ್ನು 
ಮಾಡಿ ಪೂಜಿಸದಿದ್ದರೂ ಸರಿ. ಈ ರೀತಿಯ ನಿಶ್ಶರ್ಶ ಅನುಸರಣೆಯೇ ಅದು ಅವನ ಆರಾಧ್ಯನಾಗಲು ಸಾಕಾಗುತ್ತದೆ. ಈ ಕ್ರಿಯಾತ್ಮಕ 
ಶಿರ್ಕ್‌ನ ನಂತರ ಒಬ್ಬನು ಅದನ್ನು ಅನುಸರಿಸುತ್ತಿರುವುದಾಗಿ ಹೇಳದಿದ್ದರೂ ಅದಕ್ಕೆ ಸಾಷ್ಟಾಂಗವೆರಗದಿದ್ದರೂ ಅವನು ಶಿರ್ಕ್‌ನ 
ಪಾಪದಿಂದ ಮುಕ್ತನಾಗುವುದಿಲ್ಲ; ಈ ಸೂಕ್ತಕ್ಕೆ ಇತರ ವ್ಯಾಖ್ಯಾನಕಾರರು ಇದೇ ಅರ್ಥವನ್ನು ಕೊಟ್ಟಿದ್ದಾರೆ. 

ಇಬ್ನು ಜರೀರ್‌ ಹೇಳುತ್ತಾರೆ- ಅವನು ತನ್ನ ಚಿತ್ತಾಂಕಾಂಕ್ಷೆಯನ್ನು ಆರಾಧ್ಯವನ್ನಾಗಿ ಮಾಡಿದನು. ಅದು ಬಯಸಿದ್ದನ್ನು ಮಾಡಿ 
ಬಿಟ್ಟನು. ಅಲ್ಲಾಹನು ಹರಾಮ್‌ ಎಂದು ಸಾರಿದ್ದನ್ನುಹರಾಮ್‌ ಎಂದೂ ಹಲಾಲ್‌ ಎಂದು ಸಾರಿದ್ದನ್ನುಹಲಾಲ್‌ ಆಗಿಯೂ ಪರಿಗಣಿಸಲಿಲ್ಲ 

ಅಬೂಬಕರ್‌ ಜಸ್ಸಾಸ್‌ ಹೇಳುತ್ತಾರೆ- ಅವನು ದೇವನನ್ನು ಅನುಸರಿಸುವಂತೆ ತನ್ನ ಚಿತ್ತಾಕಾಂಕ್ಷೆಯನ್ನು ಅನುಸರಿಸುತ್ತಾನೆ. 

ರುಮಖ್ಲರಿ ಹೇಳುತ್ತಾರೆ- ಅವನು ತನ್ನ ಚಿತ್ತಾಕಾಂಕ್ಷೆಗೆ ಅತಿ ವಿಧೇಯನಾಗಿದ್ದಾನೆ. ಅದು ಅವನನ್ನು ಎಲ್ಲಿಗೆ ಕರೆಯುತ್ತದೋ 
ಅಲ್ಲಿಗೆ ಹೋಗುತ್ತಾನೆ. ದೇವನ ಉಪಾಸನೆ ಮಾಡುವ ರೀತಿಯಲ್ಲಿಅವನು ಅದರ ಉಪಾಸನೆ ಮಾಡುತ್ತಾನೆ. 

(ಹೆಚ್ಚಿನ ವಿವಣೆಗಳಿಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ಫರ್ಕಾನ್‌: ಟಿ.56; ಸಂಪುಟ-4 ಸಬಾ: ಟಿ.62; 
ಯಾಸೀನ್‌: ಟಿ.53; ಅಶ್ಶೂರಾ: ಟಿ.38) 

31. ge ಕ! 'ಅದಲ್ಲಹುಲ್ಲಾಹು ಅಲಾ ಇಲ್ಲಿನ್‌' ಮೂಲಪದಗಳಾಗಿವೆ. ಅದರ ಒಂದರ್ಥ- ಆವ್ಯಕ್ತಿ ಜ್ಞಾನಿಯಾಗಿದ್ದರೂ 
ಅಲ್ಲಾಹನಿಂದ ಪಥಭ್ರಷ್ಟತೆಗೆ ಎಸೆಯಲ್ಪಟ್ಟನು ಎಂದಾಗಿರಬಹುದು. ಏಕೆಂದರೆ ಅವನು ಚಿತ್ತಾಕಾಂಕ್ಷೆಯ ದಾಸನಾಗಿ ಬಿಟ್ಟಿದ್ದಾನೆ. 
ಇನ್ನೊಂದರ್ಥ ಹೀಗಿದೆ- ಅವನು ಚಿತ್ತಾಕಾಂಕ್ಷೆಯ ದಾಸನಾಗಿ ಬಿಟ್ಟಿದ್ದಾನೆ ಎಂಬುದರ ಜ್ಞಾನ ಅಲ್ಲಾಹನಿಗಿರುವುದರಿಂದ ಅವನನ್ನು 
ಅವನು ಪಥಭ್ರಷ್ಟತ್ತಗೆ ತಳ್ಳಿ ಬಿಟ್ಟಿದ್ದಾನೆ. 

32. ಅಲ್ಲಾಹನು ಯಾರನ್ನಾದರೂಪಥಭ್ರಷ್ಟತೆಗೆಎಸೆಯುವುದುಹಾಗೂ ಅವನ ಹೃದಯಮತ್ತುಕಿವಿಗಳಿಗೆ ಮುದ್ರೆಯೊತ್ತುವುದು, 
ಅವನ ಕಣ್ಣಿಗೆ ಪರದೆ ಹಾಕುವುದರ ವಿವರಣೆಯನ್ನುನನಾವು ಈ ಮುಂಚೆ ಅನೇಕ ಕಡೆಗಳಲ್ಲಿ ಕೊಟ್ಟಿದ್ದೇವೆ. (ನೋಡಿರಿ ತಪ್ಪೀಮುಲ್‌ ಕುರ್‌ 
ಆನ್‌ ಸಂಪುಟ-1 ಅಲ್‌ಬಕರ: ಟಿ.10, 16, ಅನ್‌ಆಮ್‌: ಟಿ.17, 27, ಸಂಪುಟ-2 ಆಆ್‌ರಾಫ್‌: ಟಿ.80, ಅತ್ತೌಬ: ಟಿ.89, 93, 
ಯೂನುಸ್‌: ಟೆ.73, ಅರ್ರಆ್‌ದ್‌: ಟಿ.44, ಇಬ್ರಾಹೀಮ್‌: ಟಿ.6-7, 40 ಅನ್ನಹ್ಹ್‌; ಟಿ.110, ಬನೀ ಇಸ್ರಾಈಲ್‌: ಟಿ.51, ಸಂಪುಟ-3, 
ಅರ್ರೂಮ್‌: ಟಿ.84, ಸಂಪುಟ-4 ಫಾತಿರ್‌: ಸೂಕ್ತ 8 ಟಿ.16-17, ಅಲ್‌ಮೂಮಿನ್‌: ಟಿ.54) 

33. ಈ ಸೂಕ್ತ ಅವತೀರ್ಣವಾದ ಹಿನ್ನೆಲೆಯನ್ನು ಗಮನಿಸಿದಾಗ, ಚಿತ್ತಾಕಾಂಕ್ಷೆಯನ್ನು ಅನುಸರಿಸಬಯಸುವವರು ಮಾತ್ರ 
ಪರಲೋಕವನ್ನು ನಿರಾಕರಿಸುತ್ತಾರೆಂದು ವ್ಯಕ್ತವಾಗುತ್ತದೆ. ಪರಲೋಕ ವಿಶ್ವಾಸವು ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯೆಂದು ಅವರು ಭಾವಿಸು 
ತ್ತಾರೆ. ಈ ರೀತಿ ನಿರಾಕರಿಸಿ ಬಿಟ್ಟಾಗ ಅವರಿಗೆ ಚಿತ್ತಾಕಾಂಕ್ಷೆಯ ಅನುಸರಣೆಯು ಇನ್ನಷ್ಟು ಸುಲಭವಾಗುತ್ತದೆ. ಅವರು ತಮ್ಮ 
ಪಥಭ್ರಷ್ಠತೆಯಲ್ಲಿ ದಿನೇ ದಿನೇ ಹೆಚ್ಚೆಚ್ಚು ಅಲೆದಾಡುತ್ತಾ ಮುಂದುವರಿಯುತ್ತಾರೆ. ಅವರು ತೊರೆಯುವಂತಹ ಯಾವ ಕೆಡುಕೂ 
ಉಳಿದಿರುವುದಿಲ್ಲ ಯಾರದೇ ಹಕ್ಕುಗಳನ್ನು ವಂಚಿಸಲು ಅವರಿಗೆ ಸಂಕೋಚವುಂಟಾಗುವುದಿಲ್ಲ ಯಾವುದೇ ಅಕ್ರಮ-ಅನ್ಯಾಯದ 
ಅವಕಾಶ ಸಿಕ್ಕಿದ ಮೇಲೆ, ಸತ್ಯ ನ್ಯಾಯವನ್ನು ಗೌರಏಸುವುದರಿಂದ ಆದರಿಂದ ಹಿಂದೆ ಸರಿಯುವರೆಂದು ನಿರೀಕ್ಷಿಸುವುದೇ ಸಾಧ್ಯವಿಲ್ಲ 
ಪಾಠ ಕಲಿಯಬಹುದಾದಂತಹ ಯಾವುದೇ ಘಟನೆ ಅವರ ಮುಂದೆ ಬಂದರೂ ಅವರು ವ್ಯತಿರಿಕ್ತವಾಗಿ ಆಲೋಚಿಸುತ್ತಾರೆ. ನಾವು 
ಮಾಡುವುದೆಲ್ಲ ಸರಿಯಾಗಿದೆಯೆಂದು ಅದನ್ನು ಸಮರ್ಥಿಸುತ್ತಾರೆ. ಯಾವುದೇ ಉಪದೇಶ ಅವರಿಗೆ ನಾಟುವುದಿಲ್ಲ ಮನುಷ್ಯನನ್ನು 
ಕೆಡುಕಿನಿಂದ ತಡೆಯಬಲ್ಲಂತಹ ಯಾವುದೇ ಸಾಕ್ಟ್ಯಾಧಾರವೂ ಅವರ ಮನಸ್ಸನ್ನು ಆಕರ್ಷಿಸುವುದಿಲ್ಲ ಅವರು ತಮ್ಮ ಅನಿಯಂತ್ರಿತ 


ಕಾಂಡ -25 


418 ತಪ್ಪೀಮುಲ್‌ ಕುರ್‌ಆನ್‌ 


೨ ದು 


Ly SIG ೭1೪) ಬೂತ ರಟ ಲಯ AEE 


ಸ 


MUL) ಯಿ ಯತ 0 ಕೊಟ SL ಕ್ರಿ 
(ಎ) ಹ. SOS HE LEI SSS S85 a 


ಬಳಿ ಈ ಕುರಿತು ಯಾವ ಜ್ಞಾನವೂ ಇಲ್ವ ಇವರು ಕೇವಲ ಊಹೆಯ ಆಧಾರದಲ್ಲಿ ಹೀಗೆ ಹೇಳುತ್ತಿದ್ದಾರೆ." ನಮ್ಮ 
ಸುವ್ಯಕ್ತೆ ಸೂಕ್ತಗಳನ್ನು ಇವರಿಗೆ ಕೇಳಿಸಲಾದಾಗ*, ಇವರ ಬಳಿ "ನೀವು `ಸತ್ಯವಂತರಾಗಿದ್ದರೆ ನಮ್ಮ ಪೂರ್ವಜರನ್ನು 
ಎಬ್ಬಿಸಿ ತನ್ನಿರಿ" ಎಂದು ಹೇಳುವುದರ ಹೊರತು ಬೇರಾವವಾದವೂ ಇರುವುದಿಲ್ಲ! ಸಂದೇಶವಾಹಕರೇ, ಇವರೊಡನೆ 
ಹೇಳಿರಿ "ಅಲ್ಲಾಹನೇ ನಿಮಗೆ ಜೀವನ ಪ್ರದಾನ ಮಾಡುತ್ತಾನೆ. ಅನಂತರ ಅವನೇ ನಿಮಗೆ ಮರಣ ಕೊಡುತ್ತಾನೆ.” 
ಆ ಬಳಿಕ ಪುನರುತ್ಥಾನದ ದಿನ ಅವನೇ ನಿಮ್ಮನ್ನು ಒಟ್ಟುಗೂಡಿಸುವನು. ಅದು ಬರುವುದರಲ್ಲಿಯಾವ ಸಂದೇಹವೂ 


ಸ್ವಾತಂತ್ರ್ಯದ ಪರವಾಗಿ ಎಲ್ಲ ಸಾಕ್ಟ್ಯಾಧಾರಗಳನ್ನು ಹುಡುಕುತ್ತಾ ಸಾಗುತ್ತಾರೆ. ಅವರ ಮನ-ಮಸಿಷ್ಠಗಳು ಒಳ್ಳೆಯ ಆಲೋಚನೆಯ 
ಬದಲು ತಮ್ಮ ಆಶೆ-ಆಕಾಂಕ್ಷೆಗಳನ್ನು ಸಾಧ್ಯ ರೀತಿಯಲ್ಲಿ ಪೂರೈಸುವುದರಲ್ಲೇ ವ್ಯಯವಾಗುತ್ತದೆ. ಇದು ಪರಲೋಕ ನಿರಾಕರಣೆಯು 
ಚಾರಿತ್ರ್ಯಕ್ಕೆ ಎಷ್ಟು ಮಾರಕವೆಂಬುದರ ಸ್ಪಷ್ಟ ಪುರಾವೆಯಾಗಿದೆ. ನಾವು ಹೊಣೆ ರಹಿತರಲ್ಲ ನಮ್ಮ ಕರ್ಮಗಳ ಬಗ್ಗೆ ದೇವನ ಮುಂದೆ 
ವಿಚಾರಣೆ ಎದುರಿಸಲಿಕ್ಕಿದೆಯೆಂಬ ಪ್ರಜ್ಞೆಮಾತ್ರ ಮಾನವನನ್ನು ಮಾನವೀಯತೆಯ ಮೇರೆಯೊಳಗಿಡಬಲ್ಲುದು. ಈ ಪ್ರಜ್ಞೆ ಇಲ್ಲದಿದ್ದರೆ 
ಎಷ್ಟೇ ದೊಡ್ಡ. ವಿದ್ಧಾಂಸನಾದರೂ ಮಾನವನು ಪ್ರಾಣಿಗಳಿಗಿಂತ ಕಿಳಾಗಿ ವರ್ಶಿಸುವುದರಲ್ಲಿಸಂಶಯವಿಲ್ಲ 

34. ಅಂದರೆ ಈ ಜೀವನದ ಬಳಿಕ ಮಾನವನಿಗೆ ಇನ್ನೊಂದು ಜೀವನವಿಲ್ಲ ದೇವನ ಆಜ್ಞೆಯಂತೆ ಪ್ರಾಣವನ್ನು 
ವಶಪಡಿಸಲಾಗುವುದಿಲ್ಲ ಅವನು ಕಾಲದ ಉರುಳಾಟದಲ್ಲಿ ಸತ್ತು ಮಣ್ಣಾಗುತ್ತಾನೆನ್ನುವುದಕ್ಕೆ ಅವರ ಬಳಿ ಖಾತ್ರಿಯಾದ ಯಾವುದೇ 
ಜ್ಞಾನ ಮೂಲವಿಲ್ಲ ಪರಲೋಕವನ್ನು ನಿರಾಕರಿಸುವವರು ಕೇವಲ ಊಹೆಯ ಆಧಾರದಲ್ಲಿ ಇಂತಹ ಮಾತುಗಳನ್ನಾಡುತ್ತಾರೆಯೇ ವಿನಃ 
ಯಾವುದೇ ಜ್ಞಾನದಿಂದಲ್ವ ಮರಣದ ಬಳಿಕ ಜೀವನವಿದೆಯೇ ಇಲ್ಲವೇ ಎಂಬುದು ನಮಗೆ ತಿಳಿದಿಲ್ಲವೆಂದು ಅವರು ವೈಜ್ಞಾನಿಕವಾಗಿ 
ಹೇಳಬಹುದು. ಆದರೆ ಅಂತಹ ಜೀವನವಿಲ್ಲವೆಂದು ನಮಗೆ ತಿಳಿದಿದೆಯೆಂದು ಹೇಳಲು ಸಾಧ್ಯವಿಲ್ಲ, ಅದೇ ರೀತಿ ಮನುಷ್ಯನ ಪ್ರಾಣವು 
ದೇವನ ಆಜ್ಞೆಯಿಂದ ತೆಗೆಯಲಾಗುವುದಿಲ್ಲವೆಂದೂ ಅದು ನಡೆಯುತ್ತಿರುವ ಗಡಿಯಾರವು ಒಮ್ಮೆಲೇ ನಿಂತು ಬಿಡುವಂತೆ ಸತ್ತು 
ಮಣ್ಣಾಗುತ್ತದೆಯೆಂದೂ ಅವರು ವಾದಿಸುವಂತಿಲ್ಲ ಹೆಚ್ಚೆಂದರೆ ಅವರು ಈ ಎರಡರ ಬಗ್ಗೆಯೂ ನಿಜವಾಗಿ ಏನು ಸಂಭವಿಸಲಿರುವುದೆಂದು 
ನಮಗೆ ತಿಳಿದಿಲ್ಲವೆಂದು ಹೇಳೆಬಹುದು. ಮಾನವನಿಗೆ ಲಭಿಸಿದ ಜ್ಞಾನದ ಆಧಾರದಲ್ಲಿ ಮರಣಾನಂತರ ಒಂದು ಜೀವನವಿರುವ ಅಥವಾ 
ಇಲ್ಲದಿರುವ, ಪ್ರಾಣ ವಶಪಡಿಸಲಾಗುವ ಅಥವಾ ಕಾಲದ ಉರುಳಾಟದಲ್ಲಿ ಸ್ಹಯಂ ಸತ್ತು ಹೋಗುವ ಸಾಧ್ಯತೆ ಎರಡೂ ಇರುವಾಗ 
ಪರಲೋಕ ಸಾಧ್ಯತೆಯನ್ನುಬಿಟ್ಟುಅದನ್ನುನಿರಾಕರಿಸುವ ತೀರ್ಮಾನ ಏಕೆ ಮಾಡುತ್ತಾರೆ? ಇದರ ಬಗ್ಗೆ ಅವರು ಅಂತಿಮ ತೀರ್ಮಾನವನ್ನು 
ತಮ್ಮಚಿತ್ತಾಕಾಂಕ್ಷೆಗೆ ಅನುಗುಣವಾಗಿ ಮಾಡುತ್ತಾರೆಯೇ ವಿನಾ ಯಾವುದೇ ಸಾಕ್ಟ್ಯಾಧಾರಗಳಿಂದಲ್ಲವೆಂಬುದೇಕಾರಣವಲ್ಲವೆ? ಮರಣದ. 
ಬಳಿಕ ಒಂದು ಜೀವನವಿರಬೇಕೆಂದೋ ಮರಣವೆಂದರೆ ನಾಸ್ತಿಯಾಗಿರದೆ ದೇವನ ವತಿಯಿಂದ ಪ್ರಾಣತೆಗೆಯಲಾಗುವುದೆಂದೋ 
ಅವರು ಬಯಸುವುದಿಲ್ಲವಾದ್ಧರಿಂದ ತಮ್ಮ ಮನಸ್ಸಿನ ಬೇಡಿಕೆಯನ್ನು ತಮ್ಮ ನಂಬಿಕೆಯಾಗಿ ಮಾಡಿಕೊಂಡಿದ್ದಾರೆ. ಆದರಿಂದಾಗಿ ಅವರು 
ನಿರಾಕರಣೆಯ ಮಾರ್ಗವನ್ನು ಸ್ವೀಕರಿಸಿಕೊಂಡಿದ್ದಾರೆ. 

35. ಅಂದರೆ ಪರಲೋಕದ ಸಾಧ್ಯತೆಗೆ ಬಲವಾದ ಆಧಾರಗಳನ್ನು ನೀಡಲಾದ, ಅದರ ಇರುವಿಕೆಯು ಯುಕ್ತಿ ಮತ್ತು ನ್ಯಾಯದ 
ಬೇಡಿಕೆಯಾಗಿದೆಯೆಂದು ತಿಳಿಸಲಾಗಿರುವ ಹಾಗೂ ಅದರ ಅಭಾವದಲ್ಲಿ ಸಂಪೂರ್ಣ ಪ್ರಪಂಚ ವ್ಯವಸ್ಥೆಯು ಅರ್ಥಶೂನ್ಯವೆಂದು 
ಸಾರಿರುವ ಸೂಕ್ತಗಳು. 

36. ಇನ್ನೊಂದು ರೀತಿಯಲ್ಲಿ ಅವರ ಈ ತರ್ಕದ ಅರ್ಥವೇನೆಂದರೆ, ಮರಣದ ಬಳಿಕ ಇನ್ನೊಂದು ಜೀವನವಿದೆಯೆಂದು 
ಯಾರಾದರೂ ಅವರೊಂದಿಗೆ ಹೇಳಿದರೆ, ಸಮಾಧಿಯಿಂದ ಒಂದು ಶವವನೆ ತ್ತಿ ಅವರ ಮುಂದೆ ತರಬೇಕು, ಅನ್ಯಥಾ ಮರಣ 
ಹೊಂದಿದವರು ಎಂದಾದರೂ ಜೀವಂತ ಎಬ್ಬಿಸಲ್ಪಡುವರೆಂಬ ಮಾತನ್ನು ಅವರು ಒಪ್ಪುವುದೇ ಇಲ್ಲವೆಂದಾಗಿದೆ. ವಸ್ತುತಃ ಈ ಲೋಕದಲ್ಲಿ 
ಮೃತರನ್ನು ಆಗಾಗ ಜೀವಂತಗೊಳಿಸಿ ತರಲಾಗುವುದೆಂದು ಅವರೊಂದಿಗೆ ಯಾರೂ ಹೇಳಿಲ್ಲ ಅದರ ಬದಲು, ಕಿಯಾಮತ್‌ ಬಂದಾಗ 
ಅಲ್ಲಾಹನು ಎಲ್ಲರನ್ನೂ ಒಮ್ಮೆಲೇ ಸೃಷ್ಟಿಸಿ ಅವರ ವಿಚಾರಣೆ ನಡೆಸಿ ರಕ್ಷೆ-ಶಿಕ್ಷೆಯ ತೀರ್ಪು ನೀಡಲಿದ್ದಾನೆ ಎಂದು ಹೇಳಲಾಗಿತ್ತು. 

37. ಇದು, ಮರಣವು ಕಾಲದ ಉರುಳಾಟದಿಂದ ತನ್ನಿಂತಾನೆ ಬರುತ್ತದೆಯೆಂಬ ಅವರ ಮಾತಿನ ಉತ್ತರ. ಅವರೊಂದಿಗೆ, ಈ 
ಜೀವನವು ನಿಮಗೆ ಅದೃಷ್ಟವಶಾತ್‌ ಸಿಕ್ಕಿಲ್ಲ ನಿಮ್ಮಮರಣವೂ ತನ್ನಿಂತಾನೇ ಸಂಭವಿಸುವುದಿಲ್ಲ ನಿಮಗೆ ಜೀವನ ನೀಡುವ ಮತ್ತು ಅದನ್ನು 
ಹಿಂದಕ್ಕೆ ಪಡೆಯುವ ಓರ್ವ ದೇವನಿದ್ದಾನೆಂದು ಹೇಳಲಾಗುತ್ತಿದೆ. 


ಕಾಂಡ - 25 


45. ಅಲ್‌ ಜಾಸಿಯಃ 419 


BC ಪಫ್‌ 


ಜ್‌! ಬಬ ಬಟ್ಟ ಚ್‌? ಟಟ. cae hg 
gl Mb SION ಸ್ಯ ಜು ೬155 Ops 
ಇ 4 ಸ ಚ ರ ಇಪ 8 

Gs hb ಅರಳ 18 SESS HES AAS 


C1 PU TAT) Bd ಟ್‌ 3 ಲ ಯಗಟ್ಗೂಸ್‌ 
COONS LL EASE ಟ್ರ. Bd ಬಜ; 8 
AKL yl ಬ ೨ಕ್ಷಿ  ್ಸ ಲ್‌ ೨% ಸ ೨್ಯ 
ಸಟ ಫಸ ಜಿ ಬವ ತಿ ಎಷ್ಟ (ಟೈ 55 ಜೂ 1 
ರಜ ಯಲ್‌ ಸ LAE NEG po ೨3 3ಕ್ಕಿ 
SE AL SSS NL ಜಭ 65 Os 
ಕಶ ೨ಗಿ ಲ ಅಸ್ಸ ಗ ೨೮ 4p MeN ಲ ಚಲಿ 
ಟ್ರ 1೬253: ೬ 3) 651 5೬81 
ಇಲ್ಲ” ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ ಭೂಮಿಆಕಾಶಗಳ ಪ್ರಭುತ್ವಅಲ್ಲಾಹನದ್ದೇ ಆಗಿದೆ. ಪುನರುತ್ಸಾನದ 
ಘಳಿಗೆ ಬರುವ ದಿನದಂದು ಮಿಥ್ಯಾರಾಧಕರು ನಷ್ಟಕ್ಕೊಳಗಾಗುವರು.' 1148466 
(28-35) ಆಗ ನೀವು ಪ್ರತಿಯೊಂದು ಸಮುದಾಯವೂ ಮೊಣಕಾಲೂರಿ ಬಿದ್ದುಕೊಂಡಿರುವುದನ್ನು 
ಕಾಣುವಿರಿ." ಪ್ರತಿಯೊಂದು ಕೂಟವನ್ನು ತನ್ನ ಕರ್ಮಪತ್ರವನ್ನು ನೋಡಲಿಕ್ಕಾಗಿ ಕರೆಯಲಾಗುವುದು. ಅವರೊಡನೆ 
(ಹೀಗೆ) ಹೇಳಲಾಗುವುದು, "ಇಂದು ನಿಮಗೆ ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವನ್ನು ನೀಡಲಾಗುವುದು. 
ಇದು ನಾವು ಸಿದ್ಧಪಡಿಸಿದ್ದ ಕರ್ಮಪತ್ರವಾಗಿದ್ದು ಇದು' ನಿಮ್ಮ ಬಗ್ಗೆ ಸರಿಯಾದ ಸಾಕ್ಷಿ ನೀಡುತ್ತದೆ. ನೀವು 
ಮಾಡುತ್ತಿದ್ದ ಎಲ್ಲವನ್ನೂ ನಾವು ಬರೆಸುತ್ತಲೇ ಇದ್ದೆವು.” ಅನಂತರ ಸತ್ಯವಿಶ್ವಾಸವಿರಿಸಿ ಸತ್ಕರ್ಮ ಮಾಡುತ್ತಿದ್ದವರನ್ನು 
ಅವರ ಪ್ರಭು ತನ್ನ ಕೃಪೆಯೊಳಗೆ ಪ್ರವೇಶಗೊಳಿಸುವನು. ಇದುವೇ ಸುವ್ಯಕ್ತ ವಿಜಯ. ಸತ್ಯನಿಷೇಧಿಗಳೊಡನೆ (ಹೀಗೆ 


ಹೇಳಲಾಗುವುದು), "ನನ್ನ ಸೂಕ್ತಗಳನ್ನು ನಿಮಗೆ ಓದಿ ಹೇಳಲಾಗುತ್ತಿರಲಿಲ್ಲವೇ? ಆದರೆ, ನೀವು ಅಹಂಕಾರಪಟ್ಟಿರಿ” 
ಮತ್ತು ಅಪರಾಧಿಗಳಾಗಿ ಬಾಳಿದಿರಿ. ಅಲ್ಲಾಹನ ವಾಗ್ದಾನ ಸತ್ಯಪೂರ್ಣವಾಗಿದೆ ಮತ್ತು ಪುನರುತ್ಥಾನ ದಿನವು 


38. ಇದು, ನಮ್ಮತಂದೆ-ತಾತಂದಿರನ್ನು ಎಬಿಸಿ ತನ್ನಿ ಎಂಬ ಅವರ ಮಾತಿನ ಉತ್ತರ. ಅವರೊಂದಿಗೆ, ಅದು ಈಗ ಸಂಭವಿಸದು 
ಮತ್ತು ಪ್ರತ್ಯಪ್ರತ್ಯೇಕವಾಗಿಯೂ ನಡೆಯದು. ಎಲ್ಲ ಮಾನವರನ್ನೂ ಒಟ್ಟುಗೂಡಿಸುವ ಒಂದು ದಿನವನ್ನು ನಿಶ್ಚಯಿಸಲಾಗಿದೆಯೆಂದು 
ಹೇಳಲಾಗುತ್ತದೆ. - | 

39. ಆಂದರೆ ಅಜ್ಞಾನ ಮತ್ತು ಬುದ್ಧಿಯ ಕೊರತೆಯೇ ಅವರ ಪರಲೊಚ ನಿರಾಕರಣೆಯ ಮೂಲ ಕಾರಣ. ಅನ್ಯಥಾ ಪರಲೋಕ 
ಸಂಭವಿಸುವುದಲ್ಲ, ಸಂಭವಿಸದಿರುವುದೇ ಬುದ್ಧಿಗೆ ನಿಲುಕದ ವಿಷಯ. ಈ ಪ್ರಪಂಚ ವ್ಯವಸ್ಥೆ ಮತ್ತು ತನ್ನ ಅಸ್ತಿತ್ವದ ಕುರಿತು. ಮಾನವ 
ಚೆನ್ನಾಗಿ ಚಿಂತನೆ ನಡೆಸಿದರೆ ಪರಲೋಕ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ವ್ಯಕ್ತವಾಗುವುದು. 

40. ಹಿನ್ನೆಲೆಯನ್ನು ಗಮನದಲ್ಲಿಟ್ಟು ಆಲೋಚಿಸಿದಾಗ, ಈ ಅಗಾಧ ಪ್ರಪಂಚದ ಮೇಲೆ ಪ್ರಭುತ್ವ ನಡೆಸುವವನು ಒಮ್ಮೆ 
ಮಾನವರನ್ನು ಸೃಷ್ಟಿಸಿದ್ದು ಇನ್ನೊಮ್ಮೆ ಸೃಷ್ಟಿಸುವುದು ಅವನ ಸಾಮರ್ಥ್ಯಕ್ಕೆ ಮೀರಿದ ವಿಷಯವಲ್ಲವೆಂದು ಅರ್ಥವಾಗುತ್ತದೆ. 

41. ಅಂದರೆ ಹಶ್ರ್‌ನ ಮೈದಾನದ ವಾತಾವರಣ ಮತ್ತು ಅಲ್ಲಾಹನ ನ್ಯಾಯಾಲಯದ ಪ್ರತಾಪದಿಂದಾಗಿ ಅಲ್ಲಿ ದೊಡ್ಡ ದೊಡ್ಡ 
ದುರಹಂಕಾರಿಗಳ ದರ್ಪ ಕೊನೆಗೊಳ್ಳುವುದು. ಏನಮ್ರರಾಗಿ ಎಲ್ಲರೂ ಮಂಡಿಯೂರಿ ಬೀಳುವರು. 

42. ಲೇಖನಿಯಿಂದ ಕಾಗದದಲ್ಲಿ ಬರೆಸುವುದೊಂದೇ ಬರೆಸುವುದರ ವಿಧಾನವಲ್ಲ ಮಾನವನ ಮಾತು ಕೃತಿಗಳನ್ನು ಸೆರೆಹಿಡಿದು 
ಅದೇ ರೂಪದಲ್ಲಿಪ್ರದರ್ಶಿಸುವ ವಿವಿಧ ವಿಧಾನಗಳನ್ನು ಮಾನವನು ಇದೇ ಲೋಕದಲ್ಲಿಕಂಡು ಹಿಡಿದಿರುವನು. ಮುಂದೆ ಅದರ ಏನೆಲ್ಲ 
ವಿಧಾನಗಳು ಬರಲಿವೆಯೆಂದು ನಮಗೆ ಊಹಿಸಲೂ ಸಾಧ್ಯವಿಲ್ಲ, ಇನ್ನು ಮಾನವನ ಪ್ರತಿಯೊಂದು ಮಾತು, ಕೃತಿ, ಚಲನ-ವಲನಗಳು, 
ಅವನ ಸಂಕಲ್ಪ ಉದ್ದೇಶ, ಆಗ್ರಹಗಳು ಹಾಗೂ ವಿಚಾರಗಳಲ್ಲಿ ಮರೆಯಾಗಿರುವ ಪ್ರತಿಯೊಂದು ವಿಷಯವನ್ನೂ ಅಲ್ಲಾಹನು ಯಾವ 
ರೀತಿಯಲ್ಲಿ ದಾಖಲು ಮಾಡಿಸುತ್ತಾನೆ ಮತ್ತು ಮುಂದೆ ಪ್ರತಿಯೊಬ್ಬ ಮನುಷ್ಯನ, ಜನಾಂಗ ಹಾಗೂ ದೇಶದ ಸಂಪೂರ್ಣ ಜೀವನ 
ವೃತ್ತಾಂತಗಳನ್ನು ಯಥಾರೂಪದಲ್ಲಿ ಅವನು ಹೇಗೆ ಮುಂದೆ ತರಬಲ್ಲನೆಂದು ಬಲ್ಲವರಾರು? 

43. ಅಂದರೆ ನಿಮ್ಮ ಅಹಂಕಾರದಿಂದಾಗಿ ಅಲ್ಲಾಹನ ಸೂಕ್ತಗಳನ್ನು ಅಂಗೀಕರಿಸಿ ಅದರಂತೆ ಬಾಳುವುದು ನಿಮ್ಮ ಸ್ಥಾನಕ್ಕೆ 
ತಕ್ಕುದಲ್ಲವೆಂದೂ ನಿಮ್ಮ ಸ್ಥಾನವು ಅದಕ್ಕಿಂತ ಎಷ್ಟೋ ಉನ್ನತವಾಗಿದೆಯೆಂದೂ ನೀವು ಭಾವಿಸಿದಿರಿ. 


ಕಾಂಡ - 25 


420 ` ತಪ್ಪೀಮುಲ್‌ ಕುರ್‌ಆನ್‌ 


ಅಯ್ಯ ( ಹ ೬೬೨) ಥಿ ೩ ಟ್ರ 6 8 
4100340085 BLL SEs HE ಹಿಮ 145 
Wels 5೬ 556s We sk ಜುಹೂ 1 
CHR ISIE eC ಒದಿ (555 (ಪಿ sl 0 ಇಕ್ಕು 
eds SS 5 ಗ ಗ್‌ ಟಿ 
SASSI ಟಟ ಕ್ರಿ ಪ್ರತಿ | 


ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಹೇಳಲಾದಾಗ ನೀವು, ಪುನರುತ್ನಾನವೆಂದರೇನೆಂದು ನಮಗೆ 
ತಿಳಿಯದು. ನಮಗೊಂದು ಊಹೆ ಮಾತ್ರ ಇದೆ, ನಂಬಿಕೆ ಇಲ್ಲ ಎಂದು ಹೇಳುತ್ತಿದ್ದಿರಿ.”**" ಆಗ ಅವರ ಮುಂದೆ 
ಅವರ ಕರ್ಮಗಳ ದೋಷಗಳು ವ್ಯಕ್ತವಾಗುವುವು* ಮತ್ತು ಅವರು ಯಾವುದನ್ನು ಗೇಫಿ ಮಾಡುತ್ತಿದ್ದರೋ ಅದರ 
ಸುಳಿಯಲ್ಲೇ ಸಿಲುಕಿಕೊಳ್ಳುವರು ಮತ್ತು ಅವರೊಡನೆ (ಹೀಗೆ ಹೇಳಲಾಗುವುದು, "ನೀವು ಈ ದಿನದ ಭೇಟಿಯನ್ನು 
ಮರೆತು ಬಿಟ್ಟಿದ್ದಂತೆಯೇ ಇಂದು ನಾವು ನಿಮ್ಮನ್ನು. ಮರೆತು ಬಿಡುತ್ತೇವೆ. ಇನ್ನು ನರಕಾಗ್ನಿಯೇ ನಿಮ್ಮ ನೆಲೆಯಾಗಿದೆ 
ಮತ್ತು ನಿಮಗಾರೂ ಸಹಾಯಕರಿಲ್ಲ ನೀವು ಅಲ್ಲಾಹನ ಸೂಕ್ತಗಳನ್ನು ಅಪಹಾಸ್ಯ ಮಾಡಿದ್ದುದರಿಂದಲೂ ನಿಮ್ಮನ್ನು 
ಭೂಲೋಕದ ಜೀವನವು ವಂಚಿಸಿ ಬಿಟ್ಟಿದ್ದರಿಂದಲೂ ನಿಮ್ಮ ಗತಿ ಹೀಗಾಯಿತು. ಆದುದರಿಂದ ಇಂದು ಇವರು 
ನರಕದಿಂದ ಬಿಡುಗಡೆ ಪಡೆಯಲಾರರು ೩ ಮತ್ತು ಕ್ಷಮೆ ಬೇಡಿ ನಿಮ್ಮ ಪ್ರಭುವನ್ನು ಮೆಚ್ಚಿಸಿಕೊಳ್ಳಿ ಎಂದೂ ಇವರೊಡನೆ 
ಹೇಳಲಾಗದು.* 

(36-37) ಆದುದರಿಂದ ಸರ್ವ ಪ್ರಶಂಸೆಯೂ ಭೂಮಿ ಆಕಾಶಗಳ ಒಡೆಯನಾಗಿರುವ ಮತ್ತು ಸಕಲ 
ಲೋಕವಾಸಿಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನಿಗೇ ವೂಸಲು. ಭೂಮಿ ಆಕಾಶಗಳಲ್ಲಿ ಮಹಾನತೆಯು 
-ಅವನಿಗೇ ಇದೆ ಮತ್ತು ಅವನೇ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 

' 44. ಈ ಹಿಂದೆ 24ನೇ ಸೂಕ್ತದಲ್ಲಿ ಪ್ರಸ್ತಾಪಿಸಲಾದವರು ಪರಲೋಕವನ್ನು ಸ್ಪಷ್ಟವಾಗಿ ನಿರಾಕರಿಸುವವರಾಗಿದ್ದರು. ಇಲ್ಲಿ ಅದರ 
ಬಗ್ಗೆ ನಂಬಿಕೆಯಿಲ್ಲದಿದ್ದರೂ ಊಹೆಯ ಮಟ್ಟಕ್ಕೆ ಅದರ ಸಾಧ್ಯತೆಯನ್ನು ಅಲ್ಲಗಳಿಯದವರ ಕುರಿತು ಪ್ರಸ್ತಾಪಿಸಲಾಗುತ್ತಿದೆ. ಬಾಹ್ಯ 
ನೋಟಕ್ಕೆ ಈ ಎರೆಡು ವರ್ಗಗಳ ನಡುವೆ ದೊಡ್ಡ 'ವೃತ್ಯಾಸವಿದೆ. ಆದರೆ ಪರಿಣಾಮದ ದೃಷ್ಟಿಯಿಂದ ಯಾವ. ವ್ಯತ್ಯಾಸವೂ. ಇಲ್ಲ ಒಂದು 
ವರ್ಗವು ಪರಲೋಕವನ್ನು ಸಂಪೂರ್ಣ ನಿರಾಕರಿಸುತ್ತದೆ, ಇನ್ನೊಂದು ವರ್ಗವು ಅದರ ಸಾಧ್ಯತೆಯ ಬಗ್ಗೆ ಊಹೆಯಿರಿಸಿಕೊಂಡಿದೆ. 
ಎರಡೂ ವರ್ಗದವರ ನೈತಿಕ ಪರಿಣಾಮವು ಒಂದೇ ರೀತಿಯಾಗಿದೆ. ಒಬ್ಬನು ಪರಲೋಕವನ್ನು ನಿರಾಕರಿಸಿದರೂ ಅದರ ಬಗ್ಗೆ 
ನಂಬಿಕೆಯಿರಿಸದಿದ್ದರೂ ಅವನಿಗೆ ದೇವನ ಬಳಿ ವಿಚಾರಣೆ ಎದುರಿಸಲಿಕ್ಕಿದೆಯೆಂಬ ಪ್ರಜ್ಞೆಯಿರುವುದಿಲ್ಲ ಈ ಪ್ರಜ್ಞೆಯ ಅಭಾವವು 
ಆಚಾರ- ವಿಚಾರಗಳ ಪಥಭ್ರಷ್ಟತೆಯಲ್ಲಿಅವನನ್ನು ಖಂಡಿತ ಸಿಲುಕಿಸುವುದು. ಪರಲೋಕದ ವಿಶ್ವಾಸ ಮಾತ್ರ ಮಾನವನ ವರ್ತನೆಯನ್ನು 
ಈ ಲೋಕದಲ್ಲಿ ಸರಿಯಾಗಿಡಬಲ್ಲುದು. ಇದಿಲ್ಲದಿದ್ದರೆ ಸಂದೇಹ ಮತ್ತು ನಿರಾಕರಣೆ- ಎರಡೂ ಅವನನ್ನು ಹೊಣೆರಹಿತನನ್ನಾಗಿ 
ಮಾಡುವುದು. ಈ ಹೊಣೆ ರಹಿತ ನೀತಿಯೇ ಪರಲೋಕದ ದುರ್ಗತಿಯ ನೈಜ ಕಾರಣವಾಗಿರುವುದರಿಂದ ಅದನ್ನು ನಿರಾಕರಿಸಿದರೂ 
ನಂಬದೆ ಇದ್ದರೂ ನರಕಕ್ಕೆ ಹೋಗುವುದರಿಂದ ಅವನು ಪಾರಾಗಲಾರನು. ” 

45. ಅಂದರೆ ಅವರು ಈ ಲೋಕದಲ್ಲಿ ಅತ್ತುತ್ತಮವೆಂದು ತಾವು ಭಾವಿಸಿಕೊಂಡಿದ್ದ . ಅವರ ನೀತಿ-ನಡವಳಿಕೆ, 
ಅಭ್ಯಾಸ-ಕರ್ಮಗಳೆಲ್ಲವೂ ತಪ್ಪಾಗಿದ್ದುವು ಎಂದು ಅವರಿಗೆ ತಿಳಿದು ಬರುವುದು. ಅವರು ತಮ್ಮನ್ನು ಹೊಣೆ ರಹಿತರೆಂದು ಭಾವಿಸಿ ದೊಡ್ಡ 
ತಪ್ಪುಮಾಡಬಟ್ಟರು. ಅದರಿಂದಾಗಿ ಅವರ ಜೀವನದ ಸಂಪೂರ್ಣ ದಾಖಲೆಯೇ ತಪ್ಪಾಗಿ ಬಿಟ್ಟಿತು. 

46. ಈ ಕೊನೆಯ ವಾಕ್ಯದ ಶೈಲಿಯು, ಒಬ್ಬಯಜಮಾನನು ತನ್ನ ಸೇವಕರನ್ನು: ಚೆನ್ನಾಗಿ "ಗದರಿಸಿದ ನಂತರ, ಬೇರೆಯವರೊಂದಿಗೆ 
ಈ ಮೂರ್ಯರಿಗೆ ಇನ್ನು: ಇಂತಿಂತಹ | ಶಿಕ್ಷೆಯಿದೆ ಎಂದು ಹೇಳುವಂತಿದೆ. 


ಸಿರಾ 


ಕಾಂಡ - 25 


46. ಅಲ್‌ ಅಹ್‌ಕಾಫ್‌ 
ಹೆಸರು 


21ನೇ ಸೂಕ್ತ ಅಥ 315 5 563 ದಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಇದು 29 ರಿಂದ 32ರ ವರೆಗಿನ ಸೂಕ್ತಗಳಲ್ಲಿ ಬಂದಿರುವ ಒಂದು ಐತಿಹಾಸಿಕ ಘಟನೆಯಿಂದ ತಿಳಿದು ಬರುತ್ತದೆ. ಅದರಲ್ಲಿ 
ಜಿನ್ನ್‌ಯಕ್ಷರು)ಗಳು ಬಂದು ಕುರ್‌ಆನ್‌ ಆಲಿಸಿ ಹೋದ ಘಟನೆಯನ್ನು ವಿವರಿಸಲಾಗಿದೆ. ಹದೀಸ್‌ ಮತ್ತು ಸೀರತ್‌ನ 
ಸರ್ವ 'ಸಮ್ಮತ ವರದಿಗಳ ಪ್ರಕಾರ, ಪ್ರವಾದಿ(ಸ) ತಾಯಿಫ್‌ಗೆ ಮಕ್ಕಾಕ್ಕೆ ಮರಳುವ ದಾರಿಯಲ್ಲಿ ನಖ್ಲ ಎಂಬಲ್ಲಿ ತಂಗಿದ್ದಾಗ 
ಈ ಘಟನೆ ನಡೆಯಿತು. ಪ್ರವಾದಿಯವರು ಹಿಜ್ರತ್‌ಗಿಂತ ಮೂರು ವರ್ಷಗಳ ಮುಂಚೆ ಕಾಯಿಫ್‌ ಹೋಗಿದ್ದರೆಂದು 
ಅಧಿಕೃತವಾಗಿ ವರದಿಯಾಗಿದೆ. ಆದ್ದರಿಂದ ಈ ಅಧ್ಯಾಯವು ಪ್ರವಾದಿತ್ವದ 10ನೇ ವರ್ಷದ ಕೊನೆಯಲ್ಲಿ ಅಥವಾ”11ನೇ 
ವರ್ಷದ ಆರಂಭದಲ್ಲಿಅವತೀರ್ಣಗೊಂಡಿದೆ. 
ಐತಿಹಾಸಿಕ ಹಿನ್ನೆಲೆ 

ಪ್ರವಾದಿತ್ವದ 10ನೆಯ ವರ್ಷ ಪ್ರವಾದಿಯವರ(ಸ) ಜೀವನದ ಅತ್ಯಂತ ಕಠಿಣ ಕಾಲವಾಗಿತ್ತು. ಕುರೈಶರ ಎಲ್ಲ 
ಗೋತ್ರಗಳೂ ಸೇರಿ, ಮೂರು ವರ್ಷಗಳ ಕಾಲ ಹಾಶಿಮ್‌ ಗೋತ್ರ ಮತ್ತು ಮುಸ್ಲಿಮರಿಗೆ ಸಂಪೂರ್ಣ ಬಹಿಷ್ಕಾರ ಹಾಕಿದ್ದರು. 
ಪ್ರವಾದಿ(ಸ) ತಮ್ಮಕುಟುಂಬ ಹಾಗೂ ಸಂಗಾತಿಗಳೊಂದಿಗೆ ಅಬೂತಾಲಿಬ್‌ ಕಣಿವೆ'ಯಲ್ಲಿದಿಗ್ಬಂಧನಕ್ಕೊಳಗಾದರು. ಕುರೈಶರು 
ಎಲ್ಲೆಡೆಯಿಂದಲೂ ರಸ್ತೆ ತಡೆ ನಿರ್ಮಿಸಿದ್ದರು. ಅದನ್ನು ದಾಟಿ ಯಾವುದೇ ಆಹಾರ ಸಾಮಗ್ರಿಗಳು ಒಳಗೆ ಬರುವಂತಿರಲಿಲ್ಲ 
ಕೇವಲ ಹಚ್ಚ್‌ನ ಕಾಲದಲ್ಲಿಅಲ್ಲಿಂದ ಹೊರಬಂದು ಇವರು ಏನಾದರೂ ಖರೀದಿಸಬಹುದಿತ್ತು. ಆದರೆ ಅಬೂಲಹಬನು ಇವರ 
ಪೈಕಿ ಯಾರಾದರೂ ಪೇಟೆಗೆ ಹೋಗುವುದನ್ನು ಕಂಡಾಗ ವ್ಯಾಪಾರಿಗಳನ್ನುಕೂಗಿ ಕರೆದು, ಇವರಿಗೆ ಅತಿ ಹೆಚ್ಚುಬೆಲೆ ಹೇಳಬೇಕು, 
ಇವರು ಸರಕು ಖರೀದಿಸದಂತಾಗಬೇಕು. ಅನಂತರ ತಾನು ಆ ಸರಕುಗಳನ್ನು ಹೆಚ್ಚುದೆಲೆ ತೆತ್ತು ಖರೀದಿಸುವೆನು, ನಿಮಗೇನೂ 
ನಷ್ಟವಾಗಲು ಬಿಡಲಾರೆ ಎನ್ನುತ್ತಿದ್ದವು. ಮೂರು ವರ್ಷಗಳ ಬಹಿಷ್ಕಾರದಿಂದ ಹಾಶಿಮ್‌ ಗೋತ್ರ ಮತ್ತು ಮುಸ್ಲಿಮರು ತತ್ತರಿಸಿ 
ಹೋದರು. ಕೆಲವೊಮ್ಮೆ ಎಲೆ ಮತ್ತು ಹುಲ್ಲುಗಳನ್ನು ತಿನ್ನುವಂತಹ ಪ್ರಸಂಗವೂ ಉಂಟಾಗುತ್ತಿತ್ತು. 

ದೇವೇಚ್ಛೆಯಂತೆ ಬಹಿಷ್ಕಾರ ಕೊನೆಗೊಂಡ ವರ್ಷದಲ್ಲೇ ಕಳೆದ ಹತ್ತು ವರ್ಷಗಳಿಂದಲೂ ಪ್ರವಾದಿಯವರಿಗೆ 
ಆಸರೆಯಾಗಿದ್ದ ಅಬೂತಾಲಿಬ್‌ ನಿಧನರಾದರು. ಅದಾದ ಒಂದೇ ತಿಂಗಳೊಳಗೆ ಪ್ರವಾದಿಯವರ ಪ್ರಿಯ ಪ ಪತ್ನಿಖದೀಜಾ ಕೂಡಾ 
ವಿಧಿವಶರಾದರು. ಇವರಿಬ್ಬರೂ ಪ್ರವಾದಿತ್ವದ ಆರಂಭದಿಂದಲೂ ಪ್ರವಾದಿಯವರಿಗೆ ಸ ಸಾಂತ್ಸನರಾಗಿದ್ದರು. ಈ ನಿರಂತರ ದುಃಖ 
ಮತ್ತು ಸಂಕಷ್ಟಗಳಿಂದಾಗಿ ಆ ವಷ ರ್ಷವನ್ನು ಪ್ರ ಪ್ರವಾದಿಯವರು 'ಆಮುಲ್‌ ಹುರುಬ್ದ್‌' ಅಥವಾ ದುಃಖ ವರ್ಷವೆಂದು ಕರೆದರು. 

ಖದೀಜಾ ಮತ್ತು ಅಬೂ ತಾಲಿಬರ ಮರಣದ ನಂತರ ಸತ್ಯನಿಷೇಧಿಗಳು ಪ್ರವಾದಿಯವರ(ಸ) ವಿರುದ್ಧ ಇನ್ನಷ್ಟು 
ಉಗ್ರರಾದರು. ಅವರಿಗೆ ಕಿರುಕುಳ ನೀಡುವುದನ್ನು ತೀವ್ರಗೊಳಿಸಿದರು. ಮನೆಯಿಂದ ಹೊರಗೆ ಹೋಗುವುದೂ ಅವರಿಗೆ 
ತ್ರಾಸದಾಯಕವಾಗಿತ್ತು. ಅದೇ ಕಾಲದಲ್ಲಿಓರ್ವ ದುಷ್ಟನು ಪೇಟೆಯ ಮಧ್ಯದಲ್ಲೇ ಪ್ರವಾದಿಯವರ(ಸ) ಶಲೆಗೆ ಬಹಿರಂಗವಾಗಿ 
ಕೆಸರೆರಚಿದನು ಎಂದು ಇಬ್ಲು ಹಿಶಾಮ್‌ ಹೇಳಿದ್ದಾರೆ. 


1. ಅಬೂತಾಲಿಬ್‌ ಕಣಿವೆಯು ಮಕ್ಕಾದ ಒಂದು ಕೇರಿಯ ಹೆಸರಾಗಿದ್ದುಬನೂ ಹಾಶಿಮ್‌ ಗೋತ್ರದವರು ಅಲ್ಲಿ ವಾಸಿಸುತ್ತಿದ್ದರು. 
ಅಬೂತಾಲಿಬ್‌ ಬನೂ ಹಾಶಿಮ್‌ನ ಗೋತ್ರ ಮುಖಂಡರಾಗಿದ್ದರು. ಆದ್ದರಿಂದ" ಅದಕ್ಕೆ ಅಬೂತಾಲಿಬ್‌ 'ಕಣಿವೆಯೆಂಬ. ಹೆಸರು ಬಂತು. 
ಇಂದು ಸ್ಥಳೀಯ ವರದಿಗಳ ಪ್ರಕಾರ ಪ್ರವಾದೀಸು ಜನಿಸಿದ ಮನೆಯೆಂದು ಪ್ರ ಪ್ರಸಿದ್ಧಿ ಪಡೆದ ಅದೇ ಸ್ಥಳಕ್ಕೆ ಹತ್ತಿರ ಈ ಕಣಿವೆ ಇದೆ. ಈಗ 
ಅದನ್ನು ಆಲೀ ಕಣಿವೆ ಅಥವಾ ೬ ಬಸೂ ಹಾಶಿಮ್‌ ಕಣಿವೆಯೆಂದು 


ಕಾಂಡ - 26 


422 ತಪ್ಪೀಮುಲ್‌ ಕುರ್‌ಆನ್‌ 


ಕೊನೆಗೆ ಪ್ರವಾದಿಯವರು ತಾಯಿಫ್‌ಗೆ ಪ್ರಯಾಣ ಬೆಳೆಸಿದರು. ಅಲ್ಲಿನ ಸಕೀಫ್‌ ಗೋತ್ರದವರನ್ನು ಇಸ್ಲಾದಿನೆಡೆಗೆ 
ಆಹ್ವಾನಿಸುವುದು, ಒಂದು ವೇಳೆ ಅವರು ಸ್ವೀಕರಿಸದಿದ್ದರೆ ಕನಿಷ್ಠ ಅಲ್ಲಿದ್ದು ಕೆಲಸ ಮಾಡಲು ಅನುವು ಮಾಡಿಕೊಳ್ಳಲು 
ವಿನಂತಿಸುವುದು ಅವರ ಉದ್ದೇಶವಾಗಿತ್ತು. ಪ್ರವಾದಿಯವರ ಬಳಿ ಒಂದು ಸವಾರಿಯೂ ಇರಲಿಲ್ಲ ಮಕ್ಕಾದಿಂದ ತಾಯಿಫ್‌ಗೆ 
ಕಾಲ್ಲಡೆಯಿಂದಲೇ ಪ್ರಯಾಣಿಸಿದರು. ಕೆಲವು ವರದಿಗಳ ಪ್ರಕಾರ, ಅವರು ಒಂಟಿಯಾಗಿಯೇ ಹೋಗಿದ್ದರು. ಇನ್ನು ಕೆಲವು 
ವರದಿಗಳ ಪ್ರಕಾರ, ಅವರ ಜೊತೆಯಲ್ಲಿರ್ಕುದ್‌ ಬಿನ್‌ ಹಾರಿಸಃ ಇದ್ದರು. ಅಲ್ಲಿಗೆ ತಲುಪಿ ಅವರು ಕೆಲವು ದಿನ ತಂಗಿದರು. 
ಸಕೀಫ್‌ ಗೋತ್ರದ ಸರದಾರರು ಮತ್ತು ಗಣ್ಯರನ್ನು ಒಬ್ಬೊಬ್ಬರಂತೆ ಭೇಟಿ ಮಾಡಿ ಅವರೊಂದಿಗೆ ಮಾತುಕತೆ ನಡೆಸಿದರು. 
ಆದರೆ ಅವರಾರೂ ಪ್ರವಾದಿಯವರ(ಸ) ಮಾತನ್ನು ಒಪ್ಪಲಿಲ್ಲ ಮಾತ್ರವಲ್ಲ ತಮ್ಮ ನಗರವನ್ನೇ ಬಿಟ್ಟುಹೋಗುವಂತೆ ಎಚ್ಚರಿಕೆ 
ನೀಡಿದರು. ತಮ್ಮಲ್ಲಿನ ಯುವಕರು ಪ್ರವಾದಿಯವರಕರೆಕೇಳಿ "ಕೆಟ್ಟು ಹೋಗಬಹುದೆಂಬ ಭೀತಿಯೇ ಅದಕ್ಕೆಕಾರಣವಾಗಿತ್ತು- 
ಪ್ರವಾದಿಯವರಿಗೆ ತಾಯಿಫನ್ನು ಬಿಡಬೇಕಾಯಿತು. ಅವರು ಅಲ್ಲಿಂದ ಹೊರಡುವಾಗ ಅಲ್ಲಿನ ಸರದಾರರು ಕೆಲವು ಪೋಲಿ 
ಹುಡುಗರನ್ನು ಅವರ ಹಿಂದೆ ಛೂ ಬಿಟ್ಟರು. ಅವರು ರಸ್ತೆಯ ಎರಡೂ ಬದಿಗಳಿಂದ ಪ್ರವಾದಿಯವರನ್ನು ಬೈಯುತ್ತಾ, ಕೇಕೆ 
ಹಾಕಿ ಅಪಮಾನಿಸುತ್ತಾ, ಅಪಹಾಸ್ಯ ಮಾಡುತ್ತಾ, ಕಲ್ಲು ಹೊಡೆಯುತ್ತಾ ದೂರದ ವರೆಗೆ ಸಾಗಿದರು. ಇದರಿಂದ ಪ್ರವಾದಿ 
ಯವರ:ಶರೀರವಿಡೀ ಗಾಯಗಳಿಂದ ಜರ್ರುರಿತವಾಯಿತು. ಅವರ ಪಾದರಕ್ಷೆಗಳು ರಕ್ತದಿಂದ ತೊಯ್ದು ಹೋಯಿತು. 
ಅದೇ ಸ್ಥಿತಿಯಲ್ಲಿಅವರು ತಾಯಿಫ್‌ನ ಹೊರಗೆ ಒಂದು ತೋಟದ ಗೋಡೆಗೊರಗಿ ನೆರಳಲ್ಲಿಕುಳಿತು ಹೀಗೆ ಪ್ರಾರ್ಥಿಸಿದರು. 

““ದೇವಾ! ನಾನು ನನ್ನ ಅಸಹಾಯಕತೆ ಮತ್ತು ಜನರಿಂದಾದ ಅವಮಾನದ ಬಗ್ಗೆ ನಿನ್ನಲ್ಲೇ ಮೊರೆಯಿಡುತ್ತೇನೆ. ಓ 
ದಯಾಮಯನೇ! ನೀನು ದುರ್ಬಲರ ಪ್ರಭುವಾಗಿರುವೆ. ನೀನು ನನ್ನನ್ನುಯಾರ ವಶಕ್ಕೊಪ್ಪಿಸುತ್ತಿರುವೆ. ನನ್ನೊಂದಿಗೆ ಒರಟಾಗಿ 
ವರ್ಶಿಸುವವರ ವಶಕ್ಕೊಪ್ಪಿಸುತ್ತಿರುವೆಯಾ! ನನ್ನಮೇಲೆ ಪ್ರಾಬಲ್ಯ ಪಡೆಯಬಲ್ಲಶತ್ರುವಿಗೆ ಒಪ್ಪಸುವೆಯಾ! ನೀನು ನನ್ನೊಂದಿಗೆ 
ಕೋಪಗೊಂಡಿಲ್ಲವೆಂದಾದರೆ ನನಗೆ ಯಾವ ಸಂಕಷ್ಟದ ಚಿಂತೆಯೂ ಇಲ್ಲ ನಿನ್ನಕಡೆಯಿಂದ ನನಗೆ ಸುರಕ್ಷೆಯಿದ್ದರೆ ನನಗೆ ಅದೇ 
ದೊಡ್ಡದು. ನಾನು, ಕತ್ತಲೆಯಲ್ಲಿಬೆಳಕು ಬೀರುವ ಮತ್ತು ಇಹ-ಪರಲೋಕಗಳ ವ್ಯವಹಾರಗಳನ್ನುಸರಿಪಡಿಸುವ ನಿನ್ನಪ್ರಕಾಶದ 
ಅಭಯ ಯಾಚಿಸುತ್ತೇನೆ. ನಿನ್ನ ಕೋಪ ನನ್ನ ಮೇಲೆರಗುವುದರಿಂದ ಅಥವಾ ನಾನು ನಿನ್ನ ಕ್ರೋಧಕ್ಕೆ ಗುರಿಯಾಗುವುದರಿಂದ 
ನನ್ನನ್ನು ರಕ್ಷಿಸು. ನಿನ್ನ ಇಚ್ಛೆಯಲ್ಲಿನಾನು ಸಂತೃಪ್ಪನಾಗಿರುವೆ. ನೀನೂ ನನ್ನಿಂದ ಸಂತೃಪ್ತನಾಗಿರು. ಯಾವುದೇ ಪ್ರಾಬಲ್ಯ ಮತ್ತು 
ಶಕ್ತಿ ನಿನ್ನಹೊರತು ಇಲ್ಲ'' (ಇಬ್ನುಹಿಶಾಮ್‌) 

ಅತ್ಯಂತ ದುಃಖಿತರಾಗಿ ಮರಳಿ ಅವರು ಕರ್ನುಲ್‌ ಮನಾಯುಲ್‌ ಎಂಬ ಸ್ಥಳದ ಹತ್ತಿರ ತಲುಪಿದಾಗ ಆಕಾಶದಲ್ಲಿ 
ಒಂದು ಮೋಡ ಕವಿದಂತೆ ಅವರಿಗೆ ಭಾಸವಾಯಿತು. ತಲೆಯೆತ್ತಿ ನೋಡಿದಾಗ ಜಿಬ್ರೀಲ್‌(ಅ), ಅವರ ಮುಂದೆ ನಿಂತು ಹೀಗೆ 
ಕೂಗಿ ಕರೆಯುತ್ತಿದ್ದರು- "ನಿಮ್ಮ ಜನಾಂಗದವರು ನಿಮಗೇನು ಉತ್ತರ ಕೊಟ್ಟರೆಂಬುದನ್ನು ಅಲ್ಲಾಹನು ಆಲಿಸಿದ್ದಾನೆ. ಈಗ 
ಅವನು ಬೆಟ್ಟಗಳ ವ್ಯವಸ್ಥಾಪಕ ದೇವಚರರನ್ನು ಕಳಿಸಿದ್ದಾನೆ. ನೀವು ಏನಪ್ಪಣೆ ಬೇಕಾದರೂ ಕೊಡಬಹುದು.' ತರುವಾಯ 
ಬೆಟ್ಟಗಳ ದೇವಚರರು ಪ್ರವಾದಿಯವರಿಗೆ ಸಲಾಮ್‌ ಹೇಳುತ್ತಾ, “ತಾವು ಅಪ್ಪಣೆ ಕೊಟ್ಟದೆ ಈ ಎರಡೂ ಬದಿಯ ಬೆಟ್ಟಗಳನ್ನು 
ಅವರ ಮೇಲೆ ಅಪ್ಪಳಿಸಿ ಬಿಡುವೆವು' ಎಂದರು. ಪ್ರವಾದಿ(ಸ) ಹೇಳಿದರು- ಬೇಡ. ಅಲ್ಲಾಹನು ಇವರ ಸಂತಾನದಿಂದಲಾದರೂ 
ಏಕಮಾತ್ರ ಅಲ್ಲಾಹನನ್ನು ಆರಾಧಿಸುವವರನ್ನು ಹುಟ್ಟಿಸುವನೆಂದು ನಾನು ನಿರೀಕ್ಷಿಸುತ್ತೇನೆ.(ಬುಖಾರಿ, ಮುಸ್ಲಿಮ್‌, ನಸಾಕ) 

ಆ ಬಳಿಕ ಪ್ರವಾದಿಯವರು ನಖ್ಲಎಂಬಲ್ಲಿಗೆ ಹೋಗಿ ಕೆಲವು ದಿವಸ ತಂಗಿದರು. ಇನ್ನು ಮಕ್ಕಾಕ್ಕೆ ಹೋಗುವುದು ಹೇಗೆ, 
ತಾಯಿಫ್‌ನಲ್ಲಿನಡೆದ ಘಟನೆಗಳ ಸುದ್ದಿ ಅಲ್ಲಿಗೆ ತಲುಪಿರಬಹುದು. ಇನ್ನು ಸತ್ಯನಿಷೇಧಿಗಳು ಹಿಂದಿಗಿಂತಲೂ ಕಠೋರವಾಗಿ 
ವರ್ಶಿಸುವರು ಎಂಬ ಚಿಂತೆಯಲ್ಲಿದ್ದರು. ಹೀಗಿರಲು ಒಂದು ದಿನ ಪ್ರವಾದಿಯವರು ರಾತ್ರಿ ನಮಾರುಖ್‌ನಲ್ಲಿ ಕುರ್‌ಆನ್‌ 
ಪಠಿಸುತ್ತಿದ್ದರು. ಜಿನ್ಸ್‌ಗಳ ತಂಡವೊಂದು ಆಗ ಅಲ್ಲಿಂದ ಹಾದು ಹೋಗುತ್ತಿತ್ತು. ಕುರ್‌ಆನನ್ನು ಆಲಿಸಿ ಅವರು ಅದರ ಮೇಲೆ 
ವಿಶ್ವಾಸವಿರಿಸಿದರು. ಅಲ್ಲಿಂದ ಮರಳಿದ ಅವರು ತಮ್ಮ ಜನಾಂಗದವರಲ್ಲಿ ಇಸ್ಲಾಮಿನ ಪ್ರಚಾರ ಕಾರ್ಯ ಆರಂಭಿಸಿದರು. 
ಅಲ್ಲಾಹನು ಪ್ರವಾದಿಯವರಿಗೆ, ನಿಮ್ಮ ಕರೆ ಕೇಳಿ ಮಾನವರು ಓಡುವುದಾದರೆ ಓಡಲಿ, ಆದರೆ ಅನೇಕ ಜಿನ್ಸ್‌ಗಳು ಅದಕ್ಕೆ 
ಮಾರು ಹೋಗಿದ್ದಾರೆ, ಅವರು ತಮ್ಮವರಿಗೆ ಅದರ ಪ್ರಚಾರ ಮಾಡುತ್ತಿದ್ದಾರೆಂಬ ಸುಭವಾರ್ತೆಯನ್ನು ನೀಡಿದನು. 


ಕಾಂಡ - 26 


46. ಅಲ್‌ ಅಹ್‌ಕಾಫ್‌ 423 


ಚರ್ಚಾವಿಷಯ 
ಈ ಪರಿಸ್ಥಿತಿಯಲ್ಲಿ ಈ ಅಧ್ಯಾಯ ಅವತೀರ್ಣಗೊಂಡಿತು. ಈ ಅವತೀರ್ಣದ ಪರಿಸ್ಥಿತಿಯನ್ನು ನೋಡುವ, 

ಇನ್ನೊಂದೆಡೆ ಈ ಅಧ್ಯಾಯವನ್ನು ಗಮನಕೊಟ್ಟು ಓದುವ ಯಾರಿಗೂ ಇದು ಮುಹಮ್ಮದ್‌ರ ವಾಣಿಯಲ್ಲ; ಇದು 
ಯುಕ್ತಿಪೂರ್ಣನೂ ಬಲಿಷ್ಠನೂ ಆದ ಅಲ್ಲಾಹನ ಕಡೆಯಿಂದ ಬಂದಿದೆಯೆಂಬ ಬಗ್ಗೆ ಯಾವ ಸಂಶಯವೂ ಬರಲಾರದು. 
ಏಕೆಂದರೆ ಈ ಅಧ್ಯಾಯದ ಆರಂಭದಿಂದ ಕೊನೆಯವರೆಗೂ, ಈ ಸ್ಥಿತಿಯಿಂದ ಹಾದು ಹೋಗುವ' ಮನುಷ್ಯನಲ್ಲಿ 
ಸ್ವಾಭಾವಿಕವಾಗಿ ಮೂಡುವಂತಹ ಭಾವ ವಿಕಾರಗಳ ಕಿಂಚಿತ್‌ ಛಾಯೆಯೂ ಎಲ್ಲೂಕಂಡು ಬರುವುದಿಲ್ಲ ಇದು ಒಂದು ವೇಳೆ 
ಮುಹಮ್ಮದ್‌ರ ವಾಣಿಯಾಗಿರುತ್ತಿದ್ದರೆ ಅಧ್ಯಾಯದಲ್ಲಿ ಎಲ್ಲಾದರೂ ಅವರ ಮನಸ್ಸಿನ ಬೇಗುದಿಯ ಚಿತ್ರ ಖಂಡಿತ 
ಮೂಡುತ್ತಿತ್ತು. ಅವರು ನಿರಂತರ ಸಂಕಷ್ಟಗಳು ಹಾಗೂ ತಾಯಿಫ್‌ನ ಹೊಡೆತದಿಂದ ತತ್ತರಿಸಿ ಹೋಗಿದ್ದರು. ನಾವು 
ಪ್ರವಾದಿಯವರ ಪ್ರಾರ್ಥನೆಯನ್ನು ಮೇಲೆ ಉಲ್ಲೇಖಿಸಿದ್ದೇವೆ. ಅದನ್ನು ನೋಡಿ. ಅವರ ಪ್ರತಿಯೊಂದು ಮಾತು, ಅದರ 
ಪದಗಳೂ ಈ ಸ್ಥಿತಿಯನ್ನು ಸೂಚಿಸುತ್ತದೆ. ಆದರೆ ಅದೇ ಕಾಲದಲ್ಲಿ ಮತ್ತು ಅದೇ ಸ್ಥಿತಿಯಿಂದ ಅವರ ಬಾಯಿಂದಲೇ ಹೊರ 
ಬಂದ ಈ ಅಧ್ಯಾಯವು ಅಂತಹ ಎಲ್ಲಪ್ರಭಾವಗಳಿಂದ ಸಂಪೂರ್ಣ ಮುಕ್ತವಾಗಿದೆ. KS 

ಸತ್ಯನಿಷೇಧಿಗಳು ಸಿಲುಕಿಕೊಂಡಿದ್ದ ಪಥಭ್ರಷ್ಟತೆಯ ದುಷ್ಪರಿಣಾಮಗಳ ಕುರಿತು ಎಚ್ಚರಿಕೆ ನೀಡುವುದು ಈ ಅಧ್ಯಾಯದ '" 
ವಿಷಯವಾಗಿದೆ. ಅವರು ಬಹಳ ದರ್ಪ ಮತ್ತು ಅಹಂಕಾರದೊಂದಿಗೆ ಅದಕ್ಕೆ ಅಂಟಿಕೊಂಡಿರುವುದು ಮಾತ್ರವಲ್ಲ ಅವರನ್ನು 
ಈ ಪಥಭ್ರಷ್ಟತೆಯಿಂದ ಹೊರತೆಗೆಯಲು ಪ್ರಯತ್ನಿಸುವ ವ್ಯಕ್ತಿಯನ್ನೇ ನಿಂದಿಸುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಈ ಲೋಕವು 
ಒಂದು ಆಟಿಕೆಯಾಗಿದೆ. ಅದರಲ್ಲಿ ಅವರು ತಮ್ಮನ್ನು ಹೊಣೆರಹಿತ ಸೃಷ್ಟಿಗಳೆಂದು ಭಾವಿಸುತ್ತಿದ್ದರು. ಅವರು ತೌಹೀದ್‌ನ 
ಕರೆಯನ್ನು ತಪ್ಪೆಂದು ಭಾವಿಸುತ್ತಿದ್ದರು. ಅವರು ಪೂಜಿಸುತ್ತಿದ್ದ ವಸ್ತುಗಳು ದೇವನ ಸಹಭಾಗಿಗಳೆಂದು ಅವರಿಗೆ ಹಠವಿತ್ತು. 
ಕುರ್‌ಆನ್‌ ಅಲ್ಲಾಹನ ವಾಣಿಯೆಂದು ಒಪ್ಪಲು ಅವರು ಸಿದ್ಧರಿರಲಿಲ್ಲ, ಪ್ರವಾದಿತ್ವದ ಕುರಿತು ಒಂದು ವಿಚಿತ್ರ ಅಜ್ಞಾನ ಜನ್ಯ 
ಕಲ್ಪನೆ ಅವರಲ್ಲಿತ್ತು. ಆದ್ದರಿಂದ ಮುಹಮೃದ್‌ರ ಪ್ರವಾದಿತ್ನವಾದವನ್ನು ಅವರು ವಿವಿಧ ಮಾನದಂಡಗಳಿಂದ ಪರೀಕ್ಷಿಸುತ್ತಿದ್ದರು. 
ಅವರ ದೃಷ್ಟಿಯಲ್ಲಿಅವರ ಗುರುಗಳು, ಗೋತ್ರನಾಯಕರು ಮತ್ತು ಜನಾಂಗದ ಗುತ್ತಿಗೆದಾರರು ಇಸ್ಲಾಮ್‌ ಸ್ಟೀಕರಿಸದಿರುವುದು 
ಮತ್ತು ಯುವಕರು, ಗುಲಾಮರು ಮತ್ತು ಬಡವರು ಮಾತ್ರ 'ಸ್ವೀಕರಿಸಿರುವುದು, ಅದು ತಪ್ಪಾಗಿರುವುದಕ್ಕೆ ದೊಡ್ಡ 
ಪುರಾವೆಯಾಗಿದೆ. ಮರಣಾನಂತರದ ಜೀವನ, ಕಿಯಾಮತ್‌, ರಕ್ಷೆ-ಶಿಕ್ಸೆಗಳೆಲ್ಲ ಕಟ್ಟುಕತೆಗಳೆಂದೂ ಅವೆಲ್ಲ ಸಂಭವಿಸುವುದೇ 
ಇಲ್ಲವೆಂದೂ ಅವರು ಭಾವಿಸುತ್ತಿದ್ದರು. 

ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಈ ಪಥಭ್ರಷ್ಟತೆಗಳ ಪೈಕಿ ಒಂದೊಂದನ್ನೇ ಖಂಡಿಸಲಾಗಿದೆ. ಸತ್ಯನಿಷೇಧಿಗಳೊಡನೆ, 
ನೀವು ವಾಸ್ತವಿಕತೆಗಳನ್ನು ಬುದ್ಧಿಪೂರ್ವಕವಾಗಿ ಗ್ರಹಿಸಲು ಪ್ರಯತ್ನಿಸುವ ಬದಲು ಪಕ್ಷಪಾತ ಮತ್ತು ಹಠಮಾರಿತನದಿಂದ 
ವರ್ತಿಸುತ್ತೀರೆಂದು ಹೇಳಿ, ಕುರ್‌ಆನಿನ ಕರೆ ಮತ್ತು ಪ್ರವಾದಿಶ್ಚವನ್ನು ತಿರಸ್ಕರಸುತ್ತೀರೆಂದಾದರೆ ನಿಮ್ಮ ದುರ್ಗತಿಯನ್ನು ನೀವೇ 
ಅನುಭವಿಸುವಿರಿ ಎಂದು ಎಚ್ಚರಿಸಲಾಗಿದೆ. 


ಕಾಂಡ - 26 


Gs 5s ರ್‌ ಹಿ 250 ಸರಿ 


46. ಅಲ್‌ ಅಹ್‌ಕಾಫ್‌ 


(ಅವತೀರ್ಣ ಮಕ್ಕಾದಲ್ಲಿ ್ಲಿ) 


ಸೂಕ್ತಗಳು-35 | | ರುಕೂಆ್‌ಗಳು-4 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


(1-2) *ಹಾಮೊಮ್‌! ಈ ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ 
ಕಡೆಯಿಂದಾಗಿರುತ್ತದೆ.! 

(3) ನಾವು ಭೂಮಿ ಆಕಾಶಗಳನ್ನೂ ಅವುಗಳ ನಡುವೆ ಇರುವುದೆಲ್ಲವನ್ನೂ ಪರಮ ಸತ್ಯವಾಗಿ ಹಾಗೂ ಒಂದು 
ನಿಶ್ಚಿತ ಅವಧಿಯನ್ನು ನಿರ್ಧರಿಸಿ ಸೃಷ್ಟಿಸಿದ್ದೇವೆ. * ಆದರೆ ಈ ಸತ್ಯನಿಷೇಧಿಗಳು ಇವರಿಗೆ ಎಚ್ಚರಿಕ. ನೀಡಲಾಗಿರುವಂತಹ 
ಮಾಸ್ತವಿಕತೆಯ ಕಡೆಯಿಂದ ಮುಖ. ತಿರುಗಿಸಿಕೊಂಡಿದ್ದಾರೆ.3- 


1. ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅರ್ದುಮರ್‌: ಟಿ.1, ಅಲ್‌ಜಾಸಿಯ: ಟಿ.1, ಅದರೊಂದಿಗೆ 
ಅಸ್ಗಜ್‌ದದ ಟಿ.1ನ್ನೂ ದೃಷ್ಟಿಯಲ್ಲಿಧಿಸಿದರೆ ಈ ಮುನ್ನುಡಿಯ ಜೀವಾಳವನ್ನು ಗ್ರಹಿಸಬಹುದು. 

2. ವಿವರಣೆಗುಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸ ಸಂಪುಟ-1 ಅನ್‌ಆಮ್‌: ಟಿ.46, ಸಂಪುಟ-2 ಯೂನುಸ್‌: ಟಿ.11, 
ಇಬ್ರಾಹೀಮ್‌: ಟಿ.23, ಅಲ್‌ಹಿಜ್ರ್‌: ಟಿ.47, ಅನ್ನಹ್ಹ್‌ ಟಿ.6, ಸಂಪುಟ-3 ಅಲ್‌ಅಂಬಿಯಾ: ಟಿ.15-17, ಅಲ್‌ ಮೂಮಿನೂನ್‌: 
ಟಿ.102, ಅಂಕಬೂತ್‌: ಟಿ.75-76, ಸಂಪುಟ-4 ಲುಕ್ಸಾನ್‌: ಟಿ.51, ಅದ್ಭುಖಾನ್‌: ಟಿ.34, ಅಲ್‌ ಜಾಸಿಯ: ಟಿ28. 

3. ಅಂದರೆ ಈ ಪ್ರಪಂಚ ವ್ಯವಸ್ಥೆಯು ಉದ್ದೇಶರಹಿತ ಆಟಿಕೆಯಲ್ಲ ಅದೊಂದು ಉದ್ದೇಶ ಪೂರ್ವಕ, ಯುಕ್ತಿಪೂರ್ಣ 
ವ್ಯವಸ್ಥೆಯಾಗಿದೆ. ಇದರಲ್ಲಿ ಸಜ್ಜನ-ದುರ್ಜನ, ಅಕ್ರಮಿ-ಮರ್ದಿತರ ತೀರ್ಮಾನ ನ್ಯಾಯದೊಂದಿಗೆ ನಡೆಯಲೇ ಬೇಕಾಗಿದೆ. 
ಪ್ರಪಂಚದ ಪ್ರಸಕ್ತ ವ್ಯವಸ್ಥೆಯು ಶಾಶ್ವತವಲ್ಲ, ಅದಕ್ಕೊಂದು ಆಯುಷ್ಯವಿದೆ. ಅದು, ಮುಗಿದಾಗ ಈ ವ್ಯವಸ್ಥೆ ಅಸ್ಪವ್ಯಸ್ತವಾಗ 
ಬೇಕಾಗಿದೆ. ದೇವನ ನ್ಯಾಯಾಲಯವೂ ! ಒಂದು ನಿಶ್ಚಿತ ಸಮಯದಲ್ಲಿ: ಸ್ಥಾಪನೆಗೊಳ್ಳಬೇಕಾಗಿದೆ. ಆದರೆ ದೇವನ ಪ್ರವಾದಿ ಮತ್ತು ಅವನ 
ಗ್ರಂಥಗಳನ್ನು ನಿರಾಕರಿಸುವವರು ಈ ವಾಸ್ತವಿಕತೆಗಳಿಂದ ಮುಖ ತಿರುಗಿಸುತ್ತಾರೆ. ತಮ್ಮ ಕರ್ಮಗಳ ವಿಚಾರಣೆ ನಡೆಯಬೇಕಾದ 
ಒಂದು ಸಮಯ ಬರಲಿದೆಯೆಂಬ ಬಗ್ಗೆ ಅವರಿಗೆ ಚಿಂತೆಯೇ ಇಲ್ಲ ಈ ವಾಸ್ತವಿಕತೆಗಳನ್ನು ತಿಳಿಸಿ ಪ್ರವಾದಿಯವರು ತಮಗೆ ಕೇಡು 
ಬಗೆದಿದ್ದಾರೆಂದು ಅವರು ಭಾವಿಸಿದ್ದಾರೆ. ವಾಸ್ತವದಲ್ಲಿ ವಿಚಾರಣೆಯ ಸಮಯ ಬರುವುದಕ್ಕಿಂತ ಮುಂಚೆ ಅದನ್ನು ತಿಳಿಸುವುದು 
ಮಾತ್ರವಲ್ಲ ಆಗ ಯಾವ ವಿಷಯದಲ್ಲಿ ವಿಚಾರಣೆ ನಡೆಯಲಿದೆಯೆಂಬುದನ್ನು ತಿಳಿಸಿ ಅದಕ್ಕೆ ತಯಾರಿ ನಡೆಸುವಂತೆ ಎಚ್ಚರಿಸುವುದು 
ಅವರೊಂದಿಗೆ ಮಾಡುವ ಅತಿ ದೊಡ್ಡ ಉಪಕಾರವಾಗಿದೆ. 

ಮುಂದಿನ ಉಪನ್ಯಾಸವನ್ನು ಗ್ರಹಿಸಲು ಒಂದು ವಿಷಯ ಗಮನದಲ್ಲಿರಿಸಬೇಕು. ಮಾನವನು ದೇವನ ಕುರಿತ ವಿಶ್ವಾಸದ 
ನಿರ್ಣಯದಲ್ಲಿ ಅತಿ ದೊಡ್ಡ ತಪ್ಪು ಮಾಡುತ್ತಾನೆ. ಈ ವಿಷಯದಲ್ಲಿ ಗಂಭೀರವಾಗಿ ಆಲೋಚಿಸದೆ ಮೇಲಿಂದ ಮೇಲೆ ಅಥವಾ 
ಅಲ್ಲಿಂದಲ್ಲಿಂದ ಕೇಳಿ ತಿಳಿದ ನಂಬಿಕೆಯನ್ನು ಹೊಂದುವುದು ಅತಿ ದೊಡ್ಡ ಮೂರ್ಯತನವಾಗಿದೆ. ಅದು ಮಾನವನ ಜೀವನದ ಸಂಪೂರ್ಣ 
ನೀತಿಯನ್ನು ಹಾಗೂ ಶಾಶ್ವತವಾಗಿ ಅವನ ಪರಿಣಾಮವನ್ನು ಕೆಡಿಸಿ ಬಿಡುವುದು. ಆದರೆ ಮಾನವನು ತನ್ನನ್ನು ಹೊಣೆ ರಹಿತ ಮತ್ತು 
ಜವಾಬ್ದಾರಿಯಿಲ್ಲದವನೆಂದು ಭಾವಿಸಿರುವುದು, ದೇವನ ಬಗ್ಗೆಯಾವ ನಂಬಿಕೆಯನ್ನಿರಿಸಿದರೂ ವ್ಯತ್ಯಾಸವುಂಟಾಗುವುದಿಲ್ಲವೆಂಬ ತಪ್ಪು 


ಇಲ್ಲಿಂದ 26ನೇ ಕಾಂಡ ಆರಂಭವಾಗುತ್ತದೆ 


46. ಅಲ್‌ ಅಹ್‌ಕಾಥ್‌ 425 


$೩? El SAA NN ೨2 1 ಕಕ್ಕಿ 
೨ ಶಿ (0೫% 66%೬ BLY 95 ರಚ 
2 ೨ನ್ಲಿಸ ೨ 3 ನ {31 ತವ 24೨ನೆ 1 3 
ಅಚರಿ 3 [ಗುಡ ೨ ಕಾರಲು- ಈ ತ್ರಿ 
Bue ಗನ ಬ್ಲ ಸ 2% Le 
5 UK EE CEI gb 100 ಜರಿ 5 
(4-6) ಸಂದೇಶವಾಹಕರೇ, ಇವರೊಡನೆ (ಹೀಗೆ ಹೇಳಿರಿ: ಭಿನ್ನ ಅಲ್ಲಾಹನನ್ನು ಬಿಟ್ಟು 
ಪ್ರಾರ್ಥಿಸುತ್ತಿರುವವುಗಳು. ಏನಾಗಿರುತ್ತವೆಂಬುದನ್ನು ನೀವು ಕಣ್ತೆರೆದು ನೋಡಿದಿರಾ? ಅವರು ಈ ಭೂಮಿಯಲ್ಲಿ 
ಏನನ್ನು ಸೃಷ್ಟಿಸಿದ್ದಾರೆಂಬುದನ್ನು ಅಥವಾ ಆಕಾಶಗಳ ಸೃಷ್ಟಿ ಹಾಗೂ ವ್ಯವಸ್ಥಾಪನೆಯಲ್ಲಿ ಅವರದ್ದೇನಾದರೂ. 
ಪಾಲಿದಯೇ" ಎಂಬುದನ್ನು ನನಗೆ ತೋರಿಸುವಿರಾ? ಬೀಡು ಸ ಸತ್ಯವಾದಿಗಳಾಗಿದ್ದನೆ ಇದಕ್ಕಿಂತ ಮುಂಚೆ ಬಂದ 
ಯಾವುದಾದರೂ ಗ್ರಂಥ ಅಥವಾ ಜ್ಞಾನದ ಯಾವುದಾದರೂ ಪಳೆಯುಳಿಕೆಯು (ಈ ನಿಮ್ಮ ನಂಬಿಕೆಗಳಿಗೆ 


ಆಧಾರವಾಗಿ) ನಿಮ್ಮ ಬಳಿಯಲ್ಲಿದ್ದರೆ ಅದನ್ನೇ ತನ್ನಿರಿ." ಅಲ್ಲಾಹನನ್ನು ಬಿಟ್ಟು ಪುನರುತ್ಥಾನ ದಿನದವರೆಗೂ ಅವನಿಗೆ 
ಉತ್ತರ ಕೊಡಲಾಗದಂತಹವರನ್ನು ಪ್ರಾರ್ಥಿಸುವವನಿಗಿಂತಲೂ ಹೆಚ್ಚು ದಾರಿಗೆಟ್ಟವನು ಇನ್ನಾರಿರಬಹುದು9* 


ತಿಳುವಳಿಕೆಗೆ ಸಿಲುಕಿರುವುದೇ ಅವನು ಈ ಅಪಾಯಕಾರಿ ನಿಲುವನ್ನು ಹೊಂದಿರಲು ಕಾರಣ. ಏಕೆಂದರೆ ಅವನ ದೃಷ್ಟಿಯಲ್ಲಿ ಮರಣದ 
ನಂತರ ವಿಚಾರಣೆ ಎದುರಿಸಬೇಕಾದ ಇನ್ನೊಂದು ಜೀವನವಿಲ್ಲ, ಒಂದು ವೇಳೆ ಇದ್ದರೂ ನಾನು ಹಿಡಿದಿರುವ ಆಶ್ರಯದಾತರು 
ದುರ್ಗತಿಯಿಂದ ರಕ್ಷಿಸಬಲ್ಲರು. ಈ ಹೊಣೆಗಾರಿಕೆಯ ಪ್ರಜ್ಞೆಯ ಕೊರತೆಯೇ ಮಾನವನನ್ನು ಧಾರ್ಮಿಕ ವಿಶ್ವಾಸದ ಆಯ್ಕೆಯ ಕುರಿತು 
ನಿಶ್ಚಿಂತನನ್ನಾಗಿ ಮಾಡಿದೆ. ಆದ್ದರಿಂದಲೇ ನಾಸ್ತಿಕತೆಯಿಂದ ಹಿಡಿದು ಬಹುದೇವತ್ನದ ವಿವಿಧ ಅಸಂಬದ್ಧ ಬಗೆಗಳ ವರೆಗಿನ ನಂಬಿಕೆಗಳನ್ನು 
ಸ್ವಯಂ ಸೃಷ್ಟಿಸಿಕೊಂಡಿದ್ದಾನೆ ಅಥವಾ ಇತರರು ಸೃಷ್ಟಿಸಿದ ನಂಬಿಕೆಗಳನ್ನು ಸ್ಟೀಕರಿಸಿಕೊಳ್ಳುತ್ತಾನೆ. 

4. ಅಭಿಸಂಬೋಧಿತರು ಒಂದು ಮುಶ್ರಿಕ್‌ ಜನಾಂಗವಾಗಿರುವುದರಿಂದ, ಅವರು ಹೊಣೆಗಾರಿಕೆಯ ಪ್ರಜ್ಞೆಯ ಕೊರತೆಯಿಂದಾಗಿ 
ಏನೂ ಆಲೋಚಿಸದೆ ಅಸಂಬದ್ಧ ನಂಬಿಕೆಗಳಿಗೆ ಅಂಟಿಕೊಂಡಿದ್ದಾರೆಂದು ಹೇಳಲಾಗುತ್ತಿದೆ. ಅಲ್ಲಾಹನನ್ನು ಜಗತ್ತಿನ ಸೃಷ್ಟಿಕರ್ತನೆಂದು 
ಅವರು ಒಪ್ಪಿಕೊಂಡಿದ್ದರೂ ಅವನ ಜೊತೆ ಇನ್ನೂ ಅನೇಕರನ್ನು ದೇವರಾಗಿ ಮಾಡಿಕೊಂಡಿದ್ದರು. ಅವರನ್ನು ಪ್ರಾರ್ಥಿಸುತ್ತಿದ್ದರು. ಅವರನ್ನು 
ತಮ್ಮ ಅನ್ನದಾತರು, ಸಂಕಟಹರರೆಂದು ಭಾವಿಸುತ್ತಿದ್ದರು. ಅವರ ಮುಂದೆ ಸಾಷ್ಟಾಂಗವೆರಗುತ್ತಿದ್ದರು. ಅವರಿಗೆ ಹರಕೆ-ಕಾಣಿಕೆಗಳನ್ನು 
ಅರ್ಪಿಸುತ್ತಿದ್ದರು. ಅವರು ಅದೃಷ್ಟಗಳನ್ನು ರೂಪಿಸುವ ಮತ್ತು ಕೆಡಿಸುವ ಶಕ್ತಿ ಹೊಂದಿದ್ದಾರೆಂದು ಭಾವಿಸಿದ್ದರು. ಅವರನ್ನು ಯಾವ 
ಆಧಾರದಲ್ಲಿನಿಮ್ಮ ಆರಾಧ್ಯರಾಗಿ ಮಾಡಿಕೊಂಡಿರಿ ಎಂದು ಅವರನ್ನೇ ಕುರಿತು, ಪ್ರಶ್ನಿಸಲಾಗುವುದು. ಅಲ್ಲಾಹನ ಜೊತೆ ಯಾರನ್ನಾದರೂ 
ಆರಾಧ್ಯರಾಗಿ ಮಾಡಿಕೊಳ್ಳಲು ಎರಡೇ ಆಧಾರಗಳಿರಬಹುದು. ಒಂದೋ ಭೂಮ್ಯಾಕಾಶಗಳ ಸೃಷ್ಟಿಯಲ್ಲಿ ನಿಜವಾಗಿಯೂ 
ಅವರ ಪಾತ್ರವಿರಬೇಕು ಅಥವಾ ತನ್ನ ಕೆಲಸದಲ್ಲಿ ಇಂತಿಂತಹವರೂ ಇದ್ದಾರೆಂದು ಅಲ್ಲಾಹನೇ ಹೇಳಿರಬೇಕು. ದೇವನೊಂದಿಗೆ ನನ್ನ 
ಆರಾಧ್ಯರುಗಳೂ ಪಾಲುದಾರರಾಗಿದ್ದಾರೆಂಬ ನೇರ ಜ್ಞಾನ ನನಗಿದೆಯೆಂದು ಯಾವನೇ ಮುಶ್ರಿಕನು ವಾದಿಸದಿದ್ದರೆ ಮತ್ತು ಯಾವುದೇ 
ದೇವಗ್ರಂಥದಲ್ಲಿ ದೇವನೇ ತನಗೆ ಪಾಲುದಾರರನ್ನು ಮಾಡಿಕೊಂಡಿದ್ದಾನೆಂಬುದನ್ನು ತೋರಿಸದೆ ಇದ್ದರೆ ಅವನ ವಿಶ್ವಾಪವು ಸಂಪೂರ್ಣ 
ನಿರಾಧಾರವಾಗಿದೆ. 

ಈ ಸೂಕ್ತದಲ್ಲಿ "ಈ ಮುಂಚೆ ಬಂದಿದ್ದ ಗ್ರಂಥ'ವೆಂದರೆ ಕುರ್‌ಆನಿಗಿಂತ ಮುಂಚೆ ಅಲ್ಲಾಹನಿಂದ ಬಂದ ಯಾವುದೋ ಗ್ರಂಥ 
ವಾಗಿದೆ. ಜ್ಞಾನದ "ಉಳಿದಂಶ'ವೆಂದರೆ ಪ್ರಾಚೀನಕಾಲದ ಪ್ರವಾದಿಗಳ ಮತ್ತು ಸುಧಾರಕರ ಶಿಕ್ಷಣದಿಂದ ಮುಂದಿನ ಪೀಳಿಗೆಯವರಿಗೆ 
ಅಧಿಕೃತ ಮೂಲಗಳಿಂದ ಲಭಿಸಿದ ಅಂಶಗಳಾಗಿವೆ. ಈ ಎರಡು ಮೂಲಗಳಿಂದ ಮನುಷ್ಯನಿಗೆ ಸಿಕ್ಕಿದುದರಲ್ಲಿ. ಅಿರ್ಕ್‌ನ ಲವಲೇಶವೂ ಇಲ್ಲ 
ಕುರ್‌ಆನ್‌ ಕರೆ ನೀಡುವ ತೌಹೀದ್‌ನ ಶಿಕ್ಷಣವನ್ನೇ ಎಲ್ಲದೈವಿಕ ಗ್ರಂಥಗಳೂ ಏಕಕಂಠದಿಂದ ನೀಡುತ್ತಿವೆ. ಹಿಂದಿನ ಗ್ರಂಥಗಳ ಶಿಕ್ಷಣಗಳಲ್ಲಿ 
ಉಳಿದಿರುವುದರಲ್ಲೂ ಯಾವ ಪ್ರವಾದಿಯಾಗಲಿ, ಔಲಿಯಾ ಅಥವಾ ಸಜ್ಜನನಾಗಲಿ ದೇವನ ಹೊರತು ಇತರರ ಆರಾಧನೆಯನ್ನು. 
ಕಲಿಸಿದ್ದಾರೆಂಬುದಕ್ಕೆ ಆಧಾರವೇ ಸಿಗುವುದಿಲ್ಲ ಇನ್ನು ಗ್ರಂಥವೆಂದರೆ, ದೈವಿಕ ಗ್ರಂಥವಲ್ಲ ಉಳಿದ ಶಿಕ್ಷಣವೆಂದರೆ ಪ್ರವಾದಿಗಳು ಮತ್ತು. 
ಸುಧಾರಕರು ಬಿಟ್ಟು ಹೋದ ಶಿಕ್ಷಣವಲ್ಲವೆಂದು ಪರಿಗಣಿಸಿದರೂ, ಲೋಕದ ಯಾವುದೇ ಶೈಕ್ಷಣಿಕ ಗ್ರಂಥ ಮತ್ತು ಧಾರ್ಮಿಕ ಅಥವಾ 
ಲೌಕಿಕ ಶಿಕ್ಷಣದ ತಜ್ಞನ ಸಂಶೋಧನೆಗಳಿಂದಲೂ ಭೂಮಿ ಅಥವಾ ಆಕಾಶದ ಇಂತಹ ವಸ್ತು ದೇವನ ಹೊರತು ಇಂತಹ ಗುರು ಅಥವಾ 
ದೇವಚರ ಸ್ವ ಸೃಷ್ಟಿಸಿದ್ದಾನೆಂದೋ ಮಾನವನು ಈ ಪ್ರಪಂಚದ ಯಾವ ಅನುಗ್ರಹಗಳಿಂದ ಪ್ರಯೋಜನ ಪಡೆಯುತ್ತಿದ್ದಾನೋ ಅದರಲ್ಲಿ ನ್ಲಿಇಂತಹ 
ಅನುಗ್ರಹವನ್ನು ಇಂತಹ ಆರಾಧ್ಯನು ಉಂಟು ಮಾಡಿದ್ದೆಂದೋ ಇಂದಿನವರೆಗೂ ಯಾರೂ ಬೆಟ್ಟುಮಾಡಿ ತೋರಿಸಿಲ್ಲ 

5. ಉತ್ತರಿಸುವುದೆಂದರೆ ಪ್ರತಿ ಕಾರ್ಯಾಚರಣೆಯಾಗಿದೆ. ಮಾತು ಅಥವಾ ಬರಹದ ಮೂಲಕವಲ್ಲ ಒಬ್ಬನು ಈ 
ಆರಾಧ್ಯರ ಮೊರೆ ಹೊಕ್ಕರೆ, ನೇರವಾಗಿ ಅವರಿಂದ ಬೇಡಿದರೆ ಅಥವಾ ಅವರೊಂದಿಗೆ ಪ್ರಾರ್ಥಿಸಿದರೆ ಅವರ ಕೈಯಲ್ಲಿ ಯಾವುದೇ 


ಕಾಂಡ - 26 


426 ತಥ್ಹೀಮುಲ್‌ ಕುರ್‌ಆನ್‌ 


ಆ (ಯಿ 2 TLE BN TEL ್ಚ ಎ kf 
1.54 BES 011/06 SOLS OSH AES ಪ್ರ. 
3» ತ್‌ C&L 3314 ಯೈ 1ಬ ಳ್‌ 2p 2 TE ೨ ಎಕ್ಕಿ 
Yale (J GS (ಖೆ 1 03 SL LT ES OAS 

ಸ್ವ ೨ಗೃಹ್ನ 93 ಕ್ವಿ 9೨ 


ತ್‌ ಡಕ ಡಿ ೨4 ಗಗ ಶಶಿ ಹ ೨42 [3 
ಈಡಿ SES LS ASS OIE HOSS Nis 


ಮಾತ್ರವಲ್ಲ ಅವರಿಗಂತೂ ಪ್ರಾರ್ಥಿಸುವವರು ತಮ್ಮನ್ನು ಪ್ರಾರ್ಥಿಸುತ್ತಿದ್ದಾರೆಂಬ ಅರಿವು ಕೂಡಾ ಇಲ್ಲ" ಸಕಲ 
ಮಾನವರೂ ಒಟ್ಟುಗೂಡಿಸಲ್ಪಡುವಂದು ಅವರು ತಮ್ಮನ್ನು ಪ್ರಾರ್ಥಿಸುತ್ತಿದ್ದವರ ಶತ್ರುಗಳಾಗಿ ಬಿಡುವರು ಮತ್ತು 
ಅವರು ತಮ್ಮನ್ನು ಆರಾಧಿಸುತ್ತಿದ್ದರೆಂಬುದನ್ನೇ ನಿರಾಕರಿಸಿ ಬಿಡುವರು. 

(7-8) ಇವರಿಗೆ ನಮ್ಮ ಸುಸ್ಪಷ್ಟವಾದ ಸೂಕ್ತಗಳನ್ನು ಓದಿ ಹೇಳುವಾಗ ಹಾಗೂ ಸತ್ಯವು ಇವರ ಮುಂದೆ 
ಬಂದು ಬಿಡುವಾಗ ಈ ಸತ್ಯನಿಷೇಧಿಗಳು ಅದರ ಕುರಿತು "ಇದು ಸ್ಪಷ್ಟವಾದ ಜಾದೂಗಾರಿಕೆ" ಎಂದು ಹೇಳುತ್ತಾರೆ." 


ಶಕ್ತಿ-ಸಾಮರ್ಥ್ಯವಿಲ್ಲದಿರುವುದರಿಂದ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಪ್ರತಿಕ್ರಮ ಕೈಗೊಳ್ಳಲಾರರು 
ಎಂದು ಇದರರ್ಥ. (ಹೆಚ್ಚಿನ ವಿವರಗಳಿಗೆ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅರು್ಲುಮರ್‌: ಟಿ.33) 

ಕಿಯಾಮತ್‌ನ ವರೆಗೆ ಉತ್ತರಿಸಲಾರರೆಂದರೆ ಈ ಲೋಕ ಇರುವ ತನಕ ಇವರ ಪ್ರಾರ್ಥನೆಗಳಿಗೆ ಅವರಿಂದ ಉತ್ತರ ಸಿಗಲಾರದು. 
ಆದರೆ ಕಿಯಾಮತ್‌ ಬಂದಾಗ, ಮುಂದಿನ ಸೂಕ್ತದಲ್ಲಿ ತಿಳಿಸಿರುವಂತೆ, ಈ ಆರಾಧ್ಯರು ತಮ್ಮ ಆರಾಧಕರ ವೈರಿಗಳಾಗಿ ಬಿಡುವರು. 

6. ಅಂದರೆ ಈ ಕರೆಯುವವರ ಕರೆ ಅವರಿಗೆ ಕೇಳಿಸಲೇ ಇಲ್ಲ ಅವರು ತಮ್ಮ ಕಿವಿಯಾರೆ ಕೇಳಲೂ ಇಲ್ಲ ಯಾರಾದರೂ 
ಇಲ್ಲಿ ತಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ ಎಂದು ಅವರಿಗೆ ಯಾವ ಮೂಲದಿಂದಲೂ ತಿಳಿಯಲೇ ಇಲ್ಲ ಈ ದೇವ ವಾಕ್ಯವನ್ನು ಹೀಗೆ 
ಗ್ರಹಿಸಿರಿ- ಅಲ್ಲಾಹನ ಹೊರತು ಇತರರನ್ನು ಕರೆದು ಪ್ರಾರ್ಥಿಸುವವರಲ್ಲಿ ಮೂರು ವಿಭಾಗದವರಿದ್ದಾರೆ (1) ಆತ್ಮಹೀನ ಮತ್ತು 
ಬುದ್ಧಿಯಿಲ್ಲದ ಸೃಷ್ಟಿಗಳು (2) ಗತಿಸಿ ಹೋದ ಮಹಾತ್ಮರು (3) ತಾವೂ ಕೆಟ್ಟು ಇತರರನ್ನೂ ಕೆಡಿಸಿದ ಪಥಭ್ರಷ್ಟ ಜನರು. 

ಮೊದಲ ವರ್ಗದ ಆರಾಧ್ಯರಿಗೆ, ತಮ್ಮ ಭಕ್ತರು ಪ್ರಾರ್ಥಿಸುವುದರ ಅರಿವೇ ಇರುವುದಿಲ್ಲವೆಂಬುದು ವ್ಯಕ್ತ. ಎರಡನೆಯ ವರ್ಗದ 
ಆರಾಧ್ಯರು ದೇವನ ಆಪ್ತರಾಗಿದ್ದು ಅವರಿಗೆ ತಿಳಿಯದಿರಲು ಎರಡು ಕಾರಣಗಳಿವೆ. ಒಂದನೆಯದು, ಅವರು ಮನುಷ್ಯ ಧ್ವನಿ ಕೇಳದಂತಹ 
ಒಂದು ಲೋಕದಲ್ಲಿದ್ದಾರೆ. ಎರಡನೆಯದು, ದೇವನನ್ನು ಮಾತ್ರ ಪ್ರಾರ್ಥಿಸಬೇಕೆಂದು ಜೀವಮಾನವಿಡೀ ಕಲಿಸುತ್ತಿದ್ದವರನ್ನೇ ಅವರು 
ಪ್ರಾರ್ಥಿಸುತ್ತಿರುವುದರಿಂದ ಅಲ್ಲಾಹನೂ ದೇವಚರರೂ ಅವರಿಗೆ ಈ ಸುದ್ದಿಯನ್ನು ತಲುಪಿಸುವುದಿಲ್ವ ಏಕೆಂದರೆ ಇದಕ್ಕಿಂತ ದುಃಖದ 
ಸುದ್ದಿ ಅವರಿಗೆ ಬೇರೆ ಇರಲಾರದು. ಅಲ್ಲಾಹನು ತನ್ನ ಶಿಷ್ಟದಾಸರಿಗೆ ದುಃಖ ಕೊಡುವುದನ್ನು ಇಷ್ಟ: ಪಡುವುದಿಲ್ಲ, 

ಇನ್ನುಮೂರನೆಯ ವರ್ಗದ ವಿಷಯ. ಅವರಿಗೆ ತಿಳಿಯದಿರುವುದಕ್ಕೂ ಎರಡು ಕಾರಣಗಳಿವೆ. 

(1) ಅವರು ಆರೋಪಿಗಳಾಗಿ ಅಲ್ಲಾಹನ ಬಳಿ ಕಾರಾಗೃಹದಲ್ಲಿ ಬಂದಿಯಾಗಿದ್ದಾರೆ. ಅಲ್ಲಿಗೆ ಯಾವ ಶಬ್ದವೂ ಕೇಳಿಸಲಾರದು. 
(2) ಅಲ್ಲಾಹನು ಮತ್ತು ದೇವಚರರು ಅವರಿಗೆ, ನಿಮ್ಮಆಂದೋಲನ ಲೋಕದಲ್ಲಿಬಹಳ ಯಶಸ್ವಿಯಾಗಿದೆ. ಜನರು ನಿಮ್ಮನಂತರ ನಿಮ್ಮನ್ನು 
ದೇವರಾಗಿ ಮಾಡಿಕೊಂಡಿದ್ದಾರೆಂದು ಸುದ್ದಿ ಮುಟ್ಟಿಸಲಾರರು. ಏಕೆಂದರೆ ಈ ಸುದ್ದಿಯಿಂದ ಆ ಅಕ್ರಮಿಗಳು ಸಂತೋಷಗೊಳ್ಳುವರು. 
ಅವರನ್ನು ಸಂತೋಷ ಪಡಿಸಲು ಅಲ್ಲಾಹನು ಬಯಸುವುದಿಲ್ಲ, 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಅಲ್ಲಾಹನು ತನ್ನ ಸಜ್ಜನ ದಾಸರಿಗೆ ಲೋಕದವರ ಸಲಾಮ್‌ ಮತ್ತು ದಯಾ 
ಪ್ರಾರ್ಥನೆಯನ್ನು ತಲುಪಿಸುತ್ತಾನೆ. ಏಕೆಂದರೆ ಅದು ಅವರನ್ನು ಸಂತೋಷ ಪಡಿಸುವ ವಿಷಯವಾಗಿದೆ. ಅದೇ ರೀತಿ, ಅಪರಾಧಿಗಳಿಗೆ 
ಲೋಕದವರ ಶಾಪ ಮತ್ತು ನಿಂದನೆಯ ಸುದ್ದಿ ಮುಟ್ಟಿಸುತ್ತಾನೆ. ಉದಾ: ಬದ್ರ್‌ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಸತ್ಯನಿಷೇಧಿಗಳಿಗೆ ಪ್ರವಾದಿ(ಸ) 
ಶಾಪ ಹಾಕಿದರೆಂದು ಒಂದು ಹದೀಸ್‌ನಲ್ಲಿದೆ. ಏಕೆಂದರೆ ಅವರನ್ನು ಇದು ದುಃಖಕ್ಕೀಡು ಮಾಡುತ್ತದೆ. ಆದರೆ ಸಜ್ಜನರಿಗೆ ದುಃಖ ನೀಡುವ 
ಮತ್ತು ಅಪರಾಧಿಗಳನ್ನು ಸಂತೋಷ ಪಡಿಸುವ ಯಾವ ಸುದ್ದಿಯನ್ನೂ ಅವರಿಗೆ ಮುಟ್ಟಿಸಲಾಗುವುದಿಲ್ಲ ಈ ವಿವರಣೆಯಿಂದ ಮೃತರಿಗೆ 
ಕೇಳಿಸುವುದರ ವಾಸ್ತವಿಕತೆ ವ್ಯಕ್ತವಾಗುತ್ತದೆ. 

7. ಅಂದರೆ ನಾವು ಅವರೊಂದಿಗೆ, ನಮ್ಮನ್ನು ಆರಾಧಿಸಿರೆಂದು ಹೇಳಿರಲಿಲ್ಲ ಜನರು ನಮ್ಮನ್ನು ಆರಾಧಿಸುತ್ತಿದ್ದಾರೆಂದು ನಮಗೆ 
ಗೊತ್ತೂ ಇರಲಿಲ್ಲ ಅವರ ಈ ಪಥಭ್ರಷ್ಟತೆಗೆ ಅವರೇ ಹೊಣೆಗಾರರು. ಅದರ ಶಿಕ್ಷೆಯನ್ನು ಅವರೇ ಅನುಭವಿಸಬೇಕು. ಈ ಪಾಪದಲ್ಲಿ 
ನಮ್ಮ ಪಾತ್ರವೇನೂ ಇಲ್ಲವೆಂದು ಸ್ಪಷ್ಟವಾಗಿ ಹೇಳಿಬಡುವರು. 

8, ಕುರ್‌ಆನಿನ ಸೂಕ್ತಗಳನ್ನು ಸತ್ಯನಿಷೇಧಿಗಳ ಮುಂದೆ ಓದಲಾದಾಗ ಅವರು, ಇದು ಮಾನವ ವಾಣಿಗಿಂತ ಎಷ್ಟೋ 
ಉನ್ನತವಾದುದೆಂದು ಚೆನ್ನಾಗಿ ಗ್ರಹಿಸುತ್ತಿದ್ದರೆಂದು ಇದರರ್ಥ. ಅವರ ಕವಿಗಳು, ಪ್ರವಚನಕಾರರು ಹಾಗೂ ಅವರ ದೊಡ್ಡ ದೊಡ್ಡ 
ಸಾಹಿತಿಗಳ ಮಾತುಗಳೂ ಕುರ್‌ಆನಿನ ಅದ್ಭುತ ಸಾಹಿತ್ಯ, ಅದರ ಕರ್ಣಾನಂದಕರ ಧಾರೆ, ಅದರ ಉನ್ನತ ಬೋಧನೆಗಳು ಹಾಗೂ ಮನಸ್ಸನ್ನು 


ಕಾಂಡ - 26 


46. ಅಲ್‌ ಅಹ್‌ಕಾಫ್‌ 427 


೨244] $$ ಆ 204 EN ೨ (ಸಿ ಬಾ ಟ್‌. RI ೨ ಸೆ 
MN ಗ ಟು ಟೆ ಲ್ಸ ಬ ಬ ey El 54 . 


Foe ಡಿಯ ENE TATE TAT 
ANE NOTA TONE TL ಮ 
ಸಂದೇಶವಾಹಕರು ಇದನ್ನುಸ್ನು ಸ್ವತಃ ಸೃಷ್ಟಿಸಿದ್ದೆಂದು ಇವರು ಹೇಳುತ್ತಿರುವರೇ?' ಇವರೊಡನೆ ಹೇಳಿರಿ “ಇದನ್ನು ಸ್ವತಃ 
ನಾನೇ ರಚಿಸಿದ್ದರೆ, ನೀವು ನನ್ನನ್ನು ಅಲ್ಲಾಹನ ಶಿಕ್ಷೆಯಿಂದ ಸ್ವಲ್ಪವೂ ರಕ್ಷಿಸಲಾರಿರಿ. ನೀವು ಕಟ್ಟುತ್ತಿರುವ ಮಾತುಗಳನ್ನು 
ಅಲ್ಲಾಹನು ಚೆನ್ನಾಗಿ ಬಲ್ಲನು. ನನ್ನ ಮತ್ತು ನಿಮ್ಮ ನಡುವೆ ಸಾಕ್ಷಿ. ಹೇಳಲು ಅವನೇ ಸಾಕು." ಅವನು ಮಹಾ 

ಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ.” 

(9-10) ಇವರೊಡನೆ ಹೇಳಿರಿ "ನಾನೊಬ್ಬ ಅಪೂರ್ವ ಸಂದೇಶವಾಹಕನಲ್ಲ ನಾಳೆ ನನಗೇನಾಗಲಿದೆ 
ಎಂಬುದಾಗಲಿ ನಿಮಗೇನಾಗಲಿದೆ ಎಂಬುದಾಗಲಿ ನನಗರಿಯದು. ನಾನಂತು ನನ್ನ ಬಳಿಗೆ ಕಳುಹಿಸಲಾಗುತ್ತಿರುವ 
ದಿವ್ಯವಾಣಿಯನ್ನು ಅನುಸರಿಸುತ್ತೇನೆ. ನಾನೊಬ್ಬ ಸುಸ್ಪಷ್ಟ ಎಚ್ಚರಿಕೆ ನೀಡುವವನೇ * ಹೊರತು ಇನ್ನೇನೂ ಅಲ್ಪ” 


ಸೂರೆಗೊಳಿಸುವಂತಹ ವಾಕ್‌ಶೈಲಿಗೆ ಸಾಟಿಯಾಗಿಲ್ಲ ಸ್ವಯಂ ಪ್ರವಾದಿಯವರ ಮಾತುಗಳು ಕೂಡಾ, ಅವರ ಮೇಲೆ ಅವತೀರ್ಣ 
ಗೊಳ್ಳುತ್ತಿದ್ದ ವಾಣಿಗಿಂತ ಭಿನ್ನವಾಗಿತ್ತು. ಬಾಲ್ಯದಿಂದಲೇ ಅವರನ್ನು ನೋಡುತ್ತಾ ಬಂದಿದ್ದವರು ಅವರ ಭಾಷೆ ಮತ್ತು ಕುರ್‌ಆನಿನ 
ಭಾಷೆಯಲ್ಲಿದ್ದ ಅದ್ಭುತ ವ್ಯತ್ಯಾಸವನ್ನು ತಿಳಿದಿದ್ದರು. ಒಬ್ಬ ವ್ಯಕ್ತಿ 40-50 ವರ್ಷಗಳ ಕಾಲ ಅವರ ಮಧ್ಯೆಯೇ ಇದ್ದು ಹಠಾತ್ತನೆ ತನ್ನ 
ಪರಿಚಿತ ಭಾಷೆಗಿಂತ ಭಿನ್ನವಾದ ಒಂದು ಶೈಲಿಯಲ್ಲಿ ಮಾತಾಡುತ್ತಿದ್ದಾರೆಂದು ಊಹಿಸಲೂ ಅವರಿಗೆ ಸಾಧ್ಯವಿರಲಿಲ್ಲ, ಈ ವಸ್ತುಸ್ಥಿತಿಯು 
ಸತ್ಯವನ್ನು ಅವರ ಮುಂದೆ ಪೂರ್ಣವಾಗಿ ಅನಾವರಣಗೊಳಿಸಿ ತರುತ್ತಿತ್ತು. ಆದರೆ ಅವರು ತಮ್ಮ ಸತ್ಯನಿಷೇಧಕ್ಕೇ ಅಂಟಿಕೊಂಡಿರುವ 
ತೀರ್ಮಾನ ಮಾಡಿರುವಾಗ, ಈ ಸ್ಪಷ್ಟ ದೃಷ್ಟಾಂತವನ್ನು ಕಂಡು ಅದನ್ನು ದೇವವಾಣಿಯೆಂದು ನೇರವಾಗಿ ಒಪ್ಪಿಕೊಳ್ಳುವ ಬದಲು ಇದೇನೋ 
ಚಮತ್ಕಾರವೆಂದು ಹೇಳುತ್ತಿದ್ದಾರೆ. (ಇನ್ನೊಂದು ರೀತಿಯಲ್ಲಿ ಅವರು ಕುರ್‌ಆನನ್ನು ಜಾದೂ ಎನ್ನುತ್ತಿದ್ದರು.ಇದನ್ನು ನಾವು ಈ ಮುಂಚೆ 
ವಿವರಿಸಿದ್ದೇವೆ. ನೋಡಿರಿ ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ಅಂಬಿಯಾ: ಟಿ.5, ಸಂಪುಟ-4 ಸ್ವಾದ್‌; ಟಿ.8) 

9. ಈ ಪ್ರಶ್ನಾರ್ಥಕ ಸಂಬೋಧನಾ ಶೈಲಿಯಲ್ಲಿಆಶ್ಚರ್ಯ ಎದ್ದುಕಾಣುತ್ತದೆ. ಈ ಮಂದಿ ಪ್ರವಾದಿ ಮುಹಮ್ಮದ್‌(ಸ) ಕುರ್‌ಆನನ್ನು 
ತಾನೇ ರಚಿಸಿ ತಂದಿದ್ದಾರೆಂದು ಆರೋಪ ಹೊರಿಸುವಷ್ಟು ನಿರ್ಲಜ್ಜರಾಗಿ ಬಿಟ್ಟಿದ್ದಾರೆಂದು ಇದರ ಅರ್ಥ. ವಾಸ್ತವದಲ್ಲಿಇದು ಅವರಸ್ವ ಸ್ವಂತ 
ರಚನೆಯಲ್ಲವೆಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇದನ್ನು ಅವರು ಜಾದೂವಂದು ಕರೆದಿರುವುದು ಇದೊಂದು ಅದ್ಭುತವಾಣಿಯಾಗಿದ್ದು 
ಯಾವ ಮಾನವನಿಂದಲೂ ಇದನ್ನು ರಚಿಸಲು ಸಾಧ್ಯವಿಲ್ಲವೆಂಬುದನ್ನು ಅವರೇ ಒಪ್ಪಿಕೊಂಡಂತಾಗಿದೆ. 

10. ಅವರ ಆರೋಪಗಳುನಿರಾಧಾರಮತ್ತು ಹಠಮಾರಿತನದಿಂದ ಕೂಡಿದ್ದಾಗಿತ್ತು. ಆದ್ದರಿಂದ ಅದನ್ನುಖಂಡಿಸಲು ಆಧಾರಗಳನ್ನು 
ನೀಡುವ ಅಗತ್ಯವಿರಲಿಲ್ಲ, ಇಷ್ಟೇ ಹೇಳುವುದು ಸಾಕಾಗಿತ್ತು- ಈ ಕೃತಿಯನ್ನು ನಾನೇ ರಚಿಸಿ ತಂದು, ಅಲ್ಲಾಹನದ್ದೆಂದು ಹೇಳುವ 
ಘೋರ ಪಾಪ ಮಾಡಿದ್ದರೆ ನನ್ನನ್ನು ದೇವನ ಶಿಕ್ಷೆಯಿಂದ ಪಾರುಗೊಳಿಸಲು ನೀವು ಬರಲಾರಿರಿ. ಆದರೆ ಇದು ದೇವನ ಗ್ರಂಥವಾಗಿದ್ದು 
ನೀವು ಅಪವಾದ ಹೊರಿಸಿ ಇದನ್ನು ತಿರಸ್ಕರಿಸುತ್ತೀರೆಂದಾದರೆ ನಿಮ್ಮನ್ನು ಅವನೇ ನೋಡಿಕೊಳ್ಳುವನು. ವಾಸ್ತವಿಕತೆಯು ಅಲ್ಲಾಹನಿಂದ 
ಮರೆಯಾಗಿಲ್ಲ, ಸತ್ಯ-ಅಸತ್ಯದ ತೀರ್ಮಾನ ಮಾಡಲು ಅವನು ಸಾಕು. ಜಗತ್ತಿನಲ್ಲೆಲ್ಲರೂ ಸುಳ್ಳೆಂದು ಹೇಳಿದರೂ ಅಲ್ಲಾಹನ ದೃಷ್ಟಿಯಲ್ಲಿ 
ಅದು ಸತ್ಯವಾಗಿದ್ದರೆ ಖಂಡಿತವಾಗಿಯೂ ತೀರ್ಪು ಸತ್ಯದ ಪರವಾಗಿಯೇ ಇರುವುದು. ಇಡೀ ಲೋಕವು ಒಬ್ಬನನ್ನು ಸ: ಸತ್ಯವಂತನೆಂದು 
ಸಾರಿದ್ದು 'ಅಲ್ಲಾಹನ ದೃಷ್ಟಿಯಲ್ಲಿ ಅವನು ಸುಳ್ಳುಗಾರನಾಗಿದ್ದರೆ, ಅವನು ಕೊನೆಗೆ ಸುಳ್ಳುಗಾರನೆಂದೇ ಪರಿಗಣಸಲ್ಪಡುವನು-ಆದ್ದರಿಂದ 
ಸಬ ಸಮಾತುಗಳನ್ನಾಡುವುದರ ಬದಲು ನಿಮ್ಮ ಅಂತಿಮ. ಗತಿಯ ಬಗ್ಗೆ ಚಿಂತಿಸಿರಿ. 

il. ಇಲ್ಲಿ ಈ ವಾಕ್ಯವು ಎರಡು ಅರ್ಥಗಳನ್ನು ಕೊಡುತ್ತದೆ. (1) ದೇವನ ವಾಣಿಯನ್ನು ಸುಳ್ಳೆಂದು ಹೇಳಲು ಹೇಸದ. ಜನರು 
ಉಸಿರಾಡುತ್ತಿರುವುದು ದೇವನ ದಯೆ ಮತ್ತು ಔದಾರ್ಯದಿಂದಲೇ ಆಗಿದೆ. ಅನ್ಯಥಾ ಅವನು ನಿಷ್ಕರುಣನೂ ಕಠೋರನೂ ಆಗಿರುತ್ತಿದ್ದರೆ 
ಇಂತಹ ಧೈರ್ಯ ತೋರುವವರಿಗೆ ಒಂದು ಉಸಿರಾಟದ ಬಳಿಕಇನ್ನೊಂದರಸೌಭಾಗ್ಯವೂ ದೊರೆಯುತ್ತಿರಲಿಲ್ಲ (2) ಅಕ್ರಮಿಗಳೇ! ಈಗಲಾದರೂ 
ನಿಮ್ಮ ಹಠ ತೊರೆದರೆ ದೇವನ ಕರುಣೆಯ ಬಾಗಿಲು ನಿಮಗಾಗಿ ತೆರೆದೇ ಇದೆ. ನೀವು ಈ ವರೆಗೆ ಮಾಡಿದ್ದೆಲ್ಲವೂ ಕ್ಷಮಿಸಲ್ಲಡಬಹುದು. 

12. ಈ ಮಾತಿನ ಹಿನ್ನೆಲೆ ಹೀಗಿದೆ- ಪ್ರವಾದಿ(ಸ) ತಮ್ಮನ್ನು ಸಂದೇಶವಾಹಕರೆಂದು ಪರಿಚಯಿಸಿದಾಗ ಜನರು ವಿಧವಿಧವಾಗಿ 
ಮಾತಾಡ ತೊಡಗಿದರು, ಇವರು ಇದೆಂತಹ ಪ್ರವಾದಿ! ಮಕ್ಕಳು ಮರಿಗಳನ್ನು ಹೊಂದಿದ್ದಾರೆ, ಪೇಟೆಯಲ್ಲಿ ಸುತ್ತಾಡುತ್ತಿದ್ದಾರೆ. 
ಆಹಾರ ಪಾನೀಯಗಳನ್ನು ಸೇವಿಸುತ್ತಾರೆ. ನಮ್ಮಂತೆಯೇ ಸಾಮಾನ್ಯ ಜೀವನ ನಡೆಸುತ್ತಾರೆ, ಈ ವ್ಯಕ್ತಿಯನ್ನು ದೇವನು ಪ್ರ ಪ್ರವಾದಿಯಾಗಿ 


ಕಾಂಡ - 26 


428 ತಪ್ಲೀಮುಲ್‌ ಕುರ್‌ಆನ್‌ 


$6 Rd de A abl ws 
BHA SS GID NESS ಲಖಿ ಹೆ eS Oy AS 


ಸಂದೇಶವಾಹಕರೇ ಇವರೊಡನೆ ಹೇಳಿರಿ: "ಒಂದು ವೇಳೆ ಈ ಸಂದೇಶವು ಅಲ್ಲಾಹನ ಕಡೆಯಿಂದಲೇ ಬಿದ್ದು 
ನೀವಿದನ್ನು ತಿರಸ್ಕರಿಸಿ ಬಿಟ್ಟರೆ (ನಿಮ್ಮಗತಿ ಏನಾದೀತು) ಎಂದು ನೀವೆಂದಾದರೂ ಯೋಚಿಸಿರುವಿರಾ?” ಸಕ” 
ಒಂದು ವಾಣಿಯ ಬಗ್ಗೆ ಬನೀ ಇಸ್ರಾಈಲರ ಒಬ್ಬಸಾಕ್ಷಿದಾರನು ಸಾಕ್ಷಿಯನ್ನೂ ಹೇಳಿದ್ದಾನೆ. ಅವನು ವಿಶ್ವಾಸವಿಟ್ಟನು 
ಮತ್ತು ನೀವು ನಿಮ್ಮ ಅಹಂಕಾರದಲ್ಲೇ ಬಿದ್ದುಬಟ್ಟಿದಿ.'* ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು ಸನ್ಮಾರ್ಗ ನೀಡುವುದಿಲ್ಲ 


ಮಾಡಿದ್ದಾನೆಂದು ಭಾವಿಸಲು ಇವರಲ್ಲಿ ಸಾಮಾನ್ಯ ಮನುಷ್ಯರಿಗಿಂತ ಭಿನ್ನವಾದುದು ಏನಿದೆ! ಈ ವ್ಯಕ್ತಿಯನ್ನು. ಪ್ರವಾದಿಯಾಗಿ 
ಮಾಡಿರುತ್ತಿದ್ದರೆ ಇವರನ್ನು ಪ್ರವಾದಿಯೆಂದು ಸಾರಿ ಹೇಳುವ ಮತ್ತು ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುವವರಿಗೆ ಛಡಿಯೇಟು 
ಬಾರಿಸುವ ದೇವಚರರನ್ನು ಅವರ ಜೊತೆ ಕಳಿಸುತ್ತಿದ್ದ ದೇವನು ಪ್ರವಾದಿಯಾಗಿ ನೇಮಿಸಿದ ವ್ಯಕ್ತಿ ಮಕ್ಕಾದ ಕೇರಿಗಳಲ್ಲಿ ಅಡ್ಡಾಡುವುದು 
ಮತ್ತು ಸಕಲ ಹಿಂಸೆ ದೌರ್ಜನ್ಯಗಳನ್ನು ಸಹಿಸುವುದೆಂದರೇನು? ಏನಿಲ್ಲೆಂದರೂ ಪ್ರವಾದಿಯಾದ ಇವರಿಗೆ ಕನಿಷ್ಠ ಒಂದು ಭವ್ಯ ಅರಮನೆ, 
ಒಂದು ಸುಂದರ ಉದ್ಯಾನವನವಾದರೂ ಇರಬೇಕಿತ್ತು. ಹಾಗಿರುತ್ತಿದ್ದರೆ ಪತ್ನಿಯ ಸಂಪತ್ತು ಮುಗಿದಾಗ ಹೊಟ್ಟೆಗೆ ಒಟ್ಟಿಲ್ಲದಂತಹ 
ಮತ್ತು ತಾಯಿಫ್‌ಗೆ ಹೊಗಳು ಒಂದು ಸವಾರಿ ಕೂಡಾ ಇಲ್ಲದಂತಹ ಪ್ರಸಂಗ ಬರುತ್ತಿರಲಿಲ್ಲ ಎಂಬಿತ್ಯಾದಿ ಹೇಳುತ್ತಿದ್ದರು. ಅವರು 
ಪ್ರವಾದಿಯವರಿಂದ ತರತರದ ಪವಾಡಗಳನ್ನು ಅಪೇಕ್ಷಿಸುತ್ತಿದ್ದರು. i ವಿಷಯಗಳನ್ನು ಕೇಳುತ್ತಿದ್ದರು. ಅವರ ದೃಷ್ಟಿಯಲ್ಲಿ 
ಒಬ್ಬನು ಪ್ರವಾದಿಯಾಗಬೇಕಾದರೆ ಅವನಲ್ಲಿ ಮಾನವಾತೀತ ಶಕ್ತಿಯಿರಬೇಕು. ಅವನ ಒಂದು ಸೂಚನೆಗೆ ಪರ್ವತಗಳು ಕದಲಬೇಕು. 
ಮರುಭೂಮಿಯು ನೋಡುನೋಡುತ್ತಿದ್ದಂತೆ ಹಚ್ಚಹಸುರಾಗಿ ಕಂಗೊಳಿಸಬೇಕು. ಅವನಿಗೆ ತ್ರಿಕಾಲ ಜ್ಞಾನವಿರಬೇಕು. ಪರೋಕ್ಷದಲ್ಲಿರುವ 
ವಸ್ತುಗಳು ಅವನ ಮುಂದೆ ಅನಾವರಣಗೊಂಡಿರಬೇಕು. 

ಇವೇ ವಿಷಯಗಳಿಗೆ ಇಲ್ಲಿ ಉತ್ತರಿಸಲಾಗಿದೆ. ಈ ಪೈಕಿ ಪ್ರತಿಯೊಂದು ವಾಕ್ಯದಲ್ಲೂ ಅರ್ಥದ ಒಂದು ಭಂಡಾರವೇ ಅಡಗಿದೆ. 
"ಅವರೊಂದಿಗೆ ಹೇಳಿರಿ- ನಾನೇನೂ ಅಪೂರ್ವ ಸಂದೇಶವಾಹಕನಲ್ಲ'ವೆಂದು ಹೇಳಲಾಗಿದೆ. ಅಂದರೆ ಪ್ರವಾದಿ ಹೇಗಿರುತ್ತಾನೆ, 
ಹೇಗಿರುವುದಿಲ್ಲವೆಂದು ನಿಮಗೆ ಕಷ್ಟವಾಗಲು ನಾನು ಪ್ರವಾದಿಯಾಗಿ ನೇಮಕಗೊಂಡಿರುವುದು ಇತಿಹಾಸದಲ್ಲಿಇದೇ ಮೊದಲಲ್ಲ ನನಗಿಂತ 
ಮುಂಚೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ. ನಾನೇನೂ ಅವರಿಗಿಂತ ಭಿನ್ನವಲ್ಲ ಮಕ್ಕಳು ಮರಿಗಳಿಲ್ಲದ, ಆಹಾರ ಪಾನೀಯಗಳನ್ನು 
ಸೇವಿಸದ, ಸಾಮಾನ್ಯ ಜನರಂತೆ ಜೀವಿಸ ಸದ ಯಾವ ಪ್ರವಾದಿ ಬಂದಿದ್ದಾರೆ? ಯಾವ ಪ್ರವಾದಿಯೊಂದಿಗೆ ಅವರ ಪ್ರವಾದಿತ್ವವನ್ನು, 
ಘೋಷಿಸುವ ಮತ್ತು ಅವರ ಮುಂದೆ ಚಾಟಿ ಹಿಡಿದು ನಡೆಯುವ ದೇವಚರರು ಇಳಿದಿದ್ದಾರೆ? ಯಾವ ಪ್ರವಾದಿಗೆ ಉದ್ಯಾನವನ ಮತ್ತು. 
ಭವ್ಯ ಬಂಗಲೆಗಳನ್ನು ಸೃಷ್ಟಿಸಲಾಗಿದೆ. ನಾನು ಎದುರಿಸಿದಂತಹ ಸಂಕಷ್ಟ ಮತ್ತು ಪೀಡನೆಗಳನ್ನು ಯಾವ ಪ್ರವಾದಿ ಎದುರಿಸಿಲ್ಲ? ತನ್ನ 
ಚಮತ್ಕಾರದಿಂದ ಪವಾಡಗಳನ್ನು ತೋರಿಸುವ ಮತ್ತು ತನ್ನ ಜ್ಞಾನದಿಂದ "ಎಲ್ಲವನ್ನೂ ಹೇಳಬಲ್ಲ ಯಾವ ಪ್ರ ಪ್ರವಾದಿ ಗತಿಸಿ ಹೋಗಿದ್ದಾರೆ? 
ಹಾಗಿರುವಾಗ ನನ್ನಪ್ರ ಪ್ರವಾದಿತ್ವವನ್ನು ಿಪರೀಕ್ಷಿಸಲಿಕ್ಕಾಗಿ ಈ ಅಪೂರ್ವ ಮಾನದಂಡವನ್ನು ಎಲ್ಲಿಂದ: ತರುತ್ತೀರಿ? 

ತರುವಾಯ ಅವರಿಗೆ ! ಹೀಗೆ ಉತ್ತರಿಸುವಂತೆ ಆದೇಶಿಸಲಾಯಿತು- ನಾಳೆ ನನ್ನೊಂದಿಗೆ ಏನು ನಡೆಯುವುದು, ನಿಮ್ಮೊಂದಿಗೆ ಏನು 
ನಡೆಯಲಿದೆ ಎಂದು ನನಗೆ ತಿಳಿದಿಲ್ಲ ನಾನಂತು ನನ್ನ ಕಡೆಗೆ ಕಳಿಸಲಾದ ದಿವ್ಯವಾಣಿಯನ್ನು ಅನುಸರಿಸುತ್ತೇನೆ. ಅಂದರೆ ತ್ರಿಕಾಲದ ಎಲ್ಲ 
ವಿಷಯಗಳೂ ನನಗೆ ತಿಳಿದಿರಲು ನಾನೇನೂ ಪರೋಕ್ಷ ಜ್ಞಾನಿಯಲ್ಲ ನಿಮ್ಮ ಭವಿಷ್ಯದ ವಿಷಯವಂತಿರಲಿ. ನನ್ನ ಭವಿಷ್ಯವೇ ನನಗೆ ತಿಳಿದಿಲ್ಲ 
ನನಗೆ ದಿವ್ಯವಾಣಿಯ ಮೂಲಕ ತಿಳಿಸಲಾಗುವುದನ್ನು ಮಾತ್ರ ನಾನು ಬಲ್ಲೆ ಅದಕ್ಕಿಂತ ಹೆಚ್ಚಿನ ಜ್ಞಾನವಿದೆಯೆಂದು ನಾನು ಯಾವಾಗ 
ವಾದಿಸಿದ್ದೇನೆ. ನೀವು ನನ್ನ ಪ್ರವಾದಿಶ್ವವನ್ನು ಪರೀಕ್ಷಿಸಲು ಮತ್ತು ನನ್ನ ಪರೋಕ್ಷ ಜ್ಞಾನದ ಹುಡುಕಾಟದಲ್ಲಿರಲು ನನಗಿಂತ ಮುಂಚೆ ಇಂತಹ 
ವಿದ್ಯೆ ಪಡೆದಿದ್ದ ಯಾವ ಪ್ರವಾದಿ ಬಂದಿದ್ದಾರೆ! ಕಾಣೆಯಾದ ವಸ್ತುವಿನ ಮಾಹಿತಿ ನೀಡುವ ಗರ್ಭದಲ್ಲಿರುವ ಮಗು ಗಂಡೋ ಹೆಣ್ಣೋ 
ಎಂದು ತೋರಿಸುವ ಆ ರೋಗಿ ಗುಣಮುಖವಾಗುವನೋ ಸಾಯುವನೋ ಎಂದು ತಿಳಿಸುವ ಕೆಲಸ ಪ್ರವಾದಿಗೆ ಯಾವಾಗ ಸಿಕಿತು? 

ಕೆನೆನೆಯಲ್ಲಿ ಅವರೊಂದಿಗೆ ನಾನು ಸ್ಪಷ್ಟ ಎಚ್ಚರಿಕೆ ನೀಡುವವನಲ್ಲದೆ ಬೇರೇನೂ ಅಲ್ಲವೆಂದು ಹೇಳುವಂತೆ ತಿಳಿಸಲಾಗಿದೆ, ಅಂದರೆ 
ನೀವು ನನ್ನೊಂದಿಗೆ ಅಪೇಕ್ಷಿಸುವ ವಿಚಿತ್ರ ಪವಾಡಗಳನ್ನು ತೋರಿಸಲು ನಾನೇನೂ ದೇವತ್ವದ ಅಧಿಕಾರವುಳ್ಳವನಲ್ಲ, ನನ್ನನ್ನು ಜನರಿಗೆ 
ಸನ್ಮಾರ್ಗ ತೋರಿಸಲು ಮತ್ತು ಸ್ವೀಕರಿಸದವರಿಗೆ ಅದರ ದುಷ್ಟ ಷ೦ಣಾಮದ ಬಗ್ಗೆ ಎಚ್ಚರಿಸಲು ಕಳಿಸಲಾಗಿದೆ. 

13. ಇದು ಇನ್ನೊಂದು ರೀತಿಯಲ್ಲಿ ಹಾಮೀಮ್‌. ಅಸ್ಸಜ್ಜ ಅಧ್ಯಾಯದ 52ನೇ ಸೂಕ್ತದಲ್ಲಿ ಹೇಳಿದ ವಿಷಯವೇ ಆಗಿದೆ. 
(ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಹಾಮೀಮ್‌ ಅಸ್ನಜ್ಞ 52, ಟಿ.69) 

14. ವ್ಯಾಖ್ಯಾನಕಾರರ ಒಂದು ದೊಡ್ಡ ವರ್ಗವು ಈ ಸಾಕ್ಷಿಯು ಅಬ್ದುಲ್ಲಾ ಬಿನ್‌ ಸಲಾಮ್‌ ಎಂದು ಹೇಳಿದ್ದಾರೆ. ಅವರು 
ಮದೀನಾದ ಅತಿ ದೊಡ್ಡ ಯಹೂದಿ ವಿದ್ಧಾಂಸರಾಗಿದ್ದು ಪ್ರವಾದಿಯವರ ಮದೀನಾ ವಲಸೆಯ ಬಳಿಕ ಇಸ್ಲಾಮ್‌ ಸ್ವೀಕರಿಸಿದ್ದರು. ಈ 


ಕಾಂಡ - 26 


46. ಅಲ್‌ ಅಹ್‌ಕಾಫ್‌ 429 


$3 % CA | ೨ 2 [WEA (ಸ J 
3 LHS $ ಟಟ ಶಿ 5 0) ಇರ 66% 
1೫1 (ಓಟ ಹಚ ಬಟ ಲೂ (ಎ ಸವ SH ಕ್‌ No 

(11-14) RONAN ಸತ್ಯವಿಶ್ವಾಹಿಗಳ ಕುರಿತು, "ಈ ಗ್ರಂಥವನ್ನು ನಂಬುವುದು ಒಂದು ಸತ್ಕಾರ್ಯ 

ವಾಗಿರುತ್ತಿದ್ದರೆ ಇವರು ಈ ವಿಷಯದಲ್ಲಿ ನಮಗಿಂತ ಮುಂದಾಗಲು ಸಾಧ್ಯವಾಗುತ್ತಿರಲಿಲ್ಲ, ಎನ್ನುತ್ತಾರೆ.” ಇವರು 
ಅದರಿಂದ ಮಾರ್ಗದರ್ಶನ ಪಡೆಯಲಿಲ್ಲವಾದ್ದರಿಂದ ಇವರೀಗ 'ಇದಂತು ಹಳೆಯ ಸುಳ್ಳಾಗಿದೆ' ಎಂದು ಖಂಡಿತ 


ಹೇಳುವರು. ವಸ್ತುತಃ ಇದಕ್ಕೆ ಮುಂಚೆ ಮೂಸಾರಗ್ರಂಥವು ಮಾರ್ಗದರ್ಶಿ ಮತ್ತು ಕೃಪೆಯಾಗಿ ಬಂದಿತ್ತು ಮತ್ತು ಅದನ್ನು 


ಘಟನೆಯು ಮದೀನದಲ್ಲಾದುದರಿಂದ ಈ ಸೂಕ್ತ ಮದೀನದಲ್ಲಿ ಅವತೀರ್ಣಗೊಂಡಿತೆಂದು ಈ ವ್ಯಾಖ್ಯಾನಕಾರರು ಹೇಳುತ್ತಾರೆ. ಈ 
ಸೂಕ್ತ ಅಬ್ದುಲ್ಲಾಬಿನ್‌ ಸಲಾಮ್‌ರ ಬಗ್ಗೆ ಅವತೀರ್ಣಿಗೊಂಡಿತೆಂಬ ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರ ಹೇಳಿಕೆಯೇ ಈ ವ್ಯಾಖ್ಯಾನಕ್ಕೆ ಆಧಾರ. 
(ಬುಖಾರಿ, ಮುಸ್ಲಿಮ್‌, ನಸಾಈ, ಇಬ್ನುಜರೀರ್‌) ಆದ್ದರಿಂದಲೇ ಇಬ್ನು ಅಬ್ದಾಸ್‌, ಮುಜಾಹಿದ್‌, ಕತಾದ, ದಹ್ಹಾಕ್‌, ಇಬ್ನು ಸೀರೀನ್‌, 
ಹಸನ್‌ ಬಸ್ರೀ, ಇಬ್ನುರ್ಕುದ್‌, ಔಫ್‌ ಬಿನ್‌ ಮಾಲಿಕ್‌, ಅಶ್‌ಜಈ ಮುಂತಾದ ಹಿರಿಯ ವ್ಯಾಖ್ಯಾನಕಾರರು ಇದನ್ನುಸ್ಟೀಕರಿಸಿದ್ದಾರೆ. ಆದರೆ 
ಇನ್ನೊಂದೆಡೆ ಇಕ್ರಿಮಾ, ಶಆ್‌ಬೀ ಮತ್ತು ಮಸ್ರೂಕ್‌ರವರು, ಈ ಅಧ್ಯಾಯವು ಪೂರ್ಣವಾಗಿ ಮಕ್ಕಾದಲ್ಲಿಅವತೀರ್ಣಗೊಂಡಿರುವುದರಿಂದ 
ಇದು ಅಬ್ದುಲ್ಲಾ ಬಿನ್‌ ಸಲಾಮ್‌ರ ಕುರಿತಾಗಿರಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ. ಇಬ್ನು ಜರೀರ್‌ ತಬರಿ ಇದನ್ನೇ ಎತ್ತಿ ಹಿಡಿದಿದ್ದಾರೆ. 
ಅವರ ಪ್ರಕಾರ, ವಾಕ್ಷರಣಿಯು ಪೂರ್ಣವಾಗಿ ಮುಶ್ರಿಕರನ್ನುದ್ದೇಶಿಸಿ ಬಂದಿದೆ. ಮುಂದೆಯೂ ಅವರೇ ಅಭಿಸಂಬೋಧಿತರಾಗಿದ್ದಾರೆ. 
ಈ ಹಿನ್ನೆಲೆಯಲ್ಲಿ ಮದೀನದಲ್ಲಿ ಅವತೀರ್ಣಗೊಂಡ ಒಂದು ಸೂಕ್ತವು ಹಠಾತ್ತನೆ ಮಧ್ಯದಲ್ಲಿ ಬರುವುದು ಸಾಧ್ಯವಿಲ್ಲ, ಈ ಎರಡನೆಯ 
ವ್ಯಾಖ್ಯಾನವನ್ನು ಸ್ವೀಕರಿಸಿದ ಅನಂತರದ ವಿದ್ವಾಂಸ ಸರು ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರ ಹೇಳಿಕೆಯನ್ನು ತಿರಸ್ಕರಿಸುವುದಿಲ್ಲ ಈ ಸೂಕ್ತವು 
ಅಬ್ದುಲ್ಲಾ ಬಿನ್‌ ಸಲಾಮ್‌ರ ಇಸ್ಲಾಮ್‌ ಸ್ವೀಕಾರಕ್ಕೂ ಅನ್ವಯವಾಗುವುದರಿಂದ ಸಅದ್‌ರು ಹಿಂದಿನವರ ಅಭ್ಯಾಸದಂತೆ, ಇದು ಅವರ 
ಕುರಿತು ಅವತೀರ್ಣಗೊಂಡಿತೆಂದು ಹೇಳಿಬಿಟ್ಟರೆಂದು ಅವರು ಅಭಿಪ್ರಾಯ ಪಡುತ್ತಾರೆ. ಅವರು ಇಸ್ಲಾಮ್‌ ಸ್ವೀಕರಿಸಿದ ಸಂದರ್ಭದಲ್ಲಿ 
ಅವರ ಕುರಿತೇ ಅವತೀರ್ಣಗೊಂಡಿತೆಂದು ಇದರರ್ಥವಲ್ಲ, ಇದು ಅವರ ಇಸ್ಲಾಮ್‌ ಸ್ವೀಕಾರಕ್ಕೆ ಅನ್ವಯವಾಗುತ್ತದೆ ಎಂದೇ ಇದರರ್ಥ. 

ಪ್ರತ್ಯಕೃವಾಗಿ ಈ ಎರಡನೆಯ ಹೇಳಿಕೆಯೇಸರಿಮತ್ತು ಬುದ್ಧಿಪೂರ್ವಕವೆನಿಸುತ್ತದೆ. ಇನ್ನುಈ "ಸಾಕ್ಷಿ' ಯಾರೆಂಬ ಪ್ರಶ್ನೆಉಳಿಯುತ್ತದೆ. 
ಈ ಹೇಳಿಕೆಯನ್ನು ಸ್ವೀಕರಿಸಿದವರಲ್ಲೇ ಕೆಲವರು ಅದು ಮೂಸಾ(ಅ) ಎಂದಿರುವರು. ಆದರೆ, "ಅನಂತರ ಅವರು ವಿಶ್ವಾಸ ಸ್ವೀಕರಿಸಿದರು, 
ನೀವು ಅಹಂಕಾರದಲ್ಲಿ ಬಿದ್ದು ಬಿಟ್ಟಿರಿ” ಎಂಬ ವಾಕ್ಯ ಇದಕ್ಕೆ ಸರಿ ಹೊಂದುವುದಿಲ್ಲ ನೈಶಾಪುರಿ ಮತ್ತು ಇಬ್ನು ಕಸೀರ್‌ ಹೇಳಿದ್ದೇ ಹೆಚ್ಚು 
ಸರಿಯಾದ ವ್ಯಾಖ್ಯಾನವೆನಿಸುತ್ತದೆ. ಇಲ್ಲಿ ಸಾಕ್ಷಿಯೆಂದರೆ ನಿರ್ದಿಷ್ಟ ವ್ಯಕ್ತಿಯಲ್ಲ ಬನೀ ಇಸ್ರಾಈಲರ ಸಾಮಾನ್ಯ ವ್ಯಕ್ತಿಯೆಂದು 
ಅವರ ಹೇಳಿಕೆ. ಅಲ್ಲಾಹನ ಮಾತಿನ ಇಂಗಿತವೇನೆಂದರೆ ಕುರ್‌ಆನ್‌ ನಿಮ್ಮ ಮುಂದಿಡುವ ಶಿಕ್ಷಣವು. ಈ ಲೋಕಕ್ಕೆ ಪ್ರಥಮ 
ಬಾರಿ ಬಂದಿರುವ ಅಪೂರ್ವ ವಿಷಯವಲ್ಲ ಈ ಹಿಂದೆಯೂ ಮಾನವರ ಮುಂದೆ ಬಂದಿರುವ ಈ ಅಪೂರ್ವ ವಿಷಯವನ್ನು 
ನಾವು ನಂಬುವುದಾದರೂ ಹೇಗೆಂದು ನೀವು ಹೇಳಲಾರಿರಿ. ಈ ಹಿಂದೆ ಇದೇ ಶಿಕ್ಷಣಗಳು ಇದೇ ರೀತಿ ದಿವ್ಯವಾಣಿಯ ಮೂಲಕ 
ತೌರಾತ್‌ ಮತ್ತಿತರ ದೈವಿಕ ಗ್ರಂಥಗಳ ರೂಪದಲ್ಲಿ ಬನೀ ಇಸ್ರಾಈಲರ ಮುಂದೆ ಬಂದಿದೆ. ಅವರ ಓರ್ವ ಸಾಮಾನ್ಯ ವ್ಯಕ್ತಿಯು 
ಇದನ್ನು ಒಪ್ಪಿಕೊಂಡಿದ್ದಾನೆ. ಈ ಶಿಕ್ಷಣಗಳು ಅಲ್ಲಾಹನ ವಾಣಿಯ ಮೂಲಕವೇ ಅವತೀರ್ಣಗೊಳ್ಳುತ್ತಿದೆಯೆಂದೂ ಅಂಗೀಕರಿಸಿದ್ದಾನೆ. 
ಆದ್ದರಿಂದ ನೀವು ಈ ದಿವ್ಯವಾಣಿ ಮತ್ತು ಶಿಕ್ಷಣಗಳು ನಮಗೆ ಅರ್ಥವಾಗುವುದಿಲ್ಲವೆಂದು ವಾದಿಸಲಾರಿರಿ. ವಾಸ್ತವದಲ್ಲಿ ನಿಮ್ಮ 
ಅಹಂಭಾವ ಮತ್ತು ನಿರಾಧಾರ ಅಹಂಕಾರವೇ ವಿಶ್ವಾಸ ಸ್ವೀಕಾರ ಮಾಡುವುದಕ್ಕೆ ನಿಮಗೆ ಅಡ್ಡಿಯಾಗಿದೆ. 

15. ಇದು ಕುರೈಶ್‌ ಸರದಾರರು ಪ್ರವಾದಿಯವರ(ಸ ವಿರುದ್ಧ ಜನಸಾಮಾನ್ಯ! ರನ್ನು ಪ್ರಚೋದಿಸಲು ಪ್ರಯೊಳಗಿಸುತ್ತಿದ್ದ 
ಪುರಾವೆಗಳ ಪೈಕಿ ಒಂದಾಗಿದೆ. ಅವರು ಹೇಳುತ್ತಿದ್ದರು- ಈ ಕುರ್‌ಆನ್‌ ಸತ್ಯವಾಗಿದ್ದು ಮುಹಮ್ಮದ್‌(ಸ) ಅವರು ಸರಿಯಾದ ವಷಯದ 
ಕಡೆಗೆ ಕರೆ ಕೊಡುತ್ತಿದ್ದಾರೆಂದಾದರೆ ಜನಾಂಗದ ಸರದಾರರು, ಹಿರಿಯರು ಮತ್ತು ಗಣ್ಯರು ಮುಂದೆ ಬಂದು ಅದನ್ನು ಸ್ವೀಕರಿಸ್ಸುತ್ತಿದ್ದರು. 
ಕೆಲವು ಅನನುಭವಿ ಹುಡುಗರು ಮತ್ತು ಕೆಳ ದರ್ಜೆಯ ಗುಲಾಮರು ಒಂದು ಬುದ್ದಿಪೂರ್ವಕ ಮಾತನ್ನು ನಂಬುವುದು, ದೊಡ್ಡದೊಡ್ಡ 
ಬುದ್ದಿಶಾಲಿಗಳು, ಅನುಭವಿಗಳು ಹಾಗೂ ಇಡೀ ಜನಾಂಗವೇ ಅಂಗೀಕರಿಸುವಂತಹ ಜನರು ಅದನ್ನು ತಿರಸ್ಕರಿಸುವುದು ಹೇಗೆ ಸಾಧ್ಯ? 
ಈ ವಂಚನಾತ್ಗಕ ಮಾತುಗಳಿಂದ ಅವರು, ಈ ಹೊಸ ಕರೆಯಲ್ಲೇನೋ ಹುಳುಕಿದೆ, ಆದ್ದರಿಂದಲೇ ಗಣ್ಯ ವ್ಯ ಕ್ರಿಗಳು ಇದನ್ನು ನಂಬುತ್ತಿಲ್ಲ, 
ಆದ್ದರಿಂದ ನೀವು ಅದರಿಂದ ದೂರವಿರಿ ಎಂದು ಹೇಳಿ ಜನಸಾಮಾನ್ಯರನ್ನು ಸಮಾಧಾನ: ಪಡಿಸಲು ಪ್ರಯತ್ನಿಸುತ್ತಿದ್ದರು. 

16. ಅಂದರೆ ಈ ಮಂದಿ ತಮ್ಮನ್ನು ತಾವೇ ಸತ್ಯ-ಅಸತ್ಯದ ಮಾನದಂಡವೆಂದು ಬಗೆದಿದ್ದಾರೆ. ಅವರು ಸ್ವೀಕರಿಸ ಸದಿರುವ ಸನ್ಮಾರ್ಗವು 
ದುರ್ಮಾರ್ಗವಾಗಿರಲೇ ಬೇಕೆಂದು ಹ 'ಆದರೆ ಅದನ್ನು 'ಹೊಸ ಸುಳ್ಳು' "ಎಂದು ಹೇಳುವ ಧೈರ್ಯ ಅವರಿಗಿಲ್ಲ 
ಏಕೆಂದರೆ ಇದಕ್ಕಿಂತ ಮುಂಚೆಯೂ ಪ್ರವಾದಿಗಳು ಇದೇ ಶಿಕ್ಷಣವನ್ನು ಮುಂದಿಡುತ್ತಾ ಇದ್ದರು. ಗ್ರಂಥದವರ ಬಳಿಯಲ್ಲಿರುವ ಎಲ್ಲ 


ಕಾಂಡ -26 


430. ತಪ್ಪೀಮುಲ್‌ ಕುರ್‌ಆನ್‌ 


GES SG YE ENE SASS ಜಸ 
ಕ್ತ ಎತರ ಜಟ್ಟ sss ತಗೆ 
Ws ಓಡ ಬಬ ಬಿಟಿ ಹಟ SLI ಓತ ಗಗ, 


IML ADE SE 13215688 sd 
ಸಮರ್ಥಿಸುವ ಈ ಗ್ರಂಥವು ಅರಬೀ ಭಾಷೆಯಲ್ಲಿ ಬಂದಿದೆ ಅಕ್ರಮಗಳಿಗೆ ಎಚ್ಚರಿಕೆ ಕಂಡರ” ಹಾಗೂ ಸಜ್ಜನರಿಗೆ 
ಸುವಾರ್ತೆ ನೀಡಲಿಕ್ಕಾಗಿ. ನಿಸ್ಸಂದೇಹವಾಗಿಯೂ ಅಲ್ಲಾಹನೇ ನಮ್ಮ ಪ್ರಭು ಎಂದು ಹೇಳಿ ಅದರಲ್ಲೇ ಸ್ಥಿರಗೊಂಡವರಿಗೆ 
ಯಾವ ಭಯವೂ ಇಲ್ಲ ಅವರು ದುಃಖತಪ್ಪರೂ ಆಗಲಿಕ್ಕಿಲ್ಲ! ಇಂತಹವರು ಸ್ಪರ್ಗಕ್ಕೆ ಹೋಗುವವರಾಗಿದ್ದಾರೆ. 
ಅವರು ಇಹಲೋಕದಲ್ಲಿಮಾಡುತ್ತಿದ್ದ ಸತ್ಕರ್ಮಗಳ ಪ್ರತಿಫಲವಾಗಿ ಅಲ್ಲಿಸದಾಕಾಲ ಇರುವರು. 

(15-20) ತನ್ನ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ನಾವು ಮಾನವನಿಗೆ ಆದೇಶಿಸಿದೆವು. 
ಅವನ ತಾಯಿಯು ಬಹಳ ಕಷ್ಟಪಟ್ಟು ಅವನನ್ನು ಗರ್ಭದಲ್ಲಿರಿಸಿದಳು ಮತ್ತು ಕಷ್ಟಪಟ್ಟೇ ಅವನನ್ನು ಹೆತ್ತಳು. ಅವನ 
ಗರ್ಭಾವಧಿಯಲ್ಲಿ ಮತ್ತು ಮೊಲೆಹಾಲು ಬಿಡಿಸುವುದರಲ್ಲಿ ಮೂವತ್ತು ತಿಂಗಳುಗಳು ತಗಲಿದವು.” ಅವನು 


ದೈವಿಕ ಗ್ರಂಥಗಳು ಇದೇ ಶಿಕ್ಷಣಗಳನ್ನೊಳಗೊಂಡಿವೆ. ಆದರೆ ಅದನ್ನು ಇವರು "ಹಳೆಯ ಸುಳ್ಳು' ಎಂದು ಹೇಳುತ್ತಿದ್ದರು. ಅಂದರೆ ಅವರ 
ದೃಷ್ಟಿಯಲ್ಲಿ ಸಾವಿರಾರು ವರ್ಷಗಳಿಂದ ಈ ವಾಸ್ತವಿಕತೆಗಳನ್ನು ಮುಂದಿಡುತ್ತಾ, ನಂಬುತ್ತಾ ಬಂದಿದ್ದವರೆಲ್ಲರೂ ಬುದ್ಧಿಹೀನರಾಗಿದ್ದರು. 
ಇವರು ಮಾತ್ರ ಬುದ್ಧಿವಂತರು. 

17. ಅಂದರೆ ಅಲ್ಲಾಹನನ್ನು ಧಿಕ್ಕರಿಸಿ, ದೇವೇಶರರನ್ನು ಆರಾಧಿಸಿ ತಮ್ಮ ಮೇಲೂ ಸತ್ಯದ ಮೇಲೂ ಅಕ್ರಮವೆಸಗುವ ಹಾಗೂ 
ತಮ್ಮ ಈ ಪಥಭ್ರಷ್ಟತೆಯಿಂದಾಗಿ. ಮಾನವ ಸಮಾಜವು ಅಕ್ರಮ- ಅನ್ಯಾಯಗಳಿಂದ ತುಂಬಿರಲು ಕಾರಣಕರ್ತರಾದ ಜನರನ್ನು 
ದುಷ್ಪರಿಣಾಮಗಳಿಂದ ಎಚ್ಚರಿಸಲಿಕ್ಕಾಗಿ. 

18. ವಿವರಣೆಗಾಗಿ 'ನೋಡಿರಿ(ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಹಾಮ್ಮೀಮ್‌ ಅಸ್ಸಜ್ಜು ಟಿ.33-35) 

19. ಈ ಸೂಕ್ತವು, ಮಕ್ಕಳು ತಂದೆ-ತಾಯಿಗಳ ಸೇವೆ ಮಾಡಬೇಕಾಗಿದ್ದರೂ ಮಕ್ಕಳಿಗಾಗಿ ಹೆಚ್ಚು ಸಂಕಷ್ಟಗಳನ್ನು ಸಹಿಸುವ 
ತಾಯಿಯ ಹಕ್ಕು ಮಹತ್ವದ ದೃಷ್ಟಿಯಿಂದ ಹೆಚ್ಚೆಂದು ಸೂಚಿಸುತ್ತದೆ. ಇದೇ ವಿಷಯ ಕೆಲವೊಂದು ಪದ ವ್ಯತ್ಯಾಸಗಳೊಂದಿಗೆ ಬಂದಿರುವ 
ಹದೀಸ್‌ನಿಂದ ತಿಳಿಯುತ್ತದೆ. ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ, ಇಬ್ನು ಮಾಜ, ಮುಸ್ಸದ್‌ ಅಹ್ಮದ್‌ ಮತ್ತು 
ಇಮಾಮ್‌ ಬುಖಾರಿಯವರ ಅದಬುಲ್‌ ಮುಪ್ರದ್‌ನಲ್ಲಿಅದು ಬಂದಿದೆ. ಅದರಲ್ಲಿಹೀಗಿದೆ: ಒಬ್ಬವ್ಯಕ್ತಿಯು ಪ್ರವಾದಿಯವರೊಡನೆ, 
"ನನ್ನ ಸೇವೆಗೆ ಹೆಚ್ಚು ಅರ್ಹರು' ಯಾರು ಎಂದು ಪ್ರಶ್ನಿಸಿದನು. ಪ್ರವಾದಿಯವರು 'ನಿನ್ನ ತಾಯಿ' ಎಂದುತ್ತರಿಸಿದರು. ಆತ “ಅನಂತರ 
ಯಾರೆಂದು' ಪ್ರಶ್ನಿಸಿದನು. ಪ್ರವಾದಿಯವರು "ನಿನ್ನ ತಾಯಿ' ಎಂದುತ್ತರಿಸಿದರು. ಪುನಃ ಆತ "ಆ ಬಳಿಕ' ಯಾರೆಂದು ಕೇಳಿದಾಗಲೂ 
"ನಿನ್ನ ತಾಯಿ'ಯೆಂದೇ ಉತ್ತರಿಸಿದರು. ಆತ ನಾಲ್ಕನೇ ಬಾರಿ ಕೇಳಿದಾಗ “ನಿನ್ನ ತಂದೆ' ಎಂದುತ್ತರಿಸಿದರು. ಈ ಹದೀಸ್‌ ಈ ಸೂಕ್ತದ 
ಸರಿಯಾದ ವ್ಯಾಖ್ಯಾನವಾಗಿದೆ. ಏಕೆಂದರೆ ಇದರಲ್ಲಿ ತಾಯಿಗೆ ಮೂರು ಪಟ್ಟು ಹಕ್ಕಿದೆಯೆಂದು ಹೇಳಲಾಗಿದೆ. ಒಂದನೆಯದಾಗಿ, ಆ 
ತಾಯಿ ಕಷ್ಟ ಸಹಿಸಿ ಅವನನ್ನು ಹೊಟ್ಟೆಯಲ್ಲಿ೦ಿಸಿದ್ದಳು, ಎರಡನೆಯದಾಗಿ, ಕಷ್ಟಪಟ್ಟೇ ಅವನನ್ನು ಹಡೆದಳು, ಮೂರನೆಯದಾಗಿ, ಅವನ 
ಗರ್ಭ ಮೆತ್ತು ಹಾಲು ಬಿಡಿಸುವುದರಲ್ಲಿ 30 ತಿಂಗಳು ತಗಲಿದವು. 

ಈ ಸೂಕ್ತದಿಂದ ಹಾಗೂ ಲುಕ್ಸಾನ್‌ ಅಧ್ಯಾಯದ 14ನೇ ಮತ್ತು ಅಲ್‌ಬಕರದ 233ನೇ ಸೂಕ್ತದಿಂದ ಒಂದು ಕಾನೂನು ವಿಧಿ 
ಹೊರಡುತ್ತದೆ. ಉಸ್ಟಾನ್‌ರ ಒಂದು ತೀರ್ಪಿನ ಬಗ್ಗೆ ಅಲೀ ಮತ್ತು ಇಬ್ನು ಅಬ್ಬಾಸ್‌ ಬೆಟ್ಟುಮಾಡಿ ತೋರಿಸಿದಾಗ ಅವರಿಗೆ ತಮ್ಮತೀರ್ಪನ್ನು 
ಬದಲಾಯಿಸಬೇಕಾಯಿತು. ನಡೆದ ಘಟನೆ ಹೀಗಿದೆ: ಉಸ್ಟಾನ್‌ರ ಖಿಲಾಫತ್‌ನ ಕಾಲದಲ್ಲಿ ಒಬ್ಬರು ಜುಹೈನಾ ಗೋತ್ರದ ಓರ್ವ 
ಮಹಿಳೆಯನ್ನು ವಿವಾಹವಾದರು. ವಿವಾಹದ ಆರೇ ತಿಂಗಳಲ್ಲಿ ಆಕೆ ಆರೋಗ್ಯವಂತ ಮಗುವನ್ನು ಹೆತ್ತಳು. ಆ ವ್ಯಕ್ತಿ ಉಸ್ಸಾನ್‌ರಿಗೆ ಈ 
ಕುರಿತು ದೂರು ನೀಡಿದರು. ಅವರು ಮಹಿಳೆಯ ವ್ಯಭಿಚಾರಿಣಿಯೆಂದು ಸಾರಿ ಕಲ್ಲೇಟನ ಶಿಕ್ಷೆ ನೀಡುವಂತೆ ಆದೇಶಿಸಿದರು. ಈ ವಿಷಯ 
ಅಲಿಯವರಿಗೆ ತಿಳಿದಾಗ ಅವರು ಉಸ್ಸಾನ್‌ರ ಬಳಿಗೆ ಓಡೋಡಿ ಬಂದು, ತಾವು ಇದೇನು ತೀರ್ಪು ನೀಡಿದಿರಿ ಎಂದು ಪ್ರಶ್ನಿಸಿದರು. 
ಉಸ್ಮಾನ್‌ ಹೇಳಿದರು. ವಿವಾಹವಾದ ಆರೇ ತಿಂಗಳಲ್ಲಿ ಆಕೆ ಆರೋಗ್ಯವಂತ ಮಗುವನ್ನು ಹೆತ್ತಿರುವುದು ಆಕೆ ವ್ಯಭಿಚಾರಿಣಿಯಂಬುದಕ್ಕೆ 
ಪುರಾವೆಯಲ್ಲನೆ? ಅಲೀಯವರು ಅಲ್ಲವೆಂದು ಹೇಳಿ ಕುರ್‌ಆನಿನ ಮೂರು ಸೂಕ್ತಗಳನ್ನು ಪಠಿಸಿದರು. 


ಕಾಂಡ - 26 


46. ಅಲ್‌ ಅಹ್‌ಕಾಫ್‌ 431 


ಕ್ಮ £ I) ಗ pe oA 3% 
(2೮೫ ೮560535೮ ೬....1: ಢು 
೪೨೭ 


s ಗ್‌ 16:35 ವಿ ಗ್ರೆ ಹುಸಿ ತ್ರಿಡಿ 8245೬5 
ಸಂಪೂರ್ಣ ಪ್ರಾಬಲ್ಯಕ್ಕೆ ಬಂದು ನಲ್ವತ್ತು ಸತವ $l ಪ್ರಭೂ, ನೀನು ನನಗೂ ನನ್ನ ಮಾತಾಪಿತರಿಗೂ 
ಕರುಣಿಸಿರುವ ಅನುಗ್ರಹಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ ನೀನು ಸಂತೃಷ್ಣನಾಗು ವಂತಹ ಸತ್ಯರ್ಮಗಳನ್ನು 
ಮಾಡುವ ಸೌಭಾಗ್ಯವನ್ನು ನನಗೆ ನೀಡು” ಮತ್ತು ನನ್ನ ಮಕ್ಕಳನ್ನೂ ಸಜ್ಜನರಾಗಿ ಮಾಡಿ ನನಗೆ ಸುಖ ನೀಡು. 
ನಾನು ನಿನ್ನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಡುತ್ತೇನೆ ಮತ್ತು ಖಂಡಿತವಾಗಿಯೂ ನಾನು ಶರಣಾಗತ (ಮುಸ್ಲಿಮ್‌) 


ಅಲ್‌ ಬಕರದ 233ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ- '"ತಮ್ಮ ಶಿಶುಗಳು ಪೂರ್ಣ ಸ್ತನಪಾನಾವಧಿಯ ವರೆಗೆ ಹಾಲು 
ಕುಡಿಯಬೇಕೆಂದು ಪಿತರು ಬಯಸಿದರೆ, ತಾಯಂದಿರು ತಮ್ಮಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು.'' 

ಲುಕ್ಕಾನ್‌ನ 14ನೇ ಸೂಕ್ತದಲ್ಲಿಹೀಗೆ ಹೇಳಲಾಗಿದೆ- ""ಅವನ ಸ್ತನಪಾನ ಬಿಡುವುದರಲ್ಲಿಎರಡು ವರ್ಷಗಳು ತಗಲಿದುವು.'' 

ಅಹ್‌ಕಾಫ್‌ನ ಈ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ- ""ಅವನ ಗರ್ಭಾವಧಿಯಲ್ಲಿ ಮತ್ತು ಮೊಲೆ ಹಾಲು ಬಿಡಿಸುವುದರಲ್ಲಿ 
ಮೂವತ್ತು ತಿಂಗಳುಗಳು ತಗಲಿದುವು.'' 

ಈ 30 ತಿಂಗಳಿಂದ ಸ್ತನಪಾನದ ಎರಡು ವರ್ಷಗಳನ್ನು ಕಳೆದರೆ ಆರು ತಿಂಗಳು ಉಳಿಯುತ್ತದೆ, ಆರೋಗ್ಯವಂತ ಮಗು 'ಆರು 
ತಿಂಗಳಲ್ಲಿ ಜನಿಸಬಹುದೆಂದು ಇದರಿಂದ ತಿಳಿಯುತ್ತದೆ. ಆದ್ದರಿಂದ ಆ ಮಹಿಳೆಯನ್ನು ವ್ಯಭಿಚಾರಿಣಿಯೆನ್ನಲಾಗದು. ಅಲೀಯವರ ಈ 
ಸಮರ್ಥನೆಯನ್ನು ಕೇಳಿ ಉಸ್ಟಾನ್‌ ಹೇಳಿದರು- "ನನಗೆ ಅದು ಹೊಳೆಯಲೇ ಇಲ್ಲ 'ಅನಂತರ ಅವರು ಆ ಮಹಿಳೆಯನ್ನು ಕರೆಸಿ ತಮ್ಮ 

ೀರ್ಪನ್ನು ತಿದ್ದಿದರು. ಒಂದು ವರದಿಯ ಪ್ರಕಾರ, ಅಲಿಯವರ ಈ ಸಮರ್ಥನೆಯನ್ನು ಇಬ್ನು ಅಬ್ಬಾಸ್‌ ಕೂಡಾ ಬೆಂಬಲಿಸಿದರು. ಆ 
ಬಳಿಕ ಉಸ್ಮಾನ್‌ ತಮ್ಮತೀರ್ಪನ್ನು ಹಿಂತೆಗೆದರು. (ಇಬ್ನು ಜರೀರ್‌, ಅಹ್ಯಾಮುಲ್‌ ಕುರ್‌ಆನ್‌ ಲಿಲ್‌ ಜಸ್ಸಾಸ್‌, ಇಬ್ಬುಕ್ಷಸೀರ್‌) 

ಈ ಮೂರು ಸೂಕ್ತಗಳನ್ನು ಸೇರಿಸಿ ಓದಿದರೆ ಈ ಕೆಳಗಿನ ಕಾನೂನುವಿಧಿಗಳು ಹೊರಡುತ್ತದೆ. 

(1) ವಿವಾಹವಾಗಿ ಓರ್ವ ಮಹಿಳೆ ಆರು ತಿಂಗಳೊಳಗೆ ಆರೋಗ್ಯವಂತ ಮಗುವನ್ನು ಹಡೆದರೆ(ಅಂದರೆ ಗರ್ಭಪಾತವಲ್ಲು 
ಆಕೆಯನ್ನು ವ್ಯಭಿಚಾರಿಣಿಯೆಂದು ಪರಿಗಣಿಸಲಾಗುವುದು. ಅದರ ಸಂಬಂಧ ತಂದೆಯೊಂದಿಗಿರಲಾರದು. 

(2) ವಿವಾಹವಾಗಿ ಆರು ತಿಂಗಳ ಬಳಿಕ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿಆರೋಗ್ಯವಂತ ಮಗುವನ್ನು ಹಡೆದರೆ, ಆ 
ಮೇಲೆ ವ್ಯಭಿಜಾರದ ಆರೋಪ ಹೊರಿಸುವಂತಿಲ್ಲ ಆಕೆಯ ಪತಿಗೂ ಆಕೆಯ ಮೇಲೆ ಅಪವಾದ ಹೊರಿಸುವ ಹಕ್ಕಿಲ್ಲ ಆತ ಮಗುವಿನ 
ವಂಶಾವಳಿಯನ್ನು ನಿರಾಕರಿಸುವಂತೆಯೂ ಇಲ್ಲ, 'ಮಗು ಅವನದೆಂದೇ ಪರಿಗಣಿಸಲಾಗುವುದು. ಮಹಿಳೆಯನ್ನು. ಶಿಕಿಸಲಾಗದು. 

(3) ಮೊಲೆಹಾಲುಣ್ಣುವ ಗರಿಷ್ಠ ಅವಧಿ ಎರಡು ವರ್ಷಗಳಾಗಿವೆ. ಅದರ ನಂತರ ಒಂದು ಮಗು ಯಾವಳೇ ಮಹಿಳೆಯ ಹಾಲು 
ಕುಡಿದರೆ ಆಕೆಯನ್ನು ಅದರ ಸ್ತನಪಾನ ತಾಯಿಯೆಂದು ಪರಿಗಣಿಸಲಾಗದು. ಅನ್ನಿಸಾ ಅಧ್ಯಾಯದ 23ನೇ ಸೂಕ್ತದಲ್ಲಿ ಬಂದಿರುವ 
ಸ್ತನಪಾನ ನಿಯಮಗಳು ಅದಕ್ಕೆ ಅನ್ವಯವಾಗುವುದಿಲ್ಲ, ಮೊಲೆ ಹಾಲು ನಿಷಿದ್ದದಂತಹ ಸಂಕೀರ್ಣ ಸಮಸ್ಯೆಯಲ್ಲಿ ಪ್ರಮಾದ 
ಸಂಭವಿಸದಿರಲೆಂದು ಇಮಾಮ್‌ ಅಬೂಹನೀಫಾರವರು ಅದರ ಅವಧಿಯನ್ನು ಎರಡು ವರ್ಷದ ಬದಲು ಎರಡೂವರೆ ವರ್ಷವೆಂದು 
ನಿಗದಿ ಪಡಿಸಿದ್ದಾರೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ ಸ ಸಂಪುಟ-4 ಲುಕ್ಕಾನ್‌: ಟಿ.23) 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಅತ್ಯಾಧುನಿಕ ವೈದ್ಯಕೀಯ ಸಂಶೋಧನೆಯ ಪ್ರಕಾರ, ಹೊಟ್ಟೆಯಲ್ಲಿರುವ 
ಒಂದು ಮಗು ಬೆಳೆದು ಜೀವಂತವಾಗಿ ಜನಿಸಲು 28 ರಗಳು ಬೇಕಾಗುತ್ತದೆ. ಈ ಅವಧಿಯು ಆರೂವರೆ ತಿಂಗಳಿಗಿಂತ ಸಲ್ಪ 
ಹೆಚ್ಚಾಗುತ್ತದೆ. ಇಸ್ಲಾಮೀ ಕಾನೂನಿನಲ್ಲಿ ಅರ್ಧತಿಂಗಳ ವಿನಾಯಿತಿ ನೀಡಲಾಗಿದೆ. ಏಕೆಂದರೆ ಓರ್ವ ಮಹಿಳೆಯು ವ್ಯಭಿಜಾರ್ವಯೆಂದು. 
ಕರೆಯಲ್ಲಡುವುದು ಮತ್ತು ಒಂದು ಮಗು ವಂಶಾವಳಿಯಿಂದ ವಂಚಿತವಾಗುವುದು ಬಹಳ ಕಠೋರ ವಿಷಯವಾಗಿದೆ. ತಾಯಿ ಮಗು 
ಇಬ್ಬರನ್ನೂಅದರ ಕಾನೂನಿನ ದುಷ್ಪಣಿಣಾಮದಿಂದ ಪಾರುಗೊಳಿಸಲು ಗರಿಷ್ಠಅವಕಾಶ ಒದಗಿಸಬೇಕೆಂದು ಈ ಸಮಸ್ಯೆ ಸಸ 
ಬಯಸುತ್ತದೆ. ಅಷ್ಟೇ ಅಲ್ಲ ಓರ್ವ 5 ವೈದ್ಯ, ನ್ಯಾಯಾಧೀಶ, ಸ್ವಯಂ ಗರ್ಭಿಣಿ ಹೆಂಗಸು ಹಾಗೂ ಅವಳ ಗರ್ಭಕ್ಕೆ ಇರಣಮಜಪ್ಪು ಪುರುಷಾ 
ಗರ್ಭ ಯಾವಾಗ 'ನಿಂತಿದೆಯೆಂದು ತಿಳಿದಿರುವುದಿಲ್ಲ ಅದು ಕೂಡಾ ಗರ್ಭದ ಕನಿಷ್ಠ ಅವಧಿಯಲ್ಲಿ ಕೆಲವು ದಿನಗಳ ಹೆಚ್ಚಿನ. san 
ಒದಗಿಸುವುದನ್ನು ಅಪೇಕ್ಷಿಸುತ್ತದೆ. 

20. ಅಂದರೆ ನನಗೆ ಪ್ರ ಪ್ರತ್ಯಕ್ಷದಲ್ಲಿನಿನ್ನ ಕಾನೂನಿನಂತೆ ನಡೆಯಲು ಮತ್ತು ನಿನ್ನ ಸಂಪ್ರೀತಿಗೆ ಪಾತ್ರನಾಗಲು ಅನುಗ್ರಹಿಸು. ಒಂದು 
ಕರ್ಮವು ಜನರ ದೃಷ್ಟಿಯಲ್ಲಿ ಬಹಳ ಉತ್ತಮವಾಗಿದ್ದು ಅದರಲ್ಲಿದೇವನ ಕಾನೂನಿನ ಅನುಸರಣೆ ಇಲ್ಲದಿದ್ದರೆ ಜನರು ಅದನ್ನು ಎಷ್ಟೇ 
ಪ್ರಶಂಸಿಸಿದರೂ ದೇವನ ದೃಷ್ಟಿಯಲ್ಲಿ ಅದು ಪ್ರಶಂಸೆಗೆ ಅರ್ಹವಾಗಿರುವುದಿಲ್ಲ, ಇನ್ನೊಂದೆಡೆ, ಒಂದು ಕರ್ಮವು ಬಾಹ್ಯ ನೋಟಕ್ಕೆ 
ಶರೀಅತ್‌ಗನುಸಾರವಾಗಿರುತ್ತದೆ, ಅದರಲ್ಲಿ ಯಾವುದೇ ನ್ಯೂನತೆಯೂ ಇರುವುದಿಲ್ಲ ಆದರೆ ಅದರಲ್ಲಿ ಸಂಕಲ್ಪ ಶುದ್ಧಿಯಿಲ್ಲದಿದ್ದು 


ಕಾಂಡ - 26 


432... ತಪ್ಪೀಮುಲ್‌ ಕುರ್‌ಆನ್‌ 


ಚ. TB 52251555 EL 6/೬ (ಸಟ 
ASSES iis 20905 soe ಸ ಬ 


Kall ೬1 ಶ್ರೀಕಿ As 4 ಜ್‌ ಯಿ 01೪೫.೬4; 
113 ಗಗ ಗಗ ಗಳ 
BES PoE hos os ಜ್‌ 8 
IN SES SMS LE SOSH S 3 I As 


ದಾಸರಲ್ಲಾಗಿರುತ್ತೇನೆ' ಎಂದನು. ನಾವು ಇಂತಹವರ ಅತ್ಯುತ್ತಮ ಕರ್ಮಗಳನ್ನು ಸ್ವೀಕರಿಸುತ್ತೇವೆ ಮುತ್ತು 
ಆವರ' ಪಾಪಗಳನ್ನು ಮನ್ನಿಸುತ್ತೇವೆ.' ಅವರೊಡನೆ ಮಾಡಲಾಗುತ್ತಿರುವ ಸತ್ಯ ವಾಗ್ದಾನಗಳ ಪ್ರಕಾರ ಅವರು 
ಸ್ವರ್ಗದವರೊಂದಿಗೆ : ಸೇರಿಕೊಳ್ಳುವರು. ಇನ್ನು ತನ್ನ ಮಾತಾಪಿಶರೊಡನೆ “ಛೀ, ನಿಮ್ಮದೆಂತಹ ಕಿರುಕುಳ! ನಾನು 
ಮರಣಾನಂತರ ಗೋರಿಯಿಂದ. ಹೊರತರಲ್ಪಡುವೆನೆಂದು ನೀವು ನನ್ನನ್ನು ಹೆದರಿಸುತ್ತಿರುವಿರಾ? ವಸ್ತುತಃ ನನಗಿಂತ 
ಮುಂಚೆ ಅನೇಕ ವಂಶಗಳು ಗತಿಸಿವೆ. (ಅವರಲ್ಲಾರೂ ಎದ್ದು ಬಂದದ್ದಿಲ್ಲ' ಎಂದನು, ಅವನ ಮಾತಾಪಿತರು 
ಅಲ್ಲಾಹನಿಗೆ ಮೊರೆಯಿಟ್ಟು "ಓ ಭಾಗ್ಯಹೀನನೇ, ಒಪ್ಪಿಕೋ. ಅಲ್ಲಾಹನ ವಾಗ್ದಾನವು ಸತ್ಯವಾದುದು' ಎನ್ನುತ್ತಾರೆ. ಆದರೆ 
ಅವನು, "ಇವೆಲ್ಲ ಪೂರ್ವಕಾಲದ ಕಟ್ಟುಕತೆಗಳಾಗಿವೆ”. ಎನ್ನುತ್ತಾನೆ. ಯಾತನೆಯ ತೀರ್ಮಾನವು ಅನ್ವಯವಾಗಿರುವುದು 
ಇದೇ ಜನರ ಮೇಲೆ. ಇವರಿಗಿಂತ ಮೊದಲು ಗತಿಸಿರುವ (ಇದೇ ತರದ) ಜಿನ್ನ್‌ ಮತ್ತು ಮಾನವರ ಹಿಂಡುಗಳ 
ಸಾಲಿಗೆ ಇವರೂ ಸೇರಿಕೊಳ್ಳುವರು. ನಿಸ್ಸಂದೇಹವಾಗಿಯೂ ಇವರು ನಷ್ಟಕ್ಕೊಳಗಾದವರಾಗಿದ್ದಾರೆ.೫ ಎರಡು 
ತಂಡಗಳ ಪೈಕಿ ಪ್ರತಿಯೊಂದು ತಂಡದವರಿಗೂ ಅವರವರ ಕರ್ಮಕ್ಕನುಸಾರವಾದ ಸ ಸ್ಥಾನವಿದೆ. ಅಲ್ಲಾಹನು ಅವರಿಗೆ 
ಅವರ ಕರ್ಮಗಳ ಪರಿಪೂರ್ಣ ಪ್ರತಿಫಲ ನೀಡುವಂತಾಗಲಿಕ್ಕಾಗಿ. ಅವರ ಮೇಲೆ ಖಂಡಿತ ಅನ್ಯಾಯವಾಗದು.* ಈ 

ಸತ್ಯನಿಷೇಧಿಗಳು ಅಗ್ನಿಯ ಮುಂದೆ ಬಂದು ನಿಲ್ಲಿಸಲ್ಪಟ್ಟಾಗ ಅವರೊಡನೆ, "ನೀವು ನಿಮ್ಮ ಪಾಲಿನ ಅನುಗ್ರಹಗಳನ್ನು 


ತೋರಿಕೆ, ಆತ್ಮಪ್ರಶಂಸೆ, ಅಹಂಕಾರ ಮತ್ತು ಧನಮೋಹವಿದ್ದರೆ ಅದು ಅದನ್ನು ಒಳಗಿನಿಂದ ಟೊಳ್ಳಾಗಿಸುತ್ತದೆ. ಅದೂ ಅಲ್ಲಾಹನ ಬಳಿ 
ಸ್ವೀಕಾರಾರ್ಹವಾಗಿರುವುದಿಲ್ಲ 

21. ಅಂದರೆ ಅವರು ಈ ಲೋಕದಲ್ಲಿ ಮಾಡಿರುವ ಅತ್ಯುತ್ತಮ ಕರ್ಮಗಳಿಗನುಸಾರ ಅವರ ಪದವಿಗಳನ್ನು ನಿರ್ಣಯಿ 
ಸಲಾಗುತ್ತದೆ. ಅವರ ಪ್ರಮಾದಗಳು, ನ್ಯೂನತೆಗಳು ಮತ್ತು ತಪ್ಪುಗಳಿಗಾಗಿ ಅವರನ್ನು ಹಿಡಿಯಲಾಗುವುದಿಲ್ಲ ಇದು ಓರ್ವ ಸಹೃದಯಿ 
ಮತ್ತು ಉದಾರ ಮನಸ್ಕ ಯಜಮಾನನ ನಿಷ್ಠಾವಂತ ಸೇವಕನು ಏನಾದರೂ ದೊಡ್ಡ ಸಾಧನೆ ನ ಮಾಡಿದಕ್ಕಾಗ ಅಥವಾ ಅರ್ಪಣಾ ಭಾವ 
ಅಥವಾ ವಿಧೇಯತೆಯನ್ನು ಪ್ರ ಪ್ರದರ್ಶಿಸಿದ್ದಕ್ಕಾಗಿ ಅವನನ್ನು ಗೌರವಿಸುವಂತಿದೆ, ಅವನ ಚಿಕ್ಕಪ್ಪ ಪುಟ್ಟ ತ್ಚಿ ಸೇವೆಯನ್ನು ನೋಡಿ ಅಲ್ಲ ಇಂತಹ 
ಸೇವಕನ ಸಃ ಸಣ್ಣಪುಟ್ಟ ದೋಷ] ಪಗಳನ್ನು ಹಿಡಿದು ಅವನ ಎಲ್ಲು; ಸೇವೆಗಳಿಗೆ ನೀರೆರೆಯುವಂತಹ ಕೆಲಸ ಮಾಡುವುದಿಲ್ಲ 

ಸಂ. ಇಲ್ಲಿ ಎರಡು ಪಾತ್ರಗಳನ್ನು ಮುಂದಿಟ್ಟು ಈ ಇಬ್ಬರ ಪೈಕಿ ಯಾರು ಉತ್ತಮರೆಂದು ಕೇಳುಗರೊಂದಿಗೆ ಮೌನವಾಗಿ 
ಪ್ರಶ್ನಿಸಲಾಗಿದೆ. ಆಗ ಈ ಎರಡೂ ಪಾತ್ರಗಳು ಸಮಾಜದಲ್ಲಿ ಅಸ್ತತ್ವದಲ್ಲಿದ್ದುವು. ಈ ಪಾತ್ರಗಳು ಎಲ್ಲೆಲ್ಲಿ ಇವೆಯೆಂದು ಕಂಡು 
ಹಡಿಯನೆವುದು ಜನರಿಗೆ ಕಷ್ಟವಿರಲಿಲ್ಲ. ಇದು ಈ ಗ್ರಂಥದ ಮೇಲೆ ವಿಶ್ವಾಸವಿರಿಸುವುದು ಒಳ್ಳೆಯ ಕಾರ್ಯವಾಗಿದ್ದರೆ ಈ ಕೆಲವು 
ಯುವಕರು ಮತ್ತು ಗುಲಾಮರು ನಮ್ಮನ್ನು ಮೀರಿಸುತ್ತಿರಲಿಲ್ಲವೆಂಬ ಕುಠೈಶ್‌ ಮುಖಂಡರ ಮಾತಿಗೆ ಉತ್ತರವಾಗಿದೆ. ಈ ಉತ್ತರದ 
ದರ್ಪಣದಲ್ಲೇ ವಿಶ್ವಾಸವಿರಿಸುವವರ ಪಾತ್ರವೇನು, ನಿರಾಕರಿಸುವವರ ಪಾತ್ರ ವೇನು ಎಂಬುದನ್ನು ನೋಡಬಹುದಾಗಿತ್ತು. 

23. ಅಂದರೆ ಒಳ್ಳೆಯವರ ಸತ್ಯರ್ಮಗಳು ಮತ್ತು ತ್ಯಾಗ ಬಲಿದಾನಗಳು ಅಳಿಯಲಾರವು ಮತ್ತು ಕೆಟ್ಟವರಿಗೆ ಅವರ ನೈಜ 
ಕೆಡುಕಿಗಿಂತ ಹೆಚ್ಚಿನ ಕಿಕ್ಷೆ ನೀಡಲಾಗದು. ಸತ್ಯರ್ಮಿಯು ತನ್ನ ಪುಣ್ಯದಿಂದ ವಂಚಿತನಾದರೆ ಅಥವಾ ತನ್ನ ನೈಜ ಹಕ್ಕಿಗಿಂತ ಕಡಿಮೆ ಪುಣ್ಯ 
ಪಡೆದರೆ ಅದು ಅಕ್ರಮವಾಗುವುದು. ಕೆಟ್ಟವನು ತನ್ನ ದುಷ್ಕರ್ಮಗಳ ಶಿಕ್ಷೆಪಡೆಯದಿದ್ದರೆ ಅಥವಾ ಅವನು ಮಾಡಿರುವ ಅಪರಾಧಗಳ 
ಪ್ರಮಾಣಕ್ಕಿಂತ ಹೆಚ್ಚು ಶಿಕ್ಷೆಪಡೆದರೆ ಅದೂ ಅಕ್ರಮವೇ. 


ಕಾಂಡ -26 


46. ಅಲ್‌ ಅಹ್‌ಕಾಫ್‌ 433 


ka kN 


ಣಿ POA ಸ ತ್‌ ಥೆ $2 ಬ ಷಿ? ಘ್‌ 
ಹಃ 1 5 YM SSNs ಯಿ ಗಾ ಲ್‌ 
BAS ತೀಟ bs BE ೬... 


೨ ತ್ನ ಫಿ 2೩, ೨4 PET ಜ್ಯ, 
ತ ಲೂ 4೨ Ne [ONS ಜಿವಿ ಟ್‌ St ಒತ್ತ ಬ 
3, 


Gb bd GY hf 25, gen We SEG 
ನಿಮ್ಮಲೌಕಿಕ ಜೀವನದಲ್ಲೇ ಮುಗಿಸಿಬಿಟ್ಟಿರಿ ಮತ್ತು ಅವುಗಳ ಸವಿಯನ್ನು ಅನುಭವಿಸಿಕೊಂಡಿರಿ. ನೀವು EN 
ಯಾವುದೇ ಹಕ್ಕಿಲ್ಲದೆ ತೋರುತ್ತಿದ್ದ ಅಹಂಕಾರದ ಹಾಗೂ ನೀವು ಮಾಡಿದ ಆಜ್ಞೋಲ್ಲಂಘನೆಯ ಫಲವಾಗಿ ಇಂದು 
ನಿಮಗೆ ಅಪಮಾನಕಾರಕ ಯಾತನೆ ಕೊಡಲಾಗುವುದು' ಎಂದು ಹೇಳಲಾಗುವುದು.” 

(21-23) ಇವರಿಗೆ "ಆದ್‌'ರ ಸಹೋದರನ (ಹೂದ್‌ರ) ವೃತ್ತಾಂತವನ್ನು ತಿಳಿಸಿರಿ. ಅವರು "ಅಹ್‌ಕಾಫ್‌ 
'ನಲ್ಲಿ ತಮ್ಮ ಜನಾಂಗಕ್ಕೆ "ಅಲ್ಲಾಹನ ಹೊರತು ಇನ್ನಾರದೇ ದಾಸ್ಯ-ಆರಾಧನೆಯನ್ನು ಮಾಡಬೇಡಿರಿ, ನನಗೆ ನಿಮ್ಮ 
ವಿಷಯದಲ್ಲಿ ಒಂದು ಭಯಾನಕ ದಿನದ ಯಾತನೆಯ ಭಯವಿದೆ' ಎಂಬ ಎಚ್ಚರಿಕೆ ಕೊಟ್ಟಾಗ.* ಇಂತಹ ಎಚ್ಚರಿಕೆ 
ನೀಡುವವರು ಅವರಿಗಿಂತ ಮುಂಚೆಯೂ ಬಂದಿದ್ದರು ಮತ್ತು ಅವರನಂತರವೂಬರುತ್ತಿದ್ದರು. ಅವರು ಹೀಗೆಂದರು. 
"ನೀನು ನಮ್ಮನ್ನು ಮೋಸಗೊಳಿಸಿ ನಮ್ಮ ಆರಾಧ್ಯರಿಂದ ಬೇರ್ಪಡಿಸಿ ಬಿಡಲಿಕ್ಕಾಗಿ ಬಂದಿರುವೆಯಾ? ನೀನು ನಿಜಕ್ಕೂ 


24, ಅಪಮಾನದ ಶಿಕ್ಷೆಯು ಅವರ ಅಹಂಕಾರಕ್ಕೆ ಅನುಸಾರವಾಗಿದೆ. ಅವರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸುತ್ತಿದ್ದರು. 
ಪ್ರವಾದಿಯವರ(ಸ) ಮೇಲೆ ವಿಶ್ವಾಸವಿರಿಸಿ ಬಡವರು ಮತ್ತು ದರಿದ್ರದ ಕೂಟದಲ್ಲಿ ಸೇರಿಕೊಳ್ಳುವುದು ತಮ್ಮ ಘನತೆಗೆ ತಕ್ಕುದಲ್ಲವೆಂದು 
ಭಾವಿಸುತ್ತಿದ್ದರು. ಈ ಕೆಲವು ಪುಂಡರು ಮತ್ತು ಗುಲಾಮರು ನಂಬಿರುವುದನ್ನುನಮ್ಮಂತಹ ದೊಡ್ಡವರು ನಂಬಿದರೆ ನಮ್ಮಗೌರವ ಮಣ್ಣು 
ಪಾಲಾದೀತೆಂಬ ಭ್ರಮೆಯಲ್ಲಿದ್ದರು. ಆದ್ದರಿಂದ ಪರಲೋಕದಲ್ಲಿ ಅಲ್ಲಾಹನು ಅವರನ್ನುನಿಂದ್ಯರನ್ನಾಗಿ ಮಾಡುವನು. ಅವರ ಗರ್ವವನ್ನು 
ಮಣ್ಣುಪಾಲು ಮಾಡುವನು. 

25. ಕುರೈಶ್‌ ಸರದಾರರು ತಮ್ಮ ದೊಡ್ಡಸ್ಪಿಕೆಯ ಮದದಲ್ಲಿಮತ್ತು ಸಿರಿತನ ಹಾಗೂ ನಾಯಕತ್ವದ ಗುಂಗಿನಲ್ಲಿ ಮೈಮರೆತಿದ್ದರು. 
ಆದ್ದರಿಂದ ಅವರಿಗೆ ಆದ್‌ ಜನಾಂಗದ ವೃತ್ತಾಂತವನ್ನು ಕೇಳಿಸಲಾಗುತ್ತದೆ. ಅದು ಪ್ರಾಚೀನ ಕಾಲದಲ್ಲಿ ಅರೇಬಿಯಾದ ಅತ್ಯಂತ 
ಬಲಶಾಲಿಯಾಗಿದ್ದ. ಜನಾಂಗವಾಗಿತ್ತೆಂದು ಅರಬರಲ್ಲಿ: ಪ್ರಸಿದ್ಧವಾಗಿತ್ತು. 

ಪಿಟ! ಅಹ್‌ಕಾಫ್‌ 'ಎಂಬುದು ಎ4 ಹಿಕ್‌ಫ್‌ನ ಬಹುವಚನವಾಗಿದ್ದು ಮರಳಿನ ದೊಡ್ಡ ಬೊಡ್ಡ ದಿಣ್ಣೆಗಳೆಂದರ್ಥ. ಆದರೆ 
ಪಾರಿಭಾಷಿಕವಾಗಿ ಅದು ಅರೇಬಿಯಾದ ಮರುಭೂಮಿಯ ನೈಯತ್ಯ ಭಾಗದಲ್ಲಿರುವ ರುಬವುಲ್‌ ಖಾಲಿ ಎಂಬ ಪ್ರದೇಶದ ಹೆಸರಾಗಿದೆ. 
ಅಲ್ಲಿಇಂದು ಜನ ವಾಸವಿಲ್ಲ ಚಿತ್ರದಲ್ಲಿ ಅದರ ಸ್ಥಳವನ್ನು ನೋಡಬಹುದು. (ಪುಟ-434) 

ಇಬ್ನುಇಸ್ಟಾಕ್‌ ಹೇಳುತ್ತಾರೆ- ಆದ್‌ ಜನಾಂಗದ ಪ್ರದೇಶವು ಒಮಾನ್‌ನಿಂದ ಯಮನ್‌ನ ವರೆಗೆ ವಿಸ್ತರಿಸಿತ್ತು. ಅವರ ಮೂಲ ಸ್ಥಳ 
ಅಹ್‌ಕಾಫ್‌ ಆಗಿತ್ತು. ಅವರು ಅಲ್ಲಿಂದ ಹೊರಟು ಸುತ್ತ ಮುತ್ತಲಿನ ದೇಶಗಳ ಮೇಲೆ ಹರಡಿ, ದುರ್ಬಲ ಜನಾಂಗಗಳ ಮೇಲೆ ಪ್ರಾಬಲ್ಯ 
ಪಡೆದರೆಂದು ಕುರ್‌ಆನ್‌ ನಮಗೆ ತಿಳಿಸುತ್ತದೆ. ಆದ್‌ ಜನಾಂಗವು ಅದೇ ಪ್ರದೇಶದಲ್ಲಿ ವಾಸವಾಗಿತ್ತೆಂದು ದಕ್ಷಿಣ ಅರೇಬಿಯಾದ 
ಜನರಲ್ಲಿ ಇಂದಿಗೂ ಪ್ರಸಿದ್ಧವಾಗಿದೆ. ಪ್ರಸಕ್ತ ಮುಕಲ್ಲಾ ನಗರದಿಂದ ಸುಮಾರು 125 ಮೈಲು ದೂರದಲ್ಲಿ ಉತ್ತರದ ಕಡೆಗೆ ಹದರ್‌ 
ಮೌತ್‌ ಎಂಬಲ್ಲಿನ ಒಂದು ಸ್ಥಳದಲ್ಲಿ ಜನರು ಪ್ರವಾದಿ ಹೂದ್‌ರ ಗೋರಿ ನಿರ್ಮಿಸಿದ್ದಾರೆ. ಅದೇ ಹೆಸರಿನಿಂದ ಅದು ಪ್ರಸಿದ್ಧವಾಗಿದ್ದು 
ಪ್ರತಿ ವರ್ಷ ಅಲ್ಲಿಶಅಬಾನ್‌ 15 ರಂದು ವಾರ್ಷಿಕ ಉತ್ಸವ ಜರಗುತ್ತದೆ. ಅರೇಬಿಯಾದ ವಿವಿಧ ಪ್ರದೇಶಗಳಿಂದ ಸಾವಿರಾರು ಜನರು 
ಅಲ್ಲಿ ಸೇರುತ್ತಾರೆ. ಈ ಗೋರಿಗೆ ಐತಿಹಾಸಿಕ ಪುರಾವೆಯೇನೂ ಇಲ್ಲ ಆದರೆ ಅದನ್ನು ಅಲ್ಲಿ ನಿರ್ಮಿಸಿರುವುದರಿಂದ ಮತ್ತು ದಕ್ಷಿಣ 
ಅರೇಬಿಯಾದ ಜನರು ಹೆಚ್ಚಿನ ಜನರು ಅದರ ಸಂದರ್ಶನಕ್ಕೆ ಹೋಗುವುದರಿಂದ, ಅದುವೇ ಆದ್‌ ಜನಾಂಗದ ಪ್ರದೇಶವೆಂಬುದನ್ನು 
ಸ್ಥಳೀಯ ವರದಿಗಳು ಖಂಡಿತ ಶ್ರುತ ಪಡಿಸುತ್ತದೆ. ಅದಲ್ಲದೆ ಹದರ್‌ ಮೌತಶ್‌ನಲ್ಲಿ ಅನೇಕ ಪಳೆಯುಳಿಕೆಔಬಃn$)ಗಳಿವೆ. ಅದನ್ನು 
ಸ್ಥಳೀಯರು ಇಂದಿಗೂ ಆದ್‌ ಜನಾಂಗದ ಗೋರಿಗಳೆಂದು ಕರೆಯುತ್ತಾರೆ. 

ಅಹ್‌ಕಾಫ್‌ನ ಪ್ರಸಕ್ತ ಪರಿಸ್ಥಿತಿಯನ್ನು ನೋಡುವಾಗ, ಎಂದಾದರೂ ಇಲ್ಲೊಂದು ಭವ್ಯ ನಾಗರಿಕತೆಯಿರುವ ಪ್ರಬಲ 
ಜನಾಂಗವೊಂದು ನೆಲೆಸಿತ್ತೆಂದು ಊಹಿಸಲೂ ಸಾಧ್ಯವಿಲ್ಲ ಅದು ಸಾವಿರಾರು ವರ್ಷಗಳ ಹಿಂದೆ ಹಚ್ಚ ಹೆಸಿರಾಗಿದ್ದ ಪ್ರದೇಶವಾಗಿದ್ದು 
ಹವಾಮಾನದ ಏರುಪೇರಿನಿಂದಾಗಿ ಮರುಭೂಮಿಯಾಗಿರಬಹುದು. ಅದೊಂದು ಬರಡು ಭೂಮಿಯಾಗಿದ್ದುಅದರೊಳಗೆ ಹೋಗಲು 


ಕಾಂಡ - 26 


ತಪ್ಪೀಮುಲ್‌ ಕುರ್‌ಆನ್‌ 


434 


ಆದಿಂ 


ಮೇಂ 


ಕಾಂಡ -26 


46. ಅಲ್‌ ಅಹ್‌ಕಾಫ್‌ 435 


ಖಕ (1 ಓಸಿ 16493, ॥ SL YEAS 


0 5 ESS ಜ; ಹಂಡತ ತಿಟ್ಟು 
ಹ KG ಸೈ ಹ ಯಒಹಿಜಿರಿ 41415 ಡಹ ಟೆ 


ee od ಬಟ್‌ ಲ್‌ 


೨೫೨೨ 1 ಶಿ8ನಿ ಬಟ %ಒಔ |$ 15 WES L374 Pr ಖಿ > A 6 
A pS NUE (1/35 ಒಗೆ Wax 3 ಓತಿ ಭೆ 


ಡ್‌ ದ ಹ 
ಸತ್ಯವಾದಿಯಾಗಿದ್ದರೆ ನಮ್ಮನ್ನು Mist ನನ್ನ ಆ ಯಾತನೆಯನ್ನು ತಂದು ಬಿಡು.' ಆಗ ಅವರು; 
"ಅದರ ಜ್ಞಾನವಂತು ಅಲ್ಲಾಹನಿಗಿದೆ. ನಾನು ನನಗೆ ಕೊಟ್ಟು ಕಳುಹಿಸಲಾಗಿರುವಂತಹ ಸಂದೇಶವನ್ನು ಮಾತ್ರ 
ನಿಮಗೆ ತಲುಪಿಸುತ್ತಿದ್ದೇನೆ. ಆದರೆ, ನೀವು ಮೌಢ್ಯತೆ ಪ್ರಕಟಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ' ಎಂದರು. 
(24-26) ತರುವಾಯ ಅವರು ಆ ಯಾತನೆಯು ತಮ್ಮ ಕಣಿವೆಗಳತ್ತ ಬರುತ್ತಿದ್ದುದನ್ನು ಕಂಡು, "ಇದು ನಮ್ಮ 
ಮೇಲೆಮಳೆಸುರಿಸಲಿಕ್ಕಾಗಿ ಬರುತ್ತಿರುವಮೋಡ' ಎಂದರು. "ಅಲ್ಲ ವಾಸ್ತವದಲ್ಲಿಇದು ನೀವು ಆತುರಪಡುತ್ತಿರುವ 
ವಸ್ತುವೇ ಆಗಿದೆ. ಇದು ಬಿರುಗಾಳಿಯಾಗಿದ್ದು ಇದರಲ್ಲಿ ವೇದನಾಜನಕ ಯಾತನೆ ಇದೆ. ಇದು ತನ್ನ ಪ್ರಭುವಿನ 
ಅಪ್ಪಣೆಯಂತೆ ಸಕಲ ವಸ್ತುಗಳನ್ನೂ ನಾಶಗೊಳಿಸಿ ಬಿಡುವುದು.' ಕೊನೆಗೆ ಅವರ ಪಾಡೇನಾಯಿತೆಂದರೆ, ಅವರ 
ವಾಸಸ್ಥಾನಗಳ ಹೊರತು ಅಲ್ಲಿ ಬೇರೇನೂ ಕಂಡು ಬರುತ್ತಿರಲಿಲ್ಲ, ಈ ರೀತಿಯಲ್ಲಿ ನಾವು ಅಪರಾಧಿಗಳಿಗೆ ಪ್ರತಿಫಲ 
ಕೊಡುತ್ತೇವೆ.೫ ನಾವು ನಿಮಗೆ ಕೊಟ್ಟಿರದಂತಹವುಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದೆವು.” ನಾವು ಅವರಿಗೆ ಕಿವಿ, ಕಣ್ಣು 


ಯಾರೂ ಧೈರ್ಯ ತೋರುತ್ತಿಲ್ಲ, 1843ರಲ್ಲಿ ಬೋರಿಯಾದ ಓರ್ವ ಸೈನಿಕ ಅದರ ದಕ್ಷಿಣ ಕಿನಾರೆಗೆ ತಲುಪಿದ್ದ ಆತ ಹೇಳುತ್ತಾನೆ- 
ಹೆದರ್‌ ಮೌತ್‌ನ ಉತ್ತರದ ಪೀಠಭೂಮಿಯಲ್ಲಿನಿಂತು ನೋಡಿದರೆ ಈ ಮರುಭೂಮಿಯು ಒಂದು ಸಾವಿರ ಅಡಿ ಕೆಳಗೆ ಕಾಣುತ್ತದೆ. 
ಅದರಲ್ಲಿ ಅಲ್ಲಲ್ಲಿಕೆಲವು ಬಿಳಿ ಪ್ರದೇಶಗಳಿವೆ. ಅದರಲ್ಲಿ ಏನಾದರೂ ವಸ್ತು ಬಿದ್ದರೆ ಅದು ಮರಳಲ್ಲಿ ಹುದುಗುತ್ತಾ ಹೋಗಿ ಸಂಪೂರ್ಣ 
ಕರಗಿ ಬಿಡುತ್ತದೆ. ಗ್ರಾಮೀಣ ಅರಬರು ಅಲ್ಲಿ ಹೋಗಲು ತುಂಬಾ ಹೆದರುತ್ತಾರೆ. ಎಷ್ಟು ಬೆಲೆ ತೆತ್ತರೂ ಅಲ್ಲಿಗೆ ಬರಲು ಒಪ್ಪುವುದಿಲ್ಲ 
ಒಂದು ಸಂದರ್ಭದಲ್ಲಿ ಯಾರೂ ಬರಲು ಒಪ್ಪದಿದ್ದಾಗ ಒಬ್ಬಂಟಿಯಾಗಿ ಆತ ಅಲ್ಲಿಗೆ ಹೋದ. ಅವನು ಹೇಳುತ್ತಾನೆ, ಅಲ್ಲಿನ ಮರಳು 
ಭಸ್ಮದಂತಿದೆ. ನಾನು ದೂರದಿಂದ ಸಮತಟ್ಟು, ನೋಡುವ ಲೋಹದ ಮಾಪಕವೊಂದಕ್ಕೆ ಹಗ್ಗ ಕಟ್ಟಿ ಬಿಸಾಡಿದಾಗ 25 ನಿಮಿಷದಲ್ಲಿ 


ಮುಳುಗಿ ಹೋಯಿತು. ಹಗ್ಗದ ತುದಿಯು ಕರಗಿ ಹೋಯಿತು. ಪೂರ್ಣ ಮಾಹಿತಿಗಾಗಿ ನೋಡಿರಿ. © Arabia and the Isles 
Harold Ingrams, London, 1946 9 The Unveiling of Arabia, R.H.Kiman, London, 1937 + The Empty 


Quarter, Phi by - London, 1933. 

26. ಅಂದರೆ ನಿಮ್ಮ ಮೇಲೆ ಯಾತನೆ ಯಾವಾಗ ಎರಗುವುದೆಂದು ಅಲ್ಲಾಹನೇ ಬಲ್ಲ ನಿಮ್ಮ ಮೇಲೆ ಶಿಕ್ಷೆ ಯಾವಾಗ 
ಎರಗಿಸಬೇಕು, ಎಷ್ಟು ಕಾಲಾವಕಾಶ ನಿಮಗೆ ಬೇಕು ಎಂಬುದನ್ನು; ತೀರ್ಮಾನಿಸುವುದು ನನ್ನಕೆಲಸವಲ್ಲ, 

27. ಅಂದರೆ ನಿಮ್ಮ ಮೂರ್ಯತನದಿಂಬಾಗಿ ನೀವು ನನ್ನ ಈ ಎಚ್ಚರಿಕೆಯನ್ನು ಲೇವಡಿ ಮಾಡುತ್ತೀರಿ. ಅದನ್ನು ಆಟವೆಂಬಂತೆ 
ನೀವು ಶಿಕ್ಷೆಯನ್ನು ಅಪೇಕ್ಷಿಸುತ್ತಿದ್ದೀರಿ. ದೇವನ ಶಿಕ್ಷೆ ಏನೆಂದೂ ನಿಮ್ಮ ದುಷೃತ್ಯಗಳಿಂದಾಗಿ ಅದು ನಿಮಗೆ ಎಷ್ಟು ನಿಕಟವಾಗಿದೆಯೆಂದೂ 
ನಿಮಗೆ ಅಂದಾಜಿಲ್ಲ 

28. ಈ ಉತ್ತರವನ್ನು ಅವರಿಗೆ ಯಾರು ಕೊಟ್ಟದೆಂದು ಇಲ್ಲಿಸ್ಪಷ್ಟಪಡಿಸಲಾಗಿಲ್ಲ, ಇದು ನೈಜ ಸ್ಥಿತಿಗತಿಗಳು ಅವರಿಗೆ ಪ್ರಾಯೋಗಿಕ 
ವಾಗಿ ನೀಡಿದ್ದಾಗಿತ್ತೆಂದು ವಾಕ್‌ಶೈಲಿಯಿಂದಲೇ ವೇದ್ಯವಾಗುತ್ತದೆ. ಈ ಮೋಡಗಳು ತಮ್ಮ ಕಣಿವೆ ಪ್ರದೇಶಗಳಿಗೆ ಮಳೆ ಸುರಿಸಲು 
ಬರುತ್ತಿದೆಯೆಂದು ಅವರು ಭಾವಿಸಿದ್ದರು. ಆದರೆ ಅದು ಅವರನ್ನುನಾಶ ಪಡಿಸಲಿಕ್ಕಾಗಿ ಅವರತ್ತ ಧಾವಿಸುತ್ತಿದ್ದ ಚಂಡ ಮಾರುತವಾಗಿತ್ತು. 

29. ಆದ್‌ ಜನಾಂಗದ ವೃತ್ತಾಂತಗಳ ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ಅಆ್‌ರಾಫ್‌: 
ಟಿ.51-56, ಹೂದ್‌: ಟಿ.54-65, ಸಂಪುಟ-3 ಅಲ್‌ ಮೂಮಿನೂನ್‌: ಟಿ.34-37, ಅಶ್ಶುಅರಾ: ಟಿ.88-94, ಅಂಕಬೂತ್‌: ಟಿ.65, 
ಸಂಪುಟ-4 ಹಾಮ್ಜೀಮ್‌ ಅಸ್ಸಜ್ಜ ಟಿ.20-21. 

30. ಧನ-ಕನಕ, ಶಕ್ತಿ-ಅಧಿಕಾರಗಳ ಪೈಕಿ ಯಾವುದರಲ್ಲೂ ನೀವು ಅವರಿಗೆ ಸಾಟಿಯಲ್ಲ ನಿಮ್ಮ ಅಧಿಕಾರ ವಲಯವು 
ಮಕ್ಕಾದಿಂದ ಹೊರಗಿಲ್ಲ, ಆದರೆ ಅವರು ಒಂದು ದೊಡ್ಡ ಭೂಭಾಗದಲ್ಲಿಪ್ರಾಬಲ್ಯ ಪಡೆದಿದ್ದರು. 


೯ 


ಕಾಂಡ -26 


436 ತಪ್ಪೀಮುಲ್‌ ಕುರ್‌ಆನ್‌ 


PG ಲ್‌ ಲೀ 28d, ಯಲ್ಟಲ್ಟ್ರೌ ಲ ಲೋ್ಳ್ಬೋ್ಟೇೋೇ 
$64355, 06/4461 ಹ SEIS SS, 
೨೦೫1 IS 55; BE SSE 
tie 252 ಟ್ರ ಇರ 72 ಪ್‌ 
ಕ b> Rp il 935 69 SE 1 455 4 


OD SERS op IES ಟ್ರ BoE Ls Ay 


a: 15356. SpE 5h ೪8 


ಮತ್ತು ಮನಸ್ಸುಇವೆಲ್ಲವನ್ನೂ ಕೊಟ್ಟಿದ್ದೆವು. ಆದರೆ ಅವರ ಕಿವಿಗಳಾಗಲಿ, ಕಣ್ಣುಗಳಾಗಲಿ, ಮನಸ್ಸುಗಳಾಗಲಿ, ಅವರ 
ಯಾವ ಕೆಲಸಕ್ಕ ಬರಲಿಲ್ಲ ಏಕೆಂದರೆ ಅವರು ಅಲ್ಲಾಹನ ಸೂಕ್ತಗಳನ್ನು ನಿರಾಕರಿಸುತ್ತಿದ್ದರು.* ಅವರು ಯಾವುದನ್ನು 
ಪರಿಹಾಸ್ಯ ಮಾಡುತ್ತಿದ್ದರೋ ಅದರ ಸುಳಿಯಲ್ಲೇ ಸಿಲುಕಿ ಬಿಟ್ಟರು. 

(27-28) ನಾವು ನಿಮ್ಮ ಪರಿಸರದ ಪ್ರದೇಶಗಳಲ್ಲಿ ಅನೇಕ ನಾಡುಗಳನ್ನು ನಾಶಗೊಳಿಸಿ ಬಿಟ್ಟಿದ್ದೇವೆ. ಅವರು 
ಮರಳಲೂ ಬಹುದೆಂದು ನಿರೀಕ್ಷಿಸಿ, ನಾವು ಪದೇಪದೇ ತರತರದ ನಿದರ್ಶನಗಳನ್ನು ಕಳುಹಿಸಿ. "ಅವರಿಗೆ ತಿಳಿ 
ಹೇಳಿದೆವು. ಅವರು ಅಲ್ಲಾಹನನ್ನು ಬಿಟ್ಟು ದೇವ ಸಾಮೊಪ್ಯದ ಮಾಧ್ಯಮಗಳೆಂದು ಭಾವಿಸಿ ಯಾರನ್ನು ಆರಾಧ್ಯ ರಾಗಿ 
ಮಾಡಿಕೊಂಡಿದ್ದರೋ ಅವರೇಕೆ ಇವರಿಗೆ ನೆರವಾಗಲಿಲ್ಲ?” ವಾಸ್ತವದಲ್ಲಿ ಅವರಂತು ಇವರಿಂದ ಕಳೆದು ಹೋದರು. 
ಇದು ಅವರ ಅಸತ್ಯ ಹಾಗೂ ಅವರು ಕಟ್ಟಿಕೊಂಡಿದ್ದ ಕೃತಕ ವಿಶ್ವಾಸಗಳ ಪರಿಣಾಮವಾಗಿತ್ತು. 

(29-32) ಕುರ್‌ಆನನ್ನು. ಆಲಿಸಲಿಕ್ಕಾಗಿ ಜಿನ್ನ್‌ಗಳ ಒಂದು ತಂಡವನ್ನು ್ನಿನಾವು ನಿಮ್ಮಕಡೆಗೆ ತಂದಿದ್ದ (ಘಟನೆಯೂ 
ಸ್ಮರಣಾರ್ಹವಾಗಿದೆ.)* ಅವರು (ನೀವು ಕುರ್‌ಆನ್‌ ಪ ಪಠಿಸುತ್ತಿದ್ದು ಆ ಸ್ಥಳವನ್ನು ತಲಪಿದಾಗ "ಮೌನವಾಗಿರಿ' ಎಂದು 
“ ಪರಸ್ಪರ ಹೇಳಿದರು. ಓದಿ ಮುಗಿದಾಗ ಅವರು ಎಚ್ಚರಿಕೆ ನೀಡುವವಾಗಿ ತಮ್ಮ ಜನಾಂಗದ ಕಡೆಗೆ ಮರಳಿದರು. 


31. ಈ ಸಣ್ಣ ವಾಕ್ಯದಲ್ಲಿ ಒಂದು ಪ್ರಮುಖ ಸತ್ಯವನ್ನು ಹೇಳಲಾಗಿದೆ. ಮನುಷ್ಯನಿಗೆ ವಾಸ್ತವಿಕತೆಗಳ ನೈಜ ಜ್ಞಾನವನ್ನು 
ದೇವವಚನಗಳು ಮಾತ್ರ ನೀಡುತ್ತವೆ. ಈ ಜ್ಞಾನ ಸಿಕ್ಕಿದರೆ ಅವನು ಸರಿಯಾಗಿ ನೋಡುತ್ತಾನೆ, ಸರಿಯಾಗಿ ಕೇಳುತ್ತಾನೆ ಮತ್ತು ಸರಿಯಾಗಿ 
ಆಲೋಚಿಸಿ ಸರಿಯಾದ ತೀರ್ಮಾನ ಕೈಗೊಳ್ಳುತ್ತಾನೆ. ಆದರೆ ಅವನು ದೇವವಚನಗಳನ್ನು ನಿರಾಕರಿಸಿದಾಗ, ಕಣ್ಣಿದ್ದೂ ಅವನಿಗೆ 
ಸತ್ಯವನ್ನು ಗುರುತಿಸುವ ಸೌಭಾಗ್ಯ ಲಭಿಸುವುದಿಲ್ಲ , ಕಿವಿಯಿದ್ದೂ ಉಪದೇಶದ ಮಾತುಗಳಿಗೆ ಕವಿ ತೆರೆಯುವುದಿಲ್ಲ ದೇವನು ನೀಡಿದ 
ಮನ-ಮಸ್ತಿಷ್ಠಗಳಿಂದ ಅವನು ವ್ಯತಿರಿಕ್ತವಾಗಿ ಆಲೋಚಿಸಿ ತಪ್ಪು ತೀರ್ಮಾನಗಳನ್ನು ಕೈಗೊಳ್ಳುತ್ತಾನೆ. ಒಟ್ಟಿನಲ್ಲಿ ಅವನ ಶಕ್ತಿಗಳೆಲ್ಲ ಅವನ 
ವಿನಾಶಕ್ಕಾಗಿಯೇ ವ್ಯಯವಾಗುತ್ತದೆ. 

32. ಅಂದರೆ ಅವರು ದೇವನ ಆಪ್ತರು, ಅವರ ಮೂಲಕ ನಮಗೆ ಮೋಕ್ಷದೊರಕೀತು ಎಂಬ ಭಾವನೆಯೊಂದಿಗೆ ಅವರೊಂದಿಗೆ 
ಭಕ್ತಿಯ ಆರಂಭವಾಯಿತು- ಆದರೆ ಅದನ್ನು ಮುಂದುವರಿಸಿ ಅವರನ್ನೇ ದೇವರಾಗಿ ಮಾಡಿಕೊಂಡರು. ಸಹಾಯಕ್ಕಾಗಿ ಅವರನ್ನೇ 
ಕೂಗಿಕೊಂಡರು. ಅವರು ತಮ್ಮ ಮೊರೆಯನ್ನು ಆಲಿಸಬಲ್ಲಮತ್ತು ತಮ್ಮ ಸಂಕಷ್ಟಗಳನ್ನು ಪ ಪರಿಹರಿಸಬಲ್ಲ ್ಲ ಅಧಿಕಾರಸ್ಥರೆಂದು ಅವರ ಬಗ್ಗೆ 
ಕಲ್ಪಿಸಿಕೊಂಡರು. ಈ ಪಥಭ್ರಷ್ಟತೆಯಿಂದ ಅವರನ್ನು ಪಾರುಗೊಳಿಸಲಿಕ್ಕಾಗಿ ಅಲ್ಲಾಹನು ತನ್ನ ನ್ನ ಪ್ರವಾದಿಗಳ ಮೂಲಕ ತನ್ನ ಸೂಕ್ತಗಳನ್ನು 
ಕಳಿಸಿ ಅವರಿಗೆ ವಿಧವಿಧವಾಗಿ ಮನವರಿಕೆ ಮಾಡಿಸಿದನು. ಆದರೆ ಅವರು ತಮ್ಮ ಕೃತಕ ದೇವರುಗಳನ್ನೇ ಆರಾಧಿಸುವುದಾಗಿ ಮತ್ತು 
ಅಲ್ಲಾಹನನ್ನು ಬಿಟ್ಟು ಅವರನ್ನೇ ಹಿಡಿಯುವುದಾಗಿ ಹಠ ಮಾಡುತ್ತಿದ್ದಾರೆ. ಈಗ ಹೇಳಿ, ಈ ಮುಶ್ರಿಕ್‌ ಜನಾಂಗಗಳ ಮೇಲೆ, ಅವರ 
ಪಥಭ್ರಷ್ಟತೆಗಾಗಿ ಅಲ್ಲಾಹನ ಯಾತನೆ ಎರಗಿದಾಗ, ಅವರ ಮೊರೆಯನ್ನು ಆಲಿಸುವವರು ಮತ್ತು ಸಂಕಷ್ಟವನ್ನು ನೀಗಿಸುವವರು ಎಲ್ಲಿ 
ಸತ್ತಿದ್ದರು. ಅವರೇಕೆ ಈ ಅಪರ ಗಳಿಗೆಯಲ್ಲಿ ಅವರ ಸಃ ಸಹಾಯಕ್ಕೆ ಬರಲಿಲ್ಲ 

33. ಈ ಸೂಕ್ತದ ವ್ಯಾಖ್ಯಾನದಲ್ಲಿ ಬಂದಿರುವ, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ರುಬಬೈರ್‌ ಬಿನ್‌ ಅಬ್ದುಲ್ಲಾ ಇಬ್ನು ಅಬ್ಬಾಸ್‌, 
ಹಸನ್‌ ಬಸ್ರೀ, ಸಈದ್‌ ಬಿನ್‌ ಜುಬೈರ್‌, ರುರ್ರ್‌ ಬಿನ್‌ ಹುಬ್ಳಶ್‌, ಮುಜಾಹಿದ್‌, ಇಕ್ರಿಮಾ ಮತ್ತಿತರ ಹಿರಿಯ ವಿದ್ಧಾಂಸರ 
ವರದಿಗಳಲ್ಲಿ ಜಿನ್ನ್‌ಗಳ ಪ್ರಥಮ ಹಾಜರಿಯ ಘಟನೆಯು ನಖ್ಲದಲ್ಲಿನಡೆದಿದೆಯೆಂಬ ಬಗ್ಗೆ ಅವರೆಲ್ಲರೂ ಒಮ್ಮತ ಹೊಂದಿದ್ದಾರೆ. ಇಬ್ದು 
ಇಸ್ಟಾಕ್‌, ಅಬೂನುಐಮ್‌ ಅಸ್ನಹಾನಿ ಮತ್ತು ವಾಕಿದೀಯವರು ಈ ಘಟನೆಯು ಪ್ರವಾದಿ(ಸು ತಾಯಿಫ್‌ನಿಂದ ನಿರಾಶರಾಗಿ ಮಕ್ಕಾ 
ಮರಳುತ್ತಿದ್ದ ವೇಳೆ ನಡೆಯಿತೆಂದು ಹೇಳಿದ್ದಾರೆ. ದಾರಿ ಮಧ್ಯೆ ಅವರು ನಖ್ಲದಲ್ಲಿ ತಂಗಿದ್ದರು. ಅಲ್ಲಿ ಇಶಾ ಅಥವಾ ಫಜ್ರ್‌ ಅಥವಾ 


ಕಾಂಡ-26 


46. ಅಲ್‌ ಅಹ್‌ಕಾಫ್‌ 437 


ತಹಜ್ಜುದ್‌ ನಮಾರು್‌ನಲ್ಲಿ ಕುರ್‌ಆನ್‌ ಪಠಿಸುತ್ತಿದ್ದ ವೇಳೆ ಜಿನ್ನ್‌ಗಳ ಒಂದು ತಂಡ ಅಲ್ಲಿಂದ ಹಾದು ಹೋಗುತ್ತಿತ್ತು. ಅವರು 
ಕುರ್‌ಆನ್‌ ಆಲಿಸಲಿಕ್ಕಾಗಿ ಅಲ್ಲಿ ನಿಂತರು. ಆ ಸಂದರ್ಭದಲ್ಲಿ ಜಿನ್ಸ್‌ಗಳು ಪ್ರವಾದಿಯವರ ಮುಂದೆ ಬಂದಿರಲಿಲ್ಲವೆಂಬುದನ್ನು ಎಲ್ಲ 
ವರದಿಗಳೂ ಒಕ್ಕೊರಳಿನಿಂದ ಸಾರುತ್ತವೆ. ಅವರು ಬಂದಿರುವ ವಿಷಯ ಪ್ರವಾದಿಯವರ ಗಮನಕ್ಕೂ ಬಂದಿರಲಿಲ್ಲ ಅನಂತರ 
ಅಲ್ಲಾಹನು, ಅವರು ಬಂದು ಕುರ್‌ಆನ್‌ ಆಲಿಸಿದ ವಿಷಯವನ್ನು ದಿವ್ಯವಾಣಿಯ ಮೂಲಕ ಪ್ರವಾದಿಯವರಿಗೆ ತಿಳಿಸಿದನು. 

ಈ ಘಟನೆಯು ಅರ್ಗುಮಾ ಅಥವಾ ಅಸ್ಸೈಲುಲ್‌ ಕಬೀರ್‌ ಎಂಬಲ್ಲಿ ನಡೆದಿತ್ತು. ಅವೆರಡೂ ನಖ್ಲು ಕಣಿವೆಯಲ್ಲಿದ್ದು 
ನಿರಾಶ್ರಮವಿರುವ ಹಚ್ಚೆ ಹಸುರಾದ ಸ್ಥಳಗಳಾಗಿದ್ದುವು. ತಾಯಿಫ್‌ನಿಂದ ಬರುವವರು ಈ ಕಣಿವೆಯಲ್ಲಿತಂಗಬೇಕಾಗಿ ಬಂದಾಗ ಇದೇ 
ಸ್ಥಳಗಳಲ್ಲಿಎಲ್ಲಾದರೂ ತಂಗುತ್ತಿದ್ದರು. ಚಿತ್ರದಲ್ಲಿ ಆ ಸ್ಥಳವನ್ನು ನೋಡಬಹುದು. 


ಸ 
ರ್ದ 
ಗ 
1 
ಫಿ 
[My 
ಸ 
೦ 


ಕಾಂಡ - 26 


438 ತಪ್ಪೀಮುಲ್‌ ಕುರ್‌ಆನ್‌ 


ಟ್‌ KB eG OE UY 2 6 
ISK AL KELL PH 0H SLL 
ಕ್ಲ ೨೬5 32 ೪ ಕಿ 442೨ ಮ ML 
955 0355 ASSN ಮ ENS Hl KR OES ಬ್ರತಿತ್ರಿ॥ 
Ek? ೨4% ಪ್ರಿ PAG > KB BP 
CBN SALLIE ಪಿ ES CELI 30 110 08 gs 
ಜಬ Ay ಲಡಕ ಕ  ೆ ೨ ಹಿ ಗೈ 3೧ 4 ಹ 2 ಶಿರ್ಕ್‌ 
GEG 26010119 ತತ್ರ LEDS 435 ರಾಚ 6೫8 
ಗ್‌ CR ET 4 44 4 2 ವನ ಎತ್ತಿ 
ಟ್ರ (ಲಷ AKL iy KSI 95೬ 
ಕಂತಿ ”y ೨4ರ € ಸ್‌ 2 A pn 93೨ ಬ್ರ ಜೈ 1) 
Fils GH oN SESE ಯ TES 6%, 
pa ೨ ೨ 2೨2 ಭದ ೨2 RRL MEL MLA 
LS Hob SONS TL Ly ANSI IES 3 KI 
ಅವರು ಹೋಗಿ, "ನಮ್ಮ ಜನಾಂಗದವರೇ, ನಾವು ಒಂದು ಗ್ರಂಥವನ್ನು ಆಲಿಸಿದೆವು. ಅದು "ಮೂಸಾ'ರ ಬಳಿಕ 
ಅವತೀರ್ಣಗೊಳಿಸಲ್ಪಟ್ಟಿದೆ. ಅದು ತನಗಿಂತ ಮುಂಚೆ ಬಂದ ಗ್ರಂಥಗಳನ್ನು ಸಮರ್ಥಿಸುತ್ತದೆ ಮತ್ತು ಸತ್ಯ ಹಾಗೂ 
ಸನ್ನಾರ್ಗದೆಡೆಗೆ ಮಾರ್ಗದರ್ಶನ ಮಾಡುತ್ತದೆ.” ನಮ್ಮ ಜನಾಂಗದವರೇ, ಅಲ್ಲಾಹನತ್ತ ಕರೆಯುವವನ ಕರೆಯನ್ನು 
ಸ್ವೀಕರಿಸಿಕೊಳ್ಳಿರಿ ಮತ್ತು ಅದರ ಮೇಲೆ ವಿಶ್ವಾಸವಿಡಿರಿ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ದುಃ 
ಖದಾಯಕ ಯಾತನೆಯಿಂದ ನಿಮ್ಮನ್ನು ರಕ್ಷಿಸುವನು' ಎಂದರು.* ಅಲ್ಲಾಹನ” ಕಡೆಗೆ ಕರೆ ನೀಡುವವನ ಮಾತನ್ನು 
ಸ್ಥೀಕರಿಸದಿದ್ದವನು ಭೂಮಿಯಲ್ಲಿ ಅಲ್ಲಾಹನನ್ನು ಸೋಲಿಸಲು ಶಕ್ತನಲ್ಲ ಮತ್ತು ಅಲ್ಲಾಹನಿಂದ ಅವನನ್ನು ರಕ್ಷಿಸ 
ತಕ್ಕಂತಹ ರಕ್ಷಕ ಮಿತ್ರರೂ ಅವನಿಗೆ ಇಲ್ಲ ಇಂತಹವರು ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿ ಬಿದ್ದಿರುವರು. 

(33-34) ಈ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಹಾಗೂ ಇವುಗಳನ್ನು ಉಂಟು ಮಾಡುವುದರಲ್ಲಿ ದಣಿಯದ 
ಅಲ್ಲಾಹನು ಮೃತರನ್ನು ಪುನಃ ಜೀವಂತಗೊಳಿಸಲು ಖಂಡಿತ ಶಕ್ತನೆಂಬುದು ಇವರಿಗೆ ತೋಚುವುದಿಲ್ಲವೇ? ಏಕಿಲ್ಲ! 
ನಿಶ್ಚಯವಾಗಿಯೂ ಅವನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. ಈ ಸತ್ಯನಿಷೇಧಿಗಳು ಅಗ್ನಿಯ ಮುಂದೆ 
ತರಲ್ಲಡುವಾಗ ಇವರೊಡನೆ, "ಇದು ಸತ್ಯವಲ್ಲವೇ?' ಎಂದು ಕೇಳಲಾಗುವುದು. ಆಗ ಇವರು "ಹೌದು! ನಮ್ಮ 
ಪ್ರಭುವಿನಾಣೆ (ಇದು ನಿಜಕ್ಕೂ ಸತ್ಯ)' ಎನ್ನುವರು. ಆಗ ಅಲ್ಲಾಹನು "ಹಾಗಿದ್ದರೆ ನೀವು ಮಾಡುತ್ತಿದ್ದ ನಿರಾಕರಣೆಯ 
ಫಲವಾಗಿ ಈಗ ಯಾತನೆಯ ಸವಿಯನ್ನು ಅನುಭವಿಸಿರಿ' ಎನ್ನುವನು. 

34. ಈ ಜಿನ್ನ್‌ಗಳು ಮೊದಲೇ ಮೂಸಾ(ಅ) ಮತ್ತು ದೈವಿಕ ಗ್ರಂಥಗಳಲ್ಲಿ ವಿಶ್ವಾಸವಿರಿಸಿದ್ದವರೆಂದು ಇದರಿಂದ ತಿಳಿಯುತ್ತದೆ. ಅವರು 
ಕುರ್‌ಆನನ್ನು ಆಲಿಸಿದಾಗ ಇದು ಕೂಡಾ ಹಿಂದಿನ ಪ್ರವಾದಿಗಳು ನೀಡುತ್ತಿದ್ದ ಅದೇ ಶಿಕ್ಷಣವೆಂದು ಅವರಿಗೆ ಮನವರಿಕೆಯಾಯಿತು. 
ಆದ್ದರಿಂದ ಅವರು ಈ ಗ್ರಂಥದ ಮೇಲೂ ಇದನ್ನು ತಂದಿರುವ ಪ್ರವಾದಿಯ ಮೇಲೂ ವಿಶ್ವಾಸವಿರಿಸಿದರು. 

35. ಇದರ ನಂತರ ಜಿನ್ನ್‌ಗಳ ತಂಡಗಳು ಪ್ರವಾದಿಯವರನ್ನು ಆಗಾಗ ಭೇಟಿಯಾಗಿ ನೇರ ಮಾತುಕತೆ ನಡೆಸುತ್ತಿದ್ದುವೆಂದು 
ವಿಶ್ವಾಸಾರ್ಹ ವರದಿಗಳಿಂದ ತಿಳಿದು ಬರುತ್ತದೆ. ಈ ಕುರಿತ ವರದಿಗಳನ್ನು ಸಂಗ್ರಹಿಸಿದಾಗ ಹಿಜ್ರತ್‌ಗಿಂತ ಮುಂಚೆ ಮಕ್ಕಾದಲ್ಲಿ ಕನಿಷ್ಠ 6 
ತಂಡಗಳು ಬಂದಿರುವುದಾಗಿ ತಿಳಿದು ಬರುತ್ತದೆ. 

ಈ ಪೈಕಿ ಒಂದು ತಂಡದ ಕುರಿತು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಹೀಗೆ ವಿವರಿಸುತ್ತಾರೆ- ಒಂದು ದಿನ ಪ್ರವಾದಿಸು ರಾತ್ರಿಯಿಡೀ 
ಕಣ್ಣರೆಯಾಗಿದ್ದರು. ಪ್ರವಾದಿಯವರ ಮೇಲೆ ಯಾರಾದರೂ ಹಲ್ಲೆ ನಡೆಸಿದರೋ ಎಂದು ಸಹಾಬಿಗಳು ಆತಂಕಗೊಂಡರು. ಪ್ರಭಾತದ 
ಸಮಯದಲ್ಲಿಅವರು ಹಿರಾದಿಂದ ಮರಳುವುದನ್ನು ನಾವು ಕಂಡೆವು. ವಿಚಾರಿಸಿದಾಗ ಪ್ರವಾದಿ(ಸ) ಹೇಳಿದರು- "“ಒಂದು ಜಿನ್ನ್‌ ನನ್ನನ್ನು 
ಕರೆಯಲು ಬಂದಿತ್ತು. ನಾನು ಅದರೊಂದಿಗೆ ಹೋಗಿ ಜಿನ್ಸ್‌ಗಳ ಒಂದು ತಂಡಕ್ಕೆ ಕುರ್‌ಆನ್‌ ಕೇಳಿಸಿದೆ.'' 

(ಮುಸ್ಲಿಮ್‌, ಅಹ್ಹದ್‌, ತಿರ್ಮಿದಿ, ಅಬೂದಾವೂದ್‌) 
ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರದೇ ಇನ್ನೊಂದು ವರದಿಯಲ್ಲಿ ಹೀಗಿದೆ: ಪ್ರವಾದಿಯವರು ಒಂದು ದಿನ ಸಹಾಬಿಗಳೊಂದಿಗೆ, 
ಇಂದು ರಾತ್ರಿ ಜಿನ್ನ್‌ಗಳನ್ನು ಭೇಟಿಯಾಗಲು ನನ್ನೊಂದಿಗೆ ಯಾರು ಬರುತ್ತಾರೆ ಎಂದು ಕೇಳಿದರು. ನಾನು ಅವರೊಂದಿಗೆ ಹೋಗಲು 


ಕಾಂಡ -.26 


46. ಅಲ್‌ ಅಹ್‌ಕಾಫ್‌ 439 


ತ್‌ ಘ್‌ ಶಟಟ BS ೨ >| BLN ಹಿ % ಳಿ A ಖ ಲ್‌ 
1684 :ಜ ಬಕ ನಗರ 10 6s ಪಿಸಿ SS 
೩೫೫ HL ABLE 83% 8) EL v6 


ಕ| 

(35) ಆದುದರಿಂದ ಸಂದೇಶವಾಹಕರೇ, ದೃಢಚಿತ್ತರಾಗಿದ್ದ ಸಂದೇಶವಾಹಕರು ತಾಳ್ವೆ ವಹಿಸಿದಂತೆ ತಾಳ್ವೆ 

ವಹಿಸಿರಿ ಮತ್ತು ಇವರ ವಿಷಯದಲ್ಲಿ ಅವಸರ ಪಡಬೇಡಿರಿ.” ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ವಸ್ತುವನ್ನು 

ಇವರು ಕಣ್ಣಾರೆ ಕಾಣುವಂದು ತಾವು ಭೂಲೋಕದಲ್ಲಿ ದಿನದ ಒಂದು ಫಳಿಗೆಗಿಂತ ಹೆಚ್ಚು ಕಾಲ ಇರಲಿಲ್ಲವೋ 

ಎಂಬಂತೆ ಇವರಿಗೆ ಭಾಸವಾಗುವುದು. ವಿಷಯವು ಮುಟ್ಟಿಸಲ್ಪಟ್ಟಿತು, ಇನ್ನು ಆಜ್ಞೋಲ್ಲಂಘಕರಲ್ಲದೆ ಇನ್ನಾರಾದರೂ 
ನಾಶ ಹೊಂದುವರೇ? 


ಸಿದ್ಧನಾದೆ. ಮಕ್ಕಾದ ಉನ್ನತ ಸ್ಥಳವೊಂದರಲ್ಲಿಒಂದೆಡೆ ಒಂದು ಅಡ್ಡಗೆರೆ ಎಳೆದು ನನ್ನೊಂದಿಗೆ ಇದನ್ನುಮೀರಬಾರದು ಎಂದು ಹೇಳಿದರು. 
ಅನಂತರ ಅವರೊಬ್ಬರೇ ಮುಂದೆ ಸಾಗಿದರು. ಅಲ್ಲಿ ನಿಂತು ಕುರ್‌ಆನ್‌ ಪಠಿಸಲಾರಂಭಿಸಿದರು. ಅನೇಕ ಮಂದಿ ಪ್ರವಾದಿಯವರನ್ನು 
ಸುತ್ತುವರಿದಿರುವುದನ್ನು ನಾನು ಕಂಡೆ. ನನ್ನಮತ್ತು ಪ್ರವಾದಿಯವರ ನಡುವೆ ಅವರಿದ್ದರು. 
(ಇಬ್ನು ಜರೀರ್‌, ಬೈಹಕಿ-ದಲಾಇಲುನ್ನುಬುವ್ವ , ಅಬೂನುಐಮ್‌ ಅಸ್ಥಹಾನಿ, ದಲಾಇಲುನ್ನುಬುವ್ವ ) 
ಇನ್ನೊಂದು ಸಂದರ್ಭದಲ್ಲಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಪ್ರವಾದಿಯವರ ಜೊತೆಗಿದ್ದರು. ಮಕ್ಕಾದ ಹಜೂನ್‌ ಎಂಬಲ್ಲಿ 
ಪ್ರವಾದಿಯವರು ಜಿನ್ಸ್‌ಗಳ ವ್ಯಾಜ್ಯವೊಂದನ್ನು ಇತ್ಯರ್ಥ ಪಡಿಸಿದರು. ಇದರ ಅನೇಕ ವರ್ಷಗಳ ಬಳಿಕ ಅಬ್ದುಲ್ಲಾರು ಕೂಫಾದಲ್ಲಿಕೃಷಿಕರ 
ತಂಡವೊಂದನ್ನು. ನೋಡಿ ಹೀಗೆಂದರು- ಹಜೂನ್‌ನಲ್ಲಿನಾನು ನೋಡಿದ ಜಿನ್ಸ್‌ಗಳ ತಂಡವು ಈ ಜನರನ್ನು ಹೋಲುತ್ತಿತ್ತು. 
(ಇಬ್ನುಜರೀರ್‌) 
36. ಈ ವಾಕ್ಯವು ಜಿನ್ನ್‌ಗಳ ನುಡಿಯ ಭಾಗವೇ ಆಗಿರಬಹುದು ಅಥವಾ ಅವರ ಮಾತಿಗೆ ಅಲ್ಲಾಹನ ಸೇರ್ಪಡೆಯೂ 
ಆಗಿರಬಹುದು. ಮಾತಿನ ಹಿನ್ನೆಲೆಯಿಂದ ಎರಡನೆಯ ಅಭಿಪ್ರಾಯವೇ ಸರಿಯೆನಿಸುತ್ತದೆ. 
37. ಅರ್ಥಾತ್‌, ಯಾವ ರೀತಿ ನಿಮಗಿಂತ ಮುಂಚಿನ ಪ್ರವಾದಿಗಳು ತಮ್ಮ ಜನತೆಯ ನಿರ್ಲಕ್ಷ್ಯ, ವಿರೋಧ, ಪ್ರತಿರೋಧ ಮತ್ತು 
ಕಿರುಕುಳಗಳನ್ನು ವರ್ಷಾನುಗಟ್ಟಳೆ ತಾಳ್ಮೆ ಮತ್ತು ದಣಿವಿಲ್ಲದ ಹೋರಾಟದಿಂದ ಎದುರಿಸುತ್ತಿದ್ದರೋ ಅದೇ ರೀತಿ ನೀವೂ ಮಾಡಿರಿ. ಈ 
ಮಂದಿ ಬೇಗನೆ ವಿಶ್ವಾಸ ಸ್ವೀಕರಿಸಲಿ, ಇಲ್ಲವಾದರೆ ಅಲ್ಲಾಹನು ಇವರ ಮೇಲೆ ಶಿಕ್ಷೆ ಎರಗಿಸಲಿ ಎಂಬ ಚಿಂತೆ ನಿಮಗೆ ಬೇಡ. 


ee 


ಕಾಂಡ-26 


ವಿಷಯ ಸೂಚಿ 


ತಪ್ಪೀಮುಲ್‌ ಕುರ್‌ಆನ್‌ 


ವಿಷಯ ಸೂಚಿ 


ಐಷಯ 


ಅಕ್ರಮ (ದುಲ್ಮ್‌) 
* ಅಲ್ಲಾಹ್‌ ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ*--42:40 


* ಅಲ್ಲಾಹ್‌ ಅಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ 


+46:10 

* ಶಿರ್ಕ್‌ ಮಾಡುವವರು ಅಕ್ರ: ಮಿಗಳು 34:42 

ಅ ೮ಕ್ರಮಿಗಳ ಕೆಟ್ಟಪರಿಣಾಮ 42:21, 43:39, 65 

೨ ಸತ್ಯಕ್ಕೆ ವಿರುದ್ಧವಾದ ವಿಶ್ವಾಸವಿರಿಸುವವರು ಅಕ್ರಮಿಗಳು 
31:11, ಟಿ-16 

* ರುುಲ್ಮ್‌ನ(ಅಕ್ರಮದ) ಅರ್ಥ ಮತ್ತು ಅದರ ವಾಸ್ತವಿಕತೆ 
31: ಟಿ-21, 37: ಟಿ-14, 40: ಟಿ-28, 41: ಟಿ-59, 
45: ಟಿ-29, 46:10, ಟಿ-23. ' 

* ಸತ್ಯವನ್ನು ನಂಬದಿರುವುದು ಅಕ್ರಮ 35: 37. 

ಅ ಎವರಿ ಸತ್ಯಸ್ಟೀಕಾರ ಮಾಡುವುದನ್ನು 
ನಿರಾಕರಿಸುವುದು: ಅಕ್ರಮ 46: 10 

* ಯಾವುದೇ ಆಧಾರ ಪ್ರಮಾಣವಿಲ್ಲದೆ ಯಾವುದಾದರೂ 
ವಿಶ್ವಾಸವನ್ನು ಕೈಗೊಂಡು ಪ್ರಚಾರ ಮಾಡುವುದು ಅಕ್ರಮ 
35:40 

ಅ ಅಲ್ಲಾಹನ ಸೂಕ್ಷಗಳಿಂದ ಉಪದೇಶ ಸ್ವೀಕರಿಸದಿರುವವನು 
ಮಹಾ ಅಕ್ರಮಿ 32: 22 

ಅ ಶಿರ್ಕ್‌ ಯಾವ ಆಧಾರದಲ್ಲಿಮಹಾ ಅಕ್ರಮ? 31: 13 
9 ಲಕ್ರಮಿಗಳು ಯಾರು? 42: 40 ರಿಂದ 43, 60:9 

* ` ತಿಳಿದೂ ತಿಳಿದೂ ಸತ್ಯದಿಂದ ಏಮುಖವಾಗುವ 
ಅಕ್ರಮಿಗಳ ಅಂತಿಮ ಪರಿಣಾಮ 42: 44, 45 

* ಜನರ ಮೇಲೆ ಅಕ್ರಮವೆಸಗುವವರ' ಅಂತಿಮ 
ಪರಿಣಾಮ 42: 45 

pS ಪರಲೋಕದಲ್ಲಿ ಅಕ್ರಮಿಗಳಿಗೆ 
ಇರಲಾರರು 35: 37 ' 

9 ಅಲ್ಲಾಹನ ಸ್ಥರಣೆಯಿಂದ ಆಲಕ್ಷ್ಯ ಮತ್ತು ಶೈತಾನನ 
ಅನುಸರಣೆ SS 43:36 ಕಂದ 39 

೬ ಅಲ್ಲಾಹನೆದುರು ಕೃತಫ್ರೆ ಅಕ್ರಮವಾಗಿದೆ 34: 19 


ಸಹಾಯಕನಾರೂ 


441 


ಸೂಖೆ 

* ದೇವೇತರರು ರಚಿಸಿದ ಧರ್ಮ ಮತ್ತು ಶಾಸನವನ್ನು 
ನಂಬುವುದು ಅಕ್ರಮವಾಗಿದೆ 42: 21, 22 

6 ಪಥಭ್ರಷ್ಟತೆಯ ಪರವಾಗಿ ಹಟಮಾರಿತನ ಅಕ್ರಮವಾಗಿದೆ 
39: 23, 24 

* ಅಲ್ಲಾಹನ ಹೊರತು ಇತರರನ್ನು ತನ್ನ ಸಂರಳ್ಷನ್ನಗಿ 


ಮಾಡಿಕೊಳ್ಳುವುದು ಅಕ್ರಮವಾಗಿದೆ 42: 8, ಟಿ-11 
[ನಿವರಣೆಗಾಗಿ “ವಲೀ'(ಆತ್ಮೀಯ) ನೋಡಿರಿ] 


* ಅಲ್ಲಾಹನ ಮೇಲೆ ಸುಳ್ಳು ಹೇಳುವ ಮತ್ತು ಸತ್ಯವನ್ನು... 


ಸುಳ್ಳಾಗಿಸುವವನಿಗಿಂತ _ _ದೊಡ್ಡ - .ಅಕ್ರಷಿದೇರಾರೂ 
ಇಲ್ಲ 39: 32 

9. ಈಸಾರನ್ನು(ಅ) ವಿರೋಧಿಸುವವರು ಮತ್ತು ಅವರ 
ಕುರಿತು ಶ್ರದ್ಧೆಯಲ್ಲಿ ಅತಿರೇಕವೆಸಗುವವರು ಈ ಎರಡೂ 
ಪಂಗಡಗಳು ಅಕ್ರಮಿಗಳು 43: 63 ರಿಂದ 65 

* ಅಕ್ರಮಿಗಳು ಅಲ್ಲಾಹನ ಕೃಪೆಯಿಂದ ವಂಚಿತರು 42: 8 

ಅ ಆಕ್ರಮಿಗಳಿಗೆ ಯಾರ ರಕ್ಷಕನೂ ಸಹಾಯಕನೂ ಇಲ್ಲ 
42:8 

ಅ ಕುರ್‌ಆನ್‌ ಅಕ್ರಮಿಗಳಿಗೆ ಎಚ್ಚರಿಕೆಯಾಗಿದೆ 46: 12, 
ಟಿ-17 

6 ಅಲ್ಲಾಹನ. ಯಾತನೆಯು ಮಾನವನ ಊಹೆ ಮತ್ತು 
ಗುಮಾನಿಯೂ ಇಳಗಿನುನವ, ಕಡೆಯಿಂದ ಬರುತ್ತದೆ 
+39:25 

೪ ಅದರಿಂದ ಯಾರೂ ರಕ್ಷೆ ಹೊಂದಲಾರ +39: 19 

ಅ ಪರಲೋಕದಲ್ಲಿ ಯಾತನೆಯ ನಿಯಮ +31: 6, 7, 
21, 24, 32: 12 ರಿಂದ 14, 22, 33: 8, 57, 73, 34: 
5, 8, 33, 38, 42, 35:7, 10, 36, 37: 33 ರಿಂದ 37, 
38: 26, 39: 15, 16, 24, 47, 71, 41: 24, 50, 42: 
16, 21, 26, 42, 45, 43: 36 ರಿಂದ 10, 46; 17 ರಿಂದ 
20, 34, 

ಅ ಅದರಿಂದ ರಕ್ಷಿಸುವವರು ಯ ಹತಃ ಇಲ್ಲ*39: 19 


, * ಅದು ಹಠಾತ್ತನೆ ಬರುತ್ತದೆ 39: 55 


೪ ಅದು ಬಂದ, ಅನಂತರ ಕೌವಿಕಾಶ ಸಿಗುವುದಿಲ್ಲ 
33: 29, 38: 3, 15 


*.*-ಚಿಹ್ನೆಯು, ಈ ವಿಷಯವು ತಪ್ಲೀಮುಲ್‌ ಕುರ್‌ಆನಿನ ಮುಂಚಿನ ಸಂಪುಟಗಳ ವಿಷಯ ಸೂಚಿಯಲ್ಲೂ ಬಿದಿದ್ದು ಅದರ 
ಉಳಿದ ಭಾಗವನ್ನು ಮಾತ್ರ ಇಲ್ಲಿಬರೆಯಲಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


442 


ತಪ್ಲೀಮುಲ್‌ ಕುರ್‌ಆನ್‌ 


9 ಜನರು ಯಾತನೆಯಲ್ಲಿ ಸಿಕ್ಕಿ ಬೀಳಲು ಮುಖ್ಯ ಕಾರಣ 
40: 10, 12 

9 ಭೂಮಿಯಲ್ಲಿಎಂತಹವರ ಮೇಲೆ ಯಾತನೆ ಎರಗುತ್ತದೆ 
38: 12 ರಿಂದ 14, 40: 82, 84, 41: 13 ರಿಂದ 18, 
43: 47, 48, 54 ರಿಂದ 56 

* ಭೂಮಿಯಲ್ಲಿ ವಿವಿಧ ಜನಾಂಗಗಳ ಮೇಲೆ ಯಾತನೆ 
ಎರಗಲು ಕಾರಣ 32: 26, ಟಿ-39, 34: 16, 17, 45, 
35: 43, 44, ಟಿ-72, 36: 29, 30, 37:71 ರಿಂದ 82, 
133 ರಿಂದ 138, 38: 2, 3, 12 ರಿಂದ 14, 39: 25, 51 
ರಿಂದ 55, 40: 5, 21, 22, 29 ರಿಂದ 33, 45, 78, 82, 
83, 41: 17, 43: 7, 8, 25, 44, 22 ರಿಂದ 29, 46: 
26 ರಿಂದ 28 ಸ 

೪ ಭೂಮಿಯಲ್ಲಿ ಪರೀಕ್ಷೆ ರೂಪದಲ್ಲಿ ನೀಡಲಾಗುವ 
ಯಾತನೆ 44: 12 ರಿಂದ 16, ಟಿ-10, 13 

ಅ ತನ್ನನ್ನು ಯಾತನೆಗೆ ಅರ್ಹವನ್ನಾಗಿ ಮಾಡಿಕೊಳ್ಳುವ 
ಜನಾಂಗದ ಮೇಲೆ ಅಲ್ಲಾಹ್‌ ಯಾತನೆ ಎರಗಿಸುತ್ತಾನೆ 40: 
31, ಟಿ-50 

6 ಅಲ್ಲಾಹನ ಯಾತನೆಯಿಂದ ಪಾರಾಗುವವರು 
ಎಂತಹವರು? 41: 18 

ಅ ಯಾರದಾದರೂ ಸ್ಥಾನದ ಉನ್ನತಿಯು ಅವನನ್ನು 
ಯಾತನೆಯಿಂದ ರಕ್ಷಿಸಲಾರದು 33: 30, ಟಿ-43, 44 

ಅ ಅಲ್ಲಾಹನ ಯಾತನೆಯನ್ನು ಕಂಡು ಸತ್ಯವಿಶ್ವಾಸ ಸ್ವೀಕಾರ 
ಮಾಡುವುದು ಫಲಕಾರಿಯಲ್ಲ 32: 29, 40: 85 

4 ಯಾತನೆಯನ್ನು ಕಂಡ ಬಳಿಕ ಸತ್ಯವಿಶ್ವಾಪ ಸ್ಟೀಕ್ಟಾರದಿಂದ 
ಪ್ರಯೋಜನವಾದ ಒಂದೇ ಒಂದು ಉದಾಹರಣೆ 37: 
147, 148, ಟಿ-84 

6 ಇಮ್ಮಡಿ ಯಾತನೆ ಎಂಶಹವರಿಗಾಗಿದೆ? 33: 30, 31, 
ಟಿ-45 

9 ಪರಲೋಕ ಯಾತನೆಯ ವರ್ಣನೆ 39: 24, ಟಿ-44 

9 ಪರಲೋಕ ಯಾತನೆಯ ಕಾಠಿಣ್ಯ 39: 47 

* ಸತ್ಯ ವಿರೋಧಿಗಳಿಗೆ ಅದು ಅಪಮಾನಕರ ಯಾತನೆ 
ಯಾಗಿದ್ದು ಅದು ಸರಿದು ಹೋಗತಕ್ಕದ್ದಲ್ಲ 39: 40 

* ಅಲ್ಲಾಹನ ಗ್ರಂಥವನ್ನು ಅನುಸರಿಸುವುದು ಮಾತ್ರ ದೇವ 
ಯಾತನೆಯಿಂದ ಪಾರಾಗುವ ಸರಿಯಾದ ವಿಧಾನವಾಗಿದೆ 
39: 54, 55 

* ಸತೃವಿಶ್ವಾಸ ಮಾತ್ರ ದೇವಯಾತನೆಯಿಂದ ಪಾರಾಗುವ 
ಏಕ್ಕೆಕ ವಿಧಾನವಾಗಿದೆ 46: 31 


ಹ. ಅಯ್ಯೂಬ್‌(ಅ) 

ಅ ಅವರ ಕಥೆ 38: 41 

ಅರಬರು 

* ಅವರ ಅಜ್ಞಾನದ ಯೋಚನೆಗಳು 37: 149, ಟಿ-87 

9 ಪ್ರವಾದಿವರ್ಯರಿಗಿಂತ(ಸ) ಮುಂಚೆ ಅರಬ್‌ ದೇಶದಲ್ಲಿ 
ಯಾವ ಯಾವ ಪ್ರವಾದಿಗಳು ಬಂದಿದ್ದರು, 36: 6, ಟಿ-4, 

ಅ ಅಜ್ಞಾನ ಕಾಲದಲ್ಲಿಅವರ ಸ್ಥಿತಿಗತಿ 36: 6, ಟಿ-4 

9 ಹ. ಮುಹಮ್ಮದ್‌ರಿಗಿಂಶ(ಸ) ಮುಂಚೆಅರಬರುತೌಹೀದ್‌ನ 
(ಏಕದೇವತ್ನದು ಬಗ್ಗೆ ಸಂಪೂರ್ಣ ಅಪರಿಚಿತರಾಗಿರಲಿಲ್ಲ 
34: ಟಿ-35 

* ಅಜ್ಞಾನ ಕಾಲದಲ್ಲಿ ಅರಬರು ಏಕದೇವ ಧರ್ಮದ ಬಗ್ಗೆ 
ಅಜ್ಞರಾಗಿರಲಿಲ್ಲ 32: ಟಿ-5 

6 ಅವರಲ್ಲಿಶಿರ್ಕ್‌ ಮತ್ತು ವಿಗ್ರಹಾರಾಧನೆ ಆರಂಭವಾದುದು 
ಯಾವಾಗ? 32: ಟಿ-5 

4 ಅರಬರ ಅಜ್ಞಾನಜನ್ಯ ನಂಬಿಕೆಗಳು 43: ಪರಿಚಯ, 
15, 19, ಟಿ-15 

೪ ಜೀವನಾಧಾರ ನೀಡುವವನು ಅಲ್ಲಾಹನೆಂದು ಅರಬ್‌ 
ಮುಶ್ರಿಕರಿಗೆ ಸ್ವತಃ ತಿಳಿದಿತ್ತು 34: 24, ಟಿ-42 

ಅ ಅಲ್ಲಾಹನೇ ವಿಶ್ವದ ಸೃಷ್ಟಿಕರ್ಶನು ಎಂದು ಅವರು 
ನಂಬುತ್ತಿದ್ದರು. 39:38, 43:9 

4 ಅಲ್ಲಾಹನೇ ಅವರ ಮತ್ತು ಅವರ ಆರಾಧ್ಯರುಗಳ ಸೃಷ್ಟಿಕರ್ತನು 
ಎಂದೂ ಅವರು ನಂಬುತ್ತಿದ್ದರು 43: 81, ಟಿ- 69 

* ಅವರು ಅಲ್ಲಾಹನನ್ನೇ ವಿಶ್ವದ ಒಡೆಯ ಮತ್ತುಪಾಲಕನೆಂದು 
ಒಪ್ಪತ್ತಿದ್ದರು 44: 7, ಟಿ-6 

* ಅವರು ದೇವಚರರನ್ನು ದೇವ ಪತ್ರಿಯರೆನ್ನುತ್ತಿದ್ದರು 
37: 149, 150, 43: ಪರಿಚಯ, 16, 19 

9 ಸ್ಟ್ರೀಯರ ಕುರಿತು ಅಜ್ಞಾನ ಕಾಲದಲ್ಲಿಆರಬರ ದೃಷ್ಟಿಕೋನ 
43:17 

* ಹ. ಇಬ್ರಾಹೀಮ್‌ರು(ಅ) ಅರಬರಲ್ಲಿ ತೌಹೀದ್‌ ಶಿಕ್ಷಣವನ್ನು 
ಸಂರಕ್ಷಿಷಿ ಹೋಗಿದ್ದರು. ಆದರೆ ಅವರು ಅದನ್ನು ಬಿಟ್ಟು 
ವಿಗ್ರಹಾರಾಧಕ ಜನಾಂಗಗಳನ್ನು ಅನುಸರಿಸಿದರು 43: ಟಿ-27 

* ಅರಬ್‌ ಸತ್ಯನಿಷೇದಿಗಳು ಯಾವುದೇ ದಿವ್ಯಗ್ರಂಥವನ್ನು 
ನಂಬಲು ಸಿದ್ಧರಿರಲಿಲ್ಲ34: 31, ಟಿ-50 

9 ಹ. ಮುಹಮ್ಮೃದ್‌ರಿಗಿಂತ(ಸ) ಮುಂಚೆ ಅವರು ಸ್ವತಃ ಒಬ್ಬ 
ಪ್ರವಾದಿಯನ್ನು ಬೇಡುತ್ತಿದ್ದರು 35: 42, ಟಿ-71, 37: 167 
ರಿಂದ 169 


ವಿಷಯ ಸೂಚಿ 


443 


(ಹೆಚ್ಚಿನ ವಿವರಗಳಿಗೆ "ಶಿರ್ಕ್‌', ನಿಸ । ಮತ್ತು 
"ಕುರೈಶ್‌' ನೋಡಿರಿ) 
ಅಲ್ಲಾಹ್‌ 


ಸರ್ವ ವೀಕ್ಷಕ (ಬಸೀರ್‌) 31: 28, 40: 20, 56, 
9 ಯುಕ್ತಿಪೂರ್ಣನು (ಹಕೀಮ್‌) 431: 9, 27, 33: 1, 
34: 1, 27, 35: 2, 39: 1, 40: 8, 41: 42, 42: 2, 51, 
43:84, 45: 2,3,7, 46:22, 
* ಸಹನಶೀಲ (ಹಲೀಮ್‌) +33: 51, 35:41 
€ ಪರಮ ಪ್ರಶಂಸಾರ್ಹ (ಹಮೀದ್‌) ೬31: 12, 26, 
34: 6, 35: 15, 41: 42, 42: 28 
ಅ ಅರಿವುಳ್ಳವನು (ಕಬೀರ್‌) +31: 16, 34, 33:34, 34:1, 
35; 31 ತ 
9 ಸರ್ವ ಲೋಕಗಳ ಪ್ರಭು +32: 2, 31: 87, 182, 
39:75, 40: 64, 4:9, 43: 46, 45:36. ' 
ಅ ಪರಮ ದಯಾಮಯನು' (ರೆಹ್ಸಾನ್‌ *36: 11, 15, 
23, 52, 41: 2, 43: 17, 20, 32, 81 
* ಕರುಣಾಳು (ರಹೀಮ್‌) 432: 6, 33: 5, 24, 50, 
73, 34; 2, 36: 5, 58, 39: 53, 41: 2, 32, 42: 5, 
44: 42, 46; 8, 
ಅ ಸರ್ವಶ್ರುತನು (ಸಮೀಲ್‌) +31: 28, 34: 50, 40: 20, 
56, 41: 36, 42: 11, 44: 6 ` 
ಪ್ರತ್ಯಕ್ಷಪರೋಕ್ಷಗಳ ಜ್ಞಾನಿ 32: 6, 39: 46 


* ಪ್ರಬಲನು (ಅರಿೀರುಖ್‌) 31: 9, 27, 33: 25, 34: 


6, 27, 35: 2,28, 36: 5, 38, 39: 37, 40:2,8,42, 
41: 12, 42: 3, 19, 43:9, 44:49, 45: 2, 37, 46: 2 
೪ ಪರೋಕ್ಷಜ್ಞಾನಿ *34: 48 

ಸರ್ವಜ್ಞನು *31: 34, 33: 1, 51, 34: 26, 35: 44, 
36: 38, 40: 2, 41: 12, 26, 42; 12, 50, 43: 9, 84, 
44:6 
* ಕ್ಷಮಾಶೀಲನು (ಗಫೂರ್‌) +33: 5, 24, 50, 59, 73, 
34: 2, 15, 35: 28, 30, 34, 39: 53, 41: 32, 42: 5, 
46: 8 
ಆ ಸರ್ವ ಸ್ವತಂತ್ರ (ಗನಿಲ +31: 12, 26, 35: 15 
€ ಮಹಿಮಾವಂತ (ಕದೀರ್‌) +35: 44, 42: 50 
4 ಬಲಶಾಲಿ (ಕವಿಯ್ಯ್‌) *33: 25, 40: 22, 42: 19 
ಅ ರೋಷಾಕುಲ (ಕಹ್ಹಾರ್‌) 38: 65, 39: 4, 40: 16 


6 ಮಹಾನನು (ಕಬೀರ್‌) 31: 30, 34: 23 
* ಮಹಾ ಸಮೃದ್ಧ*40: 64, 43: 85 
ಆ ಮಹಾ ಅನುಗ್ರಹದಾನಿ *40: 3 

* ಸಕಲ ದೌರ್ಬಲ್ಯ ವಿರಹಿತನು *37: 180 ” 
9 ಪ್ರಶಂಸೆ ಮಃ ಮೀಸಲು *34: 1, 35: 1, 37: 182, 
40: 65, 45: 36 
* ಅವನು ತನ್ನ. ವಾಗ್ದಾನಗಳನ್ನು ಉಲ್ಲಂಘಸುವುದಿಲ್ಲ 
+31:9, 39:20 
೪ ಅವನು ಸಹಭಾಗಿಗಳಿರುವ ಸ್ಥಿತಿಗೆ ಅಶೀತನು 39: 67 
€ ಅವನ ಮೇಲೆಯೇ ಭರವಸೆಯನ್ನಿರಿಸಬೇಕು +33: 3, 
48, 39: 38 
೬ ಅವನೇ ಸರಿಯಾಗಿ ಮಾರ್ಗದರ್ಶನ. ಮಾಡುವವನು: 
26: 78, 33:4 
* ಅವನ ಕೃಪೆಯು ಪ್ರತಿಯೊಂದು ವಸ್ತುವನ್ನೂ ಆವರಿಸಿ 
ಕೊಂಡಿದೆ 40: 7 
9 ಅವನು ಮಹಾ ಕ್ಷಮಾದಾನಿ *35: 28, 41: 43, 42: 25 
೪ ಸಹನಶೀಲತೆ ಮತ್ತು ಕ್ಷಮಾಶೀಲತೆ ಅವನ ಪ್ರತಿಷ್ಠೆ * 35: 45 
* ಮಾನವನ ಮೇಲೆ ಅವನ ಉಪಕಾರಗಳು +31: 20, 
35; 12 
9 ಎಲ್ಲರೂ ಅವನ ಕಡೆಗೇ ಮರಳಿ ಹೋಗಲಿಕ್ಕಿದೆ *31: 14, 
23, 35: 18, 36: 83, 39: 7, 44, 40: 3, 42: 15, 43; 
85 
9 ಅವನು ದಾಸರ ಪಾಲಿಗೆ ಅಕ್ರಮಿ ಅಲ್ಲ*41: 46 
೪ ಅವನ ನ್ಯಾಯವು ನಿಷಕ್ಷವಾಗಿದೆ *33: 30, 37: 132 
ರಿಂದ 135, 139 ರಿಂದ 145, 38: 21 ರಿಂದ 26, 30 ರಿಂದ 
34, 39: 13, 46 ರಿಂದ 51, 41: 46 
* ಅವನು ಭೂಮಿ-ಆಕಾಶಗಳನ್ನು ಪರಮ ಸತ್ಯವಾಗಿ 
ಸೃಷ್ಟಿಸಿರುವನು +45: 22 
9 ಅವನೇ ಅಖಿಲ ವಿಶ್ವದ ಒಡೆಯ ವ್ಯವಸ್ಥಾಪಕ ಮತ್ತು 
ಆಡಳಿತಗಾರ +31: 26, 34: 1, 2, 35; 1, 2, 37: 5, 6, 
38: 66, 39: 5, 6, 42: 4, 53, 43: 82, 44: 7, 45: 36 
9 ಪ್ರತಿಯೊಂದು ವಸ್ತುವಿನ ಭಂಡಾರಗಳ ಒಡೆಯ 39:63, 
42:12 
ಅ ಪ್ರತಿಯೊಂದು ವಸ್ತುವಿನ ಮೇಲ್ನೋಟವಿರಿಸುವವ +33: 
55, 34: 21, 47, 36: 83 
ಆ ಸಕಲ ಅಧಿಕಾರಗಳು ಅವನ ಕೈಯಲ್ಲಿವೆ431:29, 35:1 


444 


ತಪ್ಪೀಮುಲ್‌ ಕುರ್‌ಆನ್‌ 


* ಸರಲ ವ್ಯವಹಾರಗಳೂ ತೀರ್ಮಾನಕ್ಕಾಗಿ ಅವನ ಕಡೆಗೆ 
ಮರಳುತ್ತದೆ *42:53 - 

೪ ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನು +33: 27, 
35: 1, 41: 39, 42:9, 46: 33 

೪ ಅವನ ಹಿಡಿತದಿಂದ ರಕ್ಷಿಸಬಲ್ಲವರು ಯಾರೂ ಇಲ್ಲ 
+40: 21, 33 

* ಅವನ ವಿರುದ್ಧಯಾರೂ ಯಾರಿಗೂ ಸಹಾಯ ಮಾಡಲು 
ಸಾಧ್ಯವಿಲ್ಲ*42: 31, 46 

ಇ ವಿಜಯವು ಅವನು ನೀಡುವುದರಿಂದಲೇ ಸಿಗುತ್ತದೆ *30: 
4,5 

ಅ ಜೀವನ ಮತ್ತು ಮರಣ ಅವನ ಅಧಿಕಾರದಲ್ಲಿದೆ *39: 42, 
40: 67, 68, 42:9, 44: 8, 45: 26 

* ಜೀವನಾಧಾರದ ವಿಕಾಶ ಮತ್ತು ಸಂಕೀರ್ಣತೆ ಅವನ 
ಅಧಿಕಾರದಲ್ಲಿದೆ +34: 36, 39, 39: 52, 42: 12 

* ಅವನ ಜ್ಞಾನವು ಸಕಲ ವಸ್ತುಗಳನ್ನು ಆವರಿಸಿದೆ +32: 6, 
33: 40, 34: 2, 3, 35; 11, 40: 7, 42: 12 

* ಅವನು ಸಕಲ ಮಾನವರ ಕರ್ಮಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ 
*31: 29, 33:9, 35: 8 

೪ ಅವನ ಪರಿಚಯದ ಕುರುಹುಗಳು ("ಆಯತ್‌' ನೋಡಿರಿ) 
6 ಅವನ ಅಸ್ತಿತ್ವಕ್ಕೆ ಆಧಾರ ಪ್ರಮಾಣಗಳು ("ತೌಹೀದ್‌ ಮತ್ತು 
ಶಿರ್ಕ್‌' ನೋಡಿರಿ) 

6 ಅತ್ಯುತ್ತಮ ಸೃಷ್ಟಿಕರ್ತ +37: 125 

ಆ ಅತ್ಯುತ್ತಮನು (ಅಲಿಯ್ಯ್‌) 31: 30, 34: 23 

6 ಸೂಕ್ಚ್ಮಜ್ಯನು (ಲತೀಫ್‌) 31: 16, 33: 34 

9 ಇತರರು ಅವನ ಪ್ರಶಂಸೆ ಮಾಡಲಿ, ಮಾಡದಿರಲಿ, ಅವನು 
ಸ್ವಯಂ ಸ್ತುತ್ಯರ್ಹನು 31: 12 

9 ಅವನ ಏಕತೆಗೆ ಆಧಾರ ಪ್ರಮಾಣಗಳು ("ತೌಹೀದ್‌' 
ನೋಡಿರಿ) 

9 ಅವನು ತಾನಿಚ್ಛಿಸಿದುದನ್ನು ಉಂಟು ಮಾಡುತ್ತಾನೆ 42: 49 
9 ಅವನೇ ಮಾನವನ ಸೃಷ್ಟಿಕರ್ತನು 40: 62 

* ಸೂರ್ಯ ಚಂದ್ರರನ್ನು ಅವನೇ ನಿಯಂತ್ರಿಸಿದನು 31: 29 
* ಅದೃಶ್ಯ ಜ್ಞಾನ ಅವನಿಗೆ ಮಾತ್ರವಿದೆ. ಬೇರೆ ಯಾರೂ 
ಅದೃಶ್ಯ ಜ್ಞಾನಿ ಅಲ್ಲ31: 34 

(ಹೆಚ್ಚಿನ ವಿವರಗಳಿಗೆ "ತಕ್ಲೀರ್‌' (ವಿಧಿ) ಅನ್ನು ನೋಡಿರಿ) 

೪ ಅವನಿಗೆ ವಿಚಾರಣೆ ನಡೆಸಲು ಹೆಚ್ಚು ಸಮಯ 
ಬೇಕಾಗುವುದಿಲ್ಲ40: 17 


ಅ ಅವನಿಗೆ ಯಾತನೆ ಕೊಡುವ ಮತ್ತು ಕ್ಷಮಿಸುವ ಸಂಪೂರ್ಣ 
ಅಧಿಕಾರವಿದೆ 33: 25 

(ಅವನ ಅಸ್ತಿತ್ವದ ಪುರಾವೆಗಳಿಗೆ “ತೌಹೀದ್‌' ಮತ್ತು "ಶಿರ್ಕ್‌' 
ನೋಡಿರಿ) 

ಅ ಸ್ಥಾನಮಾನಗಳನ್ನು ಉನ್ನತಗೊಳಿಸುವವನು 40: 15 

* ಗುಣಗ್ರಾಹಿ, ಕೃತಜ್ಞ(ಶುಕೂರ್‌) 35: 30, 34, 42: 23 

ಅ ಮಹಾನನು (ಅರೀಮ್‌) 42: 4 

೪ ಮಹಾ ಕ್ಚಮಾದಾನಿ (ಗಫ್ಳಾರ್‌) 38: 66, 39; 5 

9 ಮಹಾದಾನಿ (ವಹ್ನಾಬ್‌) 38: 9 

ಅ ಸಂರಕ್ಷಕ (ವಲಿಲ 42: 28 

9 ಏಕೈೆಕನು (ವಾಹಿದ್‌) 38: 65, 39: 4, 40: 16 

೪ ಪಶ್ಚಾತ್ತಾಪ ಸ್ಟೀಕರಿಸುವವನು 40: 3, 42:25 

ಅ ಪಾಪಗಳನ್ನು ಕ್ಷಮಿಸುವವನು 40:3 

9 ಕಠಿಣ ಶಿಕ್ಸೆಕೊಡುವವನು 40: 3, 22, 41: 43 

* ಒಳಿತನ್ನು ಗೌರವಿಸುವವನು 35: 30 

9 ವಾಸ್ತವಿಕ ಮತ್ತು ನೈಜ ಜೀವನ ಅವನದೇ 40: 65 

* ವಿಶ್ವದಲ್ಲಿದೊಡ್ಡುಕೆ ಅವನಿಗೇ ಮೀಸಲು 45: 37 

ಅ ಭೂಮಿ-ಆಕಾಶಗಳನ್ನು ಅವನೇ ಆಧರಿಸಿಕೊಂಡಿರುವನು 
35: 41 

* ಹಗಲನ್ನು ರಾತ್ರೆಯನ್ನಾಗಿಯೂ ರಾತ್ರೆಯನ್ನು ಹಗಲ 
ನ್ನಾಗಿಯೂ ಪರಿವರ್ಶಿಸುವವನು ಅವನೇ 31: 29 

* ಅಖಿಲ ವಿಶ್ವದ ಸೃಷ್ಟಿಕರ್ತ 40: 62, 41: 9 ರಿಂದ 12, 
45: 22, 46: 3, 33 

ಆ ಸಕಲ ವಸ್ತುಗಳ ಸೃಷ್ಟಿಕರ್ತ 31: 10, 32: 4, 7, 36: 71, 
39:55, 6, 46, 62, 40: 62 

ಅ ಅವನ ಸೃಷ್ಟಿಕಾರ್ಯದ ಮಹಿಮೆ 35: 27, 28, 36: 79, 
41:9ರಿಂದ 12 

ಅ ಜನರು ಅವನನ್ನು ದೇವನೆಂದು ನಂಬಬೇಕೆಂಬ ಅಗತ್ಯ 
ಅವನಿಗಿಲ್ಲ39: 7, ಟಿ-19 

ಎಲ್ಲರೂ ಅವನ ಅವಲಂಬಿತರು. 
ಅವಲಂಬಿತನೂ ಅಲ್ಲ 35: 15 

* ವಿಶ್ವದ ಯಾವ ಶಕ್ತಿಯೂ ಅವನನ್ನು ಸೋಲಿಸಲಾರದು 
35:44 

ಆ ಅಖಿಲ ವಿಶ್ವವು ಅವನ ನಿಯಂತ್ರಣದಲ್ಲಿದೆ 39: 67 

೪ ಅವನೇ ಅಖಿಲ ಮಾವನ ವರ್ಗದ ಒಡೆಯನೂ ಪಾಲಕ 
ಪ್ರಭುವೂ ಆಗಿದ್ದಾನೆ 37: 135, 136, 40: 64, 42: 15, 
44:8 


ಅವನು ಯಾರ 


ವಿಷಯ ಸೂಚಿ 


೬ ಅವನನ್ನು ಸೋಲಿಸುವ ಶಕ್ತಿ ದಾಸರಿಗೆ ಇಲ್ಲ 42: 31 

೪ ಅವನು ತಾನು ಮಾಡಿದ್ದೆಲ್ಲವನ್ನೂ ಚೆನ್ನಾಗಿಯೇ 
ಮಾಡಿದ್ದಾನೆ 32:7 

9 ಅಕಲರ ಮೇಲೆ ಪ್ರಾಬಲ್ಯವುಳ್ಳವನು 35: 2, 40: 2 


* ವಿಶ್ವದ ಯಾವ ಶಕ್ತಿಯೂ ಅವನ ತೀರ್ಮಾನಗಳು ` 


ಜಾರಿಗೊಳ್ಳುವುದನ್ನುತಡೆಯಲಾರದು 35:2, 39: 1, ಟಿ-1 
* ಅವನೇ ಆಕಾಶದ ದೇವನೂ ಭೂಮಿಯ ದೇವನೂ 
ಆಗಿರುವನು 43: 82 

೪ ಅವನ ಮಟ್ಟಿಗೆ ಒಂದು ಜನಾಂಗವನ್ನು ಸರಿಸಿ ಇನ್ನೊಂದು 
ತರುವುದು ಕಷ್ಟಸಾಧ್ಯವೇನೂ ಅಲ್ಲ35: 16 

ಅ ಅವನ ಶಿಕ್ಷೆಯಿಂದ ಯಾರೂ ರಕ್ಷಿಸಲಾರರು 40: 33 

* ಅವನ ವಿರುದ್ಧ ಯಾವ ಶಕ್ತಿಯೂ ಮಾನವನನ್ನು 
ರಕ್ಷಿಸಲಾರದು 33: 17 

ಅ ಅವನು ಸತ್ಯವನ್ನುಸತ್ಯವೆಂದು ಸಾಧಿಸಿ ತೋರಿಸಿ ಬಿಡುತ್ತಾನೆ 
ಮತ್ತು ಮಿಥ್ಯವನ್ನು ಅಳಿಸಿ ಬಿಡುತ್ತಾನೆ 42: 24 

೬ ಮಾನ ಅಪಮಾನಗಳೆಲ್ಲವೂ ಸಂಪೂರ್ಣವಾಗಿ ಅವನ 
ಅಧಿಕಾರದಲ್ಲೇ ಇವೆ 35: 10, 37: 180 

6 ಅವನ ಬಳಿ ಮಾನ ಪಡೆಯುವ ಸಾಧನ 35: 10, ಟಿ-21 
* ಅವನು ಯಾರಿಗೆ ಏನನ್ನು ಕೊಡಲಿಚ್ಛಿಸುತ್ತಾನೋ ಅದನ್ನು 
ಕೊಡುತ್ತಾನೆ 42: 19 

* ಯಾರನ್ನು ಪ್ರವಾದಿಯನ್ನಾಗಿ ಮಾಡಬೇಕು ಮತ್ತು 
ಯಾರನ್ನು ಮಾಡಬಾರದು ಎಂದು ನಿರ್ಧರಿಸುವುದು ಅವನ 
ಕೆಲಸ 38: ಟಿ-11 

೬ ಅವನು ಕೊಟ್ಟಕಷ್ಟವನ್ನುಯಾರಿಂದಲೂ ನಿವಾರಿಸಲಾಗದು 
39: 38 

೪ ಅವನ ಮಹಿಮೆ ಮತ್ತು ಯುಕ್ತಿಯ ಪವಾಡಗಳು 31: 27 
ರಿಂದ 31: 11 ರಿಂದ 13,27, 28, 37: 79 ರಿಂದ 83 

೪ ಅವನು ತಾನಿಚ್ಚಿಸುವವರಿಗೆ ತಾನಿಚ್ಛಿಸುವಂತಹ 
ಸಂತತಿಯನ್ನು ಕೊಡುತ್ತಾನೆ 42: 49, 50 

೪ ಅವನು ಮಾನವನ ಅನ್ನದಾತನು (ರಾಯಿಕ್‌) 40: 64 
9 ಅವನು ಜನರಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ 
ಜೀವನಾಧಾರ ಕೊಡುತ್ತಾನೆ 42: 27 

* ಅವನೇ ಅಖಿಲ ವಿಶ್ವದ ವ್ಯವಸ್ಥೆ ನಡೆಸುತ್ತಾನೆ 32: 5 

9 ಅವನು ಅರ್ಶ್‌ನಲ್ಲಿ ವಿರಾಜಮಾನನಾದುದು 32: 5, 
ಟಿ-17 

ಅ ಅವನು ವಿಶ್ವಸಿಂಹಾಸನದ ಒಡೆಯನು 40: 15, 43: 82 


445 


° ವಿಶ್ವದ ಪ್ರಭುತ್ವ ಅವನಿಗೇ ಸೇರಿದೆ 35: 13, 39: 6, 44, 
40: 16, 42: 49, 43: 85, 45: 27 

$ ಅವನು ಪರಲೋಕದಲ್ಲಿ ನಿರ್ಣಾಯಕ ದಿನದ ಅಧಿಪತಿ 
ಯಾಗಿರುವುದು ಮಾತ್ರವಲ್ಲದೆ ಭೂಲೋಕದಲ್ಲೂಪರಮೋಜಚ್ಚ 
ಆಜ್ಞಾಧಿಕಾರಿಯಾಗಿರುತ್ತಾನೆ 42: 10 

6 ಜನರ ಭಿನ್ನಾಭಿಪ್ರಾಯಗಳ ತೀರ್ಮಾನ ಮಾಡುವುದು 
ಅವನದೇ ಕೆಲಸ 38: 46 

* ಅವನ ಒಂದೊಂದು ದಿನವು ಸಾವಿರ ಮತ್ತು ಐವತ್ತು ಸಾವಿರ 
ವರ್ಷಗಳದ್ದಾಗಿರುತ್ತದೆ 32: 5 

9 ಅವನು ಹಂತಹಂತವಾಗಿ ಕಾರ್ಯವೆಸಗುತ್ತಾನೆ 32: 4 
ರಿಂದ9 ಕ 

9 ಅವನ ಪ್ರತಿಯೊಂದು ಇರಾದೆಯು ಅವನ ಕೇವಲ ಒಂದು 
ಅಪ್ಪಣೆಯಿಂದ ಸಂಪೂರ್ಣಗೊಳ್ಳುತ್ತದೆ 36: 82, 40, 68, 
41: ಟಿ-15 

೪ ಭೂಮಿ-ಆಕಾಶಗಳ ಸಕಲ ವಸ್ತುಗಳನ್ನು ಅವನೇ 
ನಿಯಂತ್ರಿಸಿಟ್ಟಿರುವನು 31: 20 

೪ ಅವನ ನಿಯಮದಲ್ಲಿ ಬದಲಾವಣೆಯಾಗುವುದಿಲ್ಲ 
33: 62, 35; 43 

ಅ ಸಕಲ ಮಾನವರನ್ನು ಸೃಷ್ಟಿಸುವುದು ಮತ್ತು ಪುನಃ ಅವರನ್ನು 
ಜೀವಂತಗೊಳಿಸುವುದು ಅವನಿಗೆ ಕಿಂಚಿತ್ತೂ ಕಷ್ಟಕರವಲ್ಲ 
31: 28 

೪ ಅವನನ್ನು ಸ್ವೀಕರಿಸುವುದು ಮಾನವ ಚಿತ್ರದಲ್ಲೇ ಇದೆ 
39:49 

$ ಅವನು ಪ್ರತಿಯಬ್ಬಪ್ರಾರ್ಥಿಸುವವನ ಹತ್ತಿರದಲ್ಲೇ ಇದ್ದಾನೆ 
34:50 

$ ಪ್ರಾರ್ಥನೆಗಳನ್ನು ಆಲಿಸುವ ಮತ್ತು ಅವುಗಳಿಗೆ ಉತ್ತರ 
ಕೊಡುವ ಅಧಿಕಾರ ಅವನ ಹೊರತು ಇನ್ನಾರಿಗೂ ಇಲ್ಲ 
40: 60, 65 

ಅ ಮಾನವರು ಅವನನ್ನೇ ಆರಾಧಿಸಬೇಕಾದುದು ಅವನಿಗೆ 
ಸಲ್ಲತಕ್ಕ ಹಕ್ಕಾಗಿದೆ 39: 2 

೬ ಜನರು ಅವನನ್ನು ನಿರಾಕರಿಸುವುದರಿಂದ ಅವನಿಗೇನೂ 
ಬಾಧಕವಿಲ್ಲ31: 12 

4 ಅವನ ಹೊರತು ಇತರ ಯಾರ ದಾಸ್ಯ-ಆರಾಧನೆಯನ್ನೂ 
ಮಾಡಬಾರದು 46: 21 

ಅ ಅವನ ಹೊರತು ಆರಾಧ್ಯನಾರೂ ಇಲ್ಲ37: 25, 38: 65, 
39: 6, 40:33, 62, 44: 8 


446 


ತಪ್ಪೀಮುಲ್‌ ಕುರ್‌ಆನ್‌ 


೪ ಅವನ ಹೊರತು ಬೇರಾವ ಆರಾಧ್ಯನೂ ಇರಲು ಸಾಧ್ಯವಿಲ್ಲ 
ಅವನೊಬ್ಬನೇ ನೈಜ ಆರಾಧ್ಯ 37: 4 

* ಅವನ ದಾಸ್ಯ-ಆರಾಧನೆ ಮಾಡುವುದು ನೇರ ಮಾರ್ಗ 
43: 64 

* ಅವನ ಹೊರತು ಇತರ ಯಾರದೇ ದಾಸ್ಯ-ಆರಾಧನೆ 
ಮಾಡುವುದು ಅಜ್ಞಾನವಾಗಿದೆ 39: 64 

* ಅವನಿಗೆ ಸಂತಾನವಿಲ್ಲ ಅವನು ಅಂತಹ ಸ್ಥಿತಿಯಿಂದ 
ಉನ್ನತನು ಹಾಗೂ ಪರಿಶುದ್ಧನು 37: 159, 160, 39: 4, 
ಟಿ-8, 9, 43: 81, 82 

* ಅವನಿಗೆ ಮಕ್ಕಳಿರುವರೆಂದು ಆರೋಪಿಸುವವರ ವಿಶ್ವಾಸದ 
ಖಂಡನೆ 39: 4, ಟಿ-8, 9 

* ವಿಶ್ವದ ಯಾವ ವಸ್ತುವೂ ಅವನಂತಿಲ್ಲ 42: 11 

೨ ವಕೀಲ್‌ (ಕಾರ್ಯ ನಿರ್ವಾಹಕ) ಆಗಲು ಅವನೇ ಸಾಕು 
33: 3, 48 

* ಅವನ ಹೊರತು ಮಾನವರಿಗೆ ಮತ್ತು ಸಕಲ ಸೃಷ್ಟಿಗಳಿಗೆ 
ಬೇರೆ ಯಾರೂ "ವಲೀ' (ಸಂರಕ್ಷಕ) ಇಲ್ಲ 32: 4, 42: 8 
(ವಲೀ ಎಂಬ ಪದದ ವಿವರಣೆಗೆ 'ವಲೀ' ನೋಡಿರಿ) 

ಅ ಅವನೇ ತನ್ನದಾಸರ ಮೇಲ್ವಿಚಾರಕ 40: 44 

೬ ಅವನ ಸ್ಥರಣೆಯಿಂದ ಎಮುಖವಾಗುವುದರ ನೈತಿಕ 
ಪರಿಣಾಮಗಳು 43: 36 

9 ಅವನಿಗೆ ಮಾತ್ರ ಭಯಪಡಬೇಕು 33: 1 

9 ಕೇವಲ ಅವನ ವಿಚಾರಣೆಗೆ ಅಂಜಬೇಕು 33: 39, ಟಿ-76 
* ಸಕಲ ಭಯ-ಅಪಾಯಗಳ ವಿರುದ್ಧ ಸಹಾಯಕ್ಕೆ ಅವನೇ 
ಸಾಕು 33: 48 

ಆ ತನ್ನನ್ನು ಅವನ ವಶಕ್ಕೆ ಒಪ್ಪಿಸುವ ಮೂಲಕ ಮಾನವನು 
ಸಕಲ ಅಪಾಯಗಳಿಂದ ಸುರಕ್ಷಿಶನಾಗುತ್ತಾನೆ 31: 22 

* ಸಕಲ ಕೃತಜ್ಞತೆ ಮತ್ತು ಪ್ರಶಂಸೆಗಳನ್ನು ಪಡೆಯುವ ಹಕ್ಕು 
ಅವನಿಗೇ ಸಲ್ಲುತ್ತದೆ 35: 15, ಟಿ-37 

* ಅವನಿಗೆ ಯಾರದೇ ಕೃತಜ್ಞತೆಯ ಅಗತ್ಯವಿಲ್ಲ 31: 12 

ಅ ಔಚಿತ್ಯ ಯಾವುದರಲ್ಲಿದೆ ಮತ್ತು ಯಾವುದರಲ್ಲಿ ಇಲ್ಲ 
ಎಂಬುದನ್ನು ಅವನೇ ಚೆನ್ನಾಗಿ ಬಲ್ಲನು 33: 1, ಟಿ-2 

೪ ಅವನ ತೀರ್ಮಾನಗಳು ಸಂಪೂರ್ಣವಾಗಿ ಯುಕ್ತಿಯನ್ನು 
ಆಧರಿಸಿವೆ. ಅವುಗಳಲ್ಲಿ ತಪ್ಪಾಗುವ ಸಂಭವವೇ ಇಲ್ಲ 
44: 4, ಟಿ-2 

* ನೇರ ಮಾರ್ಗದಲ್ಲಿ ನಡೆಯುವ ದಾಸನ ಸಹಾಯಕ್ಕಾಗಿ 
ಅವನೇ ಸಾಕು 39: 36, 38 


* ಅವನು ತನ್ನ ಸೃಷ್ಟಿಯ ಪಾಲಿಗೆ ಕರುಣಾಳು ಮತ್ತು 
ವಾತ್ಸಲ್ಯಮಯಿ 32; 6, 42: 19 

೪ ಅವನ ಅನುಗ್ರಹವನ್ನು ಜಗತ್ತಿನ ಯಾವ ಶಕ್ತಿಯೂ 
ತಡೆಯಲಾರದು 33: 17, 39: 38 

ಅ ಅವನು ಯಾವ ಯಾವ ರೀತಿಯಲ್ಲಿ ಸತ್ಯವಿಶ್ಥಾಸಿಗಳಿಗೆ 
ಸಹಾಯ ಮಾಡುತ್ತಾನೆ 33: 9 

ಇ ಅವನ ಕೃಪೆಯ ಕುರಿತು ನಿರಾಶನಾಗಬಾರದು 39: 53 

೬ ತನ್ನದಾಸರ ಮೇಲೆ ಅಕ್ರಮವೆಸಗುವ ಯಾವುದೇ ಇರಾದೆ 
ಅವನಿಗಿಲ್ಲ40: 31 

೬ ಅವನು ಸತ್ಯವಿಶ್ಚಾಸಿಗಳ ಪಾಲಿಗೆ ಬಹಳ ಕರುಣಾಳು 
33: 24 

ಅ ಅವನ ಕ್ಷಮಾ ನಿಯಮ 39; 53 

* ಅವನು ವಿದ್ರೋಹಿ ಜನರಿಗೂ ಜೀವನಾಧಾರಗಳನ್ನು 
ಕೊಡುತ್ತಲೇ ಹೋಗುವನು ಮತ್ತು ಅವರಿಗೆ ಮತ್ತೆ ಮತ್ತೆ 
ಕಾಲಾವಧಿ ಕೊಡುತ್ತಿರುವುದಕ್ಕೆ ಅವನ ಕೃಮಾಗುಣವೇ ಕಾರಣ 
42:5, ಟಿ-5 

ಅ ಅವನ ಸಾಮಿಪ್ಯ ಗಳಿಸುವುದಕ್ಕಿರುವ ಸಾಧನ ಯಾವುದು? 
34: 37 

೪ ಅವನೊಡನೆ ಮಾಡಿದ ಕರಾರಿನ ಬಗ್ಗೆ ಖಂಡಿತ ವಿಚಾರಣೆ 
ನಡೆಯಲಿದೆ 33: 35 

* ಅವನು ಯಾವಾಗ ಬೇಕಾದರೂ ಸಕಲ ಮಾನವರನ್ನು 
ಒಟ್ಟುಗೂಡಿಸಬಲ್ಲನು 42: 29 

* ಅವನು ಯಾವಾಗಲೂ ಸತ್ಯಾಧಾರಿತ ಮಾತನ್ನೇ ಹೇಳುತ್ತಾನೆ 
33: 4, 38; 84 

ಅ ಅವನು ಸತ್ಯವನ್ನು ಹೇಳಲು ನಾಚುವುದಿಲ್ಲ33: 53 

* ಅವನು ಮಾಡುವುದೆಲ್ಲವನ್ನೂ ಯುಕ್ತಿ ಮತ್ತು ನ್ಯಾಯ 
ಪ್ರಕಾರ ಮಾಡುತ್ತಾನೆ 31: 9 

ಅ ಅವನು ಸತ್ಯದ ಪ್ರಕಾರ ತೀರ್ಮಾನ ಮಾಡುತ್ತಾನೆ 40: 20 
ಅ ಅವನು ಅಪರಾಧಿಗಳ ಎರುದ್ಧ ಪ್ರತೀಕಾರ ಪಡೆದೇ 
ತೀರುತ್ತಾನೆ 32: 22 

೬ ಅವನು ಅಕ್ರಮಿಗಳ ವಿರುದ್ಧ ಪ್ರತೀಕಾರ ಪಡೆಯುವವನು 
39: 37 

* ಅವನ ಕ್ರೋಧವು ಎಂತಹವರ ವಿರುದ್ಧ ಕೆರಳುತ್ತದೆ? 
40: 35, 42: 26 

ಆ ಅವನ ಕ್ರೋಧಕ್ಕೆ ಪಾತ್ರರಾಗುವವರು ಎಂತಹವರು ಮತ್ತು 
ಯಾಕೆ? 40: 10 


ವಿಷಯ ಸೂಚಿ, 


೪ ಅವನುಅಪರಾಧವೆಸಗುವವರನ್ನುತಕ್ಷಣ ಹಿಡಿಯುವುದಿಲ್ಲ 
ಸುಧಾರಿಸಿಕೊಳ್ಳಲು ಕಾಲಾವಕಾಶ ಕೊಡುತ್ತಾನೆ 34: 3 

6 ದಾಸರ ಕರ್ಮಗಳಿಗಾಗಿ ಅವರಿಗೆ ಶಿಕ್ಷೆ ಕೊಡುವುದು 
ಅವನದೇ ಕೆಲಸ 42: 6, ಟಿ-7 

9 ಸಕಲ ವ್ಯವಹಾರಗಳ ತೀರ್ಮಾನ ಅವನ ಕೈಯಲ್ಲಿದೆ 
31: 22, 34: 26, 35:4 

೪ ಅವನು ವಿಶ್ವದ ಪ್ರತಿಯೊಂದು ಪ್ರತ್ಯಕ್ಷ ಭೂ ರಹಸ್ಯ 
ವಿಷಯಗಳನ್ನು ಅರಿಯುತ್ತಾನೆ 31: 16, 32: 6, 35: 38, 
39:46 


೪ ಮಾನವನು ಅವನಿಂದ ಏನನ್ನೂ ಅಡಗಿಸಿಡಲು ಸಾಧ್ಯವಿಲ್ಲ 


31: 15, 16 
ಅ ಅವನು ಜನರ ಸಕಲ ಚಟುವಟಿಕೆಗಳನ್ನು ನೋಡುತ್ತಾನೆ, 


ಅವರ ಯಾವ ಚಲನೆಯೂ ಅವನಿಂದ ಅಡಗಿರುವುದಿಲ್ಲ 


41:40, 53 

೪ ಮನುಷ್ಯನು ಯಾವುದೇ ವಿಷಯವನ್ನು ಪ್ರಕಟಪಡಿಸಲಿ 
ಅಥವಾ ಅಡಗಿಸಲಿ ಅಲ್ಲಾಹನಿಗೆ ಅದರ ಅರಿವಿದೆ 33; 54, 
36: 76 

9 ಅವನು ಸಕಲ ಪರಮಾರ್ಥಗಳ ಜ್ಞಾನವುಳ್ಳವನು 40: 2, 
41:47 

* ಅವನ ಮಹಿಮೆ ಮತ್ತು ಅವನ ಜ್ಞಾನ ಎಲ್ಲ-ಆಂಶಿಕೆ 
ವಿಷಯಗಳನ್ನು ಆವರಿಸಿದೆ 35: 11 

6 ತನ್ನದಾಸರ ಸ್ಥಿತಿಗತಿಗಳ ಅರಿವುಳ್ಳವನು 42: 27 

ಅ ದಾಸರ ಪ್ರತಿಯೊಂದು ಕೆಲಸಗಳ ಅರಿವುಳ್ಳವನು 33: 2, 
42: 25 

ಅ ಅವನು ದೃಷ್ಟಿಗಳ ಕಳ್ಳತನಗಳನ್ನು ಬಲ್ಲನು 40: 19 

* ಅವನು ತನ್ನ ದಾಸರ ವರ್ತನೆಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ 
42: 27 

ಆ ಅವನು ಸಕಲ ವಿಷಯಗಳ ಮೇಲೆ ನಿಗಾ ಇಡುತ್ತಾನೆ 
33:55 

೬ ಅವನು ಪ್ರತಿಯೊಂದು ವಸ್ತುವನ್ನು ಆವರಿಸಿಕೊಂಡಿರುವನು 
41: 54 

ಅ ಪುನರುತ್ಥಾನ ದಿನದ ಅರಿವು ಅವನಿಗೇ ಇರುವುದು 43: 85 
6 ಅವನ ಹೊರತು ಪರೋಕ್ಷಜ್ಞಾಭಿ ಯಾರೂ ಇಲ್ಲ 46: 23 
ಅ ಅವನ ಕುರಿತು ಸರಿಯಾದ ಜ್ಞಾನ ಪ್ರಾಪ್ತವಾಗಲು ಇರುವ 
ಮೂಲಗಳು 31: 20 


ಅಲ್ಲಾಹನ ಕರಾರು 


9 ಅಲ್ಲಾಹನೊಡನೆ ಮಾಡಿದ ಕರಾರಿನ ವಿಚಾರಣೆ ಖಂಡಿತ 
ವಾಗಿಯೂ ನಡೆಯುವುದು 33:17, 8, 15, ಟಿ-16 


447 


ಅಲ್‌ ಯಸಆ್‌(ಅ) 
ಅ ಅವರ ವೃತ್ತಾಂತ 38: 48, ಟಿ-50 
ಅರ್ತ್‌ (ವಿಶ್ವ ಸಿಂಹಾಸನ) 
6 39:75, 40:15 
ಅ ಅರ್ಶ್‌ನ ಮೇಲೆ ಅಲ್ಲಾಹ್‌ ವಿರಾಜಿಸುವುದು 32: 4, ಟಿ-7 
ಆಸಾಬುಲ್‌ ಐಕಃ 

ಉಂ 
೨7:;12 
ಅಸ್ಟಾಬ್‌ ಯಾಸೀನ್‌ (ಯಾಸೀನ್‌ನವರು) 
ಅ ಅವರ ಕಥೆ 36: 15 ರಿಂದ 29 
ಅಹಂಭಾವ (ತಕಬ್ಬುರ್‌) 
ಅ ಅಹಂಭಾವದ ಎವಿಧ ಅಭಿವ್ಯಕ್ತಿಗಳು ಮತ್ತು ಅವುಗಳ 
ಖಂಡನೆ 31: 18, 19 
೬ ಅಲ್ಲಾಹನ ಸೂಕ್ತಗಳ ಅನುಸರಣೆಯನ್ನು ತನ್ನ ಸ್ಥಾನ 
ಮಾನಗಳಿಗಿಂತ ಕೆಳಗಿನದೆಂದು ಭಾವಿಸುವುದು 40: 35, 
ಟಿ-54, 45: 31 
* ದಿವ್ಯಗ್ರಂಥ ಮತ್ತು ರಸೂಲರ ಅನುಸರಣೆಯನ್ನು ತನ್ನ 
ಸ್ಥಾನಮಾನಗಳಿಗಿಂತ ಕೀಳೆಂದು ಭಾವಿಸುವುದು 39: 59 
ಅ ತನ್ನ ವಶ್ನಾಷಗಳೇ ಸರಿಯೆದು ಹಠತೊಟ್ಟು ರಸೂಲರ 
ಮಾತನ್ನು ಒಪ್ಪದಿರುವುದು 41:38 
* ಮನಸ್ಸಿನ ಅಹಂಭಾವವು ಸತ್ಯವಿಶ್ವಾಸ ಸ್ವೀಕಾರವನ್ನು 
ತಡೆಯುತ್ತದೆ 46: 10, ಟಿ-14 
* ಅಲ್ಲಾಹನ ದಾಸ್ಯ-ಆರಾಧನೆಯಿಂದ ವಿಮುಖತೆ 40: 60, 
ಟಿ-84 
ಅ ಅಹಂಭಾವದ ನೈತಿಕ ಪರಿಣಾಮಗಳು 40: 35, ಟಿ-54 
9 ಅಹಂಕಾರಿಗಳ ದುಷ್ಪರಿಣಾಮ 39: 72, 40: 76, 46: 20 
ಅಹ್ಲುಬೈತ್‌ (ಪ್ರವಾದಿವರ್ಯರ(ಸ) ಮನೆಯವರು) 
ಆ ಅವರು ಯಾರು? 33: 33, ಟಿ-50 
ಅಹ್ಲೆಕಿತಾಬ್‌ (ಗ್ರಂಥದವರು) 
* ಅವರು ಸ್ಥತಃ ತಮ್ಮ ಧಾರ್ಮಿಕ. ಗ್ರಂಥಗಳ ಕುರಿತು 
ಸಂಶಯಗ್ರಸ್ತರಾಗಿದ್ದಾರೆ 42: 14, ಟಿ-25 
ಆಕಾಶ ' 
ಆ ಅರ್ಥ ಮತ್ತು ವಿವರಣೆ'37: 6, ಟಿ-5, 40:63, ಟಿ-90 
* "ಸಮಾ' ಮತ್ತು "ಫಲಕ್‌' ಇವುಗಳ ನಡುವಣ ವ್ಯತ್ಯಾಸ 36: 
ಟಿ-37 


448 


ತಪ್ಪೀಮುಲ್‌ ಕುರ್‌ಆನ್‌ 


9 ಅದು ಅಗೋಚರ ಆಧಾರಗಳಲ್ಲಿ ನೆಲೆ ನಿಂತಿರುವುದು 
31: 10, ಟಿ-13 

* ಶೈತಾನರಿಂದ ಅದನ್ನು ರಕ್ಷಿಸಿಡುವುದರ ತಾಶ್ಟಿರ್ಯ 
32: 6 ರಿಂದ 10 

೬ ಭೂಮಿಯಲ್ಲಿ ಮಾತ್ರವಲ್ಲದೆ ಇತರ ಗೋಲಗಳಲ್ಲೂ 
ಜೀವಿಗಳಿವೆ 42: 29, ಟಿ-50 

ಅ ಆಕಾಶಗಳ ಸೃಷ್ಟಿ ಮತ್ತು ವ್ಯವಸ್ಥಾಪನೆಯಲ್ಲಿ ಅಲ್ಲಾಹನ 
ಮಹಿಮೆ ಹಾಗೂ ಏಕದೇವತ್ವಮತ್ತು ಪರಲೋಕದ ಪರವಾಗಿ 
ಪುರಾವೆಗಳು 31: 10, 11, 20, 25, 32: 4, 34: 1,9, 22, 
35: 1,3, 40, 36: 37 ರಿಂದ 40, 37: 81, 38: 5, 6, 27, 
39:5, 63, 40: 51, 64, 41: 11, 12, 42: 11, 12, 28, 
29, 49, 53, 43: 82, 84, 85, 44: 38, 39, 45: 3, 13, 
22, 37, 46: 2, 3, 33 

ಆಖರತ್‌ (ಪರಲೋಕ) 

ಅ ಪರಲೋಕ ವಿಶ್ವಾಸದ ನೈತಿಕ ಪರಿಣಾಮ 43: 14, ಟಿ-14 

* ಅದನ್ನು ನಂಬದಿರುವುದರ ನೈತಿಕ ಪರಿಣಾಮ +39: 45, 
40: 27, 41:54, ಟಿ-72, 42: 20, ಟಿ-37, 45, ಟಿ-33, 
46: ಟಿ-3 

೪ ಪರಲೋಕದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳ ಅಂತಿಮ 
ತೀರ್ಮಾನ 32: 25, 39: 46 

* ಪರಲೋಕ ವಿಶ್ವಾಸಕ್ಕೆ ಆಧಾರ ಪ್ರಮಾಣಗಳು 
+34: ಟಿ-25, 37, 11, ಟಿ-9, 38: 27, 28, 40: 57, 58, 
ಟಿ-79, 80, 40: 81, ಟಿ-110, 41: 39, 44: ಪರಿಚಯ, 
30, 45: ಪರಿಚಯ, 21, 23, ಟಿ-34, 46:3, 33 

9 ಅಂದು ಸಜ್ಜನರ ಕರ್ಮಗಳು ನಷ್ಟವಾಗಲಾರವು *35: 30, 
ಟಿ-51 

೨ ಎಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಹೋಗಲಿಕ್ಕಿದೆ 
+35: 18 

* ಅಲ್ಲಿ ಯಾರ ಮೇಲೂ ಅನ್ಯಾಯವಾಗದು +36: 54, 
40: 17, 46: 19 

9 ಅದರ ಸಾಧ್ಯತೆಗೆ ಆಧಾರ ಪ್ರಮಾಣಗಳು *31: 28, 
32; 10, 11, 35:9 

9 ಅದರ ಅವಶ್ಯಕತೆ ೬45: 33, ಟಿ-44 

ಅ ಪರಲೋಕ ನಿರಾಕರಣೆಯ ಅನೌಚಿತ್ಯ ೬31: 33, ಟಿ-61 

9 ಪರಲೋಕ ಧಿಕ್ಕಾರಿಗಳ ಅಂತಿಮ ಗತಿ ೬31: 10 ರಿಂದ 14, 
38: 27, 41: 6, 7, 46: 34 


೬ ಪರಲೋಕ ವಿಶ್ವಾಸದ ಮಹತ್ವ *34: 3, 4, 7, 8, 21, 
ಟಿ-36 34: 51 ರಿಂದ 54 

9 ಲಲ್ಲಿ ಸ್ನೇಹ ಸಂಬಂಧಗಳು ಫಲಕಾರಿಯಾಗಲಾರವು 
+36: 101 

9 ಜನರು ಭೂಲೋಕದಲ್ಲಿ ಏನು ಮಾಡಿ ಬಂದಿರುತ್ತಾರೆಂಬು 
ದನ್ನು ಅಲ್ಲಿಅಲ್ಲಾಹ್‌ ತೋರಿಸಿ ಕೊಡುವನು +31: 15, 23, 
39:7, 41: 50 

ಅ ಅಲ್ಲಿ ಎಲ್ಲರೂ ಅಲ್ಲಾಹನ ಮುಂದೆ ಪ್ರಕಟಗೊಳ್ಳುವರು 
+40: 86 

೪ ಅಲ್ಲಿ ಯಾವ ವಿಷಯದ ವಿಚಾರಣೆ ನಡೆಯಲಿದೆ 
+34: 40 

9 ಅಲ್ಲಿಯ ಯಶಸ್ಸು ಮುತ್ತಕೀಗಳಿಗೆ ಮಾತ್ರ +43: 35 

* ಅಲ್ಲಿ ಬಹುದೇವವಿಶ್ಚಾಸಿಗಳು ಸ್ವತಃ ತಮ್ಮ ಆರಾಧ್ಯರನ್ನು 
ನಿರಾಕರಿಸುವರು 41: 47 

9 ಅಲ್ಲಿರಕ್ಷೆ ಮತ್ತು ಶಿಕ್ಸೆಗಳ ನಿಯಮ 34: 37, 38, 37: 39 
9 ಪರಲೋಕವನ್ನು ಸೃಷ್ಟಿಸುವುದರ ಉದ್ದೇಶ 34: 4, 5 

* ವಿಶ್ವದ ಪ್ರಚಲಿತ ವ್ಯವಸ್ಥೆಗೆ ಒಂದು ಕಾಲಾವಧಿ ನಿಶ್ಚಿತವಿದೆ 
35; 13 

9 ಪರಲೋಕ ಬರಲಿರುವುದು ಖಂಡಿತ 31: 33, 35: 5, 
40: 55, 42:7 


. ಆ ಸತ್ಯಸಂಧರ ಮತ್ತು ಪಥಭ್ರಷ್ಟರ ಅಂತಿಮ ಪರಿಣಾಮ 


ಸಮಾನವಾಗಿರಲಾರದು 35: 19 ರಿಂದ 22 ಟಿ-42 

* ಅದನ್ನು ನೆನಪಿಡುವ ಮತ್ತು ಅದಕ್ಕಾಗಿ ಪ್ರಯತ್ನಿಸುವುದರ 
ಫಲಗಳು 38: 45, 46 

9 ಮಾನವನ ಚಾರಿತ್ರ ವನ್ನು ಸರಿಯಾಗಿಡಲು ಪರಲೋಕ 
ವಿಶ್ವಾಸ ಅನಿವಾರ್ಯ 44: ಟಿ-33 

೨ ಅದರ ಕುರಿತು ಸಂಶಯ ತಾಳುವವರ ಮತ್ತು ಅನಾಸ್ಥೆ 
ವಹಿಸುವವರ ಅಂತಿಮ ಗತಿ 45: 32 ರಿಂದ 34 

ಅ ಪರಲೋಕದ ನಿರಾಕರಣೆ ಮತ್ತು ಪರಲೋಕದ ಬಗ್ಗೆ 
ಸಂದೇಹ ಇವೆರಡರ ಪರಿಣಾಮ ಒಂದೇ 45: ಟಿ-44 

9 ಪರಲೋಕದ ಕುರಿತು ನಿಷೇಧಿಗಳ ಆಕ್ಷೇಪಗಳು 34: 7 

೪ ಪರಲೋಕದ ನಿಷೇಧಿಗಳ ವಾದಗಳು 44: 35, 36, 
45: ಪರಿಚಯ, 45: 25, 46:17 - 
* ಪರಲೋಕ ನಿರಾಕರಣೆಯ ನೈಜ ಪ್ರೇರಕಗಳು 32: 10, 
ಟಿ-20, 34: ಟಿ-12, 41: 50, 45: ಪರಿಚೆಯ, 45: 23, 
ಟಿ-33, 39 


ವಿಷಯ ಸೂಚಿ 


449 


9 ಅದರ ನಿರಾಕರಣೆಯು ಘೋರ ಪಥಭ್ರಷ್ಟತೆಯಾಗಿದೆ 
34: 8 

9 ಅದರ ನಿರಾಕರಣೆಯು ಕುಫ್ರ್‌ (ಸತ್ಯನಿಷೇಧ) ಆಗಿದೆ 
38: 27, 46: 34 

* ಇಲ್ಲಿ ಸುಖಿಸುತ್ತಿರುವವನು ಅಲ್ಲಿಯೂ ಸುಖಿಸುವನೆಂಬ 
ಲೋಕಾರಾಧಕರ ತಪ್ಪುಧಾರಣೆ 41: 50 

9 ಅವರ ಶಪ್ಪಧಾರಣೆ ಎಲ್ಲ ವಿಧದಿಂದಲೂ ನಿರಾಧಾರ 
68: 35 ರಿಂದ 38 

4 ಎಲ್ಲ ವ್ಯವಹಾರಗಳ ಅಂತಿಮ ತೀರ್ಮಾನಕ್ಕೆ ಒಂದು 
ಸಮಯವು ನಿಶ್ಚಿತವಿದೆ 42: 17, 44: 40 

ಅ ಅಲ್ಲಾಹನು ಭಿನ್ನಾಬಿಪ್ರಾಯಗಳ ಅಂತಿಮ ತೀರ್ಮಾನದ 
ಸಮಯವನ್ನು ಮೊದಲೇ ನಿಶ್ಚಯಿಸಿಟ್ಟಿದ್ದಾನೆ 41: 45, 
42: 14, 21 

ಅ ಅದು ಸದಾ ತನ್ನಸಮೀಪವೇ ಇದೆಯೆಂದು ಭಾವಿಸಬೇಕು 
42:17 

9 ವಿಚಾರಣೆಯ ದಿನ 38: 26, 53, 40: 27 

ಆ ಸತ್ಫಲ ಮತ್ತು ಶಿಕ್ಷೆಗಳ ದಿನ 37: 20, 38: 78 

* ಅಂದು ಅಲ್ಲಾಹನು ಸಕಲ ಮಾನವರನ್ನು ಏಕಕಾಲದಲ್ಲಿ 
ಒಟ್ಟುಗೂಡಿಸುವನು 31: 33, 34: 31, 36: 32, 53, 

40: 16, 42: 5 

ಅ ಅಲ್ಲಿ ಹಿಂದಿನ ಮತ್ತು ಮುಂದಿನ ಎಲ್ಲ ಪೀಳಿಗೆಗಳ 
ವಿಚಾರಣೆ ಏಕಕಾಲದಲ್ಲಿನಡೆಯುವುದು 41: 19, 20 

6 ಅಂದು ಅಲ್ಲಾಹನು ಅತಿ ಶೀಘ್ರವಾಗಿ ವಿಚಾರಣೆ 
ನಡೆಸುವನು 40: 17 

* ಅಲ್ಲಿ ಇಹಲೋಕ ಜೀವನವು ಒಂದು ಫಳಿಗೆಗಿಂತ 
ಹೆಚ್ಚಿತ್ತೆಂದು ತೋರಲಾರದು 46: 35 

ಅ ಮಾನವನ ನೈಜ ನೆಲೆಯು ಪರಲೋಕದ ನೆಲೆಯೇ ಆಗಿದೆ 
38:`ಟಿ-49 

* ಅದು ಸಂಭವಿಸುವ ಸ್ವರೂಪ 36: 49 ರಿಂದ 51, 37: 
19, 20 

9 ಅದು ಹಠಾತ್ತನೆ ಉರಿಟಾಗುವುದು 43: 66 

6 ಅಲ್ಲಿಯ ಜೀವನವು ಶರೀರ ಸಹಿತವಾಗಿರುವುದು 
ಮಾತ್ರವಲ್ಲದೆ ಮಾನವನು ಇಲ್ಲಿ ಕೆಲಸ ಮಾಡಲು 
ಬಳಸುತ್ತಿರುವ ಶರೀರವೇ ಅಲ್ಲೂಇರುವುದು 34: 3, ಟಿ-7, 
34: 7 ರಿಂದ9, ಟಿ-12, 36: 65, 41: 20 ರಿಂದ 24 

ಅ ಅಲ್ಲಿಕೇಳುವ ಮತ್ತು ನೋಡುವ ಶಕ್ತಿಗಳು ಈ ಲೋಕಕ್ಕಿಂತ 
ಭಿನ್ನವಾಗಿರುವುವು 37: ಟಿ-32 


ಆ ಅಲ್ಲಿಯ ಯಾತನೆಯ ಕಾಠಿಣ್ಯ 39: 47: 

9 ಲಲ್ಲಿನಿಜವಾದ ನಷ್ಟ! ದಲ್ಲಿರುವವರು. ಯಾರು? 39: 15 

6 ಲಲ್ಲಿ ಯಾತನೆಯು « ಎಂತಹವರಿಗಿದೆ? 43: 65 

ಅ ಅಲ್ಲಿ ಸತ್ಯವಿಶ್ವಾಸಿಗಳಿಗೆ ಎಂತಹ ಪ್ರತಿಫಲ ಕೊಡಲಾಗು 
ವುದು? 32: 17, 19 

ಆ ಅಲ್ಲಿ ಭಯ ಭೀತಿಯಿಂದ ಸುರಕೃತವಾಗಿರುವವರು 
ಯಾರು? 43: 68, 69 

ಅ ಅಲ್ಲಿಎಂತಹವರಿಗೆ ಶಾಂತಿ ಲಭಿಸುವುದು? 41: 40 

9 ಅಲ್ಲಿಹ. ಮುಹಮ್ಮದ್‌ರಸು ಸಮುದಾಯದೊಂದಿಗೆ 
ಹೇಗೆ ವರ್ತಿಸಲಾಗುವುದು? 35: 32 ರಿಂದ 34 ಟಿ-57. 

6 ಲಲ್ಲಿ ಮಕ್ಕಳ ನೆಲೆಯೇನಾಗಿರುವುದು? 37: 48, ಟಿ-29 
ಅ ಅದು ಸತ್ಯವಿಶ್ವಾಸ ಮತ್ತು ಸತ್ಕರ್ಮದ ಸ್ಥಳದಲ್ಲಿ ಅದು 
ಕರ್ಮಗಳ ಫಲಿತಾಂಶವನ್ನು ಕಾಣುವ ದಿನವಾಗಿರುವುದು 
34: 52, ಟಿ-74 

ಅ ಅಂದು ಯಾವುದೂ ಅಲ್ಲಾಹನಿಂದ ಮರೆಯಾಗಿರಲಾರದು 
40: 19 

೪ ಪ್ರಭುಶ್ಚವು ಕೇವಲ ಅಲ್ಲಾಹನದು ಎಂದು ಅಂದು 
ತಿಳಿಯುವುದು 40: 16 

* ಅಂದು ಪ್ರತಿಯೊಬ್ಬ ಜೀವಿಗೂ ತನ್ನ ಗಳಿಕೆಯ ಪ್ರತಿಫಲ 
ಸಿಗುವುದು 40: 17 

ಆ ಅಂದು ಮಾನವನು ತನ್ನ ದುಷ್ಕರ್ಮಗಳ ದುಷ್ಪರಿಣಾಮ 
ಗಳನ್ನು ಕಂಡುಕೊಳ್ಳುವನು 39: 48 

9೮ ಸಮಯವು ಸನ್ನಿಹಿತವಾಗಿದೆ 40: 18 

* ಅಲ್ಲಿ ದೊಡ್ಡ ದೊಡ್ಡ ಅಹಂಭಾವಿಗಳು ಮೊಣಕಾಲಿನಲ್ಲಿ 
ನಡೆದು ಬರುವರು 45: 28, ಟಿ-41 

ಅ ಅಲ್ಲಿ ಅಪರಾಧಿಗಳು ತಮ್ಮನ್ನು ಇನ್ನೊಮ್ಮೆ ಭೂಲೋಕಕ್ಕೆ 
ಕಳುಹಿಸಿ ಇನ್ನೊಂದು ಅವಕಾಶ ಕೊಡಬೇಕೆಂದು ಬಯಸುವರು 
32: 12, 35: 37, 39: 58, 42: 44 | 

9 ಅವರ ಈ ಅಭಿಲಾಷೆಗೆ ಉತ್ತರ 39: 59 

6 ಅಲ್ಲಿ ಮಾನವನಿಗೆ ತನ್ನನ್ನು ತಿದ್ದಿಕೊಳ್ಳುವ ಅವಕಾಶ 
ಸಿಗಲಾರದು 41: 24 

ಈ ಅಲ್ಲಿ; ಪಶ್ಚಾತ್ತಾಪದಿಂದ ಏನೂ ಫಲ ಸಿಗದು 43: 39 

* ಅಲ್ಲಿ ಮಾನವನ ತೌಬಃ (ಪಶ್ಚಾತ್ತಾಪು ಮತ್ತು ನೆಪಗಳನ್ನು 
ಸ್ವೀಕರಿಸಲಾಗದು 40: 51, 41: 24, 45: 35 

ಅ ಅಲ್ಲಿ ಅಪರಾಧಿಗಳಿಗೆ ಸಹಾಯ ಮಾಡುವವನಾರೂ 
ಇರಲಾರನು 35: 37, 40: 18, 45: 34 


450 

6 ಅಲ್ಲಿ ಅಲ್ಲಾಹನ ಕೃಪೆಯ ಹೊರತು ಬೇರಾವುದೂ 
ಮನುಷ್ಯನಿಗೆ ಸಹಾಯಕವಾಗಿರಲಾರದು 44: 41, 42 

ಅ ಅಲ್ಲಿಅಪರಾಧಿಗಳ ಔಲಿಯಾಗಳು (ಸಹಾಯಕ ಮಿತ್ರರು) 
ಅವರಿಗೆ ಯಾವ ಸಹಾಯವನ್ನೂ ಮಾಡಲಾರರು 37: 22, 
ಟಿ-16, 45: 10 

("ವಲೀ' ಯನ್ನೂ ನೋಡಿರಿ) 

9 ಲಲ್ಲಿ ಅಪರಾಧಿಗಳಿಗೆ ಕಡ್ಡಾಯವಾಗಿ ತನ್ನ ನ್ನ ಆಜ್ಞಾಪಾಲನೆ 


ಮಾಡಿಸಬಲ್ಲಶಿಫಾರಸುದಾರನಾರೂ ಇರಲಾರನು 40: 18 : 


6 ಅಲ್ಲಿ ಯಾರೂ ಯಾರ ಕೆಲಸಕ್ಕೂ ಬರಲಾರರು 31: 33, 
34: 42, 35:18, 44: 41 

ಈ ಅಲ್ಲಿ ಸತ್ಯನಿಷೇಧಿಗಳು ತಮ್ಮ ನಾಯಕರನ್ನು ಶಪಿಸುವರು 
ಮತ್ತು ಅವರಿಗೆ ಇಮ್ಮಡಿ ಯಾತನೆ ಕೊಡಬೇಕೆನ್ನುವರು 33: 68 


* ಅಲ್ಲಿ ಪಥಭ್ರಷ್ಟರು ತಮ್ಮನ್ನು ದಾರಿಗೆಡಿಸಿದ ನಾಯಕರನ್ನು 


ತಮಗೆ ಒಪ್ಪಿಸಬೇಕು ಮತ್ತು ತಾವು ಅವರನ್ನು ತುಳಿದು 
ಬಿಡಬೇಕೆಂದು ಅಪೇಕ್ಟಿಸುವರು 41: 29 

ಈ ಅಲ್ಲಿ ಮುತ್ತಕೀಗಳ ಹೊರತು ಎಲ್ಲ ಗೆಳೆಯರೂ ಪರಸ್ಪರ 
ಶತ್ರುಗಳಾಗುವರು 43: 67 

೬. ಅಲ್ಲಿ ಅಪರಾಧಿಗಳಿಗೆ ಎಲ್ಲೂ ಅಭಯಾಶ್ರಯ ಸಿಗದು 
41: 48, 42: 47 

ಇ ಅಲ್ಲಿ ಅಪರಾಧಿ ಮಾನವರ ಪರಸ್ಪರ ಸಂಬಂಧವನ್ನು ಕಡಿದು 
ಹಾಕಲಾಗುವುದು 36: 59, ಟಿ-52 


* ಅಲ್ಲಿ ಅಪರಾಧಿಗಳು ತಮಗೆ ಒದಗುವ ಸ್ಥಿತಿಯ ವಿರುದ್ಧ 


ಪ್ರತಿಭಟಿಸಲಾರರು 42: 47, ಟಿ-73 

೪ ಅಲ್ಲಿ ಅಪರಾಧಿಗಳು ತಮ್ಮನ್ನು [ರಕ್ಷಿಸಿಕೊಳ್ಳಲು ಯಾವ 
ಉಪಾಯವನ್ನೂಕೈಗೊಳ್ಳಲಾರರು 42: 47, ಟಿ-73 

9 ಅಲ್ಲಿಎಲ್ಲ ಆಜ್ಞೋಲ್ಲಂಘಕರು ಮತ್ತು ಅವರ ಆರಾಧ್ಯರು 
ಸುತ್ತುವರಿದು ತರಲ್ಲಡುವರು 37: 22, 41: 19 


ಅ ಅಲ್ಲಿ ನಾಯಕರೂ ಅನುಯಾಯಿಗಳೂ ಯಾತನೆಯಲ್ಲಿ 


ಸಹಭಾಗಿಗಳಾಗಿರುವರು 37: 33 


9 ಲಲ್ಲಿ ಅನುಯಾಯಿಗಳು .. ತಮ್ಮ, ನಾಯಕರನ್ನು 


ದೂಷಿಸುವರು 38: 60, 61 

9 ಅಲ್ಲಿಪಥಭ್ರಷ್ಟನಾಯಕರು ಮತ್ತವರ ಅನುಯಾಯಿಗಳು 
ಪರಸ್ಪರರನ್ನು ಅಪರಾಧಿಗಳೆಂದು ಸಾರುವರು 31:31 ರಿಂದ 
33, 37, 27 ರಿಂದ 32 

ಈ ಅಲ್ಲಿ ಮುಶ್ರಿಕರ ಆರಾಧ್ಯರು ತಮ್ಮ ಆರಾಧಕರೊಂದಿಗೆ 
ತಮಗೆ ಸಂಬಂಧವಿಲ್ಲವೆನ್ನುವರು 34: 41, 35: 14, 46: 6 


ತಪ್ಪೀಮುಲ್‌ ಕುರ್‌ಆನ್‌ 


* ಅಲ್ಲಿ ಯಾರೂ ಇತರರ ಹೊರೆಯನ್ನು ಹೊರಲಾರನು 
35: 18, 39:7 

* ಅಲ್ಲಿ ಅಪರಾಧಿಗಳಿಗೆ ಅವರ ಕರ್ಮಗಳ ಕೆಡುಕು 
ವ್ಯಕ್ತವಾಗುವುದು 45: 33 

9 ಅಲ್ಲಿ ಪ್ರತಿಯೊಬ್ಬನೊಡನೆ ಅವನ 
ವಿಚಾರಣೆ ನಡೆಯುವುದು.34: 25 

€ . ಅಲ್ಲಿ ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ತಾನೇ 
ಹೊಣೆಯಾಗಿರುವನು 42: 15, ಟಿ-29 

* ಅಲ್ಲಿ ಅಪರಾಧಿಗಳಿಗೆ ಅವರ ಸ್ವಂತ ಕರ್ಮಗಳಿಗನುಸಾರ 
ಶಿಕ್ಷೆಕೊಡಲಾಗುವುದು 37: 39 

4 ಅಲ್ಲಿ ಪ್ರತಿಯೊಬ್ಬನಿಗೆ ಅವನ ಕರ್ಮಕ್ಕನುಸಾರ ಪ್ರತಿಫಲ 
ಕೊಡಲಾಗುವುದು 36: 54, 39: 70, 45: 28, 46: 19 

6 ಅಲ್ಲಿಪ್ರತಿಯೊಬ್ಬನ ಸ್ಥಾನಮಾನವು ಅವನ ಕರ್ಮಕ್ಕನುಸಾರ 
ನಿಶ್ಚಯಿಸಲ್ಪಡುವುದು 46: 19 

* ಅಲ್ಲಿಮಿಥ್ಯವಾದಿಗಳು ನಷ್ಟಕ್ಕೊಳಗಾಗುವರು 45: 27 

* ಅಲ್ಲಿ ಸತೃವಿಶ್ವಾಸಿಗಳನ್ನು ಹೇಗೆ ಸ್ವಾಗತಿಸಲಾಗುವುದು? 
33:44 | 

6 ಅಲ್ಲಿ ಮೂಮಿನ್‌ ಮತ್ತು ಫಾಸಿಕರ ಪರಿಣಾಮ ಒಂದೇ 
ರೀತಿ ಆಗಿರಲಾರದು 32: 18 - 

ಅ ಅಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ ತೀರ್ಮಾನ ಹೇಗೆ 
ಆಗುವುದು 39: 68 ರಿಂದ 70, 44: 40 ರಿಂದ 42, ಟಿ-37 
೬ ಲಲ್ಲಿ ಯಾವೆಲ್ಲ ವಿಧದಲ್ಲಿ ಜನರ ಕರ್ಮಗಳ ಬಗ್ಗೆ ಸಾಕ್ಷ್ಯ 
ಸ್ಥಾಪಿಸಲಾಗುವುದು? 45:28, 29 

ಅ ಅಲ್ಲ ಅಪರಾಧಿಗಳ ಎರುದ್ಧ ಸಾಕ್ಷಿಗಳನ್ನು ತರಲಾಗುವುದು 
39: 69, 40: 51, 52 

9 ಅಲ್ಲಿ ಜನರ ಕರ್ಮಪತ್ರಗಳು. ಮುಂದಿಡಲ್ಲಡುವುವು 
45: 28 ("ಕರ್ಮಪತ್ರ'ವನ್ನೂ ನೋಡಿರಿ) 

9 ಅಲ್ಲಿ ಅಪರಾಧಿಗಳ ಸ್ಥಂತ ಕೈಕಾಲುಗಳು ಅವರ ವಿರುದ್ಧ 
ಸಾಕ್ಸಿಹೇಳುವುವು 36: 65, 41: 20 

9 ಮಾನವನು ಯಾವೆಲ್ಲವಸ್ತುಗಳ ಮುಂದೆ ಯಾವುದಾದರೂ 
ಕರ್ಮವೆಸಗಿರುವನೋ ಆ ಎಲ್ಲ ವಸ್ತುಗಳು ಅಲ್ಲಿ ಅದನ್ನು 
ತಿಳಿಸಿಬಿಡುವುದು 41: 21, ಟಿ-26 

* ಅಲ್ಲಿ ಸತ್ಯದ ಕಡೆಗೆ ಕರೆ ಕೊಡುವವರ ಮತ್ತು 
ನಿರಾಕರಿಸುವವರ ನಡುವೆ ವ್ಯಾಜ್ಯ ಹೂಡಲ್ಪಡುವುದು 
39: 30, 31 

9 ಅಲ್ಲಿಸಕಲ ವ್ಯವಹಾರಗಳನ್ನುಸರಿಯಾಗಿಯೇ ತೀರ್ಮಾನಿಸಿ 
ಬಿಡಲಾಗುವುದು 34: 26, ಟಿ-45, 39: 69 


ಸ್ವಂತ ಕರ್ಮಗಳ 


ವಿಷಯ ಸೂಚಿ 


* ಅಲ್ಲಿಪಾಪಕ್ಕೆ ಅದರಷ್ಟೇ ಪ್ರತಿಫಲ ಸಿಗುವುದು 40: 40 

9 ಅಲ್ಲಿಅಪರಾಧಿಗಳ ಪರಿಸ್ಥಿತಿಯ ಚಿತ್ರಣ 37: 22 ರಿಂದ 34, 
41: 19 ರಿಂದ 25 

9 ಅಲ್ಲಿ ಶಿಕ್ಷೆ ಪಡೆಯುವವರಾರು? ಅದರಿಂದ ರಕ್ಷಣೆ 
ಪಡೆಯುವವರಾರು? 39: 32, 33 

* ದಿವ್ಯ ಗ್ರಂಥವನ್ನು ಅನುಸರಿಸದವರು ಅಲ್ಲಿ ಸಂತಾಪ 
ಪಡುವರು 39: 55 ರಿಂದ 58 

6 ಅಲ್ಲಿಸತ್ಯನಿಷೇಧಿಗಳು ತಾವೇಕೆ ಅಲ್ಲಾಹ್‌ ಮತ್ತು ರಸೂಲರನ್ನು 
ಅನುಸರಿಸಲಿಲ್ಲ ಮತ್ತು ಪಥಭ್ರಷ್ಟ ನಾಯಕರ ಮಾತನ್ನೇಕೆ 
ಕೇಳಿಬಿಟ್ಟೆವೆಂದು ಪಶ್ಚಾತ್ತಾಪ ಪಡುವರು 33: 66, 67 

6 ದಿವ್ಯ ಗ್ರಂಥವನ್ನು ಸುಳ್ಳಾಗಿಸುವವರು ಅಲ್ಲಿ ಎಂತಹ ಗತಿಗೆ 
ತುತ್ತಾಗುವರು 39: 59, 60 

9 ಲಲ್ಲಿಸೈತಾನನ ಹಿಂಬಾಲಕರು ತಮ್ಮಕೃತ್ಯದ ಬಗ್ಗೆ ಪಶ್ಚಾತ್ತಾಪ 
ಪಡುವರು 43: 38 

9 ಅಲ್ಲಿ ಸತ್ಯನಿಷೇಧಿಗಳು ತಮ್ಮ ಮೂರ್ಹತನಕ್ಕಾಗಿ ತಮ್ಮನ್ನು 
ತಾವೇ ಶಪಿಸುವರು 40: 10 

ಅ ಸತ್ಯನಿಷೇಧಿಗಳಿಗೆ ರಸೂಲರ ಮತ್ತು ಗ್ರಂಥಗಳ ಮೂಲಕ 
ಎಚ್ಚರಿಸಿದ ಬಳಿಕವೂ ಸನ್ಮಾರ್ಗಕ್ಕೆ ಬಾರದಿದ್ದುದರ ಆಧಾರದಲ್ಲಿ 
ಅವರ ಎರುದ್ಧವಾದ ಸ್ಥಾಪಿಸಲಾಗುವುದು 39: 74 

* ಸತ್ಯನಿಷೇಧಿಗಳು ಭೂಲೋಕದಲ್ಲಿ ಸುಳ್ಳಾಗಿಸುತ್ತಿದ್ದ 
ವಾಸ್ತವಿಕತೆಗಳನ್ನು ಅಲ್ಲಿ ಒಪ್ಪಿಕೊಳ್ಳುವರು 34: 52, 53 

6 ಅಲ್ಲಿ ಸ್ಪರ್ಗದವರು ಭೂಮಿಯ ವಾರೀಸುದಾರರಾಗುವರು 
39: 74 

9 ಅಲ್ಲಿ ದೇವಚರರು ಅರ್ಶ್‌ನ ಸುತ್ತಲೂ ವೃತ್ತಾಕಾರ 
ದಲ್ಲಿರುವರು 39: 75 

9 ಅಲ್ಲಿ ಪ್ರಶಂಸೆಯು ಅಲ್ಲಾಹನಿಗೇ ಮೀಸಲು ಎಂದು 
ಘೋಷಿಸಲಾಗುವುದು 39: 75 

9 ಲಲ್ಲಿಒಳಿತಿಗೆ ಅಪಾರ ಪ್ರತಿಫಲ ಸಿಗುವುದು 40: 40 

9 ಅಲ್ಲಿಸಜ್ಜನರು ವಿಳಂಬವಿಲ್ಲದೆ ಸ್ಪರ್ಗಕ್ಕೆ ಪ್ರವೇಶಿಸಲ್ಪಡುವರು 
36: ಟಿ-51 

9 ಪರಲೋಕ ನಿಷೇದಿಗಳು ಸತ್ತೊಡನೆ ಅವರಿಗೆ ಪರಲೋಕದ 
ವಾಸ್ತವಿಕತೆ ತಿಳಿದು ಬಿಡುವುದು 40: 42, ಟಿ-63 

(ಹೆಚ್ಚಿನ ವಿವರಗಳಿಗೆ "ಅದಾಬ್‌'ನಲ್ಲಿ ನೋಡಿರಿ) 

(ಹೆಚ್ಚಿನ ವಿವರಗಳಿಗೆ 'ಹಶ್ರ್‌', *ಸತ್ವಲ', "ಮರಣೋತ್ತರ 
ಜೀವನ' ಮತ್ತು 'ಕಿಯಾಮತ್‌' ನೋಡಿರಿ) 


451 


ಆಣೆ 

("ಕುರ್‌ಆನಿನ ಆಣೆಗಳು' ಮತ್ತು “ಪ್ರತಿಜ್ಞೆ ನೋಡಿರಿ) 
ಆರ್ತವ 

('ಶುಚಿತ್ಹ್ವ ಮತ್ತು 'ನಿಕಾಹ್‌ ಮತ್ತು ತಲಾಕಿನ ಕಾನೂನು' 
ನೋಡಿರಿ) 

ಆತ್ಮ 

(“ಚಿತ್ರ' ಮತ್ತು "ರೂಹ್‌' ನೋಡಿರಿ) 

ಆದಮ್‌(ಅ) 

ಅ ಆದಮ್‌(ಅ) ಮತ್ತು ಇಬ್‌ಲೀಸ್‌ನ ಚರಿತ್ರೆ *38: 71 
ರಿಂದ 85 

(ಹೆಚ್ಚಿನ ವಿವರಗಳಿಗಾಗಿ “ಕುರ್‌ಆನ್‌ ಇದರಲ್ಲಿ ಕಥೆಗಳನ್ನು 
ಯಾವ ಉದ್ದೇಶಕ್ಕಾಗಿ ಹೇಳಲ್ಪಟ್ಟಿದೆ'' ನೋಡಿರಿ) 

ಆ ಸಕಲ ಮಾನವರೂ ಆದಮ್‌ರ(ಅ) ಸಂತತಿ 36: 60 

ಆದ್‌ 


© 515: 12, 40:31, 41: 13 

* ಅವರ ಮೇಲೆ ಯಾತನೆ ಎರಗಲು ಕಾರಣ 41: 15, 16 

* ಅವರ ಯಾತನೆಯ ರೀತಿ 41: 16 1 
ಆಯತ್‌-ಆಯಾತ್‌ (ಸೂಕ್ತಗಳು-ನಿದರ್ಶನಗಳು) 

ಅ ಅಲ್ಲಾಹನ ಆಯಾಶ್‌ಗಳ ಆರು ಪ್ರಮುಖ ವಿಧಗಳು 
32:22, ಟಿ-34 

೪ ಅಲ್ಲಾಹನ ನಿದರ್ಶನಗಳಿಂದ ಎಂತಹವರು ಪಾಠ 
ಕಲಿಯುತ್ತಾರೆ 34: 9, ಟಿ-13, 40: 13, 45:3, 4,5 

೬ ಅಲ್ಲಾಹನ ನಿದರ್ಶನಗಳಿಂದ ಯಾರು ಸರಿಯಾದ ಜ್ಞಾನ 
ಪಡೆಯುತ್ತಾರೆ 45: 13 

* ಅಲ್ಲಾಹನ ಆಯತ್‌ಗಳನ್ನುತಿರಸ್ಕರಿಸುವವರ ದುಷ್ಪರಿಣಾಮ 
41: 15, 16, 27, 28, 45: 11 

* ಅಲ್ಲಾಹನ ಆಯತ್‌ಗಳನ್ನು ಸೋಲಿಸಲು ಪ್ರಯಶ್ನಿಸುವವರ 
ಅಂತಿಮ ಪರಿಣಾಮ 34: 5 

* ಅಲ್ಲಾಹನ ಆಯತ್‌ಗಳ ವಿರುದ್ಧ ವೃಥಾ ವಾದ-ವಿವಾದ 
ನಡೆಸುವುದರ ಪರಿಣಾಮ 40: 4, 5, 69 ರಿಂದ 71 

9 ದೇವ ಗ್ರಂಥದ ಸೂಕ್ತಗಳೆದುರು ಅಹಂಕಾರ ತೋರುವವರು 
ಮತ್ತು ಅದನ್ನು ಗೇಲಿ ಮಾಡುವವರ ಪರಿಣಾಮ 45: 7 ರಿಂದ 
11, 31 ರಿಂದ 35 

೪ ಅಲ್ಲಾಹನ ಸೂಕ್ತಗಳನ್ನು ಕುತರ್ಕದಿಂದ ಎದುರಿಸುವವರು 
ಪರಾಜಿತರಾಗುವುದು ಖಚಿತ 40: 56, ಟಿ-76 


452 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಅಲ್ಲಾಹನ ಆಯತ್‌ಗಳನ್ನು ಕುತರ್ಕದೊಂದಿಗೆ ಎದುರಿಸು 
ವವರು ಯಾವ ಅಭಯಾಶ್ರಯವನ್ನೂ ಪಡೆಯಲಾರರು 42: 
35 

* ಅಲ್ಲಾಹನ ಆಯತ್‌ಗಳ ವಿರುದ್ಧ ಜಗಳ ಮಾಡುವವರು 
ಎಂತಹವರು 40: 35, ಟಿ-53, 54 

೪ ಅಲ್ಲಾಹನ ಆಯತ್‌ಗಳನ್ನು  ನಂಬದಿರುವುದರ 
ಪರಿಣಾಮವು ಪಥಭ್ರಷ್ಟತೆಯಾಗಿದೆ 40: 63 

6 ಅಲ್ಲಾಹನ ಆಯತ್‌ಗಳ ವಿರುದ್ಧ ಪ್ರಯತ್ನಿಸುವವರಿಗೆ 
ಯಾತನೆಯಿದೆ 34: 38 

9 ಅಲ್ಲಾಹನ ಆಯತ್‌ಗಳಿಗೆ ತಪ್ಪುಅರ್ಥಗಳನ್ನು! ಕಲ್ಪಿಸುವುದರ 
ಪರಿಣಾಮ 41: 40 

ಅ ಅಲ್ಲಾಹನ ಆಯತ್‌ಗಳನ್ನು ನಿರಾಕರಿಸುವವರ ಬುದ್ಧಿಕೆಟ್ಟು 
ಹೋಗುತ್ತದೆ 46: 26, ಟಿ-31 

ಆಯತ್‌ (ಪವಾಡಗಳು ಮತ್ತು ಪ್ರವಾದಿತ್ಚದ ಲಕ್ಷಣಗಳು 
ಎಂಬ ಅರ್ಥದಲ್ಲಿ) 

© +40:.23, 78, 43: 46, 44: 33 

9 ಯಾವ ಪ್ರವಾದಿಯೂ ತನ್ನಸ್ಥಂತ ಅಧಿಕಾರದಿಂದ ಪವಾಡ 
ತೋರಿಸಲು ಶಕ್ತನಲ್ಲ40: 78 

9 ಮುಆ್‌ಜರುಃ (ಪವಾಡ ಅಲ್ಲಾಹನ ಅನುಮತಿಯಿಂದಲೇ 
ಕಂಡು ಬರುತ್ತದೆ 40: 78 

ಅ ಮುಆ್‌ಜಿರುಃ ಕಂಡು ಬರುವುದು ತೀರ್ಮಾನ 
ಮಾಡುವುದಕ್ಕಾಗಿಯೇ ಹೊರತು ಮನರಂಜನೆಗಾಗಿ ಅಲ್ಲ 
40: 78 

(ಹೆಚ್ಚಿದ ವಿವರಣೆಗಳಿಗೆ "ಮುಆ್‌ಜಿರುಃ' ನೋಡಿರಿ) 


ಆಯಾತ್‌ (ದೇವ ಗ್ರಂಥದ ಸೂಕ್ತಗಳು ಮತ್ತು 
ದೇವಾದೇಶಗಳೆಂಬ ಅರ್ಥದಲ್ಲಿ 

ಅ 311: 2, 7, 32: 15, 24, 33: 34, 34: 5, 36: 46, 
39: 59, 40: 4, 35, 56, 63, 69, 41: 15, 28, 40, 44, 
42: 35, 45: 6, 25, 31, 35, 46: 7; 26 

ಆಯಾತ್‌ (ಸತ್ಯ ಪರಿಚಯದ ಕುರುಹುಜಗಳ ಮತ್ತು 
ಆರಾಧನೆ) 

(ಇಬಾದತ್‌ ನೋಡಿರಿ) 

ಆರಾಧ್ಯ 
("ಇಲಾಹ್‌' ನೋಡಿರಿ) 


ಆಲ್‌ (ಮನೆತನ) 

ಅ ಫಿರ್‌ಔನನ ಮನೆತನ ೬40: 28, 45, 46 : 

ಇಂಜೀಲ್‌ 

೨ ಅದನ್ನು ನಂಬುವವರೇ ಅದರ ಕುರಿತು 


ಸಂಶಯಗ್ರಸ್ತರಾಗಿದ್ದಾರೆ 42: 14, ಟಿ-25 

(ವಿವರಣೆಗೆ 'ಬೈಬಲ್‌' ಶೀರ್ಷಿಕೆಯನ್ನೂ ನೋಡಿರಿ) 
ಇಬಾದತ್‌ (ದಾಸ್ಯ-ಆರಾಧನೆ) R 

ಅ ಇಬಾದತ್‌ (ದಾಸ್ಯ-ಆರಾಧನೆನ ಅರ್ಥ ಮತ್ತು ವಿವರಣೆ 
39:2, ಟಿ-3 

ಅ ಮಾನವನಿಗೆ, ಒಬ್ಬನೇ ಇಲಾಹನ ದಾಸ್ಯ-ಆರಾಧನೆ 
ಮಾಡಲು ಆಜ್ಞಾಪಿಸಲಾಗಿದೆ 39: 64 ರಿಂದ 66, 41: 14 

€ ದುಆ ಮತ್ತು ಇಬಾದತ್‌-ಸಮಾನಾರ್ಥ ಪದಗಳು 
40: 60, 66, ಟಿ-84 

9 ಮಾನವನು ನಿಶ್ಶರ್ಶವಾಗಿ ಯಾರದಾದರೂ ಅನುಸರಣೆ 
ಮಾಡಿದರೆ ಅವನು ಆತನ ಆರಾಧನೆ ಮಾಡಿದಂತಾಗುತ್ತದೆ 
45:23 

9. ಯಾರಿಗಾದರೂ ಸಾಷ್ಟಾಂಗವೆರಗುವುದು ಅವನ 
ಇಬಾದತ್‌ ಮಾಡುವುದರ ಸಮಾನಾರ್ಥವಾಗಿದೆ 41: 37 

೪ ದೇವೇತರರ ಅನುಸರಣೆ ಎಂಬರ್ಥದಲ್ಲಿ "ಇಬಾದತ್‌' 
ಪದ ಪ್ರಯೋಗಿಸಿದ ಉದಾಹರಣೆಗಳು 34: 40 

€ ಇಬಾದತ್‌-ಇತಾಅತ್‌ (ದಾಸ್ಯ-ಅನುಸರಣೆ) ಎಂಬ 
ಅರ್ಥದಲ್ಲಿ36: 60, 61, ಟಿ-53 

ಅ ಅಲ್ಲಾಹನ ಹೊರತು ಇನ್ನಾರ ಇಬಾದತನ್ನೂ: ಮಾಡಬಾರದು 
46: 21 

ಅ ಅಲ್ಲಾಹನ ಇಬಾದತ್‌ ಮಾಡುವುದರ ಅರ್ಥ 39: 2, 
ಟಿ-3 

ಅ ಸೃಷ್ಟಿಕರ್ತನ ದಾಸ್ಯ-ಆರಾಧನೆ ಮಾಡುವುದು ಸಾದ್ಯಂತ 
ವಿವೇಕ ಮತ್ತು ಪ್ರಕೃತಿಯ ಬೇಡಿಕೆ 36: 23, ಟಿ-18 

೪ ಅಲ್ಲಾಹನ ಹೊರತು ಇನ್ನಾರದೇ ದಾಸ್ಯ-ಆರಾಧನೆ 
ಮಾಡುವುದು ಅಜ್ಞಾನವಾಗಿದೆ 39: 64 

9 ಅಲ್ಲಾಹನ ದಾಸ್ಯ-ಆರಾಧನೆ ಮಾತ್ರ ನೇರಮಾರ್ಗವಾಗಿದೆ 
36: 61, 40: 7 

9 . ಅಲ್ಲಾಹನ ಹೊರತು ಇತರರ ದಾಸ್ಯ-ಆರಾಧನೆ 
ಮಾಡುವವರು ನರಕವನ್ನು ಪ್ರವೇಶಿಸುವರು 40: 60 
(ಹೆಚ್ಚಿನ ವಿವರಗಳನ್ನು "ತೌಹೀದ್‌, ದುಆ ಮತ್ತು ಶಿರ್ಕ್‌'ನಲ್ಲಿ 
ನೋಡಿರಿ) 


ವಿಷಯ ಸೂಚಿ ` 


ಇಬ್ರಾಹೀಮ್‌(ಅ) 

6 ಇಬ್ರಾಹೀಮ್‌ರ(ಅ) ಚರಿತ್ರೆ +37: 83 ರಿಂದ 113, 
43: 26 ರಿಂದ28 

* ಹೆಚ್ಚಿನ ವಿವರಗಳಿಗೆ "ಕುರ್‌ಆನ್‌' ಶೀರ್ಷಿಕೆ ನೋಡಿರಿ. : 
೪ ಅವರ ಪರಿಶುದ್ಧಗುಣ ವಿಶೇಷಗಳು *37: 84 


ಅ ಅವರು ಸುಳ್ಳು ಹೇಳಿದ್ದರೆಂಬ ಆರೋಪ ಮತ್ತು ಅದರ. 


ವಾಸ್ತವಿಕತೆ 37: 89, ಟಿ-49 


ಅ ಅವರು ಅಗ್ಗಿಗೆ ಎಸೆಯಲ್ಪಟ್ಟದ್ದು ಮತ್ತು ರಕ್ಷಿಸಲ್ಪಟ್ಟದ್ದು 


37: 97, 98 

9 ಅವರು ತಮ್ಮ ಜನಾಂಗದ ಸ್ರ ಒಡೆದುದು 
37:93 

* ಅವರ ಧರ್ಮವು ಬ ಧರ್ಮವೇ 
ಆಗಿತ್ತು 42: 13 

೨ ತನ್ನ ಸ್ವದೇಶದಿಂದ ಅವರು ಹಿಜ್ರಶ್‌ ಮಾಡಿದುದು (ವಲಸೆ 
ಹೋದದ್ದು 37: 99, ಟಿ-55 

ಆ ಅವರಿಗೆ ಪ್ರಥಮ ಪುತ್ರನ ಸುವಾರ್ತೆ 37: 101 

9 ಮಗನ ಬಲಿದಾನದ ಘಟನೆ 37: 102 ರಿಂದ 107 

* `ಅವರು ಬಲಿದಾನ ಮಾಡಿದುದು ಹ. ಇಸ್ಮಾತಲರನ್ನೋ 
ಅಥವಾ ಹ. ಇಸ್ಟಾಕರನ್ನೋ ಎಂಬ ಚರ್ಚೆ 37: ಟಿ-67 
ಇಬ್ಲೀಸ್‌ 

9 ಆದಮ್‌(ಅ) ಮತ್ತು ಇಬ್ಬೀಸ್‌ ಇವರ ಕಥೆ 38: 71 ರಿಂದ 
85 ‘ ತ ` 


* ಪಥಭ್ರಷ್ಟ ಮಾನವನು ಅವನ ನಿರೀಕ್ಷೆಗಳನ್ನು 


ಈಡೇರಿಸುತ್ತಾನೆ 34: ಟಿ-36 

೪ ಅವನಿಗೆ ಮಾನವನನ್ನು ಬಲಾತ್ಕಾರದಿಂದ ತನ್ನ ಕಡೆಗೆ 
ಎಳೆಯುವ ಅಧಿಕಾರವಿಲ್ಲ34: 21, ಟಿ-36 

(ಹೆಚ್ಚಿನ ವಿವರಗಳಿಗೆ 'ಶೈತಾನ್‌' ಶೀರ್ಷಿಕೆ ನೋಡಿರಿ) ` 
ಅಲಾಹ್‌ (ಆರಾಧ್ಯ) 

9 ಅರ್ಥ ಮತ್ತು ವಿವರಣೆ 37: 4,-ಟಿ-2, 44:8, ಟಿ-7 

೪ ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯರಿಲ್ಲದಿರಲು 
ಕಾರಣ 31: 4, 5, ಟಿ-4 

9 ಕೇವಲ ಅಲ್ಲಾಹನೊಬ್ಬಆರಾಧ್ಯ 37: 4 


9 ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯನಿಲ್ಲ 37: 35, 


38: 65, 39: 6, 40: 3, 62, 44: 8 
9 ಮಾನವನ ಆರಾಧ್ಯನು ಒಬ್ಬನೇ 41: ಪರಿಚಯ, 6 


453 


€ ಆಕಾಶದ ಆರಾಧ್ಯನೂ ಭೂಮಿಯ ಆರಾಧ್ಯನೂ 
ಅಲ್ಲಾಹನೇ 43: 84 
* ಮಾನವನು ಪ್ರಶ್ನಾತೀತವಾಗಿ ಯಾರ ಆರಾಧನೆ 
ಮಾಡುತ್ತಾನೋ ಅವನೇ ಅವನ ಆರಾಧ್ಯ 45: 23 
ಇಲ್ಯಾಸ್‌(ಅ) 
9 ಅವರ ಚರಿತ್ರೆ 37: 123 ರಿಂದ 132 
9 ಇವರ ಕುರಿತು ಬನೀ ಇಸ್ರಾಈಲರ ನಂಬಿಕೆಗಳು 
37: ಟಿ-73 
ಇಲ್ಲಾದ್‌ (ದಾರಿ ತಪ್ಪಿದ). 
೪ ಅಲ್ಲಾಹನ ಸೂಕ್ತಗಳಿಗೆ ತಪ್ಪು ಅರ್ಥ ಕಲ್ಪಿಸುವುದು 41: 40, 
ಟಿ-49 
ಇಸ್ಲಾಮ್‌ 
4 ಅದರ ವಾಸ್ತವಿಕತೆ ಮತ್ತು ಅದರ ತಿರುಳು 31: 22, ಟಿ-40, 
33: 35, ಟಿ-54, 55, 37: ಪರಿಚಯ, 39: 12, 54 
9 ಅದು ಭೂಲೋಕದಲ್ಲಿ ಪ್ರಾಬಲ್ಯ ಸ ಸಾಧಿಸಲಿ: ಬಂದಿದೆ 
38: ಪರಿಚಯ 
ಅ ಮುಸ್ಲಿಮ್‌ ಎಂದು ಯಾರನ್ನು "ರಯ ಸ ತ ಕ 
ಟಿ-54, 43: 69 
9 ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯ ಆದೇಶ 
33: 36 
9 ಅಲ್ಲಾಹ್‌ ಮತ್ತು ರಸೂಲರನ್ನು ಅನುಸರಿಸಿದವನು ಭಾರೀ 
ಯಶಸ್ಸುಪಡೆದನು 33: 71 
9 ಇಸ್ಲಾಮೀ ಧರ್ಮಾಹ್ನಾನದ (ಧರ್ಮ ಪ್ರಚಾರದ) ಮುಖ್ಯ 
ಉದ್ದೇಶ 36: 6, 38: 50, 65, 70, 87, 39: 2, 10 ರಿಂದ 
15, 27, 28, ಟಿ-48, 41: 6, 42: ಪರಿಚಯ, 17,13, 15, 
ಟಿ-20 
ಆ ಇಸ್ಲಾಮ್‌ ಧರ್ಮ ಪ್ರಚಾರದ ಮಹತ್ವ 41: 33, 34 
ಟಿ-36, 37 

("ಧರ್ಮ ಪ್ರಚಾರದ ಯುಕ್ತಿ'ಯನ್ನು ನೋಡಿರಿ) 
ಅ ನೈಜ ಮುಸ್ಲಿಮನ ಗುಣ ವಿಶೇಷಗಳು 39: 23 
(ಹೆಚ್ಚಿನ ವಿವರಗಳನ್ನು "ಈಮಾನ್‌'ನಲ್ಲಿನೋಡಿರಿ). . _ 
೬ ಇಸ್ಲಾಮಿನಲ್ಲಿ ಯಾರಿಗಾದರೂ ಹೃದಯ ವೈಶಾಲ್ಯ 
ವುಂಟಾಗುವುದರ ಅರ್ಥ 39: 22, ಟಿ-40 
* ಅದೊಂದು ಜ್ಯೋತಿಯಾಗಿದ್ದು ಅದರಿಂದ ಮನುಷ್ಯನಿಗೆ 
ಜೀವನದಲ್ಲಿಸನ್ನಾರ್ಗ ಕಾಣಿಸುತ್ತದೆ 39: 22, ಟಿ-41 


454 


ತಪ್ಪೀಮುಲ್‌ ಕುರ್‌ಆನ್‌. 


ಆ ಇಸ್ಲಾಮ್‌ ಮಾನವ ಜೀವನದಲ್ಲಿಉಂಟು ಮಾಡಿದ ಅದ್ಭುತ 
ಸತ್ಯಾಂತಿ 41: ಟಿ-70 

ಅ ಅದರಲ್ಲಿ ಸಕಲ ಪ್ರವಾದಿಗಳು ತಂದ ಗ್ರಂಥಗಳ ಮೇಲೆ 
ವಿಶ್ವಾಸವಿರಿಸಬೇಕಾದುದು ಅತ್ಯಗತ್ಯ 42: 15 

(ಹೆಚ್ಚಿ ನ ವಿವರಗಳನ್ನು "ಈಮಾನ್‌', "ದೀನ್‌ (ಧರ್ಮ)', 
. "ಕುರ್‌ಆನ್‌', ಮುಹಮ್ಮದ್‌(ಸ ಮತ್ತು "ಪ್ರವಾದಿತ್ವ: 
ಇವುಗಳಲ್ಲಿ ನೋಡಿರಿ) 

ಇಸ್ಲಾಮೀ ರಾಷ್ಟ್ರ 

9 ಅದರಲ್ಲಿ ಇಸ್ಲಾಮಿನ ಶತ್ರುಗಳಿಗೆ ಬೆಳೆಯುವ ಅವಕಾಶ 
ನೀಡಲಾಗದು 33: 60 ರಿಂದ 62, ಟಿ-115 

6 ಅದರಲ್ಲಿ ""ಸಲಹಾ ಮಂಡಳಿ''ಯ ಮಹತ್ವ ಅದರ 
ಕುರಿತು ಆದೇಶಗಳು ಮತ್ತು ಅದರ ಬೇಡಿಕೆಗಳು 42: 38, 
ಟಿ-61 | 

* ಮುಸ್ಲಿಮ್‌ ಆಡಳಿತಗಾರನ ಗುಣ ವಿಶೇಷಗಳು 38: 34, 
35, ಟಿ-36, 42: 38, ಟಿ-61 

(ಹೆಚ್ಚೆ ವಿವರಗಳನ್ನು "ಖಲಾಫತ್‌', ಮತ್ತು "ಇಸ್ಲಾಮೀ 
ಕಾನೂನ” ನ್ನು ನೋಡಿರಿ) 

ಇಸ್ಲಾಮೀ ಸಾಮಾಜಕ ವ್ಯವಸ್ಥೆ 

ಅ ಅದರಲ್ಲಿಮಾನವ ಸಮಾನತೆ 33: ಟಿ-68 

€ ಸಂಬಂಧಿಕರ ಹಕ್ಕುಗಳಿಗೆ ಇತರರಿಗಿಂತ ಹೆಚ್ಚು ಪ್ರಾಶಸ್ತ್ಯವಿದೆ 
33: 6 
9 ಪರ್ದಾ (“ಇಸ್ಲಾಮೀ ಕಾನೂನು' ಮತ್ತು "ಸಾಮಾಜಿಕ 
ಕಾನೂನುಗಳು' ಇವುಗಳನ್ನು ನೋಡಿರಿ) 

೪ ಆದರಲ್ಲಿಸ್ಟ್ರೀಯ ನೈಜ ಸ್ಥಾನ 33: ಟಿ-48, 49 

ಅ ಮುಸ್ಲಿಮ್‌ ಸಮಾಜದಲ್ಲಿಇಸ್ಲಾಮೀ ಶತ್ರುಗಳಿಗೆ ಬೆಳೆಯಲು 
ಅವಕಾಶ ಕೊಡುವಂತಿಲ್ಲ33: 60, 61 

ಇಸ್ಮಾಈಲ್‌(ಆ) 

* ಹ. ಇಸ್ಟಾಈಲ್‌ರ(ಅ) ಜನನ 37: 101, ಟಿ-57 

9 ಅವರ ಬಲಿದಾನದ ಘಟನೆ 37: 102 ರಿಂದ 107 

* ಅವರ ವಿಶಿಷ್ಟಗುಣಗಳು 37: 101, ಟಿ-59, 67 
ಆಸ್ರಾಈಲ್‌ 

೪ (ವಿವರಣೆಯನ್ನು 'ಬನೀ ಇಸ್ರಾಶಲ್‌'ನಲ್ಲಿನೋಡಿರಿ) 
ಇಸ್‌ಹಾಕ್‌(ಅ) 

* ಅವರ ಜನನದ ಸುವಾರ್ತೆ ೬37: 112 


ಅ ಹ. ಇಬ್ರಾಹೀಮ್‌(ಅ) ಬಲಿಯರ್ಪಿಸಲು ಮುಂದಾದುದು 
ಹ. ಇಸ್ಮಾಶಃಲರನ್ನೋ ಅಥವಾ ಹ. ಇಸ್‌ಹಾಕರನ್ನೋ ಎಂಬ 
ಚರ್ಚೆ 37: ಟಿ-67 

ಅ ಅವರ ವಿಶೇಷ ಗುಣಗಳು 37: ಟಿ-67 


ಇಹಲೋಕ 


* ಲೌಕಿಕ ಜೀವನವು ವಸ್ತುಶಃ' ಮಾನವನಿಗೆ ಪರೀಕ್ಷೆಗಾಗಿ 
ಕೊಡಲಾಗಿರುವ ಕಾಲಾವಧಿಯಾಗಿದೆ *35: 37 

ಅ ಲೌಕಿಕ ಜೀವನದ ವಾಸ್ತವಿಕತೆ *39: 20, ಟಿ-39, 40: 39 
* ಲೌಕಿಕ ಜೀವನದಲ್ಲಿ ಅವನ ಪರೀಕ್ಷೆ ಹೇಗೆ ನಡೆಯುತ್ತದೆ 
(ಪರೀಕ್ಷೆ: ನೋಡಿರಿ) +42: ಟಿ-11 

6 ಅನಾಸ್ಥಿಯಲ್ಲಿರುವ ಮಾನವರು ಲೌಕಿಕ ಜೀವನದ 
ಬಾಹ್ಯದೃಶ್ಯಗಳಿಂದ ಹೇಗೆಲ್ಲ" ಮೋಸ ಹೋಗುತ್ತಾನೆ? 
+31: 33, 32: 9, 35: 5, 40: 4, 45: 35, 46: 26 

* ಲೌಕಿಕ ಅನುಗ್ರಹಗಳು, ಅವುಗಳನ್ನು ಪಡೆದವನು 
ಅಲ್ಲಾಹನ ಪ್ರೀತಿಗೆ ಪಾತ್ರನೆಂಬುದರ ಸೂಚನೆ ಆಲ್ವ ಇದು 
ಕೇವಲ ಪರೀಕ್ಷಾ ಸಾಧನವಾಗಿದೆ +34: 35, 39: 49 ರಿಂದ 
52, ಟಿ-69, 41:50 I 

9 ಈ ಜಗತ್ತು ಒಬ್ಬ ಯುಕ್ತಿ ಪೂರ್ಣಿನ ಯುಕ್ತಿಯ ಹೊರತು 
ಅಸ್ತಿತ್ವಕ್ಕೆ ಬರಲಿಲ್ಲ35: ಟಿ-48 

* ಇದರ ಕಷ್ಟಗಳ ನೈತಿಕ ನೆಲೆ 42: 30 ಟಿ-52 

("ಪರೀಕ್ಷೆ' ನೋಡಿರಿ) 

* ಇಹಲೋಕವನ್ನು ಮಾತ್ರ ಬಯಸುವವರ ಮತ್ತು 
ಪರಲೋಕಕ್ಕಾಗಿ ಪ್ರಯತ್ನಿಸುವವರ ಯತ್ನ ಮತ್ತು 
ಪರಿಣಾಮಗಳ ವ್ಯತ್ಯಾಸ 42: 20, ಟಿ-37 

ಅ ಅಲ್ಲಾಹನ ಆಜ್ಞೋಲ್ಲಂಘಕರು ತಮ್ಮ ಪಾಲಿನ ಅನುಗ್ರಹ 
ಗಳನ್ನು ಇಹಲೋಕದಲ್ಲೇ ಪಡೆದುಕೊಳ್ಳುತ್ತಾರೆ, ಪರಲೋಕ 
ಅನುಗ್ರಹಗಳಲ್ಲಿಅವರಿಗೆ ಯಾವ ಪಾಲೂ ಇಲ್ಲ46: 20 

ಅ ಲೌಕಿಕ ಸಂಪತ್ತುಗಳ ವಾಸ್ತವಿಕತೆ 42: 36, 43: 33 ರಿಂದ 
35, ಟಿ-33 

ಆ ಲೌಕಿಕ ಸಂಪತ್ತು ಮಾನವನ ಶ್ರೇಷ್ಠತೆಯ ಮಾನದಂಡವಲ್ಲ 
43:33ರಿಂದ 35 ಟಿ. 33: 

* ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆಯನ್ನು ಕೈಗೊಂಡವನ 
ಇಹಲೋಕ ಜೀವನ ನಾಶಹೊಂದುತ್ತದೆಮಬ ವಿಚಾರ ತಪ್ಪು 
39: 10, ಟಿ-30 

ಅ: ಭೂಮಿಯಲ್ಲಿ ಕೊಡಲ್ಪಡುವುದೆಲ್ಲವೂ ಮಾನವನಿಗೆ 
ಪರೀಕ್ಷಾರೂಪದಲ್ಲಿಕೊಡಲಾಗುತ್ತದೆ 39: 49 


ವಿಷಯ ಸೂಚಿ 


455 


* ಇಹಲೋಕದ ಭೌತಿಕ ಸಾಧನಗಳು ಮಾನವನನ್ನು 


ಅಲ್ಲಾಹನ ಹಿಡಿತದಿಂದ ರಕ್ಷಿಸಲಾರವು 34: 45, ಟಿ-65 


ಅ ಭೂಲೋಕದಲ್ಲಿಸಣ್ಣಪುಟ್ಟಯಾತನೆಗಳು ಮಾನವನ ಕಣ್ಣು 


ತೆರೆಸಲಿಕ್ಕಾಗಿ ಕಳುಹಿಸಲ್ಪಡುತ್ತದೆ 32: 21 

ಇಹ್ಲಾನ್‌ (ಉಪಕಾರ, ಸದ್ವರ್ತನೆ) 

ಅ ಮುಹ್ದಿನೀನ್‌ ಯಾರು? *33: 29, 46: 12' 

ಅ ಸತ್ಕರ್ಮಗಳ ವಾಸ್ತವಕತೆ 31: 3, 4, 26 

೨ ಕುರ್‌ಆನ್‌ ಮುಹ್ಲಿನೀನರಿಗೆ ಸುವಾರ್ತೆ ಕೊಡುತ್ತದೆ 
46: 12 ` 
ಅ ಮುಹ್ಲಿನೀನರ ಶುಭಾಂತ್ಯ 37: 80, 105, 110 
ಈಮಾನ್‌ (ಸತ್ಯವಿಶ್ವಾಸು 

ಅ ಸತ್ಯವಿಶ್ವಾಸದ ಬೇಡಿಕೆಗಳು +33: 36, 41, 42, 48, 56, 
37: ಪರಿಚಯ, 41; 30, ಟಿ-33, 42:36 ರಿಂದ 39, 46: 13 
ಅ ಸಶ್ಯಿವಿಶ್ವಾಸಿಗಳ ಗುಣ ವಿಶೇಷಗಳು ಮತ್ತು ಲಕ್ಷಣಗಳು 
+32: 15, 16, 33: 22, 23, 35, 35: 29, 36: 11, 39: 
9, 41: 30, 33, 42:18, 36 ರಿಂದ 39, 43: 67 


ಅ ಈಮಾನ್‌ ಕ್ಷೀಣಿಸುವುದು ಮತ್ತು ವೃದ್ಧಿಸುವುದರ 


ತಾತ್ಸರ್ಯ +33: 22, ಟಿ-38 

9 ಮೂಮಿನನಿಗೆ ಕುರ್‌ಆನ್‌ ದಿವ್ನ್‌ ಷದ, ಕೃಪೆ ಮತ್ತು 
ಮಾರ್ಗದರ್ಶನವಾಗಿರುತ್ತದೆ +41: 44 

* ಈಮಾನಿನ ಸತ್ಯತೆಯ ಮಾನದಂಡ *33: 19, ಟಿ-32, 
33: 34 

* ರಸೂಲರಸಂದೇಶವಾಹಕತ್ವದ ಮೇಲೆ ವಿಶ್ವಾಸವಿರಿಸುವುದರ 
ಅನಿವಾರ್ಯ ಬೇಡಿಕೆ 33: 53, 56 

ಅ ಸತ್ಯವಿಶ್ವಾಸಿಯ ಪರಿಚಯ 32: 15, 16, 33: 35 

* ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಸತ್ಯವಿಶ್ಚಾಸಿ ಎಂಬುದಕ್ಕಿರುವ 
ಲಕ್ಷಣಗಳು 33: 22 ರಿಂದ 24 

೬ ಸತ್ಯವಿಶ್ವಾಸಿಯು ಸತ್ಯನಿಷೇಧಿಗಳನ್ನು ಮತ್ತು ಕಪಟ 
ವಿಶ್ವಾಸಿಗಳನ್ನು ಅನುಸರಿಸಬಾರದು 33: 48 

9 ಅಲ್ಲಾಹನ ಆಜ್ಞೆಯ ಕುರಿತು ಮನಸ್ಸಿನೊಳಗೆ ಅಸಮಾಧಾನ 
ತಾಳಿದರೂ ಅದನ್ನು ಹಿಡಿಯಲಾಗುವುದು 33: 51, ಟಿ-92 
೨ ಹ. ಮುಹಮ್ಮದ್‌ರಣು ವಿರುದ್ಧ ಮನಸ್ಸಿನೊಳಗೆ 
ಕಸಿವಿಸಿಯುಂಟಾದರೂ ಹಿಡಿಯಲಾಗುವುದು 33: ಟಿ-92 
* ಸತ್ಯವಿಶ್ವಾಸಿಗಳ ಸಂಬಂಧವು ಪ್ರವಾದಿಯವರೊಂದಿಗೆ 
ಹೇಗಿರಬೇಕು? 33: 6, 69, ಟಿ-119 


` * ಕಾನೂನಿನ ಹಕ್ಕುಗಳಲ್ಲಿ 


€ ಶಈಮಾನ್‌ ಅಲ್ಲಾಹನ ಉಪಕಾರದ ಅನಿವಾರ್ಯ 
ಬೇಡಿಕೆಯಾಗಿದೆ 39: 6,7 
೪ ಮಾನವನು ಅಲ್ಲಾಹನನ್ನು ಭಯಪಡಬೇಕಾದುದು 
ಈಮಾನಿನ ಅನಿವಾರ್ಯ ಬೇಡಿಕೆ 39: 10 
ಸತ್ಯವು ಅನಾವರಣಗೊಳುವ ಸಮಯದ ತನಕ ಮಾತ್ರ 
ಈಮಾನ್‌ ಲಾಭದಾಯಕ 34: 52 ಟಿ-74 
€ ಯಾತನೆಯನ್ನುಕಂಡ ಬಳಿಕ ಈಮಾನ್‌.ಫಲದಾಯಕವಾದ 
ಏಕಮಾತ್ರ ದೃಷ್ಟಾಂತ 37: 147, ಟಿ-84 ಕ 
€ ಪ್ರಜ್ಞಾಪೂರ್ವಕವಾಗಿ ಏಕದೇವತ್ಚದ ಬಗ್ಗೆ ಸಾಕ್ಟ್ಯ 
ವಹಿಸುವವನ ಈಮಾನ್‌ ಮಾತ್ರ ಅಲ್ಲಾಹನ ಬಳಿ ಸಿಂಧು 
43: 86, ಟಿ-68 
ಸತ್ಯವಿಶ್ಥಾಸಿಗಳೆಲ್ಲರೂ ಸಮಾನರು 
33: ಟಿ-38 f 
ಆ ಸಕಲ ದಿವ್ಯ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸಬೇಕಾದುದು 
ಅಗತ್ಯ 42: 15 
ಅ ಸತ್ಯವಿಶ್ವಾಸಿಗಳಗೆ ಸಹಾಯ ಮಾಡುವ ಕುರಿತು ಅಲ್ಲಾಹನ 
ವಾಗ್ದಾನಗಳ ಸರಿಯಾದ ಅರ್ಥ 33: 22, ಟಿ-37, 
* ಅಲ್ಲಾಹ್‌ ಇಹಪರಗಳಿರಡರಲ್ಲೂ ಸಷ್ಯವಕ್ಯಾಗಗ 
ಸಹಾಯ ಮಾಡುತ್ತಾನೆ 40: 51 
4 ಅಲ್ಲಾಹನ ಈ ವಾಗ್ದಾನವು ಪರಮ ಸತ್ಯ 40: 55 " 
9 ಮೂಮಿನ್‌, ಕಾಫಿರ್‌ ಮತ್ತು ಮುನಾಫಿಕ್‌ಗಳ ವ್ಯತ್ಯಾಸ 
35: 22, 32, ಟಿ-42, 56 
9 ಮೂಮಿನ್‌ ಮತ್ತು ಫಾಸಿಕರೊಳಗೆ ವ್ಯತ್ಯಾಸ 32: 18; 
ಟಿ-30 
ಅ ಸತೃವಿಶ್ವಾಸಿಗಳ ಶುಭಾಂತ್ಯ 42: 36 
ಅ ಸಜನ ಸತ್ಯವಿಶ್ಚಾಹಗಳ' ಶುಭಾಂತ್ಯ 32: 17, 19,.40: 40, 
43: 69,70 
9 ಸಜ್ಜನ ಸತೃವಿಶ್ಚಾಸಿ ಮತ್ತು .ಪಿತೂರಿಕೋರರ i 
ಪರಿಣಾಮ ಒಂದೇ ಪ್ರಕಾರವಾಗಿರಲು ಸ ಸಾಧ್ಯವಿಲ್ಲ38: 28 
೪ ಸಜ್ಜನ ಸತ್ಯವಿಶ್ಥಾಸಿ ಮತ್ತು ದುರಾಚಾರಿ ಇವರು ಈ 
ಲೋಕದಲ್ಲೂಸ! (ಮಾನಕ. ಪರಲೋಕದಲ್ಲಿ ಸಮಾನರಾಗಲು 
ಸಾಧ್ಯವಿಲ್ಲ45: 21 Wo 
೪. ಆಜ್ಞಾಫಾಲಕ ಸತ್ಯವಿಶ್ಚಾಸಿಯೇ ವಾಸ್ತವದಲ್ಲಿ ಪರಮಾರ್ಥ 
ಜ್ಞಾನ ಹೊಂದಿದವನಾಗಿರುತ್ತಾನೆ 39: 9, ಟಿ-28 
9 ಕುರ್‌ಆನ್‌ ಮತ್ತು ಹ, ಮುಹಮ್ಮದ್‌ರಸು: .ಮೇಲೆ 
ವಿಶ್ವಾಸವಿರಿಸುವವರ ಮಹತ್ವ ಅವರಲ್ಲಿನ ವಿಧಗಳು ಮತ್ತು 
ಪರಲೋಕದಲ್ಲಿಅವರ ಅಂತಿಮ ಪರಿಣಾಮ 35: 32 ರಿಂದ 35 


೪. ಸತ್ಯಿ ವಿಶ್ವಾಸ ಮತ್ತು ಸದಾಚಾರಗಳ ಪರಸ್ಪರ ಅನಿವಾರ್ಯತೆ 
31: 8, 34: 4, 35:7, 10, 40: 40, 41: 8, 42: 22, 23, 
26, 45: 21, 30 

('ಸತ್ಯರ್ಮ'ವನ್ನು ನೋಡಿರಿ) 

€ ಕಮಾನಿನ ಹೊರತು ಯಾವ 
ಫಲದಾಯಕವಲ್ಲ 40: 40 

* ಈಮಾನ್‌, ಸತ್ಯರ್ಮದ ಫಲಗಳು ಮತ್ತು ಪರಿಣಾಮಗಳು 
31: 8,9, 32: 15 ರಿಂದ 19, 33: 24, 25, 35, 42 ರಿಂದ 
44, 47, 34:4, 37, 35: 7, 10, ಟಿ-21, 35: 29, 30, 
32, 33, 37: 80, 81, 109, 110, 121, 122, 131, 132, 
148, 41: 18, 30 ರಿಂದ 32, 42: 23, 25, 26, 45: 30, 
46:13, 14 

* ಈಮಾನ್‌ ಮತ್ತು ಸತ್ಯರ್ಮದ ನೈತಿಕ ಪರಿಣಾಮಗಳು 
38: 28 

* ಅಲ್ಲಾಹ್‌ ಸತ್ಯವಿಶ್ವಾಸಿಯ ಮೇಲೆ ಕೃಪೆ ತೋರುತ್ತಾನೆ 
33:73: 

ಅ ಸತ್ಯವಿಶಾಸಿಯ ಅನೇಕ ಪ್ರಮಾದಗಳ ಪರಿಹಾರವು ಇದೇ 
ಲೋಕದಲ್ಲಿ ಸಂಕಷ್ಟಗಳ ಮೂಲಕ ಸಂದು ಹೋಗುತ್ತದೆ 
42: 30, 8-52 

6 ಸತ್ಯವಿಶ್ವಾಸಿಗಳ ಪರವಾಗಿ ದೇವಚರರು ಪ್ರಾರ್ಥಿಸುತ್ತಾರೆ 
33: 43, 40: 7 ರಿಂದ9 

4 ದೇವಚರರು ಮತ್ತು ಸತ್ಯವಿಶ್ಥಾಫಿಗಳ ನಡುವೆ ಈಮಾನಿನ 
ನಂಟು ಇದೆ 40: 7, ಟಿ-6 

ಅ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಸಜ್ಜನ ಮಾತಾಪಿತರನ್ನೂ 
ಸಜ್ಜನ ಮಕ್ಕಳನ್ನೂ ಸತ್‌ಪತ್ನಿಯರನ್ನೂ ಸ್ವರ್ಗದಲ್ಲಿ ಒಂದೇ ಕಡೆ 
ಇರಿಸಲಾಗುವುದು. 40: 8, ಟಿ-11 

ಆ ಸತ್ಯವಿಶ್ಚಾಸಿಗಳಿಗೆ ಸ್ಪರ್ಗದ ವಾಗ್ದಾನ 41: 30 

$ ಯಾವುದೇ ಮೂಮಿನನಿಗೆ ತಪ್ಪಿಲ್ಲದೆ. ತೊಂದರೆ 
ಕೊಡುವುದು ಪಾಪವಾಗಿದೆ 33: 58 

* ಪಾಪಿ ಸತ್ಯವಿಶ್ವಾಸಿ ನರಕಕ್ಕೆ ಹೋಗುವನೋ ಇಲ್ಲವೋ ಎಂಬ 
ಪ್ರಶ್ನೆ35: ಟಿ-57 

೬ ಸತ್ಯವಿಶ್ವಾಸವೊಂದೇ ಅಲ್ಲಾಹನ ಯಾತನೆಯಿಂದ 
ಪಾರಾಗುವ ಮಾರ್ಗವಾಗಿದೆ 46: 31 

ಅ 'ಅಲ್ಲದೀನ ಆಮನೂ' ಎಂದರೆ ನೈಜ ಸತ್ಯವಿಶ್ವಾಸಿಗಳು 
ಮಾತ್ರವಲ್ಲದ ಸ್ಥಾನಗಳು 33: 11, ಟಿ-21, 33, 69, ಟಿ-118 


ಸತ್ಯರ್ಮವೂ 


ತಪ್ಲೀಮುಲ್‌ ಕುರ್‌ಆನ್‌ 


ಈಸಾ(ಅ) 

9 ಅವರ ಜನನವು ಒಂದು ಮುಆ್‌ಜಿರುಃ (ಪವಾಡ) ಆಗಿತ್ತು 
43: 59, ಟಿ-53 

ಅ ಅವರ ವೃತ್ತಾಂತ 43: 59 ರಿಂದ 64 

* ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದ ಪವಾಡಗಳು 
43: 59, 61, ಟಿ-53, 55 

46 ಅವರ ವಿಷಯದಲ್ಲಿ ಕೈಸ್ತರ ಮತ್ತು ಯಹೂದಿಯರ 
ಭಿನ್ನಾಭಿಪ್ರಾಯಗಳು 43: 65, ಟಿ-58 

6 ಅವರನ್ನು ನಿಷೇಧಿಸುವವರೂ ಅವರ ಮೇಲಿನ ಭಕ್ತಿಯಲ್ಲಿ 
ಅತಿಶಯ ತೋರುವವರೂ ಇಬ್ಬರೂ ಅಕ್ರಮಿಗಳು ಮತ್ತು 
ಯಾತನೆಗೆ ಅರ್ಹರು 43: 65 

9. ಅವರು ಬನೀ ಇಸ್ರಾಈಲರಿಗೆ ಮಾದರಿಯಾಗಿ 
ಮಾಡಲ್ಪಟ್ಟಿದ್ದರು 43: 59 

* ಅವರ ಧರ್ಮವು ಹ. ಮುಹಮ್ಮದ್‌ರ(ಸ) ಧರ್ಮವೇ 
ಆಗಿತ್ತು 42: 13, ಟಿ-20, 43: 64, ಟಿ-57 

೪ ಅವರು... ಲೋಕಾಂತ್ಯದ ಕುರುಹು ಯಾವ 
ಅರ್ಥದಲ್ಲಾಗಿದ್ದರು? 43: 61, ಟಿ-55 

ಈಸಾಇಯತ್‌ (ಕ್ರೈಸ್ತ ಮತ) 

€ ಅವರ ಮೂಲಭೂತ ಪಥಭ್ರಷ್ಟತೆ 43: ಟಿ-58 

6 ಕೈಸ್ತರ ಶಿರ್ಕ್‌ನ ಆಧಾರದಲ್ಲಿಅರಬ್‌ ಮುಶ್ರಿಕರು ಮಂಡಿಸಿದ 
ವಾದ 43: 58, ಟಿ-52 

*  ಕೈಸರು ಹ. ಈಸಾರಅ ಬೋಧನೆಯಿಂದ 
ವಿಮುಖರಾದುದು 43: 63 ರಿಂದ 65, ಟಿ-57, 58 

ಅ ಹ. ಈಸಾರ(ಅ) ಶಿಕ್ಷಣ ಹ. ಮುಹಮ್ಮದ್‌ರ(ಸ) ಶಿಕ್ಷಣವೇ 
ಆಗಿತ್ತು 43: 63, 64, ಟಿ-57 

9 ಹ. ಈಸಾರ(ಅ) ಪವಾಡಗಳು ಮತ್ತು ಅವರ ಪವಾಡ ಸದೃಶ 
ಜನನದ ಆಧಾರದಲ್ಲಿ ಅವರಿಗೆ ದೇವನ ಸ್ಥಾನ ಕೊಡುವುದು 
ಅಜ್ಞಾನವಾಗಿದೆ 43: 59, ಟಿ-53 

ಉಮ್ಮುಲ್‌ ಕಿತಾಬ್‌ 

ಅ ಅರ್ಥ ಮತ್ತು ಅದರ ವಿವರಣೆ 43: 4, ಟಿ-2 

ಕನಸು (ಸ್ವಪ್ಪು 

9 ಪ್ರವಾದಿಗಳ ಕನಸುಗಳೂ ವಹ್ಯ್‌ (ದಿವ್ಯ ವಾಣಿಯುನ 
ಒಂದು ವಿಧವಾಗಿರುತ್ತವೆ 37: 102, ಟಿ-60 
ಕಪಟವಿಶ್ವಾಸಿಗಳು 

("ಮುನಾಫಿಕ್‌' ನೋಡಿರಿ) 


ವಿಷಯ ಸೂಚಿ 


ಕರ್ಮಗಳ ಅಳಿವು 

9 ಅದಕ್ಕೆ ಕಾರಣಗಳು ೬33: 19, ಟಿ-32 

೨ ಹ (ದೇವಸಹಭಾಗಿತ್ವು ಮಾನವನ ಸಕಲ ಕರ್ಮಗಳನ್ನು 
ಅಳಿಸಿ ಬಿಡುತ್ತದೆ 39: 65 

ಕರ್ಮಪತ್ರ 

* ಇದರಲ್ಲಿಏನನ್ನು ದಾಖಲಿಸಲಾಗುತ್ತಿದೆ? 36: 12 

* ಪರಲೋಕದಲ್ಲಿ ಪ್ರತಿಯೊಬ್ಬನ ಕರ್ಮಪತ್ರವನ್ನು ಮುಂದಿರಿಸ 
ಲಾಗುವುದು 39: 69 

* ಮಾನವರ ಸಂಪೂರ್ಣ ಕರ್ಮಗಳ ಪತ್ರವನ್ನುದೇವಚರರು 
ದಾಖಲಿಸುತ್ತಿದ್ದಾರೆ 43: 80 


೬ ಅಲ್ಲಾಹನು ಪ್ರತಿಯೊಬ್ಬನ ಕರ್ಮಗಳ ಪತ್ರವನ್ನು 


ಸಿದ್ಧಗೊಳಿಸುತ್ತಿದ್ದಾನೆ 45: 28, 29 


9 ಇದೇ ಕರ್ಮಪತ್ರವು ಪರಲೋಕದಲ್ಲಿ ಸರಿಯಾಗಿ ಸಾಕ್ಷಿ 


ಹೇಳುವುದು 45: 29 

ಕರಾರು 

("ಅಲ್ಲಾಹನ ಕರಾರು' ನೋಡಿರಿ) 

ಕಲಹ (ಜಿದಾಲ್‌) 

ಅ ಕುತರ್ಕ ಮತ್ತು ಸಂಶೋಧನೆಗಾಗಿ ಚರ್ಚೆ, ಇವುಗಳೊಳಗಿನ 
ವ್ಯತ್ಯಾಸ 40: 4, ಟಿ-2 

* ಅಲ್ಲಾಹನ ಸೂಕ್ತಗಳ ಎರುದ್ಧಕುತರ್ಕಗಳನ್ನು ಹೂಡುವುದರ 
ಅಂತಿಮ ಪರಿಣಾಮ 40: 5 

ಕಸಬ್‌ (ಗಳಿಕೆ) ಸ ಕ 

* ಅರ್ಥ ಮತ್ತು ವಿವರಣೆ 39: ಟಿ-45 

ಕಸ್ಟ್‌ (ಕಡಿತ) 

("ನಮಾರಭ್‌' ನೋಡಿರಿ) 

ಕಾನೂನಿನ ಸಿದ್ಧಾಂತ ಮತ್ತು ತಾತ್ಲಿಕ ವಿಧಿಗಳು 

* ಧರ್ಮಶಾಸ್ತ್ರ ನಿರ್ಮಾಪಕ ಮತ್ತು ಆಜ್ಞಾಧಿಕಾರಿ 
ಅಲ್ಲಾಹನೊಬ್ಬನೇ 42: 10, ಟಿ-14, 42: 13, ಟಿ-20, 
42: 21, ಟಿ-38 

೬ ಯಾರೂ ಇನ್ನೊಬ್ಬನ ಕರ್ಮಕ್ಕೆ ಹೊಣೆಗಾರನಾಗಲಾರ 
35: 18 

ಆ ಪ್ರತಿಯೊಬ್ಬನ ಮೇಲೆ ಅವನ ಸ್ವಂತ ಕರ್ಮದ ಹೊಣೆ 
ಮಾತ್ರ ಇರುವುದು 39; 7 

ಅ ಇಸ್ಲಾಮೀ ಕಾನೂನಿನಲ್ಲಿ ಹೀಲಃ (ನೆವನುಕ್ಕೆ ಇರುವ 
ಅವಕಾಶದ ಸರಿಯಾದ ಸ್ವರೂಪ 38: 44, ಟಿ-46 


457 


9 ಅರಿವಿಲ್ಲದೆ ಮಾಡಿದ ಕರ್ಮವನ್ನು ಹಿಡಿಯಲಾಗದು. 
ಉದ್ದೇಶ ಪೂರ್ವಕವಾಗಿ ಮಾಡಿದ ಕರ್ಮವನ್ನೇ 
ಹಿಡಿಯಲಾಗುವುದು 33: 5, ಟಿ-10 

€ ಯಾವುದಾದರೊಂದು ಆಜ್ಞೆ ಬರುವುದಕ್ಕೆ ಮೊದಲು 
ಅದಕ್ಕೆ ವಿರುದ್ಧವಾಗಿ ನಡೆದ ವರ್ಶನೆಯನ್ನು ಹಿಡಿಯಲಾಗದು 
33: 59, ಟಿ-112 

9 ಯಾವ ಮುನ್ಲಿಮನಿಗೂ ಅಲ್ಲಾಹ್‌ ಮತ್ತು ರಸೂಲರ 
ವಿರುದ್ಧಸ್ವತಂತ್ರ ಅಭಿಪ್ರಾಯ ಪ್ರಯೋಗಿಸುವ ಹಕ್ಕಿಲ್ಲ33: 36 
Wie ನ 
("ಕುಫ್ರ್‌' ಮತ್ತು "ಅರಬ್‌ ಸತ್ಯನಿಷೇದಿಗಳು' ನೋಡಿರಿ) 
ಕಾರೂನ್‌ ' 

ಅ 40: 22 \ 
ಕಿತಾಬ್‌ (ಗ್ರಂಥ) 

ಅ ಉಮ್ಮುಲ್‌ ಕಿತಾಬ್‌ *43: 4, ಟಿ-2 

6 ಅಲ್ಲಾಹನ ಸಂಪ್ರೀತಿಯನ್ನರಿಯುವ ಮುಖ್ಯ ಸಾಧನವು 
ಅಲ್ಲಾಹನ ಗ್ರಂಥವಾಗಿರುತ್ತದೆ 43: ಟಿ-21 

ಅ ಅಲ್ಲಾಹನ ಗ್ರಂಥವನ್ನು ಸಣ್ಯಾಹುಪವಲ್ಯ ` ಅಂತಿಮ 
ಪರಿಣಾಮ 40: 70 ರಿಂದ 73 

9 ಗತ ಪ್ರವಾದಿಗಳು ತಂದ ಗ್ರಂಥಗಳಲ್ಲಿ ಹ 
ಗಳಾದುದು ಹೇಗೆ? 42: 14, ಟಿ-25 

* ಸಹೀಫ ಮತ್ತು ಕಿತಾಬ್‌ ಇವುಗಳ ವ್ಯತ್ಯಾಸ 35; 25, ಟಿ-47 
ಅ ಕಿತಾಬ್‌ನ ಅವತರಣವು ಅಲ್ಲಾಹನ ಕೃಪೆಯ ಅನಿವಾರ್ಯ 
ಬೇಡಿಕೆಯಾಗಿದೆ 44: 1 ರಿಂದ 6, ಟಿ-4 

* ಯಾವ ದಿವ್ಯಗ್ರಂಥದಲ್ಲೂ ಅಲ್ಲಾಹೇತರರ ದಾಸ್ಯ- 
ಆರಾಧನೆಯ ಶಿಕ್ಷಣ ಕೊಡಲಾಗಿರುವುದಿಲ್ಲ34:44, ಟಿ. 64 
೪ ಸಕಲ ದಿವ್ಯಗ್ರಂಥಗಳ ಶಿಕ್ಷಣ ಒಂದೇ ಆಗಿತ್ತು 43: ಟಿ-2, 
87: 17 ರಿಂದ 19 

("ಕುರ್‌ಆನ್‌'ನ್ನು ನೋಡಿರಿ) 

ಕಿಯಾಮತ್‌ (ಪುನರುತ್ಥಾನ ದಿನ) 

೬ ಸಕಲ ಮಾನವರನ್ನು ಏಕಕಾಲದಲ್ಲಿ ಒಟ್ಟುಗೂಡಿಸುವ ದಿನ 
+34: 40, 45:26 

9 ಅದು ಹಠಾತ್ತನೆ ಬರುವುದು *36: 49, 53, 43: 66 

೪ ಅದರ ಸಮಯ ನಿಶ್ಲಿತವಿದೆ +34: 30 

* ಆದರ ಸಮಯವು ಅಲ್ಲಾಹನ ಹೊರತು ಬೇರಾರಿಗೂ 
ತಿಳಿದಿರುವುದಿಲ್ಲ ೬31: 34, 33: 63, 41: 47, 43: 85 


458. 


_ತಪ್ಪೀಮುಲ್‌ ಕುರ್‌ಆನ್‌ 


9 ಆ ದಿನವು ಖಂಡಿತ ಬಂದೇ ತೀರುವುದು *34: 3 

$ -ಲೋಕಾಂತ್ಯ ಕಾಲದ ಲಕ್ಷಣಗಳು 44: 10 ರಿಂದ 12, 
44: 16, ಟಿ-13 

9 ಅದು ಯಾಕೆ ಬರುವುದು? 34: 3, 4 

* ಅದರ ಆಗಮನದಲ್ಲಿ. ಯಾವ ಸಂಶಯವೂ ಇಲ್ಲ 45: 26 
ಅ ಅದು ಯಾವ ಹೊತ್ತಿನಲ್ಲೂ ಸಂಭವಿಸಬಹುದು 34: 7 
ರಿಂದ9 


* ಅದರ ; ಸಮಯ 1 ಬರುವಾಗ ಯಾವ ಶಕ್ತಿಯೂ ಅದನ್ನು. 


ನಿವಾರಸಲಾರದು 42: 47 

9 ಅದು ಹೇಗೆ ಸಂಭವಿಸುವುದು? 39: 67 ರಿಂದ 70, 
44: 10,11 

* ಆಖಲ ವಿಶ್ವವು ಅಲ್ಲಾಹನ ಮಹಿಮೆಯ ಅಂಕಿತದಲ್ಲಿದೆ 
ಯೆಂಬುದು ಅಂದು ಪ್ರಕಟವಾಗುವುದು 39: 67, ಟಿ-76 
ಇ ಅಂದು ಅಪರಾಧಿಗಳು ಯಾವ ರೀತಿ ಹಿಡಿಯಲ್ಲಡುವರು? 
34: 51 

೪. ಅಂದು ಅಲ್ಲಾಹ್‌ ಅಪರಾಧಿಗಳಿಂದ ಪ್ರತೀಕಾರ 
ಪಡೆಯುವನು 44: 16 

4 ಅದು ಬರುವ ದಿನಾಂಕ ಯಾವುದೆಂದು ಸತ್ಯನಿಷೇಧಿಗಳು 
ಕೇಳುತ್ತಿದ್ದುದೇಕೆ? 31: 34, ಟಿ-63, 33: 63, 8-116, 
34: 3, 29, 30, ಟಿ-7, 48, 36: 48, ಟಿ-45 

೬ ಪುನರುತ್ಥಾನದ ಕುರಿತು. ಸತ್ಯನಿಷೇಧಿಗಳ ಸವಾಲಿಗೆ ಉತ್ತರ 
34: 29, 30 

ಅ ಆಕ್ಬೇಪಕಾರರು ಪುನರುತ್ಥಾನ ಸಂಭವಿಸಿ ಬರಲಿ ಎಂದು 
ಪದೇ ಪದೇ ಆಗ್ರಹಿಸುತ್ತಿದ್ದುದೇಕೆ? 34: 3, ಟಿ-5. 


* ಮಾನವನು ಪುರುತ್ಥಾನದ ಕಾಠಿಣ್ಯದಿಂದ ಪಾರಾದರೆ ಅದು: 


ಅಲ್ಲಾಹನ ಅತಿ ದೊಡ್ಡ ಕೃಪೆ 40: 9 

* ಪುನರುತ್ಥಾನ ದಿನದ ಕಾಠಿಣ್ಯಗಳು 40: 9 ರಿಂದ 11 

* ಅದರ. ಮೇಲೆ ಎಶ್ನಾಸವಿರಿಸುವುದನ್ನು ಶೈತಾನನು 
ತಡೆಯುತ್ತಾನೆ 43: 61, 62, ಟಿ-56 

9 ಅದರ ಮೇಲೆ ವಿಶ್ವಾಸವಿರಿಸುವುದೇ ನೇರಮಾರ್ಗವಾಗಿದೆ 
43:61 

(ಹೆಚ್ಚಿನ ವಿವರಗಳಿಗೆ “ಆಖಿರತ್‌', "ಮರಣೋತ್ತರ ಜೀವನ', 
"ಹಶ್ರ್‌', "ಶಫಾಅತ್‌' ಮತ್ತು "ಕರ್ಮಪತ್ರ' ನೋಡಿರಿ) 
ಕುನೂತ್‌ 

9 ಅರ್ಥ ಮತ್ತು ವಿವರಣೆ 33: 35, ಟಿ-56 

ಕುಫ್ರ್‌ (ಸತ್ಯನಿಷೇಧ) 

* 'ಕುಫ್ರ್‌' ಅನುಗ್ರಹಗಳಿಗೆ ಕೃತಪ್ಪತೆ ಎಂಬ ಅರ್ಥದಲ್ಲಿ--31: 12 


ಅಮೂಮಿನ್‌ ಮತ್ತು ಕಾಫಿರರೊಳಗಿನ ವ್ಯತ್ಯಾಸ *.35: 19 
ರಿಂದ 22, ಟಿ-42 
* ಅವರ ಕುಫ್ರ್‌ ಅಲ್ಲಾಹನಿಗಲ್ಲ, ಸ್ವತಃ ಅವರಿಗೇ ಹಾನಿಕರ, 
+31: 12, ಟಿ-19, 31: 23, ಟಿ-43, 39: 7, ಟಿ-20 
9 ಅವರ ದುರ್ಗತಿ +31: 23, 24, 33: 64 ರಿಂದ 68, 
34: 33, 51 ರಿಂದ 54, 35:7, 26, 39, 36: 59 ರಿಂದ 65, 
38: 27, 55 ರಿಂದ 64, 39: 8, 32, 60, 40: 5, 10 ರಿಂದ 
12, 21, 22, 45, 70 ರಿಂದ 72, 82 ರಿಂದ 85, 41: 6,7, 
50, 42: 26, 45: 8 ರಿಂದ 11, 31 ರಿಂದ 35, 46: 20, 34 
(ಹೆಚ್ಚಿನ ವಿವರಗಳನ್ನು 'ಪ್ರವಾದಿತ್ಛದಲ್ಲಿನೋಡಿರಿ) 
 "ಕುಫ್ರ್‌' ಪದದ ಅರ್ಥ ಮತ್ತು ವಿವರಣೆ 40: 4, ಟಿ-3 
* ಇತರರನ್ನು ಅಲ್ಲಾಹನಿಗೆ ಸರಿಸಾಟಿಯನ್ನಾಗಿಸುವುದು 
ಕುಫ್ರ್‌ ಆಗಿದೆ 41: 9 
ಅ ಕುರ್‌ಆನ್‌ ಮತ್ತು ಮುಹಮ್ಮದ್‌ರನ್ಮುಸ) ನಂಬದಿರುವುದು 
ಕುಫ್ರ್‌ ಆಗಿದೆ 34: 31, 35: 36, ಟಿ-62, 39: 59, 63, 
41: 26, 27 
೬ ಅಲ್ಲಾಹನ ಗ್ರಂಥ ಮತ್ತು ಅವನ ಸೂಕ್ತಗಳನ್ನು 
ನಿರಾಕರಿಸುವುದು ಕುಫ್ರ್‌ ಆಗಿದೆ 39: 59, 41: 26 
ಅ ಕುರ್‌ಆನನ್ನು ವಿರೋಧಿಸುವುದು ಕುಫ್ರ್‌ ಆಗಿದೆ 41: 26 
4 ಕುರ್‌ಆನನ್ನು ಹ. ಮುಹಮೃದ್‌ರ(ಸ) ಕೃತಿಯೆನ್ನುವುದು 
ಕುಪ್ಪ ಆಗಿದೆ 42: 24, 26, ಟಿ-43 

ಪರಲೋಕದ ನಿರಾಕರಣೆ ಕುಫ್ರ್‌ ಆಗಿದೆ 38: 27, ಟಿ-29, 
46: 33, 34 
* ಪ್ರವಾದಿಗಳ ಸಂದೇಶವನ್ನು ನಿರಾಕರಿಸುವವರು ಕಾಫಿರರು 
40:22 
* ಕುಫ್ರ ವಾಸ್ತವದಲ್ಲಿ ಅಲ್ಲಾಹನಿಗೆ ತೋರುವ ಕೃತಘತೆ ಮತ್ತು 
ಸ್ವಾಮಿದ್ರೋಹವಾಗಿದೆ 39: 8 
ಅ ಅದು ವಾಸ್ತವದಲ್ಲಿ ಅಜ್ಞಾನವಾಗಿದೆ 39: 9, ಟಿ-28 
೬ ಕಾಫಿರರ ಮತ್ತು ಭೌತಿಕವಾದಿಗಳ ನಿರಾಕರಣೆಯು 
ಯಾವುದೇ ಜ್ಞಾನ ಮತ್ತು ಖಚಿತ ಆಧಾರಗಳ ಮೇಲಿರುವುದಿಲ್ಲ, 
ಕೇವಲ ಸಂಶಯದ ಆಧಾರದಲ್ಲಾಗಿರುತ್ತದೆ 34: 54, ಟಿ-76 
6 ಅಲ್ಲಾಹನ ಸೂಕ್ತದಲ್ಲಿ ವೃಥಾ ತಕರಾರೆಬ್ಬಿಸುವವರ ಗತಿ 
40: 4 ರಿಂದ 6 
* ಕುಫ್ರ್‌ನೊಂದಿಗೆ ದುಷ್ಕರ್ಮಗಳ ಕಾಠಿಣ್ಯವಿಲ್ಲದಿದ್ದರೆ 
ಶಿಕ್ಷೆಯಲ್ಲೂಕಾಠಿಣ್ಯವಿರಲಾರದು 34: 5, ಟಿ-8 
೬ ಜನರು ತನ್ನನ್ನು ನಿರಾಕರಿಸುವುದನ್ನು ಅಲ್ಲಾಹನು 
ಮೆಚ್ಚದಿರುವುದು ಸ್ವತಃ ಅವರ ಹಿತಕ್ಕಾಗಿ 39: 7, ಟಿ-20 


ವಿಷಯಸೂಚಿ" - ` ` 


೬ ಅಲ್ಲಾಹನಿಗೆ ಜನರ ಕುಫ್ರ್‌-ಎಷ್ಟರ ಮಟ್ಟಿಗೆ ಅಪ್ರಿಯವಾಗಿದೆ 
40: 10, ಟಿ-14 

೬ ಸತ್ಯನಿಷೇಧಿಗಳನ್ನು ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರರು 33: 65 

ಆ ಕಟ್ಟಕಡೆಗೆ ಸತ್ಯನಿಷೇಧಿಗಳೇ ನಷ್ಟದಲ್ಲಾಗುವರು 39: 63, 
65 ಷ್ಟ 

ಅ ಸತ್ಯನಿಷೇಧಿಯು ತನ್ನ ಪಾಲಿನ ಅನುಗ್ರಹಗಳನ್ನು 
ಭೂಲೋಕದಲ್ಲೇ ಪಡೆದುಕೊಳ್ಳುತ್ತಾನೆ. ಪರಲೋಕದ 
ಅನುಗ್ರಹಗಳು ಅವನಿಗೆ ಇಲ್ಲ 46: 20 

* ಪರಲೋಕದಲ್ಲಿ ಸತ್ಯನಿಷೇಧಿಗಳು ಸ್ವತಃ ತಮ್ಮ 
ಮೂರ್ಬುತನಕ್ಕಾಗಿ ತಮ್ಮನ್ನು ತಾವೇ ಶಪಿಸುವರು 40:10,ಟಿ. 
14 ತ 

$ ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳು ತಮ್ಮ ತಪ್ಪನ್ನು ಕಂಡು 
ಕೊಂಡ ಬಳಿಕ ಸ್ವತಃ ತಮ್ಮತಪ್ಪನ್ನು ಒಪ್ಪಿಕೊಳ್ಳುವರು 40: 10: 
9 ಸತ್ಯನಿಷೇಧಿಗಳು ನರಕವನ್ನು ಪ್ರವೇಶಿಸುವ ದೃಶ್ಯ 40: 11,72 
ಕುರ್‌ಆನ್‌ ` 

* ಇದು ದೇವವಾಣಿಯಾಗಿರುವುದಕ್ಕೆ ಆಧಾರ ಪ್ರಮಾಣಗಳು 
*32: 1, ಟಿ-1, 4, 43: 2, 3, ಟಿ-1 

9 ಗತ ದಿವ್ಯ ಗ್ರಂಥಗಳನ್ನು ಸಮರ್ಥಿಸುತ್ತದೆ +35: 31 

* ಇದನ್ನು ಅಲ್ಲಾಹನು ಅವತೀರ್ಣಗೊಳಿಸಿದನು 
+32: 2, 36: 5, 39: 1, 2, 41, 40: 2, 4: 2, 42: 7, 
17, 4:3, 45: 2, 46:2 

* ಇದು ಸಾದ್ಯಂತ ಸತ್ಯ, ಸತ್ಯ ಸಹಿತವಾಗಿಯೇ 
ಅವತೀರ್ಣಗೊಂಡಿದೆ *34: 10, 35: 31, 39: 2, 42: 17, 
43:30 - 

6 ಇದರ ಐತಿಹಾಸಿಕ ತತ್ವ ೪32: ಟಿ-5, 34, 39, 
34: ಪರಿಚಯ, 14, 15, ಟಿ-25, 35: 39, 42 ರಿಂದ 44, 
36: 31, 37: ಪರಿಚಯ, 39: 49, 50: 51, 40: 4 ರಿಂದ 6, 
21, 22, 30, 31, ಟಿ-50, 40: 82, 83, 41: 15 ರಿಂದ 18, 
43: 6 ರಿಂದ8, 55, 56, ಟಿ-6, 41, 44: 17 ರಿಂದ 29, 37 
9 ಇದರ ನೈತಿಕ ತತ್ವ 433: 70, 34: 34 ರಿಂದ 39, 35:5, 
6, 18, 41: 34, 35, ಟಿ-37, 43: 89, 44: 37, ಟಿ-33, 
45:21, ಟಿ-27 | 
("ನೈತಿಕ ಶಿಕ್ಷಣಗಳು” ನೋಡಿರಿ) 

* ಇದರ ನೈತಿಕ ಬೋಧನೆಗಳು +31: 2 ರಿಂದ 5, 13 ರಿಂದ 
19, 32: 16, 33: 41, 42, 48, 53, 69, 70, 35: 10, 


459: 


ಟಿ-20, 37: ಟಿ-68, 38: 17, 34, 44, ಟಿ-36, 47; 

38: 86, 39: 34, 38, ಟಿ-57, 39: 66, 41: 33 ರಿಂದ 36, 

ಟಿ-37, 42:13,15, ಟಿ-21, 42: 37ರಿಂದ 43, 43:12 

ರಿಂದ 14, ಟಿ-13, 14, 43: 67, 69, 45: 13, 46; 12, 

13, 15, ಟಿ-19, 20 

("ನೈತಿಕ ಶಿಕ್ಷಣಗಳು' ನೋಡಿರಿ) 

* ಇದರ ಮನೋಜ್ಞಾನ 431: 17 ರಿಂದ 19, 31, 32, 

ಟಿ-30 ರಿಂದ 34, 56 ರಿಂದ 58, 33: 32, ಟಿ-47, 34:9, 

ಟಿ-13, 35: 8, 49, 41: 34, ಟಿ-37, 41: 44, ಟಿ-55, 

41: 49 ರಿಂದ 51, 43: 54, ಟಿ-50, 44: 15, 45: 23, 24 

9 ಇದರಲ್ಲಿ ಕತೆಗಳನ್ನು ಯಾವ ಉದ್ದೇಶಕ್ಕಾಗಿ ಹೇಳಲ್ಲಾಗಿದೆ 

+31: ಟಿ-17, 34: ಪರಿಚಯ, 36: ಟಿ-10, 
ಪರಿಚಯ, 38: ಪರಿಚಯ, ಟಿ-36, 40: ಪರಿಚಯ 

6 ಹ. ಇಬ್ರಾಹೀಮ್‌ರ(ಅ) ಕಥೆ ಹೇಳುವುದರ ಉದ್ದೇಶ 

+37: ಪರಿಚಯ, ಟಿ-68, 43: ಟಿ-27 

ಕುರ್‌ಆನಿನ ಆಣೆಗಳು (ಪ್ರತಿಜ್ಞೆಗಳು) 

ಅ ಕುರ್‌ಆನಿನಲ್ಲಿ ಆಣೆ ಹಾಕಿರುವುದು ಯಾವ ಉದ್ದೇಶಕ್ಕಾಗಿ 

ಮತ್ತು ಯಾವ ಅರ್ಥದಲ್ಲಿ 36: 2, ಟಿ-2, 37: 1 ರಿಂದ 4, 

ಟಿ-1, 2, 38:1, ಟಿ-3, 43:2, ಟಿ-1, 43:88, ಟಿ-70, 

44:2, ಟಿ-1 

(ಹೆಚ್ಚಿನ ವಿವರಗಳಿಗೆ "ಪ್ರತಿಜ್ಞೆ: ನೋಡಿರಿ) 

ಕುರ್‌ಆನಿನ ಉದಾಹರಣೆಗಳು . 


9 ಹಟಮಾರಿ ಸತ್ಯನಿಷೇಧಿಗಳ ಉದಾಹರಣೆ 36: 8,9 

೪ ಸ್ಪರ್ಗದ ಹೂರ್‌ (ಅಪ್ಪರೆಗಳೆ ಉದಾಹರಣೆ 37: 48,.49 
ಅ ರುಕ್ಕೂಮ್‌ ಗಿಡದ ಮೊಗ್ಗೆಗಳ ಉದಾಹರಣೆ 37: 65 

* ಮುಶ್ರಿಕ್‌ ಮತ್ತು ಏಕದೇವ ವಿಶ್ವಾಸಿಯ ಉದಾಹರಣೆ 
39:29 

* ಹಟಮಾರಿ ಸತ್ಯನಿಷೇಧಿಗಳ ಉದಾಹರಣೆ 41: 43 

ಆ ಪರಲೋಕ ಮತ್ತು ಈ ಲೋಕಕ್ಕಾಗಿ ಕೆಲಸ ಮಾಡುವವರ 
ಉದಾಹರಣೆ 42: 20 

ಅ ಈ ಕಾರ್ಯಕ್ಕೆ ಸಹನೆಯ ಅವಶ್ಯಕತೆ 31: 17 
(ಹೆಚ್ಚಿನ ವಿವರಗಳನ್ನು ಇಕಾಮತುದ್ವೀನ್‌ 
ಸಂಸ್ಥಾಪನಿನಲ್ಲಿನೋಡಿರ) 

ಕುರ್‌ಆನೀ ಕಥೆಗಳು 

* ಹ. ನೂಹ್‌ರ(ಅ) ಕಥೆ 37: 75 ರಿಂದ 82 


(ಧರ್ಮ 


460 


ತಪ್ಪೀಮುಲ್‌ ಕುರ್‌ಆ 


9 ಹ. ಹೂದ್‌ರ(ಅ) ಕಥೆ 46: 21 ರಿಂದ 26 

6 ಪ. ಇಬ್ರಾಹೀಮ್‌ರ(ಅ) ಕಥೆ ೬37: 83 ರಿಂದ 113, 
43: 25 ರಿಂದ 28 

ಅ ಹ. ಲೂತ್‌ರ(ಅ) ಕಥೆ 37: 133 ರಿಂದ 136 

9 ಹ. ದಾವೂದ್‌ರ(ಅ) ಕಥೆ 34: 10, 11, 38: 17 ರಿಂದ 26 
ಅ ಹ. ಸುಲೈಮಾನ್‌ರ(ಅ) ಕಥೆ 38: 30 ರಿಂದ 40 

ಅ ಹ. ಅಯ್ಯೂಬ್‌ರ(ಅ) ಕಥೆ 38: 41 ರಿಂದ 44 

ಅ ಹ. ಯೂನುಸ್‌ರ(ಅ) ಕಥೆ 37: 139 ರಿಂದ 148 

* ಆದಮ್‌(ಅ) ಮತ್ತು ಇಬ್ಬೀಸ್‌ನ ಕಥೆ 38: 71 ರಿಂದ 85 

9 ಲುಕ್ಬಾನ್‌ರ ಕಥ 31: 12 ರಿಂದ 19 

ಅಹ. ಇಲ್ಯಾಸ್‌ರ(ಅ) ಕಥೆ 37: 123 ರಿಂದ 132 

6 ಫಿರ್‌ಔನ್‌ ಮತ್ತು ಹ. ಮೂಸಾರ(ಅ) ಕಥೆ 40: 23 ರಿಂದ 
46, 43: 46 ರಿಂದ 56, 44: 17 ರಿಂದ 29 ` 
9 ಸಬಾ ಜನಾಂಗದ ಕಥೆ 34: 15 ರಿಂದ21 

ಅ ಯಾಸೀನ್‌ನವರ ಕಥೆ 36: 13 ರಿಂದ 30 

ಕುರ್‌ಆನಿನ ಹೆಸರುಗಳು 


9 ಅಕ್ಷರಶಃ ನಿಜವೆಂದು ಸಾಬೀತಾಗಿರುವ ಇದರ ಭವಿಷ್ಯೋಕ್ತಿ 
32: 37, 38, 37: ಪರಿಚಯ, 37: 171 ರಿಂದ 175, 
ಟಿ-94, 38: ಪರಿಚಯ, 11, 41: 53, ಟಿ-70 

೬ ಇದರಿಂದ ಎಂತಹ ಜನರು ಪ್ರಯೋಜನ ಪಡೆಯಬಲ್ಲರು? 
36: 11, 69, 70, 41: 3, ಟಿ-! 

* ಇದರ ವ್ಯಾಖ್ಯಾನದ ಸರಿಯಾದ ನಿಯಮಗಳು 
+38: ಟಿ-36, 43: ಟಿ-55, 44: ಟಿ-13, 45: ಟಿ-19, 
46: ಟಿ-14 

* ಇದರ ವ್ಯಾಖ್ಯಾನದ ತಪ್ಪಾದ ಕ್ರಮಗಳು 39: ಟಿ-70, 
41: ಟಿ-13, 42: ಟಿ-20, 41, 43: ಟಿ-48 

("ಸುನ್ನತ್‌' (ಪ್ರವಾದಿಚರ್ಯೆ) ನೋಡಿರಿ) 

ಅಇದರ ವಿಶಿಷ್ಟ ವಿವರಣಾ ಶೈಲಿ +31: ಟಿ-61, 63, 
34: ಟಿ-6, 43, 44, 35: ಪರಿಚಯ, ಟಿ-7, 18, 39: 28, 
ಟಿ-47, 40: 2, 3, ಟಿ-1, 4, 41: ಟಿ-15, 42: ಟಿ-13, 
50, 55 

(ಹೆಚ್ಚಿನ ವಿವರಗಳಿಗೆ 'ಕುರ್‌ಆನೀ ಕಥೆಗಳು' ನೋಡಿರಿ) 


* ವಿಶ್ವವೃವಸ್ಥೆ ಮತ್ತು ವಿಶದ ಸೃಷ್ಟಿಯ ಕುರಿತು ಇದರ ಹೇಳಿಕೆ. 
[A gS ಆ ಉಲ್‌ ಇಕ್‌ 


31: 10, 20, 26 ರಿಂದ 30, 32: 5 ರಿಂದ 7, 33: 72, 
34:1, 2,9, 35; 1, 24, 27, 40, 41, 44, 36: 33 ರಿಂದ 
40, 31: 5, 38: 27, 39: 5, 62, 63, 40: 65, 41: 9 
ರಿಂದ 12, 42: 29, 32, 45: 22, 46:3 


೬ ಸಾಮಾಜಿಕ ಸುಧಾರಣೆಯ ವಿಷಯದಲ್ಲಿ ಇದರ 
ಕಾರ್ಯಕ್ರಮ ("ಇಸ್ಲಾಮ್‌' ನೋಡಿರಿ) 

9 ಇದರ ಆರ್ಥಿಕ ತತ್ವ 34: 35 ರಿಂದ 37, 39: 53, 
ಟಿ-69, 43: 32 ರಿಂದ 35 

ಅ ಈಸಾರ(ಅ) ಕಥೆ ಹೇಳಿದುದರ ಉದ್ದೇಶ 43: ಟಿ-52 

* ಅಲ್ಲಾಹನು ಕುರ್‌ಆನನ್ನು ಅದೃಷ್ಟಗಳ ತೀರ್ಮಾನವನ್ನು 
ಕೈಗೊಳ್ಳುವ ನಿರ್ದಿಷ್ಟ ಘಳಿಗೆಯಲ್ಲಿ ಅವತೀರ್ಣಗೊಳಿಸಿದನು 
44: ಪರಿಚಯ, 3 ರಿಂದ 5, ಟ-], 3 

* ಇದನ್ನು ಒಂದು ರಾತ್ರಿಯಲ್ಲಿ 
ಗೊಳಿಸಲಾಯಿತೆಂಬುದರ ಅರ್ಥ 44: ಟಿ-1 
ಅ ಕುರ್‌ಆನ್‌ ಅವಶೀರ್ಣಗೊಂಡ ರಾತ್ರಿ ಯಾವುದಾಗಿತ್ತು? 
44: 3 ರಿಂದ 5, ಟಿ-3 

6 ಇದನ್ನು ಹ. ಮುಹಮ್ಮದ್‌ರಿಗೇಸ) ಅಲ್ಲಾಹನು ಅವತೀರ್ಣ 
ಗೊಳಿಸಿದನು 39: 1, ಟಿ-1, 39: 41, 42: 7, 17 

* ಇದನ್ನು ಅಲ್ಲಾಹನು ಅರಬೀ ಭಾಷೆಯಲ್ಲಿ ಅವತೀರ್ಣ 
ಗೊಳಿಸಿರುವನು 42: 7, 43: 3, 46: 12 ೫.4 
ಆ ಇದನ್ನು ಅರಬೀ ಭಾಷೆಯಲ್ಲಿ ಅವತೀರ್ಣಗೊಳಿಸುವುದರ 
ಹಿಂದಿರುವ ಯುಕ್ತಿ 39: 28, ಟಿ-46, 41: 3, ಟಿ-1, 
43:3 ಟಿ-1 

9 ಇದೊಂದು ಅಚಲ ಗ್ರಂಥ. ಇದರ ಯಾವ ಮಾತೂ 
ತಪ್ಪೆಂದು ಸಾಬೀತಾಗಲಾರದು 41: 40 ರಿಂದ 42, ಟಿ-52 

ಅ ತಾನು ಅಲ್ಲಾಹನ ಗ್ರಂಥವೆಂಬುದಕ್ಕೆ ಇದು ಸ್ವಯಂ 
ಸಾಕ್ಷಿಯಾಗಿದೆ 44: ಪರಿಚಯ 

ಅದು ಅಲ್ಲಾಹನ ಬಳಿ ಅತ್ಯಂತ ಉನ್ನತ ಮಟ್ಟದ ಗ್ರಂಥವಾಗಿದೆ 
43: 4, ಟಿ-3 

ಅ ಯುಕ್ತಿಯಿಂದ ತುಂಬಿದ ಗ್ರಂಥ 31: 2, ಟಿ-1, 36:2, 
43:4, ಟಿ-3 

ಅ ಅಲಕ್ಷ್ಯ, ಅನಾಸ್ಸೆಗಳಿಂದ ಬಡಿದೆಬ್ಬಿಸುವ ಗ್ರಂಥ 41: 4, ಟಿ-1 
9 ಅತ್ಯುತ್ತಮ ವಾಣಿ 41: ಪರಿಚಯ 

* ಇದರ ಅವಶೀರ್ಣವು ಅಲ್ಲಾಹನ ಬಹುದೊಡ್ಡಕ್ಳಪೆಯಾಗಿದೆ 
36: 5, ಟಿ-3, 41: 2, ಟಿ-1, 44: ಪರಿಚಯ, 6, ಟಿ-4 

ಅ ಇದರ ಅವತೀರ್ಣವು ಪ್ರವಾದಿವರ್ಯರ(ಸ) ಮತ್ತು ಅವರ 
ಜನಾಂಗಕ್ಕೆ ಬಹುದೊಡ್ಡ ಗೌರವದ ವಿಷಯವಾಗಿದೆ 43: 44, 
ಟಿ-39 

9 ಇದರ ಆಗಮನವು ಅರಬರ ಅದೃಷ್ಟದ ತೀರ್ಮಾನ ಮಾಡಿ 
ಬಿಡುವಂತಹದ್ದಾಗಿತ್ತು 32: ಟಿ-37 


ಅವತೀರ್ಣ 


ವಿಷಯ ಸೂಚಿ 


461 


9 ಇದು ಹ. ಮುಹಮೃದ್‌ರು(ಸ) ದೇವ ಸಂದೇಶವಾಹಕರಾ 
ಗಿರುವರೆಂಬುದಕ್ಕೆ ಆಧಾರವಾಗಿದೆ 36: 3, ಟಿ-2 

೨ ಯಾರ ತೀರ್ಮಾನಗಳನ್ನು ಜಾರಿಗೊಳ್ಳುವುದನ್ನು 
ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಿಲಫೋ ಅವನು 
ಅವತೀರ್ಣಗೊಳಿಸಿದ ಗ್ರಂಥವಿದು 36: 5, ಟಿ-3 

9 ಇದು ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಂಡದ್ದೆಂಬ 
ಇದರ ವಾದ ಮಾನವನಿಗೆ ಯಾವ ಪಂಥಾಹ್ನಾನ ನೀಡುತ್ತದೆ. 
32: 2 ಟಿ-1 

* ಇದು ಯಾವ ಉದ್ದೇಶಕ್ಕಾಗಿ ಬಂದಿದೆ? 32: 3, ಟಿ-5, 
36: 70, 39: 2, 44:3 

* ಇದು ಸಾದ್ಯಂತ ಸನ್ಮಾರ್ಗದರ್ಶನ 45: 11 

9 ಇದು ಜ್ಞಾನ ಚಕ್ಷುದಿನ ಪ್ರಕಾಶಗಳನ್ನು ತಂದಿದೆ 45: 20... 
9 ಇದು ಸರಲ ಮಾನವರ ಪಾಲಿಗೆ ಪರಮ ಸತ್ಯ ಗ್ರಂಥ 39: 41 
9 ಸಕಲ ಮಾನವರಿಗೆ ಇದನ್ನು ಅನುಸರಿಸುವ ಕರೆ 39: 53: 54 
* ಇದು ಸತ್ಯವಾಗಿದ್ದುಇದಕ್ಕೆ ವಿರುದ್ಧವಾಗಿ ಮಿಥ್ಯದ ಯಾವ 
ಹಂಚಿಕೆಯೂ ಯಶಸ್ವಿಯಾಗದು 34: 49 

9 ಇದರ ಸಂದೇಶದ 'ಕುರಿತು ಮಾನವರು ಗಂಭೀರವಾಗಿ ಏಕೆ 
ವಿವೇಚಿಸಬೇಕು? 41: 52, ಟಿ-69, 46: 10 

9 ಮಾನವನು ಇದನ್ನುಅನುಸರಿಸಬೇಕಾದುದರ ಬಗ್ಗಆಧಾರ 
ಪ್ರಮಾಣಗಳು 32: 3, 39: ಟಿ-1, 44: 2 ರಿಂದ 5, ಟಿ-5 
* ಇದನ್ನು ಏಕೆ ನಂಬಬೇಕು? 41:2ರಿಂದ 4, ಟಿ-1, 
45:22, ಟಿ-| 

* ಇದರ ಮೂಲಕ ಎಂತಹ ಮಾನವನಿಗೆ ಸನ್ಮಾರ್ಗ 
ಸಿಗುವುದು? 35: 32, ಟಿ-55, 56 

9 ಇದು ಅಲ್ಲಾಹನ ಮಾರ್ಗದ ಕಡೆಗೆ ಮಾರ್ಗದರ್ಶನ 
ಮಾಡುತ್ತದೆ 34: 6 

೪ ಇದರ ವಾರೀಸುದಾರರಾಗತಕ್ಕ ಸಮುದಾಯದ ಪ್ರತಿಷ್ಠೆ 
ಮತ್ತು ಅದರ ಅಂತಿಮ ಪರಿಣಾಮ 35: 32, 33, ಟಿ-56, 57 
* ಇದರ ಏಷಯದಲ್ಲಿಪರಸ್ಪರ ಸಂಪೂರ್ಣ ಏಕರೂಪತೆ ಇದೆ 
39:23, ಟಿ-43 

4 ಇದರಲ್ಲಿವಿಷಯಗಳು ಆಗಾಗ ಆವರ್ಶಿಸಲ್ಪಟ್ಟಿವೆ 39: 23 
* ಇದು ಯಾವ ಪೇಚೂ ಇಲ್ಲದೆ ವಾಸ್ತವಿಕತೆಗಳನ್ನು 
ಸುಸ್ಪಷ್ಟವಾಗಿ ವಿವರಿಸುತ್ತದೆ 39: 28, 41: 3, ಟಿ-1, 43: 2 
೨ ಇದರಲ್ಲಿ ಪ್ರತಿಯೊಂದು ವಿಧದ ಉದಾಹರಣೆಗಳನ್ನು 
ಕೊಟ್ಟು ಜನರಿಗೆ ವಾಸ್ತವಿಕತೆಯನ್ನು ಬೋಧಿಸಲಾಗಿದೆ 39:27 
ಅ ಅಲ್ಲಾಹನ ಯಾತನೆಯಿಂದ ಸುರಕ್ಷೆ ಹೊಂದಲು ಇದನ್ನು 
ಅನುಸರಿಸುವುದೊಂದೇ ದಾರಿ 39: 55 


9 ಇದು ವಿಶ್ವಾಸವಿರುವವರಿಗೆ ಸುವಾರ್ತೆ ಕೊಡುತ್ತದೆ ಮತ್ತು 
ಧಿಕ್ಕಾರಿಗಳಿಗೆ ಅವರ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ 
41: 4, ಟಿ-1 

9 ಇದು ಅಕ್ರಮಿಗಳಿಗೆ ಎಚ್ಚರಿಕೆ ಮತ್ತು ಸತ್ಕರ್ಮಿಗಳಿಗೆ 
ಸುವಾರ್ತೆ 46: 12, ಟಿ-17 

ಅ ಇದು ಬನೀ ಇಸ್ರಾಈಲರು ಸ್ವತಃ ಮರೆತು ಬಿಟ್ಟಿರುವಂತಹ 
ಅವರ ಇತಿಹಾಸದ ಪ್ರಮುಖ. ಘಟನೆಗಳನ್ನು "ಹೇಳುತ್ತದೆ 
40: ಟಿ-41 ಸ 
("ಬೈಬಲ್‌' ಮತ್ತು “ತಲ್ಲೂದ್‌'ಗಳನ್ನು ನೋಡಿರಿ) ` 

9 ಇದು ಗತ ಪ್ರವಾದಿಗಳು ತಂದ ಸಂದೇಸನಸ್ನ. ತಂದಿದೆ 
46: 11, 12, ಟಿ-16 

೨ ಇದು ತೌರಾತ್‌ನಲ್ಲಿ ಬಂದಿರುವ ಶಿಕ್ಷಣವನ್ನೇ ತಂದಿದೆ 
46: ಟಿ-14 

* ಇದು ಸಕಲ ದಿವ್ಯ ಗ್ರಂಥಗಳು ತಂದಂತಹ ಶಿಕ್ಷಣವನ್ನೇ 
ತಂದಿದೆ 43; 4, ಟಿ-2 

೪ ಮಕ್ಕಾದ ಸತ್ಯನಿಷೇಧಿಗಳು ಇದನ್ನು ಕೇಳಿ ಹೇಗೆ 
ಪ್ರಭಾವಿತರಾಗುತ್ತಿದ್ದರು 41: ಪರಿಚಯ 

9 ಮಕ್ಕಾದ ಸತ್ಯನಿಷೇಧಿಗಳು ಇದನ್ನು ಜಾದು ಎಂದು 
ಹೇಳುತ್ತಿದ್ದುದೇಕೆ? 34: 43, 43: 30, 46:7, ಟಿ-8 

* ಇದು ಒಬ್ಬ ಅರಬನಿಗೆ ಅರಬೀ ಭಾಷೆಯಲ್ಲಿ 
ಅವತೀರ್ಣಗೊಂಡಿದೆ, ಆದುದರಿಂದ ಇದು ದೇವವಾಣಿಯಲ್ಲ 
ಎಂಬ ಮಕ್ಕಾದ ಸತ್ಯನಿಷೇಧಿಗಳ ಆಕ್ಷೇಪ 41: ಪರಿಚಯ, 43, 
ಟಿ-54, 43: ಟಿ-1 

೪ ಈ ಆಕ್ಷೇಪಕ್ಕೆ ಉತ್ತರ 41: 44, 43:3, ಟಿ-1 

* ಕುರ್‌ಆನ್‌ ಸತ್ಯವಾಗುತ್ತಿದ್ದರೆ ಜನಾಂಗದ ಮುಖಂಡರು 
ಇದನ್ನು ನಂಬುತ್ತಿದ್ದರು ಎಂದು ಕುರ್‌ಆನಿಗೆ ವಿರುದ್ಧ ಕುರೈಶ್‌ 
ಸರದಾರರ ವಾದ 46: 11, ಟಿ-15, 22 

ಅ ಹ. ಮುಹಮ್ಮದ್‌ರು(ಸು ಇದನ್ನು ಸ್ವತಃ ಸೃಷ್ಟಿಸಿಕೊಂಡರು 
ಎಂಬ ಮಕ್ಕಾದ ಸತ್ಯನಿಷೇಧಿಗಳ ಆರೋಪ ಮತ್ತು ಅದಕ್ಕೆ 
ಇದರ ಉತ್ತರ 42: 24, ಟಿ-44, 46: 8, ಟಿ-9, 10 

೪ ಇದನ್ನು ನಿರಾಕರಿಸುವವರು ಸತ್ಯನಿಷೇಧಿಗಳು 35: 36, 
ಟಿ-62, 39: 59 

$ ಇದನ್ನು ಹ. ಮುಹಮ್ಮದ್‌ರ(ಸು ಸ್ವಂತ ಕೃತಿಯೆನ್ನುವವರು 
ಸತ್ಯನಿಷೇಧಿಗಳು 42:24, ಟಿ-44 

* ಇದರ ಮೇಲೆ ಏಶ್ವಾಸವಿರಿಸದವರು ಸತ್ಯನಿಷೇಧಿಗಳು 
34: 31 


462 


ತಪ್ಪೀಮುಲ್‌ ಕುರ್‌ಆನ್‌ 


* ಇದರ ವಿರುದ್ಧ ಮಿಥ್ಯಾರಾಧಕರ ಯಾವ ಕುತಂತ್ರವೂ 
:ಯಶಸ್ವಿಯಾಗಲಾರದು 41: 40, 42, ಟಿ-49, 52 

೪ ಇದನ್ನುಸೋಲಿಸಲುಮಕ್ಕಾದ ಸತ್ಯನಿಷೇಧಿಗಳ ಹಂಚಿಕೆಗಳು 
:31:. 6, ಟಿ-6, 40: ಪರಿಚಯ, 41: ಪರಿಚಯ, 26, 
ಟಿ-30, 37, 41: 40, 43, 43: ಟಿ-63 

9 ಇದಕ್ಕೆದುರಾಗಿ ಮಕ್ಕಾದ ಸತ್ಯನಿಷೇಧಿಗಳು ತೋರಿದ 
, ಹಟಿಮಾರಿತನ 41: ಪರಿಚಯ, 4,5, ಟಿ-2 

("ಕುರೈಶ್‌' ನೋಡಿರಿ) 

9 ಇದನ್ನು ಓದುವ ಮತ್ತು ಅನುಸರಿಸುವುದರ ಫಲಗಳು 
38:29, ಟಿ-31 

೬ ಇದನ್ನು ಅನುಸರಿಸುವ ಸರಿಯಾದ ಕ್ರಮ 39: 55 

9 ಇದನ್ನು ಅನುಸರಿಸುವವರಿಗೆ ಅಲ್ಲಾಹನ ಸಹಾಯ ಮತ್ತು 
ಕೃಪೆ ಲಭಿಸುವುದು 45: ಪರಿಚೆಯ ` 
* ಇದನ್ನು ಓದಿ ಯಾರ ಹೃದಯವು ಇನ್ನಷ್ಟು ಕಠಿಣ 
ವಾಗುವುದೋ ಅವನು ಹತಭಾಗಿ 39: 22 

ಅ ಅಲ್ಲಾಹನನ್ನು ಭಯಪಡುವವರು ಇದರಿಂದ ಹೇಗೆ 
ಪ್ರಭಾವಿತರಾಗುತ್ತಾರೆ 39: 23 

* ಇದು ಎಂತಹವರಿಗೆ ಸನ್ಮಾರ್ಗದರ್ಶನ ಮತ್ತು ಕೃಪೆಯಾಗಿದೆ? 
31:2 ರಿಂದ 4, 45: 20 

$. ಇದು ಸತ್ಯವಿಶ್ವಾಸ ಸ್ಟೀಕಾರ ಮಾಡುವವರಿಗೆ 
ಸನ್ಮಾರ್ಗದರ್ಶನ ಮತ್ತು ದಿವ್ಯೌಷಧ 41: 44 

6 ಇದು ಸತ್ಯವಿಶ್ವಾಸ ಸ್ವೀಕಾರ ಮಾಡದವರ ಪಾಲಿಗೆ ಕಿವಿಗಳ 
ಬೆಣೆ ಮತ್ತು ಕಣ್ಣಿಗೆ ಪರದೆಯಾಗಿದೆ 41: 44 

9 ಇದಕ್ಕೆ ವಿರುದ್ಧ ಪ್ರಯತ್ನಿಸುವವರ ದುಷ್ಪರಿಣಾಮ 
41: 26, 27 

೪ ಇದನ್ನು ಸುಳ್ಳಾಗಿಸುವವರ ದುಷ್ಪರಿಣಾಮ 40: 69 ರಿರಿದ 
16, 42: 7,8, ಟಿ-11, 45: 8 ರಿಂದ! 

ಅ ಇದನ್ನು ತಿರಸ್ಕರಿಸುವವರು ವಿನಾಶಕ್ಕೊಳೆಗಾಗುವರು 
45: ಪರಿಚಯ 

* ಇದನ್ನು ಅಹಂಭಾವ ಮತ್ತು ಲೇವಡಿಯೊಂದಿಗೆ ಎದುರಿಸು 
ವವರ ಪರಿಣಾಮ 45: 8 ರಿಂದ 11 

* ಏಕದೇವತ್ನದ ಪರವಾಗಿ ಇದರ ವಾದಗಳ ಶೈಲಿ 
36; ಪರಿಚಯ ("ತೌಹೀದ್‌ ಮತ್ತು ಅದರ ಅಧಾರ 
ಪ್ರಮಾಣಗಳು'' ನೋಡಿರಿ) ` 

ಅ ಪರಲೋಕ ವಿಶ್ವಾಸ ಸದ ಪರವಾಗಿ ಇದರ ವಾದಗಳು ಶೈಲಿ 
36: ಪರಿಚಯ 

("ಆಖಿರತ್‌' (ಪರಲೋಕ) ನೋಡಿರಿ) 


* ಹ. ಮುಹಮ್ಮದ್‌ರಸು ದೇವಸಂದೇಶವಾಹಕತ್ವದ 
ಪರವಾಗಿ ಇದರ ವಾದಗಳ ಶೈಲಿ 36: ಪರಿಚಯ 
("ಮುಹಮ್ಮದ್‌(ಸ)' ನೋಡಿರಿ) 

ಮಕ್ಕಾದಲ್ಲಿ ಅವಕೀರ್ಣವಾದ ಅಧ್ಯಾಯಗಳ ಅವತೀರ್ಣ 
ಕಾಲವನ್ನು ಗುರುತಿಸುವ ಕ್ರಮ ,31: ಪರಿಚಯ, 32: 
ಪರಿಚಯ, 34: ಪರಿಚೆಯ, 37: ಪರಿಚಯ, 44: ಪರಿಚಯ 
6 ಕಾಲ ಮತ್ತು ಸ್ಥಾನದ ಕುರಿತು ಅದರ ಕಲ್ಪನೆ 32: 5, ಟಿ-9 
9 ಅದು ಪರಮಾರ್ಥದ ವರೆಗೆ ತಲುಪಲು ಯಾವ 
ಸಾಧನಗಳನ್ನು ಸೂಚಿಸುತ್ತದೆ? 31: 31, 32, 32: ಪರಿಚಯ, 
34: 15, ಟಿ-26, 36: 33 ರಿಂದ 44, ಟಿ-29 ರಿಂದ 40, 
36: 66 ರಿಂದ 68, 71 ರಿಂದ 73, 37: 149 ರಿಂದ 157, 
ಟಿ-88, 39: 21, 42, 40: 13, ಟಿ-20, 40: 21, 67, 79 
ರಿಂದ 82, ಟಿ-110, 41: 37, ಟಿ-43, 41: 53, 42: 27 
ರಿಂದ 29, 33, 43: 9 ರಿಂದ 13, 19, 25, 45: 3 ರಿಂದ,5, 
12, 13,46:4, 5 ಟಿ4 

ಕುರೈಶ್‌ 

ಅ ಅಜ್ಞಾನ ಕಾಲದಲ್ಲಿ ಅವರ ಪಥಭ್ರಷ್ಟೆ ವಿಶ್ವಾಸಗಳು 
43: ಪರಿಚಯ, 15 ರಿಂದ 22, 46: ಪರಿಚಯ 

4 ಅವರು ದಿವ್ಯವಾಣಿ ಮತ್ತು ದೇವ ಸಂದೇಶವಾಹಕತ್ನವನ್ನು 
ಸಂಪೂರ್ಣ ನಿರಾಕರಿಸುವವರಾಗಿದ್ದರು 36: 15, ಟಿ-12 

€ ಅವರು ತಮ್ಮ ಶಿರ್ಕನ್ನು ಸಮರ್ಥಿಸಲು ಕೈಸ್ತರ ಶಿರ್ಕನ್ನು 
ಆಧಾರವಾಗಿ ಮುಂದಿಡುತ್ತಿದ್ದರು 43: 57, 58, ಟಿ-52 

* ಹ. ಇಬ್ರಾಹೀಮ್‌ರು(ಅ ತಮ್ಮ ಸಂತತಿಗಾಗಿ ಸತ್ಯ 
ಜ್ಞಾನವನ್ನು ಸುರಕ್ಷಿತಗೊಳಿಸಿ ಹೋಗಿದ್ದರು. ಕ್ರಮೇಣ ಅವರು 
ಹ... ಇಬ್ರಾಹೀಮ್‌ರ(ಅ) "ಅನುಸರಣೆಯನ್ನು ಬಿಟ್ಟು 
ಎಗ್ರಹಾರಾಧಕ ಜನಾಂಗಗಳ ಸು ಕೈಗೊಂಡರು 
43:28,29 

೬ ಹ. ಮುಹಮೃದರನ್ನುಸ) : ನಿರಾಕರಿಸಲು ಅವರು 
ಒಡ್ಡುತ್ತಿದ್ದ ತಕರಾರುಗಳು 34: 43, 41: 44, 42: 24, 
43: ಟಿ-1, 46:7 ರಿಂದ9, 11, ಟಿ-12, 15, 16 

9 ಅವರು ಕುರ್‌ಆನನ್ನು ಜಾದೂ ಎನ್ನುತ್ತಿದ್ದರು 34: 43, 
43: 30, 46: 7, ಟಿ-& 

9 ಪ್ರವಾದಿವರ್ಯರ(ಸ) ಮೇಲೆ ಅವರ ಸುಳ್ಕಾರೋಪ ಗಳು 
34: 46, 50, 37: 15, 36, 44: 14, ಟಿ-12 

4 ಅವರ ಹಗೆತನಕ್ಕೆ ಮುಖ್ಯ ಕಾರಣಗಳು 35; ಟಿ-1, 
38: ಪರಿಚಯ, 2, ಟಿ-3, 41: ಪರಿಚಯ, ಟಿ-58, 
42: ಟಿ-48, 43: ಟಿ-23 


"ವಿಷಯ ಸೂಚಿ ` 


೭463 


"ಅ . ಅವರು" ಪ್ರವಾದಿವರ್ಯರಸು ಮೇಲೆ ವಿಶ್ವಾಸ 
ತಾರದಿರುವುದಕ್ಕೆ ಯಾವ ಕಾರಣಗಳನ್ನು ಹೇಳುತ್ತಿದ್ದರು? 
38: 2 ರಿಂದ&" 

6 ಪ್ರವಾದಿವರ್ಯರು(ಸು ಸುಸು -ತಮ್ಮ 
ಮುಖಂಡತ್ನವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ಅವರ 
ಆರೋಪ 38: 6, ಟಿ-8 

€ ಹ. ಮುಹಮೃದ್‌ರುಸು ಪ್ರವಾದಿತ್ಛಕ್ಕೆ ಅರ್ಹತೆ 
ಹೊಂದಿದವರಲ್ಲವೆಂದು ಕುರೈಶ್‌ ಸರದಾರರ ಹೇಳಿಕೆ ಮತ್ತು 
ಅಲ್ಲಾಹನ ಕಡೆಯಿಂದ ಅದಕ್ಕೆ ಉತ್ತರ 38: 8, ಟಿ-10. 

9 ಕುರ್‌ಆನಿನ ಕರೆಗೆ ಪ್ರ ಪ್ರತಿಯಾಗಿ ಅವರ ಹಟಮಾರಿತನ 41: 
4,5, 44, 44: 13, 14 

* ಪ್ರವಾದಿವರ್ಯರ(ಸ) ಧರ್ಮಾಹ್ನಾನ ಕಾರ್ಯವನ್ನು 
ಹತ್ತಿಕ್ಕಲು ಅವರ ಹಂಚಿಕೆಗಳು 31: 6,ಟಿ-6,40: ಪರಿಚಯ. 
41: "ಪರಿಚಯ, 26, ಟಿ-30, ಟಿ-37, 49,.54, 42: 
ಟಿ-31, 43: ಟಿ-63 

* ಪ್ರವಾದಿವರ್ಯರನ್ನುಸ) ವಧಿಸಲು "ಅವರ ಒಳೆ 
ಸಂಚುಗಳು 40: ಪರಿಚಯ 

ಅ ಅವರು ಕುರ್‌ಆನನ್ನು ಕೇಳಿ ಡೇಗೆ ಪ್ರಭಾವಿತರಾಗುತ್ತಿದ್ದರು 
41: ಪರಿಚಯ 

* ಅವರು ಪ್ರವಾದಿವರ್ಯರ(ಸು ವ್ಯಕ್ತಿತ್ವಕ್ಕೆ ಕೊಡುತ್ತಿದ್ದ ಮಹತ್ವ 
38; ಪರಿಚಯ 

9 ಪ್ರವಾದಿವರ್ಯರ(ಸ) ಮೇಲೆ ತಾವು. ಹೊರಿಸುತ್ತಿರುವ 
ಅಪವಾದಗಳು ಸರಿಯಲ್ಲವೆಂದು ಅವರು ಸ್ವತಃ ಅರಿತಿದ್ದರು 
34: ಟಿ-10, 36: ಟಿ-63 

9 ಅವರು ತಮ್ಮ ಹೃದಯದೊಳಗೇ ಪ್ರವಾದಿವರ್ಯರ(ಸು 
ಸತ್ಯತೆಯನ್ನು ಒಪ್ಪಿಕೊಂಡಿದ್ದರು 41: ಪರಿಚಯ 

ಅ "ಪ್ರವಾದಿನರ್ಯರೊಂದಿಗೆಸ) ಅವರ ಸಂಧಾನದ ಯತ್ನ 
38: ಪರಿಚಯ, 41: ಪರಿಚಯ 

* ನಾನು ತಂದ ವಚನವನ್ನು ನೀವು ಭಾಜಿ 
ಅರಬ್‌ ಮತ್ತು ಅಜಮ್‌ ನಿಮ್ಮ ಅಧೀನವಾಗಿ ಬಿಡುವುದೆಂದು 
ಪ್ರವಾದಿವರ್ಯರು(ಸ) ಅವರೊಡನೆ ಹೇಳಿದುದು 
38: ಪರಿಚಯ ಗ 

೨ ಪ್ರವಾದಿವರ್ಯರನ್ನೂಸು) ಸತ್ಯಪ್ರವಾದಿಯೆಂದು ಒಪ್ಪಿ 
ಕೊಂಡಿದ್ದರೂ ಅವರಿಗೆ ಸಹಕಾರ ನೀಡದಂತಹ ಒಂದು 
ಸಮಯ ಸಾದಕ ಪಂಗಡವು ಅವರೊಳಗೆ ಇತ್ತು 40: ಪರಿಚಯ 
ಅ ಇಸ್ಲಾಮ್‌ ಸ್ವೀಕರಿಸಿದವರ ವಿರುದ್ಧ "ಅವರ ಹಿಂಸೆಗಳು 
41: ಟಿ-36, 37, 42: ಟಿ-31 


ಅ ಪ್ರವಾದಿವರ್ಯರ(ಸ) ಪ್ರಾರ್ಥನೆಯಿಂದ ತಲೆದೋರಿದ 
ಮಕ್ಕಾದ ಬರಗಾಲ 44: ಪರಿಚಯ,' 10 ರಿಂದ; 16, 
ಟಿ-10(ಈ, 13 x 

€ ಮಕ್ಕಾ ಜೀವನದ ಕೊನೆಯ ಘಟ್ಟದಲ್ಲಿ PRS 
ಎರುದ್ಧ ಅವರು ಮಾಡಿದ ಮ! 46: ಪರಿಚಯ 
ಕೃತಜ್ಞತೆ (ಶುಕ್ರ್‌) 

ಎ ಅಲ್ಲಾಹನಿಗೆ ಕೃತಜ್ಞನಾಗಿರುವುದು ದಾಸನಿಗೇ ಹ 
ಅಲ್ಲಾಹ್‌ ಅದರ ಅಪೇಕ್ಷಕನಲ್ಲ 31: 12 
9 ಇದರ ಅರ್ಥ ವಿವರಣೆ ಮತ್ತು ಬೇಡಿಕೆಗಳು 31: 12, 31, 
ಟಿ-18, 56, 32: 9, ಟಿ-18, 34: 13, ಟಿ-22, 34:15, 
36: 73, ಟಿ-61, 42: 33, ಟಿ-53 

* ಅಲ್ಲಾಹನ ಅನುಗ್ರಹಗಳಿಂದ ಫಲ ಪಡೆಯುವುದರ 
ಅನಿವಾರ್ಯ ಬೇಡಿಕೆ 39: 66, 40: 61, ಟಿ-85, 45: 12 
೪ ದೀನ್‌ (ಧರ್ಮ) ನಲ್ಲಿ ಕೃತಜ್ಞತೆಯ ಮಹತ್ವ 31: 31, 
ಟಿ-56, 34: 15, 19, 42:33 

6 ಕೃತಫ್ಲತೆ ಏನು? 35: ಟಿ-6 

* ಶಿರ್ಕ್‌, ಅಲ್ಲಾಹನಿಗೆ ಕೃತಘ್ಲತೆಯಾಗಿದೆ 43: 15 , 

* ಕುಪ್ರ್‌ (ಸತ್ಯನಿಷೇಧ ಅಲ್ಲಾಹನಿಗೆ ಹಸಯ 
39:6,7, ಟಿ-21 

* ಅಲ್ಲಾಹನ ಅನುಗ್ರಹಗಳನ್ನು ಟೂ ಹ ಡು 
ಆರಾಧನೆಯಿಂದ ಏಮನಿನಿರಾಗುವುದ ಕೃತಪ್ಪತ್ರೆ 36: 35, 
ಟಿ-29 

* ಮಾನವನು ಕೃತಜ್ಞತಾ ನೀತಿಯನ್ನು ಆಸುಸಂಸುವನನ್ನು 
ಅಲ್ಲಾಹ್‌ ಮೆಚ್ಚುತ್ತಾನೆ 39: 7 

೪ ಕೃತಪ್ಲತೆಯ ಶಕೆಯನ್ನು: ಮಾನವನಿಗೆ ಹೇಗೆ ಜಸು 
34: 15, 16 ಹತ 
ಖತ್ಮುನ್ನುಬುವ್ದತ್‌ 

("ಪ್ರವಾದಿಶ್ಚಸಮಾಷ್ತಿ' ನೋಡಿರಿ) 

ಖಮ್ರ್‌ 

("ಶರಾಬು' ನೋಡಿರಿ) 

ಖಿಲಾಫತ್‌ (ಪ್ರತಿನಿಧಿತ್ಸು' 

6 ಅಲ್ಲಾಹನು ಮಾನವನಿಗೆ ಭೂಮಿಯ? ಖಿಲಾಫತ್‌ 
ಕೊಟ್ಟಿದ್ದಾನೆ 35: 39 

9 ಮಾನವ ಖಿಲಾಫತಶ್‌ನ ವಾಸ್ತವಿಕತೆ 42: ಟಿ-11 '' 

ಅ ಸರಕಾರದ ಕರ್ತವ್ಯಗಳು 38: 26 


464 


ತಪ್ಪೀಮುಲ್‌ ಕುರ್‌ಆನ್‌ 


ee 


(ಹೆಚ್ಚಿನ ವಿವರಗಳಿಗೆ "ಅಮಾನತ್‌' (ನ್ಯಾಸು, “ಇಸ್ಲಾಮೀ 
ರಾಷ್ಟ್ರ ಮತ್ತು "ಇಸ್ಲಾಮೀ ಕಾನೂನು' ನೋಡಿರಿ) 

ಖುಶೂಆ್‌ (ಏಕಾಗ್ರತೆ 

* ಇದರ ಅರ್ಥ ಮತ್ತು ವಾಸ್ತವಿಕತೆ 33: 35, ಟಿ-59 
ಖುಸ್ರಾನ್‌ (ಮಹಾನಷ್ಟು 

*_ ಇಹಪರಗಳಲ್ಲಿ ಮಹಾನಷ್ಟ ಎಂತಹವರಿಗೆ 39: 63, 65, 
45: 27 

* ಮಾನವನು ನಷ್ಟದಲ್ಲಿ ಬೀಳಲು ಮುಖ್ಯ ಕಾರಣ 41: 23, 
25, ಟಿ-27 

* ಮಾನವನ ಪಾಲಿಗೆ ನಿಜವಾದ ನಷ್ಟದ ವ್ಯವಹಾರ 
ಯಾವುದು? 39: 15, ಟಿ-34, 42: 45 

ಗರಭ್‌ವಃ ಅಹ್‌ರುಭಾಬ್‌ 

* ಇದಕ್ಕೆ ಕಾರಣಗಳು ಮತ್ತು ಇತಿಹಾಸ 33: ಪರಿಚಯ 

ಅ ಇದರ ಕುರಿತು ಕುರ್‌ಆನಿನ ಪ್ರಸ್ತಾಪ 33: 9 ರಿಂದ 27 

* ಈ ವಿಮರ್ಶೆಯ ಅವತೀರ್ಣ ಕಾಲ 33: ಪರಿಚಯ 

* 5! -ಯುದ್ಧದಲ್ಲಿ ಮುಸ್ಲಿಮರಿಗೆ ಸಹಾಯ ಮಾಡಿದ 
ಅಲ್ಲಾಹನ ರಹಸ್ಯ ಸೇನೆ 33: 9, ಟಿ-19 

ಗರ್‌ವಃ ಬನೀ ಕುರೈರುಃ 

ಅ ಇದರ ಇತಿಹಾಸ 33: ಪರಿಚಯ 

ಗೀಬತ್‌ (ಹಿಂದಾಡುವುದು) 

* ಇದರ ಅರ್ಥ ಮತ್ತು "ಗೀಬತ್‌' ಹಾಗೂ ಸುಳ್ಳಾರೋಪ 
(ಬಹ್ತಾನ್‌) ಇವುಗಳಲ್ಲಿ ವ್ಯತ್ಯಾಸ 33: 58, ಟಿ-109 
ಗುಲಾಮಗಿರಿ 

ಅ ಮಾಲಕತ್ವದ ಆಧಾರದಲ್ಲಿ ದಾಸಿಯರಿಂದ ಸುಖ 
ಪಡೆಯುವುದಕ್ಕೆ ಅನುಮತಿ 33: 50 

ಅ ದಾಸಿಯರೊಂದಿಗೆ ಸುಖಿಸುವ ಅನುಮತಿಯ ವಿಷಯದಲ್ಲಿ 
ಯಾವುದೇ ಸಂಖ್ಯೆಯ ನಿರ್ಬಂಧ ಇಲ್ಲದಿರುವುದಕ್ಕೆ ಕಾರಣ 
33: 52, ಟಿ-94 

ಜಹನ್ನಮ್‌ (ನರಕು 

ಅ ಎಂತಹವರಿಗಾಗಿ? +32: 13, 14, 20, 33: 57, 34:42, 
35: 36, 36: 63, 64, 37: 22, 23, 58 ರಿಂದ 70, 
37: 161 ರಿಂದ 163, 38: 26, 55, 56, 85, 39: 8, 
15, 16, 32, 60, 71, 40: 6, 23, 60, 70 ರಿಂದ 72, 


41:19, 27, 28, 40, 42: 42, 43:74, 44: 43 ರಿಂದ 50, 
45: 34, 46: 20 

6 ಅದರ ನಿತ್ಯತೆ *33:64,65 

೪ ಅಲ್ಲಿಅನುಯಾಯಿಗಳ ಮತ್ತು ಮುಖಂಡರೊಳಗೆ ಪರಸ್ಪರ 
ಜಗಳ 38:58ರಿಂದ 64, 40:47,48 

6 ಅದರ ಯಾತನೆಯ ವರ್ಣನೆ 35: 36, 37, 37: 62 ರಿಂದ 
68, 39: 60, 38: 55 ರಿಂದ 58, 40: 71 ರಿಂದ 73, 41: 
16, 42: 45, 43: 74 ರಿಂದ 78, 44: 43 ರಿಂದ 49, 45: 
8,9 

6 ನಾನು ಶೈತಾನ್‌ ಮತ್ತು ಅವನ ಅನುಯಾಯಿಗಳಿಂದ 
ನರಕವನ್ನು ತುಂಬಿ ಬಿಡುವೆನು ಎಂಬ ಅಲ್ಲಾಹನ ಹೇಳಿಕೆ 
32: 13 


"ಅ ಮುಶ್ರಿಕರ ಸಂಗಡ ಅವರ ಮಿಥ್ಯ ಆರಾಧ್ಯರನ್ನೂ 


ಅದರೊಳಗೆ ಹಾಕಲಾಗುವುದು 37: 22 

ಅ ಸತ್ಯನಿಷೇಧಿಗಳು ತಾವು ಭೂಲೋಕದಲ್ಲಿ ಕೆಟ್ಟವರೆಂದು 
ತಿಳಿಯುತ್ತಿದ್ದ ಸತ್ಯವಿಶ್ವಾಹಿಗಳು ನರಕದಲ್ಲಿಲ್ಲದಿರುವುದನ್ನು 
ಕಂಡು ಬೆರಗಾಗಿ ಬಿಡುವರು 38: 62, 63 

9 ಅದರೊಳಗೆ ಸತ್ಯನಿಷೇಧಿಗಳು ಪ್ರವೇಶಿಸುವ ದೃಶ್ಯ 39:79 
೬ ಸತ್ಯನಿಷೇಧಿಗಳು ಅದರೊಳೆಗೆ ಸದಾ ಕಾಲಕ್ಕಾಗಿ 
ಪ್ರವೇಶಿಸಲ್ಪಡುವರು 39:72 

೪ ಅದರವ್ಯವಸ್ಥಾಪಕ ದೇವಚರರುಮತ್ತುನರಕವಾಸಿಗಳೊಳಗೆ 
ಮಾತುಕತೆ 40: 49, 50 

ಆ ಅಲ್ಲಿಅಪರಾಧಿಗಳೆ ಯಾವ ಪ್ರಾರ್ಥನೆಯೂ ಸ್ವೀಕೃತವಾಗದು 
40: 50 2 

9 ಅಲ್ಲಿ ಅಪರಾಧಿಗಳ ಆಹಾರ ವಸ್ತುಗಳೇನಾಗಿರುವುವು? 
37: 64 ರಿಂದ 67 

ಅ ಪಾಪಿಯಾದ ಸತ್ಯವಿಶ್ವಾಹಿ ನರಕಕ್ಕೆ ಹೋಗುವನೋ 
ಇಲ್ಲವೋ ಎಂಬ ಪ್ರಶ್ನೆ35: ಟಿ-57 

ಜಾದೂ (ಮಾಟಗಾರಿಕೆ) 

ಅ ಮುಲ್‌ಜಿರುಃ (ಪ್ರವಾದಿಗಳ ಪವಾಡ) ಮತ್ತು 
ಜಾದೂಗಳೊಳಗಿನ ವ್ಯತ್ಯಾಸ *40: ಟಿ-37 

ಜಿನ್ನ್‌ 

9 ಅವರ ವಾಸ್ತವಿಕತೆ +38: 37, 38, ಟಿ-38 

೪ ಜಿನ್ಸ್‌ಗಳು ಮತ್ತು ಮಾನವರು ಬೇರೆ ಬೇರೆ ವರ್ಗದ 
ಎರಡು ಸೃಷ್ಟಿಗಳು 41: 25, 29, 46: 18 


ವಿಷಯ ಸೂಚಿ 


೬ ಪಥಭ್ರಷ್ಟ ಮಾನವರು ಅವರನ್ನು ಪೂಜಿಸುತ್ತ ಬಂದಿದ್ದಾರೆ 
34; 41, ಟಿ-63 

9 ಹ. ಸುಲೈಮಾನ್‌ರಿಗೆ) 
ಜಿನ್ನ್‌ಗಳು ಎಂತಹವರು? 34: 12 ರಿಂದ 14, ಟಿ-24, 
38: 37, 38, ಟಿ-38 

೬ ಅರಬ್‌ ಮುಶ್ರಿಕರು ಜಿನ್ನ್‌ಗಳನ್ನು ಅಲ್ಲಾಹನ ಸಹಭಾಗಿಗಳು 
ಮತ್ತು ಪರೋಕ್ಷ ಜ್ಞಾನಿಗಳೆಂದು ತಿಳಿಯುತ್ತಿದ್ದರು 34: ಟಿ-24 
9 ಅವರ ಕಾರ್ಯಕ್ಷೇತ್ರವು ಭೂಮಿ ಮತ್ತು ಅದರ 
ವಾತಾವರಣದ ವರೆಗೆ ಸೀಮಿತವಾಗಿದೆ 37: 6 ರಿಂದ8 

* ಜಿನ್ಸ್‌ಗಳು ಪ್ರವಾದಿವರ್ಯರ(ಸ) ಬಳಿ ಹಾಜರಾಗಿ 
ಕುರ್‌ಆನನ್ನುಆಲಿಸಿ, ಸತ್ಯ ವಿಶ್ವಾಸ ಸ್ವೀಕಾರಮಾಡಿದುದುಮತ್ತು 
ನಮ್ಮ ಜನಾಂಗದಲ್ಲಿ ಭಾಸೆ ಪ್ರಚಾರ ಆರಂಭಿಸಿದುದು 
46: ಪರಿಚಯ, 29 ರಿಂದ 32 

ಅಶ ಜಿನ್ನ್‌ಗಳು ಹ. ಮೂಸಾ(ಅ) ಮತ್ತು ತೌರಾತ್‌ನ ಮೇಲೆ 
ಮೊದಲೇ ವಿಶ್ವಾಸವಿರಿಸಿದ್ದರು 46: 30, ಟಿ-34 

೪ ಅನಂತರ 'ಜಿನ್‌ಗಳ ನಿಯೋಗಗಳು ಮಾರ್ಗದರ್ಶನ 
ಪಡೆಯಲಿಕ್ಕಾಗಿ ಆಗಾಗ ಬರುತ್ತಿದ್ದವು 46: ಟಿ-35 

ಜಿಹಾದ್‌ (ದೇವ ಮಾರ್ಗದಲ್ಲಿ ಯುದ್ಧ 

೪ ಅದರಿಂದ ಹಿಂಜರಿಯುವವರು ಮುನಾಫಿಕರು 33: 12, 
13, 18, 19 

ರುಕಾತ್‌ (ಕಡ್ಡಾಯ ದಾನು 

* ರುಕಾತ್‌ ಹಣವನ್ನು ಪಾವತಿ ಮಾಡುವ ಆಜ್ಞೆ 33: 33 

* ಇದನ್ನು ಪಾವತಿ ಮಾಡುವುದರ ಪರಿಣಾಮ 41: 6, 7 

ಆ ಧರ್ಮದಲ್ಲಿಇದರ ಮಹತ್ವತ31: 4,ಟಿ-3 


ರುಕ್ಕೂಮ್‌ 
ಆ ನರಕದ ವೃಕ್ಷ 37: 64, ಟಿ-34 

ಯುಹಾರ್‌ 

("ಇಸ್ಲಾಮಿನ ಕಾನೂನು', "ನಿಕಾಹ್‌ ಮತ್ತು ತಲಾಕಿನ 
ಕಾನೂನು' ನೋಡಿರಿ) 


ರ್ಸುದ್‌ ಬಿನ್‌ ಹಾರಿಸ್‌(ರ) 

ಆ ಇವರೊಂದಿಗೆ ಹ. ರುನಬ್‌ರ(ರ) ವಿವಾಹವು ಇಸ್ಲಾಮೀ 
ಸಾಮಾಜಿಕ ಪದ್ಧತಿಯಲ್ಲಿ ಸಮಾನತೆಯ ಅತ್ಯುತ್ತಮ 
ಪ್ರದರ್ಶನವಾಗಿದ್ದಿತು 33: ಟಿ-66 

(ಹೆಚ್ಚಿನ ಏವರಗಳನ್ನು "ಮುಹಮೃದ್‌'(ಸ) ನೋಡಿರಿ) 


ನಿಯಂತ್ರಿಸಿಕೊಡಲಾಗಿದ್ದ 


465 


ರುನಬ್‌(ರು- ಉಮ್ಮುಲ್‌ ಮೂಮಿನೀನ್‌ 

೪ ಅವರೊಂದಿಗೆ dd ವಿವಾಹ 33: 37, 
ಟಿ-70 
9 ಈ ವಿವಾಹವು ಅಲ್ಲಾಹನ ಅಪ್ಪಣೆಯಿಂದಾಗಿತ್ತು 
33: ಟಿ-72 
9 ಈ ವಿವಾಹದ ಆಜ್ಞೆಯ ಔಚಿತ್ಯ ಮತ್ತು ಕಾರಣ'33: ಟಿ-73 
ಆ ಅವರೊಡನೆ ಪ್ರಪಾದಿವರ್ಯರ(ಸ) ವಿವಾಹದ ಕುರಿತು 
ಆಕ್ಷೇಪಿಸುವವರ ಆಕ್ಷೇಪಗಳಿಗೆ ಅಲ್ಲಾಹನ ಕಡೆಯಿಂದ ಉತ್ತರ 
33: 38 ರಿಂದ 40 
9 ಅವರಿಗೆ ರ್ಭುದ್‌ರೊಂದಿಗೇರ) ವಿವಾಹವು ಅತ್ಯಂತ 
ಅಪ್ರಿಯವಾಗಿದ್ದಿತು. ಪ್ರವಾದಿವರ್ಯರ(ಸ) ಆಜ್ಞೆಯ 
ಕಾರಣದಿಂದ ಮಾತ್ರ ಅವರು ಸ್ವೀಕರಿಸಿದ್ದರು 33: ಟಿ-66 
6 ಹ. ರ್ಬುದ್‌(ರ) ಯಾವ ಕಾರಣಕ್ಕಾಗಿ ಅವರಿಗೆ ತಲಾಕ್‌ 
ಕೊಟ್ಟದು 33: ಟಿ-69 
('ಮುಹಮ್ಮದ್‌(ಸ)'ನ್ನು ನೋಡಿರಿ) 
ತಕ್ವಾ (ಧರ್ಮನಿಷ್ಠೆ-ದೇವಭಯ) 
9 ತಕ್ಷಾದ ಬೇಡಿಕೆಗಳು ೬33: 32, 55, 70, 37: 124 
ಅ ತಕ್ಕಾದ ಸ ಸತ್ಸರಿಣಾಮ 438: 49, 39: 20, 39: 61, 43: 
67, 44:51 ರಿಂದ 57 
* ಅಲ್ಲಾಹನನ್ನು ಭಯಪಡುವುದರ ಹೆಸರೇ ಶಕ್ವಾ43: 63 
6 ಈಮಾನಿನ ಅನಿವಾರ್ಯ ಬೇಡಿಕೆ 39: 10 
* ಸತ್ಯವನ್ನುತರುವವರುಮತ್ತುಸತ್ಯವನ್ನುಸಮರ್ಥಿಸುವವರೇ 
ಮುತ್ತಕೀಗಳು 39: 33 
6 ಸತ್ಯನಿಷೇಧಗಳ ಮತ್ತು ಕಪಟವಿಶ್ವಾಸಿಗಳ ಅನುಸರಣೆ 
ಮಾಡದಿರುವುದು ಅದರ ಬೇಡಿಕೆಯಾಗಿದೆ 33; 1 

ಪ್ರವಾದಿವರ್ಯರನ್ನುಸ) ಅನುಸರಿಸಬೇಕೆಂಬುದು ಅದರ 
ಬೇಡಿಕೆಯಾಗಿದೆ 43: 63 
6 ಮುತ್ತಕೀಗಳಿಗೆ ಅಲ್ಲಾಹನ ವಾಗ್ದಾನ 39: 20 
೪ ಅಲ್ಲಾಹನೇ ಮುತ್ತಕೀಗಳ ಸಂರಕ್ಷಕ 45: 19 
("ಪಲೀ' ಪದದ ವಿವರಣೆಯನ್ನು 'ವಲೀ' ಯಲ್ಲಿನೋಡಿರಿ) 
ಅ ತಕ್ಕಾದ ಪರಿಣಾಮಗಳು 33; 71, 41: 18 
೬ ಮುತ್ತಕೀಗಳ ಮತ್ತು ಫಾಸಿಕರ (ಕರ್ಮಭ್ರಷ್ಟರ) ಅಂತಿಮ 
ಪರಿಣಾಮ ಒಂದೇ ಪ್ರಕಾರವಾಗಲು ಸಾಧ್ಯವಿಲ್ಲ 38: 28 
ತಕ್ಬೀರ್‌ (ವಿಧಿ) 
ಅ ಅಲ್ಲಾಹ್‌ ಯಾವ ಎಧದ ಜನರನ್ನು ಸನ್ಮಾರ್ಗದಿಂದ 
ವಂಚಿತಗೊಳಿಸುತ್ತಾನೆ *39: 10, 24, 25, 36, 40: 28, 
34, 41: 44, 46: 10 


466. 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಅಲ್ಲಾಹನ ಮಶಿಯ್ಯತ್‌ (ವಿಧಿ ನಿಯಮ) ಮತ್ತು 
ಸಂಪ್ರೀತಿಯಲ್ಲಿರುವ ವ್ಯತ್ಯಾಸ ೬34: ಟಿ-59, 39: 7, 
ಟಿ-20, 43: ಪರಿಚಯ 

* ಅಲ್ಲಾಹನು ಪಥಭ್ರಷ್ಟತೆಯಲ್ಲಿಎಸೆದು ಬಿಟ್ಟವನಿಗೆ ಯಾರೂ 
ಸನ್ಮಾರ್ಗ ನೀಡಲಾರನು +42: 44, ಟಿ-69 

ಅ ಎಂತಹ ಜನರ ಹೃದಯಗಳಿಗೆ ಮುದ್ರೆಯೊತ್ತಲಾಗುತ್ತದೆ 
42: 45, 46, 43: 40, 45: 23 

* ಎಂತಹ ಜನರನ್ನು ಪಥಭ್ರಷ್ಟತೆಯಲ್ಲಿ ಹಾಕಲಾಗುತ್ತದೆ 
40:34, 74, 42: 45, 46, 43: 40, 45: 23 

€ ಎಂತಹ ಜನರಿಗೆ ಪುಣ್ಯ ಮತ್ತು ಈಮಾನಿನ ಸೌಭಾಗ್ಯವನ್ನು 
ನೀಡಲಾಗುವುದಿಲ್ಲ +36: 7 ರಿಂದ 10, ಟಿ-5 

* ಎಂತಹ ಜನರನ್ನು ಹಿದಾಯತ್‌ (ಸನ್ನಾಗಗನಿಂದ 
ವಂಚಿತರನ್ನಾಗಿ ಮಾಡಲಾಗುತ್ತದೆ 39: 3, 22, 23, 37, 
ಟಿ-56, 40: 28, 34, 35, 41: 14 ರಿಂದ 17, 44, 
46: 10, 18 

* ಎಂತಹವರಿಗೆ ಹಿದಾಯತ್‌ (ಸನ್ಮಾರ್ಗ) ನೀಡಲಾಗುತ್ತದೆ 
+39: 18, 22, 23 

* ವಿಧಿಯು ಯೋಜನೆ ಮತ್ತು ನಿಶ್ಚಿತ-ಶಿಸ್ತು ಬದ್ಧತೆಯೆಂಬ 
ಅರ್ಥದಲ್ಲಿ36: 38 

9 ವಿಶ್ವದ ವ್ಯವಸ್ಥೆಯ ಯೋಜನೆ 41: 47 

ಅ ಅಲ್ಲಾಹನು ಅದೃಷ್ಟಗಳ ತೀರ್ಮಾನ ಮಾಡುವ ವಿಶಿಷ್ಟ 
ಘಳಿಗೆ 44: ಪರಿಚಯ, 1 ರಿಂದ 3, ಟಿ-3 

* ವಿಧಿಯ ಹೊರತಾಗಿಯೂ ಅಲ್ಲಾಹನನ್ನುಪ್ರಾರ್ಥಿಸುವುದು 
ಪ್ರಯೋಜನಕಾರಿ 40: 64, ಟಿ-91 

* ಮಾನವನ ಹುಟ್ಟು ಅದೃಷ್ಟ- ಅದನ್ನು ಬದಲಾಯಿಸುವ 
ಶಕ್ತಿ ಯಾರಿಗೂ ಇಲ್ಲ43: 32, ಟಿ-31 

* ಅಲ್ಲಾಹನು ಭಿನ್ನಾಭಿಪ್ರಾಯಗಳ ತೀರ್ಮಾನದ 
ಸಮಯವನ್ನು ನಿಶ್ಚಯಿಸಿಟ್ಟಿರುತ್ತಾನೆ 41: 45, 42: 14, 
ಟಿ-24 

9 ಅಲ್ಲಾಹನ ತೀರ್ಮಾನಗಳು ಅಚಲವಾಗಿರುತ್ತವೆ. 
ಅವುಗಳನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ 
44: ಪರಿಚಯ 

ಅ “ರಿರ್ಬ್ಸ್‌' (ಜೀವನಾಧಾರ) ಗಳ ವಿತರಣೆಯ ಕಾರ್ಯವು 
ಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ 43: 32, ಟಿ-31 
9 ರಿರ್ಳು ವಿತರಣೆಯ ವಿಷಯದಲ್ಲಿ ಅಲ್ಲಾಹನ ಕ್ರಮ 
42: 20, ಟಿ-37, 42: 27, 43: 32, ಟಿ-31, 32 


* ಅಲ್ಲಾಹನ ರಿಯ್ಕು ವಿತರಣೆಯನ್ನು ಬದಲಾಯಿಸಿ ಬಿಡುವ 
ಶಕ್ತಿ ಯಾರಿಗೂ ಇಲ್ಲ42: 19, ಟಿ-36 

* ಪ್ರತಿಯೊಬ್ಬನ ಮರಣ ಅಲ್ಲಾಹನದೇ ಅಧಿಕಾರದಲ್ಲಿವೆ 
40:68 

೪ ಅಲ್ಲಾಹನು ತನ್ನ ಕೊಡುಗೆಗಳನ್ನು ತನ್ನ ದಾಸರ ನಡುವೆ 
ಹೇಗೆ ವಿತರಿಸುತ್ತಾನೆ 43: 32, ಟಿ-31, 32 

ಅ ಅಲ್ಲಾಹ್‌ ಯಾರಿಗೆ ಯಾವುದನ್ನು ಇಷ್ಟ ಪಡುವನೋ 
ಅದನ್ನು ಕೊಡುತ್ತಾನೆ 42: 19 

6 ಅಲ್ಲಾಹನ ಅನುಗ್ರಹದಿಂದಲೇ ಮಾನವನಿಗೆ ಇಸ್ಲಾಮಿನ 
ಬಗ್ಗೆ ಹೃದಯ ವೈಶಾಲ್ಯವುಂಟಾಗುತ್ತದೆ 39: 24 

* ಅಲ್ಲಾಹನ ಸಹಾಯದ ವಿನಾ ಯಾವನೊಬ್ಬನೂ ಶೈತಾನನ 
ಕುತಂತ್ರದಿಂದ ರಕ್ಷಿಸಿಕೊಳ್ಳಲಾರ 41: 36, ಟಿ-40 

ಆ ಅಲ್ಲಾಹನ ಅನುಗ್ರಹದ ವಿನಾ ಮಾನವನು ಈ ಲೋಕದ 
ಪರೀಕ್ಷೆಯಲ್ಲಿಉತ್ತೀರ್ಣನಾಗಲಾರ 42: 8, ಟಿ-11 

4 ಮಾನವನ ಯಾವ ಯತ್ನವೂ ಅಲ್ಲಾಹನ ಅನುಗ್ರಹ ಮತ್ತು 
ಅವನ ಅನುಜ್ಞೆಯ ಹೊರತು ಯಶಸ್ವಿಯಾಗದು 42: 36, 
ಟಿ-57 

9 ಅಲ್ಲಾಹನ ಅನುಗ್ರಹದ ಏನಾ ಮಾನವನ ಯಾವ 
ಸಂಕಲ್ಪವೂ ಕಾರ್ಯರೂಪಕ್ಕೆ ಬರಲಾರದು 46: 15, ಟಿ-20 
ಈ ತನ್ನ ಪಥಭ್ರಷ್ಟತೆಯ ಪರವಾಗಿ ವಿಧಿಯನ್ನು ಆಧಾರವನ್ನಾಗಿ 
ಮಾಡುವುದು ಅಜ್ಞಾನ 43: ಪರಿಚಯ, 20, ಟಿ-21 

ಅ ವಿಧಿಯ ಆಧಾರದಲ್ಲಿಜನರು ಮಂಡಿಸುವ ತಪ್ಪುವಾದಗಳು 
36: 47 

೬ ಮಾನವನು ಅಲ್ಲಾಹನ ಅನುಜ್ಞೆಯಿಂದ ಮಾತ್ರ ಪುಣ್ಯ 
ಮಾರ್ಗದಲ್ಲಿನಡೆಯಬಲ್ಲನು 35: 32 

* ಅಲ್ಲಾಹನು ಮಾನವರನ್ನು ಕುಫ್ರ್‌ ಮತ್ತು ಈಮಾನಿನ ' 
ಆಯ್ಕೆಯಲ್ಲಿಸ್ಪತಂತ್ರರಾಗಿ ಬಿಟ್ಟಿರುವುದೇಕೆ? 42: 8, ಟಿ-11 
9 ಮಾನವನು ತನ್ನ ಒಳ್ಳೆಯ ಮತ್ತು ಕೆಟ್ಟಕರ್ಮಗಳಿಗೆ ಹಾಗೂ 
ಸನ್ಮಾರ್ಗ ಅಥವಾ ಪಥಭ್ರಷ್ಟತೆಯನ್ನು ಸ್ವೀಕರಿಸಿದ್ದಕ್ಷೆ ಸ್ವತಃ ತಾನೇ 
ಹೊಣೆಗಾರನು 35: 37, ಟಿ-63, 39: 51, 41: 46 

6 ಅಲ್ಲಾಹನು ಜನ್ಮತಃ ಸಕಲ ಮಾನವರನ್ನು ಒಂದೇ ಉಮ್ಮತ್‌ 
(ಸಮುದಾಯುನ್ನಾಗಿ ಮಾಡಲು ಇಚ್ಛಿಸಲಿಲ್ಲ42: 8, ಟಿ-11 
* ಅಲ್ಲಾಹನು ಯಾರನ್ನಾದರೂ ಪಥಭ್ರಷ್ಟತೆಗೆ ಹಾಕುವುದರ 
ಅರ್ಥ 35: 8, 45:23 

* ಎಂತಹವರ ಹೃದಯಕ್ಕೆ ಮುದ್ರೆ ಹಾಕಿ ಬಿಡಲಾಗುತ್ತದೆ 
40:35, 47: 16 


ವಿಷಯ ಸೂಚಿ -- 


೨ ಎಂತಹವರಿಗೆ ಅಲ್ಲಾಹನ ಕಡೆಯಿಂದ ಮಾರ್ಗದರ್ಶನ 
ಸಿಗುತ್ತದೆ ಮತ್ತು ಎಂತಹವರಿಗೆ. ಸಿಗುವುದಿಲ್ಲ? 42: 8, 
ಟಿ-11, 42:13, ಟಿ-21 

9 ಮಿಥ್ಯ ಮತಗಳ ಸೃಷ್ಟಿಗೆ ಹೊಣೆಗಾರ ಅಲ್ಲಾಹನಲ್ಲ ಈ 
ಕಾರ್ಯವೆಸಗಿದವರೇ ಅದಕ್ಕೆ ಹೊಣೆಗಾರರು 42: 14, 
ಟಿ-22, 23 

* ಭೂಲೋಕದಲ್ಲಿ ಮಾನವನ ಮೇಲೆ ಹಾಕಲಾಗುವ ಅನೇಕ 
ಕಷ್ಟಗಳ ವಾಸ್ತವಿಕತೆ 42: 30, ಟಿ-52 
* ಯಾರು ಯಾರಿಗೂ ಅಶುಭನಲ್ಲ 
ವಿಧಿಯಲ್ಲಿರುವ ಕೆಡುಕನ್ನೇ ಕಾಣುತ್ತಾನೆ 36: 18, 19, ಟಿ-15 
ತೆಬರ್ರುಜ್‌ 

ಆ ಅರ್ಥ ಮತ್ತು ವಿವರಣೆ 33: 23, ಟಿ-49 
("ಪರ್ದಾ'ವನ್ನೂ ನೋಡಿರಿ) 

ತವಕ್ಕುಲ್‌ (ಅಲ್ಲಾಹನ ಮೇಲೆ ಭರವಸೆ 

೪ ಇದರ ಅರ್ಥ ಮತ್ತು ಇದರ ವಾಸ್ತವಿಕತೆ ೬33: 3, ಟಿ-4, 
42: ಟಿ-57 

ಅ ಅಲ್ಲಾಹನ ಮೇಲೆಯೇ ತವಕ್ಕುಲ್‌ ಇರಿಸಬೇಕು 33: 48 

ಅ ಅಲ್ಲಾಹನ ಮೇಲೆ ಭರವಸೆ ಏಕೆ ಮಾಡಬೇಕು? 39: 38, 
ಟಿ-57 

ಇ ಅಲ್ಲಾಹನ ಮೇಲೆ ಭರವಸೆ ಇಡುವುದರ ನೈತಿಕ ಪರಿಣಾಮ 
39: 38, ಟಿ-57, 40: 27, ಟಿ-44, 40: 44, ಟಿ-60, 
40: 56, ಟಿ-77, 42: 10, 44: 20 I 


* ಧರ್ಮದಲ್ಲಿ ಅಲ್ಲಾಹನ ಮೇಲೆ ಭರವಸೆಯ ಮಹತ್ವ 


42: 36, ಟಿ-57 

ತಸ್ಪೀಹ್‌ (ಜಪ, ಪಾವಿತ್ರ 5 ವರ್ಣನೆ) 

6 ಅರ್ಥ ಮತ್ತು ವಿವರಣೆ +33: 42, ಟಿ-78, 34: 41, 
36: 36, ಟಿ-30, 43: 13, ಟಿ-13 

ತಾಗೂತ್‌ (ಬಂಡಾಯ) 

ಅ ತಾಗೂತ್‌, ಎಂಬ ಪದದ ಅರ್ಥ ಮತ್ತು ಎವರಣೆ 
+39: 17, ಟಿ-35 

4 ಮಾನವನ ಮೋಕ್ಷವು ತಾಗೂತಿನ ದಾಸ್ಯ-ಆರಾಧನೆಯಿಂದ 
ದೂರವಿರುವುದು ಮತ್ತು ಕೇವಲ ಅಲ್ಲಾಹನ ದಾಸ್ಯ-ಆರಾಧನೆ 
ಮಾಡುವುದನ್ನು ಅವಲಂಬಿಸಿದೆ 39: 17 

ತುಬ್ಬಳ್‌ 

9 44:37, ಟಿ-32 


ಪ್ರತಿಯೊಬ್ಬನೂ ತನ್ನ 


467. 


ತೌಬಾ (ಪಶ್ಚಾಶ್ತಾಪ) 

6 'ತೌಬಾ' ಪದದ ಅರ್ಥ ಮತ್ತು ಅದರ ವಿವರಣೆ +42: 25, 
ಟಿ-47 

ಆ ಅಲ್ಲಾಹ್‌ ತೌಬಾ ಸ್ವೀಕರಿಸುವವನು 40:3 

೪ ಅಲ್ಲಾಹ್‌ ತನ್ನ ದಾಸನ ತೌಬಾ ಸ್ವಕಂಸುತ್ತಾನೆ 42: 25 
ತೌರಾತ್‌ 

* ಅದನ್ನು ಅಲ್ಲಾಹನ ವತಿಯಿಂದ ಹೆ." ಮೂಸಾರಗೆ(ಅ) 
ಕೊಡಲಾಗಿತ್ತು +32: 23, 40: 53, 41: 45 

ಅ ಅದು ಬುದ್ಧಿಜೀವಿಗಳಿಗೆ ಸನ್ಮಾರ್ಗದರ್ಶಕ ಮತ್ತು 
ಉಪದೇಶವಾಗಿತ್ತು 40: 53, 54 - 

€ ಬನೀ ಇಸ್ರಾಈಲರು : ಅದರ ವಾರೀಸುದಾರರಾಗಿ 
ಮಾಡಲ್ಪಟ್ಟರು 40: 53 

ಅ ಸ್ಪಶಃ ಅದನ್ನು ನಂಬುವವರೇ ಅದರ ಬಗ್ಗೆ ಸಂಶಯ 
ಗಸ್ತರಾಗಿದ್ದಾರೆ 42: 14, ಟಿ-25 

* ಆದರಲ್ಲಿ ಭಾವಚಿತ್ರ ಮತ್ತು ವಿಗ್ರಹ ನಿರ್ಮಾಣಕ್ಕೆ ನಿಷೇಧ 
34: 13, ಟಿ-20 

ಅ ಕುರ್‌ಆನಿನ ಕುರಿತಾಗಿ ಉಂಟಾದ ಭಿನ್ನಾಬಿಪ್ರಾಯವೇ 
ಅದರ ಬಗೆಗೂ ಉಂಟಾಗಿತ್ತು 41: 45 

ತೌಹೀದ್‌ (ಏಕದೇವ ವಿಶ್ನಾಸು - 


ಅ ತೌಹೀದ್‌ನ ಆಧಾರಗಳು +31: 10, 11, ಟಿ-16, 
31: 25 ರಿಂದ 32, 32: 4 ರಿಂದ 9, 34:22, 35: 1, 3, 
11 ರಿಂದ 14, 40, 41, 36: 23, 33 ರಿಂದ 44, 71 ರಿಂದ 
75, 37: 4, 5, 39:5, 6,8, 40: 13, 14, 20, 61 ರಿಂದ 
68, 41: 9 ರಿಂದ 12, 37, 39, 42: 4, ಟ-2,'42: 10° 
ರಿಂದ 12, 28, 29, 32, 33, 50, 53, 43: 9 ರಿಂದ'13, 
ಟಿ-11, 43: 32, 81, 82, 87, 44: 8, ಟಿ-9, 45: 3ರಿಂದ 
5, 12, 13 
("ಅಲ್ಲಾಹ್‌' ಅನ್ನು ನೋಡಿರಿ) 

(ತೌಹೀದ್‌ಗೆ ಇರುವ ಆಧಾರಗಳೇ ಅಲ್ಲಾಹನ ಅಸ್ತಿತ್ವಕ್ಕೂ 
ಇರುವ ಆಧಾರಗಳೆಂಬುದು ವ್ಯಕ್ತವಾಗಿರಬೇಕು) 

ಅ ಅದರ ವಿವರಣೆ ಮತ್ತು ಅದರ ಯಥಾರ್ಥತೆ +42: 13 
ರಿಂದ15 

* ತೌಹೀದ್‌ನಲ್ಲಿ ಎಶ್ನಾಸವಿರಿಸುವುದರ ಬೇಡಿಕೆಗಳು 
+40: 14, 41: 6, 30, 37, 42: ಪರಿಚಯ, 10, 13, 15, 
44: ಟಿ-6, 46: 13 


468 


ತಪ್ಲೀಮುಲ್‌ ಕುರ್‌ಆನ್‌ 


* ಅಲ್ಲಾಹನ ಯುಕ್ತಿ ಮತ್ತು ಅವನ ಸೃಷ್ಟಿಸಾಮರ್ಥ್ಯದ ಕುರಿತು 
ಆಧಾರ'ಕೊಡುವ ಕುರುಹುಗಳು 35: 27, 28, ಟಿ-48 

ಅ ತೌಹೀದ್‌ ವಿಶ್ವಾಸವನ್ನು ಮಾನವರು ಏಕೆ ಸ್ವೀಕರಿಸಬೇಕು 
31: 20 

* ಅದುವೇ ಸತ್ಯಧರ್ಮದ ನೈಜ ಅಡಿಗಲ್ಲು42: ಪರಿಚಯ 


* ಅದರ ಸತ್ಯತೆಯ ಮುದ್ರೆ ಪ್ರತಿಯೊಬ್ಬಮಾನವನ ಚಿತ್ತದಲ್ಲಿ 


ಇದ್ದೇ ಇದೆ 31: 25, 39: 8, ಟಿ-24, 39: 49, 44: ಟಿ-10 
ಅ ಮಾನವ ಜೀವನದಲ್ಲಿ ಅದರ ಪ್ರಭಾವಗಳು 39: 29, 
ಟಿ-48 - 

ಆ ಅಲ್ಲಾಹನ ದಾಸ್ಯ-ಆರಾಧನೆ ಮಾಡುವುದು ಮಾನವನ 
ಅವಶ್ಯಕತೆ 35; 15 

ಅ ಅಲ್ಲಾಹನ ಹೊರತು ಬೇರೆಯವರನ್ನು ಪ್ರಾರ್ಥಿಸುವುದು 
ನಿಷ್ಠಲ 35: 13, 14 

೪ ಅಲ್ಲಾಹನಿಗೆ ಸಂತತಿ ಇದೆ ಎನ್ನವುದೂ ಅಪಮಾನಕರ 
37: 149 ರಿಂದ 160 

- ಅ ಮಾನವನ ನಡುವೆ ಒಗ್ಗಟ್ಟು ತೌಹೀದ್‌ನ. ಆಧಾರದಲ್ಲಿ 
ಮಾತ್ರ ಸಾಧ್ಯ 39: 6 

ಅ ಸಕಲ; ಪ್ರವಾದಿಗಳೂ ತೌಹೀದ್‌ನ ಶಿಕ್ಷಣವನ್ನೇ ಕೊಡುತ್ತಾ 
ಬಂದಿದ್ದಾರೆ 41: 14 

೨ ತೌಹೀದ್‌ ಸ್ವೀಕರಿಸುವುದರ ಪರಿಣಾಮವಾಗಿ ಈ 
ಲೋಕದಲ್ಲೂ ವಿಜಯ ಪ್ರಾಪ್ತವಾಗುವುದು. , ಖಚಿತ 
38: ಪರಿಚಯ 


* ತೌಹೀದ್‌ ಅನುಸರಿಸುವ ಮೂಲಕ ಮಾತ್ರ ಮಾನವನು 


ಅಲ್ಲಾಹನ ಕೃಪೆಗೆ ಪಾತ್ರನಾಗುತ್ತಾನೆ 42: 8, ಟಿ-11 

ದಂಡ ಸಂಹಿತೆ (ಕ್ರಿಮಿನಲ್‌ ಕಾನೂನು) 

* ಗರ್ಭದ ಕನಿಷ್ಠತಮ ಅವಧಿ, ಅದಕ್ಕಿಂತ ಕಡಿಮೆ 
ಕಾಲಾವಧಿಯಲ್ಲಿ ಸ್ಟ್ರೀಯು ಶಿಶುವನ್ನು ಪ್ರಸವಿಸಿದರೆ 
ವ್ಯಭಿಚಾರಿಣಿ ಎನಿಸುವಳು 31: ಟಿ-23, 46: 15, ಟಿ-19 

* ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ದೇಶದಲ್ಲಿ ಗೊಂದಲ 
ಹಬ್ಬಿಸುವುದು ಶಿಕ್ಷಾರ್ಹ ಅಪರಾಧ 33: 60, ಟಿ-114 

ಅ ಯಾವಸ್ಥಿಶಿಯಲ್ಲಿ ಗಡೀಪಾರು ಶಿಕ್ಷೆವಿಧಿಸಬಹುದು 33: 60 
೬ ಯಾರ ಮೇಲೆ ಸುಳ್ಳಾರೋಪ ಹೊರಿಸುವುದು ಶಿಕ್ಷಾರ್ಹ 
ಅಪರಾಧ? 33: 58, ಟಿ-109 

(ಹೆಚ್ಚಿನ ವಿವರಗಳಿಗೆ "ತಆ್‌ಮೀರ್‌' ನೋಡಿರಿ) 

ದರೂದ್‌ (ಸ್ವಸ್ತಿ ವಚನ) 

ಅ ಪ್ರವಾದಿವರ್ಯರ(ಸ) ಬಗ್ಗೆ ಸ್ವ ವಚನ ಹೇಳಬೇಕೆಂಬ 
ಆದೇಶ ಮತ್ತು ಅದರ ವಿವರಣೆ 33: 56, ಟಿ-107 


ದಾವೂದ್‌(ಅ) 

ಅ ಅವರ ಕಥೆ 38: 17 ರಿಂದ 26 

ಅ ಅವರಿಗೆ ಅಲ್ಲಾಹನು ಅಸಾಧಾರಣ ಶಕ್ತಿಗಳನ್ನು ದಯ 
ಪಾಲಿಸಿದ್ದನು 34: 10, 11, 38: 17 ರಿಂದ 20, ಟಿ-18 

೪ ಅವರ ಸ್ಥಿತಿಗತಿಗಳು 34: 10,11 

9 ಮೇಕೆಗಳ ವ್ಯಾಜ್ಯದ ಘಟನೆ ಮತ್ತು ಆ ಕುರಿತು ಸಂಶೋಧನೆ 
38: 21 ರಿಂದ 26, ಟಿ-28 

ಅ ಅವರ ಮೇಲೆ ವ್ಯಭಿಚಾರದ ಸುಳ್ಳಾರೋಪ 38: ಟಿ-28 
("ಬನೀ ಇಸ್ರಾಈಲ್‌'ನ್ನುನೋಡಿರಿ) 


ದಾಸಿ 
("ಗುಲಾಮಗಿರಿ' ನೋಡಿರಿ) 
ದಿಕ್ರ್‌ (ಸ್ಮರಣೆ) 


ಅ ಅಲ್ಲಾಹನನ್ನು ಹೆಚ್ಚಾಗಿ ಸ್ಥರಸುವುದರ ಅರ್ಥ 33: 35, 
ಟಿ-63 

ದೀನ್‌ (ಧರ್ಮ) 

6 ಅರ್ಥ ಮತ್ತು ವಿವರಣೆ ೬39: 2, ಟಿ-3, 40: 26, 
ಟಿ-43, 42: 21, ಟಿ-38 

ಆ ಧರ್ಮವು ಸದಾ ಒಂದೇ ಆಗಿತ್ತು 42: ಪರಿಚಯ 

* ಹ. ಮುಹಮ್ಮದ್‌(ಸ) ತಂದ ಧರ್ಮದ ವಾಸ್ತವಿಕತೆ 
42: ಪರಿಚಯ 

* ತಮ್ಮಧರ್ಮವನ್ನು ಅಲ್ಲಾಹನಿಗೆ ನಿಷ್ಕಳಂಕವಾಗಿ ಮೀಸಲಿಡ 
ಬೇಕೆಂಬ ಆಜ್ಞೆ 40: 14, 65 

* ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮೀಸಲುಗೊಳಿಸಿ ಅವನ 
ದಾಸ್ಯ-ಆರಾಧನೆ ಮಾಡುವ ಆಜ್ಜೆ39: 11 

* ಧರ್ಮದಲ್ಲಿ ಒಡಕನ್ನುಂಟು ಮಾಡುವುದರ ಅರ್ಥ ಮತ್ತು 
ಅದರ ನಿಷೇಧ 42: 14, ಟಿ 20, 23 

9 ಧರ್ಮದಲ್ಲಿಒಡಕುಂಟಾಗಲು ಕಾರಣ 42: 14, ಟಿ-23 
9 ಧರ್ಮದಲ್ಲಿಕೇಡುಂಟಾಗಲು ಕಾರಣ 42: 14, ಟಿ-23, 25 
೪ ಮಾನವನ ಮೂಲ ಧರ್ಮ ಒಂದೇ ಆಗಿತ್ತು. ಅದರಲ್ಲಿ 
ಕೇಡುಂಟಾದುದರಿಂದ ಇತರ ಮತಗಳು ಹುಟ್ಟಿಕೊಳ್ಳಲು 
ಕಾರಣವಾಯಿತು 42: ಪರಿಚಯ, ಟಿ-22, 23, 42: 14 

* ಯಾರನ್ನಾದರೂ ಮೆಚ್ಚಿಸಲಿಕ್ಕಾಗಿ ಧರ್ಮದಲ್ಲಿಬದಲಾವಣೆ 
ಮಾಡಲು ಸಾಧ್ಯವಿಲ್ಲ42: 15, ಟಿ-26 

* ಅಲ್ಲಾಹನ ಧರ್ಮವನ್ನು ಬಿಟ್ಟು ದೇವೇತರರು ಮಾಡಿದ 
ಧರ್ಮ ಮತ್ತು ಶಾಸನವನ್ನು ನಂಬುವುದು ಅತಿ ನೀಚ ಶಿರ್ಕ್‌ 
42: ಪರಿಚಯ 


ವಿಷಯ ಸೂಚಿ 


469 


* ಧರ್ಮವನ್ನು ಸಂಸ್ಕಾಪಿಸುವುದರ ಅರ್ಥ 42: 13, ಟಿ-20 
* ಸತ್ಯಧರ್ಮವನ್ನು ಕೇವಲ ನಂಬಿಕೊಳ್ಳಲಿಕ್ಕಾಗಿ ಮಾತ್ರವಿರು 
ವುದಲ್ಲ ಅದು ಭೂಮಿಯ ಮೇಲೆ ಸಂಸ್ಥಾಫಿ ಸಲಿಕ್ಕಾಗಿಯೂ 
ಜಾರಿಗೊಳಿಸಲಿಕ್ಕಾಗಿಯೂ ಬಂದಿರುತ್ತದೆ 42: ಪರಿಚಯ, 
13, ಟಿ-20 

ದುಆ (ಪ್ರಾರ್ಥನೆ) 

9 ಕುರ್‌ಆನಿನ ದುಆಗಳು *42: 13, 14, 46: 15 

ಆ ದೇವೇಶರರೊಡನೆ ದುಆ ಮತ್ತು ಸಹಾಯ ಯಾಚನೆ 
ಶಿರ್ಕ್‌ ಆಗಿರುತ್ತದೆ *35: 40, 40: 14, ಟಿ-22, 40: 66 
9 ದುಆ ಅಲ್ಲಾಹನೊಡನೆ ಮಾತ್ರ ಬೇಡಬೇಕು 40: 14, 
65, 66 

೪ ಅಲ್ಲಾಹನ ಹೊರತು ದುಆ ಸ್ಟೀಕರಿಸುವ ಬೇರೆ ಯಾವ 
ಆರಾಧ್ಯನೂ ಇಲ್ಲ 35: 13, 14 

ಅ ಮುಶ್ರಿಕರ ಆರಾಧ್ಯ ವಸ್ತುಗಳಿಗೆ, ನಮ್ಮೊಡನೆ ಯಾರೋ 
ದುಆ ಮಾಡುತ್ತಿದ್ದಾನೆಂಬುದೂ ತಿಳಿದಿರುವುದಿಲ್ಲ 46: 5 

* ಅಲ್ಲಾಹನ ಹೊರತು ಇತರರನ್ನುಪ್ರಾರ್ಥಿಸುವವರು ನರಕಕ್ಕೆ 
ಪ್ರವೇಶಿಸುವರು 40: 60 

ಅ ದೇವೇತರರನ್ನು ಪ್ರಾರ್ಥಿಸುವುದು ಇಹ ಪರಗಳೆರಡರಲ್ಲೂ 
ವ್ಯರ್ಥ 40: 43, ಟಿ-58 

* ಪ್ರಾರ್ಥನೆಗಳನ್ನು ಆಲಿಸುವ ಮತ್ತು ಅವುಗಳ ವಿಷಯ 
ದಲ್ಲೇನಾದರೂ ಕಾರ್ಯಾಚರಣೆ ನಡೆಸುವ ಅಧಿಕಾರ 
ಅಲ್ಲಾಹನಿಗೆ ಹೊರತು ಇನ್ನಾರಿಗೂ ಇಲ್ಲ 46: 5, ಟಿ-5, 6 

೬ ಇಬಾದತ್‌ (ದಾಸ್ಯ-ಆರಾಧನೆ) ಮತ್ತು ದುಆ ಸಮಾನ 
ಅರ್ಥದವುಗಳಾಗಿರುತ್ತವೆ 40: 60, ಟಿ-83, 84 

9 ದುಆದ ವಿಷಯದಲ್ಲಿವಿವರವಾದ ಚರ್ಚೆ 40: ಟಿ-83 
("ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು' ನೋಡಿರಿ) 
ದುಲ್‌ಕಿಫ್ಟ್‌(ಅ) 

© 38:48 

ದೇವಚರರು 


9 ಆದಮ್‌ರ(ಅ) ಮುಂದೆ ಸಾಷ್ಟಾಂಗವೆರಗಲು ಅವರಿಗೆ ಆಜ್ಞೆ 
ಮತ್ತು ಅದರ ಅರ್ಥ *38: 73 

9 "ರಸೂಲ್‌' ಎಂಬ ಪದ ದೇವಚರ ಎಂಬರ್ಥದಲ್ಲಿ +43: 80 

9 ಅವರು ಅಲಾಹನ ಪ್ರಶಂಸೆ ಮತ್ತು ಜಪ ಮಾಡುತ್ತಾರೆ 

ಮತ್ತು ಅವನ ಭೀತಿಯಿಂದ ನಡುಗುತ್ತಾರೆ 40: 7 ರಿಂದ 9, 

41: 38, 42: 5 


೪ ಅರಬ್‌ ಮುಶ್ರಿಕರು ಅವರನ್ನು ದೇವಪುತ್ರಿಯರೆಂದು 
ಕರೆದುದು 37: 149, ಟಿ-87, 37: 158, 43: ಪರಿಚಯ, 
19, ಟಿ-16 

* ಮುಶ್ರಿಕರು ಎಲ್ಲ ಕಾಲಗಳಲ್ಲೂ ಅವರನ್ನು ಆರಾಧ್ಯರನ್ನಾಗಿ 
ಮಾಡುತ್ತಿದ್ದರು 34: 40, ಟಿ-61 

6 ಅವರ ವಾಸ್ತವಿಕತೆ ಮತ್ತು ಅವರ ಕೆಲಸ 35: 1, ಟಿ-1 
ರಿಂದ 3, 37: 1 ರಿಂದ 3, ಟಿ-1, 7, 37: 150 ರಿಂದ 166 
* ಲರ್ಶ್‌ (ವಿಶ್ವಸಿಂಹಾಸನವನ್ನು ಎತ್ತಿಕೊಂಡಿರುವ ದೇವಚರರು 
40:7 ೫. 

6 ಅರ್ಶ್‌ನ ಸುತ್ತಮುತ್ತಲೂ ಇರುವ ದೇವಚರರು 40: 7 

9 ಅವರು ಭೂವಾಸಿಗಳ ವಿದ್ರೋಹಿ ಭಂಡತನಗಳನ್ನುಕಂಡು 
ಅಲ್ಲಾಹನೊಡನೆ ಕ್ಷಮೆಯಾಚನೆ ಮಾಡುತ್ತಾರೆ 42:5, ಟಿ- 4 
9 ಅವರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಾರೆ 40:7 

9 ಅವರು ಅಲ್ಲಾಹನ ಸಾಮಿಪ್ಯದವರು 41: 38 

9 ಅವರು ಅಲ್ಲಾಹನ ದಾಸರು 43: 19 

* ಅವರು ಅಲ್ಲಾಹನ ಕಡೆಯಿಂದ ಪ್ರವಾದಿಗೆ ವಹ್ಯ್‌-ಬರುವ 
ಸಾಧನವಾಗಿದ್ದಾರೆ 42: 51, 52 

$ ಅವರು ಸತ್ಯವಿಶ್ಥಾಸಿಗಳ ಪರವಾಗಿ ಸತ್ಸಾರ್ಥನೆ ಮಾಡುತ್ತಾರೆ 
40: 7 ರಿಂದ9 

೪ ಅವರು ಇಹ-ಪರಗಳಲ್ಲಿ ಯಾವ ಯಾವ ರೀತಿಯಲ್ಲಿ 
ಸತ್ಯವಿಶ್ವಾಹಿಗಳ ಸಹವಾಸಿಗಳಾಗಿರುತ್ತಾರೆ? 41: 30, 31 

9 ಪರಲೋಕದಲ್ಲಿಅವರು ಅರ್ಶ್‌ನ ಸುತ್ತಲೂ ಪ್ರಶಂಸೆ ಮತ್ತು 
ಸ್ತೋತ್ರಗಳನ್ನುಮಾಡುವರು 39: 75 4 

೪ ಅವರು ತಮ್ಮನ್ನು ಆರಾಧಿಸುವವರ ಬಗ್ಗೆ ಜಿಗುಪ್ಸೆ 
ವ್ಯಕಕ್ಷಪರಿಸುವರು 34: 40, 41 

9 ನರಕದ ವ್ಯವಸ್ಥಾಪಕ ದೇವಚರ 43: 77, ಟಿ-61 - 

9 ಮಾನವರ ಕರ್ಮಪತ್ರವನ್ನು ದಾಖಲಿಸುವ ದೇವಚರರು 
43:80 

ದೇವವಾಣಿ 

(ವಹ್ಯ್‌ ನೋಡಿರಿ) 

ಧರ್ಮಪ್ರಚಾರದಲ್ಲಿಯುಕ್ತಿ 

974: 24 ರಿಂದ 27, ಟಿ-42 ರಿಂದ 46, 36: 15 ರಿಂದ 17, 
ಟಿ-13, 41: ಪರಿಚಯ, 34, 36, ಟಿ-37, 41, 42: 8, 
ಟಿ-11, 42: 15, 48, 43: 43 ಟಿ-38, 43: 89, ಟಿ-71 
(ಹೆಚ್ಚಿನ ವಿವರಗಳನ್ನು "ಸತ್ಯಾಹ್ವಾನ' ದಲ್ಲಿನೋಡಿರಿ)' ` 


470 


ತಪ್ಪೀಮುಲ್‌ ಕುರ್‌ಆನ್‌ 


ನಮಾರು್‌ 

* ಧಾರ್ಮಿಕ ವ್ಯವಸ್ಥೆಯಲ್ಲಿ ಇದರ ಮಹತ್ವ +31: 3, 4, 
ಟಿ-3, 35: 18 

9 ನಮಾರಿುನ ಹೊತ್ತುಗಳು +40: 55, ಟಿ-74 

೪ ನಮಾಯಿನ ಸಂಸ್ಥಾಪನೆಯು ಸತ್ಯವಿಶ್ವಾಸ ಸ್ವೀಕಾರ 
ಮಾಢಿದವರ ಅನಿವಾರ್ಯ ಗುಣವಾಗಿದೆ 42: 36 ರಿಂದ 38 
ಅ'ನಮಾರು್‌ ಸಂಸ್ಥಾಪನೆಯ ಆಜ್ಞೆ 31: 17, 33: 33 


* ಅದರಿಂದ ಮನುಷ್ಯನಿಗೆ ದೇವಮಾರ್ಗದಲ್ಲಿ ಕಷ್ಟಗಳನ್ನು 


ಎದುರಿಸುವ ಶಕ್ತಿ ದೊರಕುತ್ತದೆ 40: 55 

* ನಮಾರು್‌ ಸಂಸ್ಥಾಪನೆಯ ಫಲಗಳು ಮತ್ತು 
ಪರಿಣಾಮಗಳು 35: 29, 30 

* ನಮಾಮುನಲ್ಲಿ ಪ್ರವಾದಿವರ್ಯರಿಗೆಸು ದರೂದ್‌ 
ಕಳುಹಿಸುವ ಆಜ್ಞೆ 33: 56, ಟಿ-107 

ನಮಾರಿುನ ಸಂಸ್ಥಾ ಪನೆ 

("ನಮಾರ್‌' ನೋಡಿರಿ) 

ನರಕ 

(ಜಹನ್ನಮ್‌ ನೋಡಿರಿ) 

ನ್ಯಾಯ (ಅದ್ಸ್‌) 

9 ಅರ್ಥದ ವಿವರಣೆ ಮತ್ತು ಸಮಾಜದಲ್ಲಿ ಆದರ: ಮಹತ್ವ 
42: 15, ಟಿ-28 


ನಿಕಾಹ್‌ (ವಿವಾಹ) 
೪ ಅರ್ಥ ಮತ್ತು ತಾಶ್ಚರ್ಯ 33: ಟಿ-85 
("ಇಸ್ಲಾಮಿನ ಕಾನೂನು', "ನಿಕಾಹ್‌ ಮತ್ತು ತಲಾಕಿನ 


ಕಾನೂನು' ಇವುಗಳನ್ನೂ ನೋಡಿರಿ) 

ನಿಕಾಹ್‌ ಮತ್ತು ತಲಾಕಿನ ಕಾನೂನು 

ಅ ಸ್ಪನಪಾನದ ಗರಿಷ್ಠ ಕಾಲಾವಧಿ. ಅದು ದಾಟಿದ 
ಮೇಲೆ ಸ್ತನಪಾನದ ಆಧಾರದಲ್ಲಿರುವ ನಿಷೇಧ ನಿಯಮ 
ಅನ್ನಯವಾಗುವುದಿಲ್ಲ31: 14, ಟಿ-23, 46:15, ಟಿ-19 
9 'ನಿಕಾಹ್‌'ನ ಪಾರಿಭಾಷಿಕ ಅರ್ಥ 33: ಟಿ-85 


* ದತ್ತುಸಂಬಂಧದಿಂದಯಾವುದೇನಿಷೇಧವುಂಟಾಗುವುದಿಲ್ಲ 


33: 37 
9 ಮುಹಾರ್‌ನಿಂದ ಪತ್ನಿ ಹರಾಮ್‌ ಆಗುವುದಿಲ್ಲ 33: 4, 
ಟಿ-6 

ಅ 'ಶಖ್‌ಈರ್‌'ನ ಅರ್ಥ ಮತ್ತು ಅದರ ಕಾನೂನು 33: 28, 
29, ಟಿ-42 


ಅ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಕೊಟ್ಟರೆ ಇದ್ದತ್‌ ಇಲ್ಲ 
33: 49, ಟಿ-86 

ಅ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಅದಾಗಿನ ಮಹರ್‌ 
ಮತ್ತು ತಲಾಕಿನ ಮುತ್‌ಅದ ಕುರಿತು ಆದೇಶ 33: 49, 
ಟಿ-86 

ಅತಲಾಕ್‌ನ ಅನುಷ್ಠಾನವನ್ನುಯಾವುದಾದರೂ ಪಂಚಾಯತ್‌ 
ಅಥವಾ ನ್ಯಾಯಾಲಯದೊಂದಿಗೆ ಜೋಡಿಸುವುದು ದೇವ 
ಧರ್ಮಶಾಸ್ತ್ರ ಸದ ಯುಕ್ತಿಗೆ ಎರುದ್ಧವಾಗಿದೆ 33: ಟಿ-86 

ಐ ಶರಿಯತ್‌” ತಲಾಕಿನ ಸಂಪೂರ್ಣ ಅಧಿಕಾರವನ್ನು 
ಪುರುಷನಿಗೆ ಕೊಡುತ್ತದೆ 33:49, ಟಿ-86 

9 ಇದ್ದತ್‌ ಸ್ತ್ರೀಯ ಮೇಲೆ ಪತಿಯ ಹಕ್ಕು 33: 49, ಟಿ-86 

* ಇದ್ದತ್‌ ಪತಿಯ ಹಕ್ಕು ಮಾತ್ರವಾಗಿರದೆ ಅಲ್ಲಾಹನ ಹಕ್ಕೂ 
ಮಕ್ಕಳ ಹಕ್ಕೂ ಅದರಲ್ಲಿಸೇರಿದೆ 33: ಟಿ-86 

ಆ ತಲಾಕ್‌, ಇದ್ದಶ್‌, ಮಹರ್‌ ಮುಂತಾದ ವಿಷಯದಲ್ಲಿ 
ಮುಸ್ಲಿಮ್‌ ಪತಿಯ ಮುಸ್ಲಿಮ್‌ ಪತ್ನಿಗೆ ಅನ್ನಯಿಸುವ 
ನಿಯಮಗಳೇ ಆತನ ಅಹ್ಲೆ ಕಿತಾಬ್‌ ಪತ್ನಿಗೂ ಅನ್ವಯಿಸುತ್ತವೆ 
33: 49, ಟಿ-86 

೪ ಮಾಲಕತ್ವದ ಆಧಾರದಲ್ಲಿ ದಾಸಿಯೊಂದಿಗೆ ಸುಖಿಸುವ 
ಅನುಮತಿ 33: 52, ಟಿ-94 ನ 
* ತಂದೆಯ ಸಹೋದರರ, ಸೋದರತ್ತೆ ಮತ್ತು ತಾಯಿಯ 
ಸಹೋದರಿಯರ ಪುತ್ರಿಯರು ಹಲಾಲ್‌ ಆಗಿರುತ್ತಾರೆ 
33: 50, ಟಿ-88 

$ "ಬಹುಪತ್ತಿತುದ ಅನುಮತಿಗೆ ಅನಿವಾರ್ಯ "ವೈಯಕ್ತಿಕ 
ಅವಶ್ಯಕತೆ'ಗಳಿರಬೇಕೆಂಬ ನಿರ್ಬಂಧವಿಲ್ಲ33: ಟಿ-90 

ಅ ದಾಸಿಗಳೊಂದಿಗೆ ಸುಖಿಸುವ ಅನುಮತಿಗೂ ಯಾವುದೇ 
ನಿರ್ಬಂಧವಿಲ್ಲ ಮತ್ತು ಅದಕ್ಕೆ ಕಾರಣಗಳು 33: ಟಿ-94 
ನಿಫಾಕ್‌ (ಕಾಪಟ್ಕ) 

("ಮುನಾಫಿಕ್‌' ನೋಡಿರಿ) 

ನೂಹ್‌(ಅ) 

9 ಅವರ ಕಥೆ *37: 75 ರಿಂದ 82 

* ಸಕಲ ಮಾನವರು ಹ. ನೂಹ್‌ರ(ಅ) ನಾವೆಯಲ್ಲಿ ಏರಿದ್ದ 
ಸತ್ಯವಿಶ್ವಾಸಿಗಳ ಸಂತತಿ *36: 41, ಟಿ-38 

ಅ ಅವರ ಧರ್ಮವು ಹ. Wa ಧರ್ಮವೇ 
ಆಗಿತ್ತು 42: 13, ಟಿ-20 

ಆ ನೂಹ್‌ರ(ಅ) ಜನಾಂಗ 38: 12 


ವಿಷಯ ಸೂಚಿ 


471 


ಕ ಗೆ ಎಂದಾದ 


ನೈತಿಕ ಶಿಕ್ಷಣಗಳು 

ಅ ಇಸ್ಲಾಮೀ ನೈತಿಕ ವ್ಯವಸ್ಥೆಯ ಬುನಾದಿಗಳೂ 31: 3, ಟಿ-3 
ಅ ಇಶರರ ಅತಿರೇಕಗಳಿಗೆ ಪ್ರತೀಕಾರ ಪಡೆಯುವ ಮೇರೆಗಳು 
ಮತ್ತು ನಿಯಮಗಳು 42: 39 ರಿಂದ 43 

9 ಮಾತಾಪಿತರ ಹಕ್ಕುಗಳು 31: 14, 15, 46: 15, ಟಿ-19 
* ಮಕ್ಕಳನ್ನು ಪಥಭ್ರಷ್ಟತೆಗೆ ನಿರ್ಬಂಧಿಸುವ ಹಕ್ಕು 
ಮಾತಾಪಿತರಿಗಿಲ್ಲ31: 15 

$ ಅಹಂಕಾರದ ಸೂಚನೆಗಳು ಮತ್ತು ಅವುಗಳ ನಿಷೇಧ 
31: 18,19 

("ಅಹಂಭಾವ'ವನ್ನೂ ನೋಡಿರಿ) 

* ಕುರ್‌ಆನಿನ ದೃಷ್ಟಿಯಲ್ಲಿ ಜಯಾಪಜಯಗಳೆ ಮಾನದಂಡ 
37: 60, 39: 15, 45: 30, 31 

9 ಗೌರವ ಮತ್ತು ಅಪಮಾನಗಳ ವಿಷಯದಲ್ಲಿ ಕುರ್‌ಆನಿನ 
ಮಾನದಂಡ 35: 10, ಟಿ-20, 21 

ಪಶ್ಚಾಶ್ತಾಪ 

(ತೌಬಾ ನೋಡಿರಿ) 

ಪಥಭ್ರಷ್ಟತೆ 

ಅ ಇದನ್ನು ಕೈಗೊಂಡು ಮನುಷ್ಯನು ತನಗೆ ತಾನೇ ನಷ್ಟ 
ಮಾಡಿಕೊಳ್ಳುತ್ತಾನೆ *39: 41 

$ ಅಲ್ಲಾಹನಿಂದ ಸನ್ಮಾರ್ಗ ಪಡೆಯದವನಿಗೆ ಸನ್ಮಾರ್ಗ 
ತೋರುವವನು ಯಾರೂ ಇಲ್ಲ*39: 26, 40: 32 

೪ ಅಲ್ಲಾಹನು ಪಥಭ್ರಷ್ಟತೆಗೆ ಎಸೆದು ಬಿಟ್ಟವನಿಗೆ ಯಾರೂ 
ನೇರ ಮಾರ್ಗ ತೋರಿಸಲಾರ 42: 44, ಟಿ-69, 45; 23 

9 ಎಂತಹವರು ಪಥಭ್ರಷ್ಟರು? 31: 11, 46: 32 

೪ ಅಲ್ಲಾಹ್‌ ಎಂತಹವರನ್ನು ಪಥಭ್ರಷ್ಟತೆಯಲ್ಲಿ ಹಾಕುತ್ತಾನೆ 
40: 34, 35; 74, 75, 42: 44 ರಿಂದ 46, 433: 36, 37, 
45: 23 ` 

4 ಅಲ್ಲಾಹನು ಯಾರನ್ನಾದರೂ ಪಥಭ್ರಷ್ಟತೆಗೆ ಎಸೆಯುವುದರ 
ಅರ್ಥ 35: 8, ಟಿ-17, 45: 23, ಟಿ-21, 32 

* ಎಂತಹವರು ಸನ್ನಾರ್ಗದಿಂದ ವಂಚಿತರಾಗುತ್ತಾರೆ? 40: 
34, 35, ಟಿ-53, 41: 15, 16 

(ಹೆಚ್ಚಿನ ವಿವರಗಳಿಗೆ "ಎಧಿ' ನೋಡಿರಿ) 

ಅ ಅಲ್ಲಾಹ್‌ ಮತ್ತು ರಸೂಲರ ಆಜ್ಞೋಲ್ಲಂಘನೆಯು ಸುವ್ಯಕ್ತ 
ಪಥಭ್ರಷ್ಟತೆಯಾಗಿದೆ 33: 36 

$ ಕೆಡುಕನ್ನು ಒಳಿತೆಂದು ತಿಳಿಯುವುದು ಅತಿದೊಡ್ಡ 
ಪಥಭ್ರಷ್ಟತೆ 35: 8, ಟಿ-16 


* ಪಥಭ್ರಷ್ಟತೆಯ ದುಷ್ಪರಿಣಾಮ 38: 26 

(ಹೆಚ್ಚಿನ ಏವರಗಳಿಗೆ "ಏಧಿ' ಮತ್ತು ಹಿದಾಯತ್‌ "ಸನ್ಮಾರ್ಗ 
ದರ್ಶನ' ನೋಡಿರಿ) 

ಪಥಭ್ರಷ್ಟತೆಗೆ ಕಾರಣಗಳು 

* ಪಥಭ್ರಷ್ಟತೆಯ ಕಾರಣಗಳು ಸಮಗ್ರ ವಿವರ 431: 11, 
12, ಟಿ-16, 17, 31: 20, 21, 25, ಟಿ-45, 31: 32, 33, 
ಟಿ-60, 32: ಟಿ-20, 33: 67, 34: 8, 20, 2 8-37, 
34: 32, 33, 36: 15, ಟಿ-12, 36: 46 ರಿಂದ 48, 63, 
ಟಿ-54, 37: 69, 70, 38: 26, 39: ಟಿ-7, 39: 8, 24, 
ಟಿ-27, 40: 26, 33 ರಿಂದ 35, 69 ರಿಂದ 75, 41: 22, 
23, 25, 29, 44, 50, 54, 42: ಪರಿಚಯ, 18, 27,48, 
ಟಿ-48, 75, 43: ಪರಿಚಯ, 23, 31, 36, 37, 51ರಿಂದ 
53, 44: ಪರಿಚಯ 9, 45: ಪರಿಚಯ, ಟ-9, 45: 24, 
25, 46: ಪರಿಚಯ, ಟಿ-3, 4, 46: 10, 11, 26 ` 
ಪರಲೋಕ 

(ಆಖಿರತ್‌ ನೋಡಿರಿ) 

ಪವಾಡ 

(ಮುಆ್‌ಜಿರುಃ ನೋಡಿರಿ) 

ಪ್ರತಿಫಲ (ಸತ್ಫಲ) 

೪ ಯಾವ ಶರದ ಜನರು ಸತ್ನಲಕ್ಕೆ ಅರ್ಹರು? +೬33: 29, 
35:7, 29, 30, 36: 11, 39:74,41:8 

9 ಬವ್ಯ ಪುಣ್ಯಫಲ ಎಂತಹವರಿಗೆ? 33: 35 

6 ಉದಾರ ಪ್ರತಿಫಲ ಎಂತಹವರಿಗೆ? 33: 44 

* ಇಮ್ಮಡಿ ಪುಣ್ಯಫಲ ಎಂತಹವರಿಗೆ? 33: 31, ಟಿ-45 

* ಅಪಾರ ಪುಣ್ಯಫಲ ಎಂತಹವರಿಗೆ? 39: 10, 

* ಸತ್ಕರ್ಮಿಗಳಿಗೆ ಪುಣ್ಯಫಲ ಕೊಡುವ ವಿಷಯದಲ್ಲಿ 
ಅಲ್ಲಾಹನ ನಿಯಮ 39: 35 

('ಪುಣ್ಯಫಲ' ಮತ್ತು "ಸತ್ಸಲ'ವನ್ನೂ ನೋಡಿರಿ) 

ಪ್ರತೀಕಾರ 

9 ಇತರರ ಅತಿರೇಕಗಳಿಗೆ ಪ್ರತೀಕಾರ ಪಡೆಯುವ ಮೇರೆಗಳು 
ಮತ್ತು ಅದರ ನಿಯಮಗಳು 42: 40 ರಿಂದ 43, ಟಿ-65 
ರಿಂದ 67 

ಪ್ರವಾದಿಗಳು 


೬ ಅರಬ್‌ ದೇಶದಲ್ಲಿ ನೇಮಕಗೊಂಡ ಪ್ರವಾದಿಗಳು 32: 3, 
ಟಿ೨5 ಚ 


472 


9 ಅರಬ್‌ ದೇಶದಲ್ಲಿ ಸುರಕ್ಷಿತವಾಗಿದ್ದ ಗತ ಪ್ರವಾದಿಗಳ 
ಬೋಧನೆಗಳ ಪ್ರಭಾವ 32: ಟಿ-5 

(ಹೆಚ್ಚಿನ ವಿವರಗಳನ್ನು "ಪ್ರವಾದಿತ್ವ; ಮತ್ತು "ರಸೂಲ್‌'ಗಳಲ್ಲಿ 
ನೋಡಿರಿ) 

ಪ್ರವಾದಿತ್ವ (ನುಬುವ್ಧತ್‌) 

4 ಪ್ರವಾದಿಗಳ ನೇಮಕದ ಉದ್ದೇಶ *40: 15, 42: 13, 
ಟಿ-20 .' 

* ಪ್ರವಾದಿಯ ಸತ್ಯತೆಯು ಯಾವುದರಿಂದ ಗುರುತಿಸ 
ಲಾಗುತ್ತದೆ *36: 21, 40: 23, 27, ಟಿ-37, 45, 42: 23, 
ಟಿ-41, 45 

* ಪ್ರವಾದಿಗಳು ಅದೃಶ್ಯಜ್ಞಾನಿಗಳಾಗಲಿ, ಅತಿಮಾನವ 
ಗುಣಗಳುಳ್ಳವರಾಗಲಿ ಆಗಿರುವುದಿಲ್ಲ +46: 23, ಟಿ-26 

* ಪ್ರವಾದಿಯ ಹೊಣೆಗಾರಿಕೆಗಳ ಮೇರೆ ಯಾವುದು? 
+35: ಪರಿಚಯ, 36: 17, 42: 48 

9 ಸಕಲ ಪ್ರವಾದಿಗಳ ಶಿಕ್ಷಣವೂ ಆಹ್ನಾನವೂ ಒಂದೇ ಆಗಿತ್ತು 
+41: 12, 43: 4, ಟಿ-2 

ಅ ಅಲ್ಲಾಹನ ದಾಸ್ಯ-ಅನುಸರಣೆಯೊಂದಿಗೆ ಪ್ರವಾದಿಯ 
ಅನುಸರಣೆಯ ಆಜ್ಜೆ*33: 36, 33: 66, 71 

* ಪ್ರವಾದಿ ಸ್ವತಃ ಪವಾಡಗಳನ್ನು ತೋರಿಸಲು 
ಶಕ್ಷನಾಗಿರುವುದಿಲ್ಲ +40: 78 

* ಪ್ರವಾದಿಗಳನ್ನು ಸುಳ್ಳಾಗಿಸುವುದರ ದುಷ್ಪರಿಣಾಮ 
+34: 45, 35: 25, 26, 37: 72, 73, 133 ರಿಂದ 136, 
170 ರಿಂದ 179, 38: 11, ರಿಂದ 144, 39: 25, 26, 40: 
21, 70 ರಿಂದ 72, 43: 7, 8, ಟಿ-6, 43: 24, 25, 46 
ರಿಂದ 50, 54 ರಿಂದ 56, 46: 32 

* ಪ್ರವಾದಿಯು ಎಂದು ಮಾನವನಾಗಿರಲು ಸಾಧ್ಯವಿಲ್ಲವೆಂಬ 
ತಪ್ಪು ಕಲ್ಪನೆ ಪಥಭ್ರಷ್ಟ ಜನರಿಗೆ ಎಲ್ಲ ಕಾಲಗಳಲ್ಲೂ ಇದ್ದಿತು 
36: 35 

* ಪ್ರವಾದಿಯ ನಂಟುತನವು ಯಾರನ್ನೂ ಅಲ್ಲಾಹನ 
ಹಿಡಿತದಿಂದ ರಕ್ಷಿಸಲಾರದು 33: 30, 37: 133 ರಿಂದ 135 
* ಪ್ರವಾದಿಗಳ ಗುಣ ವಿಶೇಷಗಳು *38: 45 ರಿಂದ 48 

* ಅದು ಸ್ವ ಪ್ರಯತ್ನದಿಂದ ಗಳಿಸುವ ವಸ್ತುವಲ್ಲ ಅಲ್ಲಾಹ್‌ 
ತನಗೆ ಇಷ್ಟಬಂದವರಿಗೆ ದಯಪಾಲಿಸುತ್ತಾನೆ 42: 51, 52 

೪ ಅದು ಅಲ್ಲಾಹನ ಅತಿ ದೊಡ್ಡಕೃಪೆ 43: 32, ಟಿ-32 

* ಪ್ರವಾದಿಯ ನೇಮಕವು ಅಲ್ಲಾಹನ ಕೃಪೆಯ ಅನಿವಾರ್ಯ 
ಬೇಡಿಕೆಯಾಗಿದೆ 44: 6, ಟಿ-4 


ತಪ್ಪೀಮುಲ್‌ ಕುರ್‌ಆನ್‌ 


* ಪ್ರವಾದಿಯ ಕುರಿತು ಜನರ ಅಜ್ಞಾನಜನ್ಯ ಕಲ್ಪನೆಗಳು ಮತ್ತು 
ಅವುಗಳ ಖಂಡನೆ 46: 8, 9, ಟಿ-12 

* ಎಂತಹಸ್ಥಿಶಿಗಳಲ್ಲಿಪ್ರವಾದಿಯ ನೇಮಕ ಅನಿವಾರ್ಯವಾಗಿ 
ಬಿಡುತ್ತದೆ? 36: 3 ರಿಂದ 6, ಟಿ-4 

ಆ ಅಲ್ಲಾಹನು ಸಕಲ ಪ್ರವಾದಿಗಳಿಂದ ಪಡೆದ ಕರಾರು 33: 7, 
ಟಿ-15 

9 ಎಚ್ಚರಿಕೆ ನೀಡುವವನು ಬಾರದ ಜನಾಂಗ ಒಂದೂ ಇಲ್ಲ 
35: 24 

* ಪ್ರತಿಯೊಂದು ಜನಾಂಗಕ್ಕೆ ಒಬ್ಬ ಪ್ರವಾದಿ ಬರುವುದರ 
ಸರಿಯಾದ ಅರ್ಥ 35: 24, ಟಿ-45 

* ಪ್ರವಾದಿಯು ಯಾವ ಜನಾಂಗದಲ್ಲಿನೇಮಕಗೊಳ್ಳುವನೋ 
ಅದೇ ಜನಾಂಗದವನಾಗಿರಬೇಕು 38: 4, ಟಿ-4 

€ ಪ್ರವಾದಿತ್ವವನ್ನು ಒಪ್ಪಿಕೊಳ್ಳುವುದು ಎಲ್ಲ ಕಾಲಗಳಲ್ಲೂ 
ಸತ್ಯಧರ್ಮದ ಅನಿವಾರ್ಯ ಅಂಗವಾಗಿತ್ತು 42: ಟಿ-20 

$ ಯಾರನ್ನು ತನ್ನ ಪ್ರವಾದಿಯನ್ನಾಗಿ ಮಾಡಬೇಕೆಂದು 
ನಿರ್ಧರಿಸುವ ಕೆಲಸ ಅಲ್ಲಾಹನದು 38: 9, 10, ಟಿ-11, 
40: 15, ಟಿ-25, 43: 31, 32, ಟಿ-31 

* ಕುರ್‌ಆನಿನಲ್ಲಿಕೆಲವು ರಸೂಲರ ಪ್ರಸ್ತಾಪವಿದೆ, ಕೆಲವರದ್ದಿಲ್ಲ 
40:78 

9 ಅಲ್ಲಾಹನು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳ 
ಮುಖಾಂತರವೇ ತನ್ನ ಶರೀಅತ್‌ ಅನ್ನು ರವಾನಿಸಿರುವನು 
42: ಟಿ-20 

9 ಒಂದು ಜನಾಂಗದಲ್ಲಿರಸೂಲ್‌ ಮತ್ತು ಗ್ರಂಥದ ಆಗಮನವು 
ಅದರ ಭವಿಷ್ಯದ ಪಾಲಿಗೆ ನಿರ್ಣಾಯಕವಾಗಿರುತ್ತದೆ 
32: ಟಿ-37 

* ಒಂದೇ ಸಲಕ್ಕೆ ಮೂವರು ಪ್ರವಾದಿಯರನ್ನು ಕಳುಹಿಸಿದ 
ಒಂದೇ ಉದಾಹರಣೆ 36: 14 

* ಪ್ರವಾದಿಗಳು ಜಿನ್ನ್‌ಗಳ ಪಾಲಿಗೂ ಪ್ರವಾದಿಗಳಾಗಿದ್ದರು 
46: 29, 30 

* ಎಲ್ಲ ಕಾಲದ ಸತ್ಯನಿಷೇಧಿಗಳು ಮಾನವರನ್ನು ಪ್ರವಾದಿ 
ಯೆಂದು ನಂಬಲು ಸಿದ್ಧರಿಲ್ಲದಿದ್ದುದರಿಂದ ಅವರನ್ನು 
ನಿರಾಕರಿಸಿದ್ದರು 36: 15, 41: 14, 43: 31, ಟಿ-30 

* ಪ್ರವಾದಿಗಳ ಜ್ಞಾನ ಮೂಲವು ವಹ್ಯ್‌ ಆಗಿರುತ್ತದೆ 39: 65 
(ವಿವರಣೆಗೆ "ವಹ್ಯ್‌' ನೋಡಿರಿ) 

ಅ ಜನರ ಅದೃಷ್ಟ ರೂಪಿಸುವುದೂ ಕೆಡಿಸುವುದೂ ಪ್ರವಾದಿಯ 
ಅಧಿಕಾರದಲ್ಲಿಲ್ಲ 42: ಪರಿಚಯ 


ವಿಷಯ ಸೂಚಿ 


473 


ಪಾಕ ಸಾವಾಸ ದಾಸಾ ಬ 


ಅ ಜನರ ಮೇಲೆ ಯಾತನೆ ಎರಗಿಸುವುದು ಪ್ರವಾದಿಯ 
ಅಧಿಕಾರದಲ್ಲಿಲ್ಲ 46: 23, ಟಿ-26 

ಅ ಸ್ಪತಃ ಪ್ರವಾದಿಯೇ ಅಪರಾಧವೆಸಗಿದರೂ ಶಿಕ್ಷೆಯಿಂದ 
ಪಾರಾಗಲಾರರು 37: 139 ರಿಂದ 146, 38: 24, 25, 
ಟಿ-27, 28, 39: 13, 45: 19, ಟಿ-24 

$ ಪ್ರವಾದಿಗಳೂ ಸತ್ವ ಪರೀಕ್ಷೆಗಳಿಂದ ರಕ್ಷಿತರಾಗಲಿಲ್ಲ 
38: 34, ಟಿ-36 

೬ ಅಲ್ಲಾಹನ ಯಾತನೆಯಿಂದ ಯಾರನ್ನಾದರೂ ರಕ್ಷಿಸುವ 
ಅಧಿಕಾರ ಪ್ರವಾದಿಗೆ ಇಲ್ಲ 39: 19 

ಅ ಅಲ್ಲಾಹನು ಪ್ರವಾದಿಯೊಡನೆ ಎದುರು ಬದುರಾಗಿ 
ಮಾಶಾಡುವುದಿಲ್ಲ42: ಪರಿಚಯ, 51 ಟಿ-82 

* ಅಲ್ಲಾಹನು ಪ್ರವಾದಿಗಳಿಗೆ ದೇವ ಸಂದೇಶವನ್ನು 
ಕಳುಹಿಸುವ ವಿಭಾನಗಳು 42: 51, ಟಿ-79 ರಿಂದ 81 

9 ಸಕಲ ಪ್ರವಾದಿಗಳ ಮೇಲೆ ವಹ್ಯ್‌ ಬರುತ್ತಲೇ ಇದ್ದಿತು 42: 3 
* ಪ್ರವಾದಿಗಳ ಪ್ರಯತ್ನಗಳ ಮುಖ್ಯ ಉದ್ದೇಶವು ಮಾನವ 
ಜೀವನದಲ್ಲಿ ಯಾವ ತರದ ಸುಧಾರಣೆ ಶರುವುದಾಗಿತ್ತು? 
39: ಟಿ-48 

* ಪ್ರವಾದಿಗಳ ಶರೀಅತ್‌ಗಳ ಭಿನ್ನತೆಯ ವಾಸ್ತವಿಕತೆ 42: 
ಟಿ-20 

೪ ಅಲ್ಲಾಹನು ಸತ್ಯದ ಶತ್ರುಗಳ ಕಿರುಕುಳಗಳ ಕಾರಣದಿಂದ 
ಪ್ರವಾದಿಗಳ ನೇಮಕದ ಸರಣಿಯನ್ನು ಎಂದೂ ನಿಲ್ಲಿಸಿ 
ಬಿಡಲಿಲ್ಲ43: 5 ರಿಂದ 7, ಟಿ-4 ರಿಂದ 6 

* ತಾನೂ ಎಲ್ಲರಿಗಿಂತಲೂ ಹೆಚ್ಚು ಅಲ್ಲಾಹನನ್ನು ಭಯಪಡ 
ಬೇಕಾದುದು ಪ್ರವಾದಿಯ ಕೆಲಸವಾಗಿದೆ 33: 37, 39 

೪ ಅಲ್ಲಾಹನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಯಾರನ್ನೂ 
ಲೆಕ್ಕಿಸದೆ ಇರಬೇಕಾದುದು ಪ್ರವಾದಿಯ ಮೇಲೆ ಕಡ್ಡಾಯ 33: 
37, 39, ಟಿ-75, 76 

೪ ಅಲ್ಲಾಹನ ರಸೂಲರು ತಂದಿದ್ದ "ಬಯ್ಯಿನಾತ್‌' (ಸುವ್ಯಕ್ತ 
ಪ್ರಮಾಣಗಳು) ಏನಾಗಿದ್ದುವು? 40: 24, ಟಿ-37, 40: 28, 
ಟಿ-45, 40: 34, ಟಿ-51 

ಅ ಯಾವ ಪ್ರವಾದಿಯೂ ದೇವೇತರರ ದಾಸ್ಯ-ಆರಾಧನೆಯ 
ಶಿಕ್ಷಣ ಕೊಡಲಿಲ್ಲ34: 44, ಟಿ-64 

* ಪ್ರವಾದಿಗಳು ಅಲ್ಲಾಹನ ಕಡೆಯಿಂದ ಏನನ್ನುತರುತ್ತಿದ್ದರು? 
35: 24 

* ಹ. ಮುಹಮ್ಮದ್‌(ಸು ತಂದಿರುವ ಶಿಕ್ಷಣವೇ ಸಕಲ 
ಪ್ರವಾದಿಗಳ ಶಿಕ್ಷಣವಾಗಿತ್ತು 39: 65, 66, 42: 13, 46: 21 


* ಪ್ರವಾದಿಯನ್ನು ಅನುಸರಿಸಬೇಕಾದುದು ಅಲ್ಲಾಹನನ್ನು 
ಭಯಪಡುವುದರ ಅನಿವಾರ್ಯ ಬೇಡಿಕೆಯಾಗಿದೆ 43: 63 

೪ ಅಲ್ಲಾಹ್‌ ತನ್ನಪ್ರವಾದಿಗಳಿಗೆ ಹೇಗೆ ಸಹಾಯ ಮಾಡುತ್ತಾನೆ? 
* 37:75 ರಿಂದ 80 

೪ ಅಲ್ಲಾಹ್‌ ಇಹಪರಗಳಿರಡರಲ್ಲೂತನ್ನರಸೂಲರಿಗೆ ಸಹಾಯ 
ಮಾಡುತ್ತಾನೆ 37: 171 ರಿಂದ 173, 40: 51 

ಅ ಅಲ್ಲಾಹನ ಈ ವಾಗ್ದಾನ ಪರಮ ಸತ್ಯವಾಗಿದೆ 40: 55, 
ಟಿ-72 

* ಪ್ರವಾದಿಗಳಿಗೆ ಪ್ರಾಬಲ್ಯ 
37: 173, ಟಿ-93 

೪ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸುವುದು 
ಅಥವಾ ಸ್ಲೀಕರಿಸದಿರುವುದರ ಆಧಾರದಲ್ಲೇ ಪರಲೋಕದಲ್ಲಿ 
ಮಾನವನ ಅಂತಿಮ ಗತಿಯ ತೀರ್ಮಾನವಾಗುವುದು 
35; 33 ರಿಂದ 37, 40:49, 50 

* ಪ್ರವಾದಿಯನ್ನು ನಂಬುವವರು ಮಾತ್ರ ಅಲ್ಲಾಹನ 
ಶಿಕ್ಷೆಯಿಂದ ಪಾರಾಗಬಲ್ಲರು 37: 127, 128, ಟಿ-72 

9 ಪರಲೋಕದಲ್ಲಿಪ್ರವಾದಿಗಳು ಸಾಕ್ಷಿಗಳ ರೂಪದಲ್ಲಿಮುಂದೆ 
ತೆರಲ್ಲಡುವರು 39: 69 

* ಪ್ರವಾದಿಗಳು ತಂದಿರುವ ಜ್ಞಾನಕ್ಕೆದುರಾಗಿ ತಮ್ಮ ಲೌಕಿಕ 
ಜ್ಞಾನಗಳಲ್ಲಿ ಮಗ್ಗರಾಗಿರುವುದು ಏನಾಶಕ್ಕೆ ಕಾರಣವಾಗಿದೆ 
40: 83 

4 ಎಲ್ಲ ಪ್ರವಾದಿಗಳೂ ಒಂದೇ ಪ್ರಕಾರ ವಿರೋಧಿಸಲ್ಪಟ್ಟರು 
41: 42 ರಿಂದ 45, 43:7 

೪ ಸದಾ ಸ್ಥಿಶಿವಂತರಾದವರು ಪ್ರವಾದಿಗಳನ್ನು ಗೇಲಿ 
ಮಾಡಿದರು 34: 34 

9 ಪ್ರವಾದಿಗಳ ಸಂದೇಶದ ನಿಷೇಧಿಗಳು ಕಾಫಿರರು 40: 23 

€ ರಸೂಲರ ವಿರುದ್ಧ ಸತ್ಯದ್ದೇಷಿಗಳ ಸಕಲ ಕುತಂತ್ರಗಳೂ 
ಕೊನೆಗೆ ಪರಾಜಯ ಹೊಂದಿದುವು 40: 5 

* ತನ್ನ ಪ್ರವಾದಿಯನ್ನು ಸುಳ್ಳಾಗಿಸುವ ಜನಾಂಗವನ್ನು 
ನಾಶಗೊಳಿಸಿ ಬಿಡುವುದು ಅಲ್ಲಾಹನ ಬದಲಾಗದ 
ರೂಢಿಯಾಗಿದೆ 35: 42, 43, ಟಿ-72 

9 ರಸೂಲರ ಮೇಲೆ ಅಲ್ಲಾಹನ ಸಲಾಮ್‌ 33; 43, 44, 
36: 58, 37: 79, 109, 120, 130, 181 
ಪ್ರವಾದಿತ್ವಸಮಾಪ್ತಿ 

೪ ಖಾಶಮುನ್ನಬಿಯ್ಯೀನ್‌ ಎಂಬುದರ ವಿವರವಾದ ವ್ಯಾಖ್ಯಾನ 
33: ಟಿ-77 


ಪ್ರದಾನ ಮಾಡುವುದರ ಅರ್ಥ 


474 


ತಪ್ಪೀಮುಲ್‌ ಕುರ್‌ಆನ್‌ 


ಪ್ರವಾದಿ ಪತ್ನಿಯರು 

* ಅವರ ಹೆಸರುಗಳು ಮತ್ತು ಸಂಖ್ಯೆ 33: ಟಿ-87, 90 
* ಅವರ ನಿಷ್ಕಾಪೂರ್ವಕ ಸತ್ಯವಿಶ್ವಾಹ 33: ಟಿ-42 
* ಅವರ ಜೀವನವನ್ನು ಮುಸ್ಲಿಮ್‌ 
ಮಾದರಿಯನ್ನಾಗಿ ಮಾಡಲಾಗಿತ್ತು 33: ಟಿ-46 


ಸ್ಲೀಯರಿಗೆ 
ಈ 


* ಪ್ರವಾದಿವರ್ಯರಃಸು ಗೃಹ ಜೀವನದಲ್ಲಿಅವರಿಗೆ ಸಿಗುತ್ತಿದ್ದ 


ಶಿಕ್ಷಣವನ್ನು ಜನರಿಗೆ ತಲಪಿಸುವುದು ಅವರ ಕರ್ತವ್ಯವಾಗಿತ್ತು 
33; 44, ಟಿ-51 

ಅ ಅವರೊಂದಿಗೆ ಪ್ರವಾದಿವರ್ಯರು(ಸು ಪಾಲಿಸಿದ ನ್ಯಾಯ 
33: ಟಿ-91 

6 ಅವರು ಸಕಲ ಮುಸ್ಲಿಮರ ಪಾಲಿಗೆ ಮಾತೆಯರ ಸ: ರ ಸ್ಥಾನ 
ಹೊಂದಿದ್ದಾರೆ 33: 6 ಹೆ 

9 ಅವರು ಮುಸ್ಲಿಮರಿಗೆ ಹರಾಮ್‌ ಆಗಿರುತ್ತಾರೆ 33: 
ಪರಿಚಯ, 53 

6 ಅವರಿಗೆ ಪ್ರವಾದಿವರ್ಯರ(ಸ) ಸಾಮಿಪ್ಯ ಮತ್ತು ಲೌಕಿಕ 
ಸುಖಾಡಂಬರ ಇವುಗಳ ಪೈಕಿ ಒಂದನ್ನು ಆಯ್ದುಕೊಳ್ಳಲು 
ಅಧಿಕಾರ ಕೊಡಲಾಯಿತು 33: ಪರಿಚಯ, 28, 29 

ಆ ಈ ಅಧಿಕಾರವನ್ನು ಪಡೆದ ಬಳಿಕ ಪ್ರವಾದಿವರ್ಯರ(ಸು) 
ಸಾಮೀಪ್ಯವನ್ನು ಸ್ಟೀಕರಿಸಿಕೊಂಡವರಿಗೆ ತಲಾಕ್‌ ಕೊಡುವ 
ಅಧಿಕಾರ ಪ್ರವಾದಿವರ್ಯರಿಗೇಸ) ಉಳಿದಿರಲಿಲ್ಲ33: ಟಿ-42 
(ಹೆಚ್ಚಿನ ವಿವರಗಳಿಗೆ ನೋಡಿರಿ "ಮುಹಮೃದ್‌(ಸ)') 
ಪ್ರವಾದಿಯ ಮಾದರಿ 

* ಪ್ರವಾದಿವರ್ಯರ(ಸ) ಜೀವನವು ಮುಸ್ಲಿಮರಿಗೆ ಅತ್ಯುತ್ತಮ 
ಮಾದರಿಯಾಗಿದೆ 33: 21 

(ವಿವರಗಳಿಗಾಗಿ “ಮುಹಮೃದ್‌(ಸ)' ನೋಡಿರಿ) 
ಪ್ರಾಯಶ್ಚಿತ್ತ 

("ಕಪ್ಪಾರಃ' ನೋಡಿರಿ) 

ಫಲಕ್‌ 

9 ಅರ್ಥ ಮತ್ತು ವಿವರಣೆ 36: ಟಿ-37 

9 ಆಕಾಶ ಮತ್ತು ಫಲಕ್‌ ಇವುಗಳ ವ್ಯತ್ಯಾಸ 36: ಟಿ-37 
("ಆಕಾಶ' ಇದನ್ನು ನೋಡಿರಿ) 

ಫಲಾಹ್‌ (ಯಶಸ್ಸು) 

ಅ ಎಂತಹವರು ಯಶಸ್ಸುಹೊಂದುವವರು? 431: 3 ರಿಂದ 
5, ಟಿ-4 


9 ಅದರ ತಾತ್ಪರ್ಯ ಕುರ್‌ಆನಿನ ಮಾತಿನಲ್ಲಿ31: 5, ಟಿ-4 
ಫಿರ್‌ಔನ್‌ 

ಅ ಹ. ಮೂಸಾರನ್ಮುಅ) ಅಪಮಾನಗೊಳಿಸಲಿಕ್ಕಾಗಿ ಅವನು 
ಮಾಡಿದ ಕುತಂತ್ರಗಳು ತಿರುಗಿ ಬಿದ್ದುದು ಹೇಗೆ? 40: 25 

ಅ ಮೊಳೆಯವನಾದ ಫಿರ್‌ಔನ್‌ 38: 12 

9 ಫರ್‌ಓಔನ್‌ ಮತ್ತು ಮೂಸಾರ(ಅ) ಕಥೆ 40: 23 ರಿಂದ 46, 
44: 17 ರಿಂದ 29 

೬ ಅವನು ಅಲ್ಲಾಹನನ್ನು ನೋಡಲು ಒಂದು ಎತ್ತರವಾದ 
ಕಟ್ಟಡವನ್ನು ನಿರ್ಮಿಸುವ ಅಜ್ಜ ಕೊಡುತ್ತಾನೆ 40: 36, 37 

9 ಈಗಲೂ ಅನುಸರಿಸಲಾಗುತ್ತಿರುವ ಅವನ ರಾಜಕೀಯ 
ಕುತಂತ್ರಗಳು 40: 26, ಟಿ-43 

* ಅವನು ಬನೀ ಇಸ್ರಾಈಲರ ಗಂಡು ಮಕ್ಕಳನ್ನು ಕೊಲ್ಲುವ 
ಅಪ್ಪಣೆ ಕೊಟ್ಟದ್ದು40: 25 

ಅ ಅವನು ಹ. ಮೂಸಾರನ್ನು(ಅ) ವಧಿಸುವ ಯೋಚನೆ 
ಮಾಡಿದುದು 40: 26 

4 ಅವರಿಗೆ ವಧಾ ಶಿಕ್ಷೆ ಕೊಡಲಿಕ್ಕಾಗಿ ಅವನು ಅವರ ಮೇಲೆ 
ಹೊರಿಸಿದ ಆರೋಪಗಳು 40: 26, ಟಿ-43 

9 ಹ. ಮೂಸಾರ(ಅ) ಮೇಲೆ ಕೈ ಮಾಡದಂತೆ ಅವನನ್ನು 
ತಡೆಯುತ್ತಿದ್ದುದೇನು? 40: 26, ಟಿ-42 

ಅ ಅವನ ಸ್ಥಂತ ಜನಾಂಗದ ಸತ್ಯವಿಶ್ವಾಸಿಯೊಬ್ಬ ತುಂಬಿದ 
ಸಭೆಯಲ್ಲಿ ಹ. ಮೂಸಾರನ್ನು(ಅ) ಬೆಂಬಲಿಸಿದ್ದು 40: 28 
ರಿಂದ 34 

9 ಫರ್‌ಔನ್‌ ಮತ್ತು ಫಿರ್‌ಔನನ 
40: 45,46 

ಫಿರ್‌ಔನನ ವಂಶದ ಮೂಮಿನ್‌ 

9 ಆತನ ಕತೆ 40: 28 ರಿಂದ 44 

(ಹೆಚ್ಚಿನ ವಿವರಗಳನ್ನು "ಮೂಸಾ(ಅ)' ನೋಡಿರಿ) 

ಫಿಸ್ಕ್‌ ಕರ್ಮಭ್ರಷ್ಟತೆ 

೪ ಫಾಸಿಕರು (ಕರ್ಮಭ್ರಷ್ಟರು ಯಾರು? *32: 18 ರಿಂದ 
20, 43: 54, ಟಿ-50 

9 ಫಾಸಿಕರ ದುಷ್ಪರಿಣಾಮ 32: 20, 21, 46: 20, 35 
("ಫಾಸಿಕ್‌'ನ್ನು. ನೋಡಿರಿ) 

ಬಅಲ್‌ 

ಅ ಮಧ್ಯ ಪೂರ್ವದ ಮುಶ್ರಿಕರ ಅತಿ ದೊಡ್ಡದೇವ 37: 125, 
ಟಿ-71 


ಸಂತತಿಯ ಅಂತಿಮ ಗತಿ 


ವಿಷಯ ಸೂಚಿ 475 
ಬರ್ರುಖ್‌ ಬನೀ ಕುರೈರುಃ ಯುದ್ಧ 

* ಗೋರಿಯ ಶಿಕ್ಷೆ (ಅರ್ಥಾತ್‌ ಬರ್ರುಖ್‌ನ ಯಾತನೆ) ಗೆ ("ಗರುಖ್‌ವಃ ಬನೀ ಕುರೈರುಃ' ನೋಡಿರಿ) 

ಆಧಾರ *40: 46, ಟಿ-63 ಬಲಿದಾನ 


* ಬರ್ದುಖ್‌ ಜೀವನದ ಬಗ್ಗೆ ಆಧಾರ 36: 26, 27, ಟಿ-23 
9 ಬರ್ರುಖ್‌ ಯಾತನೆ ಹೇಗಿರುವುದು 40: 46, ಟಿ-63 
ಬರ್ಕತ್‌ (ಸಮೃದ್ಧಿ) 
9 ಅರ್ಥ ಮತ್ತು ವಿವರಣೆ 38: 29, ಟಿ-31 

ಬನೀ ಆಸ್ರಾಈಲ್‌ 

* ತಮ್ಮ ಪ್ರವಾದಿಗಳ ಮೇಲೆ ಅವರು ಹೊರಿಸುವ ಹೇಯ 
ಸುಳ್ಳಾರೋಪಗಳನ್ನು ಕುರ್‌ಆನ್‌ ನಿವಾರಿಸಿದೆ. 33: 69, 
ಟ-119 

೪ ಅವರು ಫಿರ್‌ಔನನ ಬಾಸ್ಯದಿಂದ ಬಿಡುಗಡೆಗೊಂಡದ್ದು 
44: 30, 31 

ಅ ಅಲ್ಲಾಹನು ಅವರನ್ನು ಯಾವ ಕಾರಣದಿಂದ ಏಕದೇವ 
ವಿಶ್ವಾಸದ ಧ್ವಜವಾಹಕರನ್ನಾಗಿ ಮಾಡಿದ್ದರು? 44: 32, ಟಿ-28 
ಅ ಅವರಿಗೆ ಅಲ್ಲಾಹನು ಎಂತೆಂತಹ ಅನುಗ್ರಹಗಳನ್ನು 
ಕರುಣಿಸಿದ್ದನು ಮತ್ತು ಅವರು ಅವುಗಳಿಂದ ವಂಚಿತ 
ರಾದುದೇಕೆ? 45: 16, 17, ಟಿ-23 

* ಅವರನ್ನು ದೇವಗ್ರಂಥದ ವಾರೀಸುದಾರರನ್ನಾಗಿ 
ಮಾಡಲಾಗಿತ್ತು 40: 53 

* ಹ. ಮೂಸಾರೊಂದಿಗೆ(ಅ) ಅವರ ವರ್ತನೆ 33: 69, 
ಟಿ-119 

ಅ ತಮ್ಮ ಪ್ರವಾದಿಗಳೊಂದಿಗೆ ಅವರ ವರ್ತನೆ 33: 69, 
37: ಟಿ-73 

€ ಅವರು ಹ. ದಾವೂದ್‌ರ(ಅ ಮೇಲೆ ವ್ಯಭಿಚಾರದ 
ಸುಳ್ಳಾರೋಪ ಹೊರಿಸಿದುದು 38: ಟಿ-28 

* ಹ. ಅಲ್‌ ಯಸ್‌ಆ್‌ರ(ಅ) ಕಾಲದಲ್ಲಿಅವರ ನೈತಿಕ ಅವನತಿ 
38: ಟಿ-50 

ಅ ಹ. ಮೂಸಾರ(ಅ) ಅನಂತರ ಅವರು ಕೆಟ್ಟು ಹೋದದ್ದು 
32: 23 ರಿಂದ 25, ಟಿ-38, 37: ಟಿ-70 

ಅ ಅವರು ಪಥಭ್ರಷ್ಟರಾಗಲು ಕಾರಣ 45: 17 

* ಅವರನ್ನು ದೇವಗ್ರಂಥದ ಮಾರ್ಗದರ್ಶನವು ಯಾವ 
ಸ್ಥಿತಿಯಿಂದ ತೆಗೆದು ಯಾವ ಮಟ್ಟಕ್ಷಿ ತಲುಪಿಸಿತ್ತು? 32: 23, 24 
(ಹೆಚ್ಚಿನ ವಿವರಗಳನ್ನು 'ಮೂಸಾ' "ದಾವೂದ್‌' “ಸುಲೈಮಾನ್‌' 
"ಯಹ್ಯಾ' ಮತ್ತು "ಈಸಾ(ಅ)', "ಯಹೂದಿಯರು', "ಅಹ್ಲೆ 
ಕಿತಾಬ್‌' (ಗ್ರಂಥದವರು) ಮತ್ತು " ಕೈಸ್ತರು' ನೋಡಿರಿ) 


ಆ ಈದುಲ್‌ ಅರು್‌ಹಾದ ಬಲಿದಾನ ಹ. ಇಬ್ರಾಹೀಮೀ 
ಸುನ್ನತ್‌ನ ಸ್ನರಣೆ 37: ಟಿ-66 

ಬಯ್ಕಿನಾಶ್‌ (ಸುವ್ಯಕ್ತ ದೃಷ್ಟಾಂತಗಳು ಅಥವಾ 
ನಿದರ್ಶನಗಳು) 

ಅ ಅರ್ಥ ಮತ್ತು ವಿವರಣೆ 40: 22, ಟಿ-22, ಟಿ-34, 40: 34 
9 ಪ್ರವದಿಗಳು ತಂದ ಸುವ್ಯಕ್ತ ದೃಷ್ಟಾಂತಗಳು 40: 50 
ಬಹುಶತ್ನಿತ್ತ 

9 ಅದು "ಅನಿವಾರ್ಯ ವೈಯಕ್ತಿಕ ಅನುಕೂಲತೆಗಳಿಗೆ' 
ನಿರ್ಬಂಧಿತವಾಗಿಲ್ಲ33: ಟಿ-90 

ಬಹುದೇವಾರಾಧನೆ 

('ಶಿರ್ಕ್‌' ನೋಡಿರಿ) 

ಬೈಬಲ್‌ 

9 ಹ. ಇಬ್ರಾಹೀಮ್‌ರ(ಅ) ಬಲಿದಾನದ ವಿಷಯದಲ್ಲಿ 
ಅದರ ವೈರುಧ್ಯ ಪೂರ್ಣ ಹೇಳಿಕೆ 37: ಟಿ-67 

9 ಅದರಲ್ಲಿಹ. ಮೂಸಾರ(ಅ) ಜೀವನದ ಅತ್ಯಂತ ಮಹತ್ವದ 
ಘಟನೆಯ ಪ್ರಸ್ತಾಪ ಇಲ್ಲದಿರುವುದು 40: ಟಿ-41 

9 ಬನೀ ಇಸ್ರಾಈಲರು ಮಾಡಿದ ಶಿರ್ಕ್‌ ಮತ್ತು ಪ್ರವಾದಿಗಳ 
ಮೇಲೆ ಅವರು ಎಸಗಿದ ದೌರ್ಜನ್ಯಗಳ ಸಾಕ್ಷ್ಯಗಳು 
37: ಟಿ-70, 73 

9 ಅದರಲ್ಲಿ ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಸಾಕ್ಷ್ಯ 
31: ಟಿ-73 

* ಅದರಲ್ಲಿ ಹ. ದಾಪೊದ್‌ರ(ಅ) ಮೇಲೆ ವ್ಯಭಿಚಾರದ 
ಸುಳ್ಳಾರೋಪ 38: ಟಿ-28 

೬ ಬನೀ ಇಸ್ರಾಈಲರ ಶಿರ್ಕ್‌ ಮತ್ತು ನೈತಿಕ ಅವನತಿಯ 
ಕುರಿತು ಅದರ ಸಾಕ್ಟ್ಯ 38: ಟಿ-50 

(ಹೆಚ್ಚಿನ ವಿವರಗಳನ್ನು “ಇಂಜೀಲ್‌', “ಅಹ್ಲೆ ಕಿತಾಬ್‌' 
(ಗ್ರಂಥದವರು), 'ಬನೀ ಇಸ್ರಾಈಲ್‌', "ತೌರಾತ್‌', 
'ಮೂಸಾ(ಅ)' ಮತ್ತು "ಈಸಾ(ಅ' ನೋಡಿರಿ) 

ಭಾವಚಿತ್ರ 

* ದೇವ ಧರ್ಮಶಾಸ್ತ್ರದಲ್ಲಿ ಭಾವಚಿತ್ರಗಳ ಮತ್ತು ವಿಗ್ರಹಗಳ . 
ನಿಷೇಧ 34: ಟಿ-20 


476 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಶುರಾತ್‌ನಲ್ಲಿಭಾವಚಿತ್ರಗಳಿಗೆ ನಿಷೇಧ 34: ಟಿ-20 

6 ಭಾವಚಿತ್ರಗಳು ಧರ್ಮಸಮೃತವೆನ್ನುವವರ ಆಧಾರ 
ಪ್ರಮಾಣಗಳು ಮತ್ತು ಅದರ ತಪ್ಪು34: ಟಿ-20 

ಭೂಮಿ 

* ಇದರ ಸೃಷ್ಟಿ ಮತ್ತು ವ್ಯವಸ್ಥೆಯಲ್ಲಿ ಅಲ್ಲಾಹನ 
ಮಹಿಮಾದ್ದುತಗಳು, ಏಕದೇವತ್ವ ಮತ್ತು ಪರಲೋಕದ ಬಗ್ಗೆ 
ಆಧಾರ ಪ್ರಮಾಣಗಳು 31: 10, 11, ಟಿ-16, 31: 20, 25, 
26, 31, 32: 4, 27, 34: 2, 9, ಟಿ-13, 35: 3, 9, 12, 
40, 41, 36: 33 ರಿಂದ 36, 80, 81, 38: 27, ಟಿ-29, 39: 
5, 21, 63, 40: 57, 65, ಟಿ-89, 41: 9, 10, ಟಿ-11, 
41: 39, 42: 11, 12, 28, 29, 49, 43: 9 ರಿಂದ 14, 
85, 44: 38, 39, 45: 3 ರಿಂದ 6, 12, 13, 22, 46:3,4 
* ಇದರಲ್ಲಿಪರ್ವತಗಳನ್ನು ಸ್ಥಾಪಿಸುವುದರ ಔಚಿತ್ಯ 31: 10 
ಭೂಮಿಯ ವಾರೀಸು ಹಕ್ಕು 

9 ಸ್ಪರ್ಗ ವಾಸಿಗಳು ಭೂಮಿಯ ವಾರೀಸುದಾರರಾಗುವರು 
39: 74, ಟಿ-82 (ಹೆಚ್ಚಿನ ವಿವರಗಳನ್ನು “ಖಲಾಫತ್‌' 
ನೋಡಿರಿ) 

ಮಗ್‌ಫಿರತ್‌ (ಪಾಪ ವಿಮೋಚನೆ) 

ಆ ಎಂತಹವರಿಗಾಗಿದೆ? 33: 35, 70, 71, 34: 4, 35; 7, 
36: 11, 20 ರಿಂದ 27, 39: 53, 46: 8 

* ವಿದ್ರೋಹವನ್ನು ಬಿಟ್ಟು ದಾಸ್ಯ-ಅನುಸರಣೆಯ ಕಡೆಗೆ 
ಬರುವವನ ಸಕಲ ಪಾಪಗಳು ಕೃಮಿಸಲ್ಲಡಬಹುದು 39: 53, 
ಟಿ-71 

* ಕೆಲವು ಸ್ಥಿತಿಗಳಲ್ಲಿ ಪಶ್ಚಾತ್ತಾಪ ಪಡದೆಯೂ ಕ್ಷಮೆ 
ಸಿಗಬಹುದು 40: ಟಿ-1 

ಮದ್‌ಹಬ್‌ (ಮತ) 

("ದೀನ್‌' (ಧರ್ಮ) ನೋಡಿರಿ) 

ಮನುಷ್ಯ 
ಅ ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ವಿವರಣೆ +32: 7 
ರಿಂದ 35: 11 

* ದೇವಚರರಿಂದ ಅವನಿಗೆ ಸಾಷ್ಟಾಂಗವೆರಗಿಸಲಾಯಿತು 
+38: 72, 73 

€ ಅವನ ಮೇಲೆ ಅಲ್ಲಾಹನ ಉಪಕಾರಗಳು *31: 20, 


40: 61 
(""ಅಲ್ಲಾಹ್‌, ಮಾನವನ ಮೇಲೆ ಅವನ ಉಪಕಾರಗಳು'' 


ನೋಡಿರಿ) 


9 ವಿಶ್ವವನ್ನು ಅವನಿಗೆ. ಅಧೀನಗೊಳಿಸಿ ಕೊಡಲಾಗಿದೆ 
ಎಂಬುದರ ತಾಶ್ಚರ್ಯ 31: 20, ಟಿ-35 

9 ಅವನನ್ನುದಾರಿಗೆಡಿಸಲು ಶೈತಾನನ ಕುತಂತ್ರಗಳು 34: 20, 
21,35:5,6 

9 ಪ್ರತಿಯೊಬ್ಬನೂ ತನ್ನ ಕರ್ಮಗಳ ಫಲ ಪಡೆಯುವವನು 
*31: 15 

* ಪ್ರಸಕ್ತ ಮಾನವಕುಲವು ಹ. ನೂಹ್‌ರ(ಅ) ಚಂಡಮಾರುತ 
ದಿಂದ ಬದುಕಿ ಉಳಿದ ವಂಶವಾಗಿದೆ 36: 41, ಟಿ-38 

9 ಮಾನವನು ತನ್ನ ಕರ್ಮಗಳಿಗೆ ಸಂಪೂರ್ಣ ಹೊಣೆಗಾರ 
ನಾಗುವಂತಹ ಮತ್ತು ಅನಂಶರ ಅವನು ಮಾಡುವ ಪಾಪ 
ಕಾರ್ಯಗಳ ಬಗ್ಗೆಯಾವುದೇ ನೆಪವನ್ನುಸ್ವೀಕರಿಸಲಾಗದಂತಹ 
ಪ್ರಾಯ 35: 37, ಟಿ-63, 46: 35 

* ಪ್ರತಿನಿಧಿತ್ವ ಒಪ್ಪಿಸಲ್ಪಟ್ಟಿರುವ ಮತ್ತು ತನ್ನ ವರದಿ ಒಪ್ಪಿಸ 
ಬೇಕಾದ ಮೂಲ ಮಾನವ 32: 7 ರಿಂದ 11, ಟಿ-16, 21 

ಆ ಅಲ್ಲಾಹನು ಅವನೊಳಗೆ "“ತನ್ನ ಆತ್ಮ''ವನ್ನು ಊದುವುದು 
ಎಂಬುದರ ಅರ್ಥ 32: 9, ಟಿ-16 

ಆ ಇತರ ಸೃಷ್ಟಿಗಳಿಗೆ ಹೋಲಿಸಿದರೆ ಅವನ ಮೇಲ್ಮೆ 38: 75, 
ಟಿ-64 

$ ಅವನನ್ನು ಕುಫ್ರ್‌ ಮತ್ತು ಈಮಾನಿನ ಆಯ್ಕೆಯಲ್ಲಿ 
ಸ್ವತಂತ್ರವಾಗಿ ಬಿಟ್ಟು ಬಟ್ಟದ್ದೇಕೆ? 42: ಪರಿಚಯ, 8, ಟಿ-11 
* ಅವನು ಭೂಮಿಯಲ್ಲಿ ಹೊಣೆರಹಿತನಾಗಲಿ, ಉತ್ತರ 
ದಾಯಿತ್ನವಿಲ್ಲದವನಾಗಲಿ ಅಲ್ಲ34: ಟಿ-12 

ಅ ಅವನು, ತನ್ನ ಪಾಪ ಪುಣ್ಯಗಳಿಗೆ ತಾನೇ ಹೊಣೆಗಾರನು 
39:7, ಟಿ-22, 41: 46, 45:15 

೪ ಅವನು ತನ್ನ ಕರ್ಮಗಳ ದುಷ್ಪರಿಣಾಮದಿಂದ ತಪ್ಪಿಸಿ 
ಕೊಳ್ಳುವಂತಿಲ್ಲ39: 51 

೪ ಅವನು ತನ್ನ ಮಾತು ಕೃತಿಗಳಿಗಾಗಿ ಅಲ್ಲಾಹನ ಮುಂದೆ 
ಉತ್ತರದಾಯಿಯಾಗಿರುತ್ತಾನೆ 34: 25, 42: 20, 43: 19, 
45:14, 15 

* ಅವನ ಸಂಪೂರ್ಣ ಕರ್ಮ ವೃತ್ತಾಂತವನ್ನು ದಾಖಲಿಸ 
ಲಾಗುತ್ತಿದೆ 36: 12 

9 ಅವನ ಪಾಲಿಗೆ ನೈಜ ಸೋಲು ಯಾವುದು? 39: 15 

9 ಅವನಿಗೆ ನೈಜ ನಷ್ಟಯಾವುದು? 46: 45 

೪ ಅವನು ನಷ್ಟಹೊಂದಲು ನೈಜ ಕಾರಣ 41: 23, ಟಿ-27 
* ಪ್ರಕೃತಿ ನಿಯಮದ ಕುರಿತು ಅವನ ಜ್ಞಾನ ಮತ್ತು ನೈಸರ್ಗಿಕ 
ಶಕ್ತಿಗಳ ಮೇಲೆ ಅವನ ಅಧಿಕಾರ ಇವೆಲ್ಲವೂ ದೇವದತ್ತವಾಗಿದೆ 
36: 44, ಟಿ-40 


ವಿಷಯ ಸೂಚಿ 


477 


ಸಾರಾ ಲ SS) 


€ ಅವನ ತುಚ್ಛ ಆರಂಭ ಮತ್ತು ಅಲ್ಲಾಹನ ಮುಂದೆ ಅವನ 
ಎದೆಗಾರಿಕೆ 36: 77 

9 ಅವನು ಸಂಪೂರ್ಣವಾಗಿ ಅಲ್ಲಾಹನ ಹಿಡಿತದಲ್ಲಿದ್ದಾನೆ 34: 9 

ಅ ಅವನಿಗಾಗಿ ಭೂಮಿ-ಆಕಾಶಗಳ ಶಕ್ತಿಗಳನ್ನು ಅಲ್ಲಾಹನು 
ತನ್ನಕಡೆಯಿಂದ ನಿಯಂತ್ರಿಸಿ ಕೊಟ್ಟಿದ್ದಾನೆ 42: 12, 13 

6 ಅಲ್ಲಾಹನ ಮಹಿಮೆಯ ಮುಂದೆ ಅವನ ಅಸಹಾಯಕತೆ 
36: 66 ರಿಂದ 68 

9 ಅವನ ಜ್ಞಾನದ ಮಿತಿ 31: 34 

* ಅವನ ನೈಜ ಆರಾಧ್ಯನು ಒಬ್ಬನೇ 37: 4, 41:6 

೬ ಅವನ ಪಾಲಕ ಪ್ರಭು ಅಲ್ಲಾಹನು ಮಾತ್ರ 40: 62 

* ಅವನ ಜೀವನವು ಅಲ್ಲಾಹನ ಕೃಪೆಯನ್ನು ಅವಲಂಬಿಸಿದೆ 
36: 44, 45 

* ಭೂಮಿಯಲ್ಲಿ ಅವನ ನೈಜ-ನೆಲೆ ಮತ್ತು ಅವನಿಗಿರುವ 
ಸರಿಯಾದ ಕರ್ಮಮಾರ್ಗ 32: 22, ಟಿ-34, 33: 72, 
ಟಿ-120, 35: 39 

* ಸತಃ ಅವನಿಗೇ ಅಲ್ಲಾಹನ ದಾಸ್ಯ-ಆರಾಧನೆಯ 
ಅಗತ್ಯವಿದೆ 35: 15 

* ಅವನು ಅಲ್ಲಾಹನ ದಾಸ್ಯ-ಆರಾಧನೆಯನ್ನೇ ಮಾಡಬೇಕಾ 
ದುದು ಅಲ್ಲಾಹನಿಗೆ ಸಲ್ಲತಕ್ಕ ಹಕ್ಕಾಗಿದೆ 39: 3, ಟಿ-4 

೨ ಅಲ್ಲಾಹನ ದಾಸ್ಯ-ಆರಾಧನೆ ಮಾತ್ರ ಅವನ ಪಾಲಿಗೆ ನೇರ 
ಮಾರ್ಗವಾಗಿದೆ 36: 61 

ಅ ಅವನು ಅಲ್ಲಾಹನ ಕಡೆಗೆ ವಾಲುವವರನ್ನುಅನುಕರಿಸಬೇಕು 
31:15 

9 ಅವನು ಕೆಡಲು ಮೂಲ ಕಾರಣ ಅಲ್ಲಾಹನ ಬಗ್ಗೆ ಅನಾಸ್ಥೆ 
ಮತ್ತು ಪರಲೋಕ ವಿಷಯದಲ್ಲಿ ಸಂದೇಹ 41: 54, ಟಿ-73 

* ಅವನ ಪಾಲಿಗೆ ಸತ್ಯ ಧರ್ಮವು ಸದಾ ಒಂದೇ ಆಗಿತ್ತು 
42: ಪರಿಚಯ 

* ಆವನು ಜ್ಞಾನಕ್ಕೆ ವಿರುದ್ಧವಾದ ವಿಶ್ವಾಸವನ್ನಿಟ್ಟುಕೊಳ್ಳಬಾರದು 
31: 15 

ಅ ಇತರರಿಗಾಗಿ ತಪ್ಪು ನಿಲುಮೆಯನ್ನು ಅನುಸರಿಸುವುದು 
ಅವನ ಪಾಲಿಗೆ ವಿನಾಶಕಾರಿ 39: 7, ಟಿ-22 

9 ಸುಖ ಪ್ರಾಪ್ತವಾದಾಗ ಹಿಗ್ಗುವುದು ಕಷ್ಟ ಕಾಲದಲ್ಲಿ 
ಅಲ್ಲಾಹನನ್ನು ಸ್ಥರಿಸುವುದೂ ಮಾನವನ ದೊಡ್ಡ ದೌರ್ಬಲ್ಯ 
39: 8, 49 

9 ಸುಖದಲ್ಲಿ ಅಹಂಕಾರಿಯಾಗಿಯೂ ಕಷ್ಟದಲ್ಲಿ ಅಲ್ಲಾಹನಿಗೆ 
ಕೃತಫ್ಷನಾಗಿಯೂ ಮಾರ್ಪಡುವಂತಹ ಅವನ ದೌರ್ಬಲ್ಯ 

39: 8, ಟಿ-28, 39: 49, 41: 51, 42: 48 


* ಪ್ರತಿಯೊಬ್ಬನಿಗೆ ಅವನಂತಹ ಗೆಳೆಯರೇ ಸಿಗುತ್ತಾರೆ 
41: 25, ಟಿ-29 

* ಮಾನವರ ಸ್ವಭಾವ ವಿಚಾರ ಮತ್ತು ವರ್ತನೆಗಳಲ್ಲಿರುವ 
ಭಿನ್ನತೆಯು ಸ್ವಾಭಾವಿಕವಾಗಿದೆ 35: ಟಿ-48 

9 ಭೂಮಿಯಲ್ಲಿ ಅವನ ಪರೀಕ್ಷೆ ಹೇಗೆ ನಡೆಯುತ್ತದೆ? 
32: 13, ಟಿ-23 

("ಪರೀಕ್ಷೆ' ನೋಡಿರಿ) 

೪ ಯಾರ ಹೃದಯ ಮತ್ತು ಆತ್ಮಸಾಕ್ಟಿಯು ಜೀವಂತ 
ವಾಗಿದೆಯೋ ಅವನೇ ಜೀವಂತ ಮಾನವ 36: 70, ಟಿ-59 

9 ಮಾನವನೊಡನೆ ಶೈತಾನನ ಅನಾದಿ ದ್ವೇಷ 35: 6, 38: 82 
(ಹೆಚ್ಚಿನ ವಿವರಣೆಯನ್ನು 'ಇಬ್ಬೀಸ್‌' ಮತ್ತು 'ಶೈತಾನ್‌'ನಲ್ಲಿ 
ನೋಡಿರಿ) 

9 ಶೃಶಾನನು ಅವನ ಬಹಿರಂಗ ಶತ್ರು 36: 60, 43: 62 

* ಅವನು ಶೈತಾನನನ್ನು ಅನುಸರಿಸುವ ಮೂಲಕ ತನ್ನನ್ನು 
ತಾನೇ ನರಕಕ್ಕೆ ಅರ್ಹನನ್ನಾಗಿ ಮಾಡಿಕೊಳ್ಳುತ್ತಾನೆ 31: 21, 
35: 6, 38: 84, 85 

9 ಶೈತಾನನ ವಂಚನೆಯಿಮದ ಪಾರಾಗಲು ಅವನು ಅಲ್ಲಾಹನ 
ಅಭಯ ಯಾಚಿಸಬೇಕು 41: 36, ಟಿ-40 

೪ ಅವನ ಮೇಲೆ ಶೈತಾನನು ಪ್ರಭಾವ ಬೀರಲು ಕಾರಣಗಳು 
ಮತ್ತು ಅದರ ಪರಿಣಾಮಗಳು 43: 36 ರಿಂದ 39 

* ಅಲ್ಲಾಹನು ಪ್ರತಿಯೊಬ್ಬ ವ್ಯಕ್ತಿಗೂ ಜನಾಂಗಕ್ಕೂ ತನ್ನನ್ನು 
ಸುಧಾರಿಸಿಕೊಳ್ಳಲು ಒಂದು ನಿಶ್ಚಿತ ಅವಧಿಯ ತನಕ 
ಕಾಲಾವಕಾಶ ಕೊಡುತ್ತಾನೆ 35: 45 

* ಅಲ್ಲಾಹನು ತಾನಿಚ್ಛಿಸಿದಾಗ ಒಂದು ಜನಾಂಗವನ್ನು 
ನಾಶ ಮಾಡಿ ಅದರ ಸ್ಥಾನದಲ್ಲಿ ಇನ್ನೊಂದು ಜನಾಂಗವನ್ನು 
ತರಬಲ್ಲನು 35: 16 

* ಅವನ ಆಯುಷ್ಯದ ಹೆಚ್ಚಳ ಅಥವಾ ಕಡಿತವು ಅಲ್ಲಾಹನಲ್ಲಿ 
ಲಿಖಿತವಿದೆ 35: 11 

* ಅವನ ಆಯುಷ್ಯವು ಅಲ್ಲಾಹನ ಕೈಯಲ್ಲಿ ನಿಶ್ಚಿಶವಿದೆ 40: 67 

ಮರಣೋತ್ತರ ಜೀವನ 


* ಪುನರುತ್ಥಾನ ದಿನದಂದು ಶವಗಳು ಜೀವಂತಗೊಳ್ಳುವ ರೀತಿ 
+36: 49 ರಿಂದ 53 

9 ಇದರ ಸಾಧ್ಯತೆ ಮತ್ತು ಇದು ಸಂಭವಿಸಲಿದೆಯೆಂಬುದಕ್ಕೆ 
ಆಧಾರ ಪ್ರಮಾಣಗಳು +32: 10, ಟಿ-20, 36: 77 ರಿಂದ 
83, 37: 11, 16 ರಿಂದೆ 18, ಟಿ-11, 41: 39, 43: 11 

€ ಓಂದು ದಿನ ಖಂಡಿತವಾಗಿಯೂ ಮೃತರನ್ನು 
ಜೀವಂತಗೊಳಿಸಲಾಗುವುದು 36: 12 


478 


ತಪ್ಲೀಮುಲ್‌ ಕುರ್‌ಆನ್‌ 


ದಕ ಫೈ ನ, ಯಸ್ಯ, SRA 


ಅ ಸತ್ತ ಬಳಿಕ ಆತ್ಮ ಜೀವಂತವಾಗಿರುತ್ತದೆ 36: ಟಿ-23 


೪ ಮಳೆಯಿಂದಾಗಿ ಸಸ್ಯಗಳು ಮೊಳೆತು ಹೊರಬರುವಂತೆಯೇ 
ಪುರುತ್ಕಾನ ದಿನ ಮಾನವರು ಜೀವಂತಗೊಂಡು 
ಹೊರಬರುವರು 35: 9 


* ಪುರುತ್ಥಾನ ದಿನ ಮಾನವನು ಕನ್ನ ಈಗಿನ ಶರೀರದೊಂದಿಗೇ 
ಪುನಃ ಎಬ್ಬಿಸಲ್ಲಡುವನು 34: 3, 9, ಟಿ-7, 12 
* ಪುನರುತ್ಥಾನ ದಿನ "ಸೂರ್‌' (ಕೆಹಳಿನ ಸ್ವರದಿಂದ ಎಲ್ಲರೂ 
ಎದ್ದುನಿಲ್ಲವರು 39: 68 
(ಹೆಚ್ಚಿನ ವಿವರಗಳನ್ನು "ಆಖಿರತ್‌', "ಬರ್ಯುಖ್‌', "ಹಶ್ರ್‌' 
ಮತ್ತು "ಕಿಯಾಮತ್‌' (ಪುನರುತ್ಥಾನ) ನೋಡಿರಿ) 
ಮರಣ 
ಆ ಮರಣದ ವಾಸ್ತವಿಕತೆ 32: 11, ಟಿ-21 
9 ಮರಣವು ತಾನಾಗಿ ಉಂಟಾಗುವುದಲ್ಲ ಅಲ್ಲಾಹನು 
ಆತ್ಮಗ್ರಹಣ ಮಾಡುವುದರಿಂದ ಅದು ಸಂಭವಿಸುತ್ತದೆ 
32: 11, 39: 42 
ಮಲಕುಲ್‌ ಮೌತ್‌ (ಮೃತ್ಯು ದೇವಚರ) 
ಅ ಮಾನವ ಆತ್ಮಗಳ ಗ್ರಹಣ ಮಾಡುವ ದೇವಚರ 32: 11 
ಮಾವನ (ಬಶರ್‌) 
9 ಅರ್ಥ ಮತ್ತು ವಿವರಣೆ 38: 71, ಟಿ-60 
ಮಾನ ಸಂರಕ್ಷಣೆ 
$ ಅರ್ಥ ಮತ್ತು ವಿವರಣೆ 33: 35, ಟಿ-62 

ಥ್ಯಾರೋಪ (ಬುಹ್ತಾನ್‌) 
ಅ ಅರ್ಥ ಮತ್ತು ವಿವರಣೆ 33: 58, ಟಿ-109 
* ಗೀಬತ್‌ (ಹಿಂದಾಡುವುದು) ಮತ್ತು ಬುಹ್ತಾನ್‌ 
(ಮಿಥ್ಯಾರೋಪ) ಗಳ ವ್ಯತ್ಯಾಸ 33: ಟಿ-109 
ಮುಆ್‌ಜಿರುಃ-ಮುಆ್‌ಜಿರಾತ್‌ 
(ಪವಾಡ-ಪವಾಡಗಳು) 
* ಪವಾಡ ಮತ್ತು ಜಾದೂ ಇವುಗಳಲ್ಲಿ ವ್ಯತ್ಯಾಸ 140: 24, 
ಟಿ-37 

ಹ. ಇಬ್ರಾಹೀಮ್‌ರನ್ನು(ಅ) ಅಗ್ನಿಯಿಂದ ರಕ್ಷಿಸಲಾದುದು 
37: 97, 98, ಟಿ-53 
$ ಲಾಠಿ ಹಾವಾಗಿ ಪರಿಣಮಿಸಿದುದು 40: ಟಿ-37 


೪ ಹಸ್ತವ್ರ ಸೂರ್ಯನಂತೆ ಥಳಥಳಿಸಿದುದು 40: ಟಿ-37 
ಹ. ಅಯ್ಯೂಬ್‌ರಿಗಾಗಿ(ಅಿ) ನೆಲದಿಂದ ಚೆಲುಮೆ ಹೊರಡಿಸ 


ಬ 41, 42, ಟಿ-43 


€ ಹ. ಮೂಸಾರ(ಅ) ಮೂಲಕ ಫಿರ್‌ಔನ್‌ ಮತ್ತು ಅವನ 
ಜನಾಂಗಕ್ಕೆ ತೋರಿಸಲಾದ ಪವಾಡಗಳು 43: 46 ರಿಂದ 48 

ಅ ಹ. ಯೂನುಸ್‌ರ(ಅ) ಕಥೆಯಲ್ಲಿ ಅಲ್ಲಾಹನ ಅಸಾಧಾರಣ 
ಮಹಿಮೆಯ ಪವಾಡಗಳು 37: 139 ರಿಂದ 146 

* ಅಲ್ಲಾಹನು ಹ. ಈಸಾರಿಗ(ಅ) ಕೊಟ್ಟ ಪವಾಡಗಳು 
43: 59, 61, ಟಿ-53, 55 

(ಹೆಚ್ಚಿನ ವಿವರವನ್ನು "ಆಯತ್‌-ಪವಾಡದ ಅರ್ಥದಲ್ಲಿ 
ನೋಡಿರಿ) 

ಮುತಕಬ್ಬಿರ್‌ (ಅಹಂಕಾರಿ) 


ಅಹಂಕಾರಿಗಳು ("ಅಹಂಭಾವ' ನೋಡಿರಿ) 
ಮುನಾಫಿಕ್‌-ಮುನಾಫಿಕೀನ್‌ (ಕಪಟವಿಶ್ಚಾಸಿ- ಕಪಟ 
ವಿಶ್ವಾಸಿಗಳು) 

9 ಅವರ ಗುಣಗಳು ಮತ್ತು ವರ್ತನೆಗಳು 33: 12 ರಿಂದ 20 
9 ಕಾಪಟ್ಯವೆಂದರೇನು? 33: 60, ಟಿ-113 

* ಮದೀನಾದಲ್ಲಿ ಅವರ ಪಾತ್ರ 33: ಪರಿಚಯ, 12 ರಿಂದ 
20, 60, 61 


ಮುಶ್ರಿಕ್‌-ಮುಶ್ರಿಕರು 
("ಶಿರ್ಕ್‌' ನೋಡಿರಿ) 
ಮುಹಮ್ಮದ್‌(ಸ) 


ಅ ಗತ ಪ್ರವಾದಿಗಳ ಸಂದೇಶ ಮತ್ತು ಬೋಧನೆಯೇ ಅವರ 

ಸಂದೇಶ ಮತ್ತು ಬೋಧನೆಯಾಗಿತ್ತು ೬39: 65, 66, 
ಪರಿಚಯ 2, ಟಿ-1, 43: 4, ಟಿ-2 

6 ಅವರ ಪ್ರವಾದಿತ್ಛಕ್ಕೆಆಧಾರಪ್ರ ಮಾಣಗಳು +32: ಪರಿಚಯ, 

2, 3, ಟಿ-2, 4, 32: 23, ಟಿ-35, 36: ಪರಿಚಯ, 3 ರಿಂದ 

6, ಟಿ-2, 36: 16 ರಿಂದ 26, ಟಿ-17, 41: 53, ಟಿ-70, 

42:ಟಿ-1, 42: 52, ಟಿ-84 

* ಅವರು ಅದೃಶ್ಯ ಜ್ಞಾನಿಯೆಂಬುದನ್ನು ಕುರ್‌ಆನ್‌ 

ನಿರಾಕರಿಸುತ್ತದೆ +38: 69, 70 

೪ ಅವರ ಸಂದೇಶ +39: 2, 3, 39: 10 ರಿಂದ 15, 41: 6 

* ಅವರು ತಂದ ಧರ್ಮದ ಮೂಲ ಶಿಕ್ಷಣಗಳು 

(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಇಸ್ಲಾಮ್‌' ಮತ್ತು "ಕುರ್‌ಆನ್‌') 

9 ನೀವು ನನ್ನ ಸಂದೇಶವನ್ನು ಸ್ವೀಕರಿಸಿಕೊಂಡರೆ ಅರಬ್‌ 

ಮತ್ತು ಅಜಮಿನ ಆಡಳಿತಾಧಿಕಾರಿಗಳಾಗುವಿರಿ ಎಂದು 

ಕುರೈಶರೊಡನೆ ಅವರ ಹೇಳಿಕೆ 38: ಪರಿಚಯ 
ಸತ್ಯನಿಷೇಧಿಗಳ ಕಡೆಯಿಂದ ಪವಾಡಗಳ ಬೇಡಿಕೆ ಮತ್ತು 

ಅದಕ್ಕೆ ಉತ್ತರಗಳು +40: 78 ರಿಂದ 81 


ವಿಷಯ ಸೂಚಿ 


479 


ಅ ದೇವವಾಣಿಯ ಅನುಸರಣೆ ಮಾಡುವುದು ಮಾತ್ರ ಅವರ 
ಕೆಲಸವಾಗಿತ್ತು +43: 43, 46:9, ಟಿ-12 

ಅ ಪ್ರವಾದಿತ್ದದ ಕರ್ತವ್ಯ ಪಾಲನೆಯಲ್ಲಿ ಅವರು ಸಂಪೂರ್ಣ 
ನಿಸ್ವಾರ್ಥಿಯಾಗಿದ್ದರು *34: 47 

* ಓಬ್ಬ ದಂಡನಾಯಕನೆಂಬ el ಅವರ ಗುಣಗಳು 
+33: ಟಿ-25, 34 

9 ಅವರು ಅಲ್ಲಾಹನ ಅಂತಿಮ ಪ್ರವಾದಿ 33: 40 

೪ ಅವರು ಸಾದ್ಯಮತ ನೇರ ಮಾರ್ಗದಲ್ಲಿದ್ದಾರೆ 43: 43 

ಅ ಅವರು ನೇರ ಮಾರ್ಗದ ಕಡೆಗೆ ಕರೆ ನೀಡುತ್ತಾರೆ 42: 52 
ಅ ತಾವಿಚ್ಛಿಸಿದಾಗ ಜನರಿಗೆ ಸನಾರ್ಗದರ್ಶನ ಮಾಡುವ 
ಅಧಿಕಾರ ಅವರಿಗೆ ಇರಲಿಲ್ಲ +35: 18, ಟಿ-41 

ಅ ಅಲ್ಲಾಹನ ಆದೇಶಗಳಲ್ಲಿ ಹೆಚ್ಚು ಕಡಿಮೆ ಮಾಡುವ 
ಅಧಿಕಾರ ಅವರಿಗೇಸ) ಇರಲಿಲ್ಲ42: 15, ಟಿ-26, 45: 18 
* ಅವರ ಉನ್ನತ ಚಾರಿತ್ರ್ಯ 36: 21, ಟಿ-17 


9 ಕುಲೈೆಶ್‌ ಸತ್ಯನಿಷೇಧಿಗಳು ಅವರನ್ನು (ಪು ಯಾವ ಅರ್ಥದಲ್ಲಿ 


ಜಾದುಗಾರನೆನ್ನುತ್ತಿದ್ದರು? 37: 15, ಟಿ-10, 38: ಟಿ-5 

೨ ತಮ್ಮ ಜನಾಂಗಕ್ಕೆ ಸನ್ನಾರ್ಗದರ್ಶನ ಮಾಡಿಸಲು ಅವರ (ಸ) 
ಕಳಕಳಿ 35: 8 

* ಸುವ್ಯಕ್ತ ರಸೂಲ್‌ (ರಸೂಲುಮ್ಲುಬೀನ್‌) 43: 29, 44: 13 
* ಅವರ ಮೇಲೆ ಕುರ್‌ಆನನ್ನು ಅಲ್ಲಾಹನು 
ಅವತೀರ್ಣಗೊಳಿಸಿದನು 32: 2, 3, 36: 2 ರಿಂದ 5, 38: 
29, 39: 1, 41, 40: 2, 41: 2, 28, 42: 7, 17, 44:3, 
45:2, 46:2 


* ಕುರ್‌ಆನಿನ ಅವತೀರ್ಣವು ಅವರ ಪಾಲಿಗೆ ಅತಿದೊಡ್ಡ 


ಗೌರವವಾಗಿತ್ತು 43: 44 

("ಕುರ್‌ಆನ್‌'ನ್ನುನೋಡಿರಿ) 

* ಅವರು ಸಕಲ ಮಾನವರಿಗಾಗಿ ಮತ್ತು ಶಾಶ್ವತ ಕಾಲಕ್ಕಾಗಿ 
ಎಚ್ಚರಿಕೆ ಕೊಡುವವರಾಗಿಯೂ ಸುವಾರ್ತೆ ನೀಡುವವ 
ರಾಗಿಯೂ ಕಳುಹಿಸಲ್ಪಟ್ಟಿದ್ದರು34: 28, 35: 24 

* ಅವರನ್ನು ಮಾನವರಿಗೆ ಮಾತ್ರವಲ್ಲದೆ ಜಿನ್ಸ್‌ಗಳಿಗೂ 
ಮಾರ್ಗದರ್ಶಿಯಾಗಿ ನೇಮಿಸಲಾಗಿತ್ತು 46: ಪರಿಚಯ, 
29 ರಿಂದ 34 ಎ 

* ಅಲ್ಲಾಹನ ದೃಷ್ಟಿಯಲ್ಲಿಅವರ ಸ್ಥಾನ 33: 56, ಟಿ-06 


* ಅಲ್ಲಾಹನು ಅವರನ್ನುಧರ್ಮದಸಸುವ್ಯಕ್ತ ರಾಜಮಾರ್ಗದಲ್ಲಿ 


ನೆಲೆಗೊಳಿಸಿರುತ್ತಾನೆ 45: 18 
9 ಅವರು ಸತ್ಯವನ್ನು ತಂದಿದ್ದರು 35:24, 37:37 


ಅ ಅವರ ಜ್ಞಾನ ಸಾಧನವು ವಹ್ಯ್‌ (ದಿವ್ಯವಾಣಿ) ಆಗಿತ್ತು 39: 
65, 41: 51, 52, 72: 1... 

* ಅವರಿಗೆ ವಹ್ಯ್‌ ಬರುವ ವಿವಿಧ ವಿಧಾನಗಳು 42: 51, 52, 
ಟಿ-79 ರಿಂದ 81, 83 

* ಅವರೊಂದಿಗೆ ಸತ್ಯವಿಶ್ವಾಸಿಗಳ ಸಂಬಂಧ ಹೇಗಿರಬೇಕು? 
33: 6, ಟಿ-12, 13, 78, 79, 33: 53, 56 

* ಅವರ ವಿರುದ್ಧಯಾರದಾದರೂ ಮನಸ್ಸಿನೊಳಗೆ ಏನಾದರೂ 
ದುರ್ಭಾವನೆ ಇದ್ದರೆ ಅದು ವಿಚಾರಣಾರ್ಹವಾಗಿರುವುದು 
33: ಟಿ-92, 101 

೨ ಅವರ ವಿರೋಧಿಗಳಿಗೆ ಅಲ್ಲಾಹ್‌ ಶಿಕ್ಷೆಕೊಡುವನು 43: 40 
ರಿಂದ 42 

* ಅವರನ್ನು ನಂಬದವರು ಕಾಫಿರರು 35: 36, 37 

* ಅವರಿಗೆ ತೊಂದರೆ ಕೊಡುವುದು ಯಾವ ಮುಸ್ಲಿಮನಿಗೂ 
ಧರ್ಮಸಮೃತವಲ್ಲ33: 53 

* ಅವರ ಪ್ರವಾದಿಶ್ಚಕ್ಕೆ ಮುಂಚೆ, ಗ್ರಂಥವೇನು ಮತ್ತು 
ಈಮಾನ್‌ ಏನೆಂದು ತಿಳಿದಿರಲಿಲ್ಲ 42: 52 

9 ಪ್ರವಾದಿತಕ್ಕೆ ಮುಂಚಿನ ಅವರ ಸಂಪೂರ್ಣ ಜೀವನವು 
ಅವರು ಸುಳ್ಳು ಪ್ರವಾದಿಯಾಗಿರಲು ಸಾಧ್ಯವಿಲ್ಲವೆಂಬುದಕ್ಕೆ 
ಸಾಕ್ಷಿಯಾಗಿತ್ತು 38: 86, ಟಿ-72 

* ಬೈಬಲಿನಲ್ಲಿಅವರ ಪ್ರವಾದಿಶ್ಚಕ್ತಿ ಸಾಕ್ಷಿ 37: ಟಿ-73 

* ಅವರನ್ನು ಎಷ್ಟೊಂದು ದೊಡ್ಡ ಸ್ಥಾನಕ್ಕೆ ಅಲ್ಲಾಹನು ನೇಮಕ 
ಮಾಡಿರುವನು 33: 45, 46, ಟಿ-81, 82 

* ಅವರ ನೇಮಕವು ಯಾವ ಉದ್ದೇಶಕ್ಕಾಗಿ ಆಗಿತ್ತು? 36: 
3 ರಿಂದ 6, ಟಿ-4, 38: 4, ಟಿ-4, 38: 65, 70, 42:7, 
ಟಿ-9,10 ` 

* ಅವರು ತಂದ ಧರ್ಮದ ವಾಸ್ತವಿಕತೆ 42: ಪರಿಚಯ 

* ಪ್ರವಾದಿಯಾಗಿ ಅವರ ನೇಮಕವು ಅಲ್ಲಾಹನ ಕೃಪೆಯಾಗಿತ್ತು 
44: 6, ಟಿ-4 

* ಅವರ ಪ್ರವಾದಿತ್ಛಕ್ಕೆ ಮುಂಚೆ ಶತಮಾನಗಳಿಂದ ಅರಬ್‌ 
ದೇಶದಲ್ಲಿಯಾವುದೇ ಪ್ರವಾದಿ ಬಂದಿರಲಿಲ್ಲ32: 3, ಟಿ-5 
ಅ ಅವರ ಆಗಮನಕ್ಕೆ ಮುಂಚೆ ಅರಬರು ಸ್ವತಃ ಒಬ್ಬ 
ಪ್ರವಾದಿಗಾಗಿ ಬೇಡುತ್ತಿದ್ದರು 35: 42, ಟಿ-71, 37::167, 168 
* ಗತ ಪ್ರವಾದಿಗಳ ನಂತರ ಅವರನ್ನು ಪ್ರವಾಧಿಯನ್ನಾಗಿ 
ನೇಮಕ ಮಾಡುವ ಕಾರಣ 42: 13 ರಿಂದ 15, ಟಿ-20 

9 ಅವರು ಸಕಲ ಪ್ರವಾದಿಗಳು ತಂದ ಗ್ರಂಥಗಳನ್ನು ನಂಬಲು 
ನೇಮಿತರಾಗಿದ್ದರು 42:15, ಟಿ-27 


480 


ಅ ಅವರು ಎಲ್ಲಗತ ಪ್ರವಾದಿಗಳನ್ನು ಸಮರ್ಥಿಸುತ್ತಿದ್ದರು 37: 37 

* ಅವರು ಸಕಲ ಮಾನವರ ನಡುವೆ ನ್ಯಾಯ ಪರಿಪಾಲಿಸಲು 

ನೇಮಕಗೊಂಡಿದ್ದರು 42: 15, ಟಿ-28 

* ಅವರ ಕೆಲಸವು ಸತ್ಯವನ್ನು ತಲುಪಿಸಿ ಬಿಡುವುದು 

ಮಾತ್ರವಾಗಿತ್ತು. ಯಾರಾದರೂ ಸತ್ಯವನ್ನು ಸ್ವೀಕರಿಸದೇ ಇದ್ದರೆ 

ಅದರ ಹೊಣೆಗಾರಿಕೆ ಅವರ ಮೇಲಿರಲಿಲ್ಲ35: 23, ಟಿ-44, 

42: 48, ಟಿ-74 

* ಅವರ ಕೆಲಸವು ಜನರಿಗೆ ವಾಸ್ತವಿಕತೆಯ ಬಗ್ಗೆ ಎಚ್ಚರಿಕೆ 

ಕೊಡುವುದಾಗಿತ್ತು 46: 9, ಟಿ-12 

4 ಜನರನ್ನು ಸತ್ಯಗಾಮಿಗಳನ್ನಾಗಿ ಮಾಡಿ ಬಿಡುವುದು ಅವರ 

ಹೊಣೆಯಾಗಿರಲಿಲ್ಲ39: 41 

9 ಅವರು ಇತರರಿಗೆ ಯಾವುದರ ಕರೆ ಕೊಡುತ್ತಿದ್ದರೋ 

ಅದರ ಪ್ರಕಾರ ಮೊದಲು ಸ್ವತಃ ನಡೆಯುತ್ತಿದ್ದರು 39: 11, 

12, ಟಿ-33 

೪ ಅವರು ತಮ್ಮ ಸತ್ವ ಪ್ರಚಾರಕ್ಕಾಗಿ ಜನರಿಂದ ಯಾವುದೇ 

ಪ್ರತಿಫಲವನ್ನು ಬಯಸುತ್ತಿರಲಿಲ್ಲ 38: 86, 42: 23 

* 'ಇಲ್ಲಲ್‌ ಮವದ್ದತ ಫಿಲ್‌ಕುರ್‌ಬಾ'ದ ಸರಿಯಾದ 

ವ್ಯಾಖ್ಯಾನ 42: 23, ಟಿ-41 

ಅ ಅವರು ಅರಬ್‌ ಮುಶ್ರಿಕರ ವಿರುದ್ಧ ಪ್ರಾಬಲ್ಯ ಸಾಧಿಸುವರೆಂಬ 

ಭವಿಷ್ಯೋಕ್ತಿ 37: 173 ರಿಂದ 175, ಟಿ-93, 94, 

38: ಪರಿಚಯ, 10, 11, ಟಿ-12 

(ಹೆಚ್ಚಿನ ವಿವರಗಳನ್ನು" “ಕುರ್‌ಆನ್‌, ಆದರ ಭವಿಷ್ಯೋಕ್ತಿಗಳು'' 

ನೋಡಿರಿ) 

* ಧರ್ಮಪ್ರಚಾರ ಕಾರ್ಯದ ಮಾರ್ಗದ ತಡೆಗಳನ್ನು 

ದೂರೀಕರಿಸಲಿಕ್ಕಾಗಿ ಅವರಿಗೆ ಕಲಿಸಿ ಕೊಡಲಾದ ಯುಕ್ತಿಗಳು 

41: 33 ರಿಂದ 34, ಟಿ-37 

* ಅವರ ಸಂದೇಶವು ವಿಶ್ವವ್ಯಾಪಿಯಾಗುವುದೆಂಬ ಭವಿಷ್ಯ 

ವಾಣಿ 41: 53, ಟಿ-70 

(ವಿವರಗಳಿಗೆ "ಧರ್ಮ ಪ್ರಚಾರದ ಯುಕ್ತಿ' ಮತ್ತು ' 

ಸತ್ಯಾಹ್ನಾನ' ನೋಡಿರಿ) 

* ಅವರು ಅಲ್ಲಾಹನ ಕಡೆಯಿಂದ ಸತ್ಯದ ಶಿಕ್ಷಣ ಮತ್ತು 

ಸನ್ಮಾರ್ಗವನ್ನು ಪಡೆಯುತ್ತಿದ್ದರು 34: 48 

9 ಅವರಿಗೆ ವಹ್ಯ್‌ ಮೂಲಕ ಪ್ರವಾದಿತ್ವದ ಕರ್ತವ್ಯಗಳನ್ನು 

ನೆರವೇರಿಸಲು ಅಗತ್ಯವುಳ್ಳ ವಾಸ್ತವಿಕತೆಗಳನ್ನು ಮಾತ್ರ ತೋರಿಸಿ 
38: 69, 70 

kre 'ಕಿಗಳನ್ನು ಹೊಂದಿದವರಾಗಿರಲಿಲ್ಲ 


46:9, ಟಿ-12 


ತಪ್ಪೀಮುಲ್‌ ಕುರ್‌ಆನ್‌ 


6 ಯಾರನ್ನೂ ಅಲ್ಲಾಹನ ಯಾತನೆಯಿಂದ ರಕ್ಷಿಸುವ ಅಧಿಕಾರ 
ಅವರಿಗಿರಲಿಲ್ಲ39: 19 

ಅ ಸ್ವತಃ ಸನ್ಮಾರ್ಗ ಬಯಸದವರಿಗೆ ಸನ್ಮಾರ್ಗ ಪ್ರದಾನ 
ಮಾಡಲು ಅವರು ಶಕ್ತರಾಗಿರಲಿಲ್ಲ43: 40, ಟಿ-36 

9೪ ಅವರ ಕರ್ತವ್ಯವು ಜನರ ಅದೃಷ್ಟಗಳ ತೀರ್ಮಾನ 

ಮಾಡುವುದಾಗಿರಲಿಲ್ಲ ಆಲಕ್ಷ್ಯದಲ್ಲಿ ಬಿದ್ದವರನ್ನು 
ಎಚ್ಚರಿಸುವುದಾಗಿತ್ತು 42: ಪರಿಚಯ, 7, 8, ಟಿ-7, 12 

9 ದಾಸರ ಕರ್ಮಗಳ ಮೇಲ್ವಿಚಾರಣೆ ಮತ್ತು ಅವರ ವಿಚಾರಣೆ 

ನಡೆಸುವ ಕೆಲಸವನ್ನು ಅವರ ವಶಕ್ಕೆ ಕೊಡಲಾಗಿರಲಿಲ್ಲ 

ಅಲ್ಲಾಹನು ಈ ಕಾರ್ಯವನ್ನು ತನ್ನ ಕೈಯಲ್ಲೇ 

ಇರಿಸಿಕೊಂಡಿರುವನು 42: 6, ಟಿ-7, 42: 48, ಟಿ-74 

9 ಅವರು ಸಾಕ್ಟಿಯಾಗಿರುವುದರ ಅರ್ಥ 33: 45, ಟಿ-82 

ಅ ಅವರ ಸಚ್ಚಾರಿತ್ರ್ಯ 33: ಟಿ-68, 33: 53, ಟಿ-97, 36: 

26, 21, ಟಿ-23 i 

€ ಅವರ ಸಮುದಾಯದ ಉನ್ನತ ಸ್ಥಾನ, ಅದರ ಮಟ್ಟಗಳು 
ಮತ್ತು ಪರಲೋಕದಲ್ಲಿ ಅದರ 'ನೆಲೆ 35: 32, 33, ಟಿ-55, 

56, 57 

* ಅವರನ್ನು ವಿರೋಧಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದ 
ಮಕ್ಕಾದ ಸರದಾರರ ನೈತಿಕ ಸ್ಥಿತಿ 35: 8, ಟಿ-15 ರಿಂದ 18 

ಅ ಅವರ ಎರುದ್ಧಆ ಸರದಾರರ ಆರೋಪಗಳು, ಆಕ್ಷೇಪಗಳು 

ಮತ್ತು ಸಂಶಯಗಳು 34: 43, ಟಿ-66, 71, 41: ಪರಿಚಯ, 

41:14, 46:7, 8, ಟಿ-8,9 

9 ಅವರ ಮೇಲೆ ಹೊರಿಸಲಾಗುತ್ತಿರುವ ಆರೋಪಗಳು 

ಸರಿಯಲ್ಲವೆಂದು ಕುರೈಶ್‌ ಸತ್ಯನಿಷೇಧಿಗಳು ಸ್ವತಹ ತಿಳಿದಿದ್ದರು 

34: ಟಿ-10, 36: ಟಿ-63 

ಅ ಮಕ್ಕಾದ ಸತ್ಯನಿಷೇಧಿಗಳ ಕಡೆಯಿಂದ ಅವರ ಮೇಲೆ 

ಮಂತ್ರವಾದಿ (ಶಕುನಿಗ ಎಂಬ ಆರೋಪ ಮತ್ತು ಅದಕ್ಕೆ 

ಉತ್ತರ 37: 7 ರಿಂದ 10, ಟಿ-7 

6 ಮಕ್ಕಾದ ಸತ್ಯನಿಷೇಧಿಗಳು ಅವರನ್ನು ಕವಿ ಎಂದುದು 37: 36 

೬ ಮಕ್ಕಾದ ಸತ್ಯನಿಷೇಧಿಗಳು ಅವರನ್ನು ಹುಚ್ಚನೆಂದುದು 37: 

36, 50, ಟಿ-5 

ಅ ಕುರೈಶ್‌ ಸರದಾರರು ಅವರೊಡನೆ ನಡೆಸ ಬಯಸಿದ 

ಸಂಧಾನದ ಮಾತುಕತೆ 38: ಪರಿಚಯ, 41: ಪರಿಚಯ 

€ ಅವರು ತಮ್ಮ ಮನಸಿನಲ್ಲಿ ಪ್ರವಾದಿವರ್ಯರ(ಸ) 

ಸತ್ಯತೆಯನ್ನು ಒಪ್ಪುತ್ತಿದ್ದರು 41: ಪರಿಚಯ 
9 ಅವರನ್ನು ವಿರೋಧಿಸುತ್ತಿದ್ದ ಸತ್ಯನಿಷೇಧಿಗಳ ಮಾನಸಿಕ ಸ್ಥಿತಿ 

41:44, ಟಿ-54, 55 


ವಿಷಯ ಸೂಚಿ 


481 


— 


೪ ಕುರೈಶ್‌ ಸತ್ಯನಿಷೇಧಿಗಳನ್ನು ಸತ್ಯವಿಶ್ನಾಪ ಸ್ಥೀಕಾರದಿಂದ 
ತಡೆಯುತ್ತಿದ್ದೆ ಅಂಶ ಯಾವುದು? 35: ಟಿ-20, 38: 
ಪರಿಚಯ, 2, ಟಿ-3, 40: ಪರಿಚಯ, 56, 41: ಪರಿಚಯ, 
43: ಟಿ-55, 42: ಟಿ-48, 43: ಪರಿಚಯ, 23, ಟಿ-23 

೨ ಅವರು ಪ್ರವಾದಿವರ್ಯರ(ಸು ಮಾತನ್ನುಕೇಳದಿರಲಿಕ್ಕೆಯಾವ 
ಕಾರಣಗಳನ್ನು ಹೇಳುತ್ತಿದ್ದರು? 38: 1 ರಿಂದ 8, ಟಿ-4, 6,9 

* ಪ್ರವಾದಿವರ್ಯರು(ಸ) ಮಾನವರೆಂಬ ಕಾರಣಕ್ಕಾಗಿ 
ಆ ಜನರು ಅವರ ಪ್ರವಾದಿತ್ನವನ್ನು ನಿರಾಕರಿಸುತ್ತಿದ್ದರು 
36: 15, ಟಿ-12 

ಅ ಸ್ವತಃ ಅವರದೇ ಜನಾಂಗದ ಒಬ್ಬ ವ್ಯಕ್ತಿ ಪ್ರವಾದಿಯಾಗಿ 
ಬಿಟ್ಟದ್ದು ಹೇಗೆ ಎಂದು ಅವರಿಗೆ ಆಶ್ಚರ್ಯವಾಗುತ್ತಿದ್ದುದು 
38: 4 

€ ಅವರು ನಿರಾಕರಿಸುತ್ತಿದ್ದುದು ಪ್ರವಾದಿವರ್ಯರನ್ನಲ್ಲಸ) 
ಬದಲಾಗಿ ಅಲ್ಲಾಹನ ಸಂದೇಶವನ್ನಾಗಿತ್ತು 38: 8, ಟಿ-10 

ಅ ಕುರೈಶ್‌ ಸರದಾರರು ಅವರನ್ನು (ಸು ಪ್ರವಾದಿಯಾಗಲು 
ಅನರ್ಹರೆಂದು ತಿಳಿಯುವುದು ಮತ್ತು ಅಲ್ಲಾಹನ ಕಡೆಯಿಂದ 
ಅದಕ್ಕೆ ಉತ್ತರ 38: 6 ರಿಂದ 10, ಟಿ-11 

* ಪ್ರವಾದಿವರ್ಯರಿಗೇಸ) ಸಹನೆಯೊಂದಿಗೆ ಮಕ್ಕಾ 
ಜೀವನದ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಬೋಧನೆ 38: 
17, 40: 55, 56, ಟಿ-71 

* ಮಕ್ಕಾ ಜೀವನದ ಕೊನೆಯ ಕಾಲ ಘಟ್ಟದಲ್ಲಿ ಅವರ 
ಕಷ್ಟಪಾಡುಗಳು 46: ಪರಿಚಯ 

ಅ ತಾಯಿಫ್‌ಗೆ ಪ್ರಯಾಣ 46: ಪರಿಚಯ 

* ಇಂತಹ ಸ್ಥಿತಿಯಲ್ಲೂ ಅವರು ಶತ್ರುಗಳನ್ನು ಶಪಿಸಲು 
ಸಿದ್ಧರಾಗಲಿಲ್ಲ46: ಪರಿಚಯ 

ಅ ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸುವೆನು, ನೀವು 
ಇಷ್ಟ ಬಂದಂತೆ ಮಾಡಿರಿ ಎಂದು ಮಕ್ಕಾದ ಸತ್ಯನಿಷೇಧಿಗಳಿಗೆ 
ಪ್ರವಾದಿವರ್ಯರ(ಸ) ಪಂಥಾಹ್ವಾನ 39: 39 

೪ ಅವರ ಧರ್ಮ ಪ್ರಚಾರ ಕಾರ್ಯವನ್ನು ಸದೆ ಬಡಿಯಲು 
ಕುರೈಶರ ಹಂಚಿಕೆಗಳು 31: 6, 7, ಟಿ-6, 40: ಪರಿಚಯ, 
41: ಪರಿಚಯ, 26, ಟಿ-30, 37, 49, 41: 44, ಟಿ-54, 
42: 16, ಟಿ-31, 43: 79, ಟಿ-63 

* ಪ್ರವಾದಿವರ್ಯರಿಗೆಸು ವಿರುದ್ಧ ಹಂಚಿಕೆಗಳನ್ನು 
ಹೂಡುವವರ ಪರಿಣಾಮ 41: 27 ರಿಂದ 29 

€ ಪ್ರವಾದಿವರ್ಯರು(ಸು ಕುರ್‌ಆನನ್ನು ಸ್ವತಃ ಸೃಷ್ಟಿ 
ಮಾಡಿಕೊಂಡರೆಂದು ಅವರ ಮೇಲೆ ಮಕ್ಕಾದ ಸತ್ಯನಿಷೇಧಿಗಳ 
ಆರೋಪ ಮತ್ತು ಅದಕ್ಕೆ ಉತ್ತರ 42: 24, ಟಿ-43 ರಿಂದ 46 


* ಪ್ರವಾದಿವರ್ಯರನ್ನುಸ) ವದಿಸಲು ಅವರ ಸಂಚುಗಳು 
40: ಪರಿಚಯ 

೪ ಪ್ರವಾದಿವರ್ಯರಃಸು ವಿರುದ್ಧ ಸತ್ಯನಿಷೇಧಿಗಳ 
ಹಟಮಾರಿತನಕ್ಕೆ ಉತ್ತರ 41: ಪರಿಚಯ, 1 ರಿಂದ 4, ಟಿ-1, 
44: 10 ರಿಂದ 16 

* ಪ್ರವಾದಿವರ್ಯರ(ಸು ಕಡೆಯಿಂದ ಸತ್ಯನಿಷೇಧಿಗಳ 
ಆರೋಪಗಳಿಗೆ ಉತ್ತರ 34: 46 ರಿಂದ 50 

* ಪ್ರವಾದಿಸು ಪರಲೋಕ ವಿಶ್ವಾಸವನ್ನು ಮುಂದಿಟ್ಟಾಗ 
ಅವರನ್ನು ಹೇಗೆ ಗೇಲಿ ಮಾಡಲಾಯಿತು? 34: 3, 7, 8, 
ಟಿ-5 

* ಪ್ರವಾದಿವರ್ಯರನ್ನುಸ) ಸುಳ್ಳಾಗಿಸುವವರನ್ನು ಅಲ್ಲಾಹ್‌ 
ಖಂಡಿತವಾಗಿಯೂ ಶಿಕ್ಷಿಸುವನೆಂದು ಅವನ ವಾಗ್ದಾನ 
40: 77, ಟಿ-106 

* ಪ್ರವಾದಿವರ್ಯರ(ಸು ಪ್ರಾರ್ಥನೆಯಿಂದ ಮಕ್ಕಾದಲ್ಲಿ 
ಕ್ಹಾಮವುಂಟಾದುದು 44: ಪರಿಚಯ, 16, ಟಿ-13 

* ತಾವು ಕ್ಷಾಮವನ್ನು ಹೋಗಲಾಡಿಸಲಿಕ್ಕಾಗಿ ಪ್ರಾರ್ಥಿಸಿರಿ 
ಎಂದು ಕುರೈಶ್‌ ಸರದಾರರು ಪ್ರವಾದಿವರ್ಯರನ್ನುಸು 
ಕೇಳಿಕೊಂಡದ್ದು 44: ಟಿ-13 

* ಇತಿಯೋಪಿಯಾಕ್ಕೆ ಹಿಜ್ರತ್‌ 39: ಪರಿಚಯ 

೪ ಮದೀನಾದ ಆರಂಭ ಕಾಲಘಟ್ಟದಲ್ಲಿ ಪ್ರವಾದಿ 
ವರ್ಯರಿಗೆಸು ಆರ್ಥಿಕ ಸಂಕಷ್ಟ 33: ಪರಿಚಯ, ಟಿ-41, 
33: 28, 29 

೬ ಪ್ರವಾದಿವರ್ಯರ(ಸು ಬಹುಪತ್ಲಿತ್ತಕ್ಷೆ ಕಾರಣಗಳು 
33: 50, ಟಿ-87, 90 

* ಪ್ರವಾದಿವರ್ಯರಿಗೇಸು ನಾಲ್ಲರು ಹೆಂಡಿರ ನಿರ್ಬಂಧ 
ವಿಲ್ಲದಿರಲು ಕಾರಣಗಳು 33: 50, ಟಿ-87 

9 ಪತ್ನಿಯರೊಂದಿಗೆ ಅವರ ನ್ಯಾಯ ಪಾಲನೆ 33: ಟಿ-91 

* ಪ್ರವಾದಿವರ್ಯರ(ಸು ಪತ್ನಿಯರ ಹೆಸರುಗಳು ಮತ್ತು 
ಸಂಖ್ಯೆ 33: ಟಿ-87, 90 
9 ಪ್ರವಾದಿವರ್ಯರ(ಸು ಪತ್ನಿಯರನ್ನು ಸಮುದಾಯಕ್ಕೆ 
ಹರಾಮ್‌ ಮಾಡಲಾಗಿದೆ 33: ಪರಿಚಯ, 53 


* ಪ್ರವಾದಿ ಪಕ್ನಿಯರು(ರ) ಸಮುದಾಯದ ಮಾತೆಯರು 
33:6 


9 ಹ:ರುನ।| ಗೆ ಕೊಳಬೇಕೆಂಬ 
ಸ ರು ಬ್‌ರೊಂದಿಗ್ನರ) ನಿಕಾಹ್‌ ಮಾಡಿಕೂ ಬೇ © 
ಆಜ್ಞೆಯ ನ್ನು ಪೆವಾದಿವರ್ಯಂಸ್ಯ ಏಕೆ ಕೊಡಲಾಗಿತು? 
ಚ ಸ ತ ಕೊಡಲ ಗಿತ್ತು 


482 


ತಪ್ಪೀಮುಲ್‌ ಕುರ್‌ಆನ್‌ 


ಕ ಸ ಗಗ ರರ ರರ 


ಅ ಪ್ರವಾದಿವರ್ಯರಿಗೆಸು ಹ. ರ್ಬುನಬ್‌ರೊಂದಿಗೆರ) 
ನಿಕಾಹ್‌ ಮಾಡಿಕೊಳ್ಳಲು ಸಂಕೋಚೆ ಯಾಕಿತ್ತು9 
ಪರಿಚೆಯ, ಟಿ-1, 15, 70 

*  ಪ್ರವಾದಿವರ್ಯರು(ಸು ಶತ್ರುಗಳ ಅವಹೇಳನದ 
ಭಯದಿಂದ ಹ. ರುಸಬ್‌ರೊಂದಿಗೇ(ರು ನಿಕಾಹ್‌ 
ಮಾಡಿಕೊಳ್ಳಲು ಸಂಕೋಚಪಟ್ಟುದಕ್ಕಾಗಿ ಅವರಿಗೆ ಅಲ್ಲಾಹನ 
ಎಚ್ಚರಿಕೆ 33: 37, ಟಿ-70 

೪ ಪ್ರವಾದಿವರ್ಯರುಸು ಹ. ರುನಬ್‌ರೊಂದಿಗೇರು 
ವಿವಾಹವನ್ನು ಅಲ್ಲಾಹನ ಅಪ್ಪಣೆಯಂತೆ ಮಾಡಿಕೊಂಡಿದ್ದರು 
33: ಟಿ-72 

ಅ ವಿವಾಹದ ಈ ಆಜ್ಞೆಯ ಔಚಿತ್ಸವೇನಾಗಿತ್ತು? 33: ಟಿ-73 
* ಈ ನಿಕಾಹ್‌ ಅವರ ಮೇಲೆ ಕಡ್ಡಾಯವಾಗಿತ್ತು 33: ಟಿ-74 
* ಪ್ರವಾದಿವರ್ಯರಸು ಪುತ್ರಿಯರ ಸಂಖ್ಯೆ ಎಷ್ಟಿತ್ತು? 
33: ಟಿ-110 

* ಪ್ರವಾದಿವರ್ಯರಿಗೆಸು ಇರುವ ನಿಯಮಗಳು ಸಾಮಾನ್ಯ 
ಮುಸ್ಲಿಮರಿಗಿರುವ ನಿಯಮಗಳಿಗಿಂತ ಭಿನ್ನವಾಗಿರುವಂತಹ 
ಎಶಿಷ್ಟವಿಷಯಗಳು 33: 50, 51, ಟಿ-87, 89, 90 

* "ತಖ್‌ಯೀರ್‌'ನ ಅನಂತರ ಪ್ರವಾದಿವರ್ಯರ(ಸ) 
ಸಹವಾಸದಲ್ಲೇ ಉಳಿದುಕೊಳ್ಳುತ್ತೇವೆಂದು ಒಪ್ಪಿಕೊಂಡ ಅವರ 
ಪತ್ನಿಯರಿಗೆ ತಲಾಕ್‌ ಕೊಡುವ ಅದಿಕಾರ ಅವರಿಗೆ ಇರಲಿಲ್ಲ 
33: 28, 29, ಟಿ-42, 33: 52, ಟಿ-93 

೪. ಪ್ರವಾದಿವರ್ಯರ(ಸ ಮನೆಯು ಮುಸ್ಲಿಮರಿಗೆ 
ಮಾದರಿ ಮನೆಯಾಗಿತ್ತು. ಮುಸ್ಲಿಮರ ಮನೆಗಳಲ್ಲಿ 
ಜಾರಿಗೊಳಿಸಬೇಕಾಗಿದ್ದ ಸುಧಾರಣೆಗಳೆಲ್ಲ ಮೊದಲು ಇವರ 
ಮನೆಯಲ್ಲಿಜಾರಿಗೊಳ್ಳುತ್ತಿದ್ದುವು 33: 53, ಟಿ-96 

*  ಪ್ರವಾದಿವರ್ಯರಸು ಜೀವನವು ಮುಸ್ಲಿಮರಿಗೆ 
ಅತ್ಯುತ್ತಮ ಮಾದರಿಯಾಗಿದೆ 33; 21 

ಅ ಪ್ರವಾದಿವರ್ಯರಿಗೇಸ) ದರೂದ್‌ (ಸ್ವಸ್ತಿ ವಚನ) ಮತ್ತು 
ಸಲಾಮ್‌ ಕಳುಹಿಸುವ ಆಜ್ಞೆಮತ್ತು ಅದರ ಏವರಣೆ 33: 56, 
ಟಿ-107 

6 ಅಲ್ಲಾಸನು ಪ್ರವಾರಿವರ್ಯರಿಗೆಸು ಕಾವ್ಯ ಶಿಕ್ಷಣವನ್ನು 
ಕೊಡ್ಕರಿಲ್ಪ ಕಾಷ್ಯ ರಚನೆ ಅವರಿಗೆ ಶೋಭಿಸುವುದೂ ಇಲ್ಲ36: 


69 
# ಪ್ರನಾಂವ 


ಪ್ರವವರಾಗಿದ್ದರು ಡ್ಯ ಸಹಾಯಕ್ಕೆ ಅಲ್ಲಾಹನ ವಾಗ್ಧಾನ 


ರ್ಯರೂನು ಮಾನವರಂತೆಯೇ ಮರಣವನ್ನ 


೨ ಸಹನೆಯ ಬಲವನ್ನು ಪಡೆಯಲಿಕ್ಕಾಗಿ ಪ್ರವಾದಿ 
ವರ್ಯರಿಗೆಸು ನಮಾರಿುನ ಬೋಧನೆ 40: 55, ಟಿ-74 

ಅ ಕ್ಷಮಾಯಾಚನೆ ಮಾಡಲು ಅಲ್ಲಾಹನು ಪ್ರವಾದಿ 
ವರ್ಯರೊಡನೇಸು ಹೇಳಲು ಕಾರಣವಾದ ಅವರ 'ತಪ್ಪ' 
40: 55, ಟಿ-73 

* ಪ್ರವಾದಿವರ್ಯರ(ಸು ಸಂದೇಶವು ಜಗತ್ತಿನಲ್ಲಿ ಉಂಟು 
ಮಾಡಿದ ಸತ್ಯಾಂತಿ 41: ಟಿ-70 

ಮುಹಿನ್‌ 

(ನೋಡಿರಿ, "ಸತ್ಯರ್ಮ' ಮತ್ತು "ಇಹ್ಲಾನ್‌') 

ಮೂಸಾ(ಅ) 

ಅ ಅವರ ಸಂದೇಶ +44: 18 ರಿಂದ21 

೪ ಅವರ ವೃತ್ತಾಂತ +40: 23 ರಿಂದ 45, 43: 46 ರಿಂದ 56, 
44: 17 ರಿಂದ 33 

9 ಅವರ ಗುಣ ವಿಶೇಷಗಳು 44: 17, 18, ಟಿ-13, 14 

ಅ ಅಲ್ಲಾಹನ ಬಳಿ ಅವರ ಸ್ಥಾನ 33: 69 

4 ಅವರ ಮೇಲೆ ಅಲ್ಲಾಹನ ಉಪಕಾರಗಳು 37: 114 
ರಿಂದ 119 

* ಅವರಿಗೆ ಸನ್ಸಾರ್ಗದರ್ಶನ ಅಲ್ಲಾಹನ ಕಡೆಯಿಂದಲೇ 
ದೊರಕಿತ್ತು 40: 53 

ಅ ಅವರಿಗೆ ಅಲ್ಲಾಹನು ಗ್ರಂಥ ದಯಪಾಲಿಸಿದ್ದನು 32: 23, 
40: 53, 41: 45 

* ಅವರು ಪ್ರವಾದಿಯೆಂಬುದಕ್ಕೆ 
ನಿದರ್ಶನಗಳು 40: ಟಿ-37 

೪ ಅವರಿಗೆ ಪ್ರವಾದಿತ್ವದ ಆಧಾರ ರೂಪದಲ್ಲಿ ಕೊಡಲಾದ 
ಪವಾಡಗಳು 44: 19 ಟಿ-18 

* ಈಜಿಪ್ಟಿನಿಂದ ಹೊರಟು ಹೋಗುವಾಗ ಕಂಡುಬಂದ 
ಪವಾಡ 44: 23, 24, ಟಿ-23 

6 ಜಿನ್ಸ್‌ಗಳೂ ಅವರ ಮೇಲೆ ವಿಶ್ವಾಸವಿರಿಸಿದ್ದರು 46: 30, 
ಟಿ-34 

೪ ಕುರ್‌ಆನಿನ ವಿಷಯದಲ್ಲಿ ಉಂಟಾದ ಭಿನ್ನಾಭಿಪ್ರಾಯವೇ 
ತೌರಾತ್‌ನ ವಿಷಯದಲ್ಲೂಗಿತ್ತು 41: 43, 44 

ಅ ಅವರ ಧರ್ಮವು ಹ. ಮುಹಮ್ದದ್‌ರ(ಸ) ಧರ್ಮವೇ 
ಆಗಿತ್ತು 42: 13 

€ ಅವರ ಶಿಕ್ಷಣವು ಕುರ್‌ಆನಿನ ಶಿಕ್ಷಣವೇ ಆಗಿತ್ತು 46: 12, 
ಟಿ-17 


ಆಧಾರವಾಗಿದ್ದ 


ವಿಷಯ ಸೂಚಿ 


483 


9 ಫಿರ್‌ಔನ್‌ ಅವರನ್ನು ವಧಿಸುವ ಯೋಚನೆ ಮಾಡಿದುದು 
ಮತ್ತು ಅದಕ್ಕೆ ಅವರು ಕೊಟ್ಟ ಉತ್ತರ 40: 26, 27 

೨ ಫರ್‌ಔನನು ಹ. ಮೂಸಾರಿಗೆಅ) ವಧಾ ಶಿಕ್ಷೆಯನ್ನು 
ಕೊಡಲಿಕ್ಕಾಗಿ ಹೊರಿಸಿದ ಆಪಾದನೆಗಳು 40: 26 

* ಫರ್‌ಔನನ ಸ್ವಂತ ಜನಾಂಗದ ಒಬ್ಬ ಸತ್ಯವಿಶ್ವಾಸಿಯು 
ತುಂಬಿದ ಆಸ್ಥಾನದಲ್ಲಿ ಅವರ ಸಹಾಯಕ್ಕೆ ಎದ್ದು ನಿಲ್ಲುತ್ತಾನೆ 
40: 28, 29 

* ಬನೀ ಇಸ್ರಾಈಲರು ಅವರಿಗೆ ಹಿಂಸೆ ಕೊಟ್ಟದ್ದು 33: 69, 
ಟಿ-119 


೪ ಅವರ ಮೇಲೆ ಬನೀ ಇಸ್ರಾಕಈಲರು ಹೊರಿಸುತ್ತಿದ್ದ 


ಅಪವಾದಗಳಿಂದ ಅಲ್ಲಾಹನು ಅವರನ್ನು ಬಿಡುಗಡೆ 
ಗೊಳಿಸಿದನು 33: 69 

* ಈಜಿಪ್ಟಿನಲ್ಲಿ ಅವರ ಧರ್ಮಪ್ರಚಾರದ ಪ್ರಭಾವಗಳು 
40: ಟಿ-62 


೪ ಅವರ ಕಾಲಾನಂತರ ಬನೀ ಇಸ್ರಾಈಲರು ಕೆಟ್ಟು 


ಹೋದುದು 32: ಟಿ-38, 37: ಟಿ-70 

(ಹೆಚ್ಚಿನ ವಿವರಗಳಿಗಾಗಿ "ಬನೀ ಇಸ್ರಾಈಲ್‌'ನಲ್ಲಿನೋಡಿರಿ) 
ಮೂಮಿನ್‌ 

(""ಈಮಾನ್‌' ನೋಡಿರಿ) 

ಯಸ್ರಿಬ್‌ (ಮದೀನ) 

33: 13 

ಯಹೂದಿಯರು 

9 ಹ. ಯಹ್ಯಾ (ಅ) ಮತ್ತು ಹ. ಈಸಾರ(ಅ) ಕಾಲದಲ್ಲಿಅವರು 
ಮೂವರು ಬರಲಿರುವವರ ನಿರೀಕ್ಷೆಯಲ್ಲಿದ್ದರು 37: ಟಿ-73 
ಆ ಹ. ಶಸಾರ(ಅ ವಿಷಯದಲ್ಲಿ ಅವರ ಪಥಭಷ್ಟತೆ 43: 
ಟಿ-58 

ಯುಕ್ತಿ 

* ಮಾನವನು ಅಲ್ಲಾಹನಿಗೆ ಕೃತಜ್ಞನಾಗಿರಬೇಕಾದುದು 
ವಿವೇಕದ ಬೇಡಿಕೆಯಾಗಿದೆ 31: 12, ಟಿ-18 

9 ಹಿಕ್ಕತ್‌ (ಯುಕ್ರಿ ಎಂದರೆ ಪ್ರವಾದಿಚೆರ್ಯೆ 33: 34, 
ಟಿ-51 

ಯುದ್ಧ ಮತ್ತು ಸಂಧಾನಗಳ ಕಾನುನು 


pS Wd ಅತಿರೇಕಗಳ ವಿರುದ್ಧಪ್ರತೀಕಾರ ಪಡೆಯುವ ವಿಷಯ _ 
ದಲ್ಲಿಮಿತಿಗಳು ಮತ್ತು ಭಮಾಸರೂಂ್ತಡ ರಿಂದ42 ' 


ಯೂನುಸ್‌(ಅ) 
೪ ಅವರ ಜನಾಂಗದವರ ಸತ್ಯವಿಶ್ನಾಪವು, ದೇವಯಾತನೆ 
ಮುಂದೆ ಬಂದ ತರುವಾಯವೂ ಯಾಕೆ ಸ್ವೀಕರಿಸಲ್ಪಟ್ಟಿತು 
37: ಟಿ-84 

9 ಅವರ ಕಥೆ 37: 139 ರಿಂದ 148, ಟಿ-77 ರಿಂದ 85 

* ಅವರ ಮೇಲೆ ಕ್ರೋಧಕ್ಕೆ ಕಾರಣ 37: 140, ಟಿ-78 
ಯೂಸುಫ್‌(ಅ) 

9 ಅವರ ಕಾಲಾನಂತರವೂ ಶತಮಾನಗಳ ವರೆಗೂ ಈಜಿಪ್ಟಿನಲ್ಲಿ 
ಉಳಿದಿದ್ದಅವರ ಪ್ರಭಾವಗಳು 40: 34, ಟಿ-51 

ರಬ್ಬ್‌ (ಪಾಲಕ ಪ್ರಭು) 

$ ಅರ್ಥ ಮತ್ತು ವಿವರಣೆ 39: 6, ಟಿ-15 

ರಿರಫ್ಕ್‌ (ಜೀವನಾಧಾರ) 

ಅ ಅಲ್ಲಾಹನ ರಿರ್ಳ ಎಂದರೆ ಹಲಾಲ್‌ (ಧರ್ಮಸಮ್ಮತು 
ರಿರಸ್ಕ್‌ 32: 16, ಟಿ-28 

ಅ ಶುದ್ಧರಿರು್ಸ್‌ ಎಂದರೇನು? 40: 63, ಟಿ-91 

* ರಿಯ ವಿತರಣೆಯ ದೈವಿಕ ವ್ಯವಸ್ಥೆ 42: 19, 20, ಟಿ-36, 
37, 42: 27, 43: 32, ಟಿ-31 

* ಅಲ್ಲಾಹನು ಕೊಟ್ಟ ರಿರು್‌ನಿಂದ ಖರ್ಚು ಮಾಡುವುದರ 
ಅರ್ಥ 32: 16, ಟಿ-28, 42: 38, ಟಿ-62 

ಆ ಅಲ್ಲಾಹನೇ ಅನ್ನದಾತತ್ವ41: 10, ಟಿ-11 

* ರಿರು್‌ನ ಕೊರತೆಯೂ ಹೆಚ್ಚಳವೂ ಜಾ ಅಧಿಕಾರ 
ದಲ್ಲೇ ಇದೆ 42: 12 

(ಹೆಚ್ಚಿನ ವಿವರಗಳನ್ನು "ಅಲ್ಲಾಹ್‌' ಮತ್ತು "ವಿಧಿ' ನೋಡಿರಿ) 
ರಿಸಾಲತ್‌ (ದೇವಸಂದೇಶವಾಹಕತ್ತು 
("ಪ್ರವಾದಿತ್ವ ನೋಡಿರಿ) 

ರೂಹ್‌ (ಆತೃ) 

9 "ರೂಹ್‌' ದಿವ್ಯವಾಣಿಯ ಅರ್ಥದಲ್ಲಿ *40: 15, 42: 52 
೨ ಮಾನವನೊಳಗೆ ಆತ್ಮವನ್ನೂದುವುದರ ಅರ್ಥ 32: 9, 
ಟಿ-16 
(ಹೆಚ್ಚಿನ ವಿವರಣೆಗೆ 'ಮರ್ಯಮ್‌(ಅ)' ನೋ) 
ಲಆ್‌ನತ್‌ 

* ಅಲ್ಲಾಹನ ಶಾಪಕ್ಕೆ 


ಶಾಪಕ್ಕೆ ಹಕ್ಕುದಾರರು 
ನ ಸಖಾ ಯಾರು? +33: 57( 


ತಪ್ಲೀಮುಲ್‌ ಕುರ್‌ಆನ್‌ 


SS ied 


ಲುಕ್ಸಾನ್‌ 

* ಅರಬ್‌ ದೇಶದಲ್ಲಿ ಅವರ ಕೀರ್ತಿ 31: ಪರಿಚಯ, 
12 ರಿಂದ 19, ಟಿ-17 

ಅ ಅವರ ವೃತ್ತಾಂತ ಮತ್ತು ಉಪದೇಶಗಳು 31: 12 ರಿಂದ 19 
ಲೂತ್‌(ಅ) 

* ಅವರ ಕಥೆ ೬37: 133 ರಿಂದ 136 

9 ಲೂತ್‌ ಜನಾಂಗ 38: 13, 14 

ಲೈಲತುಲ್‌ ಕದ್ರ್‌ (ಕದ್ರ್‌ ರಾತ್ರೆ) 
* ಕುರ್‌ಆನ್‌ ಅವತೀರ್ಣಗೊಂಡ ರಾತ್ರೆ 44: 3 ರಿಂದ 5, 
ಟ-1,3 

(ಹೆಚ್ಚಿನ ವಿವರಗಳಿಗೆ "ಕದ್ರ್‌ ರಾತ್ರೆ' ನೋಡಿರಿ) 

ಲೌಕಿಕ ಜೀವನ 

("ಭೂಮಿ' ನೋಡಿರಿ) 

ವಲೀ (ಆತ್ಮೀಯ) 

* ಅರ್ಥ ಮತ್ತು ವಿವರಣೆ 42: 6, ಟಿ-6, 42: 28, 31, 
ಟಿ-49 

* ಅಲ್ಲಾಹನ ಹೊರತು ಬೇರಾರೂ ಮಾನವನ ವಲೀ ಆಗಲಾರ 
42: 8,9, ಟಿ-11, 12 

ಅ ಅಲ್ಲಾಹನ ಹೊರತು ಇತರರನ್ನು ತಮ್ಮ ವಲೀಯನ್ನಾಗಿ 
ಮಾಡುವುದು ಶಿರ್ಕ್‌ ಆಗಿದೆ 42: 6, ಟಿ-6 

ಅ ಅಲ್ಲಾಹನ ವಿರುದ್ಧ ಯಾವ ವಲೀ ಮತ್ತು ಸಂರಕ್ಷಕನೂ 
ಮಾನವನ ಸಹಾಯಕ್ಕೆ ಬರಲಾರ 46: 32 


ವಹ್ಯ್‌ 


* ಇದರ ಅರ್ಥ ಮತ್ತು ವಿವರಣೆ *42: 7, ಟಿ-8 
* ಪ್ರವಾದಿಗಳಿಗೆ ಕಳುಹಿಸುವ ವಹ್ಯ್‌ಗೆ `ರೂಹ್‌' ಎಂಬ 
ಪದದ ಬಳಕೆ +42: 51, ಟಿ-83 ಸ 
* ಅಲ್ಲಾಹನ ಭೌತಿಕ ಆಜ್ಞೆಗಳಗೂ ವಹ್ಯ್‌ ಪದ 
ಪ್ರಯೋಗವಾಗುತ್ತದೆ 41: 12 
9 ಪ್ರವಾದಿಯ ಜ್ಞಾನ ಮೂಲ 41:6 
೬ ಆ ವಹ್ಯ್‌ನ ಒಂದು ವಿಧವಾಗಿದೆ; 
37: ಟಿ-60 ಕ 
$ ಪ್ರವಾದಿಗಳಿಗೆ ವಹ್ಯಾ ಬರುವ 
` 9 ಅರು ಒಂದು ಜ್ಯೋತಿಯಾಗಿದ್ಕು 


ವಾರೀಸು ಹಕ್ಕು 

* ಗರ್ಭದ ಕನಿಷ್ಠತಮ ಕಾಲಾವಧಿ 31: ಟಿ-23 

* ವಾರೀಸು ಹಕ್ಕಿನಲ್ಲಿ ಸಂಬಂಧಿಕರೇ ಪರಸ್ಪರ ಹಕ್ಕುದಾರರು 
33: 6, ಟಿ-14 

ಶಫಾಅತ್‌ (ಶಿಫಾರಸ್ಸು 

* ಇದರ ಕುರಿತು ಮುಶ್ರಿಕ್‌ ಪರ ವಿಶ್ವಾಸ ಮತ್ತು ಅದರ 
ಖಂಡನೆ *36: 23, ಟಿ-19, 40: 18, ಟಿ-32 

ಅ ಈ ಕುರಿತು ಇಸ್ಲಾಮೀ ವಿಶ್ವಾಸ ಮತ್ತು ದೇವಸಹಭಾಗಿತ್ವ 
ಪರ ವಿಶ್ವಾಸದ ವ್ಯತ್ಯಾಸ +39: 43, 4, ಟಿ-62, 63 

೪ ಅಲ್ಲಾಹನ ಅನುಮತಿಯ ವಿನಾ ಯಾರೂ ಶಿಫಾರಸು 
ಮಾಡಲಾರರು 32: 4, ಟಿ-8, 34; 23, ಟಿ-40 

ಶರಾ (ಧರ್ಮಶಾಸ್ತ್ರ 

ಅ ಅರ್ಥ ಮತ್ತು ವಿವರಣೆ 42: ಟಿ-20 

* ಅದು ಅಲ್ಲಾಹನ ತಕ್ಕಡಿಯಾಗಿದ್ದುನ್ಯಾಯಸಂಸ್ಥಾಪಿಸಲಿಕ್ಕಾಗಿ 
ಅವತೀರ್ಣಗೊಂಡಿದೆ 42: 17, ಟಿ-32 

* ಧರ್ಮಶಾಸ್ತ್ರ ರಚನೆಯ ಹಕ್ಕು ಅಲ್ಲಾಹನ ಹೊರತು 
ಯಾರಿಗೂ ಇಲ್ಲ42: 21 

ಶರಾಬು (ಮದ್ಯ) 

ಆ ಇದರ ಹಾನಿಗಳು 37: 47, ಟಿ-27 

ಆ ಸ್ಪರ್ಗದ ಮದಿರೆ ಮತ್ತು ಭೂಲೋಕದ ಶರಾಬಿನ ವ್ಯತ್ಯಾಸ 
37: ಟಿ-27 

(ಹೆಚ್ಚಿನ ವಿವರಗಳಿಗೆ "ಖಮ್ರ್‌' ನೋಡಿರಿ) 
ಶಹಾದತ್‌ (ಸತ್ಯಸಾಕ್ಷ್ಯ) 

*  ಪ್ರವಾದಿವರ್ಯರುಸು ಯಾವ 
ಸಾಕ್ಷಿಯಾಗಿದ್ದಾರೆ 33: 45, ಟಿ-82 

9 ಪರಲೋಕದಲ್ಲಿ ಜನರ ಕರ್ಮಗಳ ಕುರಿತು ಯಾವ ಯಾವ 
ರೀತಿಯಲ್ಲಿ ಸಾಕ್ಷ್ಯ ಸ್ಥಾಪಿಸಲ್ಲಡುವುದು? 33: ಟಿ-82, 36: 
65, ಟಿ-55, 39: 69, 40: 50, ಟಿ-66, 41: 20, ಟಿ-25, 
45: 28, 29 

ಶಹೀದ್‌ (ಹುತಾತ್ಸುನಿಗೆ ಸರ್ಗದ ಸುವಾರ್ತೆ 

9 26:26, ಟಿ-22 

ಶಾಪ 


ಅರ್ಥದಲ್ಲಿ 


(("ಲಆ್‌ನತ್‌' ನೋಡಿರಿ) 


ವಿಷಯ ಸೂಚಿ 


485 


ಶಾಹಿದ್‌ 

('ಶಹಾದತ್‌' (ಸಾಕ್ಟ್ಯ) ನೋಡಿರಿ) 

ಶಿರ್ಕ್‌ (ದೇವ ಸಹಭಗಿತ್ಟು 

* ಶಿರ್ಕ್‌ಗೆ ವಿರುದ್ಧ ಕುರ್‌ಆನಿನ ಆಧಾರ ಪ್ರಮಾಣಗಳು 
+31: 11, ಟಿ-16, 31: 25 ರಿಂದ 30, 32: 4, 34: 22 
ರಿಂದ 24, 40 ರಿಂದ 30, 32: 4, 34: 22 ರಿಂದ 42, 35; 
1 ರಿಂದ3, 13, 14, 40, 41, 36: 23, 37: 85 ರಿಂದ 91, 
125, 126, 149 ರಿಂದ 159, 39: 8, 43, 44, 65 ರಿಂದ 
67, 40: 20, 43, 66, 42; 49, 50, 43: 26, 27, 81, 
82, 4:7, 8, ಟಿ-9, 46: 4 ರಿಂದ 6, 28, 32 

(ಶಿರ್ಕ್‌ನ ಖಂಡನೆಯ ಮತ್ತು ನಾಸ್ತಿಕತೆಯ ಖಂಡನೆಯ 
ಆಧಾರ ಪ್ರಮಾಣಗಳೂ ಇವೆ. ಆದುದರಿಂದ ಅವುಗಳ 
ಶಿರೋನಾಮೆಗಳನ್ನು ಬೇರೆಯೇ ನಿಶ್ಚಯಿಸಿದ್ದೇವೆ) 


€ ಅದರ ಪರವಾಗಿ ಅಲ್ಲಾಹನು ಯಾವುದೇ ಆಧಾರವನ್ನು 


ಅವತೀರ್ಣಗೊಳಿಸಿರುವುದಿಲ್ಲ +35: 40 

9 ಅದು ಬರಿಯ ಸುಳ್ಳು ೬39: 3, ಟಿ-7 

ಅ ಮುಶ್ರಿಕರ ಆರಾಧ್ಯರ ವಿಧಗಳು 37: ಟಿ-16, 46: ಟಿ-4 
೪ ಮನುಷ್ಯನು ಭೂಮಿಯಲ್ಲಿಯಾವುದೇ ಕಾರಣಕ್ಕಾಗಿಯೂ 
ಶಿರ್ಕ್‌ ಮಾಡುವುದು ಸಲ್ಲದು 31: 15 

ಅ ಮುಶ್ರಿಕರು ಸ್ಥತಹ ತಮ್ಮ ಆರಾಧ್ಯರನ್ನು ನಿರಾಕರಿಸುವರು 
40: 73,74, 41: 47 


9 ಅಲ್ಲಾಹನ ಹೊರತು ಯಾರ ದಾಸ್ಯ-ಆರಾಧನೆಯನ್ನೂ 


ಮಾಡಬಾರದು 40: 66 

೬ ಅಲ್ಲಾಹನ ಹೊರತು ಇತರರನ್ನು ಪ್ರಾರ್ಥಿಸುವುದು ಶಿರ್ಕ್‌ 
35: 40, 40: 14, 20, 66 

೨ ಅಲ್ಲಾಹನ ಹೊರತು ಇತರರನ್ನು ಸಹಾಯಕ್ಕಾಗಿ 
ಕೂಗುವುದು ಮಿಥ್ಯವಾಗಿದೆ 31: 30 

ಅ ಶಿರ್ಕ್‌ನ ಅಸಂಬದ್ಧತೆ 37: ಟ-4 

9 ದೇವೇತರರನ್ನು ಪ್ರಾರ್ಥಿಸುವುದು ಶಿರ್ಕ್‌ 40: 65, 66 

* ಮಾನವರು. ಯಾರನ್ನೇ ಆಗಲಿ ನಿಶ್ಶರ್ತವಾಗಿ 
ಅನುಸರಿಸಿದರೆ ಅದನ್ನು ಅಥವಾ ಅವನನ್ನು ಆರಾಧ್ಯನನ್ನಾಗಿ 
ಮಾಡಿಕೊಂಡಂತಾಗುತ್ತದೆ 45: 23, ಟಿ-30 

6 ಯಾರನ್ನಾದರೂ ಅಲ್ಲಾಹನಲ್ಲಿ ಸಾಮಿಪ್ಯಕ್ಕೆ ಸಾಧನವೆಂದು 


ಭಾವಿಸಿಕೊಂಡು ಅವನ ಅಥವಾ ಅಟ್ಟ ಆರಾಧನೆ » ಖ್ಯ 


ಮಾಡುವುದೂ ಶಿರ್ಕ್‌ ಆಗಿದೆ 39: 3, ಟಿ-5 


ನಂಬಿದ್ದರು 4:7 


9 ಯಾರನ್ನೇ ಆದರೂ ದೇವ ಸಂತತಿಯೆನ್ನುವುದು ಶಿರ್ಕ್‌ 43: 
19 ಟಿ-16 

* ಅಲ್ಲಾಹನಿಗೆ ಸಂತತಿಯನ್ನು ಸಂಬಂಧಿಸುವುದರ ವಿಶ್ವಾಸ ಸದ 
ಖಂಡನೆ 39; 4, ಟಿ-8 

೪ ಅಲ್ಲಾಹನಿಗೆ ಪುತ್ರಿಯರಿದ್ದಾರೆನ್ನುವವರ ಮೂರ್ಯತನ 
43: 16,17 

* ಅರಬ್‌ ಮುಶ್ರಿಕರು ದೇವಚರರನ್ನು ದೇವ 
ಪುತ್ರಿಯರೆನ್ನುವುದು 37: 151 ರಿಂದ 153, ಟಿ-87, 
43: ಪರಿಚಯ, 16 ರಿಂದ 19 

* ದೇವೇತರರು ಮಾಡಿದ ಧರ್ಮ ಮತ್ತು ಶಾಸನವನ್ನು 
ನಂಬುವುದು ಅತ್ಯಂತ ಕೆಟ್ಟ ಶಿರ್ಕ್‌ 42: ಪರಿಚಯ, 21, 
ಟಿ-38 

ಅ ಅಲ್ಲಾಹನ ಹೊರತು ಇತರರನ್ನು ಸಂರಕ್ಷಕ್ಷರನ್ನಾಗಿ 
ಮಾಡುವುದೂ ಶಿರ್ಕ್‌ 42: 6, ಟಿ-6 

("ವಲೀ' ಅನ್ನುನೋಡಿರಿ) 

೪ ಅಲ್ಲಾಹನ ಬದಲಿಗೆ ಇತರರನ್ನು ತಮ್ಮ ವಲೀ (ಸಂರಕ್ಷಕ) 
ಎಂದು ಪರಿಗಣಿಸುವ ಮೂಲಕ ಮನುಷ್ಯನು ಅಲ್ಲಾಹನ 
ಕೃಪೆಯಿಂದ ವಂಚಿತನಾಗುತ್ತಾನೆ 42: ಟಿ-11, 46: 4, ಟಿ-4 
೬ ಯಾವ ಪ್ರವಾದಿಯೂ ಯಾವ ದಿವ್ಯ ಗ್ರಂಥವೂ ಶಿರ್ಕ್‌ನ 
ಶಿಕ್ಷಣ ಕೊಡಲಿಲ್ಲ43: 21 ರಿಂದ 23, ಟಿ-21, 22 

9 ಅಲ್ಲಾಹನೊಂದಿಗೆ ಸಹಭಾಗಿತ್ತವೆಸಗುವ ವಿವಿಧ ರೂಪಗಳು 
43: ಟಿ-15, 16 

9 ಶಿಫಾರಸಿನ ಮುಶ್ರಿಕ್‌ ಪರ ವಿಶ್ವಾಸ *43: 86, ಟಿ-68 
("ಶಫಾಅತ್‌' ಶಿಫಾರಸನ್ನು ನೋಡಿರಿ) 

೨ ಮುಶ್ರಿಕನು ಇತರರನ್ನು ಅಲ್ಲಾಹನ ಸಮಾನನನ್ನಾಗಿ 
ಮಾಡುತ್ತಾನೆ 39: 8 

ಅ ತಮ್ಮಆರಾಧ್ಯರಿಗೆಸಾಷ್ಟಾಂಗವೆರಗುವಮೂಲಕವಾಸ್ತವದಲ್ಲಿ 
ತಾವು ತಮ್ಮ ಸೃಷ್ಟಿಕರ್ತನಿಗೆ ಸಾಷ್ಟಾಂಗವೆರಗುತ್ತಿದ್ದೇವೆಂಬ 
ಮುಶ್ರಿಕರ ನಿರ್ಧಾರದ ಖಂಡನೆ 41: 37, ಟಿ-44 

* ಅರಬ್‌ ಮುಶ್ರಿಕರು ತಮ್ಮ ಆರಾಧ್ಯರುಗಳ ಸೃಷ್ಟಿಕರ್ತ 
ಅಲ್ಫಾಹನೆಂಬುದನ್ನು ಸ್ಥಶಃ ನಂಬುತ್ತಿದ್ದರು 43: 87, ಟಿ- 69 


* ಅವರು ಅಲ್ಲಾಹ ವಿಶ್ವದ 
31:25, 39: 38, 43: 9 ಸೃಷ್ಟಿಕರ್ತನಂದೂ ನಂಬಿದ್ದರು 


' ಅವರು ಜೀವನಾಧಾರ 
ಸಂಬಿದ್ದರು 34: 24, ಟಿ) ನೀಡುವವರು ಅಲ್ಲಾಹನೆಂದೂ 


ಶ್ರದ ಒಡಯ Fis ಪಾಲಕ ಅಲ್ಲಿಹಸದೂ ಅನರು 


486 


ತಪ್ಪೀಮುಲ್‌ ಕುರ್‌ಆನ್‌” 


LL 


* ಮುಶ್ರಿಕರ ಪ್ರಮುಖ ಪಥಭ್ರಷ್ಟತೆ ಯಾವುದು? 31: 25, 
ಟಿ-45 

ಅ ಶಿರ್ಕ್‌ ಅನ್ನು ಅನುಸರಿಸುವುದರಿಂದ ಮಾನವನಿಗೆ ಸ್ವಂತ 
ನಷ್ಟದಿದೆ 35: ಪರಿಚಯ 

ಅ ಅದು ಮಹಾ ಅಕ್ರಮ 31: 33 

ಅ ಅಲ್ಲಾಹನ ಗೌರವವನ್ನು ಅರಿಯುವವನು ಎಂದಿಗೂ ಶಿರ್ಕ್‌ 
ಮಾಡಲಾರನು 39: 67, ಟಿ-75 

* ಶಿರ್ಕ್‌ನ ಪ್ರತಿಯೊಂದು ವಿಶ್ವಾಸವೂ ವಾಸ್ತವದಲ್ಲಿ ಅಲ್ಲಾಹನ 
ಮೇಲೆ ಯಾವುದಾದರೊಂದು.  ದೋಷಾರೋಪವಾಗಿದೆ 
36: ಟಿ-30 

9 ಅದೆಂತಹ ಮಹಾಪರಾಧ 42: 5, ಟಿ-3, 4 

6 ಮುಶ್ರಿಕರ ಆರಾಧ್ಯರು ಅವರು ಸಹಾಯಕರಾಗುವ 


ಬದಲಿಗೆ ಸ್ವತಃ ತಮ್ಮ ಸೇವೆಯ ಅಗತ್ಯವುಳ್ಳವರು 36; 74, 75: 


ಟಿ-62 

ಅ ಮುತ್ರಿಕರು ಅಲ್ಲಾಹನಿಗಿಂತ ಹೆಚ್ಚು: ತಮ್ಮಆರಾಧ್ಯರುಗಳನ್ನು 
ಪ್ರೀತಿಸುತ್ತಾರೆ 39; 45 

ಅ ಪುನರುತ್ಥಾನ ದಿನ ಮುಶ್ರಿಕರ ಆರಾಧ್ಯರು ಅವರಿಂದ 
ಸಂಬಂಧ ರಾಹಿತ್ಯವನ್ನು ಪ್ರಕಟಿಸುವರು 46:5,6 

* ದೇವಯಾತನೆಯನ್ನು ಕಂಡ ಬಳಿಕ ಮುಶ್ರಿಕರು ತಮ್ಮ 
ಆರಾಧ್ಯರುಗಳನ್ನು ನಿರಾಕರಿಸಿ ಬಿಡುತ್ತಾರೆ 40: 48 

9 ಅಪರಾಧಿಗಳು ಯಾವ ಶಿಫಾರಸುದಾರರನ್ನು ನಂಬಿ 
ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುತ್ತಿದ್ದರೋ ಅವರನ್ನು ಅಲ್ಲಿ 
ಎಲ್ಲೂಕಾಣಲಾರದು 41: 47, 48 

ಅ ಮುಶ್ರಿಕರ ಸಂರಕ್ಷಕರು ಪರಲೋಕದಲ್ಲಿ ಅವರಿಗೆ ಯಾವ 
ರೀತಿಯಲ್ಲೂ ಸಹಾಯಕರಾಗಲಾರರು 45: 10 


* ಅಲ್ಲಾಹನಿಗೆ ಯಾರೂ ಸಹಭಾಗಿಗಳಿಲ್ಲವೆಂದು - ಅಲ್ಲಿ 


ಮುಶ್ರಿಕರು ಸತಃ ಒಪ್ಪಿಕೊಳ್ಳುವರು 41: 47, ಟಿ-63 

$ ಶಿರ್ಕ್‌ನಲ್ಲಿ ಜನರು ಎಂದೂ ಒಗ್ಗಟ್ಟಾಗುವುದಿಲ್ಲದೆಂಬುದು 
ಅದರ ಪಕೃತಿಯಾಗಿದೆ 39: ಟಿ-6 

೪ ಮುಶ್ರಿಕನು ತನ್ನ ಯಾವ ಕರ್ಮಕ್ಕೂ ಸತ್ಯಲಕ್ಕೆ 
ಅರ್ಹನಾಗುವುದಿಲ್ಲ39: 65, ಟಿ-14 


ಕ ನುತ ಜೀವನದ ಮೇಲೆ ಶಿರ್ಕ್‌ನ ಪ್ರಭಾವಗಳು. 
ಅಜಿಯ ಫರಿಣಸಾ- 
ಗದ್ಗ * ಅವನನ್ನು ಅನುಸರಿಸುವವರು ವಸ್ತುತಃ ಅಲ್ಲಾನ ಬದಲು 


39:23, ಟಿ-48 
ಗ ಮಾ“ 
243 ವಾ! 

ಇ 

$ ಸ್‌ 


39: 65 


ಅ ಶಿರ್ಕ್‌ನ ದುಷ್ಪರಿಣಾಮ 37: 22 ರಿಂದ 32, 37: 125 
ರಿಂದ 127 

* ಪರಲೋಕದಲ್ಲಿ ಮುಶ್ರಿಕರಿಗೆ ಯಾವ ಅಭಯಸ್ಕಾನಪೂ 
ಸಿಗಲಾರದು 41: 48 

ಶೂರಾ (ಸಲಹಾ ಸಮಿತಿ) 

ಅ ಇಸ್ಲಾಮೀ ಜೀವನ ಪದ್ಧತಿಯಲ್ಲಿ ಸಲಹಾ ಸಮಿತಿಯ 
ಮಹತ್ವ ಅದರ ಆಜ್ಞೆಗಳು ಮತ್ತು ಅದರ ಬೇಡಿಕೆಗಳು 
42: 38, ಟಿ-61 

ಶೈತಾನ್‌ (ಶೈತಾನರು) 

9 ಮಾನವನ ಅನಾದಿ ಶತ್ರು *35: 6, 38: 75 ರಿಂದ 82 

9 ಮಾನವನನ್ನು ಪಥಭ್ರಷ್ಟತೆಗೊಳಿಸಲು ಅವನ ಕುತಂತ್ರಗಳು 
+34: 20, 21, ಟಿ-36, 35: 5, ಟಿ-12 

6 ಎಂತಹ ಜನರ ಮೇಲೆ ಅವನ ಅಧಿಕಾರ ನಡೆಯುತ್ತದೆ 
+43: 36 

9 ಸತ್ಯಾಹ್ವಾನವನ್ನುನಿರರ್ಥಕಗೊಳಿಸಲು ಅವನ ಕುತಂತ್ರಗಳು 
41: 36, ಟಿ-40 

ಅ ಅವನು ಮಾನವನಿಗೆ ದುಷ್ಕರ್ಮಗಳನ್ನು ಸುಂದರವಾಗಿ 
ಕಾಣಿಸುತ್ತಾನೆ 37: 24, ಟಿ-32 

* ಅವನನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿದೆ 38: 76 

೪ ಅವನು ಬಾನಲೋಕದ ವರೆಗೆ ತಲುಪಲಾರ 37:7, ಟಿ-6 
9 ಅವನಿಗೆ ಮಾನವನ ಮೇಲೆ ಯಾವ ಅಧಿಕಾರವನ್ನೂ 
ಕೊಟ್ಟಿಲ್ಲ38: ಟಿ-42 

೪ ಅವನು ಮಾನವನನ್ನು ನರಕಕ್ಕೆ ಹಕ್ಕುದಾರನನ್ನಾಗಿ ಮಾಡ 
ಬಯಸುತ್ತಾನೆ 31: 21 

* ಅವನು ಮಾನವನ ಸುವ್ಯಕ್ತ ಶತ್ರು 36: 60, 43: 38 

9 ಅವನ ವಂಚನೆಯಿಂದ ಪಾರಾಗಲು ಅಲ್ಲಾಹನಿಂದಲೇ 
ಅಭಯ ಯಾಚಿಸಬೇಕು 41: 36, ಟಿ-40 

೪ ಅವನು ಮಾನವನ ಅತಿ ನಿಕೃಷ್ಟಸಂಗಾತಿ 43: 38 

೪ ಅವನು ಮಾನವನನ್ನು ಪರಲೋಕ ವಿಶ್ವಾಸದಿಂದ 


ತಡೆಯುತ್ತಾನೆ 43: 62, ಟಿ-56 


$ ಮಾನವನು ತಾನು ಅವನನ್ನು ಅನುಸರಿಸಿದುದಕ್ಕಾಗಿ 
ಪರಲೋಕದಲ್ಲಿ ಪಶ್ಚಾತ್ತಾಪ ಪಡುವನು 43: 38 

* ಪರಲೋಕದಲ್ಲಿ ಶೈತಾನರೂ, ಅವರ ಅನುಯಾಯಿಗಳಾದ 
ಮಾನವರು ಒಂದೇ ರೀತಿ ಯಾತನೆ ಹೊಂದುವರು 43: 39 


ಅವನ ದಾಸ್ಯ-ಆರಾಧನೆ ಮಾಡುತ್ತಾನೆ 36: 61, ಟಿ-53 


ವಿಷಯ ಸೂಚಿ . 


೬ ಅಲ್ಲಾಹನ ಉತ್ತಮ ದಾಸರ ಮೇಲೆ ಅವನದ್ದೇನೂ 
ನಡೆಯುವುದಿಲ್ಲ 38: 83, ಟಿ-68 

ಅ ಅವನನ್ನು ಅನುಸರಿಸುವ ಮಾನವರಿಗೆ ನರಕವಿದೆ 38: 85 
ಅ ಜನ್ಡ್‌ಗಳಲ್ಲಿಶೈತಾನರು 34: 41, ಟಿ-63 

* ಹ. ಸುಲೈಮಾನ್‌ರಿಗೆ)) ನಿಯಂತ್ರಣಗೊಳಿಸಲ್ಪಟ್ಟ 
ಶೈತಾನರು 38: 38, ಟಿ-38 

* ಅವನುಹ. ಅಯ್ಯೂಬ್‌ರನ್ನು(ಅ) ಪರೀಕ್ಷೆಗೊಳಪಡಿಸುತ್ತಾನೆ 
38: 41, ಟಿ-42 

(ಹೆಚ್ಚಿನ ವಿವರಗಳನ್ನು 'ಇಬ್ಲೀಸ್‌' ಮತ್ತು "ಮಾನವ' ನೋಡಿರಿ) 
ಸಂವಿಧಾನಾತ್ಮಕ ಕಾನೂನು 

* ಇಸ್ಲಾಮೀ ರಾಷ್ಟ್ರದ ಕರ್ತವ್ಯಗಳು 38: 26 

ಅ ಆಜ್ಞಾಧಿಕಾರ ಅಲ್ಲಾಹನಿಗೆ ಮಾತ್ರ 42: 10, 13, ಟಿ-20 

* ಧರ್ಮಶಾಸ್ತ್ರ ಮತ್ತು ಕಾನೂನುಗಳನ್ನು ರಚಿಸುವವ 
ಅಲ್ಲಾಹನು ಮಾತ್ರ 42: 21, ಟಿ-38 

೬ ಮುಸ್ಲಿಮರ ನ್ಯಾಯಾಂಗ ಮತ್ತು ಶಾಸಕಾಂಗಗಳು, 


ಕಡ್ಡಾಯವಾಗಿ ಅಲ್ಲಾಹ್‌ ಮತ್ತು ರಸೂಲರ ಆಜ್ಞೆಗಳನ್ನು 


ಪಾಲಿಸಬೇಕಾದುದು 33: 36 

ಆ ಶೂರಾ (ಸಲಹಾ ಸಮಿತಿದ ಆಜ್ಞೆ ಅದರ ಮಹತ್ವ ಮತ್ತು 
ಅದರ ಬೇಡಿಕೆಗಳು 42: 38, ಟಿ-61 

(ಹೆಚ್ಚಿನ ವಿವರಗಳಿಗೆ "ಕಾನೂನು', "ಇಸ್ಲಾಮೀ ರಾಷ್ಟ್ರ ಮತ್ತು 
"ಕುರ್‌ಆನ್‌, ರಾಜಕೀಯ ವ್ಯವಸ್ಥೆಗೆ ಅದರ ಮಾರ್ಗದರ್ಶನ' 
ನೋಡಿರಿ) 

ಸಜ್ಜಃ (ಸಾಷ್ಟಾಂಗ) 


* ಯಾರಿಗಾದರೂ ಸಜ್ಜ ಮಾಡುವುದು ಅವರ 


ದಾಸ್ಯ-ಆರಾಧನೆ ಮಾಡುವುದಕ್ಕೆ ಸಮಾನಾರ್ಥವಾಗಿದೆ' 


41: 37 
* ದೇವೇತರರಿಗೆ ಸಜ್ಜ ಮಾಡುವುದಕ್ಕೆ ನಿಷೇಧ 41: 37 
ಸತ್ಯರ್ಮ 

ಅ ಅದರ ಅರ್ಥ ಮತ್ತು ಅದರ ಏವರಣೆ +46: 15, ಟಿ-20 
* ಈಮಾನಿನೊಂದಿಗೆ ಅದರ ಸಂಬಂಧ 31: 8 

6 ಅದರ ಅಂತಿಮ ಪರಿಣಾಮಗಳು 31: 8, 9, ಟಿ-10, 11 
(ಹೆಚ್ಚಿನ ವಿವರಗಳಿಗೆ 'ಈ:ಮಾನ್‌' ನೋಡಿರಿ) 

ಸತ್ವ ಪರೀಕ್ಷೆ 

ಅ ಅಲ್ಲಾಹನ ಕಡೆಯಿಮದ ಮಾನವರ ಸತ್ವ ಪರೀಕ್ಷೆ ಹೇಗೆಲ್ಲ 


487 


೪ ಸತ್ಯವಿಶ್ವಾಸಿಗಳ ಸತ್ವ ಪರೀಕ್ಷೆ ಹೇಗೆಲ್ಲ ನಡೆಯುತ್ತದೆ +37: 
105, 106, ಟಿ-64, 65 

* ಭೂಲೋಕದಲ್ಲಿ ವ್ಯಕ್ತಿಗಳ ಮತ್ತು ಜನಾಂಗಗಳ ಪರೀಕ್ಷೆ 
ಯಾವ ಯಾವ ರೀತಿಗಳಲ್ಲಿನಡೆಯುತ್ತದೆ 44: 17, 33 
(ಹೆಚ್ಚಿನ ವಿವರಗಳನ್ನು "ಭೂಮಿ' ಮತ್ತು ಪರೀಕ್ಷೆಗಳಲ್ಲಿ, 
ನೋಡಿರಿ) 

ಸತ್ಯಧರ್ಮ 

('ಇಸ್ಲಾಮ್‌' ನೋಡಿರಿ) 

ಸತ್ಯನಿಷೇಧ 

("ಕುಫ್ರ್‌' ಮತ್ತು "ಕಾಫಿರ್‌' ನೋಡಿರಿ) 

ಸತ್ಫಲ (ರಕ್ಷೆ ಮತ್ತು ಶಿಕ್ಷೆ 

ಅ ಲಲ್ಲಾಹನ ನಿಷ್ನಕ್ಷ ರಕ್ಷೆ-ಶಿಕ್ಷೆಗಳ ಕಾನೂನು 33: 30, 
37: 133 ರಿಂದ 135, ಟಿ-75, 38: 21 ರಿಂದ 26, ಟಿ-28, 
39: 13, 45: 15 ರಿಂದ 19, ಟಿ-23, 24, 

ಅ ಸತ್ಯರ್ಮಗಳಿಗೆ ರಕ್ಷೆ ಮತ್ತು ದುಷ್ಕರ್ಮಗಳಿಗೆ ಶಿಕ್ಷೆ ಕೊಡುವ 
ವಿಷಯದಲ್ಲಿ ಅಲ್ಲಾಹನ ನಿಯಮ 34: 36, 39, ಟಿ-56, 
59, 36: 54, 37: 29, 40: 40, 46: 16, 19 

ಅ ವಿಶ್ವದಲ್ಲಿ ಕರ್ಮಫಲಗಳ ಕಾನೂನು ಇರಬೇಕಾದುದು 
ವಿಶ್ವದ ಸೃಷ್ಟಿಯು ಪರಮ ಸತ್ಯವಾಗಿರುವುದರ ಅನಿವಾರ್ಯ 
ಬೇಡಿಕೆಯಾಗಿದೆ 45: 22, ಟಿ-28, 29 

€ ಭೂಲೋಕದ ಪ್ರಸಕ್ತ ಜೀವನದಲ್ಲೂ ` ಅಲ್ಲಾಹನ 
ಕರ್ಮಫಲದ ಕಾನೂನು ಕಾರ್ಯವೆಸಗುತ್ತದೆ 32: 26, 
ಟಿ-39, 33: 57, 60 ರಿಂದ 62, 34: 15 ರಿಂದ 19, 
35:25, 26, 36: 29, 31, 37: 73 ರಿಂದ 82, 133 ರಿಂದ 
136; 38:3,-12 ರಿಂದ 14, 39: 10, 25, 26, 51, 55, 
40: 5, 21, 22, 29 ರಿಂದ 33, 45, 51, 77, 78, 82, 85, 
41: 13 ರಿಂದ 18, 25, 42: 30, 43: 8, 25, 48,555, 56, 
44: 22 ರಿಂದ 29, 46: 25 ರಿಂದ 27 

ಅ ಅನೇಕ ಅಪರಾಧಗಳ ಶಿಕ್ಷೆಯನ್ನು ಭೂಲೋಕದಲ್ಲಿ 
ನೀಡಲಾಗುವುದಿಲ್ಲ42: 30, 34 

ಅ ಮಾನವನಿಗೆ ಅವನ ಸ್ನಂತ ಕರ್ಮಕ್ಕೆ ಶಿಕ್ಷೆ ಸಿಗುತ್ತದೆ 43: 74 
ರಿಂದ76 

* ಮಾನವನಿಗೆ ರಕ್ಷಿ-ಶಕ್ಷಿಗರು ಆವನ ಕರ್ಮಗಳಿಗನುಸಾರ 
ಸಿಗತ್ತದೆ 45: 28, 46: 14 
*. ಪ್ರತಿಯೊಬ್ಬನ: 


ನಡೆಯುತ್ತದೆ *33: 14, 19, 22, ಟಿ-38, 34: 21, 39:49 'ಸಸಸ ಡುತ ಸ ಅವನ ಕರ್ಮಗಗಳೂರ 


488 


* ಮಾನವನಿಗೆ ಅವನ ಎರುದ್ಧ ಸಾಕ್ಷ್ಯ ಸ್ಥಾಪನೆಯಾದ ಬಳಿಕ 
ಶಿಕ್ಷೆಕೊಡಲಾಗುವುದು 43: 74 ರಿಂದ 78 

ಅ ಸಜ್ಜನ ಸತ್ಯವಿಶ್ಚಾಸಿಗಳ ಮತ್ತು ದುರಾಚಾರಿ ಮಾನವರ 
ಅಂತಿಮ ಪರಿಣಾಮ ಒಂದೇ ರೀತಿ ಇರಲಾರದು 45: 21 
("ಬರ್ರುಖ್‌' ನೋಡಿರಿ) 

ಸತ್ಯಾಹ್ನಾನ (ಸತ್ಯಪ್ರ ಚಾರ) 

* ಇದರ ಸರಿಯಾದ ಕ್ರಮ 34: 22 ರಿಂದ 27, 35: ಪರಿಚಯ 
ಸಬಾ 

ಅ 'ಸಬಾ' ಜನಾಂಗದ ಕಥೆ 35: 15 ರಿಂದ 21 

ಸಬ್ರ್‌ (ಸಹನೆ) 

* ಸಬ್ರ್‌ ಪದದ ಅರ್ಥ ಮತ್ತು ಅದರ ವಿವರಣೆ ೬31: 13, 
ಟಿ-56, 32: 24, ಟಿ-37, 33: 35, ಟಿ-58, 34: 19, 
ಟಿ-34, 39; 10, ಟಿ-32, 41: 35, ಟಿ-38, 42: 33, 
ಟಿ-53, 46: 35, ಟಿ-37 

* ಇಸ್ಲಾಮಿನಲ್ಲಿ ಅದರ ಮಹತ್ವ *31: 31, ಟಿ-56, 32: 
24, 33: 35, ಟಿ-58, 34: 19, ಟಿ-34, 40: 55, ಟಿ-71, 
40: 77, 41: 35, 42: 33, 43, 46:35 

* ಸತ್ಯಾಹ್ವಾನದಲ್ಲಿ ಅದರ ಮಹತ್ವ +31: 17 

9 ಅದರ ಸತ್ಟರಿಣಾಮಗಳು + 41: 35, ಟಿ-39 

* ದೇವಮಾರ್ಗದಲ್ಲಿ ಕಷ್ಟಗಳನ್ನು ಸಹಿಸುವವರಿಗೆ ಪುಣ್ಯಫಲ 
39: 10, ಟಿ-32 

6 ತಾಳ್ಗೆಗೆಡುವುದೂ ಅನುಚಿತ ಕೆರಳುವಿಕೆಯೂ ಶೈತಾನನ 
ಪ್ರೇರಣೆಯ ಫಲವಾಗಿರುತ್ತದೆ 41: 36, ಟಿ-40 
ಸಮರಾರ್ಜಿತ ಸೊತ್ತು 

9 13:19, 27, ಟಿ-31 

(ಹೆಚ್ಚಿನ ವಿವರಗಳಿಗೆ “ಇಸ್ಲಾಮೀ ಕಾನೂನು' ನೋಡಿರಿ) 
ಸಮ್‌ ಮೌತಾ (ಮೃತರ ಶ್ರವಣ ಶಕ್ತಿ 

9 ಇದರ ವಾಸ್ತವಿಕತೆ 46: 5, ಟಿ-6 

ಸಮೂದ್‌ 


© 438: 13, 40:31,&1:17 
$ ಅವಲ ಮೇಲೆ ಯಾತನೆ ಎರಗಲು ಕಾರಣ 41: 17 


ಸಲಾಮ್‌ 


ಅರ್ಥ ಮತ್ತು ವಿವರಣೆ 33: 56, ಟಿ-106, 107 
19 ಪ್ರ 


ತಪ್ಪೀಮುಲ್‌ ಕುರ್‌ಆನ್‌ 


€ ಪ್ರವಾದಿವರ್ಯರಿಗೆಸು ಸಲಾಮ್‌ ಕಳುಹಿಸುವುದರ, 
ಅರ್ಥ 33: 56, ಟಿ-106, 107 

ಸಾಮಾಜಿಕ ಕಾನೂನುಗಳು 

6 ಪರ್ದಾದ ವಿಧಿಗಳು 33: ಪರಿಚಯ, 33, 53, 55, 59, 
ಟಿ-98 

(ವಿವರಗಳಿಗೆ "'ಪರ್ದಾ' ನೋಡಿರಿ) 

6 ಇಸ್ಲಾಮೀ ಸಾಮಾಜಿಕ ಕಾನೂನಿನ ತಿರುಳು ಮತ್ತು 
ಉದ್ದೇಶಗಳು 33: 62, ಟಿ-115 

ಅ ಭಾವ ಚಿತ್ರಗಳು ಮತ್ತು ವಿಗ್ರಹಗಳು ನಿಷಿದ್ದ 34: 13, 
ಟಿ-20 

* ಸ್ಟ್ರೀಯರಿಗೆ ಆಭರಣಗಳನ್ನು ಧರಿಸುವ ಅನುಮತಿ 43: 18, 
ಟಿ-17 

* ದತ್ತು ಪುತ್ರನಿಗೆ ಸ್ವಂತ ಪುತ್ರನ ಸ್ಥಾನಎಲ್ಲ33: ಪರಿಚಯ, 4 
ಅ ಯಾವನೇ ವ್ಯಕ್ತಿಯ ವಂಶವನ್ನು ಅವನ ಸ್ವಂತ ತಂದೆಯ 
ಹೊರತು ಇನ್ನಾವುದೇ ವ್ಯಕ್ತಿಯೊಂದಿಗೆ ಜೋಡಿಸುವುದು 
ನಿಷಿದ್ಧ33: 4, ಟಿ-8 

ಅ "ಹಿಜಾಬ್‌'ನ ಸೂಕ್ತ, ಅದರ ಅವತರಣ, ಅದರ ವಿವರಣೆ 
33:53, ಟಿ-98 

ಅ ಪರ್ದಾದ ಆಜ್ಜೆಗಳೆ ಮುಖ್ಯ ಉದ್ದೇಶ 33: 53, 59, 
ಟಿ-98, 111 

ಅ ಮುಖದ ಪರದೆಯ ಆಜ್ಜೆ33: 59, ಟಿ-110 

ಅ ಮಾತಾಪಿತರ ಹಕ್ಕುಗಳು 31: 14, 15, 46:15 
ಸಾಕ್ಷಿಯ ಕಾನೂನು 

9 ಜ್ಲಾನಾಧಾರಿತವಾದ ಸಾಕ್ಟ್ಯವೇ ಸಿಂಧು 43: 86, ಟಿ-68 
ಸಿಷ್ರ್‌ 

("ಜಾದೂ' ನೋಡಿರಿ) 
ಸುನ್ನತ್‌ (ಪ್ರವಾದಿಚರ್ಯೆ) 

€ ಹದೀಸ್‌ ವರದಿಗಳು ಕುರ್‌ಆನಿನ ಆರ್ಥ ವಿವರಣೆಯನ್ನು 
ಹೇಗೆ ಮಾಡುತ್ತವೆ? ೬31: ಟಿ-6, 33: ಟಿ-8, 12, 
107, 34: ಟಿ-26, 47, 35: ಟಿ-3, 57, 36: ಟಿ-47, 
17: ಟಿ-26, 38: ಟಿ-18, 41; ಟಿ-52, 42: ಟಿ-19 
(ಹೆಚ್ಚಿನ ವಿವರಣೆಯನ್ನು "ಹದೀಸ್‌' ಮತ್ತು “ಹದೀಸ್‌ 
ಧಿಕ್ಕಾರಿಗಳು' ನೋಡಿರಿ) 

ಸೂರ್‌ (ಕಹಳೆ) 

* ಕಹಳೆಯೂದಿನ ವರ್ಣನೆ +36: 51, 39: 68 


ವಿಷಯ ಸೂಚಿ 


489 


ಸುಲೈಮಾನ್‌(ಆ) 
9 ಸುಲೈಮಾನ್‌ರ(ಅ) ಕಥೆ 34: 12 ರಿಂದ 14, 38: 30 
ರಿಂದ 40 

* ಅವರ ವರ್ತನೆಯಿಂದ, ಚಿತ್ರಗಳನ್ನೂ ವಿಗ್ರಹಗಳನ್ನೂ 
ರಚಿಸಬಹುದೆಮಬ ವಿಧಿಯನ್ನು ಪಡೆಯುವುದು ತಪ್ಪು 
34: 13, ಟಿ-20 

ಅ ಅವರ ಮಾತೆಯ ಮೇಲೆ ಬನೀ ಇಸ್ರಾತಲರ ಆರೋಪ 
38: ಟಿ-28 

9 ಅವರ ಮುಂದೆ ಕುದುರೆಗಳನ್ನು ತರಲಾದ ಘಟನೆ ಮತ್ತು 
ಅದರ ವಾಸ್ತವಿಕತೆ 38: 31ರಿಂದ 33, ಟಿ-35 

ಅಅವರ ಪರೀಕ್ಷೆ 38:34, 35, ಟಿ-36 

9 ಅವರಕುರ್ಚಿಯ ಮೇಲೆ ಒಂದು ಶವವನ್ನುತಂದು ಹಾಕಿದ 
ಘಟನೆ ಮತ್ತು ಅದರ ವಾಸ್ತವೀಕತೆ 38:34,35, ಟಿ-36 

ಆ ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದ ಅಸಾಮಾನ್ಯ ಶಕ್ತಿಗಳು 
38: 36 ರಿಂದ 39 

* ಅವರಿಗಾಗಿ ನಿಯಂತ್ರಣಗೊಳಿಸಲ್ಪಟ್ಟ ಜಿನ್ನ್‌ಗಳು 38: 37, 
38, ಟಿ-38 

* ಅವರ ಮೇಲೆ ಅಲ್ಲಾಹನ ಅನುಪಮ ಹಾಗೂ ಅದ್ದಿಶೀಯ 
ಅನುಗ್ರಹಗಳು 38: ಟಿ-36 

ಸ್ಪರ್ಗ 

* ಅದರಲ್ಲಿನ ಅನುಗ್ರಹಗಳ ಸ್ವರೂಪ ಮತ್ತು ವಿವರಗಳು 
+35: 33 ರಿಂದ34, 36: 55 ರಿಂದ 58, 37: 41 ರಿಂದ 49, 
42: 22, 43: 68 ರಿಂದ 73, 44: 51 ರಿಂದ 56 _ 
* ಎಂತಹ ಜನರು ಸ್ವರ್ಗಕ್ಕೆ ಹೋಗುವರು? +31: 8, 
32: 19, 34: 37, 35: 32, 33, 37: 40 ರಿಂದ 43, 
38: 49, 50, 39: 20, 73, 40: 40, 41: 30, 42: 22, 
43: 69, 70, 44: 51, 52, 46: 13 ರಿಂದ 16 

9 ಅದರ ನಿತ್ಯತೆ +31: 8, 9, 35: 35, 38: 50, 54, 
39:73, 40: 39, 40 

9 ಸ್ಪರ್ಗವಾಸಿಗಳ ಮತ್ತು ನರಕವಾಸಿಗಳ ಪರಸ್ಪರ ಮಾತುಕತೆ 
+37: 55 ರಿಂದ 59 

9 ಅದರ ಕೊಡುಗೆಗಳ ನೆಲೆ 31: 8,9 

* ಹೂರ್‌ (ಸ್ಪರ್ಗ ಕನ್ಯೆಯರು) ಮತ್ತು ಗಿಲ್ಯಾನ್‌ (ಸರ್ಗದ 
ಬಾಲಕರು ಇದರ ವಿವರಣೆ 37: 48, ಟಿ-26, 38, 
44: 54, ಟಿ-42 ಜ್‌ 
9 ಅದರ ಮದಿರೆಯ ವಿವರಣೆ 37: 45 ರಿಂದ 47, ಟಿ-27! 


ಎ, 6 
[ ಸ್ತೀಯರ ಉತ್ತಮ ಗುಣ ಎಂ, 


ಅ ಸ್ಪರ್ಗದವರು ಭೂಮಿಯ ವಾರೀಸುದಾರರಾಗಿರುವರು 
39:74 

* ಸ್ಪರ್ಗದೊಳಗೆ ಸ್ಪರ್ಗವಾಸಿಗಳು ಪ್ರವೇಶಿಸುವ ದೃಶ್ಯ 39: 73 
ಆ ಅಲ್ಲಿ ಮಾನವನಿಗೆ ಅನಂತ ಜೀವನ ಪ್ರಾಪ್ತವಾಗುವುದು 
37: 58, 59, 40: 8, 44: 56 

ಅ ಶಹೀದ್‌ (ಹುತಾತು ನಿಗೆ ಸ್ಪರ್ಗದ ಸುವಾರ್ತೆ 
36: 26, ಟಿ-22 

ಅ ಅಲ್ಲಿ ಸಜ್ಜನರಿಗೆ ಅವರ ಸಜ್ಜನ ಮಾತಾಪಿತರ, ಸಜ್ಜನ 
ಮಕ್ಕಳ ಮತ್ತು ಸಜ್ಜನ ಪತ್ನಿಯರ ಜೊತೆ ಸೇರಿಸಲಾಗುವುದು 
40: 8, ಟಿ-11 

9 ಯಾರೂ ಅಲ್ಲಾಹನ ಅನುಗ್ರಹದ ವಿನಾ ಕೇವಲ ತನ್ನ 
ಕರ್ಮದ ಬಲದಿಂದ ಸ್ಪರ್ಗ ಹೊಂದಲಾರನು 44: 56 
ಸಲಾತ್‌ 

9 ಸಲಾತ್‌, ದುಆ (ಪ್ರಾರ್ಥನೆ ಮತ್ತು ರಷ್ನತ್‌ (ಕೃಪೆ ಎಂಬ 
ಅರ್ಥದಲ್ಲಿ +33: 43, ಟಿ-79, 33: 56, ಟಿ-106 

9 ಕರುಣೆ ಮತ್ತು ಕೃಪೆಯ ಅರ್ಥದಲ್ಲಿ33: 43, 56 

9 "ನಮಾರು್‌' ಎಂಬ ಅರ್ಥದಲ್ಲಿ(ವಿವರಣೆಗೆ "ನಮಾರು್‌' 
ನೋಡಿರಿ) 

* ದರೂದ್‌ (ಸ್ಥ್ಟಿವಚನ) ನ ಅರ್ಥದಲ್ಲಿ(ದರೂದ್‌ ನೋಡಿರಿ) 
ಸಹಾಬಃ(ರ) 

9 ಅವರ ನಿಷ್ಠೆಮತ್ತು ಆತ್ಮಾರ್ಪಣೆ 33: 23 

("ಕುರ್‌ಆನ್‌' ನೋಡಿರಿ) 

ಸ್ವಹೀಫ (ದಿವ್ಯ ಪುಸ್ತಿಕೆ 

9 ದಿವ್ಯಗ್ರಂಥ (ಕಿತಾಬ್‌) ಮತ್ತು ದಿವ್ಯ ಪುಸ್ತಿಕೆ (ಸ್ಟೋಘ ಗೆ 
ವ್ಯತ್ಯಾಸ 35: ಟಿ-47 

ಸ್ವೀ 

9 ಅಜ್ಞಾನ ಕಾಲದಲ್ಲಿ ಸ್ವೀಯರ ಕುರಿತು ಅರಬರ ದೃಷ್ಟಿಕೋನ 
43: 17, ಟಿ-16 

4 ಇಸ್ಲಾಮೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳ ಸರಿಯಾದ 
ಸ 3830 ರಿಂದ 36, 53, 58, 59, ಟಿ-98 
೫:35 ಭಿ 4೦9 ಪ್ರಣ್ಯಫಲವು ಪುರುಷಂಗೆ ಸಮನ 

764, 40: 40 


*ಸ್ಬಿ 
ತೆಯ ಆನಾ ಕಲಸು ಸ್ಟ 43:6 
ೇಷಗಳು ತಿ3; ಸ 


490 


ಹದೀಸ್‌ 

4 ಸ್ವತಃ ಅಲ್ಲಾಹನೇ, ಹದೀಸ್‌ ವರದಿ ಮಾಡುವ ಅಪ್ಪಣೆ 
ಕೊಟ್ಟಿರುತ್ತಾನೆ 33: 34, ಟಿ-51 

9 ಅಲ್ಲಾಹನು ರಸೂಲರ ಸುನ್ನತ್ತನ್ನು (ಚರ್ಯೆಯನ್ನು 
ಯುಕ್ತಿಯಿಂದ ವರ್ಣಿಸಿರುವನು 33: 34, ಟಿ-51 

ಹನೀಫ್‌ 

* 'ಹುನಫಾ' ಎಂದರೆ ಅಜ್ಞಾನ ಕಾಲದಲ್ಲಿ ಏಕದೇವತ್ನದಲ್ಲಿ 

ಸ್ಥಿರರಾಗಿದ್ದ ಅರಬ್‌ ದೇಶದವರು 32: ಟಿ-5 

(ಹೆಚ್ಚಿನ ವಿವರಗಳಿಗೆ "ಅರಬರು' ನೋಡಿರಿ) 

ಹಾಮಾನ್‌ 

9 40:24, 36 

ಹಾರೂನ್‌(ಅ) 

* ಅವರ ಮೇಲೆ ಅಲ್ಲಾಹನ ಉಪಕಾರಗಳು 37: 114 ರಿಂದ 

120 

ಹಿಕ್ಕತ್‌ 

("ಯುಕ್ತಿ' ನೋಡಿರಿ) 

ಹಿಜ್ರತ್‌ 

4 ಇತಿಯೋಪಿಯೂಕ್ಕೆ ವಲಸೆ +39: ಪರಿಚೆಯ 

9 ಪ್ರವಾದಿವರ್ಯರ(ಸು ಹಿಜ್ರತ್‌ 

("ಮುಹಮ್ಮದ್‌(ಸು' ನೋಡಿರಿ) 

9 ಹಿಜ್ರತಿನ ಕಾನೂನು ಪರ ಪ್ರಭಾವಗಳೂ ಪರಿಣಾಮಗಳೂ 

("ಇಸ್ಲಾಮೀ ಕಾನೂನು' ಮತ್ತು " ಸಾಂವಿಧಾನಿಕ ಕಾನೂನು' 

ನೋಡಿರಿ) 

*೮ಧರ ಉದ್ದೇಶ 39: ಪರಿಚಯ 

* ತಮ್ಮ ಧರ್ಮವನ್ನು ರಕ್ಷಿಕೊಳ್ಳಲಿಕ್ಕಾಗಿ ಹಿಜ್ರತ್‌ 
ಮಾಡುವವರಿಗೆ ಸಿಗಲಿರುವ ಪುಣ್ಯಫಲ 39: 10. ಟಿ-32 
ಓದಾಯತ್‌ (ಸನ್ಮಾರ್ಗದರ್ಶನ) 

೪ ಲರಸ್ಸನ ಮಾರ್ಗದರ್ಶನದ ಹೊರತು 
ನಾಸ್ಮಿ ಪಡ | ಚನ 
ಸರ ತೋಸಲಾರರು +39: 23 

ಜೆ ಸನ್ನಾರ್ಗ ಪಡೆಯುವವನು ಸಕ 
+39: 41 


ರ್ನ ಪಾಸಿ 


ತನ್ನಹಿತ ಬಯಸುತ್ತಾನೆ 


ತಫ್ಪೀಮುಲ್‌ ಕುರ್‌ಆನ್‌ 


ಆ ಸನ್ಮಾರ್ಗದ ಸಾಧನಗಳು 31: 20, ಟಿ-38, 31: 31, 
ಟಿ-56 
ಅ ಅಲ್ಲಾಹನ ಸಂಪ್ರೀತಿಯನ್ನು ತಿಳಿಯುವ ಸಾಧನವು 
ಅಲ್ಲಾಹನ ಗ್ರಂಥ ಮಾತ್ರವಾಗಿದೆ 43: ಪರಿಚಯ 
೬ ಮಾನವನ ಸನ್ನಾರ್ಗದರ್ಶನಕ್ಕೆ ಅಲ್ಲಾಹನು ಯಾವ 
ಕ್ರಮಗಳನ್ನು ಅನುಸರಿಸುತ್ತಾನೆ? 32: 9, 22, ಟಿ-34 
೪ ಮಾನವನು ಸರಿಯಾದ ಮಾರ್ಗದಲ್ಲಿ ಸ್ಥಿರವಾಗಿರುವುದು 
ಯಾವುದನ್ನು ಅವಲಂಬಿಸಿದೆ? 34: 21, ಟಿ-36 
ಈ ಸನ್ನಾರ್ಗವು ಎಂತಹವರಿಗೆ ಲಭಿಸುತ್ತದೆ? 42: 13, 33 
9 ಎಂತಹವರು ಅದರಿಂದ ವಂಚಿತರಾಗುತ್ತಾರೆ? 39: 3, 23, 
40: 28, 46: 10 
೪ ಯಾರಿಗೆ ಅಲ್ಲಾಹನು ಸನ್ಸಾರ್ಗ ನೀಡುವನೋ ಅವನನ್ನು 
ಪಥಭ್ರಷ್ಟಗೊಳಿಸಬಲ್ಲವನಾರೂ ಇಲ್ಲ39: 37 
ಅ ಅಲ್ಲಾಹ್‌ ಯಾರನ್ನು ಪಥಭ್ರಷ್ಟಗೊಳಿಸುವನೋ ಅವನಿಗೆ 
ಸನ್ಮಾರ್ಗತೋರುವವನು ಯಾರೂ ಇಲ್ಲ 39: 36, 40: 32 
ಅ ಕುರ್‌ಆನ್‌ನಿಂದ ಎಂತಹವರು ಸನ್ಸಾರ್ಗ ಪಡೆಯುವರು? 
31:2 ರಿಂದ4 
೪ ಸನ್ನಾರ್ಗ ಹೊಂದುವವರು ಯಾರು ಮತ್ತು ಯಾರಲ್ಲೂ 
31: 2 ರಿಂದ 7, 35: 18, ಟಿ-41, 35: 19 ರಿಂದ 22, 
ಟಿ-42, 43, 39: 17, 18 
(ಹೆಚ್ಚಿನ ವಿವರಗಳನ್ನು "ಏಧಿ' ಮತ್ತು "ಪಥಭ್ರಷ್ಟತೆ' ನೋಡಿರಿ) 
ಶ್ರಿ 
ಆ ಹುಕ್ಕ್‌ನ ಅರ್ಥ ಮತ್ತು ಅದರ ವಿವರಣೆ 45: 16, ಟಿ-20 
ಹೂದ್‌(ಅ) 
9 ಅವರ ಕಥೆ +46: 21 ರಿಂದ 25 
ಹೃದಯ 
6 ಕುರ್‌ಆನಿನ ಮಾತಿನಲ್ಲಿ ಇದರ ಅರ್ಥವೇನು? 32: 9, 
ಟಿ-17 
ಜ್ಞಾನ 
ಕುರ್‌ಆನಿನಲ್ಲಿ ಜ್ಞಾನವೆಂದರೆ ಯಾವ ಜ್ಞಾನ? 35: 28, 
ಟಿ-49 
*.ಜ್ಯನವಳ್ಳವರು ಮಾತ್ರೆ ಅಲ್ಲಾಹನಿಗೆ ಭಯಪಡುತ್ತಾರೆ 35: 28 
4 4 ಜ್ಲೌನವಿಲ್ಲದೆಯೇ ಜನರಿಗೆ ಮಾರ್ಗದರ್ಶನ ನೀಡುವುದು 
"ಇಡ್ಡತಪ್ಪು31: 16 


